ಶ್ರೀ ವರದರಾಜ ವಿರಚಿತ 
ಲಘುಸಿದ್ಧಾಂಡ ಶ್‌ಮುದಿಃ 


(ತುಳಸೀ-ಕನ್ನಡ ವ್ಯಾಖ್ಯಾನ ಸಹಿತ) 


ಸಣಪುಟ-1 
(ಪೂರ್ವಾರ್ಧದ ಸಂಜ್ಞಾಪ್ರಕರಣ, ಸಂಧಿಪ್ರಕರಣ, ಸುಬನ್ನಪಕರಣ, 
ಅವ್ಯಯ; ಉತ್ತರಾರ್ಧದ 14ನೇ ಪ್ರಕರಣ ಜುಹೋತ್ಯಾದಿ ವರೆಗೆ) 


ಪ್ರಧಾನ ಸಂಪಾದಕರು 
ಶ್ರೀ ಶ್ರೀ ಶ್ರೀ ಅದ್ದಯಾನಂದೇಂದ್ರ ಸರಸ್ಥತೀ ಸ್ವಾಮೀ ಎ 
ತ್ರ 

Ww 


ಕನ್ನಡಾನುವಾದ ಓನಿ 
ಡಾ| ಆರ್‌. ಸತ್ಯನಾರಾಯಣನ್‌, ಜೌ ಗ್ಗ 3 
M.A. Sanskrit, M.A. Philosophy, 0.೬... Vidya ಅವ ಪ್ರ 
ಲ (9) 
ಡಾ| ಶ್ರೀವತ್ಸಾಚಾರ್ಯ ವಿ. ಕೋದಂಡಿ, ಈ ಹಿ 


Vyakarana Vidwan, M.A., ಮಾ 3 
pp 
ಸಂಪಾದಕರು ಓತ 
ಡಾ| ಶ್ರೀಮತಿ ಸುಜಾತ, ಎಂ.ಎನ್‌. ಲು ಈ & 


M.A. Sanskrit, Ph.D., PG 0೧ Ky 


ಡಾ॥ ಶ್ರೀಮತಿ ಸುಧಾ ಎಚ್‌.ಎಸ್‌. 
M.Com, M.A. Sanskrit (Ph.D.) 


ಪ್ರಕಾಶಕರು 
ಸಚ್ಚಿದಾನಂದ ಅದ್ವೈತಾಶ್ರಮ ಟ್ರಸ್ಟ್‌ (ರಿ) 
ನಂ. 155, 6ನೇ ಅಡ್ಡರಸ್ತೆ, 19ನೇ ಮುಖ್ಯ ರಸ್ತೆ, 


ರಾಜಾಜಿನಗರ 1ನೇ "ಎನ್‌' ಬ್ಲಾಕ್‌, ಬೆಂಗಳೂರು-10. 
ಇ-ಮೇಲ್‌: advaitashrama@gmail.com 


SRI VARADARAJA’'S LAGHU SIDDANTHA 
KOUMUDI: (with Tulasi Kannada Translation). 
Editor-in-Chief: Sri Sri Sri Adwayanandendra 
Saraswathi Swami. Kannada Translation by: 
Dr. R. Satyanarayanan & Dr. Srivatsacharya 
V. Kodandi. Edited by: Dr. Smt. Sujatha M.N. 
and Smt. Sudha H.S. Published by: 
Sacchidananda Advaita Ashrama Trust (R), 
No. 155, 6th Cross, 1st ‘N’ Block, Rajaji Nagar, 
Bangalore-560 010. Ph.: 9036073505. 
Volume: 1 pp: xxiv+776=800 


1/8 Demy 80 gsm NS Maplitho. Case Binding 
First Impression: 2018 
© Publisher 


Price: ¥ 800/- 


Printed by: 
Achyuta Sankethi, 
Omkar Hi-Prints 
# 31, 4th Cross, Nethaji Road, 
T.R. Nagar, Bangalore-560028. 
(M) 9448086811/9480184985 


ಮೊದಲ ಮಾಡು 


ಪ್ರಿಯ ವಾಚಕ ವೃಂದವೇ, ತಮಗೆಲ್ಲರಿಗೂ 
ನಾರಾಯಣ ಸ್ಮರಣೆಗಳು. ಬಹುದಿನಗಳಿಂದ ನಾನು 
ಕನವರಿಸುತ್ತಿದ್ದ ನನ್ನ ಆಶೆಂಯು ಇಂದು 
ನನಸಾಗುತ್ತಿದೆ. 


ಸಂಪೂರ್ಣ ಸಿದ್ಧಾಂತ ಕೌಮುದಿಯು ಕನ್ನಡಕ್ಕೆ 
ಅನುವಾದವಾಗಿ' ಬೇಕು, ಅದು ತುಂಬ 
ಸರಳವಾಗಿ೦ರತರೂ, ಸುಲಲಿತವಾಗಿ೦ತಊಟೂ 
ಸರ್ವರಿಗೂ ಸುಗಮವಾಗಿಯೂ ಇರಬೇಕೆಂದು 
ನನ್ನ ಹೆಬ್ಬಯಕೆಯಾಗಿತ್ತು. ಅದಕ್ಕೆ ಸರಿಯಾದ, 
ತಕ್ಕ ಯೋಗ್ಯ ವಿದ್ವಾಂಸ ರನ್ನು ಅನ್ವೇಷಣೆ 
ಮಾಡುತ್ತಿದ್ದೆನು. ಈಗ” ಸುಮಾರು ನಾಲ್ಕೆ ದು 
ವರ್ಷಗಳ ಹಿಂದೆ ಒಂದು ವೇದಾಂತ ಸಪ್ತಾಹಕ್ಕಾಗಿ 
ನಾನು ಧಾರವಾಡಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಮತ್ತೂರಿನವವರೇ ಆದ ಸಾತ್ವಿಕ 
ದಂಪತಿಗಳಾದ ಶ್ರೀಮತಿ ಸುಜಾತಾ ಎಂ. ಎನ್‌. ಮುಕುಂದ ಎಲ್‌.ಕೆ ಅವರ ಮನೆಯಲ್ಲಿ 
ತಂಗಿದ್ದೆ. ಅಲ್ಲಿ ಅವರ ಮನೆಗೆ ಅದೇ ಊರಿನವರಾದ ವಿದ್ವಾನ್‌ ಶ್ರೀ 
ಸತ್ಯನಾರಾಯಣಾಚಾರ್‌ ಅವರ ಪರಿಚಯವಾಯಿತು. ಅವರು ಅತ್ಯಂತ ಸಾತ್ವಿಕರು 
ಸರಳರು, ವಿದ್ಯಾನಿಧಿಗಳು ಅವರ ಹತ್ತಿರ ಈ ವ್ಯಾಕರಣದ ಅನುವಾದದ ವಿಷಯವಾಗಿ 
ಅರಿಕೆ ಮಾಡಿಕೊಂಡೆನು. ಅಂದು ಅವರು ಬಹಳ ಸಂತೋಷದಿಂದ ಒಪ್ಪಿಕೊ೦ಡರು. 
ನನಗೂ ತುಂಬಾ ಸಂತೋಷವಾಯಿತು. 

ಆದರೆ 'ಶ್ರೇಯಾಂಸಿ ಬಹು ವಿಘ್ನಾನಿ' ಎಂಬ ಪ್ರಾಚಿನೋಕ್ತಿಯಿಂದ ಈ ಅನುವಾದದ 
ಕೆಲಸವು ಕೂರ್ಮಗತಿಯಲ್ಲಿ ನಡೆಯಿತು. ನಾನು ಈ ಅನುವಾದದ ಕೆಲಸ ಎಲ್ಲಿಗೆ 
ಬಂತು ಎಂದು ದೂರವಾಣಿ ಮಾಡಿದಾಗಲೆಲ್ಲ ಅವರಿಗೆ ತುಂಬಾ ಸಂಕೋಚವೂ 
ಮುಜುಗರವೂ ಆಗುತ್ತಿತ್ತು. ನಿಜವಾಗಲೂ ಆಚಾರ್‌ರವರು ತುಂಬಾ ನಿಯತ್ತಿನವರು. 
ಖಂಡಿತವಾಗಿಯೂ ಅವರು ನನ್ನ ವಿಷಯಕ್ಕೆ ಅನ್ಯಥಾ ಭಾವಿಸಬಾರದೆಂದು ಅವರಲ್ಲಿ 
ಕೇಳಿಕೊಳ್ಳುತ್ತೇನೆ. ಈ ಇಳಿವಯಸ್ಸಿನಲ್ಲಿಯೂ ಯಾವ ಹೆಚ್ಚಿನ ಸಹಾಯವಿಲ್ಲದೆ ಅವರು 
ಈ ಗ್ರಂಥವನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ. ಆದರೆ ನಮ್ಮ ಅಪೇಕ್ಷೆಯಂತೆ 
ಸಿದ್ಧಾಂತ ಕೌಮುದಿಯ ಅನುವಾದವಾಗಲಿಲ್ಲ. ಲಘುಸಿದ್ಧಾಂತ ಕೌಮುದೀಯ 

ಅನುವಾದವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸ ಸಂಸ್ಥೆಯ ವತಿಯಿಂದ ತುಂಬಾ 
ಆಭಾರಿಯಾಗಿರುತ್ತೇನೆ. ಅವರ ವ್ಯಕ್ತಿತ್ವವನ್ನು ಎಷ್ಟು *'ಂಡಾಡಿದರೂ ಕಡಿಮೆಯೇ. 


ಸದ್ಯಕ್ಕೆ ವಾಚಕರು ಈ ಲಘುಸಿದ್ಧಾ೦ತ ಹವಚದಿಯಂದನೆ ತೃಪ್ಪರಾಗಬೇಕೆಂದು 
ವಿನ೦ತಿಸಿಕೊಳ್ಳುತ್ತೇನೆ. 


V 


ಹಿಂದೆ ವಿದ್ವಾನ್‌ ಶ್ರೀ ವಿಷ್ಣುಮೂರ್ತಿಭಟ್ಟರವರು 1956ರಲ್ಲಿ ಲಘುಸಿದ್ಧಾಂತ 
ಕೌಮುದಿಯನು ಕನ್ನಡಕ್ಕೆ ಅನುವಾದ ಮಾಡಿದ್ದರು. ಅವರು ಸಿದ್ಧಾಂತ ಕೌಮುದಿಯನ್ನೂ 
ಸಹ ಅನುವಾದ ಮಾಡಲು ಪ್ರಾರಂಭಿಸಿ ಕಾರಕಾಂತದವರೆಗೆ ಮಾತ್ರ ಮಾಡಿದ್ದರು. 
ಆಮೇಲೆ ಅದೂ ನಿಂತೇ ಹೋಯಿತು. ಪೂರ್ಣವಾಗಲೇ ಇಲ್ಲ. ಇಂದು ಆ ಗ್ರಂಥಗಳೂ 
ಉಪಲಬ್ಧವಾಗುತ್ತಿಲ್ಲ. ಅದೂ ಸಹ ವಿದ್ವತ್ಪೂರ್ಣವಾದ ಅನುವಾದವೇ ಆಗಿತ್ತು. ಆದರೆ 
ಶ್ರೀಮಾನ್‌ ಸತ್ಯನಾರಾಯಣ ಆಚಾರ್‌ರವರ ವಿವರಣೆಯು ಇನ್ನೂ ವಿಸ್ತಾರವಾದುದ್ದೆಂದು 
ಹೇಳಬಹುದು. ಉದಾಹರಣೆ, ದೃಷ್ಟಾಂತಗಳನ್ನು ಜಾಸ್ತಿಯಾಗಿ ಕೊಟ್ಟಿದ್ದಾರೆ. 
ವಿವರಣೆಯೂ ಸಹ ತುಂಬಾ ಚೆನ್ನಾಗಿದೆ. ಅವಶ್ಯವಾಗಿ ಇದರ ಉಪಯೋಗವನ್ನು 
ಕನ್ನಡನಾಡಿನವರು ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. 


ಈ ಲಘುಸಿದ್ಧಾಂತ ಕೌಮುದಿಯು ಹಿಂದಿ, ತಮಿಳು, ತೆಲಗು, ಇಂಗ್ಲೀಷ್‌ ಮುಂತಾದ 
ಅನೇಕ ಭಾಷೆಗಳಲ್ಲಿ ಬಹಳ ಜನರು ಅನುವಾದಮಾಡಿದ್ದರೂ ಕನ್ನಡದಲ್ಲಿ ಮಾತ್ರ 
ತೀರ ವಿರಳವಾಗಿದೆ. ಈಗಿನ ಕಾಲದಲ್ಲಿ ಇದನ್ನು ಅಧ್ಯಯನ ಮಾಡುವವರೂ ಸಹ 
ತುಂಬಾ ಕಮ್ಮಿಯಾಗಿದ್ದಾರೆ. ಆದರೆ "ಮೀಮಾಂಸಾ ಪಾಣಿನೀಯಂ ಚ 
ಸರ್ವಶಾಸ್ತ್ರೋಪಕಾರಕಮ್‌' ಎ೦ಬ ಉಕ್ತಿಯನ್ನು ಮನಗಂಡರೆ ವೇದಾಂಗಗಳಲ್ಲೆಲ್ಲ 
ವ್ಯಾಕರಣವೆರಬುದು ಮೂರ್ಧನ್ಯಗ್ರಂಥವೆಂದು "ಕರೆಯಲ್ಪಡುತ್ತದೆ. ಈ ಶಾಸ್ತ್ರವನ್ನು 
ಕರಗತ ಮಾಡಿಕೊಳ್ಳುವವನಿಗೆ ನಮ್ಮ ಪ್ರಾಚೀನ ಸಮಸ್ತ. ಸಂಿಸ್ಮೃತವಾಜ್ಯಯರಿಲ್ಲೆಲ್ಲ. 
ಸುಲಭವಾದ ಪ್ರವೇಶವು ಸಾಧ್ಯವಾಗುತ್ತದೆ. ವೇದಗಳು, ಸ್ಮೃತಿಗಳು, ಪುರಾಣಗಳು, 
ಧರ್ಮಶಾಸ್ತಗಳು, ರಾಮಾಯಣ ಮಹಾಭಾರತಾದಿ ಗಂಥಗಳು, ಕಾವ್ಯನಾಟಕಾದಿಸಮಸ್ತ 
ಗ್ರಂಥಗಳೂ ಅರ್ಥವಾಗುತ್ತದೆ. ಆದ್ದರಿಂದ ಅವಶ್ಯವಾಗಿ ಪ್ರತಿಯೊಬ್ಬ ಮಾನವರು 
ಇದನ್ನು ಕಲಿಯಬೇಕು ಆದರೆ ವ್ಯಾಕರಣ ಅಧ್ಯಯನವು ಕ್ಲಿಷ್ಟಕರವಾದದ್ದು ಅದನ್ನು 
ಗುರುಗಳ ಸಮ್ಮುಖದಲ್ಲಿಯೇ ಕಲಿಯಬೇಕು. ಆದರೆ ಅಭ್ಯಾಸಿಗಳು ಹತ್ತಿರವಿರುವ 
ಯಾರನ್ನಾದರೂ ಗುರುಗಳನ್ನು ಹುಡುಕಿಕೊಂಡು 6 ತಿಂಗಳು ಅಥವಾ | ವರ್ಷಕಾಲ 
ಚೆನ್ನಾಗಿ ಅಭ್ಯಾಸವನ್ನು ಮಾಡಿದರೆ ಈ ಶಾಸ್ತ್ರವು ಕೈವಶವಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ. 
ಪ್ರಕೃತವಾದ ಈ ಲಘುಸಿದ್ಧಾಂತ ಕೌಮುದಿಯನ್ನೇ ಚೆನ್ನಾಗಿ ಕಲಿತರೆ ವ್ಯಾಕರಣದ 
ಬಹುಭಾಗವು ಜಿತವಾಗುವುದು. ಆದ್ದರಿ೦ದ ನಾವು ಸದ್ಯಕ್ಕೆ ಇದನ್ನೇ ಮಾಡಿಸುತ್ತಿದ್ದೇವೆ. 

ಕೆಲವರು ಕಾಣಾದಂ ಪಾಣಿನೀಯಂ ಚ ಸರ್ವಶಾಸ್ತ್ರೋಪಕಾರಕಮ್‌ ಎಂದು 
ಶ್ಲೋಕವನ್ನು ಹೇಳುತ್ತಾರೆ. ಆದರೆ ಕಾಣಾದಶಾಸ್ತ ಸವು ಉಪಕಾಶಕವೆಂಬುದು ಹಸಿಸುಳ್ಳು. 
ಅದು ಬುದ್ಧಿಗೆ ಮಾರಕವೇ ಹೊರತು ಪೂರಕೆದಲ್ಲವೆಂಬುದು ಬೇರೆ ವಿಷಯ. ಒಟ್ಟು 
ಈ ಸಂಪುಟದ ಪೂರ್ವಾರ್ಧದಲ್ಲಿ 11 ಪ್ರಕರಣಗಳು ಹಾಗೂ ಉತ್ತರಾರ್ಧದ 3 
ಪ್ರಕರಣ್ಯಗಳಿವೆ. 

ಸದ್ಯಕ್ಕೆ ಈ ಲಘುಸಿದ್ಧಾಂತ ಕೌಮುದಿಯಲ್ಲಿ ಒಟ್ಟು 60 ಪ್ರಕರಣಗಳಿವೆ. ಇವುಗಳಲ್ಲಿ 
ಮುಂದುಮುಂದಿನ ಪ್ರಕರಣಗಳಿಗೆ ಹಿಂದುಹಿಂದಿನ ಪ್ರಕರಣದ ಸಾಪೇಕ್ಷೆಯಿರುವುದರಿಂದ. 
ಇದರ ಕ್ರಮವು ಸರಿಯಾಗಿದೆ. ಸಂಜ್ಮಾಪ್ರಕರಣವು ಎಲ್ಲಾ “ಪ್ರಕರಣಗಳಿಗೂ 


vi 

ಬೇಕಾಗಿರುವುದರಿಂದ ಅದನ್ನು ಮೊದಲು ಹೇಳಿದೆ. ಅನಂತರ ಸಂಧಿಯ ನಂತರ 
ಸುಬಂತವು. ನಾಮಪದದ ಮೇಲೂ ತಿಜ್‌ ಪ್ರತ್ಯಯಗಳನ್ನು ಹೇಳಿರುವುದರಿಂದ 
ತಿಜನ್ನಕ್ಕಿಂತ ಮೊದಲು ಸುಬನ್ನವು ಬಂದಿರುತ್ತದೆ. ಧಾತುಗಳ ಮೇಲೆ ಕೃತ್‌ ಪ್ರತ್ಯಯವನ್ನು 
ವಿಧಾನ ಮಾಡಿರುವುದರಿಂದ ತಿಜನ್ತವಾದ ಮೇಲೆ ಕೃದನ್ನ ಪ್ರಕರಣದ ವಿವರಣೆಯಿದೆ. 
ನಾಮ ಪದದ ಮೇಲೆ ತದ್ಧಿತ ಪ್ರತ್ಯಯಗಳನ್ನು ವಿಧಾನಮಾಡುವುದರಿಂದ ತದ್ಧಿತ 
ಪ್ರಕರಣವನ್ನು ಅನಂತರ ತೆಗೆದುಕೊಂಡಿದೆ. ಸ್ತೀಪ್ರತ್ಯಯಗಳನ್ನು ಸಮಾಸವಾದ ಮೇಲೆ 
ಹೇಳುವುದರಿಂದ ಸಮಾಸವಾದ ನಂತರ ಸ್ತೀ ಪ್ರತ್ಯಯಗಳ ವಿಚಾರ ಬಂದಿರುತ್ತದೆ. 
ಹೀಗೆ ಕ್ರಮವಿದ್ದರೂ ಇದರ ಆಳವಾದ ಅಧ್ಯಯೆನಕ್ಕೆ ಸಿದ್ಧಾ! ಸರ ೦ತ ಕೌಮುದಿಯ ವ್ಯಾಸಂಗವು 
ಬೇಕೇಬೇಕಾದರೂ ಸಾಮಾನ್ಯ ಸಂಸ್ಕೃತಾಧ್ಯ Hi: ಲಘುಸಿದ್ಧಾಂತ ಕೌಮುದಿಯೇ 
ಸಾಕಾಗುತ್ತದೆ. ಆದ್ದರಿಂದಲೇ ಸ ಸದ್ರ ದ್ಯಕ್ಕೆ ನಾವು ಈ ಒಂದು ಗಂಥವು ಮುದ್ರಿತವಾಗಲಿ. 
ಮುಂದೆ ಸಿದ್ಧಾಂತ ಕೌಮುದಿಯ ಅನುವಾದ ಕಾರ್ಯವನ್ನು ಮುಂದೆ 
ನೋಡೋಣವೆಂದು ತೀರ್ಮಾನಕ್ಕೆ ಬಂದಿರುವೆವು. 


ಏನೇ ಆಗಲಿ, ಶ್ರೀ ಸತ್ಯನಾರಾಯಣಾಚಾರ್‌ರವರು, ಅವರಿಗೆ ಸಹಕರಿಸಿದ 
ಪ್ರೊ) ಶ್ರೀವತ್ಸಾಚಾರ್ಯ ವಿ. ಕೋದಂಡಿ ಹಾಗೂ ಸಹಾಯಕ ಮಂಡಳಿಯ ಸದಸ್ಯರು 
ಬಹಳ ಶ್ರಮವಹಿಸಿ ಈ ಗ್ರಂಥವನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬಾ 
ಧನ್ಯವಾದಗಳು. 

“ಲಘು ಸಿದ್ಧಾಂತ ಕೌಮುದೀ'ಯ ಪ್ರಕಾಶನದಲ್ಲಿ ಸರ್ವತೋಮುಖವಾಗಿ ನೆರವು 
ನೀಡಿ, ಅತ್ಯಲ್ಪ ಅವಧಿಯಲ್ಲಿ ಅಂದವಾಗಿ ಮುದ್ರಿಸಿದ "ಓಂಕಾರ್‌ ಹೈಪ್ರಿಂಟ್ಸ್‌'ನ 
ಶ್ರೀ ಅಚ್ಯುತ 'ಸಂಕೇತಿ' ಅವರಿಗೆ ನಾವು ಆಭಾರಿಗಳಾಗಿದ್ದೇವೆ. 

ಪರಮಾತ್ಮನು ಎಲ್ಲರಿಗೂ ಇತೋಪ್ಯತಿಶಯವಾಗಿ ಆಯುರಾರೋಗ್ಯೈಶ್ವರ್ಯಾದಿ 
ಸಕಲಸನ್ಮಂಗಳವನ್ನು ಉ೦ಟುಮಾಡಲೆಂದು ನಾವು ಹೃತ್ಪೂರ್ವಕವಾಗಿ ಪ್ರಾರ್ಥನೆಯನ್ನು 


ಮಾಡುತ್ತೇವೆ. ಅನಂತಾನಂತ ನಾರಾಯಣ ಸ್ಮರಣೆಗಳು ಎಲ್ಲರ ಮೇಲೆ ಯಾವಾಗಲೂ 
ಇರುತ್ತದೆ. 


ಇಂತೀ, 
ಶ್ರೀ ಶ್ರೀ ಶ್ರೀ ಅದ್ವಯಾನಂದೇಂದ್ರ ಸರಸ್ವತೀಸ್ವಾಮೀ 
ಪ್ರಧಾನ ಸಂಪಾದಕರು ಹಾಗೂ ಪ್ರಕಾಶಕರು 


ಪಹಾಯಕ ಮಂಡಲ 


ಶ್ರೀ ಪ್ರಹ್ನಾದಾಚಾರ್ಯ. ಅ. ಕುಖೇರ್‌ 

ಇವರು 1940ನೇ ಇಸ್ವಿಯಲ್ಲಿ ಹುಬ್ಬಳ್ಳಿಯಲ್ಲಿ 
ಜನಿಸಿದರು. ನಂತರ ಸ್ವಗ್ರಾಮವಾದ ಶಿರಹಟ್ಟಿಯಲ್ಲಿ 
ವಿದ್ಯಾಭ್ಯಾಸವನ್ನು ಮುಗಿಸಿ, ಕೃಷಿ ಇಲಾಖೆಯಲ್ಲಿ 1962 
ರಿಂದ 1996ರ ವರೆಗೆ ಸಹಾಯಕ ಕೃಷಿ ಅಧಿಕಾರಿಗಳಾಗಿ 
ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರು ಉದ್ಯೋಗದಿಂದ 
ನಿವೃತ್ತರಾದಮೇಲೆ, ಧಾರವಾಡದಲ್ಲಿ ನೆಲೆಸಿ ಪಂ॥ 
ಭೀಮಸೇನಾಚಾರ್ಯ ಕಲ್ಲಾಪುರ್‌ ಇವರಲ್ಲಿ ಶಾಸ್ತ್ರಾಧ್ಯಯನ 
ಮಾಡಿ, ವಿದ್ಯಾವಾಚಸ್ಪತಿ ಡಾ| ಆರ್‌. ಸತ್ಯನಾರಾಯಣನ್‌ 
ಇವರಲ್ಲಿ ವ್ಯಾಕರಣ ಶಾಸ್ತ್ರದ ಅಧ್ಯಯನವನ್ನು ಮಾಡಿರುತ್ತಾರೆ. ನಂತರ ಪಂಡಿತಕೇಸರಿ 
ತರ್ಕತೀರ್ಥ ಡಾ! ರಂಗಥೆಥಾಚಾರ್ಯ ಮುಂಡರಗಿ ಇವರಲ್ಲಿ ತರ್ಕಶಾಸ್ತ್ರದ ಅಧ್ಯಯನ 
ಮಾಡುತ್ತಿದ್ದಾರೆ. 78ರ ವಯಸ್ಸಿನಲ್ಲೂ ಯುವಕರಂತೆ ಉತ್ಸಾಹಔೆಂದ “ಲಘು 
ಕೌಮುದೀ'ಯ ಅನುವಾದ ಮಾಡಿದ್ದನ್ನು  ಹಸ್ತಲಿಖಿತ ಪ್ರತಿಗಳನ್ನು ತಯಾರಿಸಿ ನಂತರ 
ಮುದ್ರಣದೋಷಗಳನ್ನು ತಿದ್ದಿ ಈ ಗಂಥಕ್ಕೆ ಒಂದು ರೂಪವನ್ನು ತಂದುಕೊಟ್ಟಿದ್ದಾರೆ. 
ಸಂಶಯ ಬಂದ ಸ್ಥಳದಲ್ಲಿ ಮೂಲಗ್ರಂಥಗಳನ್ನು ಅವಲೋಕಿಸಿ ತಿದ್ದುಪಡಿಯನ್ನು 
ಮಾಡಿದ್ದಾರೆ ಎಂಬುದು ಶ್ಲಾಘನೀಯ ವಿಷಯವಾಗಿದೆ. ಇವರಿಗೆ ಪರಮಾತ್ಮನು 
ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. 


ಕ್ರೀ ಗೋವರ್ಧನಾಚಾರ್ಯ. ವಿ. ವಡವಿ 

ಇವರು ಹಾವೇರಿ ಜಿಲ್ಲೆಯ ಕರಜಗಿ ಗ್ರಾಮದಲ್ಲಿ 
1947ನೇ ಇಸ ಸವಿಯಲ್ಲಿ' ಜನಿಸಿದರು. ನಂತರ 
ವಿದ್ಯಾಭ್ಯಾಸವನ್ನು ಮುಗಿಸಿ ಕರ್ನಾಟಕ ವಿದ್ಯುತ್‌ ನಿಗಮ 
ನಿಯಮಿತ ಸಂಸ್ಥೆಯಲ್ಲಿ 1971 ರಿಂದ 2003 ರ ವರೆಗೆ 
ಮೆರಿಟ್‌ ಗ್ರೇಡ್‌ ಡ್ರಾಫ್‌ಮನ್‌ ಆಗಿ ಸೇವೆಯನ್ನು 
ಸಲ್ಲಿಸಿರುತ್ತಾರೆ. ಪ್ರಕೃತ ಪಂ. ಸುರೇಶಾಚಾರ್ಯ" 
ರಾಯಚೂರ್‌ ಇವರಲ್ಲಿ ಶಾಸ್ತ್ರಾಧ್ಯಯನ ಮಾಡುತ್ತಿದ್ದು 
ಮತ್ತು ವಿದ್ಯಾ ವಾಚಸತಿ ಡಾ| ಜ್‌. ಸತ್ಯನಾರಾಯಣನ್‌ 
ಇವರಲ್ಲಿ ವ್ಯಾಕರಣಶಾಸ್ತ್ರದ ಅಧ್ಯಯನವನ್ನು ಮಾಡುತ್ತಿದ್ದಾರೆ. ಗಣಕ ಯಂತ್ರದಲ್ಲಿ 
"ಲಘುಸಿದ್ಧಾನ್ತ ಕೌಮುಶೇ 'ಯನ್ನು ಕನ್ನಡದ ಕನ್ನಡಿಯಲ್ಲಿ ತರಲು ಕಳೆದ ಆರು 
ವಷ ರ್ಷಗಳಿಂದ 5 ಶ್ರಮಿಸಿದ್ದಾರೆ. ies ಮಳೆ ಗಾಳಿಗಳನ್ನು ಲೆಕ್ಕಿಸದೇ ಪ್ರತಿದಿನ ಸತತವಾಗಿ 
ಬಂದು ಇವರು ಸಹಕರಿಸಿದ್ದರಿ೦ದಲೇ ಈ ಗ್ರಂಥವು "ಹೊರಗೆ ಬರುತ್ತಿದೆ. ಈ 69ರ 


Viii 
ವಯಸ್ಸಿನಲ್ಲೂ ಉತ್ಸಾಹದಿಂದ ಮಾಡಿರುವ ಇವರ ಸೇವೆ ಪ್ರಶಂಸನೀಯ. ಇವರಿಗೆ 


ನಮ್ಮ "ಹೃತ್ಪೂರ್ವಕ “ಧನ್ಯವಾದಗಳು. ಇವರಿಗೆ ಪರಮಾತ್ಮನು ಆಯುರಾರೋಗ್ಯ 
ಐಶ್ವರ್ಯಾದಿಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. 


ಡಾ।। ಶ್ರೀಮತಿ ಸುಹಾತಾ ಎಂ.ಎನ್‌. 
(ಎ೦.ಎ. ಸಂಸ್ಥೃತ, ಮಿಎಜ್‌.ಡಿ) 

ಇವರು ಕರ್ನಾಟಕ ಕಲಾ ವಿದ್ಯಾಲಯದ ಸಂಸ್ಕೃತ 
ವಿಭಾಗದಲ್ಲಿ ಪ್ರಾಧ್ಯಾ ್ಯಪಕರಾಗಿದ್ದು ಹಲವು ಗಂರ್ಥಗಳನ್ನು 
ರಚಿಸಿ ಅನುವಾದ ಮಾಡಿದ್ದಾರೆ. ಇವರು ನಮ್ಮ ಈ 
ಗ್ರಂಥದ ಸಂಪಾದಕರಾಗಿದ್ದು ಗಂಥಕ್ಕೆ ಸರ್ವತೋಮುಖ 
ಶೋಭೆಯನ್ನು ತಂದುಕೊಡುವುದಕ್ಕೆ ಪರಿಶ್ರಮವನ್ನು 
ವಹಿಸಿದ್ದಾರೆ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. 


ಡಾ ಶ್ರೀಮತಿ ಸುಧಾ ಎಚ್‌.ಎಸ್‌. 
(ಎ೦.ಕಾ೦., ಎ೦.ಎ., ಪಿಎಚ್‌.ಡಿ) 

ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಸಂಸ್ಕೃತ 
ವಿಭಾಗದಲ್ಲಿ ಪಿಎಚ್‌.ಡಿ ವ್ಯಾಸಂಗ ಮಾಡಿದ್ದು, ನಮ್ಮ 
ಗ್ರಂಥದ ಅನುವಾದವನ್ನು ಮುದ್ರಿಸುವುದಕ್ಕೆ 
ಸಂಪಾದಕರಾಗಿದ್ದು ಸಹಾಯ ಮಾಡಿ ಗ್ರಂಥಕ್ಕೆ ಶೋಭೆ 
ತಂದು ಕೊಟ್ಟಿದ್ದಾರೆ. ಇವರಿಗೆ ಹೃತ್ಪೂರ್ವಕ 
ಧನ್ಯವಾದಗಳು. 


ಶ್ರೀ ರಾಹೇಶ. ಜ. ಉಪಕಾರಿ 
(ಜ.ಕಾ೦, ಎಲ್‌ ಎಲ್‌.ಜ) 
ಇವರು ಕಳೆದ ಎರಡು ವರ್ಷಗಳಿಂದ ಪ್ರಕೃತ ಗ್ರಂಥದ 
ಡಿ.ಟಿ.ಪಿ ಕೆಲಸವನ್ನು ಅಂದವಾಗಿ ಮಾಡಿಕೊಡುವದರಲ್ಲಿ 
ಸಹಕರಿಸಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. 
ಪ್ರತ್ಯಕ್ಷವಾಗಿಯೂ ಅಪ್ರತ್ಯಕ್ಷವಾಗಿಯೂ ಸಹಕರಿಸಿರುವ 


ನನ್ನ ಶಿಷ್ಯ ವರ್ಗದವರಿಗೂ, ಮಿತ್ರವರ್ಗದವರಿಗೂ 
ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. 


ಸಮರ್ಪಣೆ 


ಕೌಕೂರು ತುಳಸೀಬಾಯೀ 


ರಕ್ಷಕೀ ಪಿತೃಸೋದರೀ। 
ಅನುವಾದಜಪುಣ್ಯೇನ ಯಾತು 
ಪುಣ್ಯಾಮ್‌ ಗತಿಮ್‌ ಸ್ಥಿರಾಮ್‌। 


10. 


ಷುಸ್ತಕ ಮುದ್ರಣಕ್ವೆ ಧನಸಹಾಯ 
ನೀಡಿದ ದಾನಿಗಳು 


ಶ್ರೀಮಾನ್‌ ಸತ್ಯವಿನಾಯಕ ಭಟ್‌ 
ಶ್ರೀಮಾನ್‌ ಆನಂದರಾಮ್‌ 

ಶ್ರೀಮಾನ್‌ ಶಿವಮೂರ್ತಿ 

ಶ್ರೀಮಾನ್‌ ಬಿ.ಎಸ್‌. ಶ್ರೀನಿವಾಸ 

ಶ್ರೀಮಾನ್‌ ಶ್ರೀಧರ 

ಶ್ರೀಮತಿ ವನಜಾಕ್ಷಿ 

ಶ್ರೀಮಾನ್‌ ಶ್ರೀನಿವಾಸ ಸಹೋದರರ ಸಂಘ 
ಶ್ರೀಮಾನ್‌ ಅನಂತೇಶ 

ಶ್ರೀಮಾನ್‌ ಶ್ರೀರಾಮ್‌ಪ್ರಸಾದ್‌ 


ಶ್ರೀಮಾನ್‌ ಆನಂದ್‌ 


10,000/- 
10,000/- 
10,000/- 
5,000/- 
5,000/- 
5,010/- 
5,000/- 
5,000/- 
4,000/- 


4,000/- 


ಮುನ್ನುಡಿ 
“ವಾಚಾಮೇವ ಪ್ರಸಾದೇನ ಲೋಕಯಾತ್ರಾ ಪ್ರವರ್ತತೇ” ಎಂಬ ದಂಡಿಯ 
ನುಡಿಯಂತೆ ಭಾಷೆಯು ಮಾನವನ ಇಂಗಿತವನ್ನು ಪ್ರಕಟಗೊಳಿಸುವ ಅತ್ಯಮೂಲ್ಯವಾದ 
ಸಾಧನವೆಂಬುದನ್ನು ಮರೆಯುವಂತಿಲ್ಲ. ಆದರೆ ಆದಿಮಾನವನಿಗೆ ಭಾಷೆಯ 
ಕಲ್ಪನೆಯಿಲ್ಲದ ಸಂದರ್ಭದಲ್ಲೂ ತನ್ನ ದಿನನಿತ್ಯದ ವ್ಯವಹಾರವನ್ನು ತನಗೆ 
ಅನೂಕೂಲವಾಗುವ ರೀತಿಯಲ್ಲಿ ಶಾರೀರಿಕ ಹಾವಭಾವಗಳ ಮೂಲಕ 
ಮುಂದುವರೆಸಿದ್ದರಿಂದ ಜಗತ್ತಿನಾದ್ಯಂತ ಮನುಷ್ಯರು ಉಪಯೊಗಿಸುತ್ತಿರುವ "ಭಾಷೆ'ಯ 
ರೀತಿ, ನೀತಿದ್ದನಿ, ಯತಿ, ಪ್ರಾಸ, ಲಯ ಮುಂತಾದವು ವಿಭಿನ್ನವಾಗಿ ಬೆಳೆದು 
ಬಂದಿವೆ. ಇಂದಿಗೂ ಸಹ ಕೆಲ ಭಾಷೆಗಳಿಗೆ ಲಿಪಿಯನ್ನು ಸಂಶೋಧನೆ ಮಾಡಬೇಕಿದೆ. 
“ವಾಚಾ ವಿರೂಪ ನಿತ್ಯಯಾ' ಎಂಬ ಕೃತಿಯ ವಾಕ್ಕದಂತೆ ಬದಲಾವಣೆ, ಬೆಳವಣಿಗೆ, 
ಭಾಷೆಯ ಗುಣಧರ್ಮವಾಗಿದೆ. ಭಾಷೆಯ ಮೂಲವನ್ನು ಹುಡುಕುತ್ತಾ ಮುನ್ನಡೆದರೆ 
ಸಂಸ್ಕತ ಭಾಷೆಯು ಪ್ರಾಚೀನವೆಂಬುದರಲ್ಲಿ ಸಂದೇಹವಿಲ್ಲ. ಪತಂಜಲಿ ಮಹರ್ಷಿಗಳು 
ತಿಳಿಸುವಂತೆ ಶಬ್ದಗಳು ನಾಲ್ಕು ಭಾಗಗಳಲ್ಲಿ ವಿಂಗಡಿತಗೊಂಡಿದ್ದು, "ಕ್ರಿಯೆ'ಯೇ 
ಶಬ್ಬೋತ್ಪತ್ತಿಗೆ ಕಾರಣವೆಂದಿದ್ದಾರೆ. ಪ್ರಕೃತಿ ಪ್ರತ್ಯಯ ಹಾಗೂ ಗಣವಿಕರಣಗಳಿಂದ 
ಶಬ್ದೋತ್ಪತ್ತಿ ಸಂಸ್ಕೃತ ಭಾಷೆಯಲ್ಲಿ ಜನಿಸಿ, ಸಂದೇಹಕ್ಕೇಡೆಯಿಲ್ಲದಂತೆ ಅರ್ಥವನ್ನು 
ಕೊಡುತ್ತದೆ.ಇದು ಸಂಸ್ಕೃತ ಭಾಷೆಯ ವಿಶಿಷ್ಟವಾದ ಕೊಡುಗೆ ಕಾಳಿದಾಸನು ಹೇಳುವಂತೆ 
“ವಾಗರ್ಥಾವಿವ ಸಂಪ್ಕಕೌ ವಾಗರ್ಥಪ್ರತಿಪತ್ತಯೇ । ಜಗತಃಪಿತರೌ ವಂದೇ ಪಾರ್ವತೀ 
ಪರಮೇಶ್ವರೌ” ಎಂದು ಶಬ್ದ ಮತ್ತು ಅರ್ಥಗಳು ಅತ್ಯಂತ ಸಮರ್ಥವಿಧಿಯಿಂದ 
ಕೂಡಿರಬೇಕೆಂದು ನುಡಿಯುತ್ತಾನೆ. ಭಾಷಾ ಸಾಹಿತ್ಯಸಮೂಹವನ್ನೇ “ಾವ್ಯ'ವೆಂದು 
ನುಡಿದು ಅದರ ಪ್ರಯೋಜನವನ್ನು ಹೇಳುವರು. “ಕಾವ್ಯಂ ಯಶಸೇ ಅರ್ಥಕೃತೇ, 
ವ್ಯವಹಾರವಿದೇ, ಶಿವೇತರಕ್ಷತಯೇ ಕಾ೦ಂತಾ-ಸಮ್ಮಿತತಯಾ ಉಪದೇಶಯುಜೇ” 
೫೬ ಯಶಸ್ಸು ಸಂಪತ್ತು. ವ್ಯವಹಾರ, ಜ್ಞಾನ ಹಾಗೂ ಮನಸಿನ ಶಾಂತ ಸ್ವಭಾವಕ್ಕೆ 
ಕಲ್ಮಷವಲ್ಲದ ಸುಲಲಿತ, ಅರ್ಥಬದ್ದ ಕಾವ್ಯವು ವ್ಯಾಕರಣದಿಂದಲೇ ಸಾಧ್ಯ. ಮನ್ನಣೆ 
ಪಡೆದ ಭಾಷಯೇ ಎಲ್ಲ ವಿದ್ವಾಂಸರು ಸಮ್ಮಿತಿಸುವರೆಂಬುದು ನಿರ್ವಿವಾದ. 
ನಾವಿಂದು ವರ್ತಮಾನಕಾಲದಲ್ಲಿ ಬದುಕುತ್ತಿದ್ದೆವೆ ಎಂಬುದು ನಿಶ್ಚಿತವಾದರೂ, 
ಭೂತಕಾಲದ ಆಧಾರಪಡೆದು, ಭವಿಷತ್‌ಕಾಲಕ್ಕೆ ಕೊಡುಗೆ ಕೊಡಬೇಕಿದೆ. 
ಬಾಳುವೆಯೆಂಬುದು ಕೇವಲ ಉಣ್ಣುವ, ತಿನ್ನುವ ಮತ್ತು ಮಲಗುವ ಕ್ರಿಯೆಯಾಗಿರದೆ, 
ಈ ಮೂರನ್ನು ಮೀರಿದ ಪ್ರಕ್ರಿಯೆಯೇ ಆಗಿದೆ. ಇದು ಆ ಸಮಾಜದ ಹಾಗೂ 
ರಾಷ್ಟದ ನೈತಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿ-ಯುಕ್ತಿಗಳನ್ನು ಅವಲಂಬಿಸಿರುತ್ತದೆ. ಈ 
ಮಾರ್ಗದಲ್ಲಿ ಡಾ| ಆರ್‌. ಸತ್ಯನಾರಾಯಣನ್‌ "ಅವರ "ನ್ನಡ ಅನುವಾದ ಸಹಿತ 
ಲಘುಸಿದ್ದಾಂತ ಕೌಮುದೀ' ಗ್ರಂಥವು ಶಕ್ತಿ-ಯುಕ್ತಿಗಳಿಂದ ಾಕಬಂದು ಸಂಸ್ತತ 
ಭಾಷೆ ಪ್ರೇಮಿಗಳಿಗೆ ಸಾರಸ್ಪತ ಲೋಕಕ್ಕೆ ಅಮೂಲ್ಯವಾದ ಕೊಡುಗೆಯಾಗುವುದೆಂದು 
ಅದನ್ನು ಅವಲೋಕಿಸಿದ ನನಗೆ ಮನವರಿಕೆಯಾಗಿದೆ. 


xi 

ಲೇಖಕರು ಮದ್ರಾಸಿನವರಾದರೂ ಇಂಗ್ಲೀಷ್‌, ತಮಿಳು, ಮರಾಠಿ, ತೆಲಗು, ಕನ್ನಡ, 
ಹಿಂದಿ ಹಾಗೂ ಸಂಸ್ಕೃತವನ್ನು ಸಂಪೂರ್ಣವಾಗಿ ತಿಳಿದವರಾಗಿದ್ದಾರೆ. ಈಗಾಗಲೇ 
ನೀಲಕಂಠ ವಿಜಯ ಚಂಪೂ ಕನ್ನಡ ಅನುವಾದವನ್ನು 1987ರಲ್ಲಿ ರಚಿಸಿ ವಿದ್ವಾಂಸರಿಗೆಲ್ಲ 
ಚಿರಪರಿಚಿತರಾಗಿದ್ದಾರೆ. 2014 ರಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ 
ಡಿ.ಲಿಟ್‌ ಪದವಿಯನ್ನು ಪಡೆದಿರುವರು. 78ನೇ ವರ್ಷದಲ್ಲಿ ಕರ್ನಾಟಕ 
ವಿಶ್ವವಿದ್ಯಾಲಯದಿಂದ ಫಿಲಾಸಫಿ ಎಂ.ಎ. ಪದವಿಯನ್ನು ಪಡೆದಿರುವರು ಎಂದು 
ತಿಳಿದು ಆನಂದವಾಗುತ್ತದೆ. 200ಕ್ಕೂ ಅಧಿಕ ಸನ್ಮಾನ ಪಡೆದ ಸನ್ಮಾನ್ಯರು ನಿಗರ್ವಿ. 
ಸಂಪನ್ನರಾಗಿದ್ದು ಸಂಸ್ಕೃತ ನಾಟಕಗಳನ್ನು ಪ್ರದರ್ಶಿಸಿದ್ದಾರೆ. ಸಂದರ್ಭಕ್ಕೆ ತಕ್ಕಂತೆ 
ಕಾವ್ಯರಚನಾ ಸಾಮರ್ಥ್ಯ ಪಡೆದ ಇವರು ಎರಡು ದಶಕಗಳನ್ನು ಮೀರಿ ಸಂಸ್ಕೃತ 

ಪ್ರಾಧಪ ಪಕರಾಗಿ ಸೇವೆ ಸ ಸಲ್ಲಿಸಿದ್ದಾರೆ. ಸರಕಾರದ ಪ್ರಥಮ ದರ್ಜೆ ಮಹಾವಿದ್ಯಾಲಯದ 
ಪ್ರಾಂಶುಪಾಲರಾಗಿ 1994ರಲ್ಲಿ ಸೇವಾ ನಿವೃತ್ತಿ ಪಡೆದರೂ ಎಡಬಿಡದ ಪಾಠ 
ಪ್ರವಚನಗಳಲ್ಲಿ ಇಂದಿಗೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಂತಹ 
ಹಿರಿಯರೂ, ಪೂಜ್ಯರೂ ಆದ ಡಾ| ಆರ್‌ . ಸತ್ಯನಾರಾಯಣನ್‌ರವರ “ಕನ್ನಡ 
ಅನುವಾದ ಸಹಿತ ಲಘುಸಿದ್ಧಾಂತ ಕೌಮುದೀ' ಪುಸ್ತಕಕ್ಕೆ ಮುನ್ನುಡಿ ಬರೆಯುವುದೊಂದು 
ಪವಿತ್ರ ಕಾಯಕವೆಂದೇ ಭಾವಿಸುವೆ. 

ಪುಸ್ತಕವು ಎರಡು ಭಾಗದಲ್ಲಿದ್ದು, ಪೂರ್ವಾರ್ಧದಲ್ಲಿ ಸಂಜ್ಞಾ ಪ್ರಕರಣದಿಂದ 
ಆರಂಭಿಸಿ ಅವ್ಯಯಪ್ರಕರಣ ದವರೆಗೆ ಹನ್ನೊಂದು ವಿಷಯಗಳ ಮೇಲೆ ಸಂಸ್ಕೃತ 
ಸೂತ್ರಗಳೊಂದಿಗೆ ಅನುವಾದ ಮಾಡುತ್ತಾ ವಿವರಣೆಯನ್ನು ನೀಡಿದ್ದಾರೆ. ಉತ್ತರಾರ್ಧದಲ್ಲಿ 
ತಿಜನ್ನ ಪ್ರಕರಣದಲ್ಲಿ ನಲವತ್ತೊಂಭತ್ತು. ಉಪವಿಭಾಗದಿ೦ದ ಸ್ತೀಪ್ರತ್ಯಯಾಂತದವರೆಗೆ 
ಕೊನೆಗೊಳ್ಳುತ್ತದೆ ಇಂತಹ ವಿದ್ವತ್‌ `ಫೂರ್ಣವಾದ ಗ್ರಂಥವೆನ್ನು 'ಸಾರಸ್ಪತಲೋಕಕ್ಕೆ 
ನೀಡಿದ ಶ್ರೀ ಡಾ| ಆರ್‌. ಸತ್ಯನಾರಾಯಣನ್‌ರವರು ತಮ್ಮ ಜೀವಕಾಲದುದ್ದಕ್ಕೂ 
ವಿದ್ಯಾರ್ಥಿಗಳೊಂದಿಗೆ ಬೆಳೆದು, ಬೆಸೆಯುತ್ತಾ ಬಂದಿದ್ದಾರೆ. ಸುತ್ತಮುತ್ತಲಿನ "ಎಲ್ಲ 
ವಿದ್ಯಮಾನಗಳನ್ನು ತಿಳಿದವರಾಗಿದ್ದು ಆಡಳಿತ ನಿಪುಣರಾಗಿದ್ದಾರೆ. ಶ್ರೇಷ್ಠ ಶಿಕ್ಷಣ 
ತಜ್ಞರಾದ ಲೇಖಕರು ಭಾರತೀಯ ಸಂಸ್ಕತಿಯ ಸದ್ದಿದ್ಯೆಯ ಉಪಾಸಕರಾಗಿದ್ದಾರೆ. 
ಆ ಉಪಾಸನೆಯ ಒಂದು ಫಲವೇ ಈ ಗಂಥದ ಮೂಲಕ ನಮಗೆ ಲಭ್ಯವಾಗಿದೆ. 
ಈ ಗ್ರಂಥವನ್ನು ಪೋಷಕರು ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಓದಬೇಕು. 
ಇಂಥ ಗ್ರಂಥ ನೀಡಿದ ಹಿರಿಯರೂ, ವಿದ್ವಾಂಸರೂ ಆದ ಡಾ॥ ಆರ್‌. ಸತ್ಯನಾರಾಯಣನ್‌ 
ರವರಿಗೆ ನನ್ನ ಶುಭಾಶ೦ಸನಗಳು. 


ಧಾರವಾಡ ಪ್ರೊ. ಮ.ನಾ.ಜೋಶಿ 
06-04-2017 ಕುಲಸಚಿವರು, ಪ್ರಾಧ್ಯಾಪಕರು 
ಕ.ವಿ.ವಿ. 


xiii 


ನಿವೇದನೆ 


ಸಂಸ್ಕೃತ ಮತ್ತು ಶಾಸ್ತ್ರ ಅಭ್ಯಾಸ ಮಾಡುವವರಿಗೆ ತರ್ಕ ಮತ್ತು ವ್ಯಾಕರಣ 
ಇವೆರಡೂ ಎರಡು ಕಣ್ಣುಗೆಳಂತಿವೆ. "ಚೆನ್ನಾಗಿ ಪ್ರಯೋಗಿಸಿದ “ಸುಶಬ್ದವು 
ಸ್ವರ್ಗಲೋಕದಲ್ಲಿ ಕಾಮಧೇನುವಿನಂತೆ ಮನೋಭೀಷ್ಟವನ್ನು ಪೂರೈಸುತ್ತದೆ' ಎಂಬ 
ಮಾಹಾಭಾಷ್ಯದ ಬಚನದಂತ ವ್ಯಾಕರಣ ಶಾಸ್ತ್ರವು ಸರ್ವ ಶಾಸ್ತ್ರಗಳ ಅಧ್ಯಯನಕ್ಕೆ 
ಉಪಕಾರಕವಾಗಿದೆ. “ಪ್ರಥಮೇ" ಹಿ ವಿದ್ವಾಂಸಃ ವೈಯ್ಕಾಕರಣಾಃ” ಎಂಬ 
ಧ್ವನ್ಯಾಲೋಕಕಾರರ ಮಾತು ಅವಿಸ್ಮರಣೀಯ. 


ಬಾಲ್ಯದಿಂದಲೇ ಸಂಸ್ಕೃತ ಅಭ್ಯಾಸ ಮಾಡಿದ ನನಗೆ ವ್ಯಾಕರಣವನ್ನು ಕಲಿಸಿದ 
ಗುರುಗಳನ್ನು ಸ್ಮರಿಸಿ ನಂತರ ಈ ಗ್ರಂಥದ ಅನುವಾದದ ಬಗ್ಗೆ ಎರಡು ಮಾತುಗಳನ್ನು 
ಹೇಳುತ್ತೇನೆ. ವಿದ್ಯಾಸಾಗರ ಪ್ರೊ. ಕೆ. ಎಲ್‌. ವಸರ ಶಾಸ್ತ್ರೀ ಎಂಬುವವರು. 
ಸಾಹಿತ್ಯ ವ್ಯಾಕರಣಗಳಲ್ಲಿ ಅತಿ ಪ್ರಸಿದ್ಧ ಪಂಡಿತರು. ಪ್ರಥಮಾದೆರ್ಶ” ಮೊದಲಾದ 
ಗ್ರಂಥಗಳ ಪ್ರಸಿದ್ಧಿಯೇ ಅವರ ವೈಶಿಷ್ಟ್ಯವನ್ನು ಸಾರುತ್ತವೆ. ಅವರಿಗೆ ನಾನು ಅತ್ಯಂತ 
ಪ್ರೀತಿಪಾತ್ರನಾದ ಶಿಷ್ಯ ಸಂಸ್ಕೃತವನ್ನು ಸರಳವಾಗಿ ಮಾತನಾಡುವ ಸಾಮರ್ಥ್ಯವನ್ನು 
ಮತ್ತು ಕವಿತಾ ರಚನೆಯ ನೈಪುಣ್ಯವನ್ನು ತಂದು ಕೊಟ್ಟವರಲ್ಲಿ ಅವರು ಚಿರಸ್ಮರಣೀಯರು. 


ಎರಡನೆಯದಾಗಿ ಶ್ರೀವೈ ೈಷ್ಣವ ಪಂಡಿತರಾದ “ಪಂಡಿತರತ್ನ ಶ್ರೀ ಎ. ಆರ್‌. 
ಕೃಷ್ಣಮಾಚಾರ್ಯಾ' ಎಂಬ ವಿದ್ವಾಂಸರು ಸಾಹಿತ್ಯ, ವ್ಯಾಕರಣ ಮತ್ತು ತರ್ಕಶಾಸ್ತ್ರವನ್ನು 
ಕಲಿಸಿರುವರು. ಚತುಃಶಾಸ್ತ್ರವಿದ್ದಾಂಸರಾದ ಇವರಲ್ಲಿ 'ಸಿದ್ಧಾನ್ಷೆಮುದೀ'ಹೆನ್ನು 
ವಿಶೇಷವಾಗಿ ಅಧ್ಯಯನ ಮೊಡಿದ್ದನ್ನು ನಾನು ಎಂದೂ ಮರೆಯಲಾರೆ. 


ಮದ್ರಾಸಿನ "ವಿವೇಕಾನಂದ ಕಲಾಶಾಲೆ'ಯಲ್ಲಿ ಬಿ.ಎ. ಆನರ್ಸ್‌ ಮೂರು ವರ್ಷಗಳು 
ಮತ್ತು ಅದೇ ಕಲಾಶಾಲೆಯಲ್ಲಿ ನ್ಯೂ ಎಂ.ಎ. ಕೋರ್ಸನ್ನು ಓದಿದಾಗಲೂ 
ಅದ್ದೆ ತಪಿತಾಮಹ ಎಂದು ಪ ಪ್ರಸಿದ್ಧರಾದ ಪಂಡಿತ ಶ್ರೀ ವರಗೂರು ಕಲ್ಯಾಣಸುಂದರ 
ಶಾಸ್ತ್ರಗಳು ಮತ್ತು ಪಂಡಿತ ಶ್ರೀ ವಾಸುದೇವ. ಶರ್ಮಾ ಇವರಲ್ಲಿ ಮಾಡಿದ 

"ಸಿದ್ಧಾನ್ರಕಾಮುದೀ'ಯ ಅಭ್ಯಾಸವು ನನಗೆ ವಿದ್ಧಾ ರ್ಥಿಗಳಿಗೆ ಪಾಠ ಹೇಳುವದರಲ್ಲಿ 
ಸಾಮರ್ಥ್ಯವನ್ನು ಟೂ 1 ಎಂಬುದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ. 
ನಾನು 'ಉದ್ಯೋಗದಿಂದ ನಿವೃತ್ತನಾದ ಮೇಲೆ ಧಾರವಾಡದ ಮಾಳಮಡ್ಡಿಯಲ್ಲಿ 
ವನವಾಸೀ ರಾಮಮಂದಿರದ ಪಾಠಶಾಲೆಯಲ್ಲಿ ಪ್ರಧಾನಾಧ್ಯಾಪಕರಾಗಿರುವ 
ವೈಯ್ಯಾಕರಣಭೂಷಣ ವಿದ್ವಾನ್‌ ಶ್ರೀ ನಾಗರಾಜಭಟ್‌ ಇವರಲ್ಲಿಯೂ ಮಾಡಿದ 
ಮಹಾಭಾಷ್ಯದ ಅಧ್ಯಯನವನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನಾನು ಅವರಿಗೂ 
ಹೃತ್ಪೂರ್ವಕ ಕ್ಕ ತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. 

ಪ್ರಕೃತ "ಅಘುಕೌಮುದೀ'ಯ ಕನ್ನಡ ವ್ಯಾಖ್ಯಾನವನ್ನು ವಿದ್ವಾನ್‌ ಜಿ. 
ವಿಷ್ಣುಮೂರ್ತಿಭಟ್ಟರು ಹಿಂದೆಯೇ ಮಾಡಿರುವರು. "ಮಣೌ ವಜ್ರಸಮುತ್ತೀರ್ಣೇ 
ಸೂತ್ರಸ್ಯೇವಾಸ್ತಿ ಮೇ ಗತಿಃ ಎಂಬಂತೆ ನನಗೆ ಅವರ ವ್ಯಾಖ್ಯಾನವು 


xiv 

ಮಾರ್ಗದರ್ಶಕವಾಗಿದೆ. ಇದರ ಹೊರತು ಬೇರೆಯ ಭಾಷೆಗಳಲ್ಲಿ ಮಾಡಿರುವ 
ವ್ಯಾಖ್ಯಾನಗಳನ್ನೂ ಅವಲೋಕಿಸಿ ಅವುಗಳಿಂದ ಪ್ರಭಾವಿತನಾಗಿ ಈ “ತುಳಸೀ' ಎಂಬ 
ಕನ್ನಡ ವ್ಯಾಖ್ಯಾನವನ್ನು ರಚಿಸಿರುವೆನು. ಹಲವಾರು ವಿಘ್ನಗಳ ಪರಂಪರೆಯಲ್ಲಿ ಹೇಗೋ 
ಈ ಕೃತಿಯನ್ನು 6 ವಷ ೯ಗಳಲ್ಲಿ ಮುಗಿಸಿರುವೆನು. pM ಕೃತಿಯ ಅನುವಾದದಲ್ಲಿ 
ಹಲವಾರು ಭಾಗಗಳನ್ನು ನನ್ನ ಶಿಷ್ಯರಾದ ಪ್ರೊ. ಶ್ರೀವತ್ಸಾಚಾರ್ಯ ವಿ. ಕೋದಂಡಿ 
ಇವರು ಸಹಕರಿಸಿದ್ದರಿಂದ ಈ ನನ್ನ ಕೆಲಸ ಸಮಾಪ್ಪವಾಯಿತು. ಈ ನಮ್ಮ ಕನ್ನಡ 
ಅನುವಾದವು ಪಂಡಿತರಿಗೂ, ವಿದ್ಯಾರ್ಥಿಗಳಿಗೂ ಕನ್ನಡಾಭಿಮಾನಿಗಳಿಗೂ ಅತ್ಯನ್ತ 
ಉಪಕಾರಕವಾಗಿ ಇರುವದು ಎಂದು ಭಾವಿಸುತ್ತೇನೆ. 


“ಗಚ್ಛತಃ ಸ್ಪ್ಥಲನಂ ನ ದೋಷಾಯ' ಎಂಬ ಸುಭಾಷಿತದಂತೆ ಅಲ್ಲಲ್ಲಿ ಕಣ್ಣಪ್ಪ 
ಏನಾದರೂ ಪ್ರಮಾದಗಳಾಗಿದ್ದರೆ ಅದನ್ನು ಸಹೃದಯರು ಕ್ಷಮಿಸಿ ದೋಷಗಳನ್ನು 
ತೋರಿಸಿಕೊಟ್ಟರೆ ಪುನರ್ಮುದ್ರಣದಲ್ಲಿ ಈ ದೋಷಗಳನ್ನು ಸರಿಪಡಿಸಿಕೊಳ್ಳುವೆನು. 
“ಸಂಸ್ಕೃತ ವ್ಯಾಕರಣ ಪರಂಪರೆ' ಎಂಬ ಉಪೋದ್ರಾತವನ್ನು ಬರೆದು ಕೊಟ್ಟು ಈ 
ಗಂಥದ ಶೋಭೆಯನ್ನು ಹೆಚ್ಚು ಮಾಡಿರುವ ಕರ್ನಾಟಕ ಕಲಾಮಹಾವಿದ್ಯಾಲಯದ 
ಮರಾಠೀ ವಿಭಾಗದ ಮುಖ್ಯಸ್ಥ ರಾದ ಪ್ರೊ. ಶ್ರೀ. ಏ. ಆರ್‌. ಯಾರ್ದಿ ಇವರಿಗೂ 
ಅನಂತಾನಂತ ಧನ್ಯವಾದಗಳು. ಹೊಳೆನರಸಿಂಹಪುರದ ಶ್ರೀ 1008 ಶ್ರೀ 
ಅದ್ವಯಾನಂದೇಂದ್ರ ಸರಸ್ತ ಸತೀ ಸ್ವಾಮಿಗಳವರು ನನ್ನನ್ನು ಪ್ರೋತ್ಸಾಹಿಸಿ ಈ ಗ್ರಂಥವನ್ನು 
ಬರೆಯಲು ಆಜ್ಞಾಫಿಸಿದ್ದರಿ೦ದ ನಾನು ನನ್ನ ಶಿಷ್ಯನ ಜೊತೆಗೆ ಈ ಗ್ರಂಥಾನುವಾದವನ್ನು 
ಮಾಡಿರುವೆನು. ಪರಮ ಪೂಜ್ಯ ಶ್ರೀಗಳವರಿಗೆ ಅನಂತಾನಂತ ಸಮಸ್ಕಾರಪೂರ್ವಕ 
ಧನ್ಯವಾದಗಳು. 


ಶ್ರೀ. ಇತಿ, ಸಜ್ಜನ ವಿಧೇಯ, 
ಡಾ| ಆರ್‌. ಸತ್ಯನಾರಾಯಣನ್‌, ಡಿ.ಲಿಟ್‌. 


ಸಂಸ್ಥೃತ ವ್ಯಾಕರಣದ ಪರಂಪರೆ 


ವಿಶ್ವ ಸಾಹಿತ್ಯದಲ್ಲಿ ವೇದಗಳು ಅತ್ಯಂತ ಪ್ರಾಚೀನವಾಗಿವೆ ಎಂಬುದು 
ಸರ್ವಸಮ್ಮತವಾಗಿದೆ. ಆದಕಾರಣ ಭಾರತೀಯ ಪರಂಪರೆಯಲ್ಲಿ ಎಲ್ಲ ವಿಷಯಗಳನ್ನು 
ವೇದಗಳೊಂದಿಗೆ ಹೋಲಿಸುವ ಪ್ರಯತ್ನ ಮಾಡಲಾಗುತ್ತದೆ. ವ್ಯಾಕರಣ ಶಾಸ್ತ್ರದ 
ಮೂಲ ಸ್ರೋತವನ್ನು ಹುಡುಕಬೇಕಾದರೆ. ವೇದಗಳ ಬಗ್ಗೆ ವಿಚಾರ ಮಾಡುವದು 
ಅನಿವಾರ್ಯ. ವೇದಾಂಗ ಎಂಬ ಹೆಸರಿನಿಂದ ಸ್ಪಷ್ಟವಾಗುವುದೇನೆಂದರೆ, ಶಿಕ್ಷಾ, 
ಕಲ್ಪ, ಛಂದ, ನಿರುಕ್ತ, ವ್ಯಾಕರಣ ಮತ್ತು ಜ್ಯೋತಿಷ ಈ ಆರು ಅಂಗಗಳನ್ನು ಬೇರೆ 
ಬೇರೆಯಾಗಿ ಪರಿಗಣಿಸಬೇಕು. ವೇದಗಳು ಸಂಹಿತಾ ರೂಪವಾಗಿದ್ದರಿಂದ, ಸ್ವಾಧ್ಯಾಯ 
ಪ್ರವೃತ್ತಿಯು ಸಾಧ್ಯವಾಯಿತು. ವೈದಿಕ ಚಿ೦ತನೆಯ ಜೊತೆಗೆ ಅರ್ಥಾನುಸಂಧಾನಕ್ಕಾಗಿ 
ಶಬ್ದಗಳ ವಿಶ್ಲೇಷಣೆ ಮಾಡುವದು ಆವಶ್ಯಕವಾಗಿತ್ತು. ಇದರ ಪರಿಣಾಮವಾಗಿ ಈ 
ವ್ಯಾಕರಣವು ಒಂದು ಅಂಗವಾಯಿತು. ಆರು ಅಂಗಗಳಲ್ಲಿ ಇರುವ ಇದರ 
ಪ್ರಾಧಾನ್ಯತೆಯನ್ನು ಕೂಡ ಒಪ್ಪಿಕೊಳ್ಳಲಾಯಿತು. "ಮುಖಂ ವ್ಯಾಕರಣಂ ಸ್ಮತಂ' 
ಎಂದು ಹೇಳುತ್ತಾರೆ. "ಶಿಕ್ಷಾ ಮತ್ತು "ನಿರುಕ್ತ' ಗಳಲ್ಲಿ ಉಲ್ಲೇಖಿಸಲಾದ ಅನೇಕ 
ಸಂಗತಿಗಳು ವರ್ತಮಾನಕಾಲದ ಪ್ರಚಲಿತ ವ್ಯಾಕರಣದಲ್ಲಿ ಒಳಗೊಂಡಿವೆ. ಶಿಕ್ಷಾ 
ಮತ್ತು ನಿರುಕ್ತ ಈ ಎರಡು ವೇದಾಂಗಗಳ ಗ್ರಂಥಗಳಲ್ಲಿ, ಪಾಣಿನೀಯ ವ್ಯಾಕರಣಕ್ಕೆ 
ಸರಿಸಮಾನವಾದ ಅನೇಕ ವಚನಗಳಿವೆ. ಈ ರೀತಿ ವ್ಯಾಕರಣ, ಶಿಕ್ಷಾ, ನಿರುಕ್ತ ಈ 
ಮೂರೂ ಅಂಗಗಳು ಪರಸ್ಪರ ಸ೦ಬದ್ಧವಾಗಿವೆ. ಶಿಕ್ಷಾ ಮತ್ತು ನಿರುಕ್ತ ಇವು, ಒಂದು 
ರೀತಿಯಲ್ಲಿ ವ್ಯಾಕರಣಕ್ಕೆ ಪೂರಕವಾದ ಅಂಗಗಳಾಗಿವೆ. 


ವ್ಯೆದಿಕ ವ್ಯಾಕರಣ : ಪ್ರಾತಿಶಾಖ್ಯ 

ವೈದಿಕ ಶಾಖೆಗಳಿಗೆ ಸಂಬಂಧಿಸಿದ ಎಲ್ಲ ವಿವರಣೆ ಪ್ರಾತಿಶಾಖ್ಯದಲ್ಲಿ ಲಭ್ಯವಿರುತ್ತದೆ. 
ಇವು ರವಾಗಿ ವೇದಗಳಿಗೆ ಸಂಬಂಧಿಸಿವೆ. ಅಂತೆಯೇ ಇವುಗಳಿಗೆ ಪ್ರಾತಿಶಾಖ್ಯ 
ಎಂದು ಕರೆಯಲಾಗುತ್ತದೆ. ಪ್ರಾತಿಶಾಖ್ಯಗಳಲ್ಲಿ ವೇದಗಳ ವಿಭಿನ್ನ ಶಾಖೆಗಳಿಗೆ 
ಸಂಬಂಧಿಸಿದ ವ್ಯಾಕರಣದ ನಿಯಮಗಳನ್ನು ಕೊಡಲಾಗಿದೆ. ಇವುಗಳಲ್ಲಿ ವರ್ಣ- 
ಉಚ್ಚಾರಣ ಶಿಕ್ಷಾ, ಸಂಹಿತೆಯ ಪದಪಾಠಗಳನ್ನು ಸಂಹಿತೆಯಲ್ಲಿ ಪರಿವರ್ತಿಸುವುದು, 
ಸ೦ಧಿವಿಜ್ಞಾನ, ಸ್ವರವಿಧಾನ, ಪದಗಳ ವಿಭಜನೆ ಮತ್ತು ಸ್ವರಸಂಚಾರ ಇಂಥ 
ವಿಷಯಗಳ ವಿವೇಚನೆ ಮಾಡಲಾಗಿದೆ. ಇದರೊಂದಿಗೆ ಪ್ರಾತಿಶಾಖ್ಯಗಳಲ್ಲಿ ವ್ಯಾಕರಣದ 
ಪಾರಿಭಾಷಿಕ ಶಬ್ದಗಳು ಕೂಡ ಸಿಗುತ್ತವೆ. ಪ್ರಾತಿಶಾಖ್ಯಗಳಲ್ಲಿ "ಯಕ್‌ಪ್ರಾತಿಶಾಖ್ಯ' 
ಎಂಬುದು ಎಲ್ಲಕ್ಕಿಂತ ಪ್ರಾಚೀನವಾದುದು ಎಂಬ ನಂಬಿಕೆ ಇದೆ. ವಾಜಸನೇಯ 
ಪ್ರಾತಿಶಾಖ್ಯ, ಸಾಮ - ಪ್ರಾತಿಶಾಖ್ಯ, ತೈತ್ತಿರೀಯ - ಪ್ರಾತಿಶಾಖ್ಯ, ಮೈತ್ರಾಯಣೀಯ 
ಪ್ರಾತಿಶಾಖ್ಯ ಮತ್ತು ಅಥರ್ವ-ಪ್ರಾತಿಶಾಖ್ಯ ಇವು ಸುಪರಿಚಿತವಾಗಿವೆ. ಪ್ರಾತಿಶಾಖ್ಯಕ್ಕಿಂತ 
ಹಳೆಯದಾದ ಬ್ರಾಹ್ಮಣ-ಗ್ರಂಥಗಳಲ್ಲಿ ಕೂಡ ಕೆಲವು ಸಂಗತಿಗಳು ಕಂಡುಬರುತ್ತಿದ್ದು, 
ಅದರ ಪ್ರಕಾರ, ಆ ಕಾಲದಲ್ಲಿ ವ್ಯಾಕರಣಶಾಸ್ತ್ರದ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿತ್ತು 


ಎಂದು ತಿಳಿದು ಬರುತ್ತದೆ. 


ಪಾಣಿನಿಯವರು ತಮ್ಮ ಅಷ್ಟಾಧ್ಯಾಯಿಯಲ್ಲಿ ವಾಜಸನೇಯಿ-ಪ್ರಾತಿಶಾಖ್ಯದಿಂದ 
ಉಪಧಾ, ಉದಾತ್ತ, ಅನುದಾತ್ತ. ಸರಿತ ಮತ್ತು ಆಮ್ರೇಡಿತ ಮುಂತಾದ ಪಾರಿಭಾಷಿಕ 
ಶಬ್ದಗಳನ್ನು ಯಥಾವತ್ತಾಗಿ ಸ್ವೀಕರಿಸಿದ್ದಾರೆ. ಮತ್ತು ಕೆಲವು ಸೂತ್ರಗಳಲ್ಲಿ ಸಲು 
ಬದಲಾವಣೆಗಳನ್ನು ಮಾಡಿ ಅವುಗಳನ್ನು ಸ್ವೀಕರಿಸಿದ್ದಾರೆ. 


ಯಾಸ್ಕಾಚಾರ್ಯರು ಈ ಪ್ರಸಂಗದಲ್ಲಿ ಯಾಸ್ಕರ ನಿರುಕ್ತ ಗಂಥದ ಚರ್ಚೆ 
ಆವಶ್ಯಕವೆನಿಸುತ್ತದೆ.“ನಿರುಕ್ತ' ಗಂಥವು ನೇರವಾಗಿ ವ್ಯಾಕರಣಕ್ಕೆ ಸಂಬಂಧಿಸಿರದಿದ್ದರೂ 
ಅದರಲ್ಲಿ ಶಬ್ದಗಳ ವೃತ್ತತ್ತಿಗೆ ಸಂಬಂಧಿಸಿದ ಚರ್ಚೆ ಮಾಡಿರುವದರಿಂದ, ಅದು 
ವ್ಯಾಕರಣಕ್ಕೆ ಸರಿಸಮಾನವಾಗಿದೆ. ಪ್ರಾತಿಶಾಖ್ಯದ ಪ್ರಕಾರ, ಶಬ್ದಗಳಲ್ಲಿ - ನಾಮ, 
ಆಖ್ಯಾತ, ಉಪ ಪಸರ್ಗ ಮತ್ತು ನಿಪಾತ, ಎಂದು ನಾಲ್ಕು ಭೇದಗಳಿವೆ. ಪಾಣಿನಿಯವರಿಗಿಂತ 
ಮೊದಲು, ಯಾಸ್ಕಾಚಾರ್ಯರು ಭಾಷಾ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯ 
ಮಾಡಿದ್ದಾರೆ. ಆಧುನಿಕ ಇತಿಹಾಸಕಾರರ ಪ್ರಕಾರ ಯಾಸ್ಕಾಚಾರ್ಯರು ಕ್ರಿಶ. ಪೂರ್ವ 
800ರ ಕಾಲಖಂಡದಲ್ಲಿ ಆಗಿ ಹೋದರು. 


ಈ ಪ್ರಕಾರವಾಗಿ ಪಾಣಿನಿಯವರಗಿಂತ ಮೊದಲೇ ವ್ಯಾಕರಣಶಾಸ್ತದ ಪೂರ್ವಪೀಠಿಕೆ 
ಸಿದ್ಧವಾಗಿತ್ತು. ಇದು ಈ ಶಾಸ್ತ್ರದ ಸೃಜನಾತ್ಮಕ ಕಾಲಖಂಡವಾಗಿತ್ತು. ಈ ಕಾಲಘಟ್ಟದಲ್ಲಿ 
ಪಾಣಿನಿ, ಕಾತ್ಯಾಯನ ಮತ್ತು ಪತಂಜಲಿಯವರು ತಮ್ಮ ರಚನೆಗಳಿಂದ ವ್ಯಾಕರಣದ 
ಮೌಲಿಕ ಕೃತಿಗಳನ್ನು ರಚಿಸಿದರು. ವ್ಯಾಕರಣ ಶಾಸ್ತ್ರದಲ್ಲಿ ಮಹರ್ಷಿ ಪಾಣಿನಿ, ಕಾತ್ಯಾಯನ 
ಮತ್ತು ಪತಂಜಲಿ ಇವರೆಲ್ಲರ ಕೊಡುಗೆಯಿಂದ ವ್ಯಾಕರಣವು ಪ್ರೌಢತೆಯನ್ನು 
ಪಡೆದುಕೊಂಡಿತು. 


ತಿಮುನಿ ವ್ಯಾಕರಣ 

ಸಂಸ್ಕೃತ ವ್ಯಾಕರಣದ ಕ್ಷೇತ್ರದಲ್ಲಿ ಪಾಣಿನಿಯವರು ಯುಗಪುರುಷರ ರೂಪದಲ್ಲಿ 
ಅವತರಿಸಿದರು. ಅವರು ತಮ್ಮ ಪೂರ್ವಜರ ಪರಂಪರೆಯ ಸಹಾಯದಿಂದ ಒಂದು 
ಅದ್ಭುತ ವ್ಯಾಕರಣವನ್ನು ರಚಿಸಿದರು. ಇದರಿ೦ದ ಭವಿಷ್ಯದಲ್ಲಿ ಉಪಯುಕ್ತವಾಗುವಂತಹ 
ಸಂಸ್ಕೃತ ಭಾಷೆಗೆ ಮಾರ್ಗದರ್ಶನ ದೊರೆಯಿತು. ತಮ್ಮ ಪೂರ್ವಜರ ವೈದಿಕ ಮತ್ತು 
ಲೌಕಿಕ ಸಾಹಿತ್ಯದ ಸೂಕ್ಷ್ಮ ಹಾಗೂ ವಿವೇಚನಾತ್ಮಕ ಆಧ್ಯಯನ ಮಾಡಿ" ಇವೆರಡರ 
ನಡುವೆ ತಾದಾತ್ವವನ್ನು 3 ಸ್ಲಾಪಿಸಿದರು. ಅದು ಸಂಸ್ಕೃತ ಭಾಷೆಯ ಹೊಸ ರೂಪಕ್ಕೆ 
ಚಿರಸ್ಥಾನ ಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ವೈದಿಕ ಪ್ರಯೋಗಗಳಿಗೆ ಮಾನ್ಯತೆ 
ಕೊಡುವುದರ ಜೊತೆಗೆ ಪಾಣಿನಿಯವರು, ಲೌಕಿಕ ಸಂಸ್ನ ತವಕ್ಕೂ ಕೂಡ ನಿಯಮಗಳನ್ನು 
ಹಾಕಿಕೊಟ್ಟರು. ಈ ವಿಷಯದಲ್ಲಿ ಅವರ ದೃಷ್ಟಿಕೋನವು 'ವಿಶಾಲವಾಗಿತ್ತು ತಮ್ಮ 
ಕಾಲಘಟ್ಟದವರೆಗೆ ಸಂಸ್ಕೃತದಲ್ಲಿ. ಪ್ರಚಲಿತವಾಗಿದ್ದ ಎಲ್ಲ ಸುಶಬ್ದಗಳನ್ನು ಅವರು 
ಅಳವಡಿಸಿಕೊಂಡರು. ಇದು ಅಭೂತಪೂರ್ವ ಪ್ರಯತ್ನವಾಗಿತ್ತು. ಇದರ 
ಪರಿಣಾಮವಾಗಿ ಪಾಣಿನೀಯ ವ್ಯಾಕರಣ ಒಂದೇ ಸಂಸ್ಕೃತ ವ್ಯಾಕರಣ ಎಂದು 


xvii 


ಜನಸಾಮಾನ್ಯರಲ್ಲಿ ನಂಬಿಕೆಯನ್ನು ಮೂಡಿಸಿತು. ಇದರ ಒಂದೇ ಒಂದು ಕಾರಣ 
ಅಂದರೆ ಅವರ ಅಷ್ಟಾಧ್ಯಾಯೀ. ಈ ಅಷ್ಟಾಧ್ಯಾಯಿಯನ್ನು ಜಗತ್ತಿನ ವ್ಯಾಕರಣ 
ಗಂಥಗಳಲ್ಲಿ, ಪ್ರೌಢ ಮತ್ತು" ಪ್ರಾಮಾಣಿಕ ವ್ಯಾಕರಣ ಗಂಥ ಟು ಒಮ್ಮತದಿಂದ 
ಒಪ್ಪಲಾಯಿತು. 


ಪಾಣಿನಿಯವರ ಪ್ರಭಾವದ ಪರಿಣಾಮವಾಗಿ ಅವರಿಗಿಂತ ಮೊದಲು ಆಗಿ ಹೋದ 
ವೈಯಾಕರಣಿಗಳ ಪ್ರಭಾವ ಕಡಿಮೆಗೊಂಡಿತು. ಅದೇ ರೀತಿ ಪ್ರಾಚೀನ ವೈಯಾಕರಣಗಳ 
ಗುಥಗಳೂ ಕೂಡ ತಮ ಮಹತ್ವವನ್ನು ಕಳೆದುಕೊಂಡವು. ಅವರಲ್ಲಿ ಕೆಲವರ ಹೆಸರುಗಳು 
ಮಾತ್ರ ಉಳಿದಿವೆ. ಆದರೂ ಪಾಣಿನಿಯವರು ತಮ್ಮ ಪೂರ್ವಜರಲ್ಲಿ ಹತ್ತು ಜನರ 
ಹೆಸರುಗಳನ್ನು ತಮ್ಮ ಸೂತ್ರಗಳಲ್ಲಿ ಅಲ್ಲಲ್ಲಿ ಉಲ್ಲೇಖಿಸಿದ್ದಾರೆ. ಅವು ಈ ರೀತಿ ಇವೆ: 
ಆಪಿಶಲಿ, ಕಾಶ್ಯಪ, ಗಾರ್ಗ್ಯ, ಗಾಲವ, 'ಚಾಕವರ್ಮಣ, ಭಾರದ್ದಾಜ, ಶಾಕಟಾಯನ, 
ಶಾಕಲ್ಯ, ಸೇನಕ ಮತ್ತು ಸ್ಫೋಟಾಯನ. ಇವರಲ್ಲಿ ಇಬ್ಬರು ವೈಯಾಕರಣಿಗಳ ವಿಶೇಷ 
ಪ್ರಭಾವ ಉಳಿದಿತ್ತು. “ಯಾಸ್ಕಾಚಾರ್ಯರು ಕೂಡ "ತಮ್ಮ “ರಕ್ತದಲ್ಲಿ ಅವರನ್ನು 
ಉಲ್ಲೇಖಿಸಿದ್ದಾರೆ. ಗಾರ್ಗ್ಗ ಮತ್ತು ಶಾಕಟಾಯನ ಇವರಿಬ್ಬರು ತಮ್ಮ ವಿಭಿನ್ನ 
ಮತಗಳಿಗಾಗಿ” ಭಾಷಾ ವಿಜ್ಞಾನದ ಕ್ಷೆ ಕ್ಷೇತ್ರದಲ್ಲಿ ಇಂದಿಗೂ ಚಿರಪರಿಚಿತರಾಗಿದ್ದಾರೆ. 
ಭಾಷೆಯ ಸಂಕ್ರಮಣಾವಸ್ಥೆಯಲ್ಲಿ ಪಾಣಿನಿಯವರು ಅಷ್ಟಾಧ್ಯಾಯಿಯನ್ನು ರಚಿಸಿ 
ಸಂಸ್ಕೃತ ಭಾಷೆಗೆ ವ್ಯಾಕರಣದ ರೂಪದಲ್ಲಿ ಒಂದು ಮಹಾನ್‌ ಕೊಡುಗೆಯನ್ನು 
ನೀಡಿಲಿರು. 

ಕೆಲವು ವರ್ಷಗಳ ನಂತರ ಪಾಣಿನಿಯವರ ಮಹತ್ವ ಬಲ್ಲವರಾದ ಕಾತ್ಕಾಯನರು, 
ಈ ಕೆಲಸ ಮುಂದುವರೆಸಿ, ವಾರ್ತಿಕಗಳನ್ನು ರಚಿಸಿದರು. ಅಷ್ಟಾಧ್ಯಾ ಯಿಗೆ ಪೂರಕವಾಗಿ 
ವಾರ್ತಿಕ ಗ್ರಂಥವು ವಿಶೇಷರೂಪವನ್ನು ಪಡೆದುಕೊಂಡಿತು ಆಕಾರಗೊಂಡಿತು. ಅನೇಕರಿಗೆ 
ಅದರ ಬಗ್ಗೆ ಅಸಂತೋಷವಾಗಿದ್ದರೂ, ಕಾತ್ಯಾಯನ ಅವರು ಪಾಣಿನಿಯವರ 
ವ್ಯಾಕರಣದ ಬಗ್ಗೆ ವಿಮರ್ಶೆ ಮಾಡಿದ್ದಾರೆ. ಈ ಪ್ರಕಾರವಾಗಿ ಅವರು 1500 
ವಾರ್ತಿಕಗಳನ್ನು ಬರೆದರು. 

ಪಾಣಿನಿ ಮತ್ತು ಕಾತ್ಕಾಯನರಿವರಿಬ್ಬರ ಪ್ರಯತ್ನಗಳ ಮಹತ್ವವನ್ನರಿಯಲು ಒಬ್ಬ 
ಅ೦ತರ್‌ದೃಷ್ಟಿಯುಳ್ಳ ವ್ಯಕ್ತಿಯ ಅವಶ್ಯಕತೆ ಇತ್ತು. ಅದನ್ನು ಶೇಷಾವತಾರರಾದ 
ಪತಂಜಲಿಯವರು ಅರ್ಥೈಸಿಕೊ೦ಡರು. ಕಾತ್ಯಾಯನರ ಅನೇಕ ವಾರ್ತಿಕಗಳಿಲ್ಲದಿದ್ದರೂ 
ಪಾಣಿನಿಯವರ ಸೂತ್ರಗಳ ಮಹತ್ವ ಕಡಿಮೆಯಾಗದು ಎಂದು ಪತಂಜಲಿಯವರು 
ತಿಳಿದುಕೊಂಡರು. ಪತ೦ಜಲಿಯವರು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು 
ಕೆಲಸ ಆರಂಭಿಸಿದರು. ಪಾಣಿನಿಯವರ ಬರಹದಲ್ಲಿ ಎಲ್ಲೆಲ್ಲಿ ದ್ವಿರುಕ್ತಿ/ಪುನರುಕ್ತಿ ಇತ್ತೋ, 
ಅದನ್ನು ಅನವಶ್ಯಕ ಎಂದು ಹೇಳಿದರು. ಅವರು ಪಾಣಿನಿಯವರ ಸೂತ್ರಗಳ ಮೇಲೆ 
ಪ್ರತ್ಯಾಖ್ಯಾನ ಬರೆದು ತಮ್ಮ ಬುದ್ದಿವಂತಿಕೆಯನ್ನು ತೋರಿಸಿಕೊಟ್ಟರು. ಪಾಣಿನಿಯವರ 
ಬರಹದಲ್ಲಿ ಯಾವುದೇ ನ್ಯೂನ್ಯತೆ ಇರಕೂಡದು ಎಂದು ಅವರ ಆಶಯವಾಗಿತ್ತು. 
ಪತಂಜಲಿಯವರು ಪಾಣಿನಿಯವರ ಜೊತೆ ಕಾತ್ಯಾಯನರನ್ನು ಅಲ್ಲಲ್ಲಿ ಪ್ರಶಂಶಿಸಿದ್ದಾರೆ. 


xviii 
ಈ ರೀತಿ ನೀರ-ಕ್ಷೀರ ವಿವೇಕದಿಂದ ಪತಂಜಲಿಯವರ ಮಹತ್ವ ಮತ್ತಿಷ್ಟು ಹೆಚ್ಚಾಯಿತು. 
ಇದರ ಪರಿಣಾಮವಾಗಿ ಪಾಣಿನಿ, ಕಾತ್ಕಾಯನ ಮತ್ತು ಪತಂಜಲಿಯವರು ಪ್ರತಿಪಾದಿಸಿದ 


ಸಿದ್ಧಾಂತಗಳಲ್ಲಿ, ಪತಂಜಲಿಯವರ ಸಿದ್ದಾನಕ್ಕ ಹೆಚ್ಚು ಮಾನ್ಯತೆ ದೊರಕಿತು. ಇದರಿಂದಾಗಿ 
ಪತಂಜಲಿ ಮಹಾಭಾಷ್ಯಕ್ಕೆ ಒಂದು ಅಪೂರ್ವ "ಕೃತಿಯ ಸ್ಥಾನ ಲಭಿಸಿತು. 


“ಮಹಾಭಾಷ್ಯಂ ವಾ ಪಠನೀಯಂ ಮಹಾರಾಜ್ಯಂ ವಾ ಶಾಸನೀಯಮ್‌” ಎಂಬ 
ಪ್ರಶಂಶೆಗೆ ಪತಂಜಲಿಯವರು ಪಾತ್ರರಾದರು. ಪಾಣಿನಿ ಮುನಿಗಳು ಪಾಣಿನಿಯವರ 
ಕಾಲಮಾನ ಯಾವುದು ಎಂಬುದರ ಬಗ್ಗೆ ವಿದ್ವಾಂಸರಲ್ಲಿ ಭಿನಾ ನ್ನಾಭಿಪ್ರಾಯಗಳಿವೆ. ಶ್ರೀ 
ಯುಧಿಷ್ಠಿರ-ಮೀಮಾಂಸಕರ ಪ್ರಕಾರ ಪಾಣಿನಿಯವರ "ಕಾಲಘಟ್ಟ ಕ್ರಿಶ.ಪೂ 1800 
ಎಂದು ನಿರ್ಧಾರಿತವಾಗಿದೆ. ಮಹಾಮಹೋಪಾಧ್ಯಾಯ-ಪಂಡಿತ-ಗಿರಿಧರಶರ್ಮಾ- 
ಚರ್ತುರ್ವೇದಿಯವರ ಪ್ರಕಾರ ಪಾಣಿನಿಯವರ ಕಾಲಘಟ್ಟ ಕ್ರಿ ಕ್ರಿಶ.ಪೂ 1200 ಎಂದು 
ನಿರ್ಧಾರಿತವಾಗಿದೆ. ಇವರು ಮಂಡಿಸಿದ ಅಭಿಪ್ರಾಯದ ಪ್ರಕಾರ ಪಾಣಿನಿ, ಕಾತ್ಕಾಯನ 
ಮತ್ತು ಪತಂಜಲಿ ಇವರಲ್ಲಿ ಪ್ರತ್ಯೇಕವಾಗಿ 500 ವರ್ಷಗಳ ಅಂತರವಿರಬೇಕು. ಪತಂಜಲಿ 
ಕ್ರಿಶ. 200 ಎಂದು ಒಪ್ಪಿದರೆ, ಕಾತ್ಕಾಯನ ಕ್ರಿಶ.ಪೂ 700 ಮತ್ತು ಪತಂಜಲಿಯವರ 
ಕಾಲ ಕ್ರಿಶ.ಪೂ 1200 ಎಂದು ನಿರ್ಧಾರಿತವಾಗುತ್ತದೆ. ಪಾಣಿನಿಯವರು ತಮ್ಮ 
ಪ್ರತಿಭೆಯ ಬಲದಿಂದ ಅಷ್ಟಾಧ್ಯಾಯಿಯನ್ನು ರಚಿಸಿದರು. ಇದರಲ್ಲಿ ಎಂಟು 
ಅಧ್ಯಾಯಗಳಿವೆ. ಪ್ರತಿಯೊಂದರಲ್ಲಿ ನಾಲ್ಕು ಚರಣಗಳಿವೆ. ಪ್ರತಿಯೊಂದು ಚರಣದ 
ಸೂತ್ರಗಳ ಸಂಖ್ಯೆ ಭಿನ್ನವಾಗಿದೆ. ಇಡೀ ಅಷ್ಟಾಧ್ಯಾಯಿಯಲ್ಲಿ ಸುಮಾರು 4000 
ಸೂತ್ರಗಳಿವೆ. ವ್ಯಾಕರಣದ ದೃಷ್ಟಿಯಿಂದ ನೋಡಿದರೆ ಅಷ್ಟಾಧ್ಯಾಯದಲ್ಲಿ ಮೂರು 
ವಿಭಾಗಗಳನ್ನು ಮಾಡಬಹುದು. 


1. ವಾಕ್ಯ ಪದಗಳ ಸಂಕಲನ (1-2 ಅಧ್ಯಾಯಗಳು) 
2. ಸರಳ ಪ್ರಕೃತಿ ಪ್ರತ್ಯಯ ವಿಭಾಗ (3-5 ಅಧ್ಯಾಯಗಳು) 


3. ಪ್ರಕೃತಿ ಪ್ರತ್ಯಯ ವಿಭಾಗಳೊಡನೆ ಆದೇಶ-ಆಗಮಗಳನ್ನು ಕೂಡಿಸಿ ಪದಗಳ 
ರಚನೆ (6- -8 ಅಧ್ಯಾಯಗಳು). 


ಈ ಪ್ರಕಾರವಾಗಿ ಅಷ್ಟಾಧ್ಯಾಯಿಯ ಮೊದಲನೇಯ ಅಧ್ಯಾಯದಲ್ಲಿ ಶಾಸ್ತೀಯ 
ಮತ್ತು ವ್ಯವಹಾರಕ್ಕೆ ಉಪಯುಕ್ತವಾಗುವಂತಹ ಸಂಜ್ಞೆಗಳ ಸಂಕಲನವಿದೆ. ಇವುಗಳನ್ನು 
ಹೊರತುಪಡಿಸಿ, "ಉಪಪದ ಮುಂತಾದ ಸಂಜ್ಞೆಗಳನ್ನು ಆಯಾ ಪ್ರಕರಣಗಳಲ್ಲಿ 
ಕೂಡಿಸಲಾಗಿದೆ. ಎರಡನೆಯ ಅಧ್ಯಾಯದಲ್ಲಿ, ಸಮಾಸ ಮತ್ತು ಕಾರಕ ಪ್ರಕರಣಗಳಿವೆ. 
ಮೂರನೇ ಅಧ್ಯಾಯದಲ್ಲಿ ಕೃತ್ಯ ಮತ್ತು ಕೃತ್‌ ಪ್ರತ್ಯಯಗಳು "ಇವೆ. ನಾಲ್ಕನೇ ಮತ್ತು 
ಐದನೇಯ ಅಧ್ಯಾಯಗಳಲ್ಲಿ “ತದ್ಧಿತ” ಪ್ರತ್ಯಯಗಳನ್ನು ವಿವರಿಸಲಾಗಿದೆ. ಆರನೇ 
ಅಧ್ಯಾಯದಲ್ಲಿ ಜತ: ಸಂಧಿ ಮತ್ತು ಸ್ವರಗಳ ಬಗ್ಗೆ ನಿಯಮಗಳ ವಿವರಣೆ ಇದೆ. 
ಏಳನೇ ಅಧ್ಯಾಯದಲ್ಲಿ ಅಂಗಾಧಿಕಾರ (ಸುಬನ್ತ ಮತ್ತು ತಿಜನ್ತ) ಗಳ ವಿವರಣೆ ಇದೆ. 
ಕೊನೆಯ ಅಧ್ಯಾಯವಾದ ಎಂಟನೇ ಅಧ್ಯಾಯದಲ್ಲಿ ದ್ವಿತ್ವ-ವಿಧಾನ ಸ್ವರ-ವೈದಿಕ 
ಪ್ರಕ್ರಿಯೆ, ಸಂಧಿ ಪ್ರಕರಣ ಷತ್ವ ಮತ್ತು ಣತ್ವಗಳ ಬಗೆಗಿನ ಸೂತ್ರಗಳು ಸಮಾವೇಶಗೊಂಡಿವೆ. 


xix 


ಅಧ್ಯಾಯದ ಕೊನೆಯ ಮೂರು ಪಾದಗಳು "ತಿಪಾದಿ' ಎಂದೇ ಪ್ರ ಪ್ರಸಿದ್ದವಾಗಿವೆ. 
ಅಷ್ಟಾಧ್ಯಾಯಿಯ ಪರಿಶಿಷ್ಟವಾಗಿ ಧಾತುಪಾಠ, ಗಣಪಾಠ, ಉಣಾದಿಸೂತ್ರ, 
ಲಿಂಗಾನುಶಾಸನ ಮತ್ತು ಶಿಕ್ಷಾಸೂತ್ರ ಇವು ಬರುತ್ತವೆ. ಇವುಗಳಲ್ಲಿ ಶಾಕಟಾಯನ 
ರಚಿತ ಉಣಾದಿ ಸೂ ತ್ರಗಳನ್ನು "ಬಿಟ್ಟು ಉಳಿದವುಗಳನ್ನು ಪಾಣಿನಿಯವರೇ ರಚಿಸಿದ್ದಾರೆ 
ಎಂದು ನಂಬಲಾಗುತ್ತದೆ. ಇವರು. “ಜಾಂಬುವತೀ “ಜಯ” ಎಂಬ ಕಾವ್ಯವನ್ನು 
ಕೂಡ ರಚಿಸಿದ್ದಾರೆ. 


ಪಾಣಿನಿಯವರನ್ನು “ಶಾಲಾತುರೀಯ' ಎಂದು ಕರೆಯಲಾಗುತ್ತದೆ. ಇವರ 
ಪೂರ್ವಜರು ಶಲಾತುರ ಗ್ರಾಮದ ನಿವಾಸಿಗಳಾಗಿದ್ದರು. ಪುರಾತತ್ವ ವಿಭಾಗದ 
ವಿದ್ವಾಂಸರ ಪ್ರಕಾರ ಪೇಶಾವರದ ಅಟಕ ಎಂಬ ಗ್ರಾಮದ ಸಮೀಪ "ಲಾಹುರ' 
ನಂಬಿ ಊರು ಇದೆ. ಅದೆ ಹಳೆಯ ಶಲಾತುರವಾಗಿದೆ. ಇವರ ಗುರುಗಳು 
ಉಪವರ್ಷಾಚಾರ್ಯರು. ಇವರು ತಕ್ಷಶಿಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವರು. 
ಪಾಣಿನಿಯವರು ತ್ರಯೋದಶೀ ದಿನದಂದು ನಿಧನ ಹೊಂದಿದ್ದಕ್ಕಾಗಿ ವೈಯಾಕರಣಿಗಳು 
ತ್ರಯೋದಶೀ ದಿನದಂದು ಅಧ್ಯಯನ ಮಾಡುವುದಿಲ್ಲ ಎಂದು ನಂಬಿಕೆ ಇದೆ. 


ಕಾತ್ಯಾಯನರು 

ಪಾಣಿನಿ ಮತ್ತು ಪತಂಜಲಿ ಇವರಿಬ್ಬರ ವಿಚಾರದಲ್ಲಿ ಸಮನ್ವಯ ಸಾಧಿಸುವ 
ಕಾರ್ಯ ಕಾತ್ಕಾಯನರು ಮಾಡಿದರು. ಇವರು ವಾರ್ತಿಕಗಳನ್ನು ಬರೆದರು. ಸಧ್ಯದಲ್ಲಿ 
ವಾರ್ತಿಕಗಳ ನಿಜವಾದ ರೂಪ ದೊರಕುವುದಿಲ್ಲ. ಮಹಾಭಾಷ್ಯದ ಸಹಾಯದಿಂದ 
ಮಾತ್ರ ಕಾತ್ಕಾಯನರ ವಾರ್ತಿಕಗಳನ್ನು ಗುರುತಿಸಲಾಗುತ್ತದೆ. ಕಾತ್ಯಾಯನರು 
ದಕ್ಷಿಣ ದೇಶದವರಾಗಿದ್ದರು. ಪತಂಜಲಿಯವರ ವಾಕ್ಯಗಳೇ ಇದಕ್ಕೆ ಆಧಾರ. 
“ಪ್ರಿಯತದ್ಭಿತೌ ದಾಕ್ಷಿಣಾತ್ಯಾಃ ಲೋಕೆ ವೇದೆ ಇತಿ ಪ್ರಯೋಕ್ತವ್ಯೇ ಲೌಕಿಕ ವೈದಿಕೇಷು 
ಇತಿ ಪ್ರಯುಳ್ಣಾತೆ'. 

ವಾರ್ತಿಕಗಳೆಂದರೆ ಒಂದು ರೀತಿಯಲ್ಲಿ ಸೂತ್ರಗಳ ವ್ಯಾಖ್ಯಾನವಾಗಿವೆ. ಕಾತ್ಯಾಯನರು 
ತಮ್ಮ ವಾರ್ತಿಕಗಳಲ್ಲಿ ಪ್ರಕ್ರಿಯೆಗಳನ್ನಷ್ಟೇ ಅಲ್ಲ, ವ್ಯಾಕಾರಣದ ದಾರ್ಶಿನಕತೆಯ ಬಗ್ಗೆ 
ಕೂಡ ವಿಚಾರ ಮಾಡಿದ್ದಾರೆ. ವಾರ್ಶಿಕಗಳನ್ನು "ಟ್ಟು ಕಾತ್ಕಾಯನರ ಇನ್ನಿತರ 
ರಚನೆಗಳು ಈ ರೀತಿ ಇಷ] ಸ್ವರ್ಗಾರೋಹಣ ಕಾವ್ಯ pA 'ಕಾತ್ಯಾಯನ ಸ್ಮತಿ 
3. ಉಭಯಸಾರಿಕಾ ಭಾಣ (ನಾಟಕ) ಮತ್ತು 4. ಭ್ರಾಜ ಶ್ಲೋಕ. ಪಾಣಿನಿಯವರು 
ಬರೆದ “ಜಾಂಬವತೀವಿಜಯ'ದ ಜೊತೆಗೆ ಸ್ಪರ್ಧಿಸ ಲೆಂದೇ ಕಾತ್ಕಾಯನರು 
“ಸ್ವರ್ಗಾರೋಹಣ' ಎಂಬ ಕಾವ್ಯವನ್ನು ಬರೆದರು ಎಂಬ ನಂಬಿಕೆ ಜದ. ಇವರ 
ಕಾವ್ಯದ ಬಗ್ಗೆ ಪತಂಜಲಿಯವರು 'ಮಹಾಭಾಷ್ಯದಲ್ಲಿ “ವಾರರುಚಂ ಕಾವ್ಯಮ್‌' ಎಂದು 
ಉಲ್ಲೇಖಿಸಿದ್ದಾರೆ. 


ಪತಂಜಲಅ ಮುನಿಗಳು 
ಪಾಣಿನಿಯವರ ವ್ಯಾಕರಣವನ್ನು ಸರ್ವಾಂಗೀಣವಾಗಿಸುವಲ್ಲಿ ಪತಂಜಲಿಯವರ 


XX 


ಕೊಡುಗೆ ಅಪಾರವಾಗಿದೆ. ಅದು ಎಂದಿಗೂ ಮರೆಯಲಾಗದು. ಇವರು ಗೋಣಿಕಾ- 
ಪುತ್ರ ಎಂದು ಪರಿಚಿತರು. ಗೋನರ್ದ (ಗೊಂಡಾ) ದ ನಿವಾಸಿಗರು. ಇವರು 
ಶೇಷನಾಗನ ಅವತಾರ ಎಂದು ನಂಬಿಕೆ ಇದೆ. ಭೋಜರಾಜನ ಸುಪ್ರಸಿದ್ಧ ಉಕ್ತಿಯ 
ಅನುಸಾರ, ಯೋಗಸೂತ್ರಪ್ರಣೇತೃ ಪತಂಜಲಿ, ವ್ಯಾಕರಣ ಭಾಷ್ಯಕಾರ ಪತಂಜಲಿ 
ಮತ್ತು ಚರಕ ಸಂಹಿತೆಯನ್ನು ಬರೆದ ಪತಂಜಲಿ ಇವರು ಮೂವರೂ ಒಬ್ಬರೇ. 
ಇದಕ್ಕೆ ಈ ಕೆಳಗಿನ ಶ್ಲೋಕವೇ ಪ್ರಮಾಣವಾಗಿದೆ. 


ಯೋಗೇನ ಚಿತ್ತಸ್ಯ ಪದೇನ ವಾಚಾ 

ಮಲಂ ಶರೀರಸ್ಯ ಚ ವೈದ್ಯಕೇನಃ 

ಯೋ ವ್ಯಾಕರೊತ್‌ ತಂ ಪ್ರವರಂ ಮುನೀನಾಂ 

ಪತಂಜಲಿಂ ಪ್ರಾಂಜಲಿರಾನತೋಸ್ಕಿ! 

ಮಹಾಭಾಷ್ಯದಲ್ಲಿ ಉಲ್ಲೇಖಿಸಲಾದ ಅನೇಕ ವಾಕ್ಯಗಳನ್ನಾಧರಿಸಿ ವಿದ್ವಾಂಸರು 
ಪತಂಜಲಿಯವರ ಕಾಲಘಟ್ಟವನ್ನು ನಿರ್ಧರಿಸಿದ್ದಾರೆ. ಮಹಾಭಾಷ್ಯದ ಎರಡು ವಾಕ್ಯಗಳಲ್ಲಿ 
“ಲಜ್‌' ಲಕಾರದ ಪ್ರಯೋಗ ಮಾಡಿದ್ದರಿಂದ ಐತಿಹಾಸಿಕ ವಿದ್ವಾಂಸರು, 
ಪತಂಜಲಿಯವರು ಪುಷ್ಯಮಿತ್ರ ಶುಂಗನ ಸಮಕಾಲೀನರು ಎಂಬ ಅಭಿಪ್ರಾಯ 
ಪಟ್ಟಿದ್ದಾರೆ. ಆ ಎರಡು ವಾಕ್ಯಗಳು ಈ ರೀತಿ ಇವೆ: 


1 ಅರುಣದ್‌ ಯವನಃ ಸಾಕೇತಮ್‌ ತಥಾ ಅರುಣದ್‌ ಯವನಃ ಮಾಧ್ಯಮಿಕಾಮ್‌ 

2) ಪುಷ್ಕಮಿತ್ರೊ ಜಯತೇ. 

ಇವುಗಳ ಆಧಾರದಿಂದ ಪುಷ್ಯಮಿತ್ರ ಮತ್ತು ಪತಂಜಲಿ ಇವರಿಬ್ಬರೂ ಸಮಕಾಲೀನರು 
ಎಂದು ಸಿದ್ಧವಾಗುತ್ತದೆ. 

ಪತಂಜಲಿಯವರು ಪಾಣಿನಿಯ ರಚನೆಗಳನ್ನೆಲ್ಲ ಚೆನ್ನಾಗಿ ಅರ್ಥೈಸಿಕೊಂಡಿದ್ದಾರೆ. 
ಕಾತ್ಕಾಯನರ ವಾರ್ತಿಕಗಳನ್ನು ಪಾಣಿನಿಯವರ ಸೂತ್ರಗಳಿಗೆ ಪೂರಕವಾಗಿ 
ನೋಡಿದ್ದಾರೆ. ಔಚಿತ್ಯ ಮತ್ತು ಅನೌಚಿತ್ಯಗಳ ಬಗ್ಗೆ ವಿಚಾರ ಮಂಡಿಸಿದ್ದಾರೆ. 
ಪಾಣಿನಿಯವರ ಸೂತ್ರಗಳ ಸ್ಪಷ್ಟವಾದ ವ್ಯಾಖ್ಯೆ ಮಾಡಿ ಅವುಗಳ ತತ್ವಗಳನ್ನು 
ನಿರೂಪಿಸುವದೇ ಭಾಷ್ಯಾಕಾರರ ಮುಖ್ಯ ಉದ್ದೇಶವಾಗಿತ್ತು. ಅವರ ಅಧ್ಯಯನ 
ಆಳವಾಗಿತ್ತು. ಅವರು ಬರೆದ ಮಹಾಭಾಷ್ಯದಲ್ಲಿ ವೇದ ಶಾಸ್ತ್ರ ಕಾವ್ಯ ಇತಿಹಾಸ 
ಮತ್ತು ದರ್ಶನಗ್ರಂಥಗಳ ಸಂದರ್ಭಗಳು ಬರುತ್ತವೆ. 


ಭಟ್ಟೋಣೀ ದೀಕ್ಷಿತರು 

ಭಟ್ಟೋಜೀ ದೀಕ್ಷಿತರವರು “ವೈಯ್ಯಾಕರಣ ಸಿದ್ಧಾಂತ ಕೌಮುದೀ' ಎಂಬ ಗ್ರಂಥವನ್ನು 
ರಚನೆ ಮಾಡಿದ್ದಾರೆ. ಇವರಿಗಿಂತ ಪೂರ್ವದಲ್ಲಿದ್ದ ವೈಯ್ಯಾಕರಣಿಗಳಿಂದ ಇವರು 
ಪ್ರೇರಣೆಯನ್ನು ಪಡೆದಿದ್ದರೂ, ಇವರ ಮೇಲೆ ರಾಮಚಂದ್ರರವರು ಬರೆದ "ಪ್ರಕ್ರಿಯಾ- 
ಕೌಮುದಿಯ' ಪ್ರಭಾವ ಬೀರಿದೆ. ಪಾಣಿನೀಯ ಸೂತ್ರಗಳಿಂದ ಸಿದ್ಧವಾಗದ ಒಂದು 
ನೂರಕ್ಕೂ ಹೆಚ್ಚು ಶಬ್ದಗಳನ್ನು ರಾಮಚಂದ್ರಾಚಾರ್ಯರು ಸಿದ್ಧಮಾಡಿ ತೋರಿಸಿದ್ದಾರೆ. 


xxi 


ಭಟ್ಟೋಜೀ ದೀಕ್ಷಿತರ ಕಾಲಘಟ್ಟದ ಬಗ್ಗೆ ಕೂಡ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. 
ಆದರೂ ಇವರ 'ರಚನೆಗಳು ಮತ್ತು ಹಸ್ತಾಕ್ಷರಗಳನ್ನಾಧರಿಸಿ ಇವರ ಕಾಲಘಟ್ಟ 
ನಿಶ್ಚಯಿಸಲಾಗಿದೆ. ಬಂಗಾಲದಲ್ಲಿನ "ಹಸಪ್ರತಿಗಳ ಸೂಚಿಪತ್ರದಲ್ಲಿ 
ಮಹಾಮಹೋಪಾಧ್ಯಾಯ ಪಂಡಿತ ಹರಿಪ್ರಸಾದ ಶಾಸೀಯವರು, ಭಟ್ಟೋಜಿಯವರ 
"ಶಬ ಕೌಸ್ತುಭ'ದ ಹಸ ಸ್ಪಪ್ರತಿಯ ಗದ. ಅದು Fy ಶ. 1633ರಲ್ಲಿ ಬರೆಯಲಾಗಿದೆ. 
ಆದ್ದರಿಂದ ದೀಕ್ಷಿತರ ॥ ಕಾಲಘಟ್ಟ "ಇದಕ್ಕೆ ಮೊದಲೇ ಇರಬಹುದೆಂದು ತಿಳಿಯಬೇಕು. 
ಕ್ರಿಶ. 1560 ರಿಂದ ಕ್ರಿಶ. 1610 ಇದರ ಮಧ್ಯದಲ್ಲಿ ಅವರ ಕಾಲಮಾನವನ್ನು 
ನಿರ್ಧರಿಸಬಹುದು. ಇವರು ದಕ್ಷಿಣ ದೇಶದವರು. ಇವರ ಇಡೀ ಕುಟುಂಬವೇ 
ವಿದ್ಯಾವಂತರ ಕುಟುಂಬವಾಗಿತ್ತು. ಇವರ ಮನೆತನದಲ್ಲಿ ಅನೇಕ ವ್ಯಾಕರಣ ಶಾಸ್ತ 
ಪಂಡಿತರು ಹುಟ್ಟಿದ್ದಾರೆ. ಲಕ್ಷ್ಮೀಧರ ಭಟ್ಟ ಇವರು ಭಟ್ಟೋಜಿಯವರ ತಂದೆ, 
ರಂಗೋಜಿಭಟ್ಟ ಇವರ ಸೋದರ, ಭಾನುದೀಕ್ಷಿತ ಇವರ ಮಗ, ಹರಿದೀಕ್ಷಿತ ಇವರ 
ಮೊಮ್ಮಗ. ತಮ್ಮ ಗುರುಗಳಾದ ಶೇಷಕ ಷ್ಟರಿಂದ ವ್ಯಾಕರಣ ಮತ್ತು ಧರ್ಮಶಾಸ್ತ್ರಗಳ 
ಅಧ್ಯ ಯನ ಮಾಡಿದರು. ನೃಸಿಂಹಾಶ್ರಮಿಗಳಿಂದ ವೇದಾಂತವನ್ನೂ ಮತ್ತು ಅಪೆಯ್ಯ 
ದೀಕ್ಷಿತರಿಂದ ಮೀಮಾಂಸಾವನ್ನೂ ಅಧ್ಯಯನ ಮಾಡಿದರು. ಭಟ್ಟೋಜಿ" ದೀಕ್ಷಿತರು 
ಬರೆದ ಗ್ರಂಥಗಳು ಈ ರೀತಿ ಇವೆ. 

1. ಸಿದ್ಧಾಂತ ಕೌಮುದೀ 
ಪ್ರೌಢ ಮನೋರಮಾ 
ಶಬ್ದ ಕೌಸ್ತುಭ 
ವೈಯ್ಯಾಕರಣಭೂಷಣಕಾರಿಕಾ 
ತತ್ವಕೌಸ್ತುಭ (ವೇದಾಂತ) 
ತ್ರಿಸ್ಥಲೀಸೇತು (ಧರ್ಮಶಾಸ್ತ್ರ) 
ತಿಥಿ ನಿರ್ಣಯ (ಧರ್ಮಶಾಸ್ತ್ರ) 
ಪ್ರವರ ನಿರ್ಣಯ (ಧರ್ಮಶಾಸ್ತ್ರ) 
9. ಚತುರ್ವಿಂಶತಿಮತವ್ಯಾಖ್ಯಾ (ಧರ್ಮಶಾಸ್ತ್ರ) 

ವ್ಯಾಕರಣದಲ್ಲಿ ಅತ್ಯಂತ ಜನಪ್ರಿಯವಾದ ಇವರ `ಗಂಥ ಅಂದರೆ ಸಿದ್ಧಾಂತ 
ಕೌಮುದೀ. ಇದರಲ್ಲಿ “ಅಷ್ಟಾಧ್ಯಾಯೀ'ಯಲ್ಲಿನ ಎಲ್ಲ ಸೂ ತ್ರಗಳನ್ನು ಸಂಕಲಿತ 
ಮಾಡಲಾಗಿದೆ. ಈ ಗ್ರಂಥವು ಪೂರ್ವಾರ್ಧ ಮತ್ತು ಉತ್ತರಾರ್ಧ ಈ ರೀತಿ 
ವಿಂಗಡಿಸಲಾಗಿದೆ. 


ಪೂರ್ವಾರ್ಧದಲ್ಲ- 
1. ಸಂಜಾ 2. ಪರಿಭಾಷೆ 3. ಸಂಧಿ 4. ಸುಬಂತ 5. ಅವ್ಯಯ 
ಸ, 9. ತದ್ಧಿತ ಪ್ರಕರಣ. ಈ ಪ್ರಕಾರ 


RH WN 


xxii 
9. ಪ್ರಕರಣಗಳಿವೆ. 


ಉತ್ತರಾರ್ಧದಲ್ಲ ತಿಹ೦ತ ಶಬ್ದಗಳ ಬಗ್ಗೆ 

1. ತಿಜಂತ 2. ಣ್ಯಂತಾದಿ ಪ್ರಕ್ರಿಯೆಗಳು 3. ಕೃದಂತ ಪ್ರಕರಣ, 4. ವೈದಿಕ 
ಪ್ರಕರಣ 5. ಸ್ವರ ಪ್ರಕರಣ. ಈ ರೀತಿ 5 ಪ್ರಕರಣಗಳಿವೆ. ಒಟ್ಟು ಇಡೀ ಗ್ರಂಥದಲ್ಲಿ 14 
ಪ್ರಕರಣಗಳಿವೆ. 


ಸಿದ್ದಾಂತ ಕೌಮುದಿಯಲ್ಲಿ ಅಷ್ಟಾಧ್ಯಾಯಿಯ 3978 ಸೂತ್ರಗಳನ್ನು 
ವ್ಯಾಖ್ಯಾನಿಸಲಾಗಿದೆ. ಅದರಲ್ಲಿನ 3386 ಸೂತ್ರಗಳು ಲೌಕಿಕ ಪ್ರಕ್ರಿಯೆಗೆ ಸಂಬಂಧಿಸಿವೆ. 
329 ಸೂತ್ರಗಳು ಸ್ವರ ಪ್ರಕ್ರಿಯೆಗೆ ಸಂಬಂಧಿಸಿವೆ. 14 ಮಾಹೇಶ್ವರ ಸೂತ್ರಗಳನ್ನು 
ಒಳಗೊಂಡರೆ ಈ ಸಂಖ್ಯೆ 3992 ಆಗುತ್ತದೆ. ಇವನ್ನು ಹೊರತುಪಡಿಸಿ ಕೊನೆಯಲ್ಲಿ 
ನಾಲ್ಕು ಪರಿಶಿಷ್ಠಗಳನ್ನು ಜೋಡಿಸಲಾಗಿದೆ. ಅವು ಈ ಕೆಳಗಿನಂತಿವೆ. 


1. ಪಾಣಿನೀಯ ಶಿಕ್ಷಾ, 2. ಗಣಪಾಠ, 3. ಧಾತುಪಾಠ 4. ಲಿಂಗಾನುಶಾಸನ 


ನಾರಾಯಣಭಟ್ಟರು 

ನಾರಾಯಣಭಟ್ಟರು ಭಟ್ಟೋಜಿ ದೀಕ್ಷಿತರ ಸಮಕಾಲೀನರು. ತ್ರಿವೇಂದ್ರಮ್‌ನ 
ಶ್ರೀರಾಮಸ್ವಾಮಿ ಶಾಸ್ತ್ರಿಗಳು ನಿರ್ಧರಿಸಿದ ಪ್ರಕಾರ ನಾರಾಯಣಭಟ್ಟರ ಕಾಲಘಟ್ಟ 
ಕ್ರಿ.ಶ. 1560-ಕ್ರಿಶ. 1660ರ ನಡುವೆ ಇದೆ. 


ನಾರಾಯಣಭಟ್ಟರು "ಪ್ರಕ್ರಿಯಾಸರ್ವಸ್ಪ' ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಇವರು 
ಮೂಲತಃ ಕೇರಳದ ನಿವಾಸಿಗಳಾಗಿದ್ದರು. ಇವರ ಮೂರು ಗ್ರಂಥಗಳು ವ್ಯಾಕರಣಕ್ಕೆ 
ಸಂಬಂಧಿಸಿವೆ. 

1. ಪ್ರಕ್ರಿಯಾಸರ್ವಸ್ವ, 2. ಧಾತು ಕಾವ್ಯ 3. ಅಪಾಣಿನೀಯಪ್ರಮಾಣತಾ 


ಪ್ರಕ್ರಿಯಾಸರ್ವಸ್ವ ಈ ಗ್ರಂಥ 20 ಕಾಂಡಗಳಲ್ಲಿ ವಿಂಗಡಿಸಲಾಗಿದೆ. ಪಾಣಿನಿಯ 
ಎಲ್ಲ ಸೂತ್ರಗಳು ಇದರಲ್ಲಿ ಸಮಾವೇಶಗೊಂಡಿವೆ. ಪಾಣಿನಿಯರನ್ನು ಹೊರತುಪಡಿಸಿ 
ಇನ್ನಿತರರ ಅಭಿಪ್ರಾಯಗಳನ್ನು ಕೂಡ ಇದರಲ್ಲಿ ಆದರಪೂರ್ವಕವಾಗಿ ಸ್ಮರಿಸಲಾಗಿದೆ. 


ವರದರಾಜರು 


ಭಟ್ಟೋಜಿ ದೀಕ್ಷಿತರ ನಂತರ ಇನ್ನೊಬ್ಬ ಮಹತ್ವದ ವ್ಯಾಕರಣಕಾರರೆಂದರೆ 
ವರದರಾಜರು. “ಮಧ್ಯ ಸಿದ್ಧಾಂತಕೌಮುದೀ' ಈ ಗ್ರಂಥದ ಅಧ್ಯಯನ ಮಾಡಿದಾಗ, 
ಇವರು ಭಟ್ಟೋಜಿ ದೀಕ್ಷಿತರ ಶಿಷ್ಯರು ಎಂದು ಗೊತ್ತಾಗುತ್ತದೆ. 17ನೇ ಶತಮಾನ 
ಇವರ ಕಾಲಘಟ್ಟವಿರಬಹುದು. ಇವರ ತಂದೆ ದುರ್ಗಾತನಯ ಎಂದು. "ಸಾರ 
ಸಿದ್ಧಾಂತಕೌಮುದೀ' ಗ್ರಂಥದಿಂದ ಗೊತ್ತಾಗುತ್ತದೆ. ಇವರು ರಚಿಸಿದ ನಾಲ್ಕು ಗ್ರಂಥಗಳು 
ಲಭ್ಯ ಇವೆ. ಅವುಗಳೆಂದರೆ: ಲಘು ಸಿದ್ಧಾಂತ ಕೌಮುದೀ (ಲಘು ಕೌಮುದಿ ಎಂದು 
ಕರೆಯುತ್ತಾರೆ), ಮಧ್ಯಮ ಸಿದ್ಧಾಂತ ಕೌಮುದೀ, ಗೀರ್ವಾಣ ಪದಮಂಜರಿ 
ಮತ್ತು ಸಾರಸಿದ್ಧಾಂತ ಕೌಮುದೀ. ಇವುಗಳು ಲಘು ಸಿದ್ಧಾಂತ ಕೌಮುದೀ, ಮಧ್ಯಮ 


೫11 


ಸಿದ್ದಾಂತ ಕೌಮುದೀ ಮತ್ತು ಸಾರ "ಸ ಸಿದ್ಧಾಂತಕೌಮುದೀ'ಗಳ ಸಂಕ್ಷಿಪ್ತ ಸಂಸ್ಕರಣಗಳಾಗಿವೆ. 

ಸಂಸ್ಕೃತ ವ್ಯಾಕರಣದ ಆರಂಭಿಕ ಅಧ್ಯಯನ ಮಾಡುವವರಿಗೆ ಅಲಘು ಸಿದ್ಧಾಂತಕೌಮುದೀ' 
ಉಪೆಯುಕವಿದೆ. ಇದರಲ್ಲಿ ಕಠಿಣವಾದ ಮತ್ತು ಅನಾವಶ್ಯಕ “ಸೂತ್ರಗಳನ್ನು 
ತೆಗೆದುಹಾಕಲಾಗಿದೆ. ಕೇವಲ ಲೌಕಿಕ ಸಂಸ್ತ ತಕ್ಕೆ ಸಂಬಂಧಿಸಿದ ನಿಯಮಗಳನ್ನು 
ಮಾತ್ರ ಇದರಲ್ಲಿ ಸಂಗ್ರಹಿಸಲಾಗಿವೆ. ಮಧ್ಯಮ ಸಿದ್ಧಾಂತಕೌಮುದೀ ಇದಕ್ಕಿಂತ 
ಸವಿಸ್ತಾರವಾಗಿದ್ದು, ಅದರಲ್ಲಿ ವೈದಿಕ ವ್ಯಾಕರಣಕ್ಕೆ ಸಂಬಂಧಿಸಿದ ನಿಯಮಗಳನ್ನು 
ಸೇರಿಸಲಾಗಿದೆ. “ಸಾರ ಸಿದ್ದಾಂತ ಕೌಮುದೀ' ಈ ಗ್ರಂಥ ತೀರ ಸಂಕ್ಷಿಪ್ತವಾಗಿದೆ. 
ಇವರ ನಾಲ್ಕನೇಯ ಗ್ರಂಥವಾದ "ನಿರ್ವಾಣಪದ ಮಂಜರಿ” ಸಾಹಿತ್ಯಿಕ, ಸಾಮಾಜಿಕ 
ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡಿದ್ದು, ಪ್ರಶ್ನೋತ್ತರ ರೂಪದಲ್ಲಿ ಬರೆಯಲಾಗಿದೆ. 
ಇವರ ನಾಲ್ಕು ಗ್ರಂಥಗಳಲ್ಲಿ "ಲಘು ಸಿದ್ಧಾಂತ ಕೌಮುದೀ' ಗ್ರಂಥದ ಪ್ರಸಾರ ಹೆಚ್ಚಿನ 
ಪ್ರಮಾಣದಲ್ಲಿ ಆಯಿತು. ಇಂದಿಗೂ ಪಾಣಿನಿಯವರ ವ್ಯಾಕರಣದ ಮೇಲಿನ 
ಸರ್ವೋತ್ತಮ ಗ್ರಂಥವೆಂದು ಇದಕ್ಕೆ ಮನ್ನಣೆ ಇದೆ. ವರದರಾಜರು ವ್ಯಾಕರಣದ 
ಕ್ಷೇತ್ರದಲ್ಲಿ ಯಾವುದೇ ಮೌಲಿಕವಾದ ಗ್ರಂಥ ರಚನೆ ಮಾಡಿದ್ದರೂ, ತಮ್ಮ “ಲಘು 
ಸಿದ್ದಾಂತಕೌಮುದೀ' ಈ ಗ್ರಂಥದ ಮುಖಾಂತರ ಪಾಣಿನೀಯ ವ್ಯಾಕರಣವನ್ನು 
ಅತ್ಯಂತ ಜನಪ್ರಿಯಗೊಳಿಸಿದರು. ಒಂದು ರೀತಿಯಲ್ಲಿ ಇವರು ಸಂಪಾದಕರು ಎಂದು 
ಹೇಳಬಹುದು. 


ಡಾ| ಎ.ಆರ್‌. ಯಾರ್ಡಿ 
ಮುಖ್ಯಸ್ಥರು, ಮರಾಠಿ ವಿಭಾಗ, 
ಕರ್ನಾಟಕ ಕಲಾ ಕಾಲೇಜು, ಧಾರವಾಡ 


ಸಂಪುಟ-1 


ಪ್ರಕಾಶಕರ ಮೊದಲ ಮಾತು: ಅದ್ವಯಾನಂದೇಂದ್ರ ಸ್ವಾಮೀ 
ಸಹಾಯಕ ಮಂಡಲಿ 

ಸಮರ್ಪಣೆ 

ಮುನ್ನುಡಿ: ಪ್ರೊ ಮ.ನಾ. ಜೋಷಿ 

ನಿವೇದನೆ: ಡಾ। ಆರ್‌. ಸತ್ಯನಾರಾಯಣನ್‌ 


ಸಂಸ್ಕೃತ ವ್ಯಾಕರಣ ಪರಂಪರೆ: ಡಾ॥ ಎ.ಆರ್‌. ಯಾರ್ಡಿ 


% kx 

ಸಂಜ್ಞಾಪ್ರಕರಣ 

ಸಂಧಿಪ್ರಕರಣ 
ಅಚ್‌ ಸಂಧಿ 
ಹಲ್‌ ಸಂಧಿ 
ವಿಸರ್ಗಸಂಧಿ 

ಸುಐನ್ತ ಪ್ರಕರಣ 
ಅಜನ್ತ ಪುಲ್ಲಿಂಗ 


ಅಜನ್ತ ಸ್ತೀಲಿಂಗ 
ಅಜನ್ತ ನಪುಂಸಕಲಿಂಗ 
ಹಲನ್ತ ಪುಲ್ಲಿಂಗ 
ಹಲನ್ತ ಸ್ತ್ರೀಲಿಂಗ 
ಹಲನ್ತ ನಪುಂಸಕಲಿಂಗ 


ಅವ್ಯಯಪ್ರಕರಣ 
ಉತ್ತರಾರ್ಧ 
ಭ್ಹಾದಯ ಪ್ರಕರಣ 


ಅದಾದಯ: ಪ್ರಕರಣ 
ಜುಹೋತ್ಯಾದಿ ಪ್ರಕರಣ 


111 


106 


201 
238 
261 
384 
405 
439 


449 
657 
735 


15. 
16. 
17. 
18. 
19. 
20. 
21. 
22. 
ಪತಿ; 
24. 
25, 
26. 
27. 
28. 
29. 
30. 
31. 
32. 
33. 
34. 
35. 
36. 
37. 
38. 
39. 
40. 


ಲಘು ಸಿದ್ಧಾಂತ ಶೌಮುದೀ : : ದ್ವಿತೀಯ ಸಂಷುಟ 


ದಿವಾದಿ ಗಣ 

ಸ್ವಾದಿ ಗಣ 

ತುದಾದಿ ಗಣ 
ರುಧಾದಿ ಗಣ 

ತನಾದಿ ಗಣ 
ಕ್ರ್ಯಾದಯ ಗಣ 
ಚುರಾದಿ ಗಣ 

ಣ್ಯನ್ತ ಪ್ರಕ್ರಿಯಾಃ 
ಸನ್ನಂತ ಪ್ರಕ್ರಿಯಾಃ 
ಯಜನ್ವ ಪ್ರಕ್ರಿಯಾಃ 
ಯಜ್‌ ಲುಗನ್ತ ಪ್ರಕ್ರಿಯಾಃ 
ನಾಮಧಾತು ಪ್ರಕ್ರಿಯಾಃ 
ಕಣ್ಣಾದಯ ಪ್ರಕ್ರಿಯಾಃ 
ಆತ್ಮನೇಪದ ಪ್ರಕ್ರಿಯಾಃ 
ಪರಸ ಪದ ಪ್ರಕ್ರಿಯಾಃ 
ಭಾವಕರ್ಮ ಪ್ರಕ್ರಿಯಾ: 
ಕರ್ಮಕರ್ತ್ಯಪ್ರಕ್ರಿಯಾಃ 
ಲಕಾರಾರ್ಥ ಪ್ರಕ್ರಿಯಾ: 
ಕೃದಂತ 
ಪೂರ್ವಕೃದಂತ 
ಉಣಾದಿ 
ಉತ್ತರಕೃದಂತ 

ವಿಭಕ್ತ ರ್‌ 

ಕೇವಲ ಸಮಾಸ 
ಅವ್ಯಯೀಭಾವ 
ತತ್ಪುರುಷ 


777 

822 

840 

909 

948 

969 
1008 
1018 
1025 
1029 
1034 
1040 
1048 
1050 
1059 
1062 
1076 
1078 
1083 
1093 
1142 
1145 
1174 
1188 
1193 
1201 


41. 
42. 
43. 
44. 
45. 
46. 
47. 
48. 
49. 
50. 
51. 
ಕಿ 
53. 
54. 
55. 
56. 
57. 
58. 
59. 
60. 


ಬಹುವ್ರೀಹಿ 
ದ್ವಂದ್ವ ಸಮಾಸ 
ಸಮಾಸಾಂತ 

ತದ್ಧಿತ ಪ್ರತ್ಯಯಾಃ 
ಅಪತ್ಯಾಧಿಕಾರಃ 
ರಕ್ತಾದ್ಯರ್ಥಃ 
ಚಾತುರಾರ್ಥಿಕಾಃ 
ಶೈಷಿಕಾಃ 
ವಿಕಾರಾರ್ಥಕಾಃ 
ಠಗಧಿಕಾರ: 
ಯದಧಿಕಾರ: 
ಛಯತೋರಧಿಕಾರ: 
ಠಊಾಧಿಕಾರಃ 
ತೃತಲೋರಧಿಕಾರ:ಃ 
ಭವನಾದ್ಯರ್ಥಕಾಃ 
ಮತ್ಸರ್ಧೀಯಾ 
ಪಾಗ್ದಿಶೀಯಾ 


ಅನುಬಂಧಗಳು 


* ಪರಿಶಿಷ್ಟಮ್‌ 

* ಲಿಂಗಪರಿಚಯಃ 
* ಗಣಪಾಠ 

* ವಾರ್ತಿಕ ಸೂಚಿ 


* ಸೂತ್ರಗಳ ಅಕಾರಾದಿ 


* ಧಾತುಗಳ ಸೂಚಿ 


1241 
1259 
1267 
1272 
1279 
1306 
1322 
1329 
1360 
1365 
1373 
1378 
1382 
1387 
1396 
1408 
1420 
1432 
1445 
1454 


1491 
1493 
1500 
1504 
1508 
1559 


॥ ಹರಿಃ ಓಂ ಶ್ರೀ ಗುರುಭ್ಯೋನಮಃ॥ 
ಈನ್ನಡ ಲಘು ಸಿದ್ದಾನ್ರಕೌ್‌ಮುದೀ 
ಪಾರ್ವಾರ್ಧಮ್‌ 


1. ಸಂಜ್ಞಾಪಕರಣಮ್‌ (ಸೂತ್ರ 1-14 ರವರಗೆ) 


ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಮ್‌। 
ಪಾಣಿನೀಯ-ಪ್ರವೇಶಾಯ ಲಘುಸಿದ್ಧಾಸ್ತ-ಕೌಮುದೀಮ್‌॥ 


ಅರ್ಥ: ಅತ [೦ತ ಪರಿಶುದ್ದಳೂ ಗುಣವ೦ತಳೂ ಆದ ಶ್ರೀ ಸರಸ್ವತೀ ದೇವಿಯನ್ನು 
ನಮಸ್ಕರಿಸಿ, ವಿದ್ಯಾರ್ಥಿಗಳಿಗೆ ಪಾಣಿನೀಯ ಶಾಸ್ತ್ರದಲ್ಲಿ ಸುಲಭವಾಗಿ ಪ್ರವೇಶವನ್ನು 
ಹೊಂದುವುದಕ್ಕೆ ಲಘುಸಿದ್ದಾನ್ತಕೌಮುದೀ ಎಂಬ ಗೆರಿಥವನ್ನು ನಾನು (ವರದರಾಜನು) 
ರಚಿಸುತ್ತೇನೆ. 


(ಅಕ್ಷರಸಮಾಮ್ನಾಯಃ ಅಥವಾ ಶಿವಸೂತ್ರಾಣೆ*) 

1 ಅಇ ಉಣ್‌। 2. ಯ ಲೃಕ್‌। 3. ಏ ಓಜ್‌। 4. ಐ ಔಚ್‌, 5 ಹಯ ವ 
ರಟ್‌। 6. ಲಣ್‌। 7. ಇ ಮ ಜ ಣ ನಮ್‌। 8. ರು ಭಇ*। 9. ಘ ಢ ಧಷ್‌। 10. 
ಜಬಗ ಡಡ ದಶ್‌। 1. ಖಫಛಠಥ ಚಟ ತವ್‌। 12. ಕಪಯ್‌। 13. ಶಷ 
ಸರ್‌। 14. ಹಲ್‌! 

ವರದರಾಜೀಯಾ ವೃತ್ತಿಃ - ಇತಿ ಮಾಹೇಶ್ವರಾಣಿ ಸೂತ್ರಾಣೆ ಅಣಾದಿ 
ಸಂಜ್ಞಾರ್ಥಾನಿ। ಏಷಾಂ ಅಂತ್ಯಾ ಇತಃ "ಹ' ಕಾರಾದಿಷು "ಅ'ಕಾರ ಉಚ್ಚಾರಣಾರ್ಥಃ। 
ಲಣ್‌ ಮಧ್ಯೇ ತು ಇತ್ಸ೦ಜ್ಞಕಃ। 

ಅರ್ಥ: ಈ ಹದಿನಾಲ್ಕು ಮಾಹೇಶ್ವರ ಸೂತ್ರಗಳು ಅಣ್‌ (ಅಕ್‌, ಅಚ್‌, ಇಕ್‌, 
ಹಲ್‌, ರುಲ್‌) ಮೊದಲಾದ ಪ್ರತ್ಕಾಹಾರಗಳನ್ನು (ಸಂಜ್ಞೆಗಳನ್ನು) ಉಪಯೋಗಿಸುವ 
ಸಲುವಾಗಿ ಮಹೇಶ್ವರನ ಡಮರುವಿನಿಂದ ಅಭಿವ್ಯಕ್ತವಾಗಿವೆ. ಈ ಸೂತ್ರಗಳ 
ಕೊನೆಯಲ್ಲಿರುವ ಹದಿನಾಲ್ಕು ವ್ಯಂಜನಗಳೂ (ಣ್‌,ಕ್‌,ಚ್‌ ಮೊದಲಾದವು) 
“ಇತ್‌'ಗಳೆಂದು ಕರೆಯಲ್ಪಡುತ್ತವೆ. (ಸ೦ಜ್ಞೆಗಳಾಗಿರುತ್ತವೆ). ಹಯವರಟ್‌। ಮೊದಲಾದ 
ಹತ್ತು ಸೂತ್ರಗಳಲ್ಲಿ ವ್ಯಳ್ಣುನಗಳಜೊತೆಗೆ ಕೂಡಿರುವ “"ಅ' ಕಾರವು ಉಚ್ಚಾರಣದ 
ಅನುಕೂಲಕ್ಕಾಗಿ ಇವೆ.(ಅವುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು. “ಹಯವರ' ಎಂದರೆ 
ಹ್‌,ಯ್‌,ವ್‌,ರ್‌ ಎಂದು ತಿಳಿಯಬೇಕು. 


*ನೃತ್ತಾವಸಾನೇ ನಟರಾಜರಾಜೋ ನನಾದ ಢಕ್ಲಾಂ ನವಪಣ್ಣುವಾರಮ್‌। 
ಉದ್ಧರ್ತುಕಾಮಃ ಸನಕಾದಿ ಸಿದ್ಧಾನ್‌ ಏತದ್ವಿಮರ್ಶೇ ಶಿವಸೂತ್ರಜಾಲಮ್‌॥ 


ನನ್ದಿಕೇಶ್ಚರರು ತಮ್ಮ ಕಾರಿಕೆಯಲ್ಲ ಈ ಶ್ಲೋಕವನ್ನು ಉದಾಹರಿಸಿರುವರು. 


2 ಲಘುಸಿದ್ಧಾ೦ತ ಕೌಮುದೀ 


ಆದರೆ “ಲಣ್‌'-ಎಂಬ ಸೂತ್ರದಲ್ಲಿ ಮಾತ್ರ "ಲ್‌' ಕಾರದನಂತರ ಇರುವ "“ಅ' 
ಕಾರವು ಅನುನಾಸಿಕವಾದ್ದರಿಂದ (ಮೂಗಿನಿಂದ ಉಚ್ಚರಿಸಲ್ಲಟ್ಟಿರುವುದರಿಂದ) ಅದು 
ಅನುನಾಸಿಕ ಎಂದು ಕರೆಯಲ್ಪಡುತ್ತದೆ. ಮತ್ತು ಅದು "ಇತ್‌' ಆಗಿ ಇರುತ್ತದೆ. 
(“ಉಪದೇಶೇ ಅಜನುನಾಸಿಕ ಇತ್‌” (1.3.2) ಎಂಬ ಸೂತ್ರವು ಇದಕ್ಕೆ ಪ್ರಮಾಣ). 
ಏತಿ ಗಚ್ಛತಿ ಇತಿ “ಇತ್‌' (ಈ ಇತ್‌ ವರ್ಣವು ಲೆಕ್ಕಕ್ಕೆ ಬಾರದೇ ಲೋಪವಾಗುವುದರಿಂದ 
“ಇತ್‌' ಎಂದು ಎನಿಸಿಕೊಳ್ಳುತ್ತದೆ). 

(ಅನ್ನ ಕೆವರ್ಣಕ್ಕೆ ಇತ್‌ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ-1: ಹಲನ್ನ ಕ್ರಮ್‌ (ಪಾಣಿನೀಯ-ಸೂತ್ರ-ಸಂಖ್ಯಾ 13.9) 


ವೃತ್ತಿಃ - ಉಪದೇಶೇ ಅಂತ್ಯಂ ಹಲ್‌ ಇತ್‌ ಸ್ಯಾತ್‌। ಉಪದೇಶಃ ಆದ್ಯೋಚ್ಚಾರಣಮ್‌। 
ಸೂತ್ರೇಷು ಅದೃಷ್ಟಂ ಪದಂ ಸೂತ್ರಾನ್ವರಾತ್‌ ಅನುವರ್ತನೀಯಂ ಸರ್ವತ ತ್ರ 


ಪ.ಚ್ಛೇ-ಹಲ್‌, ಅನ್ನ ಕ್ರಮ್‌! 


ಅನುವೃತ್ತಿ-(“ಉಪದೇಶೇ ಅಜನುನಾಸಿಕ ಇತ್‌” (1.3.2) ಎಂಬ ಸೂತ್ರದಿಂದ 
“ಉಪದೇಶೇ' ಮತ್ತು "ಇತ್‌' ಎಂಬ ಶಬ್ದಗಳು ಅನುವೃತ್ತವಾಗುತ್ತವೆ. 


ಅರ್ಥ- ಉಪದೇಶದಲ್ಲಿ ಅಂದರೆ- ಪ್ರತಿ ಶಿವಸೂತ್ರದಲ್ಲಿ ಕೊನೆಯ ವ್ಯಂಜನವು 
"ಇತ್‌' ಎಂಬ ಸಂಜ್ಞೆಯನ್ನು ಪಡೆಯುತ್ತದೆ. ಉಪದೇಶವೆಂದರೆ ಮುನಿತ್ರಯರ 
“ಮೊಟ್ಟಮೊದಲನೆಯ ಉಚ್ಚಾರಣ'ವೆಂದರ್ಥ. (ಅವರ ಕೃತಿಗಳೆಂದರ್ಥ). ಶಿವಸೂತ್ರಗಳು 
ಮೊಟ್ಟಮೊದಲಾಗಿ ಶಿವನ" ಡಮರುವಿನಿಂದ ಅಭಿವ್ಯಕ್ತವಾದ್ದರಿಂದ ಅವುಗಳೂ 
ಉಪದೇಶಗಳೆಂದು ಎನಿಸಿಕೊಳ್ಳುತ್ತವೆ. 


ವ್ಯಾಕರಣ ಶಾಸ್ತ್ರವನ್ನು ಸಾ ತ ಸೂತ್ರಕಾರರಾದ ಪಾಣಿನಿ ಮುನಿಗಳು, 
ವಾರ್ತಿಕಕಾರರಾದೆ ವರರುಚಿಗಳು (ಕಾತ್ಕಾಯನರು) ಮತ್ತು ಮಹಾಭಾಷ್ಯಕಾರರಾದ 
ಪತ೦ಜಲಿ ಮುನಿಗಳು (ಮುನಿತ್ರಯರು). ಇವರು ಆದ್ಯಾಚಾರ್ಯರಾಗುತ್ತಾರೆ. ಇವರ 
ವಾಕ್ಯಗಳೂ ಸಹ ಉಪ ಪದೇಶಗಳೆನಿಸಿಕೊಳ್ಳುತ್ತವೆ. ಇದರ ಹೊರತು ಕೆಳಗಿನ 
ಶ್ಲೋಕದಲ್ಲಿರುವ ಧಾತು ಮೊದಲಾದವುಗಳೂ ಸಹ ವ್ಯಾಕರಣಶಾಸ್ತ್ರ ದಲ್ಲಿ 
ಉಪದೇಶಗಳಿೆಂದು ಹೆಸರಿಸಲ್ಪಟ್ಟಿವೆ. 


ಧಾತು-ಸೂತ್ರ-ಗಣೋಣಾದಿ- ವಾಕ್ಯ-ಅ೦ಗಾನುಶಾಸನಮ್‌। 


ಪತ್ರಂ ಬಾರೇ ಉಪದೇಶಾಃ ಪ್ರಕೀರ್ತಿತಾಃ 
(ಧಾತುಗಳು, ಸೂತ್ರಗಳು ಮತ್ತು ಗಣಪಾಠದಲ್ಲಿರುವ ಶಬ್ದಗಳು, ಉಣಾದಿ ಸೂತ್ರಗಳು, 
ವಾಕ್ಯವೆಂದರೆ ವಾರ್ತಿಕಗಳು, ಲೆಂಗಾನುಶಾಸನ, ಆಗಮಗಳು, ಪ್ರತ್ಯಯಗಳು ಮತ್ತು 
ಆದೇಶಗಳು ಇವುಗಳಿಗೂ ಉಪದೇಶವೆಂದು ಹೆಸರು). 
ಸೂತ್ರಗಳನ್ನು ವ್ಯಾಖ್ಯಾನಮಾಡುವಾಗ, ವೃತ್ತಿಗಳಲ್ಲಿ ಎಲ್ಲೆಡೆಯಲ್ಲೂ ಕೆಲವು ಶಬ್ದಗಳು 
ವಾಕ್ಯ ಪೂರ್ಣಮಾಡುವುದಕ್ಕಾಗಿ, ಪಾಣಿನಿ ಮುನಿಯ ಬೇರೆ ಸೂತ್ರಗಳಿಂದ ಶಬ್ದ ಗಳನ್ನು 


ಸಂಜ್ಞಾಪ್ರಕರಣಮ್‌ 3 


ಅನುವೃತ್ತಿ ಮಾಡಿಕೊಳ್ಳಬೇಕು(ತೆಗೆದುಕೊಳ್ಳಬೇಕು) ಎಂಬುದನ್ನು “ಸೂತ್ರಾನ್ತರಾತ್‌ 
ಅನುವರ್ತನೀಯಂ” ಎಂದು ಹೇಳಲಾಗಿದೆ. 
(ಲೋಪಸಂಜ್ಞಾನಿಧಾಯಕ ಸೂತ್ರ) 
ಸೂತ್ರ-2: ಅದರ್ಶನ೦ ಲೋಪಃ (1.1.60) 
ವೃತ್ತಿ-ಪ್ರಸಕ್ತಸ್ಯ್ಯ ಅದರ್ಶನಂ ಲೋಪಸಂಜ್ಞಂ ಸ್ಯಾತ್‌! 

ಅ. ವ್ಯ.-“ಸ್ಥಾನೇನ್ತರತಮಃ। (1.1.50)” ಎಂಬ ಸೂತ್ರದಿಂದ "ಸ್ಥಾನೇ' ಎಂಬ 
ಶಬ್ದವನ್ನು ಅನುವೃತ್ತಿ ಮಾಡಿಕೊಂಡು "ಸ್ಥಾನಸ್ಯ' ಎಂದು ವಿಭಕ್ತಿ ಪರಿಣಾಮ 
ಮಾಡಲಾಗಿದೆ. 

ಅರ್ಥ: ಉಚ್ಚಾರಣೆಗೆ ಪ್ರಸಕ್ತವಾದ (ಉಚ್ಚರಿಸಲ್ಪಡಬೇಕಾದ) ವರ್ಣಗಳು (ಕೇಳಲು 
ಯೋಗ್ಯವಾದ ವರ್ಣಗಳು) ಅದೃಶ್ಯವಾಗುವದಕ್ಕೆ (ಕೇಳದೇ ಇರೋಣದ್ದರಿಂದ ಅವು 
ಬರೆಯಲ್ಪಡುವದಿಲ್ಲ ಅವು ಅದೃಶ್ಯವಾಗುತ್ತವೆ) ಲೋಪವೆಂದು ಹೆಸರು (ಸಂಜ್ಞೆ. 
(ಹೆಸರು ಎಂದರೆ ಸಂಜ್ಞೆ ಎಂದು ಎಲ್ಲೆಡೆಯಲ್ಲಿಯೂ ತಿಳಿದುಕೊಳ್ಳಬೇಕು). 


(ಇತ್‌-ಗೆ ಲೋಪವನ್ನು ಹೇಳುವ ಸೂತ್ರ) 
ಸೂತ್ರ -3: ತಸ್ಯ ಲೋಪಃ (1.3.೨) 


ವೃತ್ತಿ-ತಸ್ಯ ಇತಃ ಲೋಪಃ ಸ್ಯಾತ್‌। ಣಾದಯಃ ಅಣಾದ್ಯರ್ಥಾಃ। 

ಅ. ವೃ. -“ಉಪದೇಶೇ ಅಜನುನಾಸಿಕ ಇತ್‌” (13.2) ಎಂಬ ಸೂತ್ರದಿಂದ 
“ಇತ್‌' ಎಂಬುದು ಅನುವೃತ್ತವಾಗಿ ಷಷ್ಠ್ಯನ್ತವಾಗಿದೆ. 

ಅರ್ಥ- ಮೇಲೆ ಹೇಳಿದ ಇತ್‌ ಸ೦ಜ್ಜೆಯುಳ್ಳ ವರ್ಣಕ್ಕೆ ಲೋಪವು ಬರುವುದು. 
(ಆ “ಇತ್‌'ವರ್ಣವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದೆಂದು ಅರ್ಥ). ಅಇಉಣ್‌। ಯಲ್ಕಕ್‌। 
ಮೊದಲಾದ ಸೂತ್ರಗಳ ಕೊನೆಯಲ್ಲಿರುವ ಣ್‌,ಕ್‌ ಮೊದಲಾದ ವ್ಯಣ್ಜುನ ರೂಪದಲ್ಲಿರುವ 
ಮತ್ತು ಲಣ್‌ ಸೂತ್ರದ ಮಧ್ಯದಲ್ಲಿರುವ “ಅ' ಎಂಬ ಸ್ವರ ವರ್ಣವೂ ಸೇರಿ 15 
ವರ್ಣಗಳು “ಇತ್‌' ಎಂದು ಎನಿಸಿಕೊಳ್ಳುತ್ತವೆ. ಈ ವರ್ಣಗಳು ಅಕ್‌,ಅಚ್‌,ಹಲ್‌ 
ಮೊದಲಾದ ಪ್ರತ್ಕಾಹಾರಗಳನ್ನು ಮಾಡುವುದಕ್ಕಾಗಿ ಇವೆ. ಆದರೆ ಇವುಗಳಲ್ಲಿ “ಇತ್‌' 
ವರ್ಣಗಳು ಮಾತ್ರ ಲೋಪವಾಗುತ್ತವೆ. ಆದ್ದರಿಂದ ಅವು ಗಣನೆಗೆ ಬರುವದಿಲ್ಲ. 
ಉದಾ- “ಅಣ್‌' ಎಂದರೆ ಅ,ಇ.ಉ ವರ್ಣಗಳೆಂದರ್ಥ. 

ಲಣ್‌ ಎಂಬ ಸೂತ್ರದಲ್ಲಿ,'ಲ್‌' ಕಾರೋತ್ತರ "ಅ' ಕಾರವು ಅನುನಾಸಿಕ ವಾದ್ದರಿಂದ, 
ಅದು ಇತ್‌ ಸಂಜ್ಞೆಯನ್ನು ಹೊಂದುತ್ತದೆ. [“ಉಪದೇಶೇ ಅಜನುನಾಸಿಕ ಇತ್‌” 
(1.3.2) ಎಂಬ ಸೂತ್ರವನ್ನು ನೊಡಿರಿ]. “ಇತ್‌' ಸಂಜ್ಞೆಯ ಪ್ರಯೋಜನವೆಂದರೆ 
ಪ್ರತ್ಯಾಹಾರಗಳನ್ನು ಮಾಡುವುದೇ. ಪಾಣಿನಿ ಮುನಿಗಳು ಇಡೀ ಅಷ್ಟಾಧ್ಯಾಯೀ 
ಸೂತ್ರಗಳಲ್ಲಿ "ಲಣ್‌' ಎಂಬ ಒಂದು ಸೂತ್ರದಲ್ಲಿ ಮಾತ್ರ “ಅ' ಕಾರವನ್ನು "ಇತ್‌' 
ಆಗಿಟ್ಟುಕೊಂಡು 'ರ' ಎಂಬ ಪ್ರತ್ಕಾಹಾರವನ್ನು ಮಾಡಿರುವರು. ಅದು “ಉರಣ್‌ 


4 ಲಘುಸಿದ್ಧಾಂತ ಕೌಮುದೀ 


ರಪರಃ”(1.151) ಎಂಬ ಸೂತ್ರ ರಪರಃ ಎಂದರೆ “ರ'- ಪ್ರತ್ಯಾಹಾರಪರಃ ಎಂದರ್ಥ. 
“ರ' ಎಂಬ ಪ್ರತ್ಯಾಹಾರದಲ್ಲಿ ಆದಿ ವರ್ಣವು “ಹಯವರಟ್‌” ಎಂಬ ಸೂತ್ರದಲ್ಲಿರುವ 
ಉಚ್ಚಾರಣಾರ್ಥವಾಗಿರುವ “ಅ'ಕಾರರಹಿತ ರೇಫ (ರ್‌). "ಇತ್‌' ಆಗಿರುವ ಅನ್ನ್ಯ 
ವರ್ಣವೆಂದರೆ, “ಲಣ್‌' ಸೂತ್ರದಲ್ಲಿರುವ "ಲ್‌'ಕಾರೋತ್ತರ “ಅ'ಕಾರ. ಆ ಆದಿವರ್ಣವಾದ 
"ರ್‌' ವನ್ನು “ಇತ್‌' ಆದ "ಅ'ಕಾರದ ಜೊತೆಗೆ ಸೇರಿಸಿದರೆ, "ರ' ಎಂಬ ಪ್ರತ್ಯಾಹಾರವು 
ಸಿಗುತ್ತದೆ. (ಈ ಪ್ರತ್ಯಾಹಾರದಲ್ಲಿ (ರಟ್‌) ನಲ್ಲಿ ರೇಫ (ರ್‌), ಮತ್ತು "ಲಣ್‌'ನಲ್ಲಿ "ಲ್‌' 
ಕಾರಗಳು ಮಾತ್ರ ಉಳಿಯುತ್ತವೆ. ರೇಫೋತ್ತರ “ಅ” ಕಾರವು ಉಚ್ಚಾರಣಾರ್ಥ. "ಟ್‌' 
ಕಾರವು “ಇತ್‌', "ಲ್‌'ಕಾರೊತ್ತರ "ಅ'ಕಾರ “ಇತ್‌' (ಅನುನಾಸಿಕವಾಗಿ ಇರುವುದರಿಂದ), 
“ತಸ್ಯ ಲೋಪಃ” (1.3.9) ಎಂಬ ಸೂತ್ರದಿಂದ "ಟ್‌'ಕಾರ, ಅನುನಾಸಿಕ "ಅ'ಕಾರ 
ಮತ್ತು "ಣ್‌'ಕಾರಗಳು ಲೋಪವಾಗುತ್ತವೆ. 
(ಪ್ರತ್ಯಾಹಾರವನ್ನು ಹೇಳುವ ಸೂತ್ರ) 

ಸೂತ್ರ 4: ಆದಿರನ್ತೆ ಕ್ಷೀನ ಸಹೇತಾ (1.1.71) 

ವೃತ್ತಿ-ಅನ್ತೆ ನನ ಇತಾ ಸಹಿತಃ ಆದಿಃ ಮಧ್ಯಗಾನಾಂ ಸ್ವಸ್ಯ ಚ ಸಂಜ್ಞಾ ಸ್ಯಾತ್‌। 
ಯಥಾ *ಅಣ್‌' ಇತಿ ಅ ಇ ಉ ವರ್ಣಾನಾಂ ಸಂಜ್ಞಾ ಏವಂ "ಅಕ್‌' "ಅಚ್‌' 
“ಅಲ್‌' “ಹಲ್‌' ಇತ್ಯಾದಯಃ। 

ಪ.ಚ್ಛೇ - ಆದಿಃ, ಅನ್ನೆ ನನ. ಸಹ, ಇತಾ। 

ಅ.ವೃ.-“ಸ್ವಂ ರೂಪಂ ಶಬ್ದಸ್ಯ ಅಶಬ್ದ-ಸಂಜ್ಞಾ” (1.1.68) ಎ೦ಬ ಸೂತ್ರದಿಂದ 
"ಸ್ವ೦' ಎಂಬ ಪದವು ಅನುವೃತ್ತವಾಗಿ ಷಷ್ಟ್ಯನ್ನವಾಗಿ "ಸ್ವಸ್ಯ? ಎಂದಾಗಿರುತ್ತದೆ. 

ಅರ್ಥ- ಕೊನೆಯಲ್ಲಿರುವ “ಇತ್‌' ವರ್ಣದ ಜೊತೆಗೆ ಸಂಬಂಧಿಸಿದ ಪ್ರತ್ಯಾಹಾರದ 
ಆದಿ ವರ್ಣವು (ಆದಿ-ಅನ್ವ್ಯಗಳು ಹೇಳಲ್ಪಟ್ಟಿರೋಣದ್ದರಿಂದ) ಅವುಗಳ ಮಧ್ಯದಲ್ಲಿರುವ 
ವರ್ಣಗಳಿಗೂ ತನಗೂ (ಅಂದರೆ ಆದಿವರ್ಣಕ್ಕೂ ಸೇರಿ) ಸಂಜ್ಞೆಯಾಗುವದು. 
[ಕೊನೆಯ “ಇತ್‌' ವರ್ಣಕ್ಕೆ ಗ್ರಹಣವಿಲ್ಲದಿರುವದಕ್ಕೆ ಕಾರಣ “ತಸ್ಯ ಲೋಪಃ(1.3.9)” 
ಎಂಬ ಸೂತ್ರ. ಉದಾ- "ಅಚ್‌' ಎಂಬ ಪ್ರತ್ಯಾಹಾರದ ಆದಿವರ್ಣವಾದ "ಅ? 
ವರ್ಣವು. ಇದು "ಚ್‌' ಎಂಬ ಅನ್ತ್ಯವಾದ "“ಇತ್‌' ವರ್ಣದಜೊತೆಗೆ ಕೂಡಿದೆ. 
(ಆದಿ ಅನ್ರ್ಯಗಳಾದ) “ಅ' ಮತ್ತು "ಚ್‌' ಗಳ ಮಧ್ಯದಲ್ಲಿರುವ ಇ,ಉ,ಖ.ಲೃ.ಏ.ಓ,ಐ,ಔ 
ಎಂಬ ಎಂಟು ವರ್ಣಗಳಿಗೂ ಮತ್ತು ಆದಿ ವರ್ಣವಾದ ತನಗೂ (ಅಂದರೆ, "ಅ' 
ವರ್ಣಕ್ಕೂ ಸೇರಿ) ಸಂಜ್ಞೆಯಾಗುತ್ತದೆ. “ಚ್‌' ವರ್ಣವು "ಇತ್‌' ಆದದ್ದರಿಂದ, 
ಲೋಪವಾಗುತ್ತದೆ. ಹೀಗಾಗಿ "ಅಚ್‌' ಎಂಬುದರಿಂದ ಅ,ಇ,ಉ,ಯ,ಲ್ಕ,ಏ,ಓ,ಐ,ಔ 
ಎ೦ಬ ಒಂಬತ್ತು ಸ್ವರಗಳು ಗೃಹೀತವಾಗುತ್ತವೆ. ಈ ಒಂದೊಂದು ವರ್ಣಕ್ಕೂ “ಅಚ್‌' 
ಎಂದು ಹೆಸರು. ಹೀಗಾಗಿ "ಅಚ್‌' ವರ್ಣಗಳು ಎಂದರೆ, ಒಂಬತ್ತು ಸ್ವರಗಳು ಎಂದರ್ಥ. 


“ಅಣ್‌' ಎಂದರೆ ಅ,ಇಉ ವರ್ಣಗಳಿಗೆ ಸಂಜ್ಞೆ ಎಂದು ತಿಳಿಯಬೇಕು. ಹಾಗೆಯೇ 
“ಅಣ್‌' ಎಂದು ಪರ "ಣ್‌' ಕಾರದಿಂದ ಗ್ರಹಿಸಿದಾಗ, 14 (ಅ, ಇ, ಉ, ಯ, ಲೃ, 


ಸಂಜ್ಞಾಪ್ರಕರಣಮ್‌ 5 


ಏ, ಓ, ಐ, ಔ, ಹ್‌,ಯ್‌,ವ್‌,ರ್‌,ಲ್‌) ವರ್ಣಗಳಿಗೂ ಸಂಜ್ಞೆಯಾಗುವದು. 

(ಪ್ರತ್ಯಾಹಾರ ಎ೦ಬ ಶಬ್ದವನ್ನು ಪಾಣಿನಿಯವರು ತಮ್ಮ ಸೂತ್ರಗಳಲ್ಲಿ ಬಳಸಿಲ್ಲ 
ಎಂಬುದು ಗಮನಾರ್ಹ). ಇದೇ ರೀತಿಯಲ್ಲಿ “ಅಕ್‌' “"ಅಚ್‌' "ಅಲ್‌' "ಹಲ್‌' 
ಮೊದಲಾದ ಪ್ರತ್ಯಾಹಾರಗಳನ್ನೂ ತಿಳಿದುಕೊಳ್ಳಬೇಕು. 

(ಪ್ರಷ್ಣ-ದೀರ್ಫ-ಪ್ಲುತ ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ ೮: ಊಕಾಲೋಜ್‌ರ್ರುಸ್ಟ-ದೀರ್ಥ-ಪ್ಲುತಃ (1.2.27) 

ವೃತ್ತಿ-ಉಶ್ಚ, ಊಶ್ಚ, ಊತ3ಶ್ಚ ವಃ ವಾಂ ಕಾಲಃ ಇವ ಕಾಲೋ ಯಸ್ಯ ಸಃ ಅಚ್‌ 
ಕ್ರಮಾತ್‌ ಹ್ರಸ್ವ-ದೀರ್ಫ-ಪ್ಲುತ-ಸಂಜ್ಯಃ ಸ್ಯಾತ್‌। ಸ ಪ್ರತ್ಯೇಕಂ ಉದಾತ್ತಾದಿ-ಭೇದೇನ 
ತ್ರಿಧಾ। 

ಪ.ಚ್ಛೇ- ಊ-ಕಾಲಃ, ಅಚ್‌, ಹ್ರಸ್ವ-ದೀರ್ಫ-ಪ್ಲುತಃ। 

ಅರ್ಥ- ಒಂದು ಮಾತ್ರೆಯ ಕಾಲಾವಕಾಶದಲ್ಲಿ ಉಚ್ಚರಿಸುವ "ಉ' ಕಾರ ಮತ್ತು 
ಎರಡು ಮಾತ್ರೆಯ ಕಾಲಾವಕಾಶದಲ್ಲಿ ಉಚ್ಚರಿಸುವ "ಊ' ಕಾರ ಮತ್ತು ಮೂರು 
ಮಾತ್ರೆಯ ಕಾಲಾವಕಾಶದಲ್ಲಿ ಉಚ್ಚರಿಸುವ "ಊ3' ಕಾರ ಇವುಗಳನ್ನು ಗುರುತಿಸುವ 
ಪ್ರಥಮಾ ಬಹುವಚನ ರೂಪವು "ವಃ' ಎಂದು ಆಗುತ್ತದೆ. (ಹೇಗೆ ಗುರುಶ್ಚ ಗುರುಶ್ಚ 
ಗುರುಶ್ಚ ಎಂದರೆ ಗುರವ ಎಂದಾಗುತ್ತದೆಯೋ ಹಾಗೆಯೇ ಪ್ರಾಯಶಃ ಇದರ 
ಇತರ ವಿಭಕ್ತಿಗಳ ರೂಪವನ್ನೂ ಗುರು ಶಬ್ದದ ಕೊನೆಯ "ಉ' ಕಾರದ 
ವಿಕಾರಗಳಂತೆಯೇ ರೂಪಗಳನ್ನು ಹೊಂದುತ್ತವೆ. ಆದರೆ ಷಷ್ಠೀ ವಿಭಕ್ತಿಯಲ್ಲಿ ಮಾತ್ರ 
ಬೇರೆ ಸೂತ್ರಗಳ ನಿಯಮದಿಂದ "ಗುರೂಣಾಮ್‌' ಎಂದಾಗಿದೆ. ಇಲ್ಲಿ ಮಾತ್ರ 
ಸಾದೃಶ್ಯವಿಲ್ಲ). (ವಾಮ್‌ ಎಂದರೆ "ಉ--ಆಮ್‌-ವಾಂ' ಇದು ಷಷ್ಠೀ ಬಹುವಚನದ 
ರೂಪ। "ಉ' ಕಾರಗಳ ಕಾಲದಂತೆ ಕಾಲವು ಯಾವ ಅಚ್‌ ವರ್ಣಕ್ಕಿದೆಯೋ ಎಂದರ್ಥ। 
ಅದು ಎಂತಹ "ಉ' ಕಾರಗಳದ್ದೂ ಆಗಬಹುದು. ಕಾರಣ "ಉ' ಕಾರಗಳು ಹ್ರಸ್ವ- 
ದೀರ್ಪ-ಪ್ಲುತಗಳಾಗಿ 3 ವಿಧವಾಗಿವೆ. 

ಆದರೆ ಇಲ್ಲಿ ವಿವಕ್ಷಿತವಾದ 3 "ಉ' ಕಾರಗಳು ಯಾವವೆಂದರೆ, ಒಂದು 
ಏಕಮಾತ್ರಾತ್ಮಕ “ಉ' ಕಾರ, ಒಂದು ದ್ವಿಮಾತ್ರಾತ್ಮಕ "ಉ' ಕಾರ ಮತ್ತು ಒಂದು 
ತಿಮಾತ್ರಾತ್ಮಕ "ಉ' ಕಾರ। ಇವುಗಳ ಷಷ್ಠಿಯೇ "ವಾಂ' ಎಂಬುದು! ಇಂತಹ “ಮೂರುವಿಧ 
"ಉ' ಕಾರಗಳ” ಎಂಬ ಅರ್ಥವನ್ನು ವಾಂ ಎಂಬ ಶಬ್ದದಿಂದ ಗಹಿಸಬೇಕು)। 
ಏಕಮಾತ್ರಾತ್ಮಕ “ಉ' ಕಾರ, ದ್ವಿಮಾತ್ರಾತ್ಮಕ "ಉ' ಕಾರ ಮತ್ತು ತ್ರಿಮಾತ್ರಾತ್ಮಕ "ಉ3' 
ಕಾರ ಇಂತಹ "ಉ' ಕಾರಗಳನ್ನು ಉಚ್ಚರಿಸುವ ಕಾಲಗಳಂತೆಯೇ ಕಾಲಗಳುಳ್ಳ 
ಇತರ ಸ್ವರಗಳಿಗೂ (ಅಚ್‌) ಗಳಿಗೂ ಕ್ರಮೇಣ ಹ್ರಸ್ವ-ದೀರ್ಫ-ಪ್ಲುತಗಳೆಂದು ಹೆಸರು। 
(ಪ್ರಸ್ವ-ದೀರ್ಫ-ಪ್ಲುತಗಳಾದ) ಆ ಒಂದೊಂದು ಸ್ವರವೂ ಉದಾತ್ತ,ಅನುದಾತ್ತ, ಮತ್ತು 
ಸ್ವರಿತ ಎಂದೂ ಕ್ರಮವಾಗಿ ಮೂರು ಮೂರು ಸಂಜ್ಞೆಗಳನ್ನು ಪಡೆಯುತ್ತವೆ. 


6 ಲಘುಸಿದ್ದಾಂತ ಕೌಮುದೀ 


(ಉದಾತ್ತ ಸಂಜ್ಞೆಯನ್ನು ಹೇಳುವ ಸೂತ್ರ) 

ಸೂತ್ರ 6: ಉಣ್ಜೈಿರುದಾತ್ತಃ (1.2.29) 

ವೃತ್ತಿ-ತಾಲ್ವಾದಿಷು ಸಭಾಗೇಷು ಊಧನ್ವಭಾಗೇ ನಿಷ್ಠನ್ನಃ ಅಚ್‌ ಉದಾತ್ತ- ಸಂಜ್ಯ 
ಸ್ಯಾತ್‌। 

ಪ.ಚ್ಛೇ- ಉಚ್ಚೈಃ, ಉದಾತ್ತಃ 

ಅರ್ಥ- ತಾಲು (ಬಾಯಂಗಳದಲ್ಲಿ ದಂತಗಳ ಮೇಲ್ಭಾಗ) ಮೊದಲಾದ 
ವರ್ಣೋತ್ಪತ್ತಿ ಸ್ಥಾನಗಳ ಮೇಲ್ಭಾಗಗಳಲ್ಲಿ ಉತ್ಪನ್ನವಾಗುವ ಸ್ವರವು 
ಉದಾತ್ತವೆನಿಸಿಕೊಳ್ಳುತ್ತದೆ. 


(ಅನುದಾತ್ತ ಸಂಜ್ಞೆ ಹೇಳುವ ಸೂತ್ರ) 
ಸೂತ್ರ 7: ಸೀಜೈರನುದಾತ್ತಃ ( 1.2.30) 

ವೃತ್ತಿ-ತಾಲ್ವಾದಿಷು ಸಭಾಗೇಷು ಸ್ಥಾನೇಷು ಅಧೋಭಾಗೇ ನಿಷ್ಟನ್ನಃ ಅಚ್‌ 
ಅನುದಾತ್ತ-ಸಂಜ್ಞ ಸ್ಯಾತ್‌! 

ಪ.ಚ್ಛೇ - ನೀಚೈಃ, ಅನುದಾತ್ರಃ 

ಅರ್ಥ- ತಾಲು (ಬಾಯಂಗಳದಲ್ಲಿ ದಂತಗಳ ಮೇಲ್ಭಾಗ) ಮೊದಲಾದ 
ವರ್ಣೋತ್ಪತ್ತಿ ಸ್ಥಾನಗಳ ಕೆಳಬಾಗಗಳಲ್ಲಿ ಉತ್ಪನ್ನವಾಗುವ ಸ್ವರವು 
ಅನುದಾತ್ತವೆನಿಸಿಕೊಳ್ಳುತ್ತದೆ! 

(ಸರಿತ ಸಂಜ್ಞೆಯನ್ನು ಹೇಳುವ ಸೂತ್ರ) 
ಸೂತ್ರ 6: ಸಮಾಹಾರಃ ಸ್ವರಿತಃ ( 1.2.31) 

ವೃತ್ತಿ-ಉದಾತ್ತಾನುದಾತ್ಮತ್ವಷೇ ವರ್ಣಧರ್ಮೌ ಸಮಾಹ್ರೀಯೇತೇ ಯಸ್ಮಿನ್‌ ಸಃ 
ಅಚ್‌ ಸ್ವರಿತಸಂಜ್ಯಃ ಸ್ಯಾತ್‌। 

ಸ ನವವಿಧೊಪಪಿ ಪ್ರತ್ಯೇಕಂ ಅನುನಾಸಿಕ-ಅನನುನಾಸಿಕತ್ವಾಭ್ಯಾಂ ದ್ವಿಧಾ। 

ಅ. ವೃ.-"ಉದಾತ್ತ' ಮತ್ತು "ಅನುದಾತ್ತ' ಎಂಬ ಎರಡು ಶಬ್ದಗಳು, ಕ್ರ. ಸಂ 6 
ಮತ್ತು 7 ಸೂತ್ರಗಳಿ೦ದ ಅನುವೃತ್ತವಾಗಿ “ಉದಾತ್ತಸ್ಕ' ಮತ್ತು "ಅನುದಾತ್ತಸ್ಯ' ಎಂದು 
ಷಷ್ಠ್ಯನ್ತವಾಗಿ ಪರಿಣಾಮ ಹೊಂದಿವೆ. 

ಅರ್ಥ-ಆಉದಾತ್ತತ್ವ ಮತ್ತು ಅನುದಾತ್ತತ್ವ ಎಂಬ ಉಚ್ಚಾರಣ ಧರ್ಮಗಳು ಯಾವ 
ಒಂದು "ಅಚ್‌' ವರ್ಣದಲ್ಲಿ ಸೇರಿಕೊಂಡಿವೆಯೋ ಆ "ಅಚ್‌' ವರ್ಣವು 
ಸ್ವರಿತವೆನಿಸಿಕೊಳ್ಳುತ್ತದೆ. 

ಆ ಒಂಭತ್ತು ವಿಧವಾದ ಒಂದೊಂದು ಸ್ವರವೂ ಪ್ರತ್ಯೇಕವಾಗಿ (ಮೂಗಿನಿಂದ 
ಉಚ್ಚರಿಸಲ್ಪಟ್ಟರೆ) ಅನುನಾಸಿಕವೆಂದೂ ಮೂಗಿನಿಂದ ಉಚ್ಚರಿಸಲ್ಪಡದೇ ಸಾಧಾರಣವಾಗಿ 
ಉಚ್ಚರಿಸಲ್ಲಟ್ಟರೆ), ಅನನುನಾಸಿಕವೆ೦ದೂ, ಎರಡು ವಿಧವಾಗುತ್ತವೆ। ( ಹ್ರಸ್ತ-ದೀರ್ಫ- 


ಸಂಜ್ಞಾಪ್ರಕರಣಮ್‌ 7 


ಪ್ಲುತಗಳೆಂದು ಮೂರು ವಿಧವಾದ ಒಂದೊಂದು ಸ್ವರವೂ ಉದಾತ್ತ, ಅನುದಾತ್ತ 
ಮತ್ತು ಸ್ವರಿತಗಳೆಂದೂ ಮೂರುವಿಧ. ಹೀಗಾಗಿ ಒ೦ಬತ್ತು ರೂಪಗಳು. ಇವೇ ಅಕ್ಷರಗಳು 
ಅನುನಾಸಿಕ-ಅನನುನಾಸಿಕಗಳೆಂದು ಎರಡು ವಿಧ. ಹೀಗಾಗಿ (ಪ್ರಾಯಶಃ)ಸ್ಟರಗಳು 
ಹದಿನೆಂಟು ವಿಧ. 

(ಕೆಲವು ವರ್ಣಗಳಿಗೆ ಹನ್ನೆರಡೇ ರೂಪಗಳಿರುವುದನ್ನು ಮುಂದೆ 
ವಿವರಿಸಲಾಗುವದು). 


(ಅನುನಾಸಿಕ ಸಂಜ್ಞೆ ಹೇಳುವ ಪೂತ್ರ) 


ಸೂತ್ರ 9: ಮುಖನಾಸಿಕಾವಚನೋನುನಾಸಿಕಃ ( 1.1.8) 

ವೃತ್ತಿ-ಮುಖಸಹಿತ - ನಾಸಿಕಯಾ ಉಚ್ಚಾರ್ಯಮಾಣೋ ವರ್ಣಃ ಅನುನಾಸಿಕ- 
ಸಂಜ್ಯಃ ಸ್ಯಾತ್‌। ತದಿತ್ಥಂ ಅ,ಇ,ಉ,ಯ ಏಷಾಂ ವರ್ಣಾನಾಂ ಪ್ರತ್ಯೇಕಮಷ್ಟಾದಶ 
ಭೇದಾಃ। "ಲ್ಕ' ವರ್ಣಸ್ಯ ದ್ವಾದಶ; ತಸ್ಯ ದೀರ್ಫಾಭಾವಾತ್‌। ಏಚಾಮಪಿ ದ್ವಾದಶ, 
ತೇಷಾಂ ಹ್ರಸ್ವಾಭಾವಾತ್‌। 

ಪ.ಚ್ಛೇ - ಮುಖನಾಸಿಕಾ-ವಚನಃ, ಅನುನಾಸಿಕಃ। 

ಅರ್ಥ- ಬಾಯಿಯಲ್ಲಿರುವ ಒಂದು(ಅಥವಾ ಎರಡು) ನಿರ್ದಿಷ್ಟ ಸ ಸ್ಥಾನದಿಂದಲೂ 
ಮತ್ತು ಮೂಗಿನಿಂದಲೂ: ಯಾವ ಸ್ವರವು ಉಚ್ಚರಿಸಲ್ಪಡುತ್ತದೆಯೋ ತೆ ವರ್ಣವು 
ಅನುನಾಸಿಕ ಎಂಬ ಹೆಸರನ್ನು ಪಡೆಯುತ್ತದೆ. ಎಲ್ಲ ಸ್ಪರಗಳಿಗೂ ಅನುನಾಸಿಕ 
ರೂಪಗಳಿರುತ್ತವೆ ಎಂದು ಹಿಂದಯೇ ಹೇಳಲಾಗಿದೆ. ಸ್ವರ 'ಮತ್ತು ವ್ಯಣ್ಣುನಸೂತ್ರಗಳ 
ಮಧ್ಯದಲ್ಲಿ “ಪಯವರಟ್‌' ಮತ್ತು “ಲಣ್‌' ಎಂಬ ಸೂ ತ್ರಗಳು “ಇರೋಣದ್ದರಿಂದ 
ಅವುಗಳಿಗೆ ಅಂತಃಸ್ಥಗಳು ಎಂದು ಹೆಸರು. ಅಂತಃಸ್ಥಗಳಾದ ಯ್‌,ವ್‌,ರ್‌,ಲ್‌ “ಗಳಲ್ಲಿ 
ರೇಫ(ರ್‌)ವನ್ನು ಬಿಟ್ಟು ಉಳಿದ ಮೂರು(ಯ್‌,ವ್‌,ಲ್‌) ವರ್ಣಗಳಿಗೆ ಅನುನಾಸಿಕ 
ರೂಪಗಳೂ ಇವೆ. ಅವು ವ್ಯಜ್ಞನಗಳು. ಈ ವ್ಯಜ್ಜುನಗಳಿಗೆ (ಯ್‌,ವ್‌,ಲ್‌) 
ಅನುನಾಸಿಕಧರ್ಮವು (ಸ್ವರಗಳಿಗಿದ್ದಂತೆ), ಇದ್ದು ಇವು ಸ್ವರ-ವ್ಯಜ್ಜುನಗಳ ಮಧ್ಯದಲ್ಲಿ 
(ಶಿವಸೂತ್ರಗಳಲ್ಲಿ) ಇವೆ. ಆದ್ದರಿಂದಲೇ ಇವುಗಳನ್ನು ಅಂತಃಸ್ಥಗಳಂದು ಕರೆಯುತ್ತಾರೆ. 
(ಇವನ್ನು ಆಂಗ್ಲ ಭಾಷೆಯಲ್ಲಿ ಸೆಮಿಒವ್ವಲ್‌ ಎಂದು ಕರೆಯುತ್ತಾರೆ). ರೇಫ(ರ್‌) ವು 
ಅನುನಾಸಿಕವಾಗಿ ಇಲ್ಲದಿದ್ದರೂ "ಯ' ಕಾರದ ಅಂಶವನ್ನು ಹೊಂದಿರುತ್ತದೆ. ಆದ್ದರಿಂದ 
ಅದು ಅಂತಃಸ್ಥವೆನಿಸಿಕೊಳ್ಳುತ್ತದೆ. ಅನುಸ್ವಾರ ಮಾತ್ರ ಕೇವಲ ಮೂಗಿನಿಂದ 
ಉಚ್ಚರಿಸಲ್ಲಡುತ್ತದೆ. ಉಳಿದ ಅನುನಾಸಿಕ ವರ್ಣಗಳು (ಇ*,ಮ್‌,ಜ್‌,ಣ್‌,ನ್‌) 
ಬಾಯಿಯಲ್ಲಿರುವ ವರ್ಣೋತ್ಪತ್ತಿ ಹೀಗಾಗಿ "ಅ,ಇ,ಉ ಮತ್ತು "ಯ' ಈ ವರ್ಣಗಳಿಗೆ 
ಪ್ರತ್ಯೇಕವಾಗಿ 18 ರೂಪಗಳಿವೆ. "ಲೃ' ವರ್ಣಕ್ಕೆ 12 ರೂಪಗಳು. ಕಾರಣ ಅದಕ್ಕೆ 
ದೀರ್ಪದ ಆರು ರೂಪಗಳು ಇಲ್ಲ. (ನಾವಾಗಿ ದೀರ್ಫ "ಲೃ' ವರ್ಣವನ್ನು 
ಉಚ್ಛಾರಮಾಡಿದರೂ ಅದು ಪ್ರಯೋಗದಲ್ಲಿ ಇಲ್ಲವಾದ್ದರಿಂದ ಅದು ಗ್ರಾಹ್ಯವಲ್ಲ. 

“ಪ್ರಯೋಗ- ಶರಣಾಃ ವೈಯಾಕರಣಾಃ” ಎಂಬ ಮಾತೇ” ಇದಕ್ಕೆ ಪ್ರಮಾಣ). ಲಚ್‌ 


8 ಲಘುಸಿದ್ಧಾಂತ ಕೌಮುದೀ 


(ಏ.ಓ.ಐ,ಔ) ವರ್ಣಗಳಿಗೂ ಹ್ರಸ್ತದ ಆರು ರೂಪಗಳಿಲ್ಲ. ಆದ್ದರಿಂದ ಹನ್ನೆರಡೇ 
ರೂಪಗಳಿರುವವು. 


(ಸವರ್ಣ ಸಂಜ್ಞೆ ಹೇಳುವ ಸೂತ್ರ) 

ಸೂತ್ರ 10: ತುಲ್ಯಾಸ್ಯಪ್ರಯತ್ನಂ ಸವರ್ಣಮ್‌ (1.1.9) 

ವೃತ್ತಿ-ತಾಲ್ವಾದಿಸ್ಥಾನಂ ಆಭ್ಯಂತರ-ಪ್ರಯತ್ನಶ್ಚ ಇತ್ಯೇತದ್‌ದ್ವಯಂ ಯಸ್ಯ (ವರ್ಣಸ್ಯ) 
ಯೇನ (ಅನ್ಕೇನ ವರ್ಣೇನ) ತುಲ್ಕಂ ತನ್ನಿಥಃ (ತಯೋಃ ಪರಸ್ಪರಂ) ಸವರ್ಣಸಂಜ್ಞಂ 
ಸ್ಯಾತ್‌। *ವಾರ್ತಿಕಂ-ಯ-ಲೃ-ವರ್ಣಯೋಃ ಮಿಥಃ ಸಾವರ್ಣ್ಯಂ ವಾಚ್ಯಮ್‌* 
ಅಕುಹವಿಸರ್ಜನೀಂಯಾನಾಂ ಕಣ್ಣಃ॥ ಇಚುಯಶಾನಾಂ ತಾಲು। ಯಟುರಷಾಣಾಂ 
ಮೂರ್ಧಾ। ಲೃತುಲಸಾನಾ೦ ದನ್ನಾಃ। ಉಪೂಪಧ್ಮಾನೀಯಾನಾಂ ಓಷ್ಠೌ! 
ಇಮಜಣನಾನಾಂ ನಾಸಿಕಾ ಚ। ಏದೈತೋಃ ಕಣ್ಣತಾಲು। ಓದೌತೋಃ ಕಣ್ಣೋಷ್ಸಮ್‌। 
ವಕಾರಸ್ಯ ದನ್ನೋಷ್ಠಂ। ಜಿಹ್ವಾಮೂಲೀಯಸ್ಕ್ಯ ಜಿಹ್ವಾಮೂಲಂ। ನಾಸಿಕಾ ಅನುಸ್ವಾರಸ್ಯ 

ಯತ್ನಃ ದ್ವಿಧಾ- ಆಭ್ಯನ್ನರೋ ಬಾಹ್ಯಶ್ವ । ಆದ್ಯಃ ಪಣ್ದುಧಾ- ಸ್ಪೃಷ್ಟ ಈಷತ್‌ಸ್ಪೃಷ್ಟ, 
ಈಷದ್ವಿವೃತ, ವಿವೃತ, ಸಂವೃತಭೇದಾತ್‌। ತತ್ರ ಸ್ಪೃಷ್ಟ೦ ಪ್ರಯತನಂ-ಸ್ಪರ್ಶಾನಾಮ್‌। 
ಈಷತ್‌-ಸ್ಪ ಷಂ-ಅಂತಃಸ್ಥಾನಾಮ್‌। ಈಷದ್ವಿವೃತಂ ಊಷ್ಮಣಾಮ್‌। ವಿವೃತಂ 
ಸ್ವರಾಣಾಮ್‌,। ಹ್ರಸ್ತಸ್ಯ "ಅ'-ವರ್ಣಸ್ಯ ಪ್ರಯೋಗೇ ಸಂವೃತಮ್‌। ಪ್ರಕ್ರಿಯಾದಶಾಯಾಂ 
ತು ವಿವೃತಮೇವ। ಬಾಹ್ಯಪ್ರಯತ್ನಸ್ತು ಏಕಾದಶಧಾ- 1. ವಿವಾರಃ, 2. ಸಂವಾರಃ, 
3. ಶ್ವಾಸಃ, 4. ನಾದಃ 5. ಘೋಷಃ, 6. ಅಘೋಷಃ, 7. ಅಲ್ಲಪ್ರಾಣಃ, 8. ಮಹಾಪ್ರಾಣಃ, 
9. ಉದಾತ್ತಃ, 10. ಅನುದಾತ್ತಃ, 11. ಸ್ವರಿತಶ್ಟೇತಿ। 

ಖರಃ- 1. ವಿವಾರಾಃ, 3. ಶ್ವಾಸಾಃ 6. ಅಘೋಷಾಶ್ಚ 
ಹಶಃ - 2. ಸಂವಾರಾಃ, 4. ನಾದಾ, 5. ಘೋಷಾಶ್ಚ 

ವರ್ಗಾಣಾಂ ಪ್ರಥಮ-ತೃತೀಯ-ಪಣ್ಟುಮಾಃ ಯಣಶ್ಚ ಅಲ್ಲಪ್ರಾಣಾಃ। 

ವರ್ಗಾಣಾಂ ದ್ವಿತೀಯ-ಚತುರ್ಥೌ ಶಲಶ್ಚ ಮಹಾಪ್ರಾಣಾಃ। 

ಕಾದಯೋ ಮಾವಸಾನಾಃ ಸ್ಪರ್ಶಾಃ ಯಣೋನ್ತಃಸ್ಥಾಃ। ಶಲಃ ಊಹಷ್ಮಾಣಃ 
ಅಚಃ ಸ್ಹರಾಃ ಅಕ, ಖಃ ಇತಿ ಕ-ಖಾಭ್ಯಾಂ ಪ್ರಾಕ್‌ ಅರ್ಧವಿಸರ್ಗಸದೃಶೌ 
ಜಿಹ್ವಾಮೂಲೀಂಯೌ। ಅಪಃ, ಅಫ್‌ ಇತಿ ಪ-ಫಾಬ್ಯಾಂ ಪ್ರಾಕ್‌ 
ಅರ್ಧವಿಸರ್ಗಸದೃಶೌ ಉಪಧ್ಮಾನೀಯೌ। “ಅಂ, ಅಃ” ಇತ್ಯಚಃ ಪರೌ ಅನುಸ್ವಾರ- 
ವಿಸರ್ಗೌ। 

ಪ.ಚ್ಛೇ - ತುಲ್ಕಾಸ್ಯ, ಪ್ರಯತ್ನಂ, ಸವರ್ಣಮ್‌। 

ಅರ್ಥಃ-ಯಾವ ಒಂದು ವರ್ಣಕ್ಕೆ (ಬಾಯಿಯ ಒಳಭಾಗದಲ್ಲಿರುವ) ತಾಲು 
ಮೊದಲಾದವುಗಳಲ್ಲಿ ಒಂದು ವರ್ಣೋತ್ಪತ್ತಿ ಸ್ಥಾನವು ಮತ್ತು ಪ್ರಯತ್ನವು ಇರುವುದೋ 
ಅ೦ತಹದ್ದೇ ಸ್ಥಾನ ಮತ್ತು ಪ್ರಯತ್ನವೂ ಮತ್ತೊಂದು ವರ್ಣಕ್ಕೂ ಸಮಾನವಾಗಿದ್ದರೆ 


ಸಂಜ್ಞಾಪ್ರಕರಣಮ್‌ 9 


ಆಗ ಆ ಎರಡು ವರ್ಣಗಳು ಪರಸ್ಪರ ಸವರ್ಣಗಳಾಗುವವು. 
ವಾರ್ತಿಕ- ಯ ಮತ್ತು ಲೃ ವರ್ಣಗಳೆರಡೂ (ಸಮಾನ ಸ್ಥಾನ-ಪ್ರಯತ್ನಗಳನ್ನು 
ಉಳ್ಳದ್ದಾಗಿ ಇಲ್ಲದಿದ್ದರೂ) ಅವು ಪರಸ್ಪರ ಸವರ್ಣಗಳೆಂದು ಹೇಳಬೇಕು(ಗ್ರಹಿಸಬೇಕು)*. 
"ಅ'ವರ್ಣ ಕ-ವರ್ಗ (ಕ್‌,ಖ್‌,ಗ್‌,ಫ್‌,ಜ್‌), ಹ-ಕಾರ ಮತ್ತು ವಿಸರ್ಗ 
ಇವುಗಳಿಗೆ ಕಣ್ಣವು ಉತ್ಪತ್ತಿಸ್ಥಾನವಾಗಿದೆ. 

ಸೂಚನೆ - "ಮುನೀನಾಂ ಉತ್ತರೋತ್ತರಂ ಪ್ರಾಮಾಣ್ಯಂ' ಎಂಬ ವಚನದ 
ಪ್ರಕಾರ ಪಾಣಿನಿಯವರ ನಿಯಮಕ್ಕಿಂತ ಭಿನ್ನವಾಗಿದ್ದರೂ ಇದನ್ನು ಪ್ರಮಾಣವೆಂದು 
ಗಹಿಸಬೇಕು. (ಪಾಣಿನಿಯವರ ದೃಷ್ಟಿಯಲ್ಲಿ ಬಿಟ್ಟುಹೋಗಿರುವ ಪ್ರಯೋಗವನ್ನು 
ವಾರ್ತಿಕಕಾರರು ಸೇರಿಸಿದ್ದಾರೆ ಎಂದು ತಿಳಿಯಬೇಕು). 

ಇ-ವರ್ಣ, ಚ-ವರ್ಗ, (ಚ್‌,ಛ್‌,ಜ್‌,ರು್‌,ಆ್‌) ಯ-ಕಾರ ಮತ್ತು ಶ-ಕಾರ 
ಇವುಗಳಿಗೆ ತಾಲು ಉತ್ಪತ್ತಿಸ್ಥಾನವಾಗಿದೆ. (ಬಾಯಂಗಳದ ದಂತಗಳ ಮೇಲ್ಭಾಗ). 

ಯ-ವರ್ಣ, ಟ-ವರ್ಗ(ಟ್‌,ಠ್‌,ಡ್‌,ಢ್‌,ಣ್‌) ರೇಫ(ರ್‌), ಮತ್ತು ಷ-ಕಾರ 
ಇವುಗಳಿಗೆ, ಮೂರ್ಧಾ ಉತ್ಪತ್ತಿಸ್ಥಾನವಾಗಿದೆ. (ಮೂರ್ಧಾ ಎಂದರೆ, ಬಾಯಿಯೊಳಗಿನ 
ಅಂಗಳದ ಮೇಲ್ಭಾಗ). 

"ಲೃ' ವರ್ಣ, ತ-ವರ್ಗ( ತ್‌,ಥ್‌,ದ್‌.ಧ್‌,ನ್‌), ಲ-ಕಾರ ಮತ್ತು ಸ-ಕಾರ ಇವುಗಳಿಗೆ 
ದನ್ತಗಳು ಉತ್ಪತ್ತಿಸ್ಥಾನವಾಗಿವೆ. (ಹಲ್ಲುಗಳಿಲ್ಲದವರಿಗೆ ಒಸಡು ಉತ್ಪತ್ತಿಸ್ಥಾನವೆಂದು 
ತಿಳಿಯಬೇಕು). 

ಉ-ವರ್ಣ, ಪ-ವರ್ಗ(ಪ್‌,ಫ್‌,ಬ್‌,ಭ್‌.ಮ್‌), ಉಪಧ್ಮಾನೀಯ (<>) ಇವುಗಳಿಗೆ 
ಎರಡೂ ತುಟಿಗಳು ಉತ್ಪತ್ತಿಸ್ಥಾನವಾಗಿವೆ. 

ಇ್‌,ಮ್‌,ಜ್‌,ಣ್‌,ನ್‌ ಐದು ವರ್ಣಗಳಿಗೆ, ಆಯಾವರ್ಗದ ವರ್ಣೋತ್ಪತ್ತಿ ಸ್ಥಾನದ 
ಜೊತೆಗೆ ಮೂಗೂ ಉತ್ಪತ್ತಿ ಸ್ಥಾನವಾಗಿದೆ. ಆದ್ದರಿ೦ದ ಅನುನಾಸಿಕಗಳೂ ಆಗಿವೆ. 

"ಏ'(ತ್‌) ಮತ್ತು "ಐ'(ತ್‌) ಇವು ಒಂದೊಂದಕ್ಕೂ ಕಣ್ಣ ಮತ್ತು ತಾಲು ಇವೆರಡೂ 
ಉತ್ಪತ್ತಿ ಸ್ಥಾನಗಳು. "ಓ'(ತ್‌) ಮತ್ತು "ಔ' (ತ್‌) ಇವು ಒಂದೊಂದಕ್ಕೂ ಕಣ್ಣ ಮತ್ತು 
ಓಷ್ಠ ಗಳು ಇವು ಉತ್ಪತ್ತಿ ಸ್ಥಾನಗಳು. [ಏ,ಐ,ಓ,ಔ ಈ ವರ್ಣಗಳ ನಂತರ "ತ್‌ 
ಸೇರಿಸಲಾಗಿದೆ. ಇದು ತಪರಕರಣವಲ್ಲ. (ಅಂದರೆ ಆ ವರ್ಣವು ಯಾವ ಕಾಲದಲ್ಲಿ 
ಉಚ್ಚರಿಸಲ್ಪಟ್ಟಿದೆಯೋ ಅದನ್ನು ಮಾತ್ರ ಗ್ರಹಿಸುತ್ತದೆ ಎಂದಲ್ಲ). ಹಾಗಾದರೆ ಅದು ಏ 
ಮತ್ತು ಐ ಹಾಗೆಯೇ ಓ ಮತ್ತು ಔ ಗಳನ್ನು ಬೇರೆ ಬೇರೆಯಾಗಿ ಉಚ್ಚರಿಸುವುದಕ್ಕಾಗಿ 
ಇರುವದು. ಇಲ್ಲದಿದ್ದರೆ ಏ8ಐ - ಐ ಎಂದೂ ಹಓಃಔ= ಔ ಎಂದೂ 
ಸಂಧಿನಿಯಮದಿಂದ ಉಚ್ಚರಿಸಬೇಕಾಗುವದು. ಆಗ ಐ ಮತ್ತು ಔ ಗಳಲ್ಲಿ ಎರಡು 
ವರ್ಣಗಳಿವೆ ಎಂದು ತಿಳಿಯಲು ಸಾಧ್ಯವಾಗುವದಿಲ್ಲ]. "ವ'ಕಾರಕ್ಕೆ ದನ್ತ ಮತ್ತು 
ಓಷ್ಟಗಳು ಸ್ಥಾನ. ಜಿಹ್ವಾಮೂಲೀಯಕ್ಕೆ ಜಿಹ್ವಾಮೂಲವು (ನಾಲಿಗೆಯ ಬುಡ) ಸ್ಥಾನ. 
ಅನುಸ್ಟಾರಕ್ಕೆ ಮೂಗು ಸ್ಥಾನ. ಅಕ್ಷರಗಳನ್ನು ಉಚ್ಚಾರ ಮಾಡುವದಕ್ಕೆ, ಆಭ್ಯನ್ತರ 


10 ಲಘುಸಿದ್ಧಾಂತ ಕೌಮುದೀ 


ಮತ್ತು ಬಾಹ್ಯ ಎಂಬ ಎರಡು ತರಹದ ಪ್ರಯತ್ನಗಳು ಅಪೇಕ್ಷಿತವಾಗಿವೆ. (ಎಲ್ಲ 
ವರ್ಣಗಳೂ ಆಭ್ಯನ್ತರ ಪ್ರಯತ್ನಗಳಿ೦ದಲೂ ಮತ್ತು ಬಾಹ್ಯಪ್ರಯತ್ನಗಳಿ೦ದಲೂ ಆಯಾ 
ಸ್ಥಾನಗಳಲ್ಲಿ ಹುಟ್ಟುತ್ತವೆ. ಯಾವ ಯಾವ ಅಕ್ಷರಗಳಿಗೆ ಯಾವಯಾವ ಪ್ರಯತ್ನಗಳು 
ಬೇಕು ಎಂಬುದನ್ನು ಕೆಳಗೆ ಕೊಡಲಾಗಿದೆ). 

ಮೊದಲನೆಯದು ಆಭ್ಯನ್ತರ ಪ್ರಯತ್ನ. ಅದು 5 ವಿಧ. 

(ಭಟ್ಟೋಜಿ ದೀಕ್ಷಿತರು ಸಿದ್ಧಾನ್ತ ಕೌಮುದಿಯಲ್ಲಿ ಈ ಪ್ರಯತ್ನಗಳನ್ನು 4 ವಿಧವಾಗಿ 
ವಿಜ್ಞಡಿಸಿದ್ದಾರೆ). ಅವು 1ಸ್ಪೃಷ್ಟ ಪ್ರಯತ್ನ, 2.ಈಷತ್‌-ಸ್ಪೃಷ್ಟ ಪ್ರಯತ್ನ, 3.ಈಷದ್ವಿವೃತ 
ಪ್ರಯತ್ನ, 4.ವಿವೃತ ಮತ್ತು 5.ಸಂವೃತ ಪ್ರಯತ್ನ ಎಂಬ ರೀತಿಯಿಂದ 5 ವಿಧ. 
ಅವುಗಳಲ್ಲಿ ಸರ್ಶಾಕ್ಷರಗಳಿಗೆ (ವರ್ಗೀಯ 25 ವರ್ಣಗಳಿಗೆ) ಸ್ಪೃಷ್ಟ ಪ್ರಯತ್ನವು. 
ಯ್‌,ರ್‌,ಲ್‌,ವ್‌ ಎಂಬ ಅನ್ರಃಸ್ಥ-ವರ್ಣಗಳಿಗೆ ಈಷತ್‌-ಸ್ಪೃಷ್ಟ ಪ್ರಯತ್ನವು. 

ಶ್‌,ಷ್‌,ಸ್‌,ಹ್‌, ಎಂಬ ಊಷ್ಮ-ವರ್ಣಗಳಿಗೆ ಈಷದ್ವಿವೃತವು ಪ್ರಯತ್ನ. 

ಸ್ವರಗಳಿಗೆ (ಅಚ್‌ ವರ್ಣಗಳಿಗೆ) ವಿವೃತ ಪ್ರಯತ್ನವು. 

(ಆರು ವಿಧವಾದ) ಹ್ರಸ್ವ "ಅ' ವರ್ಣಗಳನ್ನು ಉಚ್ಚರಿಸುವಾಗ ಸಂವೃತ ಪ್ರಯತ್ನವಿದ್ದು 
ವ್ಯಾಕರಣ ಪ್ರಯೋಗ ಪ್ರಕ್ರಿಯೆಯಲ್ಲಿ, ವಿವೃತವೆಂದು ತಿಳಿಯಬೇಕು. 

ಉಳಿದ 12 "ಅ'ಕಾರಗಳಿಗೂ ಇತರ 8 ಸ್ವರ (ಇಉ,ಯ.ಲ್ಕ,ಏ,ಓ,ಐ,ಔ) ಗಳಿಗೂ, 
ಯಾವಾಗಲೂ (ಪ್ರಕ್ರಿಯಾ ದೆಸೆಯಲ್ಲಿಯೂ ಮತ್ತು ಪ್ರಯೋಗ ದೆಸೆಯಲ್ಲಿಯೂ) 
ವಿವೃತ ಪ್ರಯತ್ನವೇ ಇರುತ್ತದೆ. [ಸಂಧಿ ಮಾಡುವದಕ್ಕೆ ಪೂರ್ವದೆಸೆಯಲ್ಲಿ ಮಾನಸಿಕವಾಗಿ 
ಅಕ್ಷರಗಳನ್ನು ಸೇರಿಸುವಾಗ, ಸ೦ಧಿಯೋಗ್ಯತೆ ಬರುವುದಕ್ಕಾಗಿ, ಅವುಗಳಿಗೆ 
ಸಾವರ್ಣಣ್ಯವಿದೆಯೇ ಎಂದು ನೋಡುತ್ತೇವೆ. ಆ ಅವಸ್ಥೆಯಲ್ಲಿ ಸಾವಣಣ್ಯವಿದ್ದರೆ (ಆ 
ಪ್ರಕ್ರಿಯಾದೆಸೆಯಲ್ಲಿಯೇ) ಸಂಧಿ ಮಾಡುತ್ತೇವೆ. ಅಂದರೆ, ಪ್ರಯೋಗದೆಸೆಯಲ್ಲಿ 
(ಉಚ್ಚರಿಸುವಾಗ) ತನ್ನಿಮಿತ್ತಕವಾದ ವಿಕಾರವು ಅಕ್ಷರಗಳಲ್ಲಿ ಉಂಟಾಗಿರುತ್ತದೆ. 

ಈ ಹ್ರಸ್ವ 'ಅ' ಕಾರಕ್ಕೆ ಪ್ರಯೋಗದೆಸೆಯಲ್ಲಿ ಸಂವೃತ ಪ್ರಯತ್ನವಿರೋಣದ್ದರಿಂದ 
ಇತರ 12 ವಿಧವಾದ ವಿವೃತ ಪ್ರಯತ್ನದ “ಅ' ಕಾರಗಳು ಸವರ್ಣವಾಗುವದಿಲ್ಲ. ಈ 
ಕಾರಣದಿಂದ ಅವುಗಳಿಗೆ ಸಂಧಿಯೋಗ್ಯತೆ ಉಂಟಾಗುವದಕ್ಕಾಗಿ (ಪೂರ್ವಾವಸ್ಥೆಯಲ್ಲಿ) 
ಪ್ರಕ್ರಿಯಾದೆಸೆಯನ್ನು ಒಪ್ಪಿರುವರು. ಪ್ರಕ್ರಿಯಾದೆಸೆಯಲ್ಲಿ ವರ್ಣಗಳು ಸವರ್ಣವಾಗಿದ್ದರೆ, 
ಸಂಧಿ ಉಂಟಾಗುತ್ತದೆ. ಆ ಸಂಧಿ ಪ್ರಯುಕ್ತವಾಗಿ ವಿಕಾರಹೊಂದಿರುವ ವರ್ಣವು 
ಸಂವೃತವಾಗಿ ಇರುತ್ತದೆ. ಆದರೆ ಉಚ್ಚರಿಸಲ್ಪಡುವುದಿಲ್ಲ. ಸಂಧಿಕಾರ್ಯವಿಲ್ಲದಿದ್ದಾಗ, 
“ಅ ಕಾರಾನ್ಷವಾಗಿಯೋ, “ಅ'ಕಾರಾದಿಯಾಗಿಯೋ ಪ್ರಸ್ತ "ಅ' ಕಾರವು ಉಚ್ಚರಿಸಲ್ಪಟ್ಟರೆ, 
ಅದು ಸಂವೃತವಾಗಿರುತ್ತದೆ. ಈ ಹ್ರಸ್ವ ಸಂವೃತ "ಅ' ಕಾರವು ಸಂಧಿಯನ್ನು 
ಅಪೇಕ್ಷಿಸುವಾಗ ಮಾತ್ರ ಪೂರ್ವಾವಸ್ಥೆಯಾದ ಪ್ರಕ್ರಿಯಾ ದೆಸೆಯ ದೃಷ್ಟಿಯಿಂದ ಅದಕ್ಕೆ 
ವಿವೃತಪ್ರಯತ್ನವಿರೋಣದ್ದರಿ೦ದ, ಇತರ 12 ವಿಧವಾದ ವಿವೃತ “ಅ'ಕಾರಗಳ ಜೊತೆಗೆ 
ಸಂಧಿ ಆಗಿಯೇ ಉಚ್ಚರಿಸಲ್ಪಡೋಣದ್ದರಿಂದ, ಅದು ಬಿಡಿಯಾಗಿ ಉಚ್ಚರಿಸಲ್ಪಡುವದಿಲ್ಲ. 


ಸಂಜ್ಞಾಪ್ರಕರಣಮ್‌ 11 


(ಆದ್ದರಿ೦ದ ಸಂವೃತವಾಗಿ ಇರುವದಿಲ್ಲ). ಸಂಧಿಯಿಂದ ಸವರ್ಣದೀರ್ಫ ಉಂಟಾದಾಗ, 
ಆದೇಶರೂಪವಾದ "“ಆ' ಕಾರವು ವಿವೃತವಾಗಿಯೇ ಇರುತ್ತದೆ. ಪ್ರತ್ಯೇಕವಾಗಿ ಹಸ್ವ 
“ಅ” ಕಾರಕ್ಕೆ (ಸವರ್ಣದೀರ್ಪ ಸಂಧಿಯಾಗಿರೋಣದ್ದರಿಂದ) ಸಂವೃತ ಪ್ರಯತ್ನದಿಂದ 
ಉಚ್ಚಾರಣೆ ಮಾಡುವ ಅವಕಾಶವೇ ಇರುವದಿಲ್ಲ. ಈ ಕಾರಣದಿಂದ, ಎರಡು ದೆಸೆಗಳನ್ನು 
ವೈಯಾಕರಣಿಗಳು ಅಜ್ಲೇಕರಿಸಿ ಸವರ್ಣದೀರ್ಫ ಸಂಧಿಯನ್ನು ರಕ್ಷಿಸಿರುವರು. 
ಇಲ್ಲದಿದ್ದರೆ, ಇಂಥ ಪ್ರಸಂಗಗಳಲ್ಲಿ ಸವರ್ಣದೀರ್ಪ ಸಂದಿಗೆ ಅವಕಾಶವೇ 
ಇಲ್ಲದಾಗುತ್ತಿತ್ತು]. 

ಎರಡನೇಯದಾದ ಬಾಹ್ಯ ಪ್ರಯತ್ನವಾದರೋ 1! ವಿಧವಾಗಿ ಇರುತ್ತದೆ. 1.ವಿವಾರಃ, 
2.ಸಂವಾರಃ, 3.ಶ್ವಾಸಃ, 4.ನಾದಃ, 5.ಘೋಷಃ, 6.ಅಘೋಷಃ, 7.ಅಲ್ಪಪ್ರಾಣಃ, 
8.ಮಹಾಪ್ರಾಣಃ, 9.ಉದಾತ್ತಃ, 10.ಅನುದಾತ್ರಃ, 11. ಸ್ವರಿತಃ- ಎಂದು.ಹಶ್‌- ವರ್ಣಗಳಿಗೆ 
ಸಂವಾರ, ನಾದ ಮತ್ತು ಘೋಷ ಇವು ಮೂರು ಪ್ರಯತ್ನಗಳು. [ವ್ಯಣ್ಣಾನಗಳು 33 
ಇವೆ. ಅವೇ ಖರ್‌ ಮತ್ತು ಹಶ್‌ ವರ್ಣಗಳು. ಮೇಲೆ ಹೇಳಿದ ಮೂರು ಪ್ರಯತ್ನಗಳ 
ಹೊರತು ನಾಲ್ಕನೆಯ ಪ್ರಯತ್ನವಾದ ಮಹಾಪ್ರಾಣ ಅಥವಾ ಅಲ್ಪಪ್ರಾಣ ಪ್ರಯತ್ನವನ್ನು 
ಅವುಗಳ ಜೊತೆಗೆ ಸೇರಿಸಿಕೊಳ್ಳಬೇಕು. ಒಟ್ಟು ವ್ಯಣ್ಣಾನಗಳಿಗೆ ನಾಲ್ಕು ಪ್ರಯತ್ನಗಳೆಂದು 
ಗೊತ್ತಾಗುತ್ತದೆ. ಖರ್‌, ಮತ್ತು ಹಶ್‌ ಪ್ರತ್ಯಾಹಾರಗಳಲ್ಲಿ ಮಹಾಪ್ರಾಣ ವರ್ಣಗಳೂ 
ಇವೆ. ಹಾಗೆಯೇ ಅಲ್ಪಪ್ರಾಣ ವರ್ಣಗಳೂ ಇವೆ. ಆಯಾ ಮಹಾಪ್ರಾಣ ವರ್ಣಗಳಿಗೆ 
ಮಹಾಪ್ರಾಣ ಪ್ರಯತ್ನವನ್ನೂ, ಆಯಾ ಅಲ್ಪಪ್ರಾಣ ವರ್ಣಗಳಿಗೆ ಅಲ್ಪಪ್ರಾಣ 
ಪ್ರಯತ್ನವನ್ನೂ ಸೇರಿಸಿ ನಾಲ್ಕು ಪ್ರಯತ್ನಗಳನ್ನೂ ಹೇಳಬೇಕು. ಯಾವ ವರ್ಣಗಳು 
ಮಹಾಪ್ರಾಣಗಳು ಯಾವ ವರ್ಣಗಳು ಅಲ್ಲಪ್ರಾಣಗಳು ಎಂಬುದನ್ನು ಪರಿವಿಡಿಯಲ್ಲಿ 
ಕೊಡಲಾಗಿದೆ]. 

ವರ್ಗೀಯ ವರ್ಣಗಳಲ್ಲಿ ಮೊದಲನೆಯ, ಮೂರನೆಯ ಮತ್ತು ಐದನೆಯ 
ವರ್ಣಗಳೂ, ಮತ್ತು "ಯಣ್‌' (ಯ್‌,ವ್‌,ರ್‌,ಲ್‌) ವರ್ಣಗಳು ಅಲ್ಪಪ್ರಾಣ ಪ್ರಯತ್ನ 
ಉಳ್ಳವುಗಳು. ಆದುದರಿಂದಲೇ ಅವು ಅಲ್ಲಪ್ರಾಣಗಳೆಂದೆನಿಸಿಕೊಳ್ಳುತ್ತವೆ. ವರ್ಗೀಯ 
ವರ್ಣಗಳಲ್ಲಿ ಎರಡನೆಯ ಮತ್ತು ನಾಲ್ಕನೆಯ ವರ್ಣಗಳೂ ಮತ್ತು ಶಲ್‌(ಶ್‌.ಷ್‌.ಸ್‌,ಹ್‌) 
ಊಷ್ಮಾಣ ವರ್ಣಗಳು ಮಹಾಪ್ರಾಣ ಪ್ರಯತ್ನವುಳ್ಳವುಗಳು. ಆದ್ದರಿಂದ ಅವು 
ಮಹಾಪ್ರಾಣಗಳು ಎಂದೆನಿಸಿಕೊಳ್ಳುತ್ತವೆ. (ಈ ಎರಡುವಿಧ ಪ್ರಯತ್ನಗಳಲ್ಲಿ 
ಒಂದೊಂದನ್ನು ಆಯಾ ಸಂಬಂಧಿಸಿದ ವರ್ಣಗಳಿಗೆ ನಾಲ್ಕನೆಯ ಪ್ರಯತ್ನವನ್ನಾಗಿ 
ಸೇರಿಸಿಕೊಳ್ಳಬೇಕು). ಕೊನೆಯ ಮೂರು ಬಾಹ್ಯ ಪ್ರಯತ್ನಗಳಾದ ಉದಾತ್ತ,ಅನುದಾತ್ತ 
ಮತ್ತು ಸ್ವರಿತ ಎಂಬ ಪ್ರಯತ್ನಗಳು ಸ್ವರಗಳಿಗೆ ಮಾತ್ರ (ಅಜ್‌ ವರ್ಣಗಳಿಗೆ ಮಾತ್ರ) 
ಸಂಬಂಧಿಸಿದ್ದು ಇದಕ್ಕೆ ಮೊದಲು, ಸ್ವರಗಳು 18 ವಿಧವೆಂದು ಹೇಳುವಾಗ ಉದಾತ್ತ. 
ಅನುದಾತ್ತ ಮತ್ತು ಸ್ವರಿತಗಳೆಂದು ಅಲ್ಲಿ ವರ್ಣವಿಭಾಗ ಮಾಡಲಾಗಿದೆ. ಈಗ ಈ 
ಉದಾತ್ತ, ಅನುದಾತ್ತ ಮತ್ತು ಸ್ವರಿತಗಳೆಂಬವೂ ಪ್ರಯತ್ನಗಳಾಗಿವೆ. ಪ್ರಯತ್ನಗಳಿಗೂ 
ಸ್ವರವರ್ಣಗಳಿಗೂ ಸಮಾನವಾದ ನಾಮಧೇಯ ಇರೋಣದ್ದರಿಂದ, ನಾವು 


12 ಲಘುಸಿದ್ಧಾಂತ ಕೌಮುದೀ 


ವರ್ಣಗಳಬಗ್ಗೆ ಹೇಳುತ್ತೇವೆಯೋ ಅಥವಾ ವರ್ಣಗಳ ಉಚ್ಚಾರಣ-ಪ್ರಯತ್ನಗಳಬಗ್ಗೆ 
ಹೇಳುತ್ತೇವೆಯೋ ಎ೦ಬುದನ್ನು ಸೂಕ್ಷ ವಾಗಿ ಲಕ್ಷಿಸಬೇಕು. ಸ್ಪರ ವರ್ಣಗಳು ಬೇರೆ, 
ಅವುಗಳನ್ನು ಉಚ್ಚರಿಸುವ ಪ್ರಯತ್ನಗಳು ಬೇರೆ; ಆದರೆ, ಇವುಗಳೆಲ್ಲಕ್ಕೂ ಸಮಾನವಾದ 
ಹೆಸರಿರುವದರಿಂದ, ಸಂಶಯಕ್ಕೆ ಅವಕಾಶವಿರುತ್ತದೆ]. 

ಕ್‌” ಕಾರದಿಂದ "ಮ್‌' ಕಾರವರೆಗಿನ 25 ವರ್ಗೀಯ ವ್ಯಣ್ಣುನಗಳು ಸ್ಪರ್ಶ 
ವರ್ಣಗಳೆಂದ ಎನಿಸಿಕೊಳ್ಳುತ್ತವೆ. 


ಯ್‌.ವ್‌,ರ್‌,ಲ್‌ ವರ್ಣಗಳು ಅಂತಃಸ್ಥಗಳು. (ಅಂದರೆ ಇವು ಸ್ವರ ಮತ್ತು ವ್ಯಣ್ಣನಗಳ 
ಮಧ್ಯದಲ್ಲಿ ಇವೆ. ಇವುಗಳಿಗೆ ಸ್ವರ ಧರ್ಮಗಳೂ ಇವೆ. ವ್ಯಣ್ಣನ ಧರ್ಮಗಳೂ ಇವೆ 
ಎಂದರ್ಥ. ಇವುಗಳಲ್ಲಿ ಯ್‌,ವ್‌,ಲ್‌ಗಳಿಗೆ ಮಾತ್ರ ಅನುನಾಸಿಕತ್ವ ಧರ್ಮವಿದೆ. 
ರೇಫ(ರ್‌)ಕ್ಕೆ ಅನುನಾಸಿಕ ಧರ್ಮವಿರುವದಿಲ್ಲ ಎಂಬುದನ್ನು ಹಿಂದೆಯೇ ಹೇಳಿದ್ದೇವೆ). 


ಶ್‌, ಷ್‌, ಸ್‌ ಮತ್ತು ಹ್‌ ಈ ವರ್ಣಗಳಿಗೆ ಊಷ್ಠ ವರ್ಣಗಳೆಂದು ಹೆಸರು. 
(ಇವುಗಳನ್ನು ಉಚ್ಚರಿಸುವಾಗ, ಚಳಿಗಾಲದಲ್ಲಿ ಬಾಯಿಯಿಂದ ಉಗಿ ಬರುವದನ್ನು 
ಕಾಣಬಹುದು). 


ಅ,ಇಉ,ಯ.ಲ್ಯಏ,ಓ,ಐಔ ಈ ವರ್ಣಗಳಿಗೆ (ಅಚ್‌ ವರ್ಣಗಳಿಗೆ) ಸ್ವರಗಳೆಂದು 
ಹೆಸರು. »«ಕ್‌, »ಎಖ್‌ ಎಂಬ ವರ್ಣಗಳಲ್ಲಿ "ಕ' ಕಾರ "ಖ' ಕಾರಗಳ ಪೂರ್ವದಲ್ಲಿ 
ಉಚ್ಚರಿಸಲ್ಪಡುವ ಅರ್ಧವಿಸರ್ಗದಿಂದ ಗುರುತಿಸಲ್ಪಡುವ ವರ್ಣಗಳಿಗೆ 
ಜಿಹ್ವಾಮೂಲೀಯವೆಂದು ಹೆಸರು. 

ಅಪ್‌, ಅಫ್‌ ಎಂಬ ವರ್ಣಗಳಲ್ಲಿ “ಪ' ಕಾರ ಮತ್ತು "ಫ' ಕಾರಗಳ ಪೂರ್ವದಲ್ಲಿ 
ಉಚ್ಚರಿಸಲ್ಪಡುವ ಅರ್ಧವಿಸರ್ಗದಂತೆ ಇರುವ ವರ್ಣಕ್ಕೆ ಉಪಧ್ಮಾನೀಯವೆಂದು 
ಹೆಸರು. 

"ಅಂ' “ಅಃ” ಎಂಬಲ್ಲಿ "ಅ' ಕಾರ (ಅಥವಾ "ಅಚ್‌' ವರ್ಣಗಳ) ನಂತರ 
ಉಚ್ಚರಿಸಲ್ಪಡುವ ವರ್ಣಗಳಿಗೆ ಕ್ರಮವಾಗಿ ಅನುಸ್ವಾರ ಮತ್ತು ವಿಸರ್ಗಗಳಂದು ಹೆಸರು. 
(ಹರಿಂ, ಹರಿಃ- ಇಲ್ಲಿ "ಇ'ಕಾರದನ೦ತರ ಕ್ರಮವಾಗಿ ಅನುಸ್ವಾರ- ವಿಸರ್ಗಗಳಿವೆ). 


(ಸವರ್ಣ ಗ್ರಾಹಕ ಸೂತ್ರ) 

ಸೂತ್ರ 1: ಅಣುದಿತ್‌ ಸವರ್ಣಸ್ಯ ಚಾಪ್ರತ್ಯಯಃ (11.6೨) 

ವೃತ್ತಿ - ಪ್ರತೀಯತೇ ವಿಧೀಯತೇ ಇತಿ ಪ್ರತ್ಯಯಃ ಅವಿಧೀಯಮಾನಃ ಅಣ್‌ 
ಉದಿಚ್ಚ ಸವರ್ಣಸ್ಯ ಸಂಜ್ಞಾ ಸ್ಯಾತ್‌। ಅತ್ರೈವ ಅಣ್‌, ಪರೇಣ ಣ-ಕಾರೇಣ। 
ಕುಚುಟುತುಪು ಏತೇ ಉದಿತಃ ತದೇವಮ್‌ - "“ಅ' ಇತಿ ಅಷ್ಟಾದಶಾನಾಂ ಸಂಜ್ಞಾ 
ತಥಾ "ಇ'ಕಾರ-"ಉ'ಕಾರೌ। "ಯ'ಕಾರಃ ತ್ರಿಂಶತಃ ಏವಮ್‌ "ಲ್ಕ'ಕಾರೋತಪ। ಏಚಃ 
ದ್ವಾದಶಾನಾಮ್‌। ಅನುನಾಸಿಕ-ಅನನುನಾಸಿಕಭೇದೇನ ಯ-ವ-ಲಾಃ ದ್ವಿಧಾ। ತೇನ 
ಅನನುನಾಸಿಕಾಃ ತೇ, ದ್ವಯೊದಣ್ಣಯಾಃ ಸಂಜ್ಞಾ 


ಸಂಜ್ಞಾಪ್ರಕರಣಮ್‌ 13 


ಪ.ಚ್ಛೇ - ಅಣ್‌, ಉದಿತ್‌, ಸವರ್ಣಸ್ಯ, ಚ, ಅಪ್ರತ್ಯಯಃ । 

ಅ. ವೃ. - “ಸ್ವಂ ರೂಪಂ ಶಬ್ದಸ್ಯ ಅಶಬ್ದ ಸಂಜ್ಞಾ” (1.168) ಎಂಬ ಸೂತ್ರದಿಂದ 
“ಸ್ವಂ' ಎಂಬ ಪದವು ಅನುವೃತ್ತವಾಗಿ ಷಷ್ಠ್ಯನ್ನವಾಗಿ “ಸ್ವಸ್ಯ? (ಸವರ್ಣಸ್ಯ) 
ಎಂದಾಗಿರುತ್ತದೆ. 

ಅರ್ಥ- (ಪ್ರತೀಯತೇ ಎಂದರೆ ವಿಧಿಸಲ್ಪಡುತ್ತದೆ ಎಂದು ಅರ್ಥ. ವಿಧಿಸಲ್ಪಡು 
ವಂತಹ ವರ್ಣಗಳು ಪ್ರತ್ಯಯವಾಗಿಯೋ ಆಗಮವಾಗಿಯೋ ಆದೇಶವಾಗಿಯೋ 
ಇರಬಹುದು). ವಿಧಿಸಲ್ಪಡದಿರುವ "ಅಣ್‌' ವರ್ಣಗಳೂ ಮತ್ತು ವಿಧಿಸಲ್ಪಡುವ ಅಥವಾ 
ವಿಧಿಸಲ್ಪಡದೇ ಇರುವ ಉದಿತ್‌(ಕು, ಚು, ಟು, ತು, ಪು ಅಥವಾ ವರ್ಗೀಯ 
ವ್ಯಳ್ಳುನ) ವರ್ಣಗಳು ಸವರ್ಣ ಸಂಜ್ಞೆಯನ್ನು ಹೊಂದುತ್ತವೆ. (ತಮಗೆ ಬದಲಾಗಿ 
ತಮ್ಮ ಸವರ್ಣಗಳು ಯಾವದೇ ಸವರ್ಣ ಕಾರ್ಯವನ್ನು ನಿರ್ವಹಿತ್ತವೆ ಎಂದರ್ಥ. 
ವರ್ಣಗಳು ಸವರ್ಣಸಂಜ್ಞೆಯನ್ನು ಹೊಂದಿದ್ದರೂ, “ಅಣ್‌” ಆಗಿದ್ದರೆ, ವಿಧಿಸಲ್ಪಟ್ಟಾಗ 
ಸವರ್ಣ ಕಾರ್ಯವನ್ನು ನಿರ್ವಹಿಸಲಾರದು. ಕಾರಣ ಅವಿಧೀಯಮಾನತ್ನವೆಂಬ 
ಧರ್ಮವು “ಅಣ್‌'ಗೆ ಮಾತ್ರ ಸಂಬಂಧಪಟ್ಟಿರುತ್ತದೆ). 

ಉದಾ- ಅಣ್‌ ವರ್ಣಗಳು (ಅ,ಇ,ಉ,ಖಯ,ಲೃ,ಏ,ಓ,ಐ,ಔ ಮತ್ತು 
ಹ್‌,ಯ್‌,ವ್‌,ರ್‌,ಲ್‌ ಎಂಬ 14 ವರ್ಣಗಳು). ವಿಧಿಸಲ್ಲಡುವ ಅವಸ್ಥೆಯಲ್ಲಿದ್ದಾಗ 
ವಿಧಿಸಲ್ಲಡುವ ಅಣ್‌ ವರ್ಣಗಳೇ ಆಯಾ ಕಾರ್ಯವನ್ನು ನಿರ್ವಹಿಸುತ್ತವೆ. ಅವುಗಳ 
ಸವರ್ಣಗಳು ಮಾತ್ರ ಅವುಗಳಿಗೆ ಬದಲಾಗಿ ಆಯಾ ಕಾರ್ಯವನ್ನು ಮಾಡುವದಿಲ್ಲ. 
ಯಣ್‌ ಸಂಧಿಯಲ್ಲಿ, ಇಕ್‌(ಇಉ.ಖ,ಲೃ) ವರ್ಣಗಳಿಗೆ ಯಣ್‌ (ಯ್‌,ವ್‌,ರ್‌,ಲ್‌) 
ವರ್ಣಗಳೇ ಆದೇಶವಾಗಿ ಬರುತ್ತವೆ ಹೊರತು, ಅವುಗಳ ಸವರ್ಣಗಳು ಅಲ್ಲಿ ಕೆಲಸ 
ಮಾಡುವದಿಲ್ಲ. ಯಣ್‌ ಎಂಬುದು ಅಣ್‌ ಪ್ರತ್ಯಾಹಾರದ ವರ್ಣಗಳು. ಇವು 
ವಿಧಿಸಲ್ಪಡುವ ಅವಸ್ಥೆಯಲ್ಲಿ ಇರುವುದರಿಂದಲೇ ಯ್‌,ವ್‌,ರ್‌,ಲ್‌,ಗಳೇ ಆದೇಶವಾಗಿ 
ಬರುತ್ತವೆ. ಆದರೆ, ಅದೇ ಅಣ್‌ ಪ್ರತ್ಯಾಹಾರದಲ್ಲಿರುವ ಇಕ್‌ ವರ್ಣಗಳು ವಿಧಿಸಲ್ಲಡದೇ 
ಇರುವ ಅವಸ್ಥೆಯಲ್ಲಿ ಇರೋಣದ್ದರಿಂದ (ಸ್ಥಾನಿಗಳಾಗಿ ಇರೋಣದ್ದರಿ೦ದ), ಯಣ್‌ 
ಸಂಧಿಕಾರ್ಯದಲ್ಲಿ ಅವುಗಳ ಸವರ್ಣಗಳಿಗೂ ಅಲ್ಲಿ ಅವಕಾಶವಿರುತ್ತದೆ. ಉದಾ- 
ನದೀ ಅತ್ರ ಎ ನದ್ಯತ್ರ ಎಂದೂ ಸಪದಿ*ಅತ $= ಸಪದ್ಯತ್ರ ಎಂದು ಎರಡು 
ಸ್ಥಳಗಳಲ್ಲಿಯೂ ಇಕ್‌ ಗೆ ಯಣ್‌ ಬರುತ್ತದೆ. ನದೀ ಎಂಬಲ್ಲಿ “ಈ' ಕಾರವೂ, ಸಪದಿ 
ಎಂಬಲ್ಲಿ “ಇ' ಕಾರವೂ ಸ್ಥಾನಿಗಳಾಗಿ ಇರುತ್ತವೆ. ಆದ್ದರಿಂದ ಈಕಾರ ಮತ್ತು "ಇ' 
ಕಾರಗಳಿದ್ದರೂ ಅವುಗಳು ಸವರ್ಣವಾಗಿರುವುದರಿಂದ, ಅವಿಧೀಯಮಾನ ಅವಸ್ಥೆಯಲ್ಲಿ 
ಯಣ್‌ ಸಂಧಿ ಬರುತ್ತದೆ. ವಿಧೀಯಮಾನ ಅವಸ್ಥೆಯಲ್ಲಿ ಅಣ್‌ ವರ್ಣಗಳಾದ 
ಯಣ್‌(ಯಣ್‌ ವರ್ಣಗಳು ಅಣ್‌ ಪ್ರತ್ಕಾಹಾರದಲ್ಲಿವೆ) ವರ್ಣಗಳಿಗೆ ಸವರ್ಣಗಳಿದ್ದರೂ, 
ಇಲ್ಲಿ ಉಪಯೋಗಕ್ಕೆ ಬಾರದ್ದರಿ೦ದ, ಯಣ್‌ ವರ್ಣಗಳೇ ಆದೇಶವಾಗಿ ಬರುತ್ತವೆ 
ಹೊರತು ಅವುಗಳ ಸವರ್ಣಗಳು ಆದೇಶವಾಗಿ ಬರುವದಿಲ್ಲ. 

ಈ ಸೂತ್ರದಲ್ಲಿ ಮಾತ್ರ "ಅಣ್‌' ವರ್ಣಗಳೆಂದರೆ, ಮೇಲೆ ಹೇಳಲಾದ 14 ವರ್ಣಗಳೇ 


14 ಲಘುಸಿದ್ಧಾಂತ ಕೌಮುದೀ 


ಗೃಹೀತವಾಗುತ್ತವೆ. ಈ ಪ್ರತ್ಕಾಹಾರದಲ್ಲಿರುವ "ಣ್‌' ಎಂಬ ಇತ್‌ ವರ್ಣವು "ಲಣ್‌' 
ಎಂಬ ಸೂತ್ರದಲ್ಲಿರುವ ಪರ “ಣ್‌' ಕಾರ. ಉಳಿದ ಎಲ್ಲ ಸ್ಥಳಗಳಲ್ಲಿಯೂ 'ಅಣ್‌'ಎಂದರೆ, 
“ಅ ಇ ಉಣ್‌” ಎಂಬ ಸೂತ್ರದಲ್ಲಿರುವ ಪೂರ್ವ "ಣ್‌'ಕಾರವೆಂದು ತಿಳಿಯಬೇಕು. 
(ಅಂದರೆ, ಅ ಇ ಉ ವರ್ಣಗಳೆಂದು ತಿಳಿಯಬೇಕು.) (ಹಾಗೆಯೇ “"ಇಣ್‌' ಎಂದರೆ, 
ಇಉಖಯಲೃಏಓಐಔ ಹ್‌ಯ್‌ವ್‌ರ್‌ಲ್‌ ಎಂಬ 13 ವರ್ಣಗಳು).* 


ಪರೇಣೈವ ಇಣ್‌ ಗ್ರಹಾಃ ಸರ್ವೇ, ಪೂರ್ವೇಣೈವ ಅಣ್‌ಗ್ರಹಾ ಮತಾಃ। 
ಖತೇಂಣುದಿತ್‌ ಸವರ್ಣಸ್ಸೇತ್ಯೇತದೇಕ೦ ಪರೇಣ ತು॥ 


(ಸಂಹಿತಾ ಸಂಜ್ಞೆಯನ್ನು ಹೇಳುವ ಸೂತ್ರ) 

ಸೂತ್ರ 12: ಪರಃ ಸಸ್ನಿಕರ್ಷಃ ಸಂಹಿತಾ (1.4.10೦೨) 

ವೃತ್ತಿ -ವರ್ಣಾನಾಮ್‌ ಅತಿಶಯಿತಃ ಸನ್ನಿಧಿಃ ಸಂಹಿತಾಸಂಜ್ಯಃ ಸ್ಯಾತ್‌। 

ಅರ್ಥ- ವರ್ಣಗಳ ಪರಸ್ಪರ ಅತ್ಯನ್ತ ಸಾಮೀಪ್ಯ ಉಚ್ಚಾರಣಕ್ಕೆ ಸಂಹಿತಾ ಎಂದು 
ಹೆಸರು. (ಎರಡು ವರ್ಣಗಳ ಉಚ್ಚಾರಣ ಕಾಲಗಳ ಮಧ್ಯದಲ್ಲಿರುವ 
ಕಾಲಸಾಮೀಪ್ಯವೆಂದರೆ, ಅರ್ಧ ಮಾತ್ರಾ ಕಾಲವು ಎಂದು ತಿಳಿಯಬೇಕು. ಇದನ್ನೇ 
ಪರಸನ್ನಿಕರ್ಷವೆಂದು ಹೇಳುತ್ತಾರೆ). 

(ಸಂಯೋಗ ಸಂಜ್ಞೆ ಯನ್ನು ವಿಧಿಸುವ ಸೂತ್ರ) 

ಸೂತ್ರ 19: ಹಲೋಃನನ್ತರಾಃ ಸಂಯೋಗಃ (1.1.7) 

ವೃತ್ತಿ - ಅಜ್ಜಿಃ ಅವ್ಯವಹಿತಾ ಹಲಃ ಸಂಯೋಗಸಂಜ್ಞಾ ಸ್ಯುಃ । 

ಪ.ಚ್ಛೇ - ಹಲಃ, ಅನನ್ನರಾಃ, ಸಂಯೋಗಃ । 

ಅರ್ಥ- ವ್ಯಳ್ಳುನಗಳ ಮಧ್ಯದಲ್ಲಿ ಸ್ವರಗಳಿಲ್ಲದೇ ಆ ವ್ಯಣ್ಣನಗಳು ಒಂದಕ್ಕೊಂದು 
ಕೂಡಿಕೊಂಡಿದ್ದರೆ, ಆ ವ್ಯಳ್ಳುನಗಳಿಗೆ, ಸಂಯೋಗ ಎಂದು ಹೆಸರು. (ನಕ್ರ ಎಂಬ 
ಪದದಲ್ಲಿ, "ಕ' ಎಂಬ ಶಬ್ದವು ಮೂರು ವರ್ಣಗಳಿಂದ ಕೂಡಿದೆ. (ಕ್‌,ರ್‌,ಅ). 
ಅವುಗಳಲ್ಲಿ ಕ್‌,ರ್‌, ಈ ವರ್ಣಗಳ ಮಧ್ಯದಲ್ಲಿ ಸ್ವರ ಇಲ್ಲ. ಈ ಸಂಯುಕ್ತವಾಗಿರುವ 
ಅಕ್ಷರಗಳಿಗೆ, ಸಂಯೋಗ ಎಂಬ ಸಂಜ್ಞೆ ಬರುತ್ತದೆ. ಇದೇ ರೀತಿಯಲ್ಲಿ ಮೂರು 
ಅಥವಾ ನಾಲ್ಕು ವ್ಯಜ್ಜುನಗಳೂ ಸಹ ಮಧ್ಯದಲ್ಲಿ ಸ್ವರರಹಿತವಾಗಿಯೂ ಇರುವದುಂಟು. 
ಉದಾ- ಸುದ್‌ಧ್‌ಯ್‌ + ಉಪಾಸ್ಕ ಎಂಬಲ್ಲಿ, ಪೂರ್ವಪದದಲ್ಲಿ, ಮೂರು ವ್ಯಣ್ಣನಗಳು 
ಕೂಡಿರೋಣದ್ದರಿ೦ದ, ಅದು ಸ೦ಯೋಗಾನ್ತ ಪದವೆಂದು ಎನಿಸಿಕೊಳ್ಳುತ್ತದೆ. ಕಾರಣ 
"ದ್‌'ಕಾರ, “ಧ್‌'ಕಾರ ಮತ್ತು "ಯ್‌'ಕಾರ ಎಂಬ ವರ್ಣಗಳು ಸಂಯುಕ್ತವಾಗಿ 
ಇರುವುದರಿಂದ ಸಂಯೋಗ ಸಂಜ್ಞೆಯನ್ನು ಪಡೆದಿವೆ). 


(ಪದ ಸಂಜ್ಞಾ ವಿಧಾಯಕ ಸೂತ್ರ) 
ಸೂತ್ರ 14: ಸುಪ್ತಿಐ೦ತ೦ ಪದಮ್‌ (1.4.14) 


ವೃತ್ತಿ - ಸುಬಂತಂ ತಿಜಂತಂ ಚ ಪದಸಂಜ್ಞಂ ಸ್ಯಾತ್‌ | 


ಸಂಜ್ಞಾಪ್ರಕರಣಮ್‌ 15 


ಪ. ಚ್ಛೇ- ಸುಪ್ತಿಜಂತಂ ಪದಮ್‌ । 

ಅರ್ಥ - ಸುಬನ್ತ ಮತ್ತು ತಿಜನ್ತ ಇವುಗಳಿಗೆ, ಪದಗಳೆಂದು ಹೆಸರು. [ ಸುಬನ್ತಮ್‌ 
ಎಂದರೆ ಸುಪ್‌ ಅನ್ನೇ ಯಸ್ಯ ತತ್‌ ಎಂದೂ, ತಿಜನ್ತಮ್‌ ಎಂದರೆ, ತಿಜ್‌ ಅನ್ನೇ 
ಯಸ್ಯ ತತ್‌ ಎ೦ದೂ ವಿಗ್ರಹ ವಾಕ್ಯಗಳು. ಪ್ರಾತಿಪದಿಕಕ್ಕೆ (ಪ್ರಕೃತಿಗೆ) ಸುಪ್‌ ಪ್ರತ್ಯಯವನ್ನು 
ಸೇರಿಸಿದರೆ, ಸುಬನ್ತವಾಗುತ್ತದೆ. 

ಉದಾ- ವೃಕ್ಷ*-ಸು- ವೃಕ್ಷಃ ಈಗ ಇದನ್ನು ಪದವೆಂದು ಕರೆಯುತ್ತೇವೆ. ಕೇವಲ 
"ವೃಕ್ಷ ವೆಂದೋ, ಅಥವಾ "ಸು' ಎಂದೋ ಪ್ರಯೋಗಿಸಬಾರದು. (ಕೇವಲಾ ಪ್ರಕೃತಿರ್ವಾ 
ಪ್ರತ್ಯಯೋ ವಾ ನ ಪ್ರಯೋಕ್ತವ್ಯಃ ಎಂದು ಪತಂಜಲಿಯವರ ವಾಕ್ಯವು ಇದಕ್ಕೆ 
ಪ್ರಮಾಣ). ವೃಕ್ಷಃ ಎಂದೇ ಪ್ರಯೋಗಿಸಬೇಕು. ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು 
ಷಢ್ಲಿಜ್ಸೆ ಪ್ರಕರಣದಲ್ಲಿ ತಿಳಿದುಕೊಳ್ಳಬೇಕು. ಇದೇ ರೀತಿಯಲ್ಲಿ ತಿಜನ್ತ್ನದ ಬಗ್ಗೆಯೂ 
ತಿಜನ್ತ ಪ್ರಕರಣಗಳಲ್ಲಿ ತಿಳಿಯಬೇಕು. ತಿಜನ್ತ ಪದವೆಂದರೆ, ತಿಜ್‌ ಪ್ರತ್ಯಯವನ್ನು 
ಕೊನೆಯಲ್ಲಿ ಉಳ್ಳದ್ದು ಎಂದರ್ಥ. ಕ್ರಿಯಾಪದದಲ್ಲಿ (ತಿಜನ್ತದಲ್ಲಿ) ಪ್ರಾಯಶಃ ಮೂರು 
ಅಂಶಗಳಿರುತ್ತವೆ. ಧಾತು--ವಿಕರಣಪ್ರತ್ಯಯ-- ಆಖ್ಯಾತಪ್ರತ್ಯಯ (ತಿಜ್‌ ಪ್ರತ್ಯಯ). 
ಸಾರ್ವಧಾತುಕ "ಲ್‌'ಕಾರಗಳಾದ, ಲಟ್‌, ಲಜ್‌, ಲಿಜ್‌, ಲೋಟ್‌ಗಳಲ್ಲಿ ಮಾತ್ರ 
(ಶಪ್‌, ಶ್ಯನ್‌ ಮೊದಲಾದ) ವಿಕರಣಪ್ರತ್ಯಯಗಳು ಇರುತ್ತವೆ. ಉಳಿದ "ಲ್‌'ಕಾರಗಳಲ್ಲಿ 
(ಲಿಟ್‌, ಲುಜ್‌, ಲುಟ್‌, ಲೃಟ್‌, ಆಶೀರ್ಲಿಜ್‌, ಸಂಕೇತೇ ಲೃಜ್‌) ಮೇಲೆ ಹೇಳಿದ 
ವಿಕರಣ ಪ್ರತ್ಯಯಗಳಿಲ್ಲದಿದ್ದರೂ, ಬೇರೆ (ಸ್ಯ ಮೊದಲಾದ) ಪ್ರತ್ಯಯಗಳು ಕೆಲವೊಂದು 
ಲಕಾರಗಳಲ್ಲಿ ಇರುತ್ತವೆ. ತದನನ್ನರ ಕೊನೆಯಲ್ಲಿ "ತಿಜ್‌' ಪ್ರತ್ಯಯ ವನ್ನು ಸೇರಿಸಬೇಕು. 
ಕೊನೆಯಲ್ಲಿ "ತಿಜ್‌' ಪ್ರತ್ಯಯಗಳು ಎಲ್ಲ "ಲ್‌'ಕಾರಗಳಲ್ಲಿ ಇರೋಣದ್ದರಿ೦ದ, ಇವುಗಳಿಗೆ 
ತಿಜನ್ತ ಪದಗಳೆಂದುಹೆಸರು. "ಸುಪ್‌' ಮತ್ತು "ತಿಜ್‌' ಪ್ರತ್ಯಯಗಳನ್ನು ಕೆಳಗೆ ಕೊಡಲಾಗಿದೆ. 


ಸುಪ್‌ ಪ್ರತ್ಯಯಗಳು 
ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರವಿ ಸು ಔ ಜಸ್‌ 
ದ್ವಿವಿ. ಅಮ್‌ ಔಟ್‌ ಶಸ್‌ 
ತೃ.ವಿ. ಟಾ ಭ್ಯಾಮ್‌ ಭಿಸ್‌ 
ಚ.ವಿ. ಜ್‌ ಭ್ಯಾಮ್‌ ಭ್ಯಸ್‌ 
ಪಂ.ವಿ. ಜಸಿ ಭ್ಯಾಮ್‌ ಭ್ಯಸ್‌ 
ಷ.ವಿ. ಜಸ್‌ ಓಸ್‌ ಆಮ್‌ 
ಸ.ವಿ. ಜಿ ಓಸ್‌ ಸುಪ್‌ 


“ಸು' ನಿಂದ ಆರಂಭವಾಗಿ "ಪ್‌' ನಲ್ಲಿ ಮುಗಿಯುವುದರಿಂದ, ಅವುಗಳೆಲ್ಲವುಗಳಿಗೆ 
"ಸುಪ್‌' ಪ್ರತ್ಯಯಗಳೆಂದು ಹೆಸರು. 


16 ಲಘುಸಿದ್ಧಾಂತ ಕೌಮುದೀ 


ತಿಣಣ್‌ ಪ್ರತ್ಯಯಗಳು 
ಪರಸ್ಮೈ ಪದದ ಅಖ್ಯಾತ ಅಥವಾ ತಿಕ್‌ ಪ್ರತ್ಯಯಗಳು. 
ವಿಭಕ್ತಿ ಏ.ವ. ದ್ವಿವ. ಬ.ವ 
ಪ್ರ.ಪು. ತಿಪ್‌ ತಸ್‌ ರು 
ಮ.ಪು. ಸಿಪ್‌ ಥಸ್‌ ಥ 
ಉ.ಪು. ಮಿಪ್‌ ವಸ್‌ ಮಸ್‌ 
ಆತ್ಮನೇ ಪದದ ಅಖ್ಯಾತ ಅಥವಾ ತಿಣ್‌ ಪ್ರತ್ಯಯಗಳು. 
ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಪು. ತ ಆತಾಮ್‌ ರು 
ಮ.ಪು. ಥಾಸ್‌ ಆಥಾಮ್‌ ಧ್ವಮ್‌ 
ಉ.ಪು. ಇಟ್‌ ವಹಿ ಮಹಿಜ್‌ 


"ತಿ' ಯಲ್ಲಿ ಆರಂಭವಾಗಿ "ಜ್‌' ನಲ್ಲಿ ಮುಗಿಯೋಣದ್ದರಿಂದ ಈ ಎಲ್ಲಾ 
ಪ್ರತ್ಯಯಗಳಿಗೆ, "ತಿಜ್‌' ಪ್ರತ್ಯಯಗಳೆಂದು ಹೆಸರು. ಈ 18 "ತಿಜ್‌' ಪ್ರತ್ಯಯಗಳು 
"ಲಟ್‌' “ಲಿಟ್‌' ಮೊದಲಾದವುಗಳಲ್ಲಿ ಇರುವ "ಲ್‌' ಕಾರಗಳನ್ನು ಕೊಂದು 
ಆದೇಶವಾಗಿಬರುತ್ತವೆ. (ಆ "ಲ್‌'ಕಾರಗಳ ಸ್ಥಾನದಲ್ಲಿ ಬರುತ್ತವೆ ಎಂದು ಅರ್ಥ- 
"ಶತ್ರುವದಾದೇಶಃ' ಶತ್ರು ಶಬ್ದದಲಿಯ್ದ್ಲೂ ಮತ್ತು ಆದೇಶ ಶಬ್ದದಲ್ಲಿಯೂ "“ಶ' 
ಕಾರವಿರುವದನ್ನು ಗಮನಿಸಬೇಕು. 

ಇದೇ ರೀತಿಯಲ್ಲಿ ಆಗಮದ ಬಗ್ಗೆ ನೆನಪಿಟ್ಟುಕೊಳ್ಳಬೇಕಾದಾಗ- ಮಿತ್ರವದಾಗಮಃ 
- ಇಲ್ಲಿಯೂ ಕೂಡ ಮಿತ್ರ ಮತ್ತು ಆಗಮ ಎಂಬ ,ಶಬ್ದಗಳಲ್ಲಿಯೂ 
"ಮ'ಕಾರವಿರುವದನ್ನು ಗಮನಿಸಬೇಕು). 


ಉದಾ- ಪಠ್‌4೬ಅ+ಲ್‌(ಲಿಟ್‌) ಎಂದಿದ್ದಾಗ- ಈ “ಲ್‌'ಕಾರವನ್ನು ಕೊಂದುಹಾಕಿ 
ಅದರ ಸ್ಥಾನದಲ್ಲಿ ಮೂಲ ಆಖ್ಯಾತ ಪ್ರತ್ಯಯವಾದ "ತಿ' ಎಂಬುದು ಆದೇಶವಾಗಿ 
ಬರುತ್ತದೆ. ಹೀಗೆಯೇ ಆತ್ಮನೇಪದಿ ಪರಸ್ತೆ ಪದಿ ಧಾತುಗಳಿಗೆ ಕೊನೆಯಲ್ಲಿ ಸೇರಿಸುವ 
"ಲಟ್‌' “ಲಿಟ್‌' ಮೊದಲಾದವುಗಳಲ್ಲಿರುವ "ಲ್‌' ಕಾರವನ್ನು ಕೊಂದು ಹಾಕಿ ಅವುಗಳ 
ಸ್ಥಾನದಲ್ಲಿ ಮೂಲ ಆಖ್ಯಾತ ಪ್ರತ್ಯಯಗಳು ಆದೇಶವಾಗಿ ಬರುತ್ತವೆ “ಲಟ್‌', “ಲಿಟ್‌' 
ಮೊದಲಾದವುಗಳಲ್ಲಿ, "ಲ್‌' ಮಾತ್ರ ಉಳಿಯುವದು. "ಅಟ್‌' "ಇಟ್‌' ಮೊದಲಾದವು 
“ಇತ್‌' ಗಳಾಗಿರುವದರಿಂದ ಅವು ಲೋಪ ಹೊಂದುತ್ತವೆ. ಇದನ್ನೇ - ಅಟಾವಿತೌ। 
ಇಟಾವಿತೌ ....... ಎಂದು ಹೇಳಲಾಗಿದೆ. 


lh ಸಂಜ್ಞಾ-ಪ್ರಕರಣ (1) ಮುಗಿಯಿತು 


2. ಸಣ್ಣ-ಪ್ರಕರಣಮ್‌ 
ಅಜ್‌ (ಸ್ಥರ)-ಸನ್ಣ 


(ಸೂತ್ರ 15-61 ರವರೆಗೆ) 

ಅವತಾರಿಕೆ-ಎರಡು ವರ್ಣಗಳನ್ನು ಅವ್ಯವಹಿತವಾಗಿ ಉಚ್ಚರಿಸುವಾಗ ಉಂಟಾಗುವ 
ವಿಕಾರಕ್ಕೆ ಸನ್ನಿ ಎಂದು ಹೆಸರು. "ಅಚ್‌'(ಸ್ಪರ)ಗಳು ಅವ್ಯವಹಿತವಾಗಿ ಉಚ್ಚರಿಸಲ್ಪಟ್ಟಾಗ, 
ಉಂಟಾಗುವ ವಿಕಾರಕ್ಕೆ, "ಅಚ್‌' ಸನ್ನಿ ಎಂದು ಹೆಸರು. (ಇದೇರೀತಿಯಲ್ಲಿ, ವ್ಯಣ್ಣನ 
(ಹಲ್‌)ಗಳು ಅವಿಳಂಬಿತವಾಗಿ ಉಚ್ಚರಿಸಲ್ಪಟ್ಟಾಗ ಉಂಟಾಗುವ ವಿಕಾರಕ್ಕೆ, 
ವ್ಯಣ್ಣುನ(ಹಲ್‌)ಸನ್ನಿ ಎಂದು ಹೆಸರು). ಸನ್ನಿಗಳು ಐದು ವಿಧವಾಗಿ ಇರುತ್ತವೆ. ಅವು 
1. ಅಚ್‌-ಸನ್ನಿ, 2. ಹಲ್‌-ಸನ್ನಿ, 3.ಪ್ರಕೃತಿಭಾವ-ಸನ್ನಿ, 4. ಸ್ವಾದಿ-ಸನ್ನಿ, 5. ವಿಸರ್ಗ- 
ಸನ್ನಿ ಎಂದು. 

ಈ ಐದು ಸನ್ನಿಗಳನ್ನು ಲಘುಸಿದ್ಧಾನ್ತಕೌಮುದಿಯಲ್ಲಿ, ಮೂರು ಸನ್ನಿಗಳಾಗಿ 
ವಿಂಗಡಿಸಲಾಗಿದೆ. ಅವುಗಳು ಅಚ್‌-ಸನ್ನಿ, ಹಲ್‌-ಸನ್ನಿ ಮತ್ತು ವಿಸರ್ಗ-ಸನ್ನಿಗಳು.ಈ 
ಅಚ್‌ ಸನ್ನಿಪ್ರಕರಣದಲ್ಲಿ ವರದರಾಜರು ಕೆಳಗಿನ ಎಂಟು ಸನ್ನಿಗಳನ್ನು ವಿವರಿಸಿದ್ದಾರೆ. 
|. ಯಣ್‌ ಸನ್ನಿ, 2. ಯಾನ್ಹಾದೇಶ-ವಾನ್ಹಾದೇಶ ಸನ್ನಿ, 3.ಗುಣ ಸನ್ನಿ, 4. ವೃದ್ಧಿ 
ಸನ್ನಿ, 5. ಪರರೂಪ ಸನ್ಫಿ, 6. ಸವರ್ಣದೀರ್ಫಸನ್ನಿ, 7. ಪೂರ್ವರೂಪಸನ್ನಿ, 
8.ಪ್ರಕೃತಿಭಾವ ಸನ್ನಿ ಎಂದು. ಪ್ರಕೃತ ಅಚ್‌-ಸನ್ನಿಯಲ್ಲಿ, ಭಟ್ಟೋಜಿದೀಕ್ಷಿತರ ಶಿಷ್ಯರಾದ 
ವರದರಾಜರು, ಈ ಪ್ರಕರಣವನ್ನು "ಯಣ್‌' ಸನ್ನಿಯಿಂದ ಆರಂಭಿಸುತ್ತಾರೆ. 

ಸನ್ನಿಯನ್ನು ಸಮಾಸದಲ್ಲೂ ಅಥವಾ ಪರಸ್ಪರ ಪದಗಳನ್ನು ಸೇರಿಸುವಾಗಲೂ 
ಕಾಣುತ್ತೇವೆ. ತ್ರತ್ರ * ಅತ್ರ -ತತ್ತಾತ್ರ. ಎಂದೂ, ಪದಗಳನ್ನು ಕೂಡಿ ಉಚ್ಚರಿಸುವಾಗ, 
ಸವರ್ಣದೀರ್ಥ-ಸನ್ಫಿ ಆಗಿರುತ್ತದೆ. ಸುಧೀಭಿಃ + ಉಪಾಸ್ಯಃ ಎಂಬ ವಿಗ್ರಹವಾಕ್ಕವನ್ನು 
ಸಮಾಸ ಮಾಡುವಾಗ, ಎಲ್ಲ ವಿಗ್ರಹವಾಕ್ಯಗಳಲ್ಲಿರುವ ಎಲ್ಲ ಪದಗಳ "ಸುಪ್‌' 
ಪ್ರತ್ಯಯವನ್ನು ತೆಗೆದು ಹಾಕಬೇಕು. (ಅ೦ದರೆ ಅವು ಲೋಪವಾಗುತ್ತವೆ ಎಂದು 
ಅರ್ಥ). ಆಗ ಅವುಗಳೆಲ್ಲವೂ ಪ್ರಾತಿಪದಿಕಗಳಾಗುತ್ತವೆ. ಈ ಸನ್ದರ್ಭದಲ್ಲೂ ಸನ್ನಿಯಾಗಲು 
ಅವಕಾಶವಿರುತ್ತದೆ. ಆ ಎಲ್ಲ ಪ್ರಾತಿಪದಿಕಗಳನ್ನೂ ಸೇರಿಸಿ ಒ೦ದು ದೊಡ್ಡ 
ಪ್ರಾತಿಪದಿಕವನ್ನಾಗಿ ಮಾಡಬೇಕು. ಇದಕ್ಕೆ ಸಮಾಸವೆನ್ನುತ್ತಾರೆ. ಇದಕ್ಕೆ "ಸುಪ್‌' 
ಪ್ರತ್ಯಯವನ್ನು ಸೇರಿಸಿದರೆ, ಸುಬನ್ತ (ಪದ) ವಾಗುತ್ತದೆ. ಪ್ರಕೃತ “ಸುಧೀಭಿಃ ಉಪಾಸ್ಯಃ' 
ಎ೦ಬ ಪದಗಳಲ್ಲಿ, "ಸುಪ್‌' ಪ್ರತ್ಯಯವನ್ನು ಲೋಪ ಮಾಡಿದರೆ, ಸುಧೀ + ಉಪಾಸ್ಯ 
ಎಂದಿರುತ್ತದೆ. “ಈ” ಕಾರದ ನಂತರ "ಉ' ಕಾರವನ್ನು ವಿಳ೦ಬವಿಲ್ಲದೇ ಉಚ್ಚರಿಸುವಾಗ, 
ಸಂಹಿತಾ(ಸಂಜ್ಞಾ ಪ್ರಕರಣದಲ್ಲಿ ನೋಡಿರಿ) ಇರೋಣದ್ದರಿ೦ದ, "ಯಣ್‌' ಸನ್ನಿಗೆ 
ಅವಕಾಶವಿರುತ್ತದೆ. ಇದನ್ನೇ ಪಾಣಿನಿಯವರು ತಮ್ಮ ಅಷ್ಟಾಧ್ಯಾಯಿಯಲ್ಲಿ, "ಇಕೋ 
ಯಣಚಿ' (6.1.77) ಎಂದು ಹೇಳಿದ್ದಾರೆ. 


18 ಲಘುಸಿದ್ಧಾಂತ ಕೌಮುದೀ 


(1). ಯಣ್‌ ಸನ್ಫಿಃ 

ಸೂತ್ರ 15. ಇಕೋ ಯಣಜಿ ( 6.177) 

ವೃತ್ತಿ - ಇಕಃ ಸ್ಥಾನೇ ಯಣ್‌ ಸ್ಯಾತ್‌ ಅಚಿ, ಸಂಹಿತಾಯಾಂ ವಿಷಯೇ। 
“ಸುಧೀ* ಉಪಾಸ್ಕ' ಇತಿ ಸ್ಥಿತೇ- 

ಪ.ಚ್ಛೇ. - ಇಕಃ, ಯಣ್‌, ಅಚಿ। 

ಅ.ವೃ. - “ಷಷ್ಠೀ ಸ್ಥಾನೇ ಯೋಗಾ” (1.149) ಎಂಬ ಸೂತ್ರದಿಂದ, "ಸ್ಥಾನೇ' 
ಎ೦ಬ ಪದವು ಅನುವೃತ್ತವಾಗುತ್ತದೆ. “ಸಂಹಿತಾಯಾಮ್‌” (6.1.72) ಎಂಬುದು 
ಅಧಿಕಾರಸೂತ್ರ. ಅಧಿಕಾರವೆಂದರೆ, ತನ್ನ ಸ್ಥಾನದಲ್ಲಿ ಕಾರ್ಯ ಹೇಳದೇ 
ಉತ್ತರಸೂತ್ರಗಳಲ್ಲಿ ತಾನೂ ಸೇರಿಕೊಂಡು ವಾಕ್ಕಾರ್ಥವನ್ನು ಪೂರ್ಣ ಮಾಡುವದು. 
ಯಾವ ಅಧಿಕಾರ ಸೂತ್ರವು, ಯಾವಸೂತ್ರದವರೆಗೆ ಅನ್ವಯಿಸುತ್ತದೆ ಎಂಬುದನ್ನು, 
ಪಾಣಿನೀಯ ಸೂತ್ರದಿಂದಲೋ, ಅಥವಾ ವ್ಯಾಖ್ಯಾನದ ಮೂಲಕವೋ, 
ತಿಳಿದುಕೊಳ್ಳಬೇಕು. 


ಅರ್ಥ - ಎರಡು ವರ್ಣಗಳ ಮಧ್ಯದಲ್ಲಿ, ಉಚ್ಚಾರಣ ಕಾಲದಲ್ಲಿ ಅತಿಶಯವಾದ 
ಸಾಮೀಪ್ಯ (ಸಂಹಿತಾ), (ಅಂದರೆ, ಅರ್ಧಮಾತ್ರಾಕಾಲ)ವಿದ್ದಾಗ, “ಇಕ್‌' 
(ಇ.ಉ,ಖ,ಲೃ) ವರ್ಣಗಳ ಸ್ಥಾನದಲ್ಲಿ "ಯಣ್‌' (ಯ್‌,ವ್‌,ರ್‌,ಲ್‌) ವರ್ಣಗಳು 
ಸ್ಥಾನ ಸಾಮ್ಯದಿ೦ದ ಆದೇಶವಾಗಿ ಬರುತ್ತವೆ. "ಅಚ್‌' ಅವ್ಯವಹಿತವಾಗಿ ಪರದಲ್ಲಿದ್ದಾಗ, 
ಎಂದು ಸಪ್ತಮಿಯಲ್ಲಿ ಹೇಳಿರುವದರಿಂದ ಈ ನಿಮಿತ್ತ ವರ್ಣಗಳಿಗೆ ಇಲ್ಲಿ ಯಾವದೇ 
ವಿಕಾರವಿರುವದಿಲ್ಲ. ಎಲ್ಲ ಸಂದರ್ಭಗಳಲ್ಲೂ ವಿಕಾರವಿರುವದಿಲ್ಲವೆಂದು ಯಾವದೇ 
ನಿಯಮವಿರುವದಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಿಮಿತ್ತ ವರ್ಣಗಳಿಗೆ ವಿಕಾರವೂ 
ಆಗುವದುಂಟು. (ಉದಾ- ಗುಣ ಮತ್ತು ವೃದ್ಧಿ ಸನ್ನಿಗಳು). ಯಾವ ಸ್ಥಾನಿಗೆ ಯಾವ 
ಆದೇಶವು ಬರುತ್ತದೆ ಎಂಬುದನ್ನು ಕೆಳಗಿನ ಕೋಷ್ಟಕದಲ್ಲಿ ಮತ್ತೆ ಸ್ಪಷ್ಟಪಡಿಸಲಾಗಿದೆ. 

ಇ-ಯ್‌ 

ಉ-ವ್‌ 

ಯ-ರ್‌ 

ಲೃ-ಲ್‌ 
ಇಲ್ಲಿ, ಇ, ಉ, ಎಂದರೆ, ಅವುಗಳ 18 ರೂಪಗಳನ್ನು ಗ್ರಹಣಮಾಡಬೇಕು. ಬ, 
ಲೃ ಎಂದರೆ ಅವುಗಳ 30 ರೂಪಗಳನ್ನು ತೆಗೆದುಕೊಳ್ಳಬೇಕು. ಯ್‌. ವ್‌. ರ್‌, ಲ್‌ 
ಗಳಲ್ಲಿ ಯ್‌, ವ್‌, ಲ್‌, ಗಳಿಗೆ ಅನುನಾಸಿಕ ಮತ್ತು ಅನನುನಾಸಿಕ ಎಂದು ಎರಡು 
ರೂಪಗಳು. ರ್‌ ಕಾರಕ್ಕೆ ಮಾತ್ರ, ಅನನುನಾಸಿಕ ರೂಪವಿದ್ದು ಅನುನಾಸಿಕ 
ರೂಪವಿರುವದಿಲ್ಲ. ಆ, ಮ್‌, ಜ್‌, ಣ್‌, ನ್‌ ಎಂಬ ವರ್ಗೀಯ ಅನ್ನ್ಯವರ್ಣಗಳಿಗೆ 
ಅನುನಾಸಿಕತ್ವಮಾತ್ರ ಇದೆಯೇ ಹೊರತು ಅನನುನಾಸಿಕರೂಪವಿಲ್ಲ ಎಂಬುದನ್ನು 
ಗಮನಿಸಬೇಕು). ಯ್‌. ವ್‌, ಲ್‌, ಮತ್ತು ರ್‌ (ರೇಫ)ಗಳಿಗೆ ಸವರ್ಣವಿದ್ದರೂ ಇಲ್ಲಿ 


ಅಜ್‌ (ಸ್ವರ) ಸನ್ಧಿ-ಪ್ರಕರಣಮ್‌ 19 


ಯಣ್‌ ಸಂಧಿಯಲ್ಲಿ ವಿಧೀಯಮಾನವಾಗಿದ್ದರಿಂದ, ಅವುಗಳ ಸವರ್ಣಗಳು 
ಆದೇಶವಾಗಿ ಬರುವದಿಲ್ಲ. (ಇದನ್ನು "ಅಣುದಿತ್‌ ಸವರ್ಣಸ್ಯ ಚಾಪ್ರತ್ಯಯಃ' (11.69) 
ಎಂಬ ಸೂತ್ರದಲ್ಲಿ, ಹೆಚ್ಚಿನ ವಿವರಣೆಯಲ್ಲಿ ಹೇಳಲಾಗುವದು). “ಇ” ಕಾರಕ್ಕೆ "ಯ್‌' 
ಕಾರ, "ಉ' ಕಾರಕ್ಕೆ “ವ್‌' ಕಾರ, "ಯ' ಕಾರಕ್ಕೆ "ರ್‌'(ರೇಫ) ಮತ್ತು "ಲೃ' ಕಾರಕ್ಕೆ ಸ್‌ 
ಕಾರಗಳು ಸ್ಥಾನ ಸಾಮ್ಯದಿ೦ದ, ಆದೇಶಗಳಾಗಿ ಬಂದಿವೆಯೇ ಹೊರತು, ಕ್ರಮದ 
ಆಧಾರದಮೇಲೆ ಅಲ್ಲ. ಈ ಸೂತ್ರದ ಪ್ರಕಾರ, “ಇಕ್‌' ಗೆ "ಯಣ್‌' ಬರುತ್ತದೆ "ಅಚ್‌' 
ಪರದಲ್ಲಿದ್ದಾಗ ಎಂದರೆ, ಪೂರ್ವಪದದ ಕೊನೆಗೆ ಇ, ಉ, ಯ, ಲೃ ಗಳಲ್ಲಿ 
ಯಾವದಾದರೊಂದು ವರ್ಣವಿದ್ದು, ಉತ್ತರ ಪದದ ಆದಿಯಲ್ಲಿ, ಯಾವದಾದರೊಂದು 
ಸ್ವರವರ್ಣವಿದ್ದರೆ, ಆಗ “ಇ” ಕಾರದ ಸ್ಥಾನದಲ್ಲಿ "ಯ್‌' ಕಾರ, "ಉ' ಕಾರದ 
ಸ್ಥಾನದಲ್ಲಿ “ವ್‌ ಕಾರ, "ಯ' ಕಾರದ ಸ್ಥಾನದಲ್ಲಿ "ರ್‌'(ರೇಫ) ಮತ್ತು "ಲ್ಕ' ಕಾರದ 
ಸ್ಥಾನದಲ್ಲಿ "ಲ್‌' ಕಾರಗಳು ಆದೇಶವಾಗಿ ಬರುತ್ತವೆ. 
(ಶತ್ರುವದಾದೇಶಃ ಎಂದರೆ, ಆದೇಶವಾಗಿ ಬರುವ ವರ್ಣವು, ಸ್ಥಾನಿಯಾದ 
ವರ್ಣವನ್ನು ತೆಗೆದುಹಾಕಿ, ಆಜಾಗವನ್ನು ಆಕ್ರಮಿಸುತ್ತದೆ ಎಂದು ಅರ್ಥ). 
ಸುಧ್ಯುಪಾಸ್ಯ ಎಂಬ ಪ್ರಾತಿಪದಿಕದ ರೂಪವು ಈ ಕೆಳಗಿನಂತೆ ಸಿದ್ಧಿಸುತ್ತದೆ. 
ಸುಧ್‌ (ಈ +೬ ಉ) ಪಾಸ್ಯ --- ಸುಧ್‌(ಯ್‌ + ಉ) ಪಾಸ್ಯ ಎದರು 
ಸುಧ್‌ಯ್‌ + ಉಪಾಸ್ಯ =" "ಸುಧ್ಯುಪಾಸ್ಯ' ಎಂದು ರೂಪವಾಗುತ್ತದೆ. 
(ಅವ್ಯವಹಿತ ಪೂರ್ವವರ್ಣಕ್ಕೇನೇ ಕಾರ್ಯ ಬರುತ್ತದೆ ಎಂಬ ನಿಯಮವನ್ನು 
ಹೇಳುವ ಸೂತ್ರ 


ಸೂತ್ರ 16. ತಸ್ಕಿನ್ನಿತಿ ನಿದೀಷ್ಟೇ ಪೂರ್ವಸ್ಯ (1.1.66) 
ವೃತ್ತಿ - ಸಪ್ತಮೀ-ನಿರ್ದೇಶೇನ ವಿಧೀಯಮಾನಂ ಕಾರ್ಯಂ ವರ್ಣಾನ್ಹರೇಣ 
ಅವ್ಯವಹಿತಸ್ಯ ಪೂರ್ವಸ್ಯ ಬೋಧ್ಯಮ್‌। 
ಪ.ಚ್ಛೇ - ತಸ್ಮಿನ್‌, ಇತಿ, ನಿರ್ದಿಷ್ಟೇ, ಪೂರ್ವಸ್ಯ| 
ಅರ್ಥ - ಇದು ಪರಿಭಾಷಾ ಸೂತ್ರ. ಪರಿತಃ ವ್ಯಾಪೃತಾ ಭಾಷಾ ಪರಿಭಾಷಾ 
ಎಂದು ಪರಿಭಾಷಾ ಶಬ್ದದ ಅರ್ಥ. (ವ್ಯಾಪೃತಾ ಎಂದರೆ, ವ್ಯಾಕರಣಶಾಸ್ತ್ರದಲ್ಲಿ 
ಎಲ್ಲೆಡೆಯಲ್ಲೂ ವ್ಯಾಪಿಸಿಕೊಂಡಿರುವದು ಎಂದರ್ಥ). ಸೂತ್ರಗಳು 6 ವಿಧವಾಗಿ 
ಪರಿಗಣಿಸಲ್ಪಟ್ಟಿವೆ. 
ಸಂಜ್ಞಾ ಚ ಪರಿಭಾಷಾ ಚ ವಿಧಿರನಿಯಮ ಏವ ಚ! 
ಅತಿದೇಶೋ*ಧಿಕಾರಶ್ಚ ಷಡ್ವಿಧಂ ಸೂತ್ರಲಕ್ಷಣಮ್‌॥ 
ಸುಧೀ + ಉಪಾಸ್ಯ ಎಂದಿದ್ದಾಗ, "ಇಕ್‌' ಗೆ "ಯಣ್‌' ಬರುತ್ತದೆ, "ಅಚ್‌' 
ಪರದಲ್ಲಿದ್ದಾಗ ಎಂದರೆ, ಮೇಲಿನ ಉದಾಹರಣೆಯಲ್ಲಿ, ಸುಧೀ ಎಂಬಲ್ಲಿ "ಉ' ಕಾರ 
ಮತ್ತು "ಈ' ಕಾರಗಳು, ನಿಮಿತ್ತವಾದ "ಉ' ಕಾರ (ಅಚ್‌)ಕ್ಕೆ ಪೂರ್ವದಲ್ಲಿ ಇರುತ್ತವೆ. 
ಇದೇ ರೀತಿಯಲ್ಲಿ, "ಅಚ್‌' ಪರದಲ್ಲಿ ಇದ್ದಾಗ ಎಂದರೆ, "ಇಕ್‌' ವರ್ಣಗಳಿಗೆ 


20 ಲಘುಸಿದ್ಧಾ೦ತ ಕೌಮುದೀ 


ಪರದಲ್ಲಿದ್ದಾಗ ಎಂದರ್ಥ. ಅವು "ಉಪಾಸ್ಕ' ದಲ್ಲಿರುವ "ಉ' ಕಾರ, “ಆ'ಕಾರ ಮತ್ತು 
"ಅ' ಕಾರ. ಈಗ ಯಾವ “ಇಕ್‌'ಗೆ ಯಾವ "“ಅಚ್‌' ಪರದಲ್ಲಿರಬೇಕು ಎಂಬ 
ನಿಯಮವು ಇಲ್ಲದಿರುವದರಿಂದ, ಈ ನಿಯಮವನ್ನು ತಿಳಿಸುವದಕ್ಕಾಗಿ ಈ 
ಪರಿಭಾಷೆಯು ಹೊರಟಿದೆ. "ಅನಿಯಮೇ ನಿಯಮಕಾರಿಣೀತ್ವಮ್‌' ಎಂಬುದು 
ಪರಿಭಾಷೆಯ ಲಕ್ಷಣ. 

ಅಚಿ ಎಂದು ನಿಮಿತ್ತವು ಸಪ್ತಮಿಯಲ್ಲಿ ನಿರ್ದಿಷ್ಟವಾಗಿರುವದರಿಂದ, ನಿರ್ದಿಷ್ಟವಾದ 
“ಅಚ್‌'ಗೆ ಅವ್ಯವಹಿತ ಪೂರ್ವದಲ್ಲಿರುವ (ಬೇರೆ ವರ್ಣಗಳಿಂದ ತಡೆಯಲ್ಪಡದಿರುವ) 
ವರ್ಣಕ್ಕೇನೇ "ಯಣ್‌' ಕಾರ್ಯ ಬರುತ್ತದೆ ಎಂದು ಈ ಪರಿಭಾಷೆಯು ನಿಯಮ 
ಮಾಡುತ್ತದೆ. ಆದ್ದರಿಂದ "ಉಪಾಸ್ಕ' ಎಂಬಲ್ಲಿರುವ ಆದಿ ವರ್ಣವಾದ "ಉ'ಕಾರವೇ 
ನಿಮಿತ್ತವಾಗುತ್ತದೆಯೇ ಹೊರತು, "ಆ' ಕಾರ ಮತ್ತು "ಅ' ಕಾರಗಳಾಗುವದಿಲ್ಲ. ಇದೇ 
ರೀತಿಯಲ್ಲಿ, "ಸುಧೀ' ಎಂಬಲ್ಲಿರುವ “ಈ” ಕಾರಕ್ಕೇನೇ "ಯಣ್‌' ಬರುತ್ತದೆಯೇ 
ಹೊರತು, "ಉ' ಕಾರಕ್ಕೆ ಬರುವುದಿಲ್ಲ. ಕಾರಣ ಸ್ಥಾನಿಯಾದ "ಈ' ಕಾರವು ನಿಮಿತ್ತವಾದ 
"ಉ' ಕಾರಕ್ಕೆ ಅವ್ಯವಹಿತ-ಪೂರ್ವ ವರ್ಣವಾಗಿದೆ. ಹೀಗಾಗಿ ಇತರ ವರ್ಣಗಳು 
ಸ್ಮಾನಿಯೂ ಮತ್ತು ನಿಮಿತ್ತಗಳಾಗುವದಿಲ್ಲ. ಈ ಪರಿಭಾಷೆಯಿ೦ದ ವ್ಯಾಕರಣಶಾಸ್ತ್ರದ 
ಎಲ್ಲೆಡೆಯಲ್ಲೂ ಕಾರ್ಯ ಯಾವ ವರ್ಣಕ್ಕೆ ಬರುತ್ತದೆ ಎಂಬ ನಿಯಮವನ್ನು 
ಸಷ್ಟಪಡಿಸಿದಂತಾಯಿತು. 


“ತಸ್ಮಿನ್‌' ಎಂದು ಸಪ್ತಮಿಯಲ್ಲಿ ಸರ್ವನಾಮದಿಂದ ನಿರ್ದಿಷ್ಟವಾಗಿರುವದರಿಂದ, 
ಎಲ್ಲೆಲ್ಲಿ ಸಪ್ತಮಿಯಲ್ಲಿ ನಿಮಿತ್ತಗಳು ನಿರ್ದಿಷ್ಟವಾಗಿವೆಯೋ, ಅಲ್ಲಲ್ಲಿ ಅವುಗಳ 
ಅವ್ಯವಹಿತ-ಪೂರ್ವ-ವರ್ಣಕ್ಕೇನೇ ಕಾರ್ಯ ಬರುತ್ತದೆಯೆಂದು ತಿಳಿಯಬೇಕು. 


(ಸದೃಶವಾದ ವರ್ಣವನ್ನೇ ಆದೇಶವಾಗಿ ಹೇಳುವ ಪರಿಭಾಷಾ ಸೂತ್ರ). 

ಸೂತ್ರ 17: ಸ್ಥಾನೇಂಸ್ತರತಮಃ (1.15೦) 

ವೃತ್ತಿ -ಪ್ರಸಜ್ಲೇ ಸತಿ ಸದೃಶತಮಃ ಆದೇಶಃ ಸ್ಕಾತ್‌। "ಸುಧ್‌ಯ್‌ 4 ಉಪಾಸ್ಯ' 
ಇತಿ ಜಾತೇ- 

ಪ.ಚ್ಛೇ.- ಸ್ಥಾನೇ, ಅನ್ನರತಮಃ। 

ಅರ್ಥ - ಈ ಪರಿಭಾಷಾ ಸೂತ್ರದಲ್ಲಿ ಸ್ಥಾನವೆಂದರೆ, ಪ್ರಸಜ್ಞ ಪ್ರಸಜ್ಜವೆವೆಂದರೆ, 
ಉಚ್ಚಾರಣಾಪ್ರಸಕ್ತಿ (ಅವಕಾಶ). “ಅತಿಶಯಿತಃ ಅನ್ನರಃ ಅನ್ತರತಮಃ' ಅನ್ನರವೆಂದರೆ 
ಸದೃಶವೆಂದರ್ಥ. ಯಾವದೇ ಒಂದು ಸ್ಥಾನಿಯನ್ನು ಉಚ್ಚಾರ ಮಾಡುವ ಪ್ರಸಜ್ಞದಲ್ಲಿ, 
ಬೇರೆ ರೀತಿಯ ಅನೇಕ ಸದೃಶವಾದ ಆದೇಶಗಳು ಪ್ರಾಪ್ತವಾದರೆ, ಆಗ ಅತ್ಯಂತ 
ಸದೃಶವಾದ ಆದೇಶವೇ ಬರುತ್ತದೆ. ಮೇಲೆ ಹೇಳಿದ ಉದಾಹರಣೆಯಲ್ಲಿ, ಅಂದರೆ 
ಸುಧ್‌ಯ್‌ + ಉಪಾಸ್ಯ ಎಂಬಲ್ಲಿ, ತಾಲು ಸ್ಥಾನ ಸಾಮ್ಯದಿ೦ದ "ಯ್‌' ಕಾರಾದೇಶವು 
“ಈ' ಕಾರದ ಜಾಗದಲ್ಲೇ ಬರುತ್ತದೆ.(ಇಚುಯಶಾನಾಂ ತಾಲು). ಇದೇ ಪ್ರಸಜ್ಜದಲ್ಲಿ 
ಉಳಿದ “ಅರ್ಥ', “ಗುಣ' ಮತ್ತು "ಪ್ರಮಾಣ'ಗಳಿಂದ ಬೇರೆ ಸದೃಶ ವರ್ಣಗಳು 


ಅಜ್‌ (ಸ್ವರ) ಸನ್ಯಿ-ಪ್ರಕರಣಮ್‌ 21 


ಆದೇಶವಾಗಿ ಬರುವ ಅವಕಾಶವಿದ್ದರೂ ಸಹ ಸ್ಥಾನಸಾಮ್ಯವನ್ನೇ ಗ್ರಹಿಸಬೇಕು. 

(ಈ ಸೂತ್ರದ ತತ್ವಬೋಧಿನೀ ವ್ಯಾಖ್ಯಾನದಲ್ಲಿ, ನಾಲ್ಕು ವಿಧ ಸಾದೃಶ್ಯಗಳು 
ಹೇಳಲ್ಪಟ್ಟಿವೆ. “ಸ್ಥಾನತಃ' ಎಂದರೆ, ಸ್ಥಾನಿಯ ಸಾಮ್ಯವನ್ನೂ, “"ಅರ್ಥತಃ' ಎಂದರೆ, 
ಅಪತ್ಕಾರ್ಥ ಮೊದಲಾದ ಅರ್ಥ ಸಾಮ್ಯವಿದ್ದಾಗಲೂ ಅರ್ಥ ಸಾಮ್ಯವನ್ನೂ, "ಗುಣತಃ' 
ಎಂದರೆ, ಪ್ರಯತ್ನಸಾಮ್ಯವನ್ನೂ ಮತ್ತು “ಪ್ರಮಾಣತಃ' ಎಂದರೆ, ಮಾತ್ರಾಸಾದೃಶ್ಯವನ್ನೂ 

ಗ್ರಹಸಬೇಕೆಂದು ಉದಾಹರಣೆಗಳಮುಖಾಂತರ ವಿವರಿಸಿದ್ದಾರೆ). ಈ ಪ್ರಸಜ್ಗದಲ್ಲಿ 
ಸ್ಥಾನ ಸಾಮ್ಯ ಒಂದೇ ಇರುವದರಿಂದ, ಬೇರೆ ರೀತಿಂಯ ಸಾಮ್ಯಗಳಿಗೆ 
ಅವಕಾಶವಿರುವದಿಲ್ಲಾ. 

ಈ ರೀತಿಯಾಗಿ, ಸುಧ್‌ಯ್‌ + ಉಪಾಸ್ಕ ಎಂದು ಸಂಧಿಯಿಂದ ಪರಿಣಾಮ 
ಉಂಟಾಗಿರುವಾಗ, “ಧ್‌' ಕಾರಕ್ಕೆ ದ್ವಿತ್ವ ಬರುವದನ್ನು ಮುಂದಿನ ಸೂತ್ರದಿಂದ ತಿಳಿಸುತ್ತಾರೆ. 
(ಯರ್‌' ವರ್ಣವಾದ "ಧ್‌' ಕಾರಕ್ಕೆ ದ್ವಿತ್ವ ಹೇಳುವ ಸೂತ್ರ) 

ಸೂತ್ರ 18.ಅನಚಿ ಚ (8.4.47) 

ವೃತ್ತಿ -ಅಚಃ ಪರಸ್ಯ ಯರಃ, ದ್ವೇ ವಾ ಸ್ತಃ ನ ತು ಅಚಿ। ಇತಿ "ಧ್‌' ಕಾರಸ್ಯ 
ದ್ವಿತ್ವಂ। “ಸುಧ್‌ಧ್‌ಯ್‌ + ಉಪಾಸ್ಕ' ಇತಿ ಜಾತೇ- 

ಅ.ವೃ. - "ಯರೋತನುನಾಸಿಕೇsನುನಾಸಿಕೋ ವಾ (8.4.45)' ಎ೦ಬ ಸೂತ್ರದಿಂದ, 
"ಯರಃ' ಮತ್ತು "ವಾ' ಎಂಬ ಪದಗಳೂ ಮತ್ತೂ "ಅಚೋ ರಹಾಭ್ಯಾಂ ದ್ವೇ 
(8.4.46)' ಎಂಬ ಸೂತ್ರದಿಂದ "ಅಚಃ' ಹಾಗೂ 'ದ್ವೇ' ಎಂಬ ಪದಗಳು 
ಅನುವೃತ್ತವಾಗಿವೆ. 

ಅರ್ಥ - "ಅಚ್‌' (ಅಚಃ) ವರ್ಣದ ಪರದಲ್ಲಿ "ಯರ್‌' ವರ್ಣವಿದ್ದು, ಅದರ 
ಪರದಲ್ಲಿ "ಅಚ್‌' ವರ್ಣ ಇಲ್ಲದೇ ಇದ್ದಾಗ (ಅನಚಿ), "ಯರ್‌' ವರ್ಣ (ಯರಃ)ಕ್ಕೆ, 
ವಿಕಲ್ಲದಿಂದ ದ್ವಿತ್ವ(ದ್ವೇ) ಬರುತ್ತದೆ. 

“ಅಚ್‌' ಮತ್ತು "ಯರ್‌' ಎರಡೂ ಪ್ರತ್ಕಾಹಾರಗಳು. "ಅಚ್‌'ಎಂದರೆ ಎಲ್ಲ ಸ್ವರಗಳು. 
“ಯರ್‌' ಎಂದರೆ "ಹ' ಕಾರವನ್ನು ಬಿಟ್ಟು ಎಲ್ಲ ವ್ಯಣ್ಣುನಗಳು ಎಂದು ಅರ್ಥ. 
ತಾತ್ತರ್ಯವೇನೆಂದರೆ, ಸ್ವರವರ್ಣಕ್ಕೆ "ಯರ್‌' ವರ್ಣವು ಪರದಲ್ಲಿದ್ದಾಗ, ಆ "ಯರ್‌' 
ವರ್ಣಕ್ಕೆ, ಸ್ವರ ವರ್ಣವು ಪರದಲ್ಲಿ ಇರಬಾರದು. ಆಗ ಆ "ಯರ್‌' ವರ್ಣಕ್ಕೆ 
ಎಕಲ್ಪವಾಗಿ ದ್ವಿತ್ವ ಬರುತ್ತದೆ. ಸ್ವರ ವರ್ಣದ ನಂತರ "ಯರ್‌' ವರ್ಣವು ಇರಬೇಕು. 
ಹಾಗೆಯೇ "ಯರ್‌' ವರ್ಣದನಂತರ ಸ್ವರ ವರ್ಣವಿರಬಾರದು. ಈ ಎರಡು 
ನಿಬಂಧನೆಗಳು, ಸುಧ್‌ಯ್‌ + ಉಪಾಸ್ಕ ಎಂಬ ಉದಾಹರಣೆಯಲ್ಲಿ, ಇವೆ. ಆದ್ದರಿಂದ 
"ಉ' ಕಾರದನಂತರ (ಅಚ್‌-ವರ್ಣದನಂತರ) "ಯರ್‌' ವರ್ಣವಾದ "ಧ್‌' ಕಾರವಿದ್ದು, 
ತದನಂತರ ಸ್ವರ ವರ್ಣವು ಇಲ್ಲದೇ ಇರುವದರಿಂದ, (ಅನಚಿ) "ಯರ್‌' ವರ್ಣವಾದ 
"ಧ್‌' ಕಾರಕ್ಕೆ ದ್ವಿತ್ವವು ವಿಕಲ್ಪವಾಗಿ ಬರುತ್ತದೆ. ಆಗ ಸುಧ್‌ಧ್‌ಯ್‌ + ಉಪಾಸ್ಯ 
ಎಂದು ರೂಪವಾಗುತ್ತದೆ. ದ್ವಿತ್ವ ಬಾರದೇ ಇರುವ ಪಕ್ಷದಲ್ಲಿ, ಸುಧ್‌ಯ್‌ + ಉಪಾಸ್ಯ 


22 ಲಘುಸಿದ್ಧಾಂತ ಕೌಮುದೀ 


ಎಂಬ ರೂಪವೂ ಮೊದಲಿನಂತೆ ಇರುತ್ತದೆ. ಇಲ್ಲಿ ಪ್ರಸಜ್ಯ-ಪ್ರತಿಷೇಧವಿರುವದು.* 
(ಪರಿವಿಡಿ ನೋಡಿರಿ). 


(ರುಲ್‌ ವರ್ಣಗಳಗೆ ಅಸ್ತ ವಿಧಾಯಕ ಸೂತ್ರ) 

ಸೂತ್ರ 1೨.ರುಲಾಂ ಜಶ್‌ ರುಶಿ ( 8.4.53) 

ವೃತ್ತಿ -ಸ್ಪಷ್ಟಂ। ಇತಿ ಪೂರ್ವ'ಧ್‌' ಕಾರಸ್ಯ "ದ್‌' ಕಾರಃ । "ಸುದ್‌ಧ್‌ಯ್‌ + 
ಉಪಾಸ್ಯ' (ಇತಿ ಸ್ಥಿತೇ) 

ಅರ್ಥ - "ಅನಚಿ ಚ' (8.4.47) ಎ೦ಬ ಸೂತ್ರದಿಂದ ವಿಕಲ್ಪದಿಂದ "ಧ್‌'ಕಾರಕ್ಕೆ 
ದ್ವಿತ್ವ ಬಂದಾಗ,ಸುಧ್‌ಧ್‌ಯ್‌ + ಉಪಾಸ್ಯ ಎಂದಿರುತ್ತದೆ. ಆಗ ಪ್ರಕೃತ ಸೂತ್ರದ 
ಪ್ರಕಾರ "ರುಲ್‌' ವರ್ಣಗಳ ಸ್ಥಾನದಲ್ಲಿ "ಜಶ್‌' ವರ್ಣಗಳು ಆದೇಶವಾಗಿ ಬರುತ್ತವೆ, 
“ರುಶ್‌' ವರ್ಣಗಳು ಪರದಲ್ಲಿದ್ದಾಗ. ಸುಧ್‌ಧ್‌ಯ್‌ + ಉಪಾಸ್ಯ ಎಂಬಲ್ಲಿ ಎರಡನೇ 
"ಧ್‌' ಕಾರವು "ರುಶ್‌' ವರ್ಣ(ನಿಮಿತ್ರವಾಗಿರೋಣದರಿಂದ, ಅದಕ್ಕೆ ಅವ್ಯವಹಿತ 
ಪೂರ್ವದಲ್ಲಿರುವ "ರುಲ್‌' ವರ್ಣ(ಸ್ಥಾನಿ)ವಾದ "ಧ್‌' ಕಾರಕ್ಕೆ, “ಜಶ್‌' ವರ್ಣವು 
ಆದೇಶವಾಗಿ ಬರುತ್ತದೆ. ಅಂದರೆ ವರ್ಗೀಯ ತೃತೀಯ “ದ್‌' ಕಾರವು 'ಧ್‌' ಕಾರದ 
ಸ್ಥಾನದಲ್ಲಿ ಬರುತ್ತದೆ. ಹೀಗಾಗಿ, ಸುದ್‌ಧ್‌ಯ್‌--ಉಪಾಸ್ಯಃ ಎಂಬುದು ಸುಬಂತವಾದಾಗ 
ಸುದ್‌ಧ್ಯುಪಾಸ್ಯ ಎಂದು ರೂಪವಾಗುತ್ತದೆ. ರುಲ್‌ ವರ್ಣಗಳು-24. ಅವು 
ರಖ್‌,ಬ್‌,ಫ್‌,ಡ್‌,ಧ್‌, ಜ್‌,ಬ್‌,ಗ್‌,ಡ್‌,ದ್‌, ಖ್‌,ಫ್‌,ಛ್‌.ಠ್‌,ಥ್‌,ಚ್‌,ಟ್‌, 
ತ್‌,ಕ್‌,ಪ್‌,ಶ್‌,ಷ್‌,ಸ್‌,ಹ್‌. 

ರುಶ್‌ ವರ್ಣಗಳು - ರು್‌,ಭ್‌,ಫ್‌.ಢ್‌.ಧ್‌, ಜ್‌,ಬ್‌,ಗ್‌,ಡ್‌,ದ್‌, 

ಜಶ್‌ ವರ್ಣಗಳು ದ ಜ್‌,ಬ್‌,ಗ್‌,ಡ್‌,ದ್‌, 


ವಿಶೇಷ ವಿವರಣೆ ವರ್ಗೀಯ ವ್ಯಜ್ಞುನಗಳು ಪರಸ್ಪರ ಒಂದಕ್ಕೊಂದು 
ಸವರ್ಣವಾಗಿರುತ್ತವೆ. ಈ "ರುಲ್‌'ಪ್ರತ್ಕಾಹಾರದಲ್ಲಿ, ವರ್ಗೀಯ ಅನ್ರ್ಯ ವ್ಯಣ್ಣುನಗಳಾದ 
"ಇಗ್‌,ಮ್‌,ಜ್‌,ಣ್‌,ನ್‌'ಗಳನ್ನು ಬಿಟ್ಟು 20 ವರ್ಣಗಳು ಇರುತ್ತವೆ. ಜ್‌,ಬ್‌,ಗ್‌,ಡ್‌,ದ್‌ 
ಎಂಬ 5 ಆದೇಶಗಳು ತಮ್ಮತಮ್ಮ ವರ್ಗೀಯವ್ಕ್ಯಳ್ಜುನಗಳ ಸ್ಥಾನದಲ್ಲಿ ಆದೇಶವಾಗಿ 
(ಪರಿವಿಡಿ ನೋಡಿರಿ) ಬರುತ್ತವೆ. ಆದರೆ ಶ್‌,ಷ್‌,ಸ್‌,ಹ್‌ ಎಂಬ ಅವರ್ಗೀಯ “ರುಲ್‌' 
ವರ್ಣಗಳ ಸ್ಥಾನದಲ್ಲಿ. ಜ್‌,ಬ್‌,ಗ್‌,ಡ್‌,ದ್‌ ಈ ಐದು ವರ್ಣಗಳಲ್ಲಿ ಸ್ಥಾನಸಾಮ್ಯವುಳ್ಳ 
ವರ್ಣಗಳೇ ಆದೇಶವಾಗಿ ಬರುತ್ತವೆ. ಅಂದರೆ “ಶ್‌' ಕಾರಕ್ಕೆ “ಜ್‌' ಕಾರ, “ಷ್‌' 
ಕಾರಾಕ್ಕೆ “ಡ್‌' ಕಾರ, "ಸ್‌' ಕಾರಕ್ಕೆ “ದ್‌' ಕಾರ, “ಹ್‌' ಕಾರಕ್ಕೆ “ಗ್‌” ಕಾರಗಳು 
ಕ್ರಮವಾಗಿ ಆದೇಶಗಳಾಗಿ ಬರುತ್ತವೆ. 


(ಸಂಯೋಗಾನ್ನವಾದ ಪದದ ಅನ್ತ ್ಯ ವರ್ಣಕ್ಕೆ ಲೋಪ ಹೇಳುವ ಸೂತ್ರ) 
ಸೂತ್ರ 2೦. ಸ೦ಯೋಗಾನ್ನಸ್ಯ ಲೋಪಃ (8.2.23) 


ವೃತ್ತಿ -ಸಂಯೋಗಾನ್ತಂ ಯತ್ತದಂ ತದನ್ನಸ್ಯ ಲೋಪಃ ಸ್ಕಾತ್‌। 


ಅಜ್‌ (ಸ್ಪರ) ಸನ್ಯಿ-ಪ್ರಕರಣಮ್‌ 23 


ಅ.ವೃ.- "ಪದಸ್ಯ' ಎಂಬ ಅಧಿಕಾರದಡಿಯಲ್ಲಿ ಈ ಸೂತ್ರ ಬರುವದರಿಂದ, 
"ಪದಸ್ಕ'(8.1.16) ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ - ಸಂಯೋಗಃ ಅನ್ನಃ ಯಸ್ಯ ತತ್‌ ಸಂಯೋಗಾನ್ನಮ್‌ (ಪದಮ್‌) ತಸ್ಯ 
ಸಂಯೋಗಾನ್ತಸ್ಯ (ಪದಾನ್ನಸ್ಯ) ಎಂದು ವಿಗ್ರಹ ವಾಕ್ಯ, ಯಾವ ಪದದ ಕೊನೆಯಲ್ಲಿ 
ಸಂಯೋಗವಿರುತ್ತದೆಯೋ, ಅಂದರೆ ಸ್ವರಗಳಿಂದ ತಡೆಯಲ್ಲಡದೆಯೇ ವ್ಯಣ್ಣನಗಳು 
ಮಾತ್ರ ಕೂಡಿಕೊಂಡಿರುತ್ತವೆಯೋ ಅಂತಹ ಪದದ ಕೊನೆಯ ವರ್ಣಕ್ಕೆ ಲೋಪವು 
ಆದೇಶವಾಗಿ ಬರುತ್ತದೆ. ಇಲ್ಲಿ ಸುದ್‌ಧ್‌ಯ್‌ ಎಂಬುದು ಸ೦ಯೋಗಾನ್ತವಾದ ಪದ. 


“ಸುಧೀ' ಎಂಬ ಪದವೇ ಈ ರೂಪವನ್ನು ಹೊಂದಿದೆ. “ಏಕದೇಶವಿಕೃತಮ್‌ 
ಅನನ್ಯವತ್‌' ಎಂಬ ನ್ಯಾಯದಿಂದ ಇದರ ಪದತಶ್ಚಕ್ಕೆ ಯಾವ ಚ್ಯುತಿಯೂ ಬಂದಿಲ್ಲ* 
(ನಾಯಿಯ ಬಾಲವು ಕತ್ತರಿಸಲ್ಪಟ್ಟರೂ, ಅದು ನಾಯಿಯಾಗಿಯೇ ಇರುತ್ತದೆ; 
ಕತ್ತೆಯಾಗುವುದಿಲ್ಲ) ಪದಾನ್ನಸ್ಯ ಎಂದರೆ, ಪದದ ಕೊನೆಯ ವರ್ಣಕ್ಕೆ ಎಂದು 
ಅರ್ಥವಾಗುತ್ತದೆ. ಅಂದರೆ "ಯ್‌' ಕಾರಕ್ಕೆ ಲೋಪವು ಆದೇಶವಾಗಿ ಬರುತ್ತದೆ 
ಎಂದು ಅರ್ಥ. ಇದಕ್ಕೆ ಪ್ರಮಾಣವನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ. 


(ಪದಾನ್ತ ಫವಾದ ವರ್ಣಕ್ಕೆ ಲೋಪ ಹೇಳುವ ಪರಿಭಾಷಾ ಸೂತ್ರ) 


ಸೂತ್ರ 21 ಅಲೋನ್ತ ಕಸ್ಯ (11.೮2) 

ವೃತ್ತಿ-ಷಷ್ಠೀನಿರ್ದಿಷ್ಟಸ್ಕ ಅನ್ತ ಸ್ಯ ಅಲಃ (ಲೋಪಃ) ಆದೇಶಃ ಸ್ಯಾತ್‌। ಇತಿ "ಯ'- 
(ಯ್‌) ಲೋಪೇ ಪ್ರಾಪ್ತೇ- 

ವಾ। ಯಣಃಪ್ರತಿಷೇಧೋ ವಾಚ್ಯಃ। 

1.ಸುದ್‌ಧ್‌ಯ್‌ಉಪಾಸ್ಯಃ, 2.ಸುಧ್ಯುಪಾಸ್ಯಃ। 1.ಮದ್‌ಧ್‌ವ್‌ಅರಿಃ, 2.ಮದ್ದರಿಃ 
1. ಧಾತ್‌ತ್‌ರಂಶಃ, 2.ಧಾತ್ರಂಶಃ | ಲಾಕೃತಿಃ | 

ಪ.ಛೇ. - ಅಲಃ, ಅನ್ನ ಸು 

ಅ.ವ್ಯ.-"ಷಷ್ಟೀ ಸ್ಥಾನೇ ಯೋಗಾ” (1.1.49) ಎ೦ಬ ಸೂತ್ರದಿಂದ “ಷಷ್ಠೀ ಮತ್ತು 
“ಸ್ಥಾನೇ” ಎಂಬ ಪದಗಳು ಅನುವೃತ್ತವಾಗುತ್ತವೆ. "ಷಷ್ಠೀ' ಎಂಬ ಪ್ರಥಮಾನ್ತವಾದ 
ಪದವು ತೃತೀಯಾನ್ನವಾಗಿ "ಷಷ್ಠಾ 5 ಎಂದು ವಿಪರಿಣಾಮ ಹೊಂದಿದೆ. 

ಅರ್ಥ-ಇದು ಪರಿಭಾಷಾ ಸೂತ್ರ. “ಷಷ್ಠೀ' ವಿಭಕ್ತಿಯಲ್ಲಿ ನಿರ್ದಿಷ್ಟವಾದ ಪದದ 
ಲೋಪವನ್ನು ಹೇಳಿದ ಸ್ಥಳದಲ್ಲಿ (ಲೋಪವು ಆದೇಶವಾಗಿ ಬರುತ್ತದೆ ಎಂಬ ಸ್ಥಳದಲ್ಲಿ) 
ಪದದ ಕೊನೆಯವರ್ಣಕ್ಕೇನೇ ಲೋಪಾದೇಶವು ಬರುತ್ತದೆಂದು ತಿಳಿಯಬೇಕು. ಆ 
ಕೊನೆಯ ವರ್ಣವು ವ್ಯಣ್ಣನವಾಗಿಯೋ ಅಥವಾ ಸ್ವರವಾಗಿಯೋ ಇರಬಹುದು 
ಎಂಬುದನ್ನು "ಅಲ್‌' ಎಂಬ ಪದದಿಂದ, ತಿಳಿಸಿದ್ದಾರೆ. ಪ್ರಕೃತ ಉದಾಹರಣೆಯಲ್ಲಿ, 
ಪದದ ಎಂದು ಅರ್ಥ ಮಾಡದೇ ನಾವು ಪದದ ಅನ್ನ್ಯ ವರ್ಣಕ್ಕೇ ಎಂದು ಅರ್ಥ 
ಮಾಡಿಬಿಟ್ಟಿದ್ದೇವೆ. ಆದ್ದರಿಂದ ಪದಾನ್ರ್ಯ ವರ್ಣವಾದ "ಯ್‌' ಕಾರಕ್ಕೆ ಲೋಪ 
ಬರಬೇಕಾಗಿದ್ದಾಗ, ವಾರ್ತಿಕಕಾರರು ಈ ಲೋಪದ ನಿಷೇಧವನ್ನು ಹೇಳುತ್ತಾರೆ 


24 ಲಘುಸಿದ್ಧಾಂತ ಕೌಮುದೀ 


"ಯಣ:ಪ್ರತಿಷೇಧೋ ವಾಚ್ಯಃ' ಎಂದು. 

ಸಂಯೋಗಾನ್ತ ಪದದ ಕೊನೆಯ ವರ್ಣವಾದ "ಯ್‌' ಕಾರಕ್ಕೆ ಇಲ್ಲಿ ಲೋಪವನ್ನು 
ನಿಷೇಧಿಸುವಾಗ- *ವ್‌' "ರ್‌" "ಲ್‌' ವರ್ಣಗಳಿಗೂ ಇಂತಹ ಲೋಪ ಬರುವ 
ಸಂದರ್ಭದಲ್ಲಿ ಲೋಪ ನಿಷೇಧವನ್ನು ಹೇಳುವದಕ್ಕಾಗಿ, "ಯಣಃ' ಎಂಬ ಪದವನ್ನು 
ಬಳಸಿದ್ದಾರೆ. ಈ ರೀತಿಯಾಗಿ"ಸುದ್‌ಧ್‌ಯ್‌- ಉಪಾಸ್ಯಃ' ಎಂದಾಗ "ಸುದ್‌ಧ್ಯುಪಾಸ್ಯಃ' 
(ಸುದ್ಧು ಪಾಸ್ಯಃ) ಎಂದು ರೂಪವು ಆಗುತ್ತದೆ. ಇದು ಮೊದಲನೇ ಉದಾಹರಣೆಯ 
ಎರಡನೆಯ ವೈಕಲ್ಪಿಕ ರೂಪ. ಯಣ್‌ ಸನ್ನಿಯಿಂದ ಸಿಗುವ ಉದಾಹರಣೆಗಳು. 

(ಅ) ಸುಧೀ + ಉಪಾಸ್ಯಃ 1 ಸುಧ್ಯುಪಾಸ್ಯಃ. (ದ್ವಿತ್ವವಿಲ್ಲದ ರೂಪ) 

1. (ಬ) ಸುಧೀ * ಉಪಾಸ್ಯಃ » ಸುಧ್‌ಯ್‌ 4 ಉಪಾಸ್ಕಃ » (ಅನಚಿ ಚ) 
ಸುಧ್‌ಧ್‌ಯ್‌ + ಉಪಾಸ್ಯಃ > (ರುಲಾಂ ಜಶ್‌ ರುಶಿ) ಸುದ್‌ಧ್‌ಯ್‌ + ಉಪಾಸ್ಕಿಃ 
= ಸುದ್ದು ಕಾಸ (ದ್ವಿತ್ವಬಂದ ರೂಪ)ಇದರಂತೆಯೇ 

2. (ಅ) ಮಧು + ಅರಿಃ - ಮಧ್ವರಿಃ (ದ್ವಿತ್ವವಿಲ್ಲದ ರೂಪ), 

2. (ಬ) ಮಧ್‌ಧ್‌ವ್‌ + ಅರಿಃ » ಮದ್‌ಧ್‌ವ್‌ + ಅರಿಃ = ಮದ್ದ್ಭೃರಿಃ. 
(ದ್ವಿತ್ವಬ೦ದ ರೂಪ). 

3. (ಅ) ಧಾತೃ + ಅಂಶಃ » ಧಾತ್‌ * (ಯ + ಅಂ) ಶಃ » ಧಾತ್‌ ೬ (ರ್‌+ 
ಅಂ) ಶಃ - ಧಾತ್ರಂಶಃ (ದ್ವಿತ್ವವಿಲ್ಲದ ರೂಪ) 

3. (ಬ) ಧಾತೃ + ಅಂಶಃ » ಧಾತ್‌ + (ಯ + ಅಂ) ಶಃ » (ಅನಚಿ ಚ) 
ಧಾತ್‌ತ್‌ ೪೬ ಯ + ಅಂಶಃ »ಧಾತ್‌ತ್‌ * ರ್‌ + ಅ೦ಶಃ = ಧಾತ್ಮಂಶಃ. (ದ್ವಿತ್ವ 
ಬಂದ ರೂಪ). ( ಇಲ್ಲಿ ರುಲಾಂ ಜಶ್‌ ರುಶಿ ಸೂತ್ರಕ್ಕೆ ಅವಕಾಶವಿಲ್ಲ). 

4. ಲೃ + ಆಕೃತಿಃ » ಲ್‌ + ಆಕೃತಿಃ - ಲಾಕೃತಿಃ (ಇಲ್ಲಿ ಇಕೋ ಯಣಚಿ 
ಸೂತ್ರಕ್ಕೆ ಮಾತ್ರ ಅವಕಾಶವಿರುತ್ತದೆ). 

ಇಲ್ಲಗೆ ಯಣ್‌ ಸನ್ಫಿ ಮುಗಿಯಿತು. 
(2). ಯಾನ್ತಾದೇಶ-ವಾನ್ತ್ವಾದೇಶ ಸನ್ಧಿಃ. 
(ಅಥವಾ ಅಯ್‌.ಅವ್‌,ಆಯ್‌,ಆವ್‌ ಆದೇಶ ವಿಧಾಯಕ ಸನ್ನಿ) 
ಸೂತ್ರ 22. ಏಜೋಯವಾಯಾವಃ ( 6.1.78) 

ವೃತ್ತಿ -ಏಚಃ ಕ್ರಮಾತ್‌ ಅಯ್‌-ಅವ್‌, ಆಯ್‌-ಆವ್‌ ಏತೇ ಯಥಾ ಸಂಖ್ಯಂ 
ಸ್ಯುಃ ಅಚಿ। 

ಪ.ಚ್ಛೇ - ಏಚಃ, ಅಯವಾಯಾವಃ। (ಅಯ್‌,ಅವ್‌,ಆಯ್‌,ಆವ್‌) 


ಅ.ವೃ.- “ಇಕೋ ಯಣಚಿ' (6.1.77) ಎಂಬ ಸೂತ್ರದಿಂದ, “ಅಚಿ' ಎಂಬುದು 
ಅನುವೃತ್ತವಾಗುತ್ತದೆ. “ಸಂಹಿತಾಯಾಂ” ಅಧಿಕಾರಸೂತ್ರವಾಗಿದೆ. 


ಅಜ್‌ (ಸ್ವರ) ಸನ್ಧಿ-ಪ್ರಕರಣಮ್‌ 25 


ಅರ್ಥ- ಅಯ್‌ ಚ, ಅವ್‌ ಚ, ಆಯ್‌ ಚ, ಆವ್‌ ಚ = ಅಯವಾಯಾವಃ। 
ಏಚ್‌ (ಏ.ಓ,ಐ,ಔ) ವರ್ಣಗಳಿಗೆ, "ಅಚ್‌' ವರ್ಣಗಳು ಅವ್ಯವಹಿತವಾಗಿ ಪರದಲ್ಲಿದ್ದಾಗ, 
ಕ್ರಮವಾಗಿ ಅಯ್‌,ಅವ್‌,ಆಯ್‌,ಆವ್‌ ಆದೇಶಗಳು ಕ್ರಮವಾಗಿ ಬರುತ್ತವೆ. ಅಂದರೆ 
"ಏ' ಎಂಬ ಸ್ಥಾನಿಯ ಜಾಗದಲ್ಲಿ "ಅಯ್‌' ಎಂಬ ಆದೇಶವೂ "ಓ' ಎಂಬ ಸ್ಥಾನಿಯ 
ಜಾಗದಲ್ಲಿ “ಅವ್‌” ಎಂಬ ಆದೇಶವೂ, “ಐ' ಎಂಬ ಸ್ಥಾನಿಯ ಜಾಗದಲ್ಲಿ "ಆಯ್‌' 
ಎಂಬ ಆದೇಶವೂ, ಮತ್ತು "ಔ' ಎಂಬ ಸ್ಥಾನಿಯ ಜಾಗದಲ್ಲಿ, "ಆವ್‌' ಎಂಬ 
ಆದೇಶವೂ ಬರುತ್ತದೆ. 


"ಏಕದೇಶವಿಕೃತಮ್‌ ಅನನ್ಯವತ್‌' ಎಂಬ ನ್ಯಾಯ ಹೀಗಿದೆ: ನಾಯಿಯ ಬಾಲ 
ಕತ್ತರಿಸಲ್ಪಟ್ಟರೂ ನಾಯಿ ನಾಯಿಯೇ ಹೊರತು ಕತ್ತೆಯಾಗುವದಿಲ್ಲ. "3 


ಸುಬ೦ತಗಳು ಸಮಾಸವಾಗುವಾಗ ಸುಪ್‌ ಪ್ರತ್ಯಯಗಳನ್ನು ಕಳೆದುಕೊಂಡು 
ಪ್ರಾತಿಪದಿಕ ರೂಪವನ್ನು ತಾಳಿದರೂ ಪದತ್ವವನ್ನು ಕಳೆದುಕೊಳ್ಳುವದಿಲ್ಲ. 

ಇಲ್ಲಿ "ಯಾನ್ತಾದೇಶ-ವಾನ್ತಾದೇಶ' ಸನ್ನಿಯೆಂದು ಹೇಳುವದಕ್ಕೆ ಕಾರಣವೇನೆಂದರೆ, 
ಏ, ಐ ಗಳಿಗೆ "ಅಯ್‌' "ಆಯ್‌' ಎಂಬ ಯಾನ್ತಾದೇಶಗಳು, ಮತ್ತು ಓ, ಔ ಗಳಿಗೆ 
"ಅವ್‌' "ಆವ್‌' ಎ೦ಬ ವಾನ್ನಾದೇಶಗಳೂ ಕ್ರಮವಾಗಿ ಬರುತ್ತವೆ. ಇಲ್ಲಿ ಕ್ರಮವಾಗಿ 
ಎಂದು ವೃತ್ತಿಯಲ್ಲಿ,ಹೇಳಿರುವದಕ್ಕೆ ಕಾರಣ, ಮುಂದಿನ ಪರಿಭಾಷಾ ಸೂತ್ರವೇ ಹೊರತು, 
ಅನುವೃತ್ತಿಯಿಂದ ಆದದ್ದಲ್ಲ ಎಂಬುದನ್ನು ಗಮನಿಸಬೇಕು. 


ಸೂತ್ರ 23. ಯಥಾಸಂಖ್ಯಮನುದೇಶಃ ಸಮಾನಾಮ್‌ (1.3.10)- 

ವೃತ್ತಿ -ಸಮಸಮ್ದನ್ಳೀ ವಿಧಿಃ ಯಥಾಸಂಖ್ಯಂ ಸ್ಯಾತ್‌। ಹರಯೇ, ವಿಷ್ಣವೇ। ನಾಯಕಃ, 
ಪಾವಕಃ 

ಅರ್ಥ -"ಸಂಖ್ಯಾಮ್‌ ಅನತಿಕಮ್ಯ-ಯಥಾಸಂಖ್ಯಮ್‌'ಎಂದರೆ, ಕ್ರಮವಾಗಿ ಎಂದು 
ಅರ್ಥ. “ಅನುದೇಶ'ವೆಂದರೆ ವಿಧಿಸುವುದು ಅಥವಾ ವಿಧಾನ ಮಾಡುವುದು ಎಂದರ್ಥ. 
ವಿಧಿಸಬೇಕಾದರೆ ಸ್ಥಾನಿ ಇರಬೇಕು. ಸ್ಥಾನಿಗಳನ್ನು ಉದ್ದೇಶವೆಂದು ಕರೆಯುತ್ತಾರೆ. 
ಆ ಸ್ಥಾನಿಯ ಸ್ಥಾನದಲ್ಲಿ ವಿಧಿಸುವ ಶಬ್ದ ಸ್ವರೂಪವನ್ನು ಆದೇಶವೆಂದು ಕರೆಯುತ್ತಾರೆ. 
ಯಾವ ಒಂದು ಸ್ಥಳದಲ್ಲಿ ಉದ್ದೇಶಗಳು ಮತ್ತು ವಿಧೇಯಗಳು ಸಮಾನ ಸಂಖ್ಯೆಯಲ್ಲಿ 
ಇರುವವೋ ಅಲ್ಲಿ ಮೊದಲನೇಯ ಉದ್ದೇಶಕ್ಕೆ(ಸ್ಥಾನಿಗೆ) ಮೊದಲನೇಯ 
ವಿಧೇಯವು(ಆದೇಶವು) ಎರಡನೇಯ ಉದ್ದೇಶಕ್ಕೆ ಎರಡನೇಯ ಆದೇಶವೆಂದು 
ಈ ರೀತಿಂಶಾಗಿ ವಿದಾನ ವರಾಡಬೇಕು ಎಂಬ ಈ ಅರ್ಥವನ್ನು 
“ಯಥಾಸಂಖ್ಯಮನುದೇಶಃ' ಎ೦ಬ ಸೂತ್ರಸ್ಥ ಪದಗಳಿಂದ ಹೇಳಲಾಗಿದೆ. ಇಲ್ಲಿ ಏ, 
ಓ, ಐ, ಔ-ಗಳು ನಾಲ್ಕು ಸ್ಥಾನಿಗಳಾಗಿದ್ದು ವಿಧೇಯಗಳೂ ಸಹ ಸಮಾನವಾದ 
ಸಂಖ್ಯೆ (ನಾಲ್ಕು) ಉಳ್ಳದ್ದಾಗಿರುವದರಿಂದ ಮೊದಲನೇಯ ಉದ್ದೇಶವಾದ "ಎಏ'ಕಾರಕ್ಕೆ 
ಮೊದಲನೆಯ ಆದೇಶವಾದ "ಅಯ್‌', ಎರಡನೇಯ ಉದ್ದೇಶವಾದ "ಓ' ಕಾರಕ್ಕೆ 
ಎರಡನೆಯ ಆದೇಶವಾದ ಅವ್‌ "ಔ', ಮೂರನೇಯ ಉದ್ದೇಶವಾದ "ಐ'ಕಾರಕ್ಕೆ, 
ಮೂರನೆಯ ಆದೇಶವಾದ "“ಆಯ್‌', ಮತ್ತು ನಾಲ್ಕನೇಯ ಉದ್ದೇಶವಾದ "ಔ' 


26 ಲಘುಸಿದ್ಧಾಂತ ಕೌಮುದೀ 


ಕಾರಕ್ಕೆ ನಾಲ್ಕನೆಯ ಆದೇಶವಾದ "ಆವ್‌' ಗಳನ್ನು ವಿಧಿಸಲಾಗಿದೆ. (ವಿಧಿಸಲಾಗಿದೆ 
ಎಂದು ಹೇಳಿದಾಗ ಯಾವ ಆಧಾರದ ಮೇಲೆ ವಿಧಿಸಲಾಗಿದೆ ಎಂದು ಪ್ರಶ್ನೆ ಇರುವದಿಲ್ಲ. 
ಸೂತ್ರಕಾರರೇ ಇದಕ್ಕೆ ಪ್ರಮಾಣ.) ಏ.ಓ,ಐ,ಔ ವರ್ಣಗಳಿಗೆ, ಬರುವ ಆದೇಶಗಳ 
ನಾಲ್ಕು ಉದಾಹರಣೆಗಳು ಈ ಕೆಳಗಿನಂತಿವೆ. 


"ಏ'ಕಾರಕ್ಕೆ ಉದಾಹರಣೆಯಾದ "ಹರಯೇ' ಎಂಬಲ್ಲಿ, ಹರಿ + ಜೇ ಎಂದಿದ್ದಾಗ 
ಪ್ರಾತಿಪದಿಕದಲ್ಲಿರುವ “ಇ'ಕಾರಕ್ಕೆ “ಫೇರ್ಜಿತಿ” (7.3.11) ಎಂಬ ಸೂತ್ರದಿಂದ ಗುಣ 
ಬಂದು ಹರೇ * ಏ ಎಂದಾಗುತ್ತದೆ. ಇಲ್ಲಿ "ಏ'ಕಾರಕ್ಕೆ "ಅಚ್‌'(ಏ) 
ಪರವಾಗಿರುವುದರಿಂದ, ಆದೇಶದಲ್ಲಿ ಮೊದಲನೆಯದಾದ, "ಅಯ್‌' ಆದೇಶ ಬರುತ್ತದೆ. 
ಅಗ “ಹರ್‌ + ಅಯ್‌ + ಏ ಎಂದಿದ್ದಾಗ "ಹರಯೇ' ಎಂದು ರೂಪವಾಗುತ್ತದೆ. 

"ಓ' ಕಾರಕ್ಕೆ ಉದಾಹರಣೆಯಾದ "“ವಿಷ್ಣವೇ' ಎಂಬಲ್ಲಿ, ವಿಷ್ಣೋ + ಏ ಎಂದಿದ್ದಾಗ, 
ಮೇಲಿನ ಪ್ರಕ್ರಿಯೆಯಂತೆ ಎರಡನೆಯ ಆದೇಶವಾದ "ಅವ್‌' ಬಂದಾಗ, ವಿಷ್ಟ್‌ + 
ಅವ್‌ + ಏ ಎಂದಾಗಿ "ವಿಷ್ಠವೇ' ಎಂದು ರೂಪವಾಗುತ್ತದೆ. 


“ಐ' ಕಾರಕ್ಕೆ "ನಾಯಕಃ' ಎಂಬುದು ಉದಾಹರಣೆ. ನೀ (ಇ) ಧಾತುವಿಗೆ 
"ಣ್ವುಲ್‌' ಪ್ರತ್ಯಯ ಬಂದಾಗ, ಆ ಪ್ರತ್ಯಯಕ್ಕೆ, "ಅಕ' ಆದೇಶ, "ಣಿತ್‌' ಆದುದರಿಂದ, 
ಅದನ್ನು ನಿಮಿತ್ತ ಮಾಡಿಕೊಂಡು, “ಈ” ಕಾರಕ್ಕೆ ವೃದ್ಧಿ (ಐ) ಬಂದರೆ, ನೈ + ಅಕಃ 
ಎಂದಾಗಿ, ಮೂರನೆಯ ಸ್ಥಾನಿಯಾದ “ಐ ಕಾರಕ್ಕೆ, ಮೂರನೆಯ ಆದೇಶವಾದ 
"ಆಯ್‌' ಬಂದರೆ, ನ್‌ * ಆಯ್‌ 4 ಅಕಃ ಇ ನಾಯಕಃ ಎಂದು ರೂಪವಾಗುತ್ತದೆ. 


'ಔ' ಕಾರಕ್ಕೆ "ಪಾವಕಃ" ಎಂಬುದು ಉದಾಹರಣೆ. ಪೂ (ಇ) ಧಾತುವಿಗೆ 
ಹಿಂದಿನಂತೆ (ನಾಯಕಃ ಎಂಬ ಉದಾಹರಣೆಯಲ್ಲಿದ್ದಂತೆ) ಪ್ರತ್ಯಯ ಬಂದರೆ, ವೃದ್ಧಿ 
ಅದೇಶವಾಗಿ ಬಂದು ಪೌ ಎಂದಾಗಿ, ಪೌ ೬ ಅಕಃ ಎಂದಿರುತ್ತದೆ. ಈಗ "ಪ್‌' 
ಕಾರೋತ್ತರವರ್ತಿ ನಾಲ್ಕನೆಯ ಸ್ಥಾನಿಯಾದ "ಔ' ಕಾರಕ್ಕೆ, ನಾಲ್ಕನೆಯ ಆದೇಶವಾದ, 
"ಆವ್‌' ಬಂದು, ಪ್‌ + ಆವ್‌ + ಅಕಃ ಇ ಪಾವಕಃ ಎಂದು ರೂಪವಾಗುತ್ತದೆ. 

[ವಿಶೇಷ - ಯಥಾಸಂಖ್ಯ ಎಂಬ ನಿಯಮವು, ಸ್ಥಾನಿ + ಆದೇಶಗಳ ಸ್ಥಾನದಲ್ಲಿ 
ಮಾತ್ರವಲ್ಲ, ಧಾತು * ಪ್ರತ್ಯಯ ಇದ್ದಾಗಲೂ ಈ ರೀತಿಯ ಯಥಾ ಸಂಖ್ಯೆ ಕ್ರಮವು 
ಅನುಸರಿಸಲ್ಪಡುತ್ತದೆ. ಈ ವಿಷಯದಲ್ಲಿ, “ಸ್ಯತಾಸೀ ಲೃಲುಟೋಳ”. (3.1.33) ಎಂಬ 
ಸೂತ್ರದ ವಿವರಣೆ ನೋಡಿರಿ]. 

("ಯ್‌'ಕಾರಾದಿ-ಪ್ರತ್ಯಯ ಪರದಲ್ಲರುವಾಗ, ವಾನ್ತಾದೇಶ 
(ಅವ್‌, ಆವ್‌)ಗಳನ್ನು ವಿಧಿಸುವ ಸೂತ್ರ). 
ಸೂತ್ರ 24: ವಾನ್ರೋ ಲು ಪ್ರತ್ಯಯೇ (6.1.79) 

ವೃತ್ತಿ -ಯಕಾರಾದೌ ಪ್ರತ್ಯಯೇ ಪರೇ ಓದೌತೊಃ “ಅವ್‌' "ಆವ್‌' ಏತೌ ಸ್ವಃ 
ಗವ್ಯಮ್‌। ನಾವ್ಯಮ್‌। 

ವಾ॥ ಅಧ್ವಪರಿಮಾಣೇ ಚ । ಗವ್ಯೂತಿಃ । 


ಅಜ್‌ (ಸ್ವರ) ಸನ್ಫಿ-ಪ್ರಕರಣಮ್‌ 27 


ಪ.ಚ್ಛೇ. - ವಾನ್ತಃ ಯಿ, ಪ್ರತ್ಯಯೇ। 

ಅ. ವೃ.- “ಯಥಾಸಂಖ್ಯಮನುದೇಶಃ ಸಮಾನಾಮ್‌” (1.3.10) ಎ೦ಬ ಸೂತ್ರವು 
ಇಲ್ಲಿ ಪ್ರವರ್ತಿಸುತ್ತದೆ. “ಸಂಹಿತಾಯಾಂ” (6.1.72) ಎಂಬುದು ಅಧಿಕಾರ ಸೂತ್ರ. 
(ಇದೇ ಹೆಸರಿನ ಇನ್ನೊಂದು “ಸಂಹಿತಾಯಾಂ” (6.3.1144) ಎಂಬ ಸೂತ್ರವಿದೆ. 
ಅದು ಇಲ್ಲಿ ಪ್ರವೃತ್ತವಾಗುವದಿಲ್ಲ). 

ಅರ್ಥ - "ಯ್‌' ಕಾರಾದಿಯಾದ ಪ್ರತ್ಯಯವು ಪರದಲ್ಲಿರುವಾಗ, “ವ್‌' ಕಾರಾನ್ನವಾದ, 
“ಅವ್‌' “ಆವ್‌' ಆದೇಶಗಳು, "ಓ' ಮತ್ತು "ಔ' ಗಳ ಸ್ಥಾನದಲ್ಲಿ ಕ್ರಮವಾಗಿ ಬರುತ್ತವೆ. 
ಇದರ ಸ್ಪಷ್ಟೀಕರಣಕ್ಕೆ “ಎಚೋಯವಾಯಾವಃ? (6.1.78) ಎಂಬ ಸೂತ್ರವನ್ನು 
ಅವಲಂಬಿಸಬೇಕು. ಈ ಸೂತ್ರದ ಪ್ರಕಾರ "ಏ' “ಐ'ಗಳ ಸ್ಥಾನದಲ್ಲಿ "ಅಯ್‌' “ಆಯ್‌' 
ಮತ್ತು %ಓ' "ಔ'ಗಳ ಸ್ಥಾನದಲ್ಲಿ, "ಅವ್‌' “ಆವ್‌' ಗಳು ಆದೇಶವಾಗಿ ಬರುತ್ತವೆ 
ಎಂದು ಹೇಳಿದೆ. ಈ ಸೂತ್ರ (ವಾನ್ನೋ ಯಿ ಪ್ರತ್ಯಯೇ 6.1.79)ದ ವೃತ್ತಿಯಲ್ಲಿ 
ಹೇಳಿರುವ, "ಅವ್‌' "ಆವ್‌' ಎಂಬ "“ವ್‌' ಕಾರಾನ್ತ ಆದೇಶಗಳು, ಬರಬೇಕಾದರೆ, 
"ಓ' “ಔ'ಗಳ ಸ್ಥಾನದಲ್ಲಿಯೇ ಕ್ರಮವಾಗಿ ಬರುತ್ತವೆ. "ವಾನ್ತಃ' ಎಂಬ ಸೂತ್ರಸ್ಥ 
ಪದವು, ಈ ಎರಡು ಆದೇಶಗಳನ್ನು ಸೂಚಿಸುತ್ತದೆ. ಸಂಹಿತಾ ಅಧಿಕಾರದಲ್ಲಿ, "ಯ್‌' 
ಕಾರಾದಿಯಾದ ಪ್ರತ್ಯಯವು ಪರದಲ್ಲಿರುವಾಗಲೂ "ಓ' ಕಾರ "ಔ' ಕಾರಗಳ ಸ್ಥಾನದಲ್ಲಿ 
"ಅವ್‌' ಮತ್ತು "ಆವ್‌' ಆದೇಶಗಳು ಕ್ರಮವಾಗಿ ಬರುತ್ತವೆ. (ಇದರ ಅರ್ಥ ಕೇವಲ 
ಸ್ವರಪರದಲ್ಲಿದ್ದಾಗ ಮಾತ್ರವಲ್ಲ). "ಯಸ್ಮಿನ್‌ ವಿಧಿಃ ತದಾದಾವಲ್‌ ಗ್ರಹಣೇ' (ಇದು 
ಅಷ್ಟಾಧ್ಯಾಯಿಯಲ್ಲಿ ಇಲ್ಲ). ಎಂಬ ಪರಿಭಾಷೆಯಿಂದ ಆದಿ-ವಿಧಿಯು ಪ್ರವೃತ್ತವಾಗುತ್ತದೆ. 
ಆದ್ದರಿಂದ "ಯಿ' ಎಂದರೆ "ಯ್‌' ಕಾರಾದಿಯೆಂದೂ ಸೂತ್ರದಲ್ಲಿ ಹೇಳಲಾಗಿದೆ. 

[ವಿಶೇಷ - “ಯೇನ ವಿಧಿಃ ತದನ್ನಸ್ಯ”(1.1.72) ಎಂಬ ಪರಿಭಾಷೆಯ ಪ್ರಕಾರ, 
“ಯ್‌' ಕಾರಾನ್ತವಾದ ಪ್ರತ್ಯಯ ಪರದಲ್ಲಿದ್ದಾಗ ಎಂದು ಅರ್ಥ ಮಾಡಬೇಕು. ಆದರೆ, 
ಇಲ್ಲಿ ಆ ಪರಿಭಾಷೆಯು ಕೂಡುವದಿಲ್ಲ. ಆದ್ದರಿಂದ ಈ ಪರಿಭಾಷೆಗೆ ಅಪವಾದವಾಗಿ, 
“ಯಸ್ಮಿನ್‌ ವಿಧಿಃ ತದಾದಾವಲ್‌ ಗ್ರಹಣೇ' (ಇದು ಅಷ್ಟಾಧ್ಯಾಯಿಯಲ್ಲಿ ಇಲ್ಲ) ಎಂಬ 
ಸೂತ್ರವು ಪ್ರವೃತ್ತವಾಗಿದೆ. ಕಾರಣ ಇಲ್ಲಿ "ಯ್‌' ಕಾರಾದಿಯಾದ ಪ್ರತ್ಯಯವೇ ಪರದಲ್ಲಿ 
ಅಪೇಕ್ಷಿತವಾಗಿದೆ]. 

ಗವ್ಯಂ-ಎಂಬ ಉದಾಹರಣೆಯಲ್ಲಿ, ಗೋ--ಯತ್‌ ಎಂದಿದ್ದಾಗ, “ತ್‌' ಕಾರವು 
“ಹಲನ್ತ್ಯಮ್‌” (13.3) ಎಂಬ ಸೂತ್ರದಿಂದ ಲೋಪವಾಗಿ ಗೋ--ಯ ಎಂದಿರುತ್ತದೆ. 
"ಓ' ಕಾರಕ್ಕೆ "ಅವ್‌' ಆದೇಶ ಬಂದು, ಗವ್‌+೬ಯ= ಗವ್ಯ ಎಂದಾಗುತ್ತದೆ. ಗವ್ಯ 
ಇದು “ಅ'ಕಾರಾನ್ತ ಪ್ರಾತಿಪದಿಕವಾಗಿದೆ. ನಪುಂಸಕ ರೂಪವಾಗಬೇಕಾದರೆ, 
“ಅತೋಇಮ್‌” (7.1.24) ಎಂಬ ಸೂತ್ರದಿಂದ "ಅಮ್‌' ಆದೇಶ ಬಂದು 
ಗವ್‌.-ಯಮ್‌-ಗವ್ಯಮ್‌ ಎಂದು ರೂಪವಾಗುತ್ತದೆ. (ಈ ರೂಪವು, “ಗೋ 
ಪಯಸೋರ್ಯತ್‌” (4.3.160) ಎ೦ಬ ಸೂತ್ರದಿಂದ ಆಗಿದೆ.) 

ಇದೇ ರೀತಿಯಲ್ಲಿ, ನೌ + ಯಮ್‌ ಎಂಬ ಉದಾಹರಣೆಯಲ್ಲಿಯೂ "ಆವ್‌' 


28 ಲಘುಸಿದ್ಧಾಂತ ಕೌಮುದೀ 


ಆದೇಶ ಬಂದು, ನ್‌ + ಆವ್‌ + ಯಮ್‌  ನಾವ್ಯಮ್‌ ಎಂಬ ರೂಪವಾಗುತ್ತದೆ. 
“ನಾವ್ಯಮ್‌' ಎ೦ದರೆ ನಾವಾ ತಾರ್ಯಮ್‌ (ಹಡಗಿನಿಂದ ದಾಟಿಸಲ್ಪಡುವದು). ಈ 
ರೂಪವು “ನೌ-ವಯೋ-ಧರ್ಮ-ವಿಷ-ಮೂಲ-ಸೀತಾ-ತುಲಾಭ್ಯಃ ತುಲ್ಕ-ತಾರ್ಯ- 
ಪ್ರಾಪ್ಯ-ವಧ್ಯಾನಾಮ್ಯ-ಸಮ-ಸಮಿತ-ಸಮ್ಮಿತೇಷು (4.4.91)” ಎಂಬ ಸೂತ್ರದಿಂದ 
ಸಿದ್ಧ ವಾಗಿದೆ. 

("ಯ್‌' ಕಾರಾದಿಯಾದ (ಸುಬನ್ತ) ಪದ ಪರವಾದಾಗ, ಅವಾದೇಶ ವಿಧಿಸುವ 
ವಾರ್ತಿಕ) 

ವಾ। “ಅಧ್ವ ಪರಿಮಾಣೇ ಚ? 

ಅ.ವ್ಯ. - “ವಾನ್ನೋ ಯಿ ಪ್ರತ್ಯಯೇ” (6.1.79) ಎಂಬ ಸೂತ್ರದಿಂದ, "ವಾನ್ರಃ' 
ಎಂಬ ಪದವೂ, “ಗೋರ್ಯೂತೌ ಛಂದಸ್ಯುಪಸಂಖ್ಯಾನಮ್‌” ಎಂಬ ವಾರ್ತಿಕದಿಂದ, 
“ಗೋ:' ಮತ್ತು "ಯೂತೌ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ - ಮಾರ್ಗದ ಅಳತೆ (ಪರಿಮಾಣ) ಎಂಬ ಅರ್ಥದಲ್ಲಿ "ಯೂತಿ' ಎಂಬ 
ಪದವು ಪರದಲ್ಲಿದ್ದಾಗ, ಅವ್ಯವಹಿತ ಪೂರ್ವದಲ್ಲಿರುವ "ಗೋ' ಶಬ್ದದ "ಓ' ಕಾರಕ್ಕೆ 
“ಅವ್‌' ಎ೦ಬ ವಾನ್ತಾದೇಶ ಬರುತ್ತದೆ. ಗವ್ಯೂತಿಃ ಎಂಬ ಉದಾಹರಣೆಯಲ್ಲಿ, “ಗೋ' 
ಎಂಬ ಶಬ್ದದ "ಓ' ಕಾರದ ಸ್ಥಾನದಲ್ಲಿ, "ಅವ್‌' ಎಂಬ ಆದೇಶವು ಬರುತ್ತದೆ. 

ಗೋ +೬ ಯೂತಿಃ » ಗ್‌ * ಅವ್‌ ೬ ಯೂತಿಃ ಎ ಗವ್ಯೂತಿಃ ಎಂಬ ರೂಪವು 
ಆಗುತ್ತದೆ. ಇದರ ಅರ್ಥ - ಹಸುವಿನ ಕೂಗು ಕೇಳಿಸುವಷ್ಟು ದೂರ. (ಯೂತಿಃ, 
ಸ್ತೀ, ಕ್ರೋಶಯುಗಮ್‌-ಎಂದು ಅಮರ. ಯೂತಿಃ ಎಂದರೆ ಎರಡು ಕ್ರೋಶ ದೂರ). 


(3) ಗುಣಸಸ್ಸಿ 
(ಗುಣ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ-25: ಅದೇಜ್ಣುಣಃ (11.2) 
ವೃತ್ತಿ -ಅತ್‌ (ತ್‌) ಏಜ್‌ ಚ ಗುಣಸ೦ಜ್ಯಃ ಸ್ಯಾತ್‌। 
ಪ.ಛೇ. - ಅತ್‌, (ತ್‌)ಏಜ್‌, ಗುಣಃ 
ಅರ್ಥ - ಇದು ಸಂಜ್ಞಾ ಸೂತ್ರವಾಗಿದೆ. ಅ, ಏ, ಓ ಈ ಮೂರೂ ವರ್ಣಗಳು, 
ಗುಣ ಎ೦ಬ ಸಂಜ್ಞೆಯನ್ನು ಹೊಂದುತ್ತವೆ. ("ಅತ್‌' ಎಂದರೆ ಹ್ರಸ್ವ "ಅ' ಕಾರ, 
"ಏಜ್‌' ಎಂದರೆ, ಏಜ್‌ ಪ್ರತ್ಯಾಹರದಲ್ಲಿರುವ ದೀರ್ಫ್ಥ "ಏ' ಕಾರ "ಓ' ಕಾರಗಳು). 
ವಿವರಣೆ- "ಅತ್‌' ಎಂದರೆ, “ಅಣುದಿತ್‌ ಸವರ್ಣಸ್ಯಜ್ಛಾಪ್ರತ್ಯಯಃ” (1.1.69) 
ಎಂಬ ಸೂತ್ರದಿಂದ ಹ್ರಸ್ವ "ಅ' ಕಾರದ ಆರು ರೂಪಗಳನ್ನೂ ಮತ್ತು "ಏಜ್‌' 
ಎಂದರೆ, “ಏ' ಕಾರ "ಓ' ಕಾರಗಳಿಗೆ ಹ್ರಸ್ವ ರೂಪಗಳಿಲ್ಲದ್ದರಿಂದಲೂ, ಮತ್ತು 
ತಪರಕರಣ ಮಾಡಿರೋಣದ್ದರಿ೦ದ ಇವುಗಳ ಪ್ಲುತಗಳನ್ನೂ ಹೊರತುಪಡಿಸಿ ಕೇವಲ 
ಆರಾರು ದೀರ್ಫ ರೂಪಗಳನ್ನು ಮಾತ್ರ ತೆಗೆದುಕೊಳ್ಳಬೇಕು. 


ಅಜ್‌ (ಸ್ಪರ) ಸನ್ಯಿ-ಪ್ರಕರಣಮ್‌ 29 


(ತಪರ ವರ್ಣಗಳಗೆ, ಆಯಾ ಕಾಲದಲ್ಲ ಉಚ್ಚರಿಸಲ್ಪಟ್ಟ ವರ್ಣಗಳನ್ನೇ 
ಗ್ರಹಿಸಬೇಕೆ೦ಬ ನಿಯಮ ವಿಧಾಯಕ ಸೂತ್ರ) 


ಸೂತ್ರ-26. ತಪರಸ್ತತ್ಥಾಲಸ್ಯ (1.1.70) 

ವೃತ್ತಿ - ತಃ ಪರಃ ಯಸ್ಮಾತ್‌ ಸ ಚ ತಾತ್‌ಪರಶ್ಚ ಉಚ್ಚಾರ್ಯಮಾಣ- 
ಸಮಕಾಲಸ್ಯೆ ಠವ ಸಂಜ್ಞಾ ಸ್ಯಾತ್‌। 

ಪ. ಛೇ. - ತಪರಃ, ತತ್ಕಾಲಸ್ಯ 

ಅ.ವೃ.- “ಅಣುದಿತ್‌ ಸವರ್ಣಸ್ಯಬಾಪತ್ಯಯ್ಯ (1.1.69) ಎ೦ಬ ಸೂತ್ರದಿಂದ, 
“ಅಣ್‌', "ಅಿಪ್ರತ್ಯಯಃ' ಮತ್ತು " ಸವರ್ಣಸ್ಯ ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 
“ಸ್ವಂ ರೂಪಂ *ಶಬ್ದಸ್ಯ ಅಶಬ್ದ ಸಂಜ್ಞಾ” (1.1.68) ಎಂಬ ಸೂತ್ರದಿಂದ, ಸ್ಟ 
ಎ೦ಬ ಶಬ್ದವು ಅನುವೃತ್ತವಾಗಿ ಚ ಎಂದು ಷಷ್ಠ್ಯನ್ತವಾಗಿ ವಿಪರಿಣಾಮ ಹೊಂದಿದೆ. 

ಅರ್ಥ - "ತಪರಃ' ಎಂಬುದಕ್ಕೆ ಎರಡುರೀತಿಯ ವಿಗ್ರಹ. "ತಃ ಪರಃ ಯಸ್ಮಾತ್‌ 
ಸಃ, ತಪರಃ'. ಇದು ಬಹುವ್ರೀಹಿ ಸಮಾಸ. ಯಾವದರ ಪರದಲ್ಲಿ "ತ್‌' ಕಾರವಿರುವದೋ 
ಅದು ಎಂದರ್ಥ. "ಅತ್‌' ಎಂಬಲ್ಲಿ "ತ್‌' ಕಾರವು "ಅ' ಕಾರದ ಪರದಲ್ಲಿದೆ. ಆದ್ದರಿಂದ 
ಇಲ್ಲಿ, ಹ್ರಸ್ವ "ಅ' ಕಾರ ಗ್ರಹೀತವಾಗುತ್ತದೆ. ಈ “ಅ” ಕಾರವು ಏಕ ಮಾತ್ರಕವಾದ್ದರಿಂದ, 
ಹ್ರಸ್ವ "ಅ' ಕಾರವನ್ನೇ ಗ್ರಹಿಸಬೇಕು ಎಂಬುದು ಈ ವೃತ್ತಿಯ ಅರ್ಥ. ಹ್ರಸ್ವ "ಅ' 
ಕಾರಕ್ಕೆ ಆರು ಭೇದಗಳಿವೆ. (ಅವು ಉದಾತ್ತ, ಅನುದಾತ್ರ, ಸ್ವರಿತ ಇವುಗಳ ಅನುನಾಸಿಕ 
ಮತ್ತು ಅನನುನಾಸಿಕಗಳು). 

ಎರಡನೆಯ ವಿಗ್ರಹ ವಾಕ್ಕ- “ತಾತ್‌ ಪರಃ - ತಪರಃ. ಇದು ಪಣ್ಣುಮೀ ತತ್ಪುರುಷ 
ಸಮಾಸ, ಇಲ್ಲಿ "ಏಜ್‌' ಎಂಬ ಪ್ರತ್ಯಾಹರಕ್ಕೆ ತಾತ್ಸರತ್ವ ಬರಬೇಕಾದರೆ, ಅದೇ" "ತ್‌' 
ಕಾರವನ್ನೇ ಪೂರ್ವವರ್ತಿಯಾಗಿ, ತೆಗೆದುಕೊಳ್ಳಬೇಕು. (ಸೂತ್ರದಲ್ಲಿರುವ ಒಂದೇ 
“ತ್‌” ಕಾರವು ದೇಹಲೀ (ಹೊಸ್ತಿಲ ಮೇಲಿನ) ದೀಪ ನ್ಯಾಯದಂತೆ ಎರಡೂಕಡೆಗೆ 
ಅನ್ವಯಿಸುತ್ತದೆ. ಅ4ತ್‌*ಏಜ್‌ ಅತ್‌, ತ್‌೬ಏಜ್‌ಎಅದೇಜ್‌). 

ಇಲ್ಲಿ "ಅ ಕಾರವನ್ನು ಹ್ರಸ್ತವಾಗಿ ಉಚ್ಚರಿಸಿರುವದರಿಂದ, "ಅತ್‌' ಎಂದರೆ, ಹ್ರ 
“ಅ'ಕಾರವನ್ನು ಮಾತ್ರ ತ್ರ ಗ್ರಹಿಸಚೇಕು. ಹಾಗೆಯೇ "ತ್‌4ಏಜ್‌” ಎಂಬಲ್ಲಿ, ("ತ್‌' ಜಾ 
ಏಜ್‌- ಪ್ರತ್ಯಾಹರದಲ್ಲಿ ಹೆಳಿರುವ ದೀರ್ಫ "ಏ' ಕಾರ "ಓ' ಕಾರಗಳೆರಡಕ್ಕೂ 
ಸಂಬಂಧಿಸಿರುವದರಿಂದ), ದೀರ್ಫ ಗಳಾದ "ಏ' "ಓ' ಕಾರಗಳನ್ನು ಮಾತ್ರ 
ತೆಗೆದುಕೊಳ್ಳಬೇಕು (ಪ್ಲುತ ವರ್ಣಗಳನ್ನಲ್ಲ. ಕಾರಣ ಅಲ್ಲಿ 3 ಎಂಬ ಸಂಖ್ಯೆ ಇರುವದಿಲ್ಲ). 

“ಆದ್ಲುಣಃ” ಎ೦ಬ ಮುಂದಿನ ಸೂತ್ರದಲ್ಲಿ "ತ್‌' ಕಾರವು ಪರದಲ್ಲಿದ್ದರೂ, ಅದು 
"ತ'ಪರಕರಣದಿಂದಾದದ್ದಲ್ಲ. ಅದು "ಅ' ಕಾರದ ಪಳ್ಳುಮ್ಯನ್ತ ರೂಪ. ಇಂತಹ 
ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಲು ಆಯಾ ಸೂತ್ರದ ವ್ಯಾಖ್ಯಾನಗಳಿಂದ ತಿಳಿದುಕೊಳ್ಳಬೇಕು. 

(ಉದಾ: ರಾಮ ಎಂಬ ಅಕಾರಾನ್ತ ಶಬ್ದವು ರಾಮಾತ್‌ ಎಂದು ಆಗಿರುವಂತೆ.) 


30 ಲಘುಸಿದ್ಧಾಂತ ಕೌಮುದೀ 


(ಗುಣಕಾರ್ಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 27: ಆದ್ಲುಣಃ (6.1.87) 
ವೃತ್ತಿ- ಅ-ವರ್ಣಾತ್‌ ಅಚಿ ಪರೇ ಪೂರ್ವ-ಪರಯೋಃ ಏಕೋ ಗುಣಃ ಆದೇಶಃ 
ಸ್ಯಾತ್‌। ಉಪೇನ್ದಃ ಗಜ್ಗೋದಕಮ್‌। 


ಪ.ಛೇ.- ಆತ್‌, ಗುಣಃ 


ಅ. ವ್ಯ- ಇಕೋ ಯಣಚಿ (6.1.77)ಎಂಬ ಸೂತ್ರದಿಂದ "ಅಚಿ' ಎಂಬ ಪದವು 
ಅನುವೃತ್ತವಾಗಿದೆ. “ಏಕಃ ಪೂರ್ವ ಪರಯೋಃ (6.1.84)” ಎಂಬುದು ಅಧಿಕಾರ 
ಸೂತ್ರ. 

ಅರ್ಥ - "ಅ' ವರ್ಣದ ನಂತರ (18 ವಿಧವಾದ "ಅ' ಕಾರಗಳ ನಂತರ) 
"ಅಚ್‌' ಪರದಲ್ಲಿದ್ದಾಗ, ಪೂರ್ವ-ಪರಗಳ ಸ್ಥಾನದಲ್ಲಿ ಒಂದು ಗುಣವರ್ಣವು 
ಆದೇಶವಾಗಿ ಬರುತ್ತದೆ. ಅಂದರೆ, ಹ್ರಸ್ವ ಅಥವಾ ದೀರ್ಫ- ಅ ಕಾರದ ನಂತರ, 
"ಅಚ್‌' ವರ್ಣವು ಅವ್ಯವಹಿತವಾಗಿ ಪರದಲ್ಲಿದ್ದಾಗ, ಪೂರ್ವ "ಅ' ಕಾರದ ಮತ್ತು 
ಪರದಲ್ಲಿರುವ "ಅಚ್‌' ವರ್ಣದ ಸ್ಥಾನಗಳಲ್ಲಿ, (ಅ ,ಏ, ಓ ಗಳಲ್ಲಿ ಒಂದಾದ), 
ಒಂದು ಗುಣವರ್ಣವು ಆದೇಶವಾಗಿ ಬರುತ್ತದೆ. ಈ ಆದೇಶವು ಸ್ಥಾನ ಸಾಮ್ಯದಿಂದ 
“ಸ್ಥಾನೇ ಅನ್ತತರತಮಃ (1.1.50)” ಎಂಬ ಪರಿಭಾಷೆಯಿಂದ ಬರುವದು. 


ಉದಾ-1: ಉಪೇಸ = ಉಪ + ಇನ್ನಃ ಎಂಬಲ್ಲಿ, ಉಪಸರ್ಗದಲ್ಲಿರುವ 
“ಪ'ಕಾರೋತ್ತರ “ಅ” ಕಾರವು ಪೂರ್ವ ವರ್ಣವಾಗಿಯೂ, ಇನ್ನ ಎಂಬಲ್ಲಿ ಇರುವ 
“ಇ ವರ್ಣವು ಅವ್ಯವಹಿತಪರವಾಗಿಯೂ ಇವೆ. ಇಲ್ಲಿ (ಅ ಮತ್ತು ಇ) ಇವುಗಳ 
ಸ್ಥಾನದಲ್ಲಿ, ಸ್ಥಾನಸಾಮ್ಯದಿಂದ (ಇವುಗಳನ್ನು ಕೊಂದು) “ಏ' ಕಾರವೆಂಬ ಒಂದೇ 
ಗುಣಾಕ್ಷರವು ಆದೇಶವಾಗಿ ಬಂದು, “ಉಪ್‌. + d+ ನ್ವಃ = ಉಪೇನ್ಚಃ ಎಂದು 
ರೂಪ ವಾಗುತ್ತದೆ. (ಅ ಕಾರಕ್ಕೆ ಕಣ್ಣ ಸ್ಥಾನ, “ಇ” ಕಾರಕ್ಕೆ ತುಲು ಸ್ಥಾನ. ಇವೆರಡಕ್ಕೂ 
ಸ್ಥಾನಸಾಮ್ಯವುಳ್ಳ ವರ್ಣವೆಂದರೆ, ಸ “ತಾರ (ಏದೈತೋಃ ಕಣ್ಕತಾಲು). ಇಲ್ಲಿ "ಖ್‌ 
ಕಾರಕ್ಕೂ ಕಣ್ಣತಾಲು ಸಾಮ್ಯವಿದ್ದರೂ, ಅದು ವೃದ್ಧಿ ಸಂಜ್ಞೆಯುಳ್ಳದ್ದು). 

ಉದಾ- 2: ಗಜ್ಗೋದಕಮ್‌-ಗಜ್ಗಾಉದಕಮ್‌ ಎಂಬಲ್ಲಿ ಪೂರ್ವ ವರ್ಣವು 
ದೀರ್ಫ- “ಅ” (ಆ) ಕಾರವಾಗಿದ್ದು, ಅವ್ಯವಹಿತ ಪರವರ್ಣವು "ಉ' ಕಾರವಾಗಿದ್ದು, 
ಇವುಗಳ ಸ್ಥಾನ ಸಾಮ್ಯದಿಂದ, "ಓ' ಕಾರವು ಆದೇಶವಾಗಿ ಬರುತ್ತದೆ. ಆಗ ಗಜ್‌+ 
ಓ.-ದಕಮ್‌-ಗಜ್ಗೋದಕಮ್‌ ಎಂದಾಗುತ್ತದೆ. (ಓದೌತೋಃ ಕಣ್ಮೋಷ್ಟಮ್‌) ಇಲ್ಲಿ 


“ಔ' ಕಾರವು ವೃಧ್ಯಕ್ಷರವಾದ್ದರಿಂದ ಗುಣಾಕ್ಷರವಾದ “ಓ' ಕಾರವೇ ಆದೇಶವಾಗಿ 
ಬರುತ್ತದೆ. 


ವಿಶೇಷ-ಇಲ್ಲಿ ಅ, ಏ ಮತ್ತು ಓ ಎಂಬ ಗುಣಾಕ್ಷರಗಳಲ್ಲಿ, ಮೊದಲು "ಏ'ಕಾರ 
"ಓ' ಕಾರಗಳು ಆದೇಶವಾಗಿ ಬರುವದನ್ನು ಹೇಳಿದನಂತರ "ಅ' ಕಾರಾದೇಶದ ಬಗ್ಗೆ 
ವಿಶೇಷವನ್ನು ಸೂಚಿಸುತ್ತಾನೆ. 


ಅಟ್‌ (ಸ್ಪರ) ಸಥ್ಧಿ-ಪ್ರಕರಣಮ್‌ 31 


“ಅ” ಅಥವಾ “ಆ' ಮತ್ತು "ಯ' ಇವೆರಡೂ ಸೇರಿದಾಗ ಇವುಗಳ ಸ್ಥಾನದಲ್ಲಿ 
“ಅರ್‌' ಎಂಬುದು ಆದೇಶವಾಗಿ ಬರುತ್ತದೆ. ಇದರಂತೆ, ಅದರ (ಯ ಕಾರದ) 
ಸವರ್ಣವಾದ "ಲೃ' ಕಾರದ ಸ್ಥಾನದಲ್ಲಿ, "ಅಲ್‌' ಎಂದು ಆದೇಶವು ಬರುತ್ತದೆ. 
(ಉರಣ್‌ ರಪರಃ (1.1.51) ಎಂಬ ಸೂತ್ರವನ್ನು ನೋಡಿರಿ). [ಈ ಸಂಧಿ ಪ್ರಕರಣದಲ್ಲಿ, 
ಕೇವಲ “ಅ” ಕಾರವೆಂಬ ಗುಣಾಕ್ಷರವು ಪ್ರತ್ಯೇಕವಾಗಿ ಆದೇಶವಾಗಿ ಬರುವ ಸಂದರ್ಭಗಳು 
ಕಂಡುಬಂದಿಲ್ಲ. ಮತ್ತು “ಅಕಃ ಸವರ್ಣೇ ದೀರ್ಫಃ (6.1.101)” ಹಾಗೂ “ವೃದ್ಧಿರೇಚಿ 
(6.1.88)” ಎಂಬ ಎರಡು ಸೂತ್ರಗಳು ಗುಣ ಸಂಧಿಗೆ ಅಪವಾದವಾಗಿವೆ ಎಂಬುದನ್ನು 
ಆಯಾ ಸೂತ್ರಗಳಲ್ಲಿ ಕಾಣಬಹುದು]. 

(ಅಜ್‌ (ಸ್ವರ) ವರ್ಣಕ್ಕೆ ಅನುನಾಸಿಕ ಸಂಜ್ಞೆ ವಿಧಿಸುವ ಸೂತ್ರ) 
ಸೂತ್ರ - 28: ಉಪದೇಶೇಇಅನುನಾಸಿಕ ಇತ್‌ (1.3.2) 

ವೃತ್ತಿ -ಉಪದೇಶೇ ಅನುನಾಸಿಕಃ ಅಚ್‌ ಇತ್‌-ಸಂಜ್ಞಃ ಸ್ಕಾತ್‌। ಪ್ರತಿಜ್ಞಾನುನಾಸಿಕ್ಕಾಃ 
ಪಾಣಿನೀಯಾಃ “ಲಣ್‌' ಸೂತ್ರಸ್ಥ- "ಅ'ವರ್ಣೇನ ಸಹ ಉಚ್ಚಾರ್ಯಮಾಣೋ 
ರೇಫೋ ರಲಯೋಃ ಸಂಜ್ಞಾ 

ಪ.ಛೇ.- ಉಪದೇಶೇ, ಅಚ್‌, ಅನುನಾಸಿಕ, ಇತ್‌! 

ಅರ್ಥ - ಉಪದೇಶವೆಂದರೆ, ಆದ್ಯೋಚ್ಚಾರಣೆ ಎಂದು “ಹಲನ್ತ ಕ್ರಮ್‌ (1.3.3)” 
ಎಂಬ ಸೂತ್ರದಲ್ಲಿ ಈ ಹಿಂದೆಯೇ ಹೇಳಲಾಗಿದೆ. “ಮೊದಲ ಉಚ್ಚಾರಣೆ” ಎಂದು 
ಹೇಳಿರೋಣದರಿಂದ, ಇದು ಶಿವಸೂತ್ರಗಳಿಗೂ ಮುನಿತ್ರಯರ ಉಚ್ಚಾರಣೆಗೂ 
ಅನ್ವಯಿಸುತ್ತದೆ ಎಂದು ಹೇಳಿದ್ದೇವೆ. ಇದು ಮಾತ್ರವಲ್ಲದೇ ಕೆಳಗಿನ ಶ್ಲೋಕದಲ್ಲಿ 
ಬರುವ ಇತರ ಶಬ್ದ ಸ್ವರೂಪಗಳಿಗೂ ಉಪದೇಶ ಸಂಜ್ಞೆಯು ಬರುತ್ತವೆ ಎಂದು 
ಅದೇ ಸಂದರ್ಭದಲ್ಲಿ ಹೇಳಿದ್ದೇವೆ. 

ಧಾತು-ಸೂತ್ರ-ಗಣೋ-ಣಾದಿ-ವಾಕ್ಯ-ಅಜ್ಲಾನುಶಾಸನಂ। 
ಆಗಮ-ಪ್ರತ್ಯಯಾssದೇಶಾಃ ಉಪದೇಶಾಃ ಪ್ರಕೀರ್ತಿತಾಃ॥ 

ಈ ರೀತಿ ಮೇಲೆ ಹೇಳಿರುವ ಉಪದೇಶ ವಾಚಕಗಳಾದ ಶಬ್ದಗಳಲ್ಲಿ, ಯಾವ 
ಸ್ವರಗಳು ಅನುನಾಸಿಕವಾಗಿ ಉಚ್ಚರಿಸಲ್ಪಟ್ಟಿವೆಯೋ, ಆ ಸ್ವರ ವರ್ಣಗಳೇ 
ಅನುನಾಸಿಕವೆಂದು ತಿಳಿಯಬೇಕು. ಬೇರೆ ಶಬ್ದಗಳನ್ನು ಅನುನಾಸಿಕವಾಗಿ 
ಉಚ್ಚರಿಸಬಾರದು. ಇದನ್ನು ಪಾಣಿನಿ ಮತ್ತು ಅವರ ಶಿಷ್ಯ ಪರಂಪರೆಯಿಂದಲೇ 
ತಿಳಿಯಬೇಕು. ಅವು “ಇತ್‌' ಸಂಜ್ಞೆಯನ್ನು ಹೊಂದುತ್ತವೆ. [ಪಾಣಿನಿ ಮೊದಲಾದವರ 
ಕಾಲದಲ್ಲಿ ಯಾವರೀತಿಯಲ್ಲಿ, ಸ್ವರಗಳನ್ನು "ಇತ್‌' ಆಗಿ ಪರಿಗಣಿಸುತ್ತಿದ್ದರೋ (ಅಂದರೆ 
ಅನುನಾಸಿಕ ವರ್ಣದಮೇಲೆ (ಅರ್ಧಚನ್ನದ ಮೇಲೆ ಚುಕ್ಕಿ ಚಿನ್ಹೆಯನ್ನು) 
ಚಂದ್ರಬಿಂದುವನ್ನು ಬರೆಯುತ್ತಿದ್ದರು. ಆ ಪ ಪರಂಪಕೆ ಈಗ ನಿಂತುಹೋಗಿರೋಣದ್ದರಿಂದ, 
ಅದನ್ನು ಹೇಗೆ ಗುರುತಿಸುವದು ಎಂಬುದನ್ನು ಸ್ಪಷ್ಟಪಡಿಸುತ್ತಾರೆ. 

ಪ್ರತಿಜ್ಞಾಯತೇ ಅಭ್ಯುಪಗಮ್ಯತೇ (ಅಜ್ಲೇಕರಿಸಲ್ಪಡುತ್ತದೆ) ಇತಿ ಪ್ರತಿಜ್ಞಾ ಅನುನಾಸಿಕಸ್ಯ 


32 ಲಘುಸಿದ್ಧಾಂತ ಕೌಮುದೀ 


ಭಾವಃ ಆನುನಾಸಿಕ್ಕಮ್‌. ಪ್ರತಿಜ್ಞಾ ಆನುನಾಸಿಕ್ಕಮ್‌ ಏಷಾಂ ತೇ ಪ್ರತಿಜ್ಞಾನುನಾಸಿಕ್ಯಾಃ. 
ಅನುನಾಸಿಕ ಸ್ವರೂಪವನ್ನು, ಅಜ್ಲೇಕರಿಸಿದವರು (ಎಂದರ್ಥ). ಪಾಣಿನಿನಾ ಪ್ರೋಕ್ತಂ 
ಪಾಣಿನೀಯಮ್‌. ತತ್‌ ಅಧೀಯತೇ ವಿದನ್ತಿ ವಾ ಪಾಣೀನೀಂಯಾಃ. 
ಪಾಣಿನೀಯವರಿಂದ (ಅನುನಾಸಿಕವಾಗಿ) ಉಚ್ಚರಿಸಲ್ಪಟ್ಟದ್ದನ್ನು ತಿಳಿದವರು, ಅಥವಾ 
ಅಧ್ಯಯನ ಮಾಡುವವರೇ ಪಾಣಿನೀಯರು. ಅಂದರೆ, ಅವರ ಶಿಷ್ಯಪರಂಪರೆಯಲ್ಲಿ 
ಬಂದವರು ಎಂದರ್ಥ. ಉಪದೇಶದಲ್ಲಿರುವ ಅನುನಾಸಿಕವನ್ನು, “ಇತ್‌' ಆಗಿ 
ಪರಿಗಣಿಸಲ್ಪಡುವದಕ್ಕೆ ಪ್ರಯೋಜನವನ್ನು ಹೇಳುತ್ತಾರೆ. 

"ಲಣ್‌' ಸೂತ್ರದಲ್ಲಿ, "ಲ್‌' ಕಾರೋತ್ತರವರ್ತಿ "ಅ' ಕಾರವು ಅನುನಾಸಿಕವಾಗಿ 
ಇರುವದರಿಂದ, ಅದಕ್ಕೆ ಪಾಣಿನಿಯವರು "ಇತ್‌'ಸಂಜ್ಞೆಯನ್ನು ವಿಧಿಸುತ್ತಾರೆ. “ಇತ್‌' 
ಸಂಜ್ಞೆಯನ್ನು ವಿಧಿಸಿದ್ದರಿಂದ ಈ "ಅ' ಕಾರವನ್ನು “ಇತ್‌' ಆಗಿ ಮಾಡಿಕೊಂಡು 
ಪ್ರತ್ಕಾಹಾರವನ್ನು ತಯಾರಿಸಬೇಕು. ಇದೇ "ಇತ್‌' ನ ಪ್ರಯೋಜನ. ಆದ್ದರಿಂದ ಈ 
"ಇತ್‌'(ಅ)ನ ಸಹಾಯದಿಂದ ಪಾಣಿನಿಯವರು "ರ' ಎಂಬ ಪ್ರತ್ಯಾಹಾರವನ್ನು 
ಮಾಡಿದ್ದಾರೆ. "ರ' ಪ್ರತ್ಯಾಹಾರವನ್ನು ಹೇಳುವ ಸೂತ್ರವೆಂದರೆ, ಮುಂದಿನ ಸೂತ್ರವಾದ 
“ಉರಣ್‌ ರಪರಃ (1.1.51)” ಎ೦ಬ ಸೂತ್ರ. ರಪರಃ ಎಂದರೆ "ರ' ಪ್ರತ್ಯಾಹಾರಪರಃ 
ಎಂದು ಅರ್ಥ. ಅಂದರೆ ("ರ' ಎಂಬ ಪ್ರತ್ಯಾಹಾರದಲ್ಲಿ "ರ್‌' ಎಂಬುದು ಆದ್ಯಕ್ಷರ. 
ಇದು (ಹ್‌,ಯ್‌,ವ್‌,ರ್‌,ಟ್‌)ನಲ್ಲಿರುವ ರೇಫವೆಂದು ತಿಳಿಯಬೇಕು). "ರ್‌' 
ಕಾರೋತ್ತರವರ್ತಿ ಅನುನಾಸಿಕ "ಅ' ಕಾರವೇ ಅನ್ನ್ಯವಾದ "ಇತ್‌'. ಈ "ಅನುನಾಸಿಕ 
ಅ'-ಕಾರವು “ಲಣ್‌” ಸೂತ್ರದಲ್ಲಿರುವ "ಲ್‌'ಕಾರೋತ್ತರವರ್ತಿ ಅ-ಕಾರವು. ಆದ್ಯಕ್ಷರವಾದ 
ರೇಫವನ್ನು ಮತ್ತು "ಅ' ಕಾರವನ್ನು ಸೇರಿಸಿದರೆ "ರ' ಎಂಬ ಪ್ರತ್ಯಾಹಾರ ಸಿಗುತ್ತದೆ. 
ಈ ಪ್ರತ್ಯಾಹಾರದಲ್ಲಿ “ರೇಫಘ' ಮತ್ತು “ಲ' ಕಾರಗಳು ಮಾತ್ರ ಗೃಹೀತವಾಗುತ್ತದೆ. 
(ರೇಫೋತ್ತರ "ಟ್‌' ಇತ್ತಾಗಿರೋಣದ್ದರಿಂದ ಅದು “ತಸ್ಯ ಲೋಪಃ” (1.3.9) 
ಎ೦ಬ ಸೂತ್ರದಿಂದ ಲೋಪ ಹೊಂದುತ್ತದೆ. ಮತ್ತು ಅನುನಾಸಿಕವಾದ "ಅ' ಕಾರವು ' 
“ಇತ್‌' ಆಗಿರುವದರಿಂದ ಅದೂ ಲೋಪಹೊಂದುತ್ತದೆ. ಆದ್ದರಿಂದ "ರ್‌' ಮತ್ತು 
“ಲ್‌” ಮಾತ್ರ ಉಳಿಯುತ್ತವೆ. ಈ ರೀತಿ "ರ' ಪ್ರತ್ಯಾಹಾರವನ್ನು ಮುಂದಿನ ಸೂತ್ರದಲ್ಲಿ 
ಉಪಯೋಗಿಸಿದ್ದಾರೆ. 

ರ- ಪ್ರತ್ಯಾಹಾರದ ವಿವರಣೆ :- 

ಮಾಹೇಶ್ವರ ಸೂತ್ರಗಳಲ್ಲಿ ಒಂದಾದ "ಹಯವರಟ್‌' ಸೂತ್ರದ ನಂತರ ಬರುವ 
“ಲಣ್‌' ಸೂತ್ರದಲ್ಲಿ ಲ್‌+ಅ+ಣ್‌ ಇದ್ದು, ಇದರಲ್ಲಿ ಅನುನಾಸಿಕವಾದ "ಅ' ಮತ್ತು 
"ಹ್‌' ಎರಡೂ "ಇತ್‌' ಗಳಾಗಿವೆ. ಉಳಿದದ್ದು "ಲ್‌' ಮಾತ್ರ. "ಹಯವರಟ್‌' ದಲ್ಲಿ 
ರ್‌.-ಅ ಎಂಬಲ್ಲಿ "ಅ' ಕಾರವು ಉಚ್ಚಾರಣಾರ್ಥ. ಈ "ರ್‌' ಮತ್ತು "ಲಣ್‌' ದಲ್ಲಿ 
"ಇತ್‌' ಆಗಿರುವ ಅನುನಾಸಿಕ "ಅ' ಕಾರ ಎರಡನ್ನೂ ಸೇರಿಸಿದಾಗ (ರ್‌.-ಅ) "ರ' 
ಎಂಬ ಪ್ರತ್ಯಾಹಾರವು ದೊರಕುತ್ತದೆ. ಈ "ರ' ಪ್ರತ್ಯಾಹಾರವು "ರ್‌' ಮತ್ತು "ಲ್‌' 
ಗಳಿಗೆ ಸಂಜ್ಞೆಯಾಗುತ್ತದೆ. ಹಯವರಟ್‌ ಎಂಬ ಸೂತ್ರದಲ್ಲಿಯ "ಟ್‌' ಎಂಬುದು 


ಅಜ್‌ (ಸ್ಪರ) ಸಳ್ಳಿ-ಪ್ರಕರಣಮ್‌ 33 


“ಇತ್‌'. “ಪ್ರತ್ಯಾಹಾರೇಷು ಇತಾಂ ನ ಗ್ರಹಣಂ” ಎ೦ಬ ಭಟ್ಟೋಜಿಯವರ ವಾಕ್ಯದ 
ಪ್ರಕಾರ ಪ್ರತ್ಯಾಹಾರಗಳಲ್ಲಿ ಬರುವ "ಇತ್‌' ವರ್ಣಗಳನ್ನು ಗ್ರಹಿಸಬಾರದು. 


(ಬು. ಲೃ, ವರ್ಣಗಳ ಸ್ಥಾನದಲ್ಲ, ಆದೇಶವಾಗಿ ಬರುವ 
ಸ್ಟರ ನಿಯಮವನ್ನು ಹೇಳುವ ಸೂತ್ರ). 


ಸೂತ್ರ - 29: ಉರಣ್‌ ರಪರಃ (11.51) 

ವೃತ್ತಿ -"ಯ' ಇತಿ ತ್ರಿಂಶತಃ ಸಂಜ್ಞಾ ಇತ್ಯುಕ್ತಮ್‌। ತತ್‌-ಸ್ಥಾನೇ ಯಃ ಅಣ್‌ ಸಃ 
ರಪರಃ ಸನ್ನೇವ ಪ್ರವರ್ತತೇ। ಕೃಷ್ಣರ್ಧಿಃ ತವಲ್ಮಾರಃ। 

ಪ.ಛೇ.- ಉಃ (ಷಷ್ಠೀ), ಅಣ್‌, ರಪರಃ । 

ಅ.ವೃ. - “ಷಷ್ಠೀ ಸ್ಥಾನೇ ಯೋಗಾ” (1.1.49) ಎಂಬ ಸೂತ್ರದಿಂದ “ಸ್ಥಾನೇ' 
ಎಂಬುದು ಅನುವೃತ್ತವಾಗುತ್ತದೆ. ಮತ್ತು “ಸ್ಥಾನೇತನ್ಷರತಮಃ” (1.1.50) ಎಂಬ 
ಸೂತ್ರದಿಂದ, "ಸ್ಥಾನೇ' ಎ೦ಬುದು ಅನುವೃತ್ತವಾಗುತ್ತದೆ. ಈ ಎರಡನೆಯ ಸ್ಥಾನೇ 
ಎ೦ಬ ಶಬ್ದವು, ಪ್ರಥಮಾ ವಿಭಕ್ತಿಯಲ್ಲಿ ಸ್ಥಾನಂ ಎಂದು ವಿಪರಿಣಾಮ ಹೊಂದಿ, 
"ಅಣ್‌' (ಅ,ಇ,ಉ) ಎಂಬುದಕ್ಕೆ ವಿಶೇಷಣವಾಗುತ್ತದೆ. 

ಅರ್ಥ - ಇದು ಪರಿಭಾಷಾ ಸೂತ್ರ. "ಯ' ಕಾರದ ಸ್ಥಾನದಲ್ಲಿ ಯಾವ "“ಅಣ್‌' 
(ಅ,ಇ,ಉ) ಬರುತ್ತದೆಯೋ ಅದು "ರ್‌' ಪರವಾಗಿಯೋ, "ಲ್‌' ಪರವಾಗಿಯೋ 
ಬರುತ್ತದೆ. "ರ' ಎಂಬುದು ಪ್ರತ್ಯಾಹಾರವಾದದ್ದರಿಂದ, "ರ್‌' ಮತ್ತು "ಲ್‌' ಕಾರಗಳು 
ಗೃಹೀತವಾಗುತ್ತವೆ. ("ರ್‌' “ಲೃ' ವರ್ಣಯೋಃ ಮಿಥಃ ಸಾವರ್ಣ್ಯಂ ವಾಚ್ಕಮ್‌” ಎಂಬ 
ವಾರ್ತಿಕದಿಂದ "ರ್‌' "ಲ್ಕ' ವರ್ಣಗಳಿಗೆ, 30 ಭೇದಗಳು ಪರಸ್ಪರ ಸವರ್ಣಗಳೆಂದು 
ತಿಳಿಯಬೇಕು. ಯ ಕಾರಕ್ಕೆ 18 ಸ್ಥಾನ ಮತ್ತು ಲೃ ಕಾರಕ್ಕೆ 12 ಸ್ಥಾನಗಳು ಸೇರಿ 30 
ಸ್ಥಾನಗಳು ಪರಸ್ಪರ ಸವರ್ಣಗಳಾಗುತ್ತವೆ]. ರಃ ಪರಃ ಯಸ್ಮಾತ್‌ ಸಃ ರಪರಃ (ರ 
ಪ್ರತ್ಯಾಹಾರ-ಪರಃ) ಅಂದರೆ, "ರ್‌' ವನ್ನೋ ಅಥವಾ "ಲ್‌' ಕಾರವನ್ನೋ ಪರದಲ್ಲಿ 
ಉಳ್ಳದ್ದಾಗಿ ಬರುತ್ತದೆ ಎಂದರ್ಥ. ಇಲ್ಲಿ "ಅಣ್‌' ಎಂದರೆ ಪೂರ್ವ "ಣ್‌' ಕಾರದಿಂದ 
ಮಾಡಿದ ಪ್ರತ್ಯಾಹಾರ. ಇದರಲ್ಲಿ ಅ,ಇ.ಉ ಮಾತ್ರ ಇರುತ್ತವೆ. [ಏ, ಐ. ಮೊದಲಾದವು 
ಪರ “ಣ್‌' ಕಾರದ ಪ್ರತ್ಯಾಹಾರದಲ್ಲಿರುವುದರಿಂದ ಅವು ಗೃಹೀತವಾಗುವದಿಲ್ಲವೆಂದು 
ತಿಳಿಯಬೇಕು. (ಪೂರ್ವೇಣೈವ “ಅಣ್‌” ಗ್ರಹಾಃ ಸರ್ವೇ).] 

ಇಲ್ಲಿ, "ಅಣ್‌' ನಲ್ಲಿ "ಅ' ಕಾರ ಮಾತ್ರ ಗುಣಾಕ್ಷರವಾಗಿದ್ದು, “ಇ' ಮತ್ತು"ಉ' 
ಕಾರಗಳು ಗುಣಾಕ್ಷರಗಳಲ್ಲ. ಇಲ್ಲಿ ಗುಣಾಕ್ಷರವಾದ "ಅ' ಕಾರಕ್ಕೆ ಮಾತ್ರ ಪ್ರಸಕ್ತಿ 
ಇರುತ್ತದೆ. ಮತ್ತು "ಅಣ್‌' ನಲ್ಲಿರುವ “ಇ'ಕಾರ "ಉ' ಕಾರಗಳಿಗೂ, ರ-ಪರತ್ವ ಮತ್ತು 
ಲ-ಪರತ್ಪಗಳು ಬೇರೆ ಸಂದರ್ಭಗಳಲ್ಲಿ ಬರುತ್ತವೆಯಾದರೂ ಪಾಣಿನಿಯವರು ಇಲ್ಲಿ 
ಸೇರಿಸಿ ಹೇಳಿದ್ದಾರೆ. ಇದು ಅಪ್ರಾಸಜ್ಲೆಕವೆಂದು ಹೇಳುವ ಅಧಿಕಾರ ನಮಗಿಲ್ಲ. 

ಉದಾ. 1: ಕೃಷ್ಣ + ಯದ್ದಿಃ ಎಂಬ ಉದಾಹರಣೆಯಲ್ಲಿ "ಣ್‌' ಕಾರೋತ್ತರವರ್ತಿ 
“ಅ' ಕಾರ ಮತ್ತು "ಯ' ಕಾರಗಳ ಸ್ಥಾನಗಳಲ್ಲಿ, ಆದೇಶವಾಗಿ ಬರುವ, ಗುಣಾಕ್ಷರವಾದ 


34 ಲಘುಸಿದ್ಧಾಂತ ಕೌಮುದೀ 


"ಅ' ಕಾರವು “ಯ' ಪರವಾಗಿ ಬಂದು ಕೃಷ್ಣ್‌ + ಅರ್‌ + ದ್ಧಿಃ ಎ ಕೃಷ್ಣದಿಣ್ಯಃ ಎಂದು 
ರೂಪವಾಗುತ್ತದೆ. ಇದೇ ರೀತಿಯಲ್ಲಿ- 

ಉದಾ-2: ತವ + ಲೃಕಾರ ಎಂಬಲ್ಲಿ, "ವ್‌' ಕಾರೋತ್ತರವರ್ತಿ "ಅ' ಕಾರ 
ಮತ್ತು "ಲ್ಕ'ಕಾರಗಳ ಸ್ಥಾನಗಳಲ್ಲಿ, ಆದೇಶವಾಗಿ ಬರುವ ಗುಣಾಕ್ಷರವಾದ "ಅ" 
ಕಾರವು "ಲ್‌' ಪರವಾಗಿ ಬಂದು, ತವ್‌ + ಅಲ್‌ + ಕಾರಃ - ತವಲ್ಕಾರಃ ಎಂದು 
ರೂಪವಾಗುತ್ತದೆ. 

ಇದರಂತೆ “ಇ' ಕಾರ "ಉ' ಕಾರಗಳಿಗೂ "ರ'ಪರತ್ವ ಮತ್ತು "ಲ್‌'ಪರತ್ವ (ಇರ್‌, 
ಇಲ್‌, ಉರ್‌, ಉಲ್‌) ಬರುವ ಉದಾಹರಣೆಗಳನ್ನು ಮುಂದೆ ಬರುವ ಸ೦ದರ್ಭಗಳಲ್ಲಿ, 
ಹೇಳಲಾಗುವದು. (ಸೂತ್ರ 209 ನೋಡಿ). 


(ಪದಾನ್ತ "ಯ್‌' ಕಾರ "ವ್‌' ಕಾರಗಳಗೆ ಲೋಪ ಹೇಳುವ ಸೂತ್ರ) 

ಸೂತ್ರ - 30: ಲೋಪಃ ಶಾಕಲ್ಯಸ್ಯ (8.3.19) 

ವೃತ್ತಿ -ಅ-ವರ್ಣಪೂರ್ವಯೋಃ ಪದಾನಯೋಃ ಯವಯೋಃ ಲೋಪಃ ವಾ 
ಅಶಿ ಪರೇ। 

ಅ.ವೃ. - “ಭೋ-ಭಗೋ-ಅಘೋತಪೂರ್ವಸ್ಯ ಯೋಶಶಿ” (8.3.17) ಎಂಬ 
ಸೂತ್ರದಿಂದ, "ಅ-ಪೂರ್ವಸ್ಯ' ಮತ್ತು “ಅಶಿ” ಎಂಬ ಪದಗಳು ಅನುವೃತ್ತವಾಗುತ್ತವೆ. 
ಹಾಗೆಯೇ “ವ್ಯೋಃ ಲಘುಪ್ರಯತ್ನತರಃ ಶಾಕಟಾಯನಸ್ಯ” (8.3.18) ಎಂಬ ಸೂತ್ರದಿಂದ, 
"ವ್ಯೋಃ' ಎಂಬುದು ಅನುವೃತ್ತವಾಗುತ್ತದೆ. “ಪದಸ್ಯ” (8.1.16) ಎಂಬ ಅಧಿಕಾರ 
ಸೂತ್ರವು ಪ್ರವ್ಯತ್ತವಾಗುತ್ತದೆ. 

ಅರ್ಥ - “ಅಶ್‌' (ಎಲ್ಲ ಸ್ವರಗಳು, ವರ್ಗೀಯ ತೃತೀಯ, ಚತುರ್ಥ, ಪಳ್ಳುವ 
ವರ್ಣಗಳು ಹಾಗೂ ಹ್‌,ಯ್‌,ವ್‌,ರ್‌,ಲ್‌ ಗಳು) ವರ್ಣವು ಪರದಲ್ಲಿದ್ದಾಗ, “ಅ'ಕಾರ 
ಅಥವಾ "ಆ' ಕಾರವನ್ನು ಪೂರ್ವದಲ್ಲಿ ಉಳ್ಳ ಮತ್ತು ಪದಾನ್ರ್ಯದಲ್ಲಿರುವ "ಯ್‌' 
ಕಾರ "ವ್‌'ಅಕಾರಗಳಿಗೆ, ವಿಕಲ್ಪವಾಗಿ ಲೋಪ ಬರುತ್ತದೆ. 

ಶಾಕಲ್ಯರ ಮತದಲ್ಲಿ, ಈ ಲೋಪವನ್ನು ಹೇಳಿರುವದರಿಂದ, ವಿಕಲ್ಪವಾಗಿ ಬರುತ್ತದೆ 
ಎಂದು ತಿಳಿಯಬೇಕು. (ಶಾಕಲ್ಯ ಗ್ರಹಣಂ ವಿಭಾಷಾರ್ಥಮ್‌ - ಕಾಶಿಕಾ) ಪಾಣಿನಿ 
ಮುನಿಗಳು ಎಲ್ಲೆಲ್ಲಿ, ಬೇರೆ ಆಚಾರ್ಯರ ಹೆಸರನ್ನು ಗ್ರಹಣ ಮಾಡಿದ್ದಾರೋ, 
ಅಲ್ಲೆಲ್ಲ ವಿಕಲ್ಪ ರೂಪವನ್ನು ಗ್ರಹಣ ಮಾಡಿದ್ದಾರೆಂದು ತಿಳಿಯಬೇಕು. 

ಹರ್‌.ಅಯ್‌. ಇಹ ಹರಯ್‌-ಇಹಾಹರಯಿಹ, ಮತ್ತು 1) ಹರೇ4ಇಹ ಮತ್ತು 
2) ವಿಷ್ಣೋ--ಇಹ-ಈ ಉದಾಹರಣೆಗಳಲ್ಲಿ, “ವಚೋತಯವಾಯಾವಃ” (6.1.78) 
ಎಂಬ ಸೂತ್ರದಿಂದ, “ಅಯ್‌' ಮತ್ತು “ಅವ್‌' ಆದೇಶಗಳು ಕ್ರಮವಾಗಿ ಬರುತ್ತವೆ. 

ವಷ್ಟ*ಅವ್‌-ಇಹುವಿಷ್ಟವ್‌- ಇಹಾವಿಷ್ಣವಿಹ ಎಂದು ರೂಪಗಳಾಗುತ್ತವೆ. ಈ 
ಉದಾಹರಣೆಗಳಲ್ಲಿ, ಪದಾನ್ತವಾದ "ಯ್‌' ಕಾರ "ವ್‌' ಕಾರಗಳ ಪೂರ್ವದಲ್ಲಿ, "ಅ' 
ಕಾರವು ಪೂರ್ವದಲ್ಲಿದೆ. ಅವುಗಳ ಪರದಲ್ಲಿ, "ಅಶ್‌' ವರ್ಣವಾದ "ಇ' ಕಾರವು 


ಅಜ್‌ (ಸ್ಪರ) ಸನ್ಫಿ-ಪ್ರಕರಣಮ್‌ 35 


ಪರದಲ್ಲಿದೆ. ಆದ್ದರಿಂದ ಈ ಸೂತ್ರದ ಪ್ರಕಾರ "ಯ್‌' ಕಾರ "ವ್‌' ಕಾರಗಳಿಗೆ ಲೋಪವಾಗಿ 
“ಹರ ಇಹ' “ಎಷ್ಟ ಇಹ' ಎಂಬ ರೂಪಗಳಾಗುತ್ತವೆ. ಲೋಪಾಭಾವ ಪಕ್ಷದ ರೂಪಗಳು- 
ಹರಯಿಹ, ವಿಷ್ಣವಿಹ। 

ಸೂಚನೆ:- ಲೋಪ ಬಂದ ಪಕ್ಷದ ಉದಾಹರಣೆಗಳಲ್ಲಿ, ಗುಣ ಬರುವದಕ್ಕೆ 
ಅವಕಾಶವಿದ್ದಂತೆ ಕಂಡರೂ, “ಆದ್ದುಣಃ (6.1.87)” ಎಂಬ ಸೂತ್ರವು ಸಪಾದ 
ಸಪ್ತಾಧ್ಯಾಯಿಯಲ್ಲಿಯೂ, ಮತ್ತು ಪ್ರಕೃತ ಸೂತ್ರವು ತ್ರಿಪಾದಿಯಲ್ಲಿಯೂ ಇರುವದರಿಂದ, 
“ಆದ್ಲುಣಃ (6.187)” ಎಂಬ ಸೂತ್ರಕ್ಕೆ, "ಯ್‌' ಕಾರ "ವ್‌' ಕಾರಗಳು ಲೋಪವಾದದ್ದೇ 
ಗೊತ್ತಾಗದಿರುವುದರಿಂದ ಗುಣವು ಆದೇಶವಾಗಿ ಬರುವದಿಲ್ಲ. ಇದನ್ನು ಮುಂದಿನ 
ಸೂತ್ರದಲ್ಲಿ ಸ್ಪಷ್ಟಪಡಿಸಲಾಗಿದೆ. 

(ಪೂರ್ವ ಶಾಸ್ತ್ರ (ಸೂತ್ರ)ವನ್ನು ಕುರಿತು ಪರ (ಸೂತ್ರ) ಶಾಸ್ತ್ರದ 
ಅಸಿದ್ಧತ್ವವನ್ನು ವಿಧಿಸುವ ಅಧಿಕಾರಸೂತ್ರ) 

ಸೂತ್ರ - 31: ಪೂರ್ವತ್ರಾಸಿದ್ಧಮ್‌ (8.2.1) 

ವೃತ್ತಿ;-ಸಪಾದ-ಸಪ್ತಾಧ್ಯಾಯೀಂ ಪ್ರತಿ ತ್ರಿಪಾದೀ ಅಸಿದ್ಧಾ; ತ್ರಿಪಾದ್ಯಾಂ ಅಪಿ 
ಪೂರ್ವಂ ಪ್ರತಿ ಪರಂ ಶಾಸ್ತ್ರಂ ಅಸಿದ್ಧಮ್‌। ಹರ ಇಹ । ಹರಯಿಹ । ವಿಷ್ಣ ಇಹ | 
ವಿಷ್ಣವಿಹ | 

ಪ.ಛೇ.- ಪೂರ್ವತ್ರ, ಅಸಿದ್ಧಮ್‌। 

ಉಪದೇಶದಲ್ಲಿರುವ ಅನುನಾಸಿಕವನ್ನು, “ಇತ್‌' ಆಗಿ ಪರಿಗಣಿಸಲ್ಪಡುವದಕ್ಕೆ 
ಪ್ರಯೋಜನವನ್ನು ಹೇಳುತ್ತಾರೆ. 

ವಿವರಣೆ - [ಇದು ಅಧಿಕಾರ ಸೂತ್ರ ಪಾಣಿನಿಯವರು ತಮ್ಮ ಅಷ್ಟಾಧ್ಯಾಯೀ 
ಸೂತ್ರ ಪಾಠವೆಂಬ ಗ್ರಂಥವನ್ನು, ಸಪಾದಸಪ್ತಾಧ್ಯಾಯೀ ಮತ್ತು ತ್ರಿಪಾದೀ ಎಂದು 
ಎರಡು ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಪಾಣಿನಿ ಯಷಿಗಳು ಬರೆದಿರುವ ಅಷ್ಟಾಧ್ಯಾಯೀ 
ಸೂತ್ರ ಪಾಠದಲ್ಲಿ ಒಂದೊಂದು ಅಧ್ಯಾಯಕ್ಕೂ 4 ಪಾದಗಳು. ಏಳು ಅಧ್ಯಾಯಗಳಿಗೆ 
28 ಪಾದಗಳು. 29 ನೆಯ ಪಾದವೆಂದರೆ, 8 ನೇ ಅಧ್ಯಾಯದ ಮೊದಲನೇ ಪಾದ. 
ಹೀಗಾಗಿ ಸಪಾದ ಸಪ್ತಾಧ್ಯಾಯೀ ಎಂದರೆ, 28 ಪಾದಗಳು ಮತ್ತು 8ನೇ ಅಧ್ಯಾಯದ 
ಮೊದಲನೆಯ ಪಾದವೆಂದರ್ಥ. (ಅಂದರೆ ಒಟ್ಟು 29 ಪಾದಗಳೆಂದು ಅರ್ಥ). 
ಇದು ಮೊದಲನೇ ಭಾಗ. ಇದನ್ನೇ ಸಪಾದ ಸಪ್ತಾಧ್ಯಾಯೀ ಎಂದು ಕರೆಯುತ್ತಾರೆ. 
ಇನ್ನು ಅಷ್ಟಾಧ್ಯಾಯಿಯ ಎರಡನೆ ಭಾಗ ವೆಂದರೆ, 8 ನೇ ಅಧ್ಯಾಯದ 2, 3, ಮತ್ತು 
4ನೇಯ ಪಾದಗಳು. (30, 31 ಮತ್ತು 32ನೆಯ ಪಾದಗಳು). ಇದಕ್ಕೆ ತ್ರಿಪಾದೀ 
ಎಂದು ಹೆಸರು.] 

ಅರ್ಥ-ಪೂರ್ವತ್ರ ಅಂದರೆ ಪೂರ್ವಶಾಸ್ತ್ರದ ಪ್ರವೃತ್ತಿಗೆ ಅವಕಾಶವಿದ್ದಾಗ ಎಂದರ್ಥ. 
ಅಸಿದ್ಧಂ ಎಂದರೆ ಪರಶಾಸ್ತ್ರವು (ಪರಸೂತ್ರವು) ಅಸಿದ್ಧವಾಗುವದು ಎಂದರ್ಥ. 
ಅಂದರೆ, ಈ ಪರಸೂತ್ರವಿರುವದೇ ಪೂರ್ವಸೂತ್ರಕ್ಕೆ ತಿಳಿಯದೇ ಇರೋಣವೆಂದರ್ಥ. 


36 ಲಘುಸಿದ್ಧಾಂತ ಕೌಮುದೀ 


ಅಂದರೆ ಪೂರ್ವಸೂತ್ರದ ದೃಷ್ಟಿಯಲ್ಲಿ ಪರಸೂತ್ರವು ಇದ್ದರೂ ಇಲ್ಲವೆಂದೇ ಅರ್ಥ. 
ಇಲ್ಲಿ ಪೂರ್ವಸೂತ್ರವೆಂದರೆ, ಸಪಾದ ಸಪ್ತಾಧ್ಯಾಯಿಯಲ್ಲಿರುವ ಸೂತ್ರಗಳೆಂದರ್ಥ. 
ಪರಸೂತ್ರವೆಂದರೆ, ತ್ರಿಪಾದಿಯಲ್ಲಿರುವ ಸೂತ್ರಗಳು ಎಂದರ್ಥ. 

ಪೂರ್ವತ್ರಾಸಿದ್ಧಮ್‌ (8.2.1) ಎಂಬುದು ಅಧಿಕಾರಸೂತ್ರವಾದದ್ದರಿಂದ, 
ತ್ರಿಪಾದಿಯಲ್ಲಿದ್ದರೂ, ಇದನ್ನು ಹೊರತುಪಡಿಸಿದ ಸೂತ್ರಗಳೇ ತ್ರಿಪಾದಿಯಲ್ಲಿ ಲೆಕ್ಕಕ್ಕೆ 
ಬರುವ ಪೂರ್ವ-ಪರ ಸೂತ್ರಗಳೆಂದು ತಿಳಿಯಬೇಕು. 


ಮೊದಲನೆಯ ವಿಭಾಗದಲ್ಲಿರುವ (29 ಪಾದಗಳಲ್ಲಿರುವ) ಸೂತ್ರಗಳಿಗೆ ಅಂದರೆ 
ಸಪಾದಸಪ್ತಾಧ್ಯಾಯಿಗೆ, ಎರಡನೆಯ ವಿಭಾಗದಲ್ಲಿರುವ ಕೊನೆಯ 3 ಪಾದ (30, 
31 ಮತ್ತು 32) ಗಳಲ್ಲಿ ಹೇಳಿರುವ ಸೂತ್ರಗಳ ಅಸ್ತಿತ್ವವೇ ಗೊತ್ತಿರುವದಿಲ್ಲ. ಆದ್ದರಿಂದ 
ಕೊನೆಯ 3 ಪಾದಗಳ ಸೂತ್ರಗಳ ಮೇಲೆಯಾಗಲೀ, ಅವುಗಳ ಕಾರ್ಯಗಳ 
ಮೇಲೆಯಾಗಲೀ, ಸಪಾದ ಸಪ್ತಾಧ್ಯಾಯಿಯ ಸೂತ್ರಗಳು ತಮ್ಮ ಅಧಿಕಾರವನ್ನು 
ಚಲಾಯಿಸುವದಿಲ್ಲ. ಅಧಿಕಾರಸೂತ್ರವೆಂದರೆ, ತನ್ನ ಸ್ಥಾನವನ್ನು ಬಿಟ್ಟು (ತನ್ನಮೇಲೆ 
ಅಧಿಕಾರವನ್ನು ಚಲಾಯಿಸಿಕೊಳ್ಳದೇ) ಉತ್ತರವರ್ತಿೀ ಸೂತ್ರಗಳಜೊತೆಗೆ ಸೇರಿಕೊಂಡು 
ಅರ್ಥವನ್ನು ಬೋಧಿಸುವ ಸೂತ್ರವೆಂದರ್ಥ. (ಅಧಿಕಾರತ್ವಮ್‌ ನಾಮ ಸ್ವಸ್ಥಲೇ 
ಲಕ್ಷೊ ಕಪಯೋಗೀಬೋಧ-ಅಜನಕತ್ವೇ ಸತಿ ಸ್ವೋತ್ತರವರ್ತಿ ವಾಕ್ಯೈಕ- 
ವಾಕೃತಾಪನ್ನತ್ವಮ್‌). ಅಧಿಕಾರೋ ನಾಮ ಪ್ರಸ್ತಾವಃ । (ಮಹಾಭಾಷ್ಯ) 

“ಪೂರ್ವತ್ರಾಸಿದ್ಧಮ್‌ (8.2.1)? ಎಂಬ ಈ ಸೂತ್ರವು ತ್ರಿಪಾದಿಯಲ್ಲಿದ್ದರೂ, 
ಅಧಿಕಾರಸೂತ್ರವಾಗಿರೋಣದ್ದರಿ೦ಂದ, ಇದರ ಅನಂತರದ ಸೂತ್ರಗಳು, ಸಪಾದ- 
ಸಪ್ತಾದ್ಯಾಯಿಗೆ ಅಸಿದ್ಧವೆ೦ದು ತಿಳಿಯಬೇಕು. ಆದರೆ ಈಸೂತ್ರವು (ತ್ರಿಪಾದಿಯ 
ಮೊದಲನೆಯ ಸೂತ್ರವಾಗಿರೋಣದ್ದರಿಂದ) ಅಸಿದ್ಧಸೂತ್ರಗಳಲ್ಲಿ ಮೊದಲನೆಯದೆಂದು 
ಭಾವಿಸಬಾರದು. ಇದರ ಅನಂತರ ಸೂತ್ರವಾದ “ನ ಲೋಪಃ ಸುಪ್‌-ಸ್ವರ-ಸಂಜ್ಞಾ; 
ತುಗ್‌-ವಿಧಿಷು ಕೃತಿ (8.2.2)” ಎಂಬ ಸೂತ್ರದಿಂದ ಆರಂಭಿಸಿ ಅಷ್ಟಾಧ್ಯಾಯಿಯ 
ಕೊನೆಯ “ಅ ಅ” (8.4.68) ಎಂಬ ಸೂತ್ರದವರೆಗೆ ಇರುವ ಸೂತ್ರಗಳು ಸಪಾದ 
ಸಪ್ತಾಧ್ಯಾಯಿಗೆ ಅಸಿದ್ಧವಾದವುಗಳು ಎಂದು ತಿಳಿಯಬೇಕು. 

ಇದೇ ರೀತಿಯಲ್ಲಿ ತ್ರಿಪಾದಿಯಲ್ಲಿರುವ ಒಂದೊಂದು ಪೂರ್ವಸೂತ್ರಕ್ಕೂ ಪರಸೂತ್ರವು 
ಅಸಿದ್ಧವೆಂದು ತಿಳಿಯಬೇಕು. ಅಸಿದ್ದವೆಂದರೆ ಅಸ್ತಿತ್ವವಿಲ್ಲದಂತೆ ಭಾವಿಸಲ್ಪಡುವದು 
ಎಂದರ್ಥ. ಇಲ್ಲಿ ಪೂರ್ವತ್ರಾಸಿದ್ಧಮ್‌ (8.2.1) ಎಂಬ ಅಧಿಕಾರ ಸೂತ್ರವನ್ನು ಬಿಟ್ಟು 
“ನ ಲೋಪಃ ಸುಪ್‌-ಸ್ಪರ-ಸಂಜ್ಞಾತುಗ್‌-ವಿಧಿಷು ಕೃತಿ(8.2.2)” ಎಂಬ ಸೂತ್ರದಿಂದ 
ಆರಂಭಿಸಿ ಅಷ್ಟಾಧ್ಯಾಯಿಯ ಕೊನೆಯ ಸೂತ್ರದವರೆಗೆ “ಅ ಅ” (8.4.68) ಇರುವ 
ಸೂತ್ರಗಳಲ್ಲಿ ಪೂರ್ವ ಸೂತ್ರಕ್ಕೆ ಪರಸೂತ್ರವು ಅಸಿದ್ಧವೆಂದು ಎಂದು ತಿಳಿಯಬೇಕು. 

ಪ್ರಕೃತ ಹರಯ್‌--ಇಹ, ಮತ್ತು ವಿಷ್ಠವ್‌4ಇಹ ಎಂದಿರುವಾಗ, ಲೋಪಃ ಶಾಕಲ್ಯಸ್ಯ 
(8.3.19) ಎಂಬ ಸೂತ್ರದ ಪ್ರಕಾರ "ಯ್‌' ಕಾರ "ವ್‌' ಕಾರಗಳು ಲೋಪವಾಗುತ್ತವೆ. 
ಇದರಿಂದ “ಹರ ಇಹ' ಮತ್ತು “ವಿಷ್ಣ ಇಹ' ಎಂದು ರೂಪಗಳಾಗುತ್ತವೆ. ಈಗ 


ಅಜ್‌ (ಸ್ಟರ) ಸನ್ಫಿ-ಪ್ರಕರಣಮ್‌ 37 


“ಆದ್ಲುಣಃ (6.1.87)” ಎಂಬ ಸೂತ್ರಕ್ಕೆ ಗುಣವನ್ನು ವಿಧಿಸುವ ಅವಕಾಶ ಪ್ರಾಪ್ತವಾಗುತ್ತದೆ. 
ಆದರೆ "ಯ್‌' ಕಾರ "ವ್‌' ಕಾರಗಳಿಗೆ ಲೋಪವೇ ಆಗದಿದ್ದರೆ, "ಅ' ಕಾರಕ್ಕೆ ಪರವಾಗಿ 
ಸ್ವರವರ್ಣವು ಪರವಾಗಿ ಇಲ್ಲದೇ ಇರುವುದರಿಂದ, ಗುಣವನ್ನು ವಿಧಿಸುವ ಪ್ರಸಂಗವೇ 
ಬರುವದಿಲ್ಲ. ಯಾಕೆಂದರೆ ಆ ಸೂತ್ರವು (“ಆದ್ಗುಣಃ” (6.187)) ಹರಯಿಹ, 
ವಿಷ್ಠವಿಹ ಎಂದೇ ಲೋಪವಿಲ್ಲದ "ಯ್‌' ಕಾರ "ವ್‌' ಕಾರಗಳನ್ನು ನೋಡುತ್ತಲೇ 
ಇರುತ್ತದೆ. (ಕಾರಣವೇನೆಂದರೆ, "ಯ್‌' ಕಾರ "ವ್‌' ಕಾರಗಳು ಲೋಪಃ ಶಾಕಲ್ಯಸ್ಯ 
ಎಂಬ ತ್ರಿಪಾದಿಸ್ಥ ಸೂತ್ರದಿಂದ ಲೋಪವಾಗಿವೆ). ಆದ್ದರಿಂದ “ಏಚೋಯವಾಯಾವಃ” 
(6.1.78)” ಎಂಬ ಸಪಾದ-ಸಪ್ತಾಧ್ಯಾಯಿಯ ಸೂತ್ರದ ಕಾರ್ಯವೇ "“ಆದ್ದುಣಃ 
(6.1.87) ಎಂಬ ಸೂತ್ರಕ್ಕೆ ಗೊತ್ತಾಗಿರುತ್ತದೆ. "ಹರ ಇಹ' ಮತ್ತು "ವಷ್ಟ ಇಹ' ಎಂಬ 
ರೂಪಗಳು ಮಾತ್ರ ಲೋಪ ಪಕ್ಷದಲ್ಲಿ (ಲೋಪಃ ಶಾಕಲ್ಯಸ್ಯ ಎಂಬ ಪಕ್ಷದಲ್ಲಿ) 
ಇರುವವು ಎಂದು ತಿಳಿಯಬೇಕು. ಲೋಪಾಭಾವ ಪಕ್ಷದಲ್ಲಿ, ಹರಯಿಹ, ವಿಷ್ಣವಿಹ 
ಎಂಬ ರೂಪಗಳು ಇರುತ್ತವೆ ಎಂಬುದನ್ನು ಈ ಮೊದಲೇ ಹೇಳಲಾಗಿದೆ. 


ರಾಜನ್‌- ಶಬ್ದದ ತೃತೀಯಾ ಬಹುವಚನದ ರಾಜಭಿಃ ಎಂಬ ರೂಪವು ಕೆಳಗೆ 
ಹೇಳಿದ ರೀತಿಯಲ್ಲಿ ಸಿದ್ಧವಾಗುತ್ತದೆ. 

ರಾಜನ್‌ +೬ ಭಿಸ್‌ ಎಂದಿದ್ದಾಗ- “ನ-ಲೋಪಃ ಪ್ರಾತಿಪದಿಕಾನ್ರಸ್ಯ” (8.2.7) 
ಎ೦ಬ ಸೂತ್ರದಿಂದ ರಾಜನ್‌ ರೂಪದಲ್ಲಿರುವ ಕೊನೆಯ ನ್‌-ಕಾರವು ಲೋಪವಾಗಿ 
ರಾಜ ಎಂದು ಅ-ಕಾರಾನ್ವ-ಅಜ್ಜವಾದದ್ದಾಗಿರುತ್ತದೆ. ಆದುದರಿಂದ “ಅತೋ ಭಿಸ 
ಐಸ್‌” (7.19) ಎಂಬ ಸೂತ್ರದ ಪ್ರಾಪ್ತಿಗೆ ಅವಕಾಶವಿರುತ್ತದೆ. ಈ ಸೂತ್ರದ 
ಅರ್ಥವೇನೆಂದರೆ, ಅ-ಕಾರಾನ್ತ ಅಜ್ಲದ ಪರದಲ್ಲಿ ಇರುವ "ಭಿಸ್‌' ಪ್ರತ್ಯಯಕ್ಕೆ “ಐಸ್‌' 
ಆದೇಶವು ಬರುತ್ತದೆ ಎಂದು ಅರ್ಥ. “ಅತೋ ಭಿಸ ಐಸ್‌” (7.19) ಎಂಬ ಈ 
ಸೂತ್ರವು ಸಪಾದಿಯಲ್ಲಿದ್ದು, “ನ-ಲೋಪಃ ಪ್ರಾತಿಪದಿಕಾನ್ತಸ್ಯ” (8.2.7) ಎಂಬ 
ಸೂತ್ರವು ತ್ರಿಪಾದಿಯಲ್ಲಿದೆ. ಆದುದರಿಂದ, ತ್ರಿಪಾದಿಯಲ್ಲಿರುವ ಸೂತ್ರದಿಂದ 
ಉಂಟಾಗಿರುವ "ನ್‌' ಲೋಪವು ಸಪಾದಿಯಲ್ಲಿರುವ ಸೂತ್ರದೃಷ್ಟಿಯಿಂದ 
ಅಸಿದ್ಧವಾಗಿರೋಣದ್ದರಿಂದ, ಅಂದರೆ- ಸಪಾದಿಯ ಸೂತ್ರದ ದೃಷ್ಟಿಯಿಂದ, ಅಲ್ಲಿ 
ನ್‌-ಕಾರವು ಇರೋಣದ್ದರಿ೦ದ, ಅಂದರೆ ಅಜ್ಗ ಅ-ಕಾರಾನ್ತವಾಗಿ ಇಲ್ಲದೇ ನ್‌- 
ಕಾರಾನ್ನವಾಗಿ ಇರೋಣದ್ದರಿಂದ, ಸಪಾದಿಯಲ್ಲಿರುವ ಸೂತ್ರದ ಪ್ರವೃತ್ತಿಯು ಆಗುವದಿಲ್ಲ 
ಮತ್ತು ರಾಜಭಿಃ ಎಂದೇ ಸರಿಯಾದ ರೂಪವು ಸಿದ್ಧವಾಗುತ್ತದೆ. ಇಲ್ಲದಿದ್ದರೆ, ರಾಜ 


+ ಐಸ್‌ ಇ ರಾಜೈಃ ಎಂದು ಅನಿಷ್ಟರೂಪವು ಸಿದ್ಧಿಸುತ್ತಿತ್ತು. 


(4) ವೃದ್ಧಿ ಸನಿಃ 
ಛ ೦ 
(ವೃದ್ಧಿ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 32: ವೃದ್ಧಿರಾದೈಟ್‌ (1.11) 
ವೃತ್ತಿ -ಆತ್‌, (ತ್‌)ಐಚ್‌ ಚ ವೃದ್ಧಿಸಂಜ್ಯಃ ಸ್ಯಾತ್‌! 


38 ಲಘುಸಿದ್ಧಾಂತ ಕೌಮುದೀ 


ಪ.ಛೇ.- ವೃದ್ಧಿಃ, ಆತ್‌ (ತ್‌)ಐಚ್‌। 

ಅರ್ಥ - ಈ ಸೂತ್ರವು ಅಷ್ಟಾಧ್ಯಾಯಿಯ ಮೊದಲನೆಯ ಸೂತ್ರವಾಗಿದೆ. ಗ್ರಂಥದ 
ಆರಂಭದಲ್ಲಿ, ಮಂಗಳಾಚರಣೆಯನ್ನು ಮಾಡಬೇಕೆಂಬ ಪದ್ಧತಿ ಇದೆ. ಪಾಣಿನಿಯವರು 
“ವೃದ್ಧಿ' ಶಬ್ದವನ್ನೇ ಮಂಗಳಾರ್ಥವುಳ್ಳದ್ದೆಂದು ಭಾವಿಸಿ ಈ ಸೂತ್ರದಿಂದ ಗ್ರಂಥವನ್ನು 
ಆರಂಭಿಸಿದ್ದಾರೆ ಎಂದು ವಿದ್ವಾಂಸರ ಅಭಿಪ್ರಾಯ. 

"ಆ' "ಐ' ಮತ್ತು "ಔ' ಈ ವರ್ಣಗಳಿಗೆ, ವೃದ್ಧಿ ಎಂಬ ಸಂಜ್ಞೆಯು ವಿಧಿಸಲಾಗಿದೆ. 
ಆದರೆ, ಈ ವರ್ಣಗಳು ದೀರ್ಫಸ್ಟರೂಪದವೇ ಅಥವಾ ಪ್ಲುತ ಸ್ವರೂಪದವೇ ಎಂಬ 
ಸಂಶಯವನ್ನು ನಿವಾರಿಸುವದಕ್ಕಾಗಿ ಪಾಣಿನಿಯವರು ತಪರಕರಣವನ್ನು 
(ಆ*ತ್‌*ಐಚ್‌)ಮಾಡಿದ್ದಾರೆ. ಇಲ್ಲಿ "ತ್‌' ಕಾರವನ್ನು "ಅ' ಕಾರದ ಜೊತೆಗೂ ಮತ್ತು 
ಐಚ್‌ ( ಐ, ಔ) ಗಳ ಜೊತೆಗೂ ಸೇರಿಸಿಕೊಳ್ಳಬೇಕು. ಇಲ್ಲಿ "ಆತ್‌' ಎಂದರೆ, “ತಃ 
ಪರಃ ಯಸ್ಮಾತ್‌ ಸಃ” ಎಂಬ ಬಹುವ್ರೀಹಿ ಸಮಾಸದಿಂದ ದೀರ್ಫ “ಅ' ಕಾರ 
ಎಂದರೆ “ಆ' ಕಾರವನ್ನು ಗ್ರಹಿಸಬೇಕು. ಹಾಗೆಯೇ “ತ್‌' ಕಾರವನ್ನು "“ಐ' "ಔ' ಗಳಿಗೆ 
ಸೇರಿಸಬೇಕು. ತ್‌*ಐ, “EE ಎಂಬುದನ್ನು (ತಾತ್‌ ಪರಃ = ತಾತ್ಟರ ಎಂಬ 
ತತ್ಪುರುಷ ಸಮಾಸದಿಂದ) ದೀರ್ಫ “ಐ' ಕಾರ ಮತ್ತು ದೀರ್ಫ "ಔ' ಕಾರಗಳೆಂದು 
ಗ್ರಹಿಸಬೇಕೇ ವಿನಃ ಪ್ಲುತಗಳನ್ನಲ್ಲ. ಇಲ್ಲಿ ಮೇಲೆ ಹೇಳಿದ ಆ, ಐ, ಔ ವರ್ಣಗಳೇ 
ಗೃಹೀತವಾಗುತ್ತವೆಯೇ ಹೊರತು ಅವುಗಳ ಸವರ್ಣಗಳಲ್ಲ. ಯಾಕೆಂದರೆ ಇವು 
ವಿಧೀಯಮಾನವಾಗಿವೆ. ಸವರ್ಣಗಳು ಗೃಹೀತವಾಗಬೇಕಾದರೆ, ಅವು ಅವಿಧೀಯಮಾನ 
“ಅಣ್‌' ಆಗಿರಬೇಕು. ಇದು “ಅಣುದಿತ್‌ ಸವರ್ಣಸ್ಯ ಚಾಂಪ್ರತ್ಯಯ: (1.1.69)” 
ಎಂಬ ಸೂತ್ರದಲ್ಲಿ ಸ್ಪಷ್ಟವಾಗುವದು. 

(ವೃದ್ಧಿ ಸನ್ಧಿಯನ್ನು ವಿಧಾನ ಮಾಡುವ ಸೂತ್ರ) 
ಸೂತ್ರ - 33: ವೃದ್ಧಿರೇಚಿ (6.1.88) 
ವೃತ್ತಿ -ಆತ್‌ ಏಚಿ ಪರೇ ವೃದ್ದಿ; ಏಕಾದೇಶಃ ಸ್ಯಾತ್‌। ಗುಣಾಪವಾದಃ ಕೃಷ್ಣೈಕತ್ಚಮ್‌। 
ಗಂಗೌಘಃ ದೇವೈಶ್ವರ್ಯಮ್‌। ಕೃಷ್ಣೌತ್ಮಣ್ಠ ಮ್‌! 

ಪ.ಛೇ.- ವೃದ್ಧಿಃ, ಏಚಿ। 

ಅ.ವೃ. - “ಆದ್ಲುಣಃ” (6.187)ಎಂಬ ಸೂತ್ರದಿಂದ “ಆತ್‌'(ಅ-ವರ್ಣಾತ್‌) 
ಎಂಬ ಪದವು ಅನುವೃತವಾಗುತ್ತದೆ. ಇದು ತಪರಕರಣವಲ್ಲ ಅ- ಕಾರದ ಪಣ್ಜುಮ್ಯನ್ತ 
ರೂಪವು, ಇದರ 18 ಭೇದಗಳೂ ಗೃಹೀತವಾಗುತ್ತವೆ. 

ಅರ್ಥ-"ಏಚ್‌' ಪ್ರತ್ತಾ ್ಯಹಾರದಲ್ಲಿ, ಏ,ಓ,ಐ,ಔ ವರ್ಣಗಳು ಇವೆ. “ಅ- 
ವರ್ಣದನಂತರ "ಏಚ್‌' (ಎ, ಓಐ ಔ) ವರ್ಣಗಳು ಅವ ್ಯೈವಹಿತವಾಗಿ ಪರದಲ್ಲಿದ್ದಾಗ 
(ಏಚಿ ಪರೇ), “ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ” (1.1. 66) ಎಂಬ ಪರಿಭಾಷೆಯಿಂದ, 
ಅವುಗಳಿಗೆ ಅವ್ಯವಹಿತವಾಗಿ ಪೂರ್ವ-ಪರ ವರ್ಣಗಳ ಸ್ಥಾನದಲ್ಲಿ, 

“ಏಕಃಪೂರ್ವಪರಯೋ:” (6.1.84) ಎ೦ಬ ಅಧಿಕಾರಸೂತ್ರದಿ೦ದ ವೃದ್ಧ ಕ್ಷರವು (ಆ, 


ಅಚ್‌ (ಶ್ವರ) ಸನ್ಧಿ-ಪ್ರಕರಣಮ್‌ 39 


ಐ, ಔ ಗಳಲ್ಲಿ ಸ್ಥಾನಸಾಮ್ಯವುಳ್ಳ ಯಾವದಾದರೂ ಒಂದು) ಏಕಾದೇಶವಾಗಿ ಬರುತ್ತದೆ. 
ಇದು ಗುಣ. ಸನ್ನಿಗೆ ಅಪವಾದವಾಗಿದೆ. 


[ವಿವರಣೆ: ವಿಧಿಸುವ ಶಾಸ್ತ್ರವು, ಸಾಮಾನ್ಯ ಶಾಸ್ತ್ರ ಅಪವಾದ ಶಾಸ್ತ್ರವೆಂದು 
ಎರಡು ವಿಧವಾಗಿರುತ್ತದೆ. ಸಾಮಾನ್ಯ ಶಾಸ್ತ್ರಕ್ಕೆ, ಹೆಚ್ಚು ಲಕ ಕ್ಷ್ಯಗಳಲ್ಲಿ ಅವಕಾಶವಿರುತ್ತದೆ. 
ಅಪವಾದಶಾಸ್ತಕ್ಕಾದರೋ ಕೆಲವೇ ಲಕ್ಷ ಕಸಲ ಅವಕಾಶವಿರುತ್ತದೆ. ಇದನ್ನೇ ವಿಶೇಷ 
ಶಾಸ್ತ್ರವೆಂದು ಕರೆಯುತ್ತಾರೆ. ಅಪವಾದ ಶಾಸ್ತ್ರಕ್ಕೆ ಅವಕಾಶವಿರುವ ಸಂದರ್ಭಗಳಲ್ಲಿ, 
ಸಾಮಾನ್ಯ ಶಾಸ ಸ್ತವು ಪ್ರವರ್ತಿಸಲು ಅವಕಾಶವಿರುತ್ತದೆ. ಸಾಮಾನ್ಯ ಶಾಸ್ತ್ರ ಸ್ತಗಳಿಗೆ 
ಅವಕಾಶವಿರುವ ನೌಜ್ಞಾಗದಲ್ಲೆಲ್ಲ ಅಪವಾದ ಶಾಸ್ತ್ರಕ್ಕೆ ಅವಕಾಶವೇ ಇರುವದಿಕ್ತೆ ಈ 
ಕಾರಣದಿಂದ ನಿರವಕಾಶೋ ವಿಧಿರಪವಾದ: ಬೆಲೇಜಾನ್‌ ಎಂಬ ನಿಯಮದಿಂದ 
ಅಪವಾದಶಾಸ್ತ್ರವು ಸ ಸಾಮಾನ್ಯಶಾಸ್ತಕ್ಕಿಂತ ಬಲಿಷ್ಟವಾದದ್ದು ಎಂದು ನಿರ್ಣಯಿಸಲಾಗಿದೆ. 
ಪ್ರಕೃತದಲ್ಲಿ, `ಗುಣಶಾಸ್ತ್ರಕ್ಕಿಂತ ವೃದ್ಧಿಶಾಸ್ತ ಸ್ರವು ನಿರವಕಾಶವಾದದ್ದರಿಂದ, ಅದು 
ಬಲಿಷ್ಟವಾಗಿದೆ] 

[ಇದೇ ಅಭಿಪ್ರಾಯವನ್ನೇ, ಪಂ॥ ಜಿ. ವಿಷ್ಣುಮೂರ್ತಿಭಟ್‌ರವರು ಈ ರೀತಿ 
ವಿವರಿಸಿದ್ದಾರೆ - ಈ ಸೂತ್ರವು ಗುಣಕ್ಕೆ ಅಪವಾದ. “ಯೇನ ನ ಅಪ್ರಾಪ್ತೇ, ಯೋ 
ವಿಧಿರಾರಭ್ಯತೇ ಸ ತಸ್ಯ ಅಪವಾದಃ” ಎಂದು ಅಪವಾದದ ಲಕ್ಷಣ. ಒಂದು ಸೂತ್ರವು 
ಅವಶ್ಯ ಬರುತ್ತಿರುವಾಗ ಅಲ್ಲಿಯೇ ಇನ್ನೊಂದನ್ನು ಹೇಳುವದಾದರೆ, ಹಾಗೆ ಹೇಳುವ 
ಸೂತ್ರವು ಹಿಂದಿನ ಸೂತ್ರಕ್ಕೆ ಅಪವಾದ. 'ಪ್ರಕೃತ "ಅ' ಕಾರಕ್ಕೆ "ಏಚ್‌' ಪರವಾದಾಗ, 
"ಏಚ್‌' ಕೂಡ, "ಅಚ್‌' ಆದದ್ದರಿಂದ, ಗುಣಬರಬೇಕು. "ಅಚ್‌' ಸ ಸಾಮಾನ್ಯ. ಆದರೆ, 
"ಏಚ್‌' ವಿಶೇಷ. ಹೀಗೆ ಗುಣವು ಪ್ರಾಪ್ತವಾದರೆ, ಅದಕ್ಕೆ ಅಪವಾದವಾಗಿ ವೃದ್ಧಿಯು 
ಹೇಳಿದೆ. ವೃದ್ಧಿಯು ನಿರವಕಾಶವಾದದ್ದರಿಂದ, ಅಪವಾದ. ಗುಣವಾದರೋ "ಏಚ್‌' 
ನಿಮಿತ್ತವನ್ನು ಬಿಟ್ಟರೆ, ಇಉ,ಖ,ಲೃ ಪರವಾದಾಗ, ಬರುತ್ತದೆ. ಆದದ್ದರಿಂದ ಅದು 
ಸಾಮಾನ್ಯ ಸೂತ್ರ. ಆಗ ಸಾಮಾನ್ಯವನ್ನು ಬಾಧಿಸಿ, ವಿಶೇಷವೇ ಬರುತ್ತದೆ]. 

ಉದಾಹರಣೆಗಳು -1. ಕೃಷ್ಣೆ ತ್ವಮ್‌, 2. ಗಂಗೌಘಃ, 3. ದೇವೈಶ್ವರ್ಯಮ್‌, 4. 
ಕೃಷ್ಣೌತ್ವಣ್ಣ ್ಯಮ್‌। ಮೊದಲನೆಯ ಉದಾಹರಣೆಯಲ್ಲಿ, ಕೃಷ್ಣ 4 ಏಕತ್ವಮ್‌ ಎಂದಿದ್ದಾಗ, 
"ಅ' ಕಾರದನ೦ತರ, "ಏಚ್‌' ಆದ "ಏ'ಕಾರವು, ಪರದಲ್ಲಿರೋಣದ್ದರಿಂದ, “ಅ” ಕಾರ 
“ಏ'ಕಾರಗಳ ಸ್ಥಾನದಲ್ಲಿ, ಐ-ಕಾರವು ಏಕಾದೇಶವಾಗಿ ಬರುತ್ತದೆ. 
(ಅಕುಹವಿಸರ್ಜನೀಯಾನಾಂ ಕಣ್ಯಃ ಮತ್ತು ಏದೈತೋಃ ಕಣ್ಣತಾಲು ಎಂದಿರುವುದರಿಂದ 
ಅ-ಕಾರ, ಏ-ಕಾರಗಳಿಗೆ ವೃಧ್ಯಕ್ಷರವಾದ ಐ-ಕಾರವೇ ಸ್ಥಾನಸಾಮ್ಯವನ್ನು 
ಹೊಂದಿದ್ದರಿಂದ ಅದೇ ಆದೇಶವಾಗಿ ಬಂದಿದೆ). 

ಎರಡನೆಯ ಉದಾಹರಣೆಯಲ್ಲಿ, ಗಜ್ಲಾ * ಓಘಃ ಎ೦ದಿರುವಾಗ, ಆ-ಕಾರ, 
ಓ-ಕಾರಗಳ ಸ್ಥಾನದಲ್ಲಿ- ಔ- ಕಾರವು ಸ್ಥಾನಸಾಮ್ಯದಿ೦ದ ಏಕಾದೇಶವಾಗಿ ಬಂದು, 
ಗಜ್ಜ್‌ - ಆ ಓ* ಘ » ಗಜ್ಸ್‌ - ಔ * ಘಃ ಇ "ಗಜ್ಸ್‌ಘಃ' ಎಂದು ರೂಪವು 
ಸಿದ್ಧವಾಗಿದೆ. 


40 ಲಘುಸಿದ್ಧಾಂತ ಕೌಮುದೀ 


ಮೂರನೆಯ ಉದಾಹರಣೆಯಲ್ಲಿ, ದೇವ + ಐಶ್ವರ್ಯಮ್‌ ಎಂದಿದ್ದಾಗ- ಇದೇ 
ರೀತಿಯಲ್ಲಿ, ದೇವ್‌ + ಅ + ಐ + ಶ್ವರ್ಯಮ್‌ » ದೇವ್‌ + ಐ + ಶ್ವರ್ಯಮ್‌ 
= ದೇವೈಶ್ವರ್ಯಮ್‌ ಎಂದು ರೂಪವು ಸಿದ್ಧವಾಗುವದು. (ಇಲ್ಲಿ ಸ್ಥಾನಿಗಳಾದ, ಅ- 
ಕಾರ, ಐ-ಕಾರಗಳ ಸ್ಥಾನದಲ್ಲಿ ಹೊಸದಾದ ಐ-ಕಾರವು ಆದೇಶವಾಗಿ ಬರುತ್ತದೆ). 

ನಾಲ್ಕನೆಯ ಉದಾಹರಣೆಯಲ್ಲಿ ಕೃಷ್ಣೌತ್ವಣ್ಣ ಮ್‌ ಎಂಬಲ್ಲಿ- ಕೃಷ್ಣ + ಔತ್ಯಣ್ಯಮ್‌ 
>» ಕೃಷ್ಟ ೬ ಅ + ಔ +೬ ತೃಣ್ಯಮ್‌ » ಕೃಷ್ಣ ೪ ಔ + ತೃಣ್ಯಮ್‌ ಇ 
ಕೃಷ್ಣೌತ್ವಣ್ಣ್ಯಮ್‌ (ಇಲ್ಲಿ ಸ್ಥಾನಿಗಳಾದ, ಅ-ಕಾರ, ಔ-ಕಾರಗಳ ಸ್ಥಾನದಲ್ಲಿ ಹೊಸದಾದ 
ಔ-ಕಾರವು ಆದೇಶವಾಗಿ ಬರುತ್ತದೆ). 


(ಪರರೂಪಕ್ಕೂ ಮತ್ತು ಗುಣಕ್ಕೂ ಅಪವಾದವಾಗಿ 
ವೃದ್ಧಿಸನ್ಫಿಯನ್ನು ಹೇಳುವ ವಿಶೇಷ ಸೂತ್ರ) 

ಸೂತ್ರ 34: ಏತ್ಯೇಧತ್ಯೂಕ್ಸು ( 6.189) 

ವೃತ್ತಿ -"ಅ' ವರ್ಣಾತ್‌ ಏಜಾದ್ಯೋಃ ಏತಿ-ಏಧತ್ಯ್ಕೋಃ ಊರಿ ಚ ಪರೇ ವೃದ್ಧಿಃ 
ಏಕಾದೇಶಃ ಸ್ಯಾತ್‌। ಪರರೂಪ-ಗುಣ-ಅಪವಾದಃ। ಉಪೈತಿ। ಉಪೈಧತೇ। ಪ್ರಷ್ಠೌಹಃ। 
ಏಜಾದ್ಯೋಃ ಕಿಂ? ಉಪೇತಃ ಮಾ ಭವಾನ್‌ಪ್ರೇದಿಧತ್‌ (ಪ್ರ*ಇದಿಧತ್‌) 

ವಾ॥॥ ಅಕ್ಷಾದೂಹಿನ್ಯಾಮ್‌ ಉಪಸಂಖ್ಯಾನಮ್‌। ಅಕ್ನೌಹಿಣೀ ಸೇನಾ! 

ವಾಃ2॥ ಪ್ರಾತ್‌ ಊಹ-ಊಢ-ಊಡಢಿ-ಏಷ-ಏಷ್ಕೇಷು। ಪ್ರೌಹಃ ಪ್ರೌಢಃ। ಪ್ರೌಢಿಃ। 
ಪ್ರೈಷಃ। ಪ್ರೈಷ್ಯಃ 

ವಾಟಿ॥ ಯತೇ ಚ ತೃತೀಯಾಸಮಾಸೇ। ಸುಖೇನ ಯತಃ ಸುಖಾರ್ತಃ ತೃತೀಯೇತಿ 
ಕಿಂ? - ಪರಮರ್ತಃ 

ವಾ॥4॥ ಪ್ರ-ವತ್ತತರ-ಕಂಬಲ-ವಸನ- ಯಣ-ದಶಾನಾಂ ಹಣೇ। ಪ್ರಾರ್ಣಮ್‌। 
ವತ್ಸತರಾರ್ಣಮ್‌। ಇತ್ಯಾದಿ। 

ಅ.ವೃ. - “ವೃದ್ಧಿರೇಚಿ”(6.1.88) ಎಂಬ ಸೂತ್ರದಿಂದ, "ಏಚಿ' ಎ೦ಬ ಪದವೂ 
ಮತ್ತು “ಆದ್ಲುಣಃ” (6.1.87) ಎಂಬ ಸೂತ್ರದಿಂದ, "ಆತ್‌' ಎಂಬ ಪಣ್ಣುಮೃನ್ತ 
ಪದವೂ ಅನುವೃತ್ತವಾಗುತ್ತವೆ. “ಏಕಃ ಪೂರ್ವಪರಯೋಃ”(6.1.84) ಎಂಬುದು 
ಅಧಿಕಾರಸೂತ್ರ. 

ಅರ್ಥ - ಇದು ಒಂದೇ ಪದವುಳ್ಳ ಸೂತ್ರ. ಇದರ ವಿಗ್ರಹ ವಾಕ್ಯವು ಹೀಗಿದೆ - 
ಏತಿಶ್ಚ ಏಧತಿಶ್ಚ ಊಶ್‌ ಚ ಎ ಏತ್ಯೇಧತ್ಯೂಶಃ;, ತೇಷು ಏತ್ಯೇಧತ್ಯೂತ್ತು. ಇಲ್ಲಿ ಏತಿ 
(ಇಣ್‌ ಗತೌ) ಮತ್ತು ಏಧತಿ (ಏಧ ವೃದ್ಧಾ) ಎಂಬ ಧಾತುಗಳು “ಇಕ್‌-ಶ್ರಿಪೌ 
ಧಾತು ನಿರ್ದೇಶೇ” ಎಂಬ ವಾರ್ತಿಕದಿಂದ, ಹೊಂದಿದ ರೂಪಗಳು “ವಾಹ ಊರ್‌” 
(6.4.132) ಎ೦ಬ ಸೂತ್ರದಿ೦ದ, "ಊಠ್‌' ಎಂಬ ಆದೇಶ ಬಂದ ರೂಪವಾಗಿದೆ. 

ಉಪ + ಏತಿ ಎಂದಿದ್ದಾಗ, “ಎಜಿ ಪರರೂಪಮ್‌” (6.1.94) ಎ೦ಬ ಸೂತ್ರದಿಂದ, 


ಅಜ್‌ (ಸ್ಪರ) ಸನ್ಯಿ-ಪ್ರಕರಣಮ್‌ 41 


ಉಪೇತಿ ಎಂಬ ಪರರೂಪ ಬಂದು ಅನಿಷ್ಟ ರೂಪ ಬರಬೇಕಾಗಿತ್ತು. ಆದರೆ ಇದಕ್ಕೆ 
ಅಪವಾದವಾಗಿ ವೃದ್ಧಿ ಬಂದು, ಉಪೈತಿ ಎಂದು ರೂಪವಾಗಿದೆ. ಇದೇ ರೀತಿಯಲ್ಲಿ, 
ಉಪ + ಏಧತೇ ಎಂದಿದ್ದಾಗ, ಪರರೂಪಕ್ಕೆ ಬದಲಾಗಿ ವೃದ್ಧಿ ಬಂದು, “ಉಪೈಧತೇ” 
ಎ೦ದು ರೂಪವಾಗಿದೆ. ಈ ಎರಡೂ ರೂಪಗಳೂ ಪರರೂಪಕ್ಕೆ ಅಪವಾದವಾಗಿ 
ವೃದ್ಧಿ ಬಂದ ರೂಪಗಳು. 

ಪ್ರಷ್ಠ * ಊಹಃ ಎಂದಿದ್ದಾಗ, “ ಆದ್ದುಣ” (6.1.87) ಎಂಬ ಸೂತ್ರದಿಂದ, 
ಪ್ರಷ್ಠೋಹಃ ಎಂದು ಗುಣ ಬ೦ದ ರೂಪ ಬರಬೇಕಾಗಿದ್ದಾಗ, ಗುಣವನ್ನು ಬಾಧಿಸಿ, 
ಪ್ರಕೃತ ಸೂತ್ರದಿಂದ ವೃದ್ಧಿ ಬಂದು ಪ್ರಪ್ಪೌಃ ಎಂದು ರೂಪವಾಗಿದೆ. ಪ್ರಷ್ಟಂ ವಹತಿ ಎ 


ಲಂ 


ಪ್ರಷ್ಟವಾಟ್‌ (ಹೆಗಲಮೇಲೆ ನೊಗವನ್ನೋ ಅಥವಾ ಗಾಡಿಯ ನೊಗವನ್ನೋ 
ಹೊತ್ತಿರುವ) ಎಂಬ ಅರ್ಥದಲ್ಲಿ ಬರುವ, ಪ್ರಷ್ಟವಾಹ್‌ ಎಂಬ "ಹ್‌' ಕಾರಾನ್ತ 
ಪ್ರಾತಿಪದಿಕವಾಗುತ್ತದೆ. ಇದರಮೇಲೆ "ಶಸ್‌' ಪ್ರತ್ಯಯ ಸೇರಿಸಿದಾಗ, “ವಾಹ ಊಠ್‌” 
(6.4.132) ಎಂಬ ಸೂತ್ರದಿಂದ ಸಂಪ್ರಸಾರಣದ "ಊಠ್‌' ಬಂದು, ಪ್ರಷ್ಠ + 
ಊಹ್‌ ಎಂದಾಗಿ, ಅದಕ್ಕೆ ಶಸ್‌ ಸೇರಿಸಿದಾಗ, “ಆದ್ದುಣಃ” ಎಂಬ ಸೂತ್ರದಿಂದ 
ಗುಣವಾಗಬೇಕಾಗಿದ್ದಾಗ, ಈ ಪ್ರಕೃತ ಅಪವಾದ ಸೂತ್ರದಿಂದ, ಸ್ಥಾನಸಾಮ್ಯದಿ೦ದ, 
ವೃಧ್ಯಕ್ಷರವಾದ "ಔ' ಆದೇಶವಾಗಿ ಬಂದು ಪ್ರಷ್ಟೌಹಃ ಎಂಬ ರೂಪವು ಸಿದ್ದವಾಗಿದೆ. 
ಪ್ರಷ್ಟೌಹಃ ಎಂಬ ರೂಪವು ದ್ವಿತೀಯಾ ಬಹುವಚನ, ಪಣ್ಣುಮೀ ಏಕವಚನ ಮತ್ತೂ 
ಷಷ್ಠೀ ಏಕವಚನದಲ್ಲಿಯೂ ಒಂದೇ ರೀತಿಯಲ್ಲಿರುತ್ತದೆ. 

ಏಜಾದ್ಯೋಃ ಎಂಬ ಈ ವಿಶೇಷಣವು “ಏತಿ” ಮತ್ತು "ಏಧತಿ' ಧಾತುಗಳಿಗೆ 
ಮಾತ್ರ ಸಂಬಂಧಿಸಿದೆ. "ಊಠ್‌' ಶಬ್ಧಕ್ಕೆ ಅಲ್ಲ. ಪರರೂಪ - ಗುಣಾಪವಾದವೆಂದರೆ, 
ಮೊದಲನೆಯ ಎರಡು ಉದಾಹರಣೆಗಳಾದ ಉಪೈತಿ ಮತ್ತು ಉಪೈಧತೇ ಎಂಬವುಗಳು 
ಪರರೂಪಕ್ಕೆ ಅಪವಾದವಾಗಿಯೂ, ಕೊನೆಯ ಉದಾಹಾರಣೆಯಾದ ಪ್ರಷ್ಟೌಹಃ 
ಎಂಬುದು ಗುಣಕ್ಕೆ ಅಪವಾದವಾಗಿದೆ ಎಂದು ಅರ್ಥ. ಈ ಎರಡೂ 
ಅಪವಾದಗಳಲ್ಲಿಯೂ ಅಪವಾದವಾಗಿ ವೃದ್ಧಿಯೇ ವಿಧಿಸಲ್ಪಟ್ಟಿದೆ. 

ಏಜಾದಿ (ಏಚ್‌+ಆದಿ) ಯಾದ ವಿಶೇಷಣವೇಕೆ ಎಂಬ ಪ್ರಶ್ನೆಗೆ, ಉಪೇತಃ 
ಎ೦ಬ ಉದಾಹರಣೆಯನ್ನು ಕೊಡಲಾಗಿದೆ. ಉಪ ಇತಃ ಎಂದಿದ್ದಾಗ, ಏಜಾದಿಯಲ್ಲದ 
"ಇಣ್‌' ಧಾತುವಿನ ಲಟ್‌ "ಲ್‌'ಕಾರದ ಪ್ರಥಮಪುರುಷದ ದ್ವಿವಚನದ ರೂಪ (ಇತಃ) 
ವನ್ನು ಕೊಡಲಾಗಿದೆ. “ಇಣ್‌' ಧಾತುವೆಂದರೆ “ಏತಿ” ಧಾತುವೇ. ಆದರೆ, “ಇಣ್‌' 
ಧಾತುವು ದಶ ಲ-ಕಾರಗಳಲ್ಲಿ, ಹಲವು ರೂಪವನ್ನು ಹೊಂದಿದ್ದರೂ ಎಲ್ಲರೂಪಗಳು 
ಏಜಾದಿಯಾಗಿರುವದಿಲ್ಲ. ಇಲ್ಲಿ ಅಪೇಕ್ಷಿತವಾದ ರೂಪಗಳೆಂದರೆ, ಏಜಾದಿಗಳು. ಕಾರಣ 
ಈ ಪ್ರಕೃತ ಸೂತ್ರವು “ಏಜೆ ಪರರೂಪಮ್‌” (6.1.94) ಎಂಬುದಕ್ಕೆ 
ಅಪವಾದವಾಗಿರುವುದರಿ೦ದ, ಉದಾಹರಣೆಗಳಲ್ಲಿರುವ ರೂಪಗಳು ಏಜಾದಿಯಾಗಿಯೇ 
ಇರಬೇಕಾಗುತ್ತದೆ. ಪ್ರಕೃತ ಉದಾಹರಣೆಯಲ್ಲಿ, "ಇತಃ' ಎಂಬುದು 
ಏಜಾದಿಯಾಗಿಲ್ಲದ್ದರಿಂದ, ವೃದ್ಧಿ ಬಾರದೇ ಗುಣ ಬಂದು ಉಪೇತಃ ಎಂದಾಗಿದೆ. 


42 ಲಘುಸಿದ್ಧಾಂತ ಕೌಮುದೀ 


ಮಾ ಭವಾನ್‌ ಪ್ರೇದಿಧತ್‌ ಎಂಬ ಉದಾಹರಣೆಯಲ್ಲಿ, ಪ್ರ*ಇದಿಧತ್‌ ಎಂಬಲ್ಲಿ 
ಇದಿಧತ್‌ ಎಂಬುದು "ಏಧ್‌' ಧಾತುವಿನ ಣಿಜನ್ಮ ಲುಜ್‌ ರೂಪದ ಪ್ರಥಮಪುರುಷ 
ಏಕವಚನದ ರೂಪವಾಗಿದೆ. “ನ ಮಾಜ್‌ ಯೋಗೇ” (6.4.74) ಎಂಬ ಸೂತ್ರದಿಂದ, 
ಆಡಾಗಮವು (ಆಟ್‌) ಬರಲಿಲ್ಲ. ಇಲ್ಲದಿದ್ದರೆ, ಆ..ಇದಿಧತ್‌-ಏದಿಧತ್‌-ಪ್ರ * ಏದಿಧತ್‌ 
ಎಂದಿದ್ದಾಗ, ವೃದ್ಧಿ ಬಂದು ಪ್ರೈದಿಧತ್‌ ಎಂಬ ಅನಿಷ್ಟ ರೂಪವು ಬರುವ ಅವಕಾಶವಿತ್ತು. 
ಆಡಾಗಮವು ನಿಷೇಧಿಸಲ್ಪಟ್ಟಿದ್ದರಿಂದ ವೃದ್ಧಿ ಬಾರದೇ ಗುಣವೇ ಬಂದು ಮಾ ಭವಾನ್‌ 
ಪ್ರೇದಿಧತ್‌ ಎಂದಾಗಿದೆ. 


“ಪುರಸ್ತಾತ್‌ ಅಪವಾದಾ: ಅನನ್ನರಾನ್‌ ವಿಧೀನ್‌ ಬಾಧನ್ತೇ ನೋತ್ತರಾನ್‌” (ಅಂದರೆ, 
ಮೊದಲು ಹೇಳಿದ ಅಪವಾದವು ತದನನ್ನರ ಹೇಳಿದ ಉತ್ಸರ್ಗಕ್ಕೆ ಬಾಧಕವಾಗುತ್ತದೆ, 
ಅದಕ್ಕೂ ಪರದಲ್ಲಿರುವ ಉತ್ಸರ್ಗಕ್ಕೆ ಬಾಧಕವಾಗುವದಿಲ್ಲ) ಎಂಬ ನ್ಯಾಯದಿಂದ, 
ಈ ಪ್ರಕೃತ ಸೂತ್ರವು “ಏಜೆ ಪರರೂಪಮ್‌” (6.1.94) ಎಂಬ ಸೂತ್ರಕ್ಕೆ 
ಅಪವಾದವಾಗಿದೆಯೇ ಹೊರತು, “ಒಮಾಜೋಶ್ವ” (6.1.95) ಎಂಬ ಸೂತ್ರಕ್ಕೆ 
ಅಲ್ಲ. 

ವಾ ಅಕ್ಷಾದೂಹಿನ್ಯಾಮ್‌ ಉಪಸಂಖ್ಯಾನಮ್‌। ಅಕ್ಷೌಹಿಣೀ ಸೇನಾ। ಅಕ್ಷ ಶಬ್ದದ 
ನನ್ನರ ಊಹಿನೀ ಶಬ್ದವು ಪರದಲ್ಲಿದ್ದಾಗ, ವೃದ್ಧಿಯು ಏಕಾದೇಶವಾಗಿ ಬರುತ್ತದೆ. 
ಅಕ್ಷಾಣಾಂ ಊಹಿನೀ ಅಕ್ಷೌಹಿಣೀ (ಪರಿಮಾಣ-ವಿಶೇಷ-ವಿಶಿಷ್ಟಾ ಸೇನಾ). ಗುಣವನ್ನು 
ಬಾಧಿಸಿ ವೃದ್ಧಿಯನ್ನು ಹೇಳುವದಕ್ಕಾಗಿ ಈ ವಾರ್ತಿಕ ಹೊರಟಿದೆ. 

(ಗುಣಕ್ಕೆ ಅಪವಾದವಾಗಿ ವೃದ್ಧಿಯನ್ನು ಹೇಳುವ ವಾರ್ತಿಕ). 

ವಾ।॥2॥ ಪ್ರಾತ್‌ ಊಹ-ಊಢ-ಊಡಢಿ-ಏಷ-ಏಷ್ಯೇಷು। ಪ್ರೌಹಃ। ಪ್ರೌಢಃ ಪ್ರೌಢಿಃ 
ಪ್ರೈಷಃ ಪ್ರೈಷ್ಯಃ ಪ್ರ ಎಂಬ ಉಪಸರ್ಗದ ನನ್ತರ, 1. ಊಹ, 2. ಊಢ, 3. ಊಢಿ, 
4. ಏಷ, 5. ಏಷ್ಯ ಎಂಬ ಶಬ್ದಗಳು ಪರದಲ್ಲಿದಾಗ, ವೃದ್ಧಿಯು ಏಕಾದೇಶವಾಗಿ 
ಬರುತ್ತದೆ. ಪ್ರ * ಊಹಃ - ಪ್ರೌಹಃ (ಅತಿಶಯ ತರ್ಕಮಾಡುವವನು). ಪ್ರ + 
ಊಢಃ - ಪ್ರೌಢಃ ( ಚೆನ್ನಾಗಿ ಬೆಳೆದವನು). ಪ್ರ * ಊಢಿಃ - ಪೌಢಿಃ (ಪ್ರಕೃಷ್ಣವಾದ 
ವೃದ್ಧಿ). ಈ 3 ಉದಾಹರಣೆಗಳು ಗುಣಕ್ಕೆ ಅಪವಾದವಾಗಿವೆ. 

(ಪರರೂಪಕ್ಕೆ ಅಪವಾದವಾಗಿ ವೃದ್ಧಿಯನ್ನು ಹೇಳುವ ವಾರ್ತಿಕದ 
ಉದಾಹರಣೆಗಳು). 

ಪ್ರ*ಏಷಃ-ಪ್ರೈಷಃ. (ಕಳುಹಿಸುವದು). ಪ್ರ-ಏಷ್ಯಃ-ಪ್ರೈಷ್ಠ್ಯಃ (ಕಳುಹಿಸಲ್ಪಡುವವನು, 
ದೂತನು). ಈ ಎರಡು ಉದಾಹರಣೆಗಳಲ್ಲಿ, ಪರರೂಪಕ್ಕೆ ಅಪವಾದವಾಗಿ ವೃದ್ಧಿಯನ್ನು 
ವಿಧಿಸಿದಸಲಾಗಿದೆ. 

(ತೃತೀಯಾ ಸಮಾಸದಲ್ಲಿ ವೃದ್ಧಿಯನ್ನು ಹೇಳುವ ವಾರ್ತಿಕ) 

ವಾ॥3॥ ಯತೇ ಚ ತೃತೀಯಾಸಮಾಸೇ। ಸುಖೇನ ಯತಃ ಸುಖಾರ್ತಃ ತೃತೀಯೇತಿ 
೦) - ಪರಮರ್ತಃ॥ ತೃತೀಯಾ ಸಮಾಸದಲ್ಲಿ ಅ-ಕಾರದ ನನರ (ಅ-ಕಾರಾನ್ತ 


ಅಜ್‌ (ಸ್ಟರ) ಸನ್ಧಿ-ಪ್ರಕರಣಮ್‌ 43 


ಶಬ್ದದನ೦ತರ) “ಯತ” ಶಬ್ದವು ಪರದಲ್ಲಿದ್ದಾಗ, ಅ-ಕಾರ, ಯ-ಕಾರಗಳ ಸ್ಥಾನದಲ್ಲಿ 
ವೃದ್ಧಿಯು (ಆರ್‌) ಏಕಾದೇಶವಾಗಿ ಬರುತ್ತದೆ. ಉದಾ- ಸುಖ + ಯತಃ - ಸುಖ್‌ 
+ ಆರ್‌ + ತಃ - ಸುಖಾರ್ತಃ. ತೃತೀಯಾ ಸಮಾಸದಲ್ಲಿ ಎಂದು ಹೇಳಿದ್ದು ಏಕೆ 
ಎ೦ಬ ಪ್ರಶ್ನೆಗೆ ಪರಮಃ + ಯತಃ - ಪರಮರ್ತಃ (ಪರಮಶ್ಚ ಅಸೌ ಯತಶ್ವ ಎ 
ಪರಮರ್ತಃ). ಇದು ತೃತೀಯಾ ಸಮಾಸವಲ್ಲವಾದ್ದರಿಂದ (ಕರ್ಮಧಾರಯ 
ವಾದದ್ದರಿಂದ), ವೃದ್ಧಿ ಬಾರದೇ ಗುಣ ಬಂದಿದೆ. 

ವಾ॥4॥ ಪ್ರ-ವತ್ತತರ-ಕಂಬಲ-ವಸನ-ಯಣ-ದಶಾನಾಂ ಯಣೇ। ಪ್ರಾರ್ಣಮ್‌। 
ವತ್ತತರಾರ್ಣಮ್‌। ಇತ್ಯಾದಿ! ಇಲ್ಲಿ ದಶಾನಾ೦ ಎಂಬುದು ಷಷ್ಠಿಯಲ್ಲಿದ್ದರೂ 
ಪಳ್ಳುಮ್ಯರ್ಥದಲ್ಲಿ ಬಂದಿದೆ. ಅಂದರೆ ಈ ಮೇಲಿನ ಪ್ರ-ವತ್ಸತರ-ಕಂಬಲ-ವಸನ- 
ಯಣ-ದಶ ಎಂಬ ಐದು ಶಬ್ದಗಳ ನಂತರ, (ಇದೇ ಪಂಚ್ಯಮ್ಯರ್ಥ) ಯಣ ಶಬ್ದವಿದ್ದರೆ, 
ಗುಣ (ಅರ್‌) ಬಾರದೇ ಅಪವಾದವಾಗಿ ವೃದ್ಧಿ(ಆರ್‌)ಯು ಏಕಾದೇಶವಾಗಿ ಬಂದಿದೆ. 
| ಪ್ರ * ಯಣಂ - ಪ್ರಾರ್ಣಮ್‌ (ಹೆಚ್ಚಿನ ಸಾಲ) ವತ್ನತರ + ಯಣಂ ಇ 
ವತ್ಸತರಾರ್ಣಮ್‌ (ಸಣ್ಣಕರುವಿಗಾಗಿ ಮಾಡುವ ಸಾಲ). 

ಕಂಬಲ 3. ಯಣಮ್‌ = ಕಂಬಲಾರ್ಣಮ್‌ (ಕಂಬಳಿಗಾಗಿ ಮಾಡುವ ಸಾಲ). 
ಯಣ + ಯಣಮ್‌ - ಯಣಾರ್ಣಮ್‌ (ಒಂದು ಸಾಲವನ್ನು ತೀರಿಸುವದಕ್ಕಾಗಿ 
ಮಾಡುವ ಮತ್ತೊಂದು ಸಾಲ.) ದಶ + ಯಣ ಎಂದಿದ್ದಾಗ ದಶಾರ್ಣ ಎಂದು 
ರೂಪವಾಗಿ ದಶಾರ್ಣಾಃ ಎಂದು ಒಂದು ದೇಶದ ಹೆಸರಾಗುತ್ತದೆ. ಹೀಗೆಯೇ 
ದಶಾರ್ಣಾ ಎ೦ದು ಒಂದು ನದಿಯ ಹೆಸರು ಆಗುತ್ತದೆ. 

(ಉಪಸರ್ಗ ಸಂಜ್ಞಾವಿಧಾಯಕ ಸೂತ್ರ) 

ಸೂತ್ರ 35: ಉಪಸರ್ಗಾಃ ಕ್ರಿಯಾಯೋಗೇ। (1.4.5೨) 

ವೃತ್ತಿ -ಪ್ರಾದಯಃ ಕ್ರಿಯಾಯೋಗೇ ಉಪಸರ್ಗ-ಸಂಜ್ಞಾ ಸ್ಕುಃ ಪ್ರ ಪರಾ, 
ಅಪ, ಸಮ್‌, ಅನು, ಅವ, ನಿಸ್‌, ನಿರ್‌, ದುಸ್‌, ದುರ್‌, ವಿ, ಆಜ್‌, ನಿ, ಅಧಿ, ಅಪಿ, 
ಅತಿ, ಸು, ಉತ್‌, ಅಭಿ, ಪ್ರತಿ, ಪರಿ, ಉಪ, ಏತೇ ಪ್ರಾದಯಃ। 

ಅ.ವೃ. - ಪ್ರಾದಯಃ ಎಂಬ ಸೂತ್ರವು ಇಲ್ಲಿ ಅನುವೃತ್ತವಾಗುತ್ತದೆ. 

ಅರ್ಥ - ಪ್ರ ಮೊದಲಾದಂತಹ ಈ ನಿಪಾತಗಳು ಕ್ರಿಯೆಯಸಂಬಂಧವನ್ನು 
ಹೊಂದಿರುವಾಗ ಅವುಗಳಿಗೆ ಉಪಸರ್ಗ ಎಂಬ ಸಂಜ್ಞೆಯು ಬರುತ್ತದೆ. ಮತ್ತು ಈ 
ನಿಪಾತಗಳು ಪ್ರಾದಿ ಗಣಗಳಿಗೆ ಸೇರಿದವುಗಳಾಗಿವೆ. 

(ಧಾತು ಸಂಜ್ಞೆಯನ್ನು ಹೇಳುವ ಸೂತ್ರ) 

ಸೂತ್ರ 36: ಭೂವಾದಯೋ ಧಾತವಃ (1.3.1) 

ವೃತ್ತಿ -ಕ್ರಿಯಾವಾಚಿನೋ ಭ್ಹಾದಯಃ ಧಾತುಸಂಜ್ಜಾ ಸ್ಯುಃ 

ಪ.ಛೇ.- ಭೂವಾದಯಃ, ಧಾತವಃ 


44 ಲಘುಸಿದ್ಧಾಂತ ಕೌಮುದೀ 


ಅರ್ಥ - "ಭೂ' ಮೊದಲಾದ ಮತ್ತು “ವಾ' ಸದೃಶವಾದ ಕ್ರಿಯಾವಾಚಕ ಶಬ್ದಗಳು 
“ಧಾತು' ಸಂಜ್ಞೆಯನ್ನು ಹೊಂದುತ್ತವೆ. "ಭೂ' ಮೊದಲಾದ ಧಾತುಗಳು ಧಾತು 
ಪಾಠದಲ್ಲಿ ಸಂಗೃಹೀತವಾಗಿವೆ. ವಾ ಧಾತುವಿಗೆ ಗತಿ ಮತ್ತು ವಾಸನೆ ಎಂದು ಅರ್ಥ 
(ವಾ ಗತಿ-ಗಂಧನಯೋಃ). “ವಾ” ಶಬ್ದಕ್ಕೆ ಕ್ರಿಯಾರ್ಥವು ಪ್ರಸಿದ್ಧವಾಗಿರುವದರಿಂದ, 
ಇದರಂತೆ “ವಾ' ಸದೃಶವಾದ ಕ್ರಿಯೆಯ ಅರ್ಥವುಳ್ಳ “ಭೂ' ಮೊದಲಾದವುಗಳಿಗೆ 
“ಧಾತು' ಎಂಬ ಸಂಜ್ಞೆಯು ಬರುತ್ತದೆ. "ಭೂ' ಸತ್ತಾಯಾಂ ಎಂದು ಧಾತುಪಾಠದಲ್ಲಿ 
ಪಠಿತವಾಗಿದೆ. “ಪ ಥ್ವೀ' ಎಂಬ ಅರ್ಥದಲ್ಲಿ ಪಠಿತವಾದ "ಭೂ' ಶಬ್ದಕ್ಕೆ ಧಾತು ಸಂಜ್ಞೆ 
ಬರುವದಿಲ್ಲ. ಅದು ಕ್ರಿಯಾವಾಚಕವಾಗಿ ಇಲ್ಲದೇ ಇರುವದರಿಂದ, ಕೇವಲ "ಭೂಮಿ" 
ಎ೦ಬ ನಾಮಪದವಾಗಿ ಉಳಿಯುತ್ತದೆ. 


(ಧಾತು-ಉಪಸರ್ಗಗಳಲ್ಲ ವೃದ್ಧಿವಿಧಾಯಕ ಸೂತ್ರ) 
ಸೂತ್ರ 37: ಉಪಸರ್ಗಾದೃತಿ ಧಾತೌ ( 6.1.91) 

ವೃತ್ತಿ -'ಅ' ವರ್ಣಾಂತಾತ್‌ ಉಪಸರ್ಗಾತ್‌ ಖಕಾರಾದೌ ಧಾತೌ ಪರೇ, 

ವೃದ್ಧಿರೇಕಾದೇಶಃ ಸ್ಯಾತ್‌। ಪ್ರಾಚಣೃತಿ। 
ಪ.ಛೇ.- ಉಪಸರ್ಗಾತ್‌, ಖುತಿ, ಧಾತೌ। 
ಅ.ವ್ಯ. - “ಆದ್ಲುಣಃ” (6.1.87) ಎಂಬ ಸೂತ್ರದಿಂದ "ಆತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. “ ೈದ್ಧಿರೇಜಿ” (6.1.88) ಎಂಬ ಸೂತ್ರದಿಂದ “ವೃದ್ಧಿ' ಎಂಬುದು 
ಅನುವೃತ್ತವಾಗುತ್ತದೆ. "ಏಕಃ ಪೂರ್ವಪರಯೋಃ? (6.13.84) ಎಂಬುದು ಅಧಿಕಾರಸೂತ್ರ 

ಅರ್ಥ - "ಅ'ಕಾರಾನ್ತವಾದ ಉಪಸರ್ಗದನಂತರ "ಯ'ಕಾರಾದಿಯಾದ ಧಾತುವು 
ಪರದಲ್ಲಿದ್ದಾಗ, ಪೂರ್ವ-ಪರ ವರ್ಣಗಳ ಸ್ಥಾನದಲ್ಲಿ, ವೃದ್ಧಿಯು ಏಕಾದೇಶವಾಗಿ 
ಬರುವದು. ಪ್ರಯಚ್ಛತಿ ಎಂದಿದ್ದಾಗ, "ಅ'ಕಾರಾನ್ತವಾದ ಉಪಸರ್ಗದ ನನ್ನರ 
“ಯ'ಕಾರಾದಿ ಯಾದ ಯಚ್ಛತಿ ಧಾತುವು ಪರದಲ್ಲಿರುವುದರಿಂದ, “ಅ'ಕಾರ "ಯ'ಕಾರಗೆಳ 
ಸ್ಥಾನದಲ್ಲಿ “ಆ' ಎಂಬ ವೃಧ್ಯಕ್ಷರವು ರೇಫಸಹಿತವಾಗಿ "ಆರ್‌' ಎಂದು “ಉರಣ್‌ 
ರಪರಃ?” (1.1.51) ಸೂತ್ರದಿಂದ ಬರುತ್ತದೆ. ಆಗ ಪ್ರ್‌-ಆರ್‌--ಚೃತಿಪ್ರಾಚನೃತಿ ರೂಪವು 
ಸಿದ್ಧವಾಗುತ್ತದೆ. (ಇದರ ಅರ್ಥ ಒಳ್ಳೆಯ ರೀತಿಯಲ್ಲಿ ಗಮನ ಮಾಡುತ್ತಾನೆ ಎಂದು.) 

ವಿಶೇಷ-"ಆತ್‌' ಎಂಬುದು ಉಪಸರ್ಗಾತ್‌ ಎಂಬುದಕ್ಕೆ ವಿಶೇಷಣವಾಗಿ 
ಇರುವುದರಿಂದ 

1. “ಯೇನ ವಿಧಿಃ ತದನ್ನಸ್ಕ್ಯ” (1172) ಎಂಬ ಪರಿಭಾಷೆಯಿಂದ “ಅವರ್ಣಾನ್ಮಾತ್‌' 
ಎಂದು ಅರ್ಥ ಮಾಡಲಾಗಿದೆ. 

2. “ಬುತಿ' ಎಂಬುದು "ಧಾತೌ' ಎಂಬುದಕ್ಕೆ ಸಪ್ತಮ್ಯನ್ತ ವಿಶೇಷಣವಾಗಿ 
ಇರುವದರಿಂದ “ಯತಿ” ಎಂಬುದು “ಯ'ಕಾರವನ್ನು ಆದಿಯಾಗಿಯುಳ್ಳ ಎಂದು 
“ಯಸ್ಮಿನ್‌ ವಿಧಿಃ ತದಾದಾವಲ್‌ ಗ್ರಹಣೇ” (ಪರಿಭಾಷೇ೦ದುಶೇಖರ) ಎ೦ಬ 
ಪರಿಭಾಷೆಯಿಂದ ಮಾಡಲಾಗಿದೆ. 


ಅಜ್‌ (ಸ್ಪರ) ಸನ್ಯಿ-ಪ್ರಕರಣಮ್‌ 45 


(೮). ಪರರೂಪ ಸಸಿಃ 
(ಪರರೂಪ ವಿಧಾಯಕ ಸೂತ್ರ) 


ಸೂತ್ರ 38: ಏಚೆ ಪರರೂಪಮ್‌ (6.194) 

ವೃತ್ತಿ -ಆತ್‌ ಉಪಸರ್ಗಾತ್‌ ಏಜಾದೌ ಧಾತೌ ಪರೇ ಪರರೂಪಮ್‌ ಏಕಾದೇಶಃ 
ಸ್ಯಾತ್‌। ಪ್ರೇಜತೇ। ಉಪೋಷತಿ 

ಅ.ವೃ.-ಆದ್ದುಣಃ (6.187) ಎಂಬ ಸೂತ್ರದಿಂದ “ಆತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. ಹಾಗೆಯೇ “ಏಕಃ ಪೂರ್ವಪರಯೋಃ? (6.1.84) ಎಂಬ 
ಅಧಿಕಾರಸೂತ್ರವೂ ಅನುವೃತ್ತವಾಗುತ್ತದೆ. “ಉಪಸರ್ಗಾದೃತಿಧಾತೌ” (6.1.91) ಎಂಬ 
ಸೂತ್ರದಿಂದ, "ಉಪಸರ್ಗಾತ್‌' ಮತ್ತು "ಧಾತೌ' ಎಂಬ ಪದಗಳೂ ಅನುವೃತ್ತವಾಗುತ್ತವೆ. 

ಅರ್ಥ - "ಅ'ವರ್ಣಾನವಾದ ಉಪಸರ್ಗದ ನಂತರ "ಏಜ" ಆದಿಯಾದ ಧಾತುವು 
ಪರದಲ್ಲಿದ್ದಾಗ, ಪೂರ್ವ ಪರ ವರ್ಣಗಳ ಸ್ಥಾನದಲ್ಲಿ ಪರರೂಪವು ಏಕಾದೇಶವಾಗಿ 
ಬರುತ್ತದೆ. ಎರಡು ವರ್ಣಗಳ ಸ್ಥಾನದಲ್ಲಿ ಪರವರ್ಣಕ್ಕೆ ಸಮಾನವಾದ ಬೇರೆ ವರ್ಣವು 
ಆದೇಶವಾಗಿ ಬರುವದಕ್ಕೆ ಪರರೂಪವೆಂದೂ, ಪೂರ್ವವರ್ಣಕ್ಕೆ ಸಮಾನವಾದ ಬೇರೆ 
ವರ್ಣವು ಆದೇಶವಾಗಿ ಬರುವದಕ್ಕೆ ಪೂರ್ವರೂಪವೆಂದೂ ಹೇಳುತ್ತಾರೆ. 

ಉದಾ-1. ಪ್ರ್‌*ಅ+ಏಜತೇ=-ಪ್ರೇಜತೇ ಎಂಬಲ್ಲಿ, "ಅ' ಕಾರಾನ್ತವಾದ ಉಪಸರ್ಗದ 
ನನ್ನರ ಏಜಾದಿ (ಏ)ಯಾದ “ಏಜ್‌” ಧಾತುವು (ಏಜತೇ) ಪರವಾದಾಗ "ಅ'ಕಾರ 
"ಏ'ಕಾರಗಳಸ್ಥಾನಗಳಲ್ಲಿ ಪರವರ್ಣವಾದ "ಏ'ಕಾರದನ್ತಿರುವ ಬೇರೆ "ಏ'ಕಾರವು 
ಆದೇಶವಾಗಿ ಬಂದು ಪ್ರೇಜತೇ ಎಂದು ರೂಪವಾಗುತ್ತದೆ. (ಇದರ ಅರ್ಥ ಹೆಚ್ಚಾಗಿ 
ಕಂಪಿಸುತ್ತದೆ ಎಂದು). 

ಉದಾ-2. ಉಪ್‌. ಅ ಓಷತಿ ಎಂಬಲ್ಲಿ, "ಅ'ಕಾರಾನ್ತವಾದ ಉಪಸರ್ಗದ ನನ್ನರ 
“ಏಜ” (ಓ)-ಆದಿಯಾದ *ಷತಿ' ಧಾತುವು (ಓಷತಿ) ಪರವಾದಾಗ “ಅ'ಕಾರ 
“ಓ'ಕಾರಗಳ ಸ್ಥಾನಗಳಲ್ಲಿ ಪರವರ್ಣವಾದ "ಓ'ಕಾರದನ್ನಿರುವ ಬೇರೆ "ಓ'ಕಾರವು 
ಏಕಾದೇಶವಾಗಿ ಬಂದು ಉಪೋಷತಿ ಎಂದು ರೂಪವಾಗುತ್ತದೆ. (ಇದರ ಅರ್ಥ 
ಪ್ರಜ್ಞಲಿಸುತ್ತದೆ ಎಂದು). “ವೃದ್ಧಿರೇಚಿ” (6.188) ಎಂಬ ಸೂತ್ರಕ್ಕೆ ಪ್ರಕೃತ ಸೂತ್ರವು 
ಅಪವಾದವಾಗಿದೆ. 

(ಅ-ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 39: ಅಚೋನ್ತಾ ಯದಿ ಟ। (11.64) 

ವೃತ್ತಿ -ಅಚಾಂ ಮಧ್ಯೇ ಯಃ ಅಂತ್ಯಃ ಸ ಆದಿಃ ಯಸ್ಯ ತತ್‌ "ಟಿ'-ಸಂಜ್ಞಂ 
ಸ್ಯಾತ್‌। ವಾ॥ ಶಕನ್ನಾ ದಿಷು ಪರರೂಪಂ ವಾಚ್ಯಮ್‌॥। ತತ್‌ ಚ ಟೇಃ ಶಕನ್ನುಃ॥ 
ಕರ್ಕನ್ನುಃ। ಮನೀಷಾ। ಆಕೃತಿಗಣಃ ಅಯಂ-ಮಾರ್ತಣ್ಣಃ। 


ಪ.ಛೇ.- ಅಚಃ, ಅನ್ನ್ಯಾದಿ, ಟಿ। 


46 ಲಘುಸಿದ್ಧಾಂತ ಕೌಮುದೀ 


ಅರ್ಥ - ಷಷ್ಠ ಕನವಾದ "'ಅಚಳ' ಎಂಬುದು ನಿರ್ಧಾರಣಾರ್ಥದಲ್ಲಿದೆ. “ಅನ್ನ # 
ಆದಿಃ ಯಸ್ಯ ತತ್‌ ಅನ್ರ್ಯಾದಿ' ಎಂದು ವಿಗ್ರಹ. ಯಾವುದೇ ಪದದಲ್ಲಿ ಇರುವ 
“ಅಚ್‌' ಗಳಲ್ಲಿ ಯಾವ ಒಂದು "ಅಚ್‌' ವರ್ಣವು ಕೊನೆಯದಾಗಿರುವದೋ ಅದನ್ನು 
ಆದಿಯನ್ನಾಗಿಸಿಕೊಂಡು, ಇರುವ ವರ್ಣಸಮುದಾಯಕ್ಕೇನೇ "ಟಿ' ಎಂಬ ಸಂಜ್ಞೆ 
ಬರುತ್ತದೆ. 

ಉದಾ- 1. ಕರ್ಮ ಎಂಬ ಸುಬನ್ನ ಶಬ್ದದಲ್ಲಿ "ಕ್‌' ಕಾರೋತ್ತರವಾದ “ಅ” ಕಾರ 
ಮತ್ತು "ಮ್‌' ಕಾರೋತ್ತರವಾದ "ಅ' ಕಾರ ಹೀಗೆ ಎರಡು "ಅ' ಕಾರಗಳಿವೆ. ಇವುಗಳಲ್ಲಿ 
“ಮ್‌' ಕಾರೋತ್ತರ "ಅ' ಕಾರವೇ ಕೊನೆಯ "ಅಚ್‌' ವರ್ಣವಾಗಿದೆ. ವ್ಯಪದೇಶಿವದ್ಭಾವ 
ದಿಂದ ಇದೇ ಕೊನೆಯ ವರ್ಣ, ಮತ್ತು "ಟಿ' ಸಂಜ್ಞೆಯುಳ್ಳ ಆದಿ ವರ್ಣವಾಗಿದೆ. 
ಕಾರಣ ಇದನ್ನು ಯಾವ ವ್ಯಜ್ಣುನವೂ ಹಿಂಬಾಲಿಸಲಿಲ್ಲ. ಹೀಗಾಗಿ ಈ ಕೊನೆಯ 
“ಅ' ಕಾರವೇ "ಟಿ' ಸ೦ಜ್ಞಕವಾಗಿದೆ. 

ಉದಾ-2. ಮನಸ್‌ ಎಂಬಲ್ಲಿ "ಮ್‌' ಕಾರೋತ್ತರವಾದ "ಅ' ಕಾರ ಮತ್ತು "ನ್‌' 
ಕಾರೋತ್ತರವಾದ "ಅ'ಕಾರ, ಹೀಗೆ ಎರಡು “ಅ'ಕಾರಗಳಿವೆ. ಇಲ್ಲಿ "ನ್‌'ಕೌರೋತ್ತರವಾದ 
"ಅ'ಕಾರವೇ ಕೊನೆಯ "ಅಚ್‌' ವರ್ಣವಾಗಿದೆ. ಇದನ್ನೇ ಆದಿಯಾಗುಳ್ಳ ವರ್ಣ 
ಸಮುದಾಯವೆಂದರೆ “ಅಸ್‌' ಎಂಬುದು. ಇದಕ್ಕೇ "ಟಿ' ಸಂಜ್ಞೆ ಬರುತ್ತದೆ. (ಸ್ವರಾನ್ಷವಾದ 
ಶಬ್ದಗಳಲ್ಲಿ ಕೊನೆಯ ಸ್ವರವೇ "ಟಿ' ಆಗಿರುತ್ತದೆ. ವ್ಯಜ್ಜುನಾನ್ತವಾದ ಶಬ್ದಗಳಲ್ಲಿ ಕೊನೆಯ 
ಸ್ವರ ಮತ್ತು ಅದನ್ನು ಹಿಂಬಾಲಿಸುವ ವ್ಯಣ್ಣನ ಇವುಗಳ ವರ್ಣಸಮುದಾಯಕ್ಕೇನೇ 
"ಟಿ' ಸಂಜ್ಞೆ ಬರುತ್ತದೆ. ಮನ್‌--ಅಸ್‌- ಮನಸ್‌ ಎಂಬಲ್ಲಿ "ಅಸ್‌' ಎಂಬುದು ಟಿ). 

ವಾ॥ ಶಕನ್ನಾ ್ಲಿದಿಷು ಪರರೂಪಂ ವಾಚ್ಯಮ್‌-ಎಂಬ ಈ ವಾರ್ತಿಕವು 
ಸವರ್ಣದೀರ್ಫ ಸನ್ನಿಗೆ ಅಪವಾದವಾಗಿದೆ. 


ಉದಾ- 1: ಶಕ + ಅನ್ನುಃ ಎಂದಿದ್ದಾಗ ಸವರ್ಣದೀರ್ಫ ಬಂದು ಶಕಾನ್ಸುಃ 
ಎಂದಾಗಬೇಕಾಗಿತ್ತು. ಆದರೆ ಈ ವಾರ್ತಿಕದಿಂದ ಪರರೂಪವು ಬಂದು ಶಕನ್ನುಃ 
ಎಂದಾಗಿದೆ. (ಇದರ ಅರ್ಥ ಶಕ ದೇಶದ ಬಾವಿ ಎಂದು). ಇಲ್ಲಿ "ಶಕ' ಎಂಬಲ್ಲಿರುವ 
“ಕ್‌'ಕಾರೋತ್ತರವರ್ತಿ "ಅ'ಕಾರ ಪೂರ್ವವರ್ಣವಾಗಿದೆ, ಮತ್ತು "ಟಿ' ಆಗಿಯೂ 
ಇದೆ. ಅನ್ನುಃ ಎಂಬ ಉತ್ತರಪದದ ಆದಿಯಲ್ಲಿರುವ "ಅ'ಕಾರವೇ ಪರವರ್ಣ. ಈ 
ಎರಡು ವರ್ಣಗಳ ಸ್ಥಾನದಲ್ಲಿ ಪರವರ್ಣ(ಅ)ದನ್ನಿರುವ ಬೇರೆ "ಅ'ಕಾರವು ಆದೇಶವಾಗಿ 
ಬಂದಿದೆ. ಎರಡು ಸ್ಥಾನಗಳಲ್ಲಿ ಆದೇಶವಾಗಿ ಬರುವಾಗ, ಪೂರ್ವವರ್ಣವು "ಟಿ' 
ಆಗಿ ಇರುತ್ತದೆ. ವ್ಯಣ್ಣನ ಸಹಿತವಾದ ವರ್ಣಸಮುದಾಯವು "ಟಿ ಯಾಗಿದ್ದರೆ, ಆ 
ಪೂರ್ವಪದದ ಕೊನೆಯಲ್ಲಿರುವ "ಟಿ' ಸಂಜ್ಞೆಯುಳ್ಳ ವರ್ಣಸಮೂಹವನ್ನೇ 
ಪೂರ್ವವರ್ಣವೆಂದು ಭಾವಿಸಬೇಕು. 

ಉದಾ-2: ಕರ್ಕನ್ಳು ಇದೂ ಮೇಲಿನ ಉದಾಹರಣೆಯಂತೇ ಇರುತ್ತದೆ. 
(ಕರ್ಕದೇಶದ ಬಾವಿ ಎಂದು ಇದರ ಅರ್ಥ). 


ಅಜ್‌ (ಸ್ಪರ) ಸನ್ಫಿ-ಪ್ರಕರಣಮ್‌ 47 


ಉದಾ-3: ಮನೀಷಾ ಎಂಬಲ್ಲಿ ಮನಸ್‌4ಈಷಾ ಎಂದಿದ್ದಾಗ ಪೂರ್ವ ವರ್ಣದ 
ಸ್ಥಾನದಲ್ಲಿ'ಟಿ' ಯಾಗಿರುವ “ಅಸ್‌' ಎಂಬ ವರ್ಣಸಮುದಾಯವನ್ನೇ ಪೂರ್ವ 
ವರ್ಣವಾಗಿ ಭಾವಿಸಿ, ಅಸ್‌--ಈ ಎ೦ಬ ಈ ಎರಡರ ಸ್ಥಾನದಲ್ಲಿ ಪರವರ್ಣದಂತಿರುವ 
ಬೇರೆ "ಈ' ಕಾರವು ಆದೇಶವಾಗಿ ಬಂದು (ಮನ್‌+೬(ಅಸ್‌4ಕಈ)4+ಷಾ-ಮನ್‌4ಈ 
+ಷಾ-ಮನೀಷಾ ಎಂದು ರೂಪವಾಗುತ್ತದೆ. 

ಈ ಶಕನ್ನಾ ಎದಿ ಗಣವನ್ನು ಆಕೃತಿಗಣ ಎಂದು ಹೇಳುತ್ತಾರೆ. ಈ ಆಕೃತಿಗಣದ 

ಬಗ್ಗೆ ಎರಡು ಅಭಿಪ್ರಾಯಗಳಿವೆ. 

1, ಯಾವ ಒಂದು ಶಬ್ದವು ಯಾವ ಗಣದಲ್ಲೂ ಇಲ್ಲದೇ ಮತ್ತು ಯಾವ 
ಸೂತ್ತದಿಂದಲೂ ನಿರ್ಮಿತವಾಗದೇ ಮತ್ತೊಂದು ಗಣದ ಶಬ್ದಗಳನ್ನು ಅನುಕರಣೆ 
ಮಾಡುವದೋ ಅಂತಹ ಶಬ್ದದ ಅನುಕರಣಕ್ಕೆ ಕಾರಣವಾದ ಗಣವನ್ನು 
ಆಕೃತಿಗಣವೆಂದು ಹೇಳುತ್ತಾರೆ. 

2. ವಿದ್ವಾನ್‌ ಜಿ. ವಿಷ್ಣುಮೂರ್ತಿಭಟ್‌ ಇವರ ಅಭಿಪ್ರಾಯದಂತೆ “ಆಕೃತ್ಯಾ 
ಗಣ್ಯತೇ ಇತಿ ಆಕೃತಿಗಣಃ” ಎಂಬ ವಚನದಂತೆ ಯಾವ ಶಬ್ದದಲ್ಲಿ ಪರರೂಪವು 
ತೋರುತ್ತದೆಯೋ ಅದನ್ನು ವಿಧಿಸುವ ಸೂತ್ರವು ಇರುವದಿಲ್ಲವೋ ಅಂಥವುಗಳು 
ಈ ಗಣ(ಅಕೃತಿಗಣ)ದಲ್ಲಿ ಸೇರಿವೆ ಎಂದು ತಿಳಿಯಬೇಕು. 

ಉದಾ-3: ಮಾರ್ತಣ್ಣಃ (ಮಾರ್ತಾಣ್ದ& ಎ೦ಬುದು ಅನಿಷ್ಟರೂಪ) ಎಂಬ ಈ 

ಶಬ್ದವು ಶಕನ್ನ್ಯಾದಿ ಗಣದಲ್ಲಿ ಪಠಿತವಾಗಿಲ್ಲ. ಮಾರ್ತ4ಅಣ್ಣಃ ಎಂದಿರುವಾಗ, ಇದು 
ಶಕನ್ಸ್ಯಾದಿ ಗಣದಲ್ಲಿ ಪಠಿತವಾಗಿಲ್ಲದಿದ್ದರೂ ಶಕನ್ಸ್ಯಾದಿ ಶಬ್ದಗಳಂತೆಯೇ 
ಪರರೂಪದಿಂದ ಮಾರ್ತಣ್ಣಃ ಎಂದು ಸಿದ್ಧವಾಗಿದೆ. ಬೇರೆ ಯಾವ ಸೂತ್ರದಿಂದಲೂ 
ಇದು ಸಿದ್ಧವಾಗಿಲ್ಲ. ಆದುದರಿಂದ ಮಾರ್ತಣ್ಣಃ ಎ೦ಬ ಶಬ್ದವು ಶಕನ್ಸ್ಯಾದಿ ಗಣದಲ್ಲಿ 
ಇರುವಂತೆ ಊಹಿಸಬೇಕು. 

(ಪರರೂಪವನ್ನು ವಿಧಾನ ಮಾಡುವ ಅಪವಾದಸೂತ್ರ) 
ಸೂತ್ರ 4೦: ಓಮಾಣ*ೋಶ್ಚ! (6.1.95) 

ವೃತ್ತಿ -ಓಮಿ ಆಜೆ ಚ ಆತ್‌ ಪರೇ ಪರರೂಪಮೇಕಾದೇಶಃ ಸ್ಯಾತ್‌! ಶಿವಾಯೋಂ 

ನಮಃ ಶಿವ +೬ ಏಹಿ! (ಇತಿ ಸ್ಥಿತೇ) 

ಪ.ಛೇ.- ಓಮಾಜೋಃ, ಚ। 

ಅ.ವ್ಯ. - “ಏಜಿ ಪರರೂಪಂ” (6.1.94) ಎಂಬ ಸೂತ್ರದಿಂದ “ಪರರೂಪಂ' 

ಎಂಬ ಪದವೂ “ಆದ್ದುಣಃ” (6.1.87) ಎಂಬ ಸೂತ್ರದಿಂದ “ಆತ್‌' ಎಂಬ ಪದವೂ 
ಹಾಗೆಯೇ “ಏಕಃ ಪೂರ್ವಪರಯೋಃ? (6.1.84) ಎ೦ಬ ಅಧಿಕಾರ ಸೂತ್ರದಿಂದ 
“ಪೂರ್ವಪರಯೋಃ' ಎ೦ಬ ಪದಗಳೂ ಅನುವೃತ್ತವಾಗುತ್ತವೆ. 

ಅರ್ಥ - ಓಮ್‌ ಚ ಆಜ್‌ ಚ ಓಮಾಜ್‌, ತಯೋಃ ಓಮಾಜೋಃ. ಹ್ರಸ್ವ 

ಅಥವಾ ದೀರ್ಪ "ಅ'ಕಾರಕ್ಕೆ ಓಮ್‌ ಮತ್ತು ಆಜ್‌ ಗಳು ಪರದಲ್ಲಿದ್ದಾಗ, ಪೂರ್ವ- 


48 ಲಘುಸಿದ್ಧಾಂತ ಕೌಮುದೀ 


ಪರ ಸ್ಥಾನಗಳಲ್ಲಿ ಪರವರ್ಣದಂತಿರುವ ಪರರೂಪವು ಏಕಾದೇಶವಾಗಿ ಬರುತ್ತದೆ. 
ಉದಾ-1: ಶಿವಾಯ+ಓಮ್‌(ನಮಃ)-ಶಿವಾಯ್‌+(ಅ+ಓ)+ಮ್‌ (ನಮಃ) 
ಎಂಬಲ್ಲಿ, ಪೂರ್ವಪದದ "ಯ' ಕಾರೋತ್ತರವರ್ತಿಯಾದ “ಅ'ಕಾರಕ್ಕೆ ಉತ್ತರಪದದ 
ಆದಿಯಲ್ಲಿರುವ ಓಮ್‌ ಪರವಾದದ್ದರಿಂದ "ಅ'ಕಾರ ಮತ್ತು ಓ' ಕಾರಗಳಸ್ಥಾನಗಳಲ್ಲಿ 
ಪ್ರಕೃತ ಸೂತ್ರದಿಂದ ಪರವರ್ಣದಂತಿರುವ ಬೇರೆ "ಓ' ಕಾರ (ಪರರೂಪ) ವು 
ಆದೇಶವಾಗಿ ಬ೦ದಿದೆ. ಆಗ ಶಿವಾಯೋ೦ ನಮಃ ಎಂದು ರೂಪವಾಗಿದೆ. ಇಲ್ಲಿ 
ವೃದ್ಧಿಸನ್ಫಿಗೆ ಅಪವಾದವಾಗಿ ಪರರೂಪವು ಆದೇಶವಾಗಿ ಹೇಳಲಾಗಿದೆ. 


ಉದಾ-2: ಶಿವ + ಏಹಿ ಎಂಬಲ್ಲಿ, ಏಹಿ ಎ೦ಬ ರೂಪವು ಹೇಗಾಯಿತೆಂದು 
ಮೊದಲು ತಿಳಿಯಬೇಕು. “ಇಹಿ' ಎಂಬುದು “ಇಣ್‌' ಧಾತುವಿನ ಲೋಟ್‌ ಲಕಾರದ 
ಮಧ್ಯಮಪುರುಷ ಏಕವಚನರೂಪ. “ಆಜ್‌” ನ ನಂತರ “ಇಹಿ' ಎಂಬ ಶಬ್ದವು 
ಪರದಲ್ಲಿದೆ. “ಆಜ್‌'ನಲ್ಲಿ "ಜ್‌' ಕಾರ “ಹಲನ್ನ್ಯಮ್‌? (1.3.3) ಎಂಬ ಸೂತ್ರದಿಂದ 
ಇತ್‌ ಸಂಜ್ಞೆಯನ್ನು ಹೊಂದುತ್ತದೆ. “ತಸ್ಯ ಲೋಪಃ” (1.3.9) ಎಂಬ ಸೂತ್ರದಿಂದ 
ಅದು ಲೋಪವಾಗಿ "ಆ' ಮಾತ್ರ ಉಳಿಯುತ್ತದೆ. ಆಗ ಆ + ಇಹಿ ಎಂದಿರುವಾಗ 
“ಆದ್ಲುಣಃ” (6.1.87) ಎಂಬ ಸೂತ್ರದಿಂದ ಗುಣ ಬಂದು "ಏಹಿ' ಎಂದಾಗುತ್ತದೆ. 


ವಿವರಣೆ: 


ಇಲ್ಲಿ ವಿಶೇಷವೇನೆಂದರೆ, ಶಿವ೬ಆ4ಇಹಿ ಎ೦ದಿರುವಾಗ “ವ್‌'ಕಾರೋತ್ತರವರ್ತಿ 
“ಅ' ಕಾರ ಮತ್ತು “ಆ' ಕಾರಗಳ ಸ್ಥಾನದಲ್ಲಿ ಸವರ್ಣದೀರ್ಫಸನ್ನಿಯಿಂದ ಶಿವಾ--ಇಹಿ 
ಎಂದು ಆಗುತ್ತಿತ್ತು. ಆದರೆ “ಇಹಿ' ಎಂಬುದೇ. 


ಮೇಲೆ ಹೇಳಿದಂತೆ "ಏಹಿ' ಎಂದಾಗಿರುವದರಿಂದ, ಶಿವ ಏಹಿ ಎಂದಾಗುತ್ತದೆ. 
ಆಗ "ವ್‌'ಕಾರೋತ್ತರವರ್ತಿ "ಅ'ಕಾರ ಮತ್ತು ಉತ್ತರಪದದ ಆದಿವರ್ಣವಾದ ."ಏ' 
ಕಾರಗಳ ಸ್ಥಾನದಲ್ಲಿ ಪರವರ್ಣದಂತಿರುವ ಬೇರೆ "ಏ' ಕಾರವು ಆದೇಶವಾಗಿ 
ಬಂದು ಶಿವ*ಏ4ಹಿ-ಶಿವೇಹಿ ಎಂದಾಗುತ್ತಿತ್ತು. ಇದು "ಆಜ್‌' ಎಂಬ ಉಪಸರ್ಗ 
ಪರದಲ್ಲಿರುವದಕ್ಕೆ ಉದಾಹರಣೆಯಾಗುತ್ತಿತ್ತು. ಮತ್ತು ಸವರ್ಣದೀರ್ಫ ಸನ್ನಿಗೆ 
ಅಪವಾದವಾಗುತ್ತಿತ್ತು. 

2."ಆ' ಎಂಬ ಉಪಸರ್ಗಕ್ಕೇನೇ ಪೂರ್ವಪದದ ಜೊತೆಗೆ ಸನ್ನಿಯಾಗಬೇಕಾಗಿದ್ದರೆ, 
ಶಿವ*ಆ4ಇಹಿ ಎ೦ದು ಪ್ರಕ್ರಿಯೆಯನ್ನು ಸಿದ್ಧಗೊಳಿಸಬೇಕಾಗಿತ್ತು. 

ಈ ರೀತಿ ಎರಡು ಪ್ರಕ್ರಿಯೆಗಳಿಗೆ ಅವಕಾಶ ಬಂದಾಗ, ಆ ಪ್ರಕ್ರಿಯೆಗಳು 
ಸರಿಯಲ್ಲವೆಂಬುದನ್ನು ಮುಂದೆ ತಿಳಿಸಿ ಸರಿಯಾದ ಪ್ರಕ್ರಿಯೆಯನ್ನು ತೋರಿಸಲಾಗಿದೆ. 

ಇಲ್ಲಿ ಆಗಿರುವ ಪ್ರಕ್ರಿಯೆಯೇ ಬೇರೆ. ಧಾತು-ಉಪಸರ್ಗಗಳ ಸನ್ನಿಯನ್ನು 
ಮೊದಲು (ಅನ್ನರಜ್ಸ ಕಾರ್ಯ) ಮಾಡಿ ನಂತರ ಹೊರಗಿನ ಪದದಜೊತೆಗೆ ಸ 
ಮಾಡಬೇಕು ಎಂಬುದು ನಿಯಮ. “ಅಸಿದ್ಧಂ ಬಹಿರಜ್ಗಮನ್ತರಜಕ್ಲೀ” ಎ೦ಬ ವಚನವು 
ಇದಕ್ಕೆ ಪ್ರಮಾಣ. ಆದುದ್ದರಿಂದ ಎರಡು ಪದ (ಪೂರ್ವೋತ್ತರ)ಗಳಿಗೆ ಶಿವ.-ಆ 


ಅಜ್‌ (ಸ್ವರ) ಸನ್ಫಿ-ಪ್ರಕರಣಮ್‌ 49 


(*ಇಹಿ) ಎಂದು ಮೊದಲೇ ಸನ್ನಿ ಮಾಡಲು ಬರುವದಿಲ್ಲ. ಆದುದರಿಂದ ಆ+೬ಇಹಿ 
ಇವುಗಳ ಸನ್ನಿಯನ್ನೇ ಮೊದಲು ಮಾಡಬೇಕು. (ಮೇಲಿನ ವಚನದ ಪ್ರಕಾರ ಧಾತು- 
ಉಪಸರ್ಗಗಳ ಸನ್ನಿಕಾರ್ಯವೇ ಅನ್ನರಜ್ಞ ಕಾರ್ಯವಾಗಿದೆ). ಹಾಗಾದರೆ, ಶಿವ--ಏಹಿ 
ಎಂದಿದ್ದಾಗ, "ಅ'ಕಾರದ ನಂತರ “ಆ' (ಆಜ್‌) ಉಪಸರ್ಗಕ್ಕೆ ಬದಲಾಗಿ "ಎಹಿ' 
ಎಂದಿರುತ್ತದೆ. ಇಂತಹ ಅವಸ್ಥೆಯಲ್ಲಿ ಪರರೂಪದ ಸಿದ್ಧಿಗಾಗಿ ಪಾಣಿನೀಯವರು 
ಮುಂದಿನ ಸೂತ್ರವನ್ನು ಹೇಳುತ್ತಾರೆ. 
(ಅನ್ನ-ಆದಿವದ್ಧಾವಗಳನ್ನು ವಿಧಾನಮಾಡುವ ಸೂತ್ರ) 

ಸೂತ್ರ 41 ಅನ್ತಾದಿವಚ್ಚ (6.155) 

ವೃತ್ತಿ -ಯಃ ಅಯಂ ಏಕಾದೇಶಃ ಸ ಪೂರ್ವಸ್ಯ ಅಂತವತ್‌, ಪರಸ್ಕ ಆದಿವತ್‌ 
ಸ್ಯಾತ್‌। ಶಿವೇಹಿ। 

ಪ.ಛೇ.- ಅನ್ತಾದಿವತ್‌, ಚ। 

ಅ.ವೃ, - “ಏಕಃ ಪೂರ್ವಪರಯೋಃ? (6.184) ಎಂಬ ಅಧಿಕಾರಸೂತ್ರವು 
ಅನುವೃತ್ತವಾಗುತ್ತದೆ. 

ಅರ್ಥ - “ಯಥಾಸಂಖ್ಯಮನುದೇಶಃ ಸಮಾನಾಮ್‌” (1.3.10) ಎಂಬ 
ಪರಿಭಾಷೆಯಿಂದ ಕ್ರಮವಾಗಿ ಈ ಸೂತ್ರವನ್ನು ಅನ್ವಯಿಸಬೇಕು. ದ್ವಂದ್ವಸಮಾಸದಮೇಲೆ 
“ವತ್‌' ಪ್ರತ್ಯಯವನ್ನು ಸೇರಿಸಿರುವದರಿಂದ, ಒಂದೊಂದು ಪದದಜೊತೆಗೆ ಪ್ರತ್ಯೇಕ 
ಅನ್ವಯಿಸಿದಾಗ, ಅನ್ತವತ್‌, ಮತ್ತು ಆದಿವತ್‌ ಎಂದು ಅರ್ಥವಾಗುತ್ತದೆ. (ದ್ವನ್ಹ್ವಾನ್ಹೇ 
ಶ್ರೂಯಮಾಣಂ ಪದಂ ಪ್ರತ್ಯೇಕಂ ಅಭಿಸಂಬಧ್ಯತೇ) ಎಂಬುದು ನಿಯಮ. 

ಪೂರ್ವ-ಪರ ಸ್ಥಾನಗಳಲ್ಲಿ ಬಂದಿರುವ ಏಕಾದೇಶವು ಪೂರ್ವಪದದ 
ಅನ್ತ ಕದಂತೆಯೂ ಮತ್ತು ಉತ್ತರಪದದ ಆದಿಯಂತೆಯೂ ಭಾವಿಸಬೇಕಾಗುತ್ತದೆ. 


ಎರಡುವರ್ಣಗಳ ಸ್ಥಾನದಲ್ಲಿ ಈ ಆದೇಶವು ಬಂದಿದ್ದರೂ, ಪೂರ್ವವರ್ಣ 
ಅನ್ತ್ಯದಲ್ಲಿರುವಾಗ ಯಾವ ಕಾರ್ಯವು ಆಗುತ್ತಿತ್ತೋ, ಅದೇ ಕಾರ್ಯವು, ಈ 
ಆದೇಶದಿಂದ ಆಗಿದೆ ಎಂದು ತಿಳಿಯಬೇಕು. (ಆಗಿರುವ ಕಾರ್ಯವು, ಆಗಿರುವ 
ಏಕಾದೇಶದಿಂದ ಬಂದ (ಬೇರೆ) ವರ್ಣದಿಂದಲೇ ಆಗಿದ್ದರೂ, ಸ್ಥಾನಿಯಾಗಿದ್ದ 
ಪೂರ್ವವರ್ಣದ ಕಾರ್ಯವೆಂದೇ ಭಾವಿಸಬೇಕು). [ಇದೇ ರೀತಿಯಲ್ಲಿ ಪರವರ್ಣದಿಂದ 
ಆಗಬೇಕಾದ ಸನಿಕಾರ್ಯವೇ ಏಕಾದೇಶದಿ೦ದ ಬಂದ (ಬೇರೆ) ವರ್ಣದಿಂದಲೇ 
ಆಗಿದೆಯೆಂದು ಭಾವಿಸಬೇಕು] ಆದರೆ ಏಕಾದೇಶದಿಂದ ಆಗಿರುವ ಕಾರ್ಯವು 
ಬೇರೆಯಾಗಿರುತ್ತದೆ. ಕಾರಣ ಏಕಾದೇಶವಾಗಿ ಬರುವ ವರ್ಣವು ಬೇರೆಯಾಗಿಯೇ 
ಇರುತ್ತದೆ. ಏಕಾದೇಶವನ್ನು ಸ್ಥಾನಿ ಎಂದು ಗೌರವಿಸುತ್ತೇವೆ. ಆದರೆ ಆಗುವ ಕಾರ್ಯ 
ಮಾತ್ರ ಏಕಾದೇಶದಿಂದ ಬಂದ (ಬೇರೆ) ವರ್ಣದಿ೦ದಲೇ ಆಗಿರುತ್ತದೆ (ಉದಾ- 
ಶಿವ.-ಏಹಿ ಎಂಬಲ್ಲಿ ಆದೇಶವು "ಏ' ಕಾರವಾಗಿದ್ದರೂ, ಅದನ್ನು “ಆ” ಕಾರವೆಂದು 
ಭಾವಿಸುತ್ತೇವೆ. 


50 ಲಘುಸಿದ್ಧಾಂತ ಕೌಮುದೀ 


ಪ್ರಕೃತದಲ್ಲಿ, ಪರರೂಪ ಸನ್ನಿಯನ್ನು ಹೇಳುವಾಗ ಏಕಾದೇಶವಾದ "ಏ'ಕಾರವನ್ನು 
"ಆ'ಕಾರದಂತೆಯೇ ಭಾವಿಸಬೇಕು. ಆದರೆ ಇಲ್ಲಿ ಆಗಿರುವದು “ಅ'ಕಾರ ಮತ್ತು “ಏ' 
ಕಾರಗಳ ಪರರೂಪ ಸನ್ನಿ. ಇದಕ್ಕೆ "ಆದಿವದ್ಭಾವವೆಂದು' ಹೆಸರು. 


ಇದೇ ರೀತಿಯಲ್ಲಿ ಬೇರೆ ಸಂದರ್ಭಗಳಲ್ಲಿ ಏಕಾದೇಶವಾದ "ಏ' ಕಾರವು "ಇ' 
ಕಾರದ ಕೆಲಸವನ್ನು ಮಾಡುತ್ತದೆಂದು ಭಾವಿಸಬೇಕು. ಆದರೆ ಸನ್ನಿಮಾತ್ರ "ಅ'ಕಾರ 
"ಏ'ಕಾರಗಳಿಗೆ ಆಗುವ ಪರರೂಪ ಸನ್ನಿಯೇ ಆಗಿರುತ್ತದೆ. ಇದಕ್ಕೆ “ಅನ್ತವದ್ಭಾವ'ವೆಂದು 
ಹೆಸರು. (ಉದಾಹರಣೆಯನ್ನು ಇಲ್ಲಿ ಕೊಡಲಿಲ್ಲ). "ಆ' ಪ್ರತ್ಯಯವು ಎರಡು ವಿಧವಾಗಿದೆ. 

1. "ಜ್‌'ಕಾರವನ್ನು ಇತ್ತಾಗಿವುಳ್ಳದ್ದು (ಆಜ್‌), 

2. “ಇತ್‌' ರಹಿತವಾದ “ಆ' ಎಂಬ ಪ್ರತ್ಯಯವು. 

“ಆಜ್‌' ಎಂಬ ಉಪಸರ್ಗಕ್ಕೆ ನಾಲ್ಕು ಅರ್ಥಗಳಿವೆ. 

1. ಸ್ವಲ್ಪ ಉದಾ-1. ಈಷದುಷ್ಟಮ್‌ ( ಆ + ಉಷ್ಣಮ್‌) ಓಷ್ಣಮ್‌. 

2. ಕ್ರಿಯಾಯೋಗ: ಉದಾ-2. ಏಹಿ (ಆ +೬ ಇಹಿ) ಏಹಿ. 

3. ಮರ್ಯಾದಾ (ವರೆಗು ಎಂದರೆ ಅವಧಿರಹಿತವಾಗಿ): ಉದಾ- 3. ಆಕೈಲಾಸಾತ್‌ 
(ಆ+ಕೈಲಾಸಾತ್‌) - ಆಕೈಲಾಸಾತ್‌ (ಕೈಲಾಸದ ವರೆಗೆ) ಇಲ್ಲಿ ಕೈಲಾಸವು ಸೇರಿರುವದಿಲ್ಲ. 

4. ಅಭಿವಿಧಿ (ವರೆಗು ಅಂದರೆ, ಅವಧಿ ಸಹಿತವಾಗಿ): ಉದಾ-4. ಆಬಾಲವ ದಮ್‌ 
ಎಂಬಲ್ಲಿ ಅವಧಿಯು ಸೇರಿದೆ. 

ಎರಡನೆಯದಾದ ("ಜ್‌'ಕಾರ ಇತ್ತಾಗಿ ಇಲ್ಲದ) “ಆ' ಎಂಬ ಉಪಸರ್ಗವು 
ಎರಡು ಅರ್ಥಗಳಲ್ಲಿ ಪ್ರಯೋಗಿಸಲಾಗಿದೆ. 

ಉದಾ-1. (ವಾಕ್ಯದಲ್ಲಿ) ಆ ಏವಂ ನು ಮನ್ಯಸೇ, (ನೀನು ಈ ರೀತಿ 
ಭಾವಿಸುವೆಯಾ?) ; 

ಉದಾ-2. (ಸರಣಾರ್ಥದಲ್ಲಿರುವ ಉಪಸರ್ಗ).ಆ ಏವಂ ಕಿಲ ತತ್‌ 

(ಓಹೋ! ಹೀಗಿತ್ತೇ ಅದು). 


“ಈಷದರ್ಥೇ ಕ್ರಿಯಾಯೋಗೇ ಮರ್ಯಾದಾಭವಿಧೌ ಚ ಯಃ 
ಏತಮಾತಂ ಜಿತಂ ವಿದ್ಯಾತ್‌ ವಾಕ್ಯ-ಸ್ಥರಣಯೋರಪೆತ್‌॥” 


(೮) ಸವರ್ಣದೀರ್ಥ ಸನ್ನಿಃ 
(ಸವರ್ಣದೀರ್ಥ ಸಸಿಯನ್ನು ವಿಧಾನ ಮಾಡುವ ಸೂತ್ರ). 
ಸೂತ್ರ 42: ಅಕಃ ಸವರ್ಣೆೇ ದೀರ್ಥಃ (6.1.1101 
ವೃತ್ತಿ -ಅಕಃ ಸವರ್ಣೇ ಅಚಿ ಪರೆ, ಪೂರ್ವಪರಯೊಃ ದೀರ್ಫಃ ಏಕಾದೇಶಃ 
ಸ್ಯಾತ್‌। ದೈತ್ಯಾರಿಃ। ಶ್ರೀಶಃ ವಿಷ್ಣಾದಯಃ। ಹೋತ್ಯಕಾರಃ। 
ಅ.ವೃ. - “ಇಕೋಯಣಚಿ” (6.1.77) ಎಂಬ ಸೂತ್ರದಿಂದ "ಅಜಿ' ಎಂಬ 


ಅಜ್‌ (ಸ್ಪರ) ಸನ್ಧಿ-ಪ್ರಕರಣಮ್‌ 51 


ಪದವೂ, ಮತ್ತು “ಏಕಃ ಪೂರ್ವಪರಯೋಕ”(6.1.84) ಎ೦ಬ ಅಧಿಕಾರಸೂತ್ರವೂ 
ಅನುವೃತ್ತವಾಗುತ್ತವೆ. 

ಅರ್ಥ - "ಅಕ್‌' (ಅ,ಇ,ಉ,ಖಲೃ) ಗೆ ಸವರ್ಣವಾದ "ಅಚ್‌' (ಸ್ವರಗಳು) 
ಪರವಾದಾಗ, ಪೂರ್ವ ಪತ್ತು ಪರಗಳ ಸ್ಥಾನದಲ್ಲಿ, ಅದೇ ಹಾತಿಗೆ ಸೇರಿದ “ದೀರ್ಫ 
ವರ್ಣಪು ಏಕಾದೇಶವಾಗಿ ಬರುತ್ತದೆ. “ತುಲ್ಯಾಸ್ಯ ಪ್ರ ಪ್ರಯತ್ನಂ ಸವರ್ಣ೦” (1.1.9) 
ಎಂಬ ಸೂತ್ರದಿಂದ 18 ವಿಧವಾದ “ಅ ಕಾರಗಳಿಗೆ. 18 ವಿಧವಾದ “ಅ” ಕಾರಗಳು 
ಸವರ್ಣವಾಗುತ್ತವೆ. ಇದೇ ರೀತಿಯಲ್ಲಿ ಇ,ಉ ಗಳಿಗೆ ಕ್ರಮವಾಗಿ ಇಉ ಗಳು 
ಸವರ್ಣಗಳು. ಯು” ಮತ್ತು "ಲ್ಕ' ಗಳು ಪರಸ್ಪರ ಸವರ್ಣಗಳಾಗಿರೋಣದ್ದರಿಂದ 
ಒಂದೊಂದೂ ಪರಸ್ಪರ 30 ಸ್ಥಾನಗಳಿಗೆ ಸವರ್ಣಗಳಾಗುತ್ತವೆ. ( ದೀರ್ಪವೆಂದರೆ 
ಎರಡು ಮಾತ್ರಾ ಕಾಲಗಳಲ್ಲಿ ಉಚ್ಚರಿಸಲ್ಪಡುವ ವರ್ಣವೆಂಬುದು ಸ್ಪಷ್ಟ 

ಬೇರೆ ರೀತಿಯಿಂದ ಹೇಳುವದಾದರೆ- "ಅ' ಕಾರದಪರದಲ್ಲಿ "ಅ' ಕಾರ, “ಇ' 
ಕಾರದ ಪರದಲ್ಲಿ “ಇ' ಕಾರ, "ಉ' ಕಾರದ ಪರದಲ್ಲಿ "ಉ' ಕಾರ, ಮತ್ತು "ಯ' "ಲ್ಕ' 
ಗಳ ಪರದಲ್ಲಿ "ಯ' "ಲೃ' ಗಳು ಇದ್ದಾಗ, ಆಯಾವರ್ಣಗಳ ದೀರ್ಪ ವರ್ಣವು 
ಆದೇಶವಾಗಿ ಬರುತ್ತದೆ. ಅದರೆ, "ಲ್ಕ' ಕಾರಕ್ಕೆ ದೀರ್ಫರೂಪವಿಲ್ಲದ್ದರಿಂದ ಸವರ್ಣವಾದ 
ದೀರ್ಫ “ಯ” ಕಾರವೇ ಆದೇಶವಾಗಿ ಬರುತ್ತದೆ. 


ಉದಾ- 1. ದೈತ್ಯಾರಿಃ-ದೈತ್ಯ*ಅರಿಃದೈತ್ಯ್‌-(ಅ--ಅರಿಃ)ಎದೈತ್ಯಾರಿಃ (ದೈತ್ಯರ 
ಶತ್ರುವಾದ ವಿಷ್ಣು) ಇದೇ ರೀತಿಯಲ್ಲಿ ಉಳಿದ ಉದಾಹರಣೆಗಳ ರೂಪಗಳು 
ಸಿದ್ಧವಾಗುತ್ತವೆ. ' 


ಉದಾ- 2: ಶ್ರೀಶಃ : - ಶ್ರೀ + ಈಶಃ ಇ ಶ್ರೀಶಃ, 

ಉದಾ- 3: ವಿಷ್ಣಾದಯಃ : ವಿಷ್ಣು * ಉದಯಃ - ವಿಷ್ಣೂದಯಃ, 

ಉದಾ- 4: ಹೋತ್ಯಕಾರಃ : ಹೋತೃ* ಖಕಾರಃ - ಹೋತ್ಯಕಾರಃ 

ಉದಾ-5- ಹೋತ್ಕ್ಯಕಾರಃ : ಹೋತೃ + ಲೃಕಾರಃ - ಹೋತ್ಕ್ಯಕಾರಃ। 

ವಿಶೇಷ-1; ("ಯ' ಕಾರ "ಲೃ' ಕಾರಗಳು ಸವರ್ಣವಾಗಿರೋಣದ್ದರಿಂದಲೂ 
ದೀರ್ಫ "ಲ್ಕ' (ಲ್ಕ) ಕಾರವಿಲ್ಲದಿರೋಣದ್ದರಿಂದಲೂ ದೀರ್ಫ "ಲೃ' (ಲ್ಯ) ಕಾರಕ್ಕೆ 
ಬದಲಾಗಿ “ಖೂ' ಕಾರವು ಬಂದಿದೆ). 

ವಿಶೇಷ-2: "ಅ' ವರ್ಣದ ವಿಷಯದಲ್ಲಿ ಈ ಸೂತ್ರವು “ಆದ್ಲುಣಃ” ಎಂಬ 
ಸೂತ್ರಕ್ಕೂ ಮತ್ತು “ಇಕೋಯಣಚಿ” ಎಂಬ ಸೂತ್ರಕ್ಕೂ ಅಪವಾದವಾಗಿದೆ. 

(7) ಪೂರ್ವರೂಪ ಸನ್ನಿಃ 
(ಪೂರ್ವರೂಪವನ್ನು ವಿಧಿಸುವ ಅಪವಾದ ಸೂತ್ರ) 

ಸೂತ್ರ 43: ಏಣಃ ಪದಾನ್ಹಾದತಿ (6.110೨) 

ವೃತ್ತಿ -ಪದಾನ್ತಾತ್‌ ಏಜಃ ಅತಿ ಪರೆ ಪೂರ್ವರೂಪಮ್‌ ಏಕಾದೇಶಃ ಸ್ಕ್ಯಾತ್‌ಹರೇಇವ 


5) ಲಘುಸಿದ್ದಾಂತ ಕೌಮುದೀ 
ವಿಷ್ಣೋ ವ! 

ಪ.ಛೇ.- ಏಜಃ, ಪದಾನ್ನಾತ್‌, ಅತಿ। 

ಅ.ವೃ. - “ಅಮಿ ಪೂರ್ವಃ"(6.1.107) ಎಂಬ ಸೂತ್ರದಿಂದ ಪೂರ್ವಃ ಎಂಬ 
ಪದವು ಅನುವೃತ್ತವಾಗುತ್ತದೆ. “ಏಕಃ ಪೂರ್ವಪರಯೋಃ”(6.1.84) ಎಂಬುದು 
ಅಧಿಕಾರಸೂತ್ರವಾಗಿದೆ. 

ಅರ್ಥ -"ಪದಾನ್ತಾತ್‌' ಎಂಬುದು "ಏಜಃ' ಎಂಬುದಕ್ಕೆ ವಿಶೇಷಣವಾಗಿದೆ. 
ಪದಾನ್ತದಲ್ಲಿರುವ "ಏ'ಕಾರ ಅಥವಾ "ಓ' (ಏಜ್‌) ಕಾರಗಳಿಗೆ, "ಅತ್‌' (ಹ್ರಸ್ವ 
"ಅ'ಕಾರ) ಪರವಾಗಿದ್ದಾಗ, "ಏ'ಕಾರ ಅಥವಾ "ಓ'ಕಾರ (ಏಜ್‌) ಮತ್ತು ಹ್ರಸ್ವ 
"ಅ'ಕಾರಗಳ ಸ್ಥಾನದಲ್ಲಿ, ಪೂರ್ವವರ್ಣದಂತಿರುವ ಪೂರ್ವರೂಪವು ಏಕಾದೇಶವಾಗಿ 
ಬರುತ್ತದೆ. ಇಲ್ಲಿ ತಪರಕರಣ ಮಾಡಿರೋಣದರಿಂದ, ಹ್ರಸ್ವ "ಅ'ಕಾರವನ್ನೇ ಸ್ವೀಕರಿಸಬೇಕು. 


ಉದಾ-1: ಹರೇಂವ ಹರೇ ಅವ-ಹರ್‌*(ಏ*ಅ) ವ ಎಂದಿದ್ದಾಗ, "ಏ' ಕಾರ 
“ಅ' ಕಾರಗಳ ಸ್ಥಾನದಲ್ಲಿ ಪೂರ್ವ ವರ್ಣದಂತಿರುವ "ಏ' ಕಾರವು ಏಕಾದೇಶವಾಗಿ 
ಬಂದು ಹರೇsವ ಎಂದಾಗುತ್ತದೆ. 

ಉದಾ- 2: ವಿಷ್ಣೋತವ: ವಿಷ್ಲೋ+ಅವ=ವಿಷ್ಠ್‌೬(ಓ4ಅ) ವ ಎಂದಿದ್ದಾಗ, %ಓ' 
ಕಾರ ಮತ್ತು "ಅ' ಕಾರಗಳ ಸ್ಥಾನದಲ್ಲಿ ಪೂರ್ವ ವರ್ಣದಂತಿರುವ *ಓ' ಕಾರವು 
ಏಕಾದೇಶವಾಗಿ ಬಂದು ವಿಷ್ಣೋಂವ ಎಂದಾಗುತ್ತದೆ. 


ಇಲ್ಲಿ “ಏಚೋತಯವಾಯಾವಃ” (6.1.78) ಎಂಬ ಸೂತ್ರದಿಂದ "ಅಯ್‌'ಮತ್ತು 
“ಅವ್‌' ಎಂಬ ಆದೇಶಗಳು ಬರಬೇಕಾಗಿತ್ತು. ಅದರೆ ಅಪವಾದವಾಗಿ ಪ್ರಕೃತ ಸೂತ್ರದಿಂದ 
ತೊ, ಬಂದಿದೆ. ಇನ್ನು] ಮುಂದೆ ಅಚ್‌-ಸನ್ನಿಯ ಭಾಗವೇ ಆಗಿರುವ 
ಪ್ರಕೃತಿಭಾವ ಸನ್ನಿಯನ್ನು ಆರಂಭಿಸುತ್ತಾನೆ. 


(ಆ) ಪ್ರಕೃತಿಭಾವಸ್ಥಿಃ 
("ಓ' ಕಾರಾನ್ತ "ಗೋ? ಶಜ್ಞಕ್ಕೆ ಬರುವ ಪ್ರಕೃತಿಭಾವ ಹೇಳುವ ಸೂತ್ರ). 
ಸೂತ್ರ 44: ಸರ್ವತ್ರ ವಿಭಾಷಾ ಗೋಃ (6.1.122) 
ವೃತ್ತಿ -ಲೋಕೇ ವೇದೇ ಚ ಏಜಂತಸ್ಯ ಗೋಃ ಅತಿ ವಾ ಪ್ರಕೃತಿಭಾವಃ ಪದಾನ್ನೇ। 
ಗೋಅಗಮ್‌। ಗೋಗ್ರಮ್‌। ಏಜನ್ವಸ್ಯ ಕಿಂ? ಚಿತ್ರಗ್ಗಗಮ್‌। ಪದಾನ್ನೇ ಕಿಂ? ಗೋಃ। 
ಅ.ವೃ. - “ಏಜಃ ಪದಾನ್ತಾದತಿ” (6.1.09) ಎ೦ಬ ಸೂತ್ರದಿಂದ "ಪದಾನ್ಹಾತ್‌' 
ಮತ್ತು “ಅತಿ ಎಂಬ ಪದಗಳು. ಹಾಗೆಯೇ “ಪಕ್ಸತ್ಕಾನಃ ಪಾದಮವ್ಯಪರೇ” ಎಂಬ 


ಬದ್ರ: 
ಸೂತ್ರದಿಂದ " ಪ್ರಕೃತ್ಯಾ' ಎಂಬ ಪದವೂ ಅನುವೃತ್ತವಾಗುತ್ತದೆ. 


ಅರ್ಥ-ಇಲ್ಲಿ “ಪ ಪ್ರಕೃತ್ಯಾ” ಎಂಬುದರಿಂದ ವಿಕಾರವಿಲ್ಲದೇ ಸ್ವಾಭಾವಿಕ 
ಸ್ವರೂಪದಿಂದಲೇ ಉಳಿಯುವದು ಎಂದರ್ಥ. ಇದನ್ನೇ 'ಪ್ರಕೃತಿಭಾವ' ಎಂದು 
ಹೇಳುತ್ತೇವೆ. “ಏಜಃ ಪದಾನ್ಹಾದತಿ (6.1109)” ಎಂಬ “ಸೂತ್ರದಲ್ಲಿ “ಅತಿ' ಶಬ್ದಕ್ಕೆ 


ಅಜ್‌ (ಸ್ವರ) ಸನ್ಫಿ-ಪ್ರಕರಣಮ್‌ 53 


ಏನು ಅರ್ಥವೋ ಅದನ್ನೇ ಇಲ್ಲಿಯೂ ತೆಗೆದುಕೊಳ್ಳಬೇಕು. ಅಂದರೆ ಹೃಸ್ವ "ಅ'ಕಾರವು 
ಪರದಲ್ಲಿದ್ದಾಗ ಎಂದರ್ಥ. "ಸರ್ವತ್ರ' ಎಂದು ಹೇಳಿರೋಣದ್ದರಿಂದ ವೈದಿಕ ಮತ್ತು 
ಲೌಕಿಕ ಸಾಹಿತ್ಯದಲ್ಲಿಯೂ ಎಂದು ಅರ್ಥ ಮಾಡಬೆಕು. ಯಾಕೆಂದರೆ ಹಿ೦ದಿನ 
ಸೂತ್ರದಲ್ಲಿ “ಅವಪಥಾಸಿ ಚ” - (6.1121) ವೇದದಲ್ಲಿ ಮಾತ್ರವೆಂದು ಹೇಳಲಾಗಿತ್ತು. 
ಪಂಚಮ್ಯನ್ತವಾದ “ಏಜಃ' ಎಂಬುದು "ಗೋಳ ಶಬ್ದಕ್ಕೆ ವಿಶೇಷಣವಾಗಿದೆ. ಅದುದ್ದರಿಂದ 
“ಯೇನ ವಿಧಿಃ ತದನ್ನಸ್ಯ”(1.1.72) ಎಂಬ ಪರಿಭಾಷೆಯಿ೦ದ, "ಏಜನ್ನ'ವಾದ "ಗೋ' 
ಶಬ್ದದ ನಂತರವೆಂದು ಅರ್ಥ ಮಾಡಬೇಕು. ಲೌಕಿಕ ಸಾಹಿತ್ಯದಲ್ಲಿಯೂ ಮತ್ತು 
ವೈದಿಕ ಸಾಹಿತ್ಯದಲ್ಲಿಯೂ ಏಜನ್ತವಾದ ಪದಾನ್ತ "ಗೋ' ಶಬ್ದದನಂತರ (ಅತಿ) 
ಹ್ರಸ್ವ "ಅ' ಕಾರ ಪರವಾದಾಗ, ವಿಭಾಷೆಯಿಂದ (ವಿಕಲ್ಲದಿಂದ) ಪ್ರಕೃತಿಭಾವವು 
ಬರುತ್ತದೆ. ಈ “ಗೋ' ಶಬ್ದವು ಪಂಚ್ಯಮ್ಯನ್ತ ಪದವಾಗಿದ್ದಾಗ ಮಾತ್ರ ಪ್ರಕೃತಿಭಾವವು 
ಬರುತ್ತದೆ ಹೊರತು ಪದಾನ್ತವಾಗಿಲ್ಲದಿದ್ದರೆ ಬರುವದಿಲ್ಲ. ವಿಭಾಷಾ ಶಬ್ದದ ಅರ್ಥವನ್ನು 
“ನವೇತಿ ವಿಭಾಷಾ” ( 1.1.44) ಎಂಬ ಸೂತ್ರದಿಂದ ತಿಳಿದುಕೊಳ್ಳಬೇಕು. 

ಉದಾ- 1. ಗೋ ಅಗ್ರಮ್‌ (ಆಕಳಿನ ಅಗ್ರಭಾಗ) ಎಂದಿದ್ದಾಗ “ಂಚೋ*ಯ 
ವಾಯಾವಃ? (6.1.78) ಎಂಬ ಸೂತ್ರದಿಂದ "ಅವ್‌' ಆದೇಶವು ಬರಬೇಕಾಗಿತ್ತು. 
ಇದನ್ನು ಬಾಧಿಸಿ “ಏಜಃ ಪದಾನ್ಹಾದತಿ” . (6.109) ಎಂಬ ಸೂತ್ರದಿಂದ 
ಪೂರ್ವರೂಪವು ಪ್ರಾಪ್ತವಾಗಿತ್ತು. ಇದನ್ನೂ ಬಾಧಿಸಿ “ಸರ್ವತ್ರ ವಿಭಾಷಾ ಗೋಃ” 
(6.1.1122) ಎಂಬ ಸೂತ್ರವು ಪ್ರಾಪ್ತವಾಗಿದೆ. ಇಲ್ಲಿ "ಗೋ' ಎಂಬುದು ಪದವಾಗಿದೆ. 
"ಓ' ಕಾರವು ಏಜನ್ತವಾಗಿರೋಣದ್ದರಿ೦ದ, ಏಜನ್ತವಾದ “ಗೋ' ಶಬ್ದದ ಪರದಲ್ಲಿ 
ಹ್ರಸ್ವ "ಅ'ಕಾರ ಇರುವುದರಿಂದ, ಪ್ರಕೃತ ಸೂತ್ರದಿಂದ ಪ್ರಕೃತಿಭಾವವು ವಿಕಲ್ಲದಿಂದ 
ಬಂದು "ಗೋಅಗ್ತ್ರಮ್‌' ಎಂದಾಗಿದೆ. 

ಉದಾ- 2: ಗೋ* ಅಗ್ರಮ್‌ ಎಂದಿದ್ದಾಗ ಪ್ರಕೃತಿಭಾವ ಬಾರದಿರುವ ಈ ಪಕ್ಷದಲ್ಲಿ, 
“ಏಜಃ ಪದಾನ್ತಾದತಿ” (6.1.109) ಎಂಬ ಸೂತ್ರದಿಂದ ಪೂರ್ವರೂಪ ಬಂದು 
'ಗೋಗ್ರಮ್‌' ಎಂಬ ರೂಪವು ಸಿದ್ಧವಾಗಿದೆ. 

(ಪ್ರಕೃತಿಭಾವವು ಬಾರದೇ ಇದ್ದ ಪಕ್ಷದಲ್ಲಿ “ಅವಜ್‌ ಸ್ಫೋಟಾಯನಸ್ಯ” (6.1.123) 
ಎ೦ಬ ಮುಂಬರುವ ಸೂತ್ರದಿಂದ "ಗವಾಗ್ರಮ್‌' ಎಂಬ ರೂಪವು ಸಿದ್ದವಾಗುವದು). 
ಇಲ್ಲಿ ಗವಾಂ ಅಗ್ರ೦ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಇಲ್ಲಿ ಷಷ್ಠ್ಯನ್ತ ಪ್ರತ್ಯಯವು 
ಲೋಪವಾದಾಗ ಗೋ%ಇಅಗ್ರಮ್‌ ಎಂದಾಗುತ್ತದೆ. ವೈದಿಕ ಪ್ರಯೋಗದಲ್ಲಿ ಗೋ* ಆಮ್‌.- 
ಅಗ್ರ*ಸು ಎಂದು ಸಮಾಸ ಮಾಡಿದಾಗ ವಿಭಕ್ತಿರೂಪವು ಆಗುತ್ತದೆ. ಆಗಲೂ 
"ಗೋ' ಶಬ್ದಕ್ಕೆ "ಓ'ಕಾರಾನ್ತ ಪದತ್ವವಿರುತ್ತದೆ. 

ಏಜನ್ನಸ್ಯ ಕಿಂ? ಅಂದರೆ "ಗೋ' ಶಬ್ದ ಏಜನ್ತ (ಓ ಕಾರಾನ್ರ) ವಾಗಿಯೇ ಇದೆ. 
ಹಾಗಿರುವಾಗ ಏಜನ್ತವಾದ "ಗೋ' ಶಬ್ದಕ್ಕೆ ಎಂದು ಪ್ರತ್ಯೇಕವಾಗಿ ಯಾಕೆ ಹೇಳಬೇಕು? 
ಎಂದರೆ ಸಮಾಧಾನ ಹೀಗಿದೆ. “ಚಿತ್ರಾಃ ಗಾವಃ ಯಸ್ಯ ಸಃ” ಎಂಬ ವಿಗ್ರಹವಾಕ್ಕದಿಂದ 
ಸಮಾಸ ಮಾಡುವಾಗ ಚಿತ್ರಗುಃ ಎಂದಾಗುತ್ತದೆ. (ಹಲವು ಬಣ್ಣದ ಆಕಳುಗಳನ್ನುಳ್ಳವನು 


54 ಲಭುಸಿದ್ಧಾಂತ ಕೌಮುದೀ 
ಎಂದರ್ಥ). ಚಿತ್ರಗೋಃ ಅಗ್ರಮ್‌ ಎಂಬಲ್ಲಿ ಸಮಾಸ ಮಾಡುವಾಗ ಚಿತ್ರಗು.-ಅಗ್ರಮ್‌ 
ಎಂದಾಗಿ ಚಿತ್ರಗ್ವಗ್ರಮ್‌ ಎಂದಾಗುತ್ತದೆ. ಇಲ್ಲಿ "ಯಣ್‌' ಸನ್ನಿಯಾಗಿದೆ. ಅರ್ಥಾತ್‌ 
ಇಲ್ಲಿ ಅನಿಷ್ಠರೂಪಗಳಾದ ಪ್ರಕೃತಿಭಾವವಾಗಲೀ, (ಚಿತ್ರಗು- ಅಗ್ರಮ್‌) ಪೂರ್ವರೂಪ 
ವಾಗಲೀ (ಚಿತ್ರಗುಗಮ್‌) ಬಂದಿಲ್ಲ. ಕಾರಣ ಚಿತ್ರಗು ಶಬ್ದದಲ್ಲಿರುವ "ಗು' ಶಬ್ದವು 
"ಗೋ' ಶಬ್ದವೇ ಹೌದು ಆದರೆ ಏಜನ್ತವಾದ "ಗೋ' ಶಬ್ದವಲ್ಲ. ಅದರ ಬದಲಾಗಿ 
ಹ್ರಸ್ವರೂಪವನ್ನು ಹೊಂದಿದ "ಉ' ಕಾರಾನ್ತ “ಗೋ' ಶಬ್ದವಾಗಿದೆ. ಇದಕ್ಕೆ 
ಪದಾನ್ನತ್ತವಿದ್ದರೂ "ಓ' ಕಾರಾನ್ತ (ಏಜನ್ರ) ಆಗಿಲ್ಲ. 

ಪದಾನ್ನೇ ಕಿಮ್‌? ಗೋಃ ಪದಾನ್ನದಲ್ಲಿ ಎಂದು ಯಾಕೆ ಹೇಳಬೇಕು? 

ಗೋ4ಅಸ್‌ ಎಂದಿದ್ದಾಗ, “ಗೋ” ಎಂಬುದು "ಓ'ಕಾರಾನ್ನವಾಗಿದ್ದರೂ ಪದಾನ್ತ 
ವಾಗಿಲ್ಲ. ಇದು ಕೇವಲ ಪ್ರಾತಿಪದಿಕ. ಆದ್ದರಿಂದ “ಗೋಅಸ್‌' ಎಂದು ಪ್ರಕೃತಿಭಾವ 
ಹೊಂದುವದಿಲ್ಲ. ಗೋ* ಅಸ್‌ ಎಂದಿದ್ದಾಗ, ಪೂರ್ವರೂಪದಿಂದ "ಗೋಸ್‌' ಎಂದಾಗಿ 
"ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು "ಗೋಃ' ಎಂದು ಸುಬನ್ತ ಪದವಾಗುತ್ತದೆ. 

(ಸರ್ವಾದೇಶವನ್ನು ಹೇಳುವ ಪರಿಭಾಷಾ ಸೂತ್ರ) 

ಸೂತ್ರ 45: ಅನೇಕಾಲ್‌ ಶಿತ್‌ ಸರ್ವಸ್ಯ (11.55) 

ವೃತ್ತಿ -ಇತಿ ಪ್ರಾಪ್ನೇ। 

ಅರ್ಥ - ಯಾವ ಒಂದು ಆದೇಶವು ಅನೇಕ ವ್ಯಣ್ಣನಗಳಿಂದ ಕೂಡಿದ್ದಾಗಲೀ 
ಅಥವಾ ಶಕಾರವನ್ನು ಇತ್ತಾಗಿಯುಳ್ಳದ್ದಾಗಲೀ ಅಂತಹ ಆದೇಶವು ಸ್ಥಾನಿಯನ್ನು 
ಸಂಪೂರ್ಣವಾಗಿ ತೆಗೆದುಹಾಕಿ ಅದರ ಜಾಗದಲ್ಲಿ ಬರುತ್ತದೆ. 

ಅನೇಕಾಲ್‌ಗೆ ಉದಾ- “ಅಸ್ತೇರ್ಭೂಃ” (2.4.52) ಎಂಬ ಸೂತ್ರದಿಂದ “ಅಸ್‌' 
ಧಾತುವಿಗೆ "ಭೂಃ' ಎಂಬ ಆದೇಶವು ಬರುತ್ತದೆ. ಇಲ್ಲಿ "ಭೂಃ' ಎಂಬ ಆದೇಶವು 
ಅನೇಕಾಲ್‌ ಆಗಿರುವದರಿಂದ, ಸ್ಥಾನಿಯಾದ "ಅಸ್‌' ಧಾತುವನ್ನು ಸಂಪೂರ್ಣವಾಗಿ 
ತೆಗೆದುಹಾಕಿ ಅದರ ಜಾಗದಲ್ಲಿ ಬರುತ್ತದೆ. ಆಗ "ಭೂಃ' ಎಂದು ರೂಪವಾಗುತ್ತದೆ. 

ಶ್‌-ಕಾರವನ್ನು ಇತ್ತಾ(ಶಿತ್‌)ಗಿಯುಳ್ಳದ್ದಕ್ಕೆ ಉದಾ- “ಅಷ್ಟಾಭ್ಯ ಔಶ್‌” (7.1.21) 
ಎಂಬ ಸೂತ್ರದಿಂದ “ಅಷ್ಟಾ * ಅಸ್‌(ಜಸ್‌)' ಎಂಬಲ್ಲಿ, ಶ್‌-ಕಾರವನ್ನು ಇತ್ತಾ 
(ಶಿತ್‌)ಗಿ ಇರುವ "ಔಶ್‌' ಎಂಬ ಆದೇಶವು "“"ಅಸ್‌' ಎಂಬ ಸ್ಥಾನಿಯನ್ನು 
ಸಂಪೂರ್ಣವಾಗಿ ತೆಗೆದುಹಾಕಿ ಅದರ ಜಾಗದಲ್ಲಿ ಬರುತ್ತದೆ. ಆಗ "ಅಷೌ' ಎಂದು 
ರೂಪವಾಗುತ್ತದೆ. 

ವಿಶೇಷಃ - “ಅವಜ್‌ ಸ್ಫೋಟಾಯನಸ್ಯ” (6.1.1123) ಎಂಬ ಸೂತ್ರದಿಂದ 
“ಅವಜ್‌” ಎಂಬ ಆದೇಶವು ವಿಧಿಸಲಾಗುತ್ತದೆ. ಈ ಆದೇಶವು ಯಾವರೀತಿಯಲ್ಲಿ 
ಸ್ಥಾನಿಯನ್ನು ತೆಗೆದುಹಾಕಿ ಅದರ ಜಾಗದಲ್ಲಿ ಬರುತ್ತದೆ ಎ೦ಬುದನ್ನು ತಿಳಿಸುವದಕ್ಕಾಗಿ 
ಪ್ರಕೃತಸೂತ್ರವೂ ಮತ್ತು ಮುಂದಿನ ಸೂತ್ರವೂ ಹೊರಟಿವೆ. 


ಅಜ್‌ (ಸ್ಪರ) ಸನ್ಧಿ-ಪ್ರಕರಣಮ್‌ 35 


(ಸರ್ವಾದೇಶಕ್ಕೆ ಅಪವಾದವಾಗಿ ಅನ್ತಾದೇಶವನ್ನು 
ನಿಯಮಿಸುವ ಪರಿಭಾಷಾ ಸೂತ್ರ) 


ಸೂತ್ರ 46: ಜೆಚ್ಚ (1.1.53) 

ವೃತ್ತಿ -ಜಿತ್‌ ಅನೇಕಾಲ್‌ ಅಪಿ ಅನ್ನ್ಯಸ್ಥೆ ನ್ನ್ಯಸ್ಕೈವ ಸ್ಯಾತ್‌। 

ಅ.ವೃ. - “ಅಲೋನ್ತ್ಯಸ್ಥ ಸ್ರ” (11.52) ಎಂಬ ಸೂತ್ರವು ಅನುವೃತ್ತವಾಗಿದೆ. 

ಪ. ಚ್ಛೇ - ಜಿತ್‌, ಚ। 

ಅರ್ಥ - ಹಿ೦ದಿನ ಸೂತ್ರದಲ್ಲಿ ಅನೇಕಾಲ್‌ ಆದೇಶವು ಸ್ಥಾನಿಯನ್ನು 
ಸಂಪೂರ್ಣವಾಗಿ ತೆಗೆದು ಹಾಕಿ ಬರುತ್ತದೆ ಎಂದು ಹೇಳಿರೋಣದ್ದ ರ “ಅವಜ್‌' 
ಇದು ಅನೇಕಾಲ್‌ ಆಗಿರೋಣದ್ಧರಿಂದ, “ಅವಜ್‌ ಸ್ಫೋಟಾಯನಸ್ಯ  (6.1.123) 
ಎಂಬ ಸೂತ್ರದಲ್ಲಿ "ಅವಜ್‌' ಆದೇಶವು ಸ್ಥಾನಿಯನ್ನು ಸರಪೂರ್ಣವಾಗಿ ತೆಗೆದುಹಾಕಿ 
ಬರಬೇಕು, "ಆದರೆ ಅದಕ್ಕೆ ಅಪವಾದವಾಗಿ "ಪ್ರಕೃತ ಸೂತವು ಹೊರಟಿದೆ. ಆದ್ದರಿಂದ 
ಸ್ಥಾನಿ, ಅನೇಕಾಲ್‌ ಆಗಿ "ಇದ್ದರೂ “ಜಿತ್‌' ಆಗಿದ್ದರೆ ಅನ್ನ್ಯವರ್ಣಕ್ಕೇ ಆದೇಶವಾಗಿ 
ಬರುತ್ತದೆ ಎಂದರ್ಥ. “ಅನೇಕಾಲ್‌ ಆಗಿ ಇದ್ದರೂ” ಎಂದು ಹೇಳಿರೋಣದ್ದರಿಂದ, 
ಈ ಸೂತ್ರವು “ಅನೇಕಾಲ್‌ ಶಿತ್‌ ಸರ್ವಸ್ಯ” (1.1. 55) ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. 
ಎಂಬುದನ್ನು ವೃತ್ತಿಯು ಸ್ಪಷ್ಟಪಡಿಸಿದೆ. 

("ಗೋ ಶಬ್ದಕ್ಕೆ 'ಅವಣ”್‌' ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ 47: ಅವಜ”್‌ ಸ್ಫೋಟಾಯನಸ್ಯ (6.1123) 

ವೃತ್ತಿ -ಪದಾನ್ತೇ ಏಜನ್ನಸ್ಯ ಗೋಃ ಅವಜ್‌ ವಾ ಅಚಿ। ಗವಾಗ್ರಮ್‌। "ಗೋತಗ್ರಮ್‌'! 
ಪದಾನ್ಹೇ ಕಿಮ್‌? ಗವಿ। 

ಅ.ವೃ. - “ಏಜಃ ಪದಾನ್ಹಾದತಿ”( 6.1109) ಎಂಬ ಸೂತ್ರದಿಂದ "ಏಜಃ' 
ಮತ್ತು "ಪದಾನ್ರಾತ್‌' ಎಂಬ ಎರಡು ಪದಗಳು ಅನುವೃತ್ತವಾಗಿವೆ. ಮತ್ತು 
“ಕೋಯಣಚಿ” (6.1.77) ಎಂಬ ಸೂತ್ರದಿಂದ "ಅಚಿ' ಎಂಬ ಪದವೂ 
ಹಾಗೆಯೇ “ಸರ್ವತ್ರ ವಿಭಾಷಾ ಗೋಳ” (6.1122) ಎ೦ಬ ಸೂತ್ರದಿಂದ ಗೋಃ 
ಎಂಬ ಪದವು ಅನುವೃತ್ತವಾಗಿವೆ. 

ಅರ್ಥ - ಪದಾನ್ನದಲ್ಲಿರುವ “"ಏಜನ್ನ' ವಾದ "ಗೋ' ಶಬ್ದಕ್ಕೆ "ಅಚ್‌' ಪರವಾದಾಗ 
“ಅವಜ್‌' ಆದೇಶವು. ವಿಕಲ್ಪವಾಗಿ ಬರುತ್ತದೆ. 

ಉದಾ- 1: ಗೋ +೬ ಅಗ್ರಮ್‌ ಎಂದಿದ್ದಾಗ ಚಟ್ಟ ವಾದ "ಗೋ' ಶಬ್ದಕ್ಕೆ 
“ಅಚ್‌' ವರ್ಣ (ಅಗ್ರಮ್‌)ವು ಪರದಲ್ಲಿ ಇರುವದರಿಂದ "ಗೋ' ಶಬ್ದದ 
ಅನ್ನ್ಯವರ್ಣವಾದ "ಓ' ಕಾರಕ್ಕೆ "ಅವಜ್‌' ಆದೇಶವಾಗಿ ಬರುತ್ತದೆ. ಇದರಲ್ಲಿ “ಜ್‌” 
ಕಾರ “ಇತ್‌' ಆಗಿರುವದರಿಂದ “ಅವ' ಮಾತ್ರ ಉಳಿಯುತ್ತದೆ. ಆಗ ಗ್‌ + ಅವ +೬ 
ಅಗ್ರಮ್‌ = ಗವಾಗ್ರಮ್‌ ಎಂಬ ರೂಪವಾಗುತ್ತದೆ. ಇದು ವೈಕಲ್ಪಿಕ ರೂಪ. "ಅವಜ್‌' 


56 ಲಘುಸಿದ್ಧಾಂತ ಕೌಮುದೀ 


ಆದೇಶ ಬಾರದ ಪಕ್ಷದಲ್ಲಿ, "ಏಜಃ ಪದಾನ್ಹಾದತಿ” (6.1.109) ಸೂತ್ರದಿಂದ ಪೂರ್ವರೂಪ 
ಬ೦ದು "ಗೋಗ್ರಮ್‌' ಎಂದು ರೂಪವಾಗುತ್ತದೆ. ವೈಕಲ್ಪಿಕವಾದ ಪ್ರಕೃತಿ ಭಾವ 
ಬಂದು "ಗೋಅಗ್ರಮ್‌' ಎಂದು .ರೂಪವಾಗುತ್ತದೆ ಎಂಬುದನ್ನು “ಸರ್ವತ್ರ ವಿಭಾಷಾ 
ಗೋಃ” (6.1122) ಎಂಬ ಸೂತ್ರದ ವ್ಯಾಖ್ಯಾನದಲ್ಲಿ ಹೇಳಲಾಗಿದೆ. 

ಪದಾನ್ನೇ ಕಿಮ್‌? ಎಂದು ಏಕೆ ಹೇಳಬೇಕು ಎಂದರೆ, ಪದಾನ್ಹ್ನೇ ಎಂದು 
ಹೇಳಿದ್ದರಿಂದ "ಗೋ + ಜಿ' ಎಂದಿದ್ದಾಗ, "ಜಿ' ಯಲ್ಲಿಯ "ಜ್‌' ಕಾರವು ಇತ್ತಾಗಿ 
“ಇ' ಮಾತ್ರ ಉಳಿದು "ಗೋ + ಇ' ಎಂದಿದ್ದಾಗ “ಏಚೋಯವಾಯಾವಃ” 
(6.1.78) ದಿಂದ "ಓ' ಕಾರಕ್ಕೆ “ಅವ್‌' ಆದೇಶ ಬಂದು "ಗ್‌ + ಅವ್‌. ಇ' 
ಎಂದಾಗಿ “ಗವಿ” ಎಂಬ ಇಷ್ಟ ರೂಪವು ಸಿದ್ಧವಾಗುತ್ತದೆ. 

ಇಲ್ಲದಿದ್ದರೆ- ಗೋ4ಇ ಎಂದಿದ್ದಾಗ ಪದಾನ್ತವಲ್ಲದ (ಪ್ರಾತಿಪದಿಕವಾದ) “ಗೋ' 
ಶಬ್ದದ "ಓ'ಕಾರದ ನನ್ನರ "ಅಚ್‌' ವರ್ಣವಾದ "ಇ'ಕಾರವು ಪರದಲ್ಲಿರುವದರಿಂದ, 
"ಅವಜ್‌' ಆದೇಶ ಬಂದು "ಗ್‌.-ಅವಜ್‌.ಇ' ಎಂದಾಗಿ (ಗ್‌4ಅವ4ಇ) ಗವೇ 
ಎಂಬ ಅನಿಷ್ಟ ರೂಪವು ವಿಕಲ್ಲದಿಂದ ಸಿದ್ಧವಾಗುತ್ತಿತ್ತು. ಈ ದೋಷವನ್ನು 
ಪರಿಹರಿಸುವದಕ್ಕಾಗಿ, “ಪದಾನ್ತೇ' ಎಂದು ಹೇಳಲಾಗಿದೆ. ಸ್ಫೋಟಾಯನ ಎಂಬವರು 
ಪ್ರಾಚೀನ ಆಚಾರ್ಯರು. ಇವರಿಗೂ ಪಾಣಿನಿಯವರು ಮನ್ನಣೆಯನ್ನು ಕೊಟ್ಟಿದ್ದಾರೆ. 

("ಗೋ' ಶಬ್ದಕ್ಕೆ ಇನ್ನ ಶಬ್ದಪರದಲ್ಲದಾಗ 'ಅವಣ೯್‌' ಆದೇಶ ವಿಧಿಸುವ ಸೂತ್ರ) 
ಸೂತ್ರ 48: ಇನ್ನೇಚ 6.1124) 

ವೃತ್ತಿ -ಗೋಃ ಅವಜ್‌ ಸ್ಯಾತ್‌ ಇಂದ್ರೇ /ಗವೇನ್ಮಃ। 

ಅ.ವೃ. - “ಸರ್ವತ್ರ ವಿಭಾಷಾ ಗೋಃ “ (6.1122) ಎಂಬ ಸೂತ್ರದಿಂದ ಗೋಃ 
ಎಂಬ ಪದವೂ ಹಾಗೆಯೇ “ಅವಜ್‌ ಸ್ಫೋಟಾಯನಸ್ಕ” (6.1.123) ಎಂಬ ಸೂತ್ರದಿಂದ 
“ಅವಜ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-"ಗೋ' ಶಬ್ದಕ್ಕೆ “ಇನ್ನ' ಶಬ್ದಪರದಲ್ಲಿದ್ದಾಗ, ಅವಜ್‌ ಆದೇಶವು ಬರುತ್ತದೆ. 

ಗೋ *ಇನ್ನಃ ಎಂದಿದ್ದಾಗ. “ಗೋ' ಶಬ್ದದ ಅನ್ನ್ಯ ವರ್ಣವಾದ "ಓ'ಕಾರಕ್ಕೆ 
"ಅವ' (ಅವಜ್‌) ಆದೇಶ “ಬಂದು ಗ್‌*ಅವ4ಇನ್ನಃ ೨ಗವ4ಇನ್ನಃ ಎಂದಿದ್ದಾಗ 
ಗುಣ ಆದೇಶವಾಗಿ ಬಂದು ಗವೇನ್ಹಃ ಎಂದು ರೂಪೆವಾಗುತ್ತದೆ. ” 

(ಫ್ಲುತವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ 49: ದೂರಾದ್ಧೂತೇ ಚ (8.2.84) 

ವೃತ್ತಿ -ದೂರಾತ್‌ ಸಂಬೋಧನೇ ವಾಕ್ಯಸ್ಯ ಟೇಃ ಪ್ಲುತೋ ವಾ ಸ್ಯಾತ್‌। 

ಪ.ಚ್ಛೇ- ದೂರಾತ್‌, ಹೂತೇ, ಚ । 

ಅ.ವೃ. - “ವಾಕ್ಯಸ್ಯ ಟೇಃ ಪ್ಲುತಃ ಉದಾತ್ತಃ” ಎಂಬುದು ಅಧಿಕಾರ ಸೂತ್ರವಾಗಿದೆ. 


ಅಜ್‌ (ಸ್ಟರ) ಸನ್ಧಿ-ಪ್ರಕರಣಮ್‌ ೨7 


ಅರ್ಥ - ಈ ಸೂತ್ರದಿಂದ ದೂರದಿಂದ ಸಂಬೋಧಿಸುವ ವಾಕ್ಕದಲ್ಲಿರುವ 
ಸಂಬೋಧನಾ ಪದದ ಹ್ರಸ್ತ ಮತ್ತು ದೀರ್ಫ "ಟೆ' ಗಳಿಗೆ ಉದಾತ್ತವಾದ ಪ್ಲುತವು 
ವಿಕಲ್ಪದಿಂದ ಆದೇಶವಾಗಿ ಬರುತ್ತದೆ. ಸಂಬೋಧನೆ ಎಂದರೆ ದೂರದಲ್ಲಿರುವ 
ವ್ಯಕ್ತಿಯನ್ನು ಅಧಿಕ ಪ್ರಯತ್ನದಿ೦ದ ಉಚ್ಚರಿಸಿ ಅಹ್ವಾನಿಸುವದು ಎಂದರ್ಥ. 
ಉದಾ- ಆಗಚ್ಛ ಕೃಷ್ಣ(3)! ಎಂಬುದು ವಾಕ್ಯ. ಇದರಲ್ಲಿ ಕೃಷ್ಣನು 
ಸಂಬೋಧಿಸಲ್ಪಡುವದರಿಂದ (ಹೇ ಕೃಷ್ಣನೇ(3)), ಆ ಕೃಷ್ಣ ಶಬ್ದದ ಕೊನೆಯಲ್ಲಿರುವ 
"ಟಿ'(ಅ)ಗೆ ಉದಾತ್ತವಾದ ಪ್ಲುತವು ಬಂದಿದೆ. ಪ್ಲುತವು ಬಾರದ ವಿಕಲ್ಪ ಪಕ್ಷದ 
ಉದಾಹರಣೆಯಾದ, ಆಗಚ್ಛ ಹೇ ಕೃಷ್ಣಾತ್ರ (ಕೃಷ್ಣ--ಅತ್ರಕೃಷ್ಣಾತ್ರ) ಗೌಶ್ಚರತಿ ಎಂಬ 
ವಾಕ್ಯದಲ್ಲಿ “ಸವರ್ಣದೀರ್ಥ' ಬಂದು ಕೃಷ್ಣಾತ್ರ ಎಂದಾಗುತ್ತದೆ. 
(ಪ್ಲುತ ಮತ್ತು ಪ್ರಗೃಹ್ಯಗಳಗೆ ಪ್ರಕೃತಿಛಾವವನ್ನು ವಿಧಿಸುವ ಸೂತ್ರ) 
ಸೂತ್ರ ೮೦: ಫ್ಲುತ-ಪ್ರಗೃಹ್ಯಾ ಅಚಿ ನಿತ್ಯಮ್‌ (6.1125) 
ವೃತ್ತಿ -ಏತೇ ಅಚಿ ಪ್ರಕೃತ್ಯಾ ಸ್ಯುಃ ಆಗಚ್ಛ ಕೃಷ್ಣಾ! (3) ಅತ್ರ ಗೌಃ ಚರತಿ । 
ಅ.ವೃ. - “ಪ್ರಕೃತ್ಯಾನ್ತಃ ಪಾದಂ ಅ-ವ್ಯಪರೇ” (6.1.115) ಎಂಬ ಸೂತ್ರದಿಂದ 
"ಪ್ರಕೃತ್ಯಾ' ಎಂಬ ಪದವು ಅನುವೃತ್ತವಾಗುತ್ತದೆ. (ಅ-ವ್ಯಪರೇ ಎಂದರೆ ಅತಿ ಪರೇ 
ನ ತು "ವ್‌'ಕಾರ-"ಯ್‌'ಕಾರ ಪರೇಪಿ ಎಂದರ್ಥ). 
ಅರ್ಥ - "ಅಚ್‌' ವರ್ಣಗಳು ಅವ್ಯವಹಿತವಾಗಿ ಪರದಲ್ಲಿದ್ದಾಗ (ಅಚಿ), 
ಪೂರ್ವದಲ್ಲಿರುವ ಪ್ಲುತಗಳೂ ಮತ್ತು ಪ್ರಗೃಹ್ಯಗಳೂ ನಿತ್ಯವಾಗಿ “ಪ್ರಕೃತಿಭಾವದಿಂದ' 
ಇರುತ್ತವೆ (ಸನ್ನಿವಿಕಾರವಾಗುವದಿಲ್ಲ). ಹಿಂದಿನ ಸೂತ್ರದಲ್ಲಿ "ಟಿ' ಗೆ ಪ್ಲುತವಿದ್ದಾಗ, 
ಪ್ರಕೃತಿಭಾವಕ್ಕೆ, ಮತ್ತು ಪ್ಲುತವಿಲ್ಲದಿದ್ದಾಗ ಸವರ್ಣದೀರ್ಫಸನ್ನಿಗೆ ಅವಕಾಶವಿದೆ. 
ಆದರೆ ಈ ಸೂತ್ರದಲ್ಲಿ, ಪ್ಲುತವೇ ಇರುವುದರಿಂದ ನಿತ್ಯವಾಗಿ ಪ್ರಕೃತಿಭಾವವೇ ಬರುತ್ತದೆ. 
ಇಲ್ಲಿ ಪ್ಲುತ-ಪ್ರಗೃಹ್ಯಾಃ ಎಂದರೆ ಪ್ಲುತಾಶ್ಚ ಪ್ರಗೃಹ್ಯಾಶ್ಚ ಎ೦ದು ವಿಗ್ರಹವಾಕ್ಯ. 
( ಪ್ರಗೃಹ್ಯ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ ೮೬ ಈದೂದೇದ್‌ ದ್ವಿವಚನಂ ಪ್ರಗೃಹ್ಯಮ್‌ (1.1.1) 
ವೃತ್ತಿ -ಈತ್‌-ಊತ್‌-ಏತ್‌-ಅನ್ವಂ ದ್ವಿವಚನಂ ಪ್ರಗೃಹ್ಯ-ಸಂಜ್ನಂ ಸ್ಯಾತ್‌ । ಹರೀ 
ಏತೌ | ವಿಷ್ಣೂ ಇಮೌ । ಗಂಗೇ ಅಮೂ। 
ಪ.ಚ್ಛೇ - ಈತ್‌-ಊತ್‌-ಏತ್‌ ದ್ವಿವಚನಂ, ಪ್ರಗೃಹ್ಯಮ್‌ । 
ಅರ್ಥ - "ಈ” ಕಾರಾನ್ತ ದ್ವಿವಚನ, "ಊ' ಕಾರಾನ್ತ ದ್ವಿವಚನ ಮತ್ತು “ಏ' 
ಕಾರಾನ್ರ ದ್ವಿವಚನ ಶಬ್ದಗಳಿಗೆ “ಪ್ರ ೈಹ್ಯ' ವೆಂದು ಹೆಸರು. ಇವುಗಳಿಗೆ "ಅಚ್‌' ವರ್ಣವು 
ಪರದಲ್ಲಿದ್ದಾಗ, ಪ್ರಕೃತ ಸೂತ್ರದಿಂದ "ಪ್ರಗೃಹ್ಯ' ಸಂಜ್ಞೆ ಬಂದು "ಪ್ರಕೃತಿ'ಭಾವವು 
ಬರುತ್ತದೆ. ಈತ್‌-ಊತ್‌-ಏತ್‌ ಎಂಬ ಮೂರು ಶಬ್ದಗಳು ತಪರಕರಣದಿಂದ 
ನಿರ್ದೇಶಿಸಲ್ಪಟ್ಟಿರುವದರಿ೦ದ, ದ್ವಿಮಾತ್ರಕ ವರ್ಣಗಳಾದ ಈ-ಊ-ವಏಗಳನ್ನು 


58 ಲಘುಸಿದ್ಧಾಂತ ಕೌಮುದೀ 


ಸೂಚಿಸುತ್ತವೆ. ಈತ್‌ಚ-ಊತ್‌ಚ-ಏತ್‌ಚ ಈದೂದೇತ್‌ ಎಂಬುದು ಸಮಾಹಾರ- 
ದ್ವಂದ್ವ ಮತ್ತು ಇದು ದ್ವಿವಚನಂ ಎಂಬುದಕ್ಕೆ ವಿಶೇಷಣವಾಗುತ್ತದೆ. 


“ಯೇನ ವಿಧಿಸ್ತದನ್ನಸ್ಯ” (1.172) ಎಂಬ ಪರಿಭಾಷೆಯಿಂದ ಈದೂದೇತ್‌ ಎಂಬ 
ಶಬ್ದವು ಈದನ್ನ, ಊದನ್ವ, ಮತ್ತು ಏದನ್ತ ವೆಂದು ಅರ್ಥ ಮಾಡಲಾಗಿದೆ. 

ಉದಾ-1. ಹರೀ + ಏತೌ ಎಂದಿದ್ದಾಗ, ಪ್ರಕೃತಸೂತ್ರದಿ೦ದ ನಿತ್ಯವಾಗಿ “ಪ್ರಗೃಹ್ಯ'ಸಂಜ್ಞೆ 
ಬಂದು ಪ್ರಕೃತಿಭಾವ ಬರುತ್ತದೆ. ಆಗ "ಹರೀ ಏತೌ' ಎಂದು ರೂಪವಾಗುತ್ತದೆ. 
ಹಿ೦ದಿನ ಸೂತ್ರದಲ್ಲಿ “ನಿತ್ಯಂ” ಎಂದು ಹೇಳಿರೋಣದ್ದರಿಂದ ಇಲ್ಲಿ ನಿತ್ಯವಾಗಿ "ಪ್ರಕೃತಿಭಾವ' 
ಬರುತ್ತದೆ. ಇಲ್ಲದಿದ್ದರೆ “ಇಕೋಯಣಚಿ” (6.1.77) ಎಂಬ ಸೂತ್ರದಿಂದ 
“ಯಣಾದೇಶದಿಂದ' “ಹರ್ಯೇತೌ' ಎಂಬ ಅನಿಷ್ಟರೂಪವು ಬರುತ್ತಿತ್ತು. ಇದೇರೀತಿಯಲ್ಲಿ 
ಎರಡನೆಯ ಮತ್ತು ಮೂರನೆಯ ಉದಹರಣೆಗಳಾದ ವಿಷ್ಣೂ ಇಮೌ। ಗಂಗೇ 
ಅಮೂ। ಎಂಬಲ್ಲಿ ಕೂಡ ಪ್ರಕೃತಿಭಾವವು ನಿತ್ಯವಾಗಿ ಬರುತ್ತದೆ. ಇಲ್ಲದಿದ್ದರೆ, 'ವಿಷ್ಟ್ವಿಮೌ' 
(ಯಣ್‌-ಸನ್ನಿ) ಮತ್ತು "ಗಂಗೇsಮೂ' (ಪೂರ್ವರೂಪ-ಸನ್ನಿಃ) ಎಂಬ 
ಅನಿಷ್ಟರೂಪಗಳಾಗುತ್ತಿತ್ತು 

("ಅದಸ್‌' ಶಣ್ಣಸ್ಟರೂಪದಲ್ಲ ಪ್ರಗೃಹ್ಯಸಂಜ್ಞೆಯನ್ನು ಹೇಳುವ ಸೂತ್ರ) 

ಸೂತ್ರ ೮52. ಅದಸೋ ಮಾತ್‌ (11.12) 

ವೃತ್ತಿ -ಅಸ್ಮಾತ್‌ ಪರೌ ಈತ್‌-ಊತೌ ಪ್ರಗೃಹ್ಯೌ ಸ್ವಃ । ಅಮೀ ಈಶಾಃ । 
(ರಾಮಕೃಷ್ಣ) ಅಮೂ ಆಸಾತೇ । ಮಾತ್‌ ಕಿಮ್‌? ಅಮುಕೇತತ್ರ । 

ಪ.ಛೇ.- ಅದಸಃ, ಮಾತ್‌ । 

ಅ.ವೃ. -“ಈದೂದೇದ್‌ ದ್ವಿವಚನಂ ಪ್ರಗೃಹ್ಯಮ್‌” (1.1.11) ಎಂಬ ಸೂತ್ರದಿಂದ 
“ಈದೂತ್‌' ಮತ್ತು "ಪ್ರಗೃಹ್ಯಂ' ಏಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ - ಅದಸ್‌ ಶಬ್ದದ ಅವಯವವಾದ "ಮ್‌' ಕಾರಕ್ಕೆ ಪರದಲ್ಲಿರುವ "ಏ' 
ಕಾರದ ಸಂಭವವು ಅವ್ಯವಹಿತ ಪರದಲ್ಲಿ ಇಲ್ಲದಿರುವದರಿಂದ, “ಈದೂತ್‌'ಗಳ 
ಜೊತೆಗೆ "ಏತ್‌' ವರ್ಣವನ್ನು ಅನುವೃತ್ತಿ ಮಾಡಿಕೊಳ್ಳಲಾಗಿಲ್ಲ. 

“ಅದಸ್‌' ಶಬ್ದದ ಅವಯವವಾದ "ಮ್‌' ಕಾರಕ್ಕಿಂತ ಪರದಲ್ಲಿರುವ “ಈ'ಕಾರ 
"ಊ' ಕಾರಗಳು ಮಾತ್ರ “ಪ್ರ ೈಹ್ಯ' ಸಂಜ್ಞೆಯನ್ನು ಹೊಂದಿರುವವು. 

ಉದಾ-1. ಅಮೀ--ಈಶಾಃ ಎಂದಿದ್ದಾಗ, "ಅದಸ್‌' ಶಬ್ದದ "ಮ್‌'ಕಾರದ ನಂತರ 
ಅವ್ಯವಹಿತ ಪರದಲ್ಲಿ “ಈ'ಕಾರವು ಇರುವದರಿಂದ ಪ್ರಕೃತಸೂತ್ರದಿಂದ “ಪ್ರಕೃತಿಭಾವ'ವು 
ನಿತ್ಯವಾಗಿ ಬಂದು “ಅಮೀ ಈಶಾಃ' ಎಂದು ರೂಪವಾಗಿದೆ. ಈ ಸೂತ್ರದಲ್ಲಿ "ಅದಸ್‌' 
ಶಬ್ದದ “ಮ್‌'ಕಾರೋತ್ತರ “ಈ'ಕಾರವು ದ್ವಿವಚನವಾಗಿಲ್ಲದಿದ್ದರೂ “ಪ್ರಕೃತಿಭಾವವು' 
ಬಂದಿದೆ. 

ಉದಾ-2. (ರಾಮಕೃಷ್ಟೌ) ಅಮೂ- ಆಸಾತೇ ಎಂಬಲ್ಲಿ "ಅದಸ್‌' ಶಬ್ದದ "ಮ್‌' 


ಅಜ್‌ (ಸ್ವರ) ಸನ್ಧಿ-ಪ್ರಕರಣಮ್‌ 59 


ಕಾರದ ನಂತರ ಅವ್ಯವಹಿತ ಪರದಲ್ಲಿ "ಊ' ಕಾರವು ಇರುವದರಿಂದ ಪ್ರಕೃತಸೂತ್ರದಿಂದ 
“ಪಕೃತಿಭಾವ'ವು ನಿತ್ಯವಾಗಿ ಬಂದು (ರಾಮಕೃಷ್ಣಾ) ಅಮೂ ಆಸಾತೇ ಎಂದು 
ರೂಪವಾಗಿದೆ. 

ವಿಶೇಷ - ಇಲ್ಲಿ ಉದಾಹರಣೆಗಳಲ್ಲಿ ಅಪೇಕ್ಷಿತವಾಗಿರುವದು ಲಿಜ್ಜ-ವಚನಗಳ 
ನಿಯಮವಲ್ಲ. "ಅದಸ್‌' ಶಬ್ದವಾಗಿದ್ದು "ಮ್‌'ಕಾರೋತ್ತರ “ಈ'ಕಾರ "ಊ'ಕಾರ 
ಗಳಿರಬೇಕು, ಮತ್ತು ಅದರಪರದಲ್ಲಿ "ಅಚ್‌' ವರ್ಣವಿರಬೇಕು. ಈ ಎರಡು 
ಉದಾಹರಣೆಗಳಲ್ಲೂ "ಪ್ರಕೃತಿಭಾವವು' ನಿತ್ಯವಾಗಿರೋಣದ್ದರಿಂದ, ಬೇರೆ ಸನ್ನಿಗಳಿಗೆ 
ಅವಕಾಶವಿಲ್ಲ. 

ಮಾತ್‌ ಎಂದು ಏಕೆ ಹೇಳಿದೆ ಎಂದರೆ, ಅಮುಕೇತತ್ರ ಎಂಬಲ್ಲಿಯೂ "ಅಮುಕೇ 
ಅತ್ರ' ಎ೦ಬ ಅನಿಷ್ಟ "ಪ್ರಕೃತಿಭಾವ'ವು ಬರುತ್ತಿತ್ತು. ಇದು ಅನಿಷ್ಟ ರೂಪ. ಯಾಕೆಂದರೆ, 
“ಅಮುಕೇ' ಎಂಬಲ್ಲಿ "ಏ'ಕಾರವು ಅವ್ಯವಹಿತವಾದ "ಮ್‌'ಕಾರೋತ್ತರವರ್ತಿಯಾಗಿಲ್ಲ. 
ಅಂದರೆ "ಮ್‌' ಕಾರ "ಏ' ಕಾರಗಳ ಮಧ್ಯದಲ್ಲಿ "ಉ' ಕಾರ "ಕ್‌' ಕಾರಗಳು ಇವೆ. 

ಅಮುಕೇ ಎಂಬ ರೂಪದ ಸಿದ್ಧಿಯ ವಿವರಣೆ: ಅದಸ್‌--ಜಸ್‌ ಎಂದಿದ್ದಾಗ, 
“ಅವ್ಯಯ ಸರ್ವನಾಮ್ನಾಮ್‌ ಅಕಚ್‌ ಪ್ರಾಕ್ಟೇಃ” (5.371) ಎಂಬ ಸೂತ್ರದಿಂದ 
“ಅದಸ್‌' ಶಬ್ದದಲ್ಲಿರುವ “ಅಸ್‌' ಎಂಬ "ಟಿ' ಗೆ ಪೂರ್ವದಲ್ಲಿ "ಅಕಚ್‌' ಎಂಬ 
ಪ್ರತ್ಯಯವು ಆಗಮವಾಗಿ ಬರುತ್ತದೆ. (ಅಕಚ್‌ ನಲ್ಲಿ "ಚ್‌' ಕಾರವು "ಇತ್‌', “ಅ' 
ಕಾರವು ಉಚ್ಚಾರಣಾರ್ಥ. ಅದುದ್ದರಿ೦ದ “ಅಕ್‌' ಮಾತ್ರ ಉಳಿಯುವದು). 

ಅದ್‌4ಅಕ್‌4ಅಸ್‌4+ಜಸ್‌ ಎಂದಿದ್ದಾಗ, ಅದಕಸ್‌4ಜಸ್‌ ಎಂದಾಗುತ್ತದೆ. ಈಗ 
ದ “ತ್ಯದಾದೀನಾಮ್‌ ಅಃ”(7.2.102) ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ "ಅ'ಕಾರವು 
ಆದೇಶವಾಗಿ ಬರುತ್ತದೆ. ಆಗ - ಅದಕ4ಅ+ಅಸ್‌(ಜಸ್‌) ಎಂದಿದ್ದಾಗ, “ಅತೋ 
ಗುಣೇ”(6.1.97) ಎಂಬ ಸೂತ್ರದಿಂದ, ಪೂರ್ವ-ಪರಸ್ಥಾನಗಳಲ್ಲಿ ಪರರೂಪವು 
ಏಕಾದೇಶವಾಗಿ ಬಂದು ಅದಕ + ಅಸ್‌ (ಜಸ್‌) ಎಂದಾಗುತ್ತದೆ. 

[ಅದಕ ಎಂಬಲ್ಲಿರುವ ಅನ್ವ್ಯ "ಅ'ಕಾರ ಅಪದಾನ್ತವಾಗಿದೆ. ಅದಕ್ಕೆ ಪರವಾಗಿ, 
ಗುಣಾಕ್ಷರವಾದ “ಅ'ಕಾರವು ಇದೆ. ಇವೆರಡಕ್ಕೂ ಪರವರ್ಣವಾದ (ಗುಣರೂಪವಾದ) 
"ಅ'ಕಾರದಂತಿರುವ ಬೇರೊಂದು "ಅ'ಕಾರವು ಆದೇಶವಾಗಿ ಬರುತ್ತದೆ. ಆಗ, ಅದಕ 
+ ಅಸ್‌ (ಜಸ್‌) ಎಂದು ಇರುತ್ತದೆ.] 

ಈಗ “ಅದಸೋಇಸೇಃ ದಾದುದೋಮಃ”(8.2.80) ಎ೦ಬ ಸೂತ್ರದಿಂದ, 
“ದ'ಕಾರದಲ್ಲಿರುವ ವ್ಯಣ್ಣುನರೂಪವಾದ "ದ್‌' ಕಾರಕ್ಕೆ “ಮ್‌' ಕಾರವು ಮತ್ತು ಹ್‌ 
ಕಾರೋತ್ತರ “ಅ'ಕಾರಕ್ಕೆ "ಉ' ಕಾರವು ಆದೇಶವಾಗಿ ಬರುವದು. ಹೀಗಾಗಿ 
'ಅಮುಕ4ಜಸ್‌ ಎಂದಾಗುತ್ತದೆ. “ಜಶ್ರಸೋಃ ಶಿಃ” (7.120) ಎಂಬ ಸೂತ್ರದಿಂದ 
ಅಮುಕ4ಇ ಎಂದಾಗಿ ನಂತರ ಗುಣ ಬಂದು "ಅಮುಕೇ' ಎಂದಾಗುತ್ತದೆ. ಇಲ್ಲಿ 
“ಮ್‌' ಕಾರೋತ್ತರದಲ್ಲಿ "ಉ'ಕಾರ "ಕ್‌'ಕಾರಗಳಿರೋಣದ್ದರಿಂದ (ಅವ್ಯವಹಿತ ಪರತ್ವ 


60 ಲಘುಸಿದ್ಧಾಂತ ಕೌಮುದೀ 


ಬಾರದೇ ಇರೋಣದರಿಂದ) ಪ್ರಕೃತಿಭಾವವು ಬಾರದೇ ಪೂರ್ವರೂಪ ಬಂದು 
“ಅಮುಕೇತತ್ರ' ಎಂದಾಗಿದೆ. 


(ಜಾದಿ ಗಣಶಜ್ದಗಳಗೆ ನಿಪಾತ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 53: ಜಾದಯೋತಸತ್ವೇ (14.57) 

ವೃತ್ತಿ -ಅದ್ರವ್ಯಾರ್ಥಾಃ ಚಾದಯಃ ನಿಪಾತಾಃ ಸ್ಯುಃ । 

ಪ.ಛೇ.- ಚಾದಯಃ, ಅಸತ್ವೇ । 

ಅ.ವ್ಯ. - “ಪ್ರಾಗ್ರೀಶ್ವರಾತ್‌ ನಿಪಾತಾಃ”(1.4.56) ಎ೦ಬ ಸೂತ್ರದಿಂದ, "ನಿಪಾತಾಃ' 
ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ- ಸತ್ವ ಎಂಬ ಪದಕ್ಕೆ, ಅಮರಕೋಶದಲ್ಲಿ "ದ್ರವ್ಯ-ಅಸು-ವ್ಯವಸಾಯೇಷು 
ಸತ್ವಮ್‌' ಎಂದು ಹೇಳಲಾಗಿದೆ. “ಲಿಜ್ಲಸಂಖ್ಯಾನ್ಹಯಿತ್ವಂ ದ್ರವ್ಯತ್ತಮ್‌' ಲಿಜ್ಸ ಮತ್ತು 
ಸಂಖ್ಯಾ ಸಂಬ೦ಧವುಳ್ಳದ್ದು ದ್ರವ್ಯ. ದ್ರವ್ಯ ಭಿನ್ನವಾದದ್ದು ಅದವ್ಯ. 

ಉದಾ- ಚ, ವೈ, ನು, ಮುಂತಾದವುಗಳು ಅದ್ರವ್ಯಗಳು. ದ್ರವ್ಯಗಳೆಂದರೆ "ವೃಕ್ಷಃ' 
“ಗೃಹಮ್‌' “ಮೃಗಃ' ಇತ್ಯಾದಿಗಳು. 

ದ್ರವ್ಯವಾಚಕವಲ್ಲದ ಚಾದಿ ಗಣದಲ್ಲಿ ಪಠಿತವಾದ ಶಬ್ದಗಳಿಗೆ ನಿಪಾತ ಸಂಜ್ಞೆಯನ್ನು, 
ಈ ಸೂತ್ರದಿಂದ ವಿಧಿಸಲಾಗಿದೆ. "ನಿಪಾತ' ಸಂಜ್ಞೆಯಿಂದ ಸಿಕ್ಕುವ ಹಲವು ಲಾಭಗಳಲ್ಲಿ 
“ಪ್ರಗೃಹ್ಯ' ಸ೦ಜ್ಜೆಯೂ ಒಂದಾಗಿದೆ. “ಪ್ರಾಗೀಶ್ವರಾತ್‌ ನಿಪಾತಾಃ”(1.4.56) ಎಂಬುದು 
ಅಧಿಕಾರಸೂತ್ರವಾಗಿದೆ. ಆದ್ದರಿಂದ ಇಲ್ಲಿ "ನಿಪಾತಾಃ' ಎಂಬುದು ಅಧಿಕಾರಕ್ಕೆ 
ಸಂಬಂಧಿಸಿದೆ. ಚಾದಿ ಗಣದಲ್ಲಿ ಪಶು ಎಂಬ ಶಬ್ದವು ಪಠಿತವಾಗಿದೆ. “ಪಶು' ಎಂಬ 
ಶಬ್ದವನ್ನು "ಆಡು' ಎಂಬ ಅರ್ಥದಲ್ಲಿ ತೆಗೆದುಕೊಂಡರೆ- “ದ್ರವ್ಯ'ವಾಗುತ್ತದೆ. ಇದೇ 
“ಪಶು' ಶಬ್ದವನ್ನು “ಪುಷ್ಪಂ ಪಶು ಮನ್ಯತೇ” ಎ೦ದು ಪ್ರಯೋಗಿಸಿದಾಗ, ಚೆನ್ನಾಗಿ 
ಎ೦ಬ ಅರ್ಥವನ್ನು ಕೊಡುತ್ತದೆ. ಆಗ ಅದು ಅದ್ರವ್ಯವಾಗುತ್ತದೆ. 

(ಪ್ರಾದಿಗಳಗೆ ನಿಪಾತಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 54: ಪ್ರಾದಯಃ (1.4.58) 

ವೃತ್ತಿ -ಏತೇ ಅಪಿ ತಥಾ। 

ಅ.ವೃ. -ಚಾದಯೋಸತ್ವೇ (1.4.57) ಎ೦ಬ ಸೂತ್ರದಿಂದ “ಅಸತ್ವೇ' ಎಂಬ 
ಪದವು ಅನುವೃತ್ತವಾಗಿದೆ. ಮತ್ತು “ಪ್ರಾಗ್ರೀಶ್ಚರಾತ್‌ ನಿಪಾತಾಃ” (1.4.56) ಎಂಬ 
ಸೂತ್ರದಿಂದ, "ನಿಪಾತಾಃ' ಎಂಬ ಪದವು ಅಧಿಕೃತವಾಗಿ ಅನುವೃತ್ತವಾಗಿದೆ. 

ಅರ್ಥ - "ಪ್ರಃ ಆದಿಃ ಏಷಾಂ ತೇ ಪ್ರಾದಯಃ” ಹಿಂದಿನ ಸೂತ್ರ 
“ಚಾದಯೋತಸತ್ವೇ (1.4.57)”ದಲ್ಲಿ ಹೇಳಿದಂತೆ, ದ್ರವ್ಯಾರ್ಥವನ್ನು ಹೇಳದಿರುವ 
'ಪ್ರ' ಮೊದಲಾದವುಗಳಿಗೆ ನಿಪಾತ ಸಂಜ್ಞೆಯು ಬರುತ್ತದೆ. “ಉಪಸರ್ಗಾಃ 
ಕ್ರಿಯಾಯೋಗೇ” (1.4.59) ಎಂಬ ಸೂತ್ರದಲ್ಲಿ, ಪ್ರಾದಿ (ಪ್ರಪರಾ, ಅಪ... ಉಪ) 


ಅಚ್‌ (ಸ್ವರ) ಸನ್ಧಿ-ಪ್ರಕರಣಮ್‌ 61 


ಗಳು ಹೇಳಲಾಗಿವೆ. ಪ್ರಾದಿಗಳಿಗೆ ನಿಪಾತ ಸಂಜ್ಞೆಯು ಹೇಳಿರೋಣದರಿಂದ "ಅವ್ಯಯ' 
ಸಂಜ್ಞೆಯೂ ಬರುತ್ತದೆ. ಅವ್ಯಯದ ನಂತರ ಇರುವ "ಸುಪ್‌'ಗೆ ಲೋಪವು ಬರುತ್ತದೆ. 
ಇದರಿಂದಾಗುವ ಪ್ರಯೋಜನವನ್ನು ಮುಂದಿನ ಸೂತ್ರದಲ್ಲಿ, ಹೇಳಲಾಗುವದು. 


(ಪ್ರಗೃಹ್ಯ ಸಂಜ್ಞಾವಿಧಾಯಕ ಸೂತ್ರ) 

ಸೂತ್ರ ೮೮: ಸಿಪಾತ ಏಕಾಖನಾಣ೯್‌ (1.1.14) 

ವೃತ್ತಿ -ಏಕಃ ಅಚ್‌ ಆಜ್‌-ವರ್ಜಃ ಪ್ರಗೃಹ್ಯಃ ಸ್ಯಾತ್‌ । ಇ ಇಂದ್ರಃ । ಉ 
ಉಮೇಶಃ । (ವಾಕ್ಯಸ್ಮರಣಯೋರಜಿತ್‌ ಮಹಾಭಾಷ್ಯ-1.111) 1 ಆ ಏವಂ ನು 
ಮನ್ಯಸೇ। ಆ ಏವಂ ಕಿಲ ತತ್‌ । ಅನ್ಯತ್ರ ಜಿತ್‌! ಈಷದುಷ್ಠಮ್‌ ಓಷ್ಟಮ್‌ । 

ಪ.ಛೇ.- ನಿಪಾತಃ, ಏಕಾಚ್‌, ಅನಾಜ್‌ । 

ಅ.ವೃ. - “ಈದೂದೇದ್‌ ದ್ವಿವಚನಂ ಪ್ರಗೃಹ್ಯಮ್‌ (1111)” ಎಂಬ ಸೂತ್ರದಿಂದ, 
ಪ್ರಗೃಹ್ಯಮ್‌ ಎಂಬುದು ಅನುವೃತ್ತವಾಗಿದೆ. 

ಅರ್ಥ - “ಏಕಶ್ಚ ಅಸೌ ಅಚ್‌ ಚ - ಏಕಾಚ್‌ ( ಒ೦ದೇಸ್ವರವುಳ್ಳದ್ದು ಏಕಾಚ್‌). 
ನ ಆಜ್‌ ಅನಾಜ್‌ (ಆಜ್‌ ಭಿನ್ನವಾದದ್ದು). ಆಜ್‌ ಶಬ್ದವನ್ನು ಬಿಟ್ಟು ಒಂದೇ 
ಸ್ವರವುಳ್ಳ ನಿಪಾತವು ಪ್ರಗೃಹ್ಯ ಸಂಜ್ಞೆಯನ್ನು ಪಡೆಯುವದು. 

ಉದಾ-1: ಇ ಇನ್ನಃ, 2. ಉ ಉಮೇಶಃ, ಎಂಬ ಈ ಎರಡು ಉದಾಹರಣೆಗಳಲ್ಲಿ, 
"ಇ' ಮತ್ತು "ಉ' ಎಂಬವು "ಆಜ್‌ ಬಿನ್ನವಾಗಿರುವ ಒಂದೇ ಸ್ವರವುಳ್ಳವುಗಳು 
ನಿಪಾತಗಳು. ಆದ್ದರಿಂದ ಈ ಸೂತ್ರದಿಂದ ಪ್ರಗೃಹ್ಯಸಂಜ್ಞೆಯು ಬಂದಿರೋಣದರಿಂದ 
ಸನ್ನಿವಿಕಾರವು ಆಗಲಿಲ್ಲ. ಅದೂ ಅಲ್ಲದೇ ಇವು ದವ್ಯಾರ್ಥದಿಂದ ಭಿನ್ನವಾಗಿವೆ. 
ಮೊದಲನೆಯ ಉದಾಹರಣೆಯಲ್ಲಿ “ಇ' ಎಂಬುದು ವಿಸ್ಮಯಾರ್ಥಕವಾಗಿದೆ. ಇ! 
ಇನ್ನಃ ಎಂದರೆ "ಓಹೋ ಇನ್ನ ನೇ' 'ಎಂದು ಅರ್ಥ. ಎರಡನೆಯ ಉದಾಹರಣೆಯಾದ 
"ಉ ಉಮೇಶಳ, ಎಂಬಲ್ಲಿ, ನು ಇವನು ಉಮೇಶನೇ'? ಎಂದು ವಿತರ್ಕಾರ್ಥ. 

I. ವಾಕ್ಕ-2.ಸ್ಮರಣಯೋರಜೆತ್‌ ಮಹಾಭಾಷ್ಯ-(1.1.11) 

ಉದಾ-3: "ಆ ಏವಂ ನು ಮನ್ಯಸೇ' ಎಂಬುದು ವಾಕ್ಕಕ್ಕೆ ಉದಾಹರಣೆ. ಇದರಲ್ಲಿ 
"ಆ' ಎಂಬುದು ಜೆತ್‌ರಹಿತ(ಅನಾಜ್‌)ವಾಗಿದೆ. (ಓಹೋ ಏನು ನೀನು ಹೀಗೆ 
ಅಂದುಕೊಳ್ಳುತ್ತೀಯೇ?) ಎಂದು ಇದರ ಅರ್ಥ. ಹೀಗೆ ಇದಕ್ಕೆ ಪ್ರಗೃಹ್ಯ ಸಂಜ್ಞೆ 
ಬ೦ದಿರೋಣದರಿಂದ, ಸನ್ನಿವಿಕಾರವಾಗಿಲ್ಲ. 

ಉದಾ-4: “ಆ ಏವಂ ಕಿಲ ತತ್‌' ಎಂಬುದು ಸ್ಮರಣೆಗೆ ಉದಾಹರಣೆಯಾಗಿದೆ. 
ಈ ವಾಕ್ಯದಲ್ಲಿ "ಆ' ಎಂಬುದು "ಅನಾಜ್‌' ಆಗಿದೆ. "ಅದು ಹೀಗೋ' ಎಂದು 
ಸ್ಮರಣೆಗೆ ತಂದುಕೊಳ್ಳುವ ಅರ್ಥದಲ್ಲಿದೆ. ಹೀಗೆ ಇದಕ್ಕೆ ಇಲ್ಲಿಯೂ ಪ್ರಗೃಹ್ಯ ಸಂಜ್ಞೆ 
ಬ೦ದಿರೋಣದರಿಂದ, ಸನ್ನಿವಿಕಾರವಾಗಿಲ್ಲ. ಅನ್ಯತ್ರ ಜೆತ್‌ | ಈಷದುಷ್ಟಮ್‌ ಓಷ್ಟಮ್‌ 
| ಬೇರೆ ಸಂದರ್ಭಗಳಲ್ಲಿ ಪ್ರಯೋಗಿಸುವ “ಆ” ವನ್ನು “ಜಿತ್‌' (ಆಜ್‌) ಎಂದು 
ತಿಳಿಯಬೇಕು. 


62 ಲಘುಸಿದ್ಧಾಂತ ಕೌಮುದೀ 


ಉದಾ-5: ಆ (ಈಷತ್‌) + ಉಷ್ಣಮ್‌ಎಓಷ್ಟಮ್‌ ಈ ಸಂದರ್ಭದಲ್ಲಿ ಪ್ರಗೃಹ್ಯಸಂಜ್ಞೆ 
ಇಲ್ಲದ್ದರಿಂದ ಗುಣ ಸನ್ನಿಯಾಗಿ "ಓಷ್ಟಮ್‌' ಎಂದಾಗಿದೆ. ಇದರಬಗ್ಗೆ ಹಿಂದೆಯೇ 
“ಓಮಾಜೋಶ್ಚ” (6.195) ಸೂತ್ರದ ಅಡಿಯಲ್ಲಿ ಕೆಳಗಿನ ಶ್ಲೋಕದ ವಿವರಣೆ 
ಕೊಡಲಾಗಿದೆ. 


“ಠಈಷದರ್ಥೇ ಕ್ರಿಯಾಯೋಗೇ ಮರ್ಯಾದಾಭಿವಿಧೌ ಚ ಯಃ 
ಏತಂ ಆತಂ ಪೆತಂ ವಿದ್ಯಾತ್‌ ವಾಕ್ಯ-ಸ್ವುರಣಯೋರಜಿೆತ್‌॥” 


ಮರ್ಯಾದಾ ಎಂದರೆ ಅದನ್ನು ಬಿಟ್ಟು, ಅಭಿವಿಧಿಃ ಎಂದರೆ ಅದನ್ನು ಸೇರಿಸಿ 

ಎಂದರ್ಥ. 
(ಪ್ರಗೃಹ್ಯ-ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ ೮6: ಹಿತ್‌ (1.1.15) 

ವೃತ್ತಿ -ಓತ್‌-ಅನ್ನಃ ನಿಪಾತಃ ಪ್ರಗೃಹ್ಯಃ ಸ್ಯಾತ್‌ । ಅಹೋ ಈಶಾಃ । 

ಅ.ವೃ. -“ನಿಪಾತ ಏಕಾಜನಾಜ್‌” (1.1.14) ಎಂಬ ಸೂತ್ರದಿಂದ "ನಿಪಾತಃ' 
ಎಂಬ ಪದವೂ ಮತ್ತು “ಈದೂದೇದ್ದಿ ಖನಚನಂ ಪ್ರಗೃಹ್ಯಮ್‌” (1.1.11) ಎಂಬ 
ಸೂತ್ರದಿಂದ "ಪ್ರಗೃಹ್ಯಮ್‌' ಎಂಬ ಪದಗಳು ಅನುವೃತ್ತವಾಗಿವೆ. 

ಅರ್ಥ -"ಓತ್‌' ಎಂಬ ಪದವು "ನಿಪಾತಃ' ಎಂಬುದಕ್ಕೆ ವಿಶೇಷಣವಾಗಿದೆ. 
ಆದ್ದರಿಂದ “ಯೇನ ವಿಧಿಃ ತದನ್ನಸ್ಯ” (11.72) ಎಂಬ ಸೂತ್ರದಿಂದ, ತದನ್ನವಿಧಿಯಿಂದ 
"ಓದನ್ನಃ” ಎಂದು ಅರ್ಥಮಾಡಲಾಗಿದೆ. ಪ್ರಕೃತ ಸೂತ್ರದಿಂದ ಓ-ಕಾರಾನ್ತ ನಿಪಾತಕ್ಕೆ 
“ಪ್ರಗೃಹ್ಯ' ಸಂಜ್ಞೆಯು ಬರುತ್ತದೆ. 

ಉದಾ- ಅಹೋ! ಈಶಾಃ (ಆಶ್ಚರ್ಯವೇ! ಇವರು ಒಡೆಯರಾಗಿದ್ದಾರೆ). ಅಹೋ 
*ಈಶಾಃ ಎಂಬಲ್ಲಿ "ಅಹೋ" ಶಬ್ದಕ್ಕೆ “ಚಾದಯೋಸತ್ವೇ (1.4.57)” ಎಂಬ 
ಸೂತ್ರದಿಂದ "ನಿಪಾತ' ಸಂಜ್ಞೆ ಬಂದಿದೆ. ನಂತರ “ಓತ್‌” (1.115) ಎಂಬ ಸೂತ್ರದಿಂದ, 
“ಅಹೋ' ಎ೦ಬ ನಿಪಾತಕ್ಕೆ ಈ ಸೂತ್ರದಿಂದ “ಪ್ರಗೃಹ್ಯ' ಸಂಜ್ಞೆ ಬಂದಿದೆ. ಮತ್ತು 
“ಪ್ಲುತಪ್ರಗೃಹ್ಯಾ ಅಚಿ ನಿತ್ಯಮ್‌”(6.1125) ಎಂಬ ಸೂತ್ರದಿಂದ "ಪ್ರಕೃತಿಭಾವ' ಬಂದು 
ಸನ್ನಿಕಾರ್ಯ(ಅವಾದೇಶ)ವಾಗಲಿಲ್ಲ. “ನಿಪಾತ ಏಕಾಜನಾಜ್‌ (1.1.14)” ಎಂಬ 
ಸೂತ್ರದಿಂದ, “ಅನೇಕಾಚ್‌' ಆಗಿ ಇರುವ ಇದಕ್ಕೆ ಪ್ರಗೃಹ್ಯಸಂಜ್ಞೆ ಬಾರದೇ 
ಇರೋಣದ್ದರಿಂದ ಈ ಸೂತ್ರವು ಪ್ರತ್ಯೇಕವಾಗಿ ಪ್ರವೃತ್ತವಾಗಿದೆ 

(ವೈಕಲ್ಪಕವಾಗಿ ಸಂಬುದ್ಧಿಸಿಮಿತ್ತಕ "ಓ' ಕಾರಕ್ಕೆ 
ಪ್ರಗೃಹ್ಯಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 57: ಸಂಖುದ್ಧೌ ಶಾಕಲ್ಯಸ್ಯೇತಾವನಾರ್ಷೆೇ ( 1.1.16) 

ವೃತ್ತಿ -ಸಂಬುದ್ಧಿ-ನಿಮಿತ್ತಕಃ ಓಕಾರಃ ವಾ ಪ್ರಗೃಹ್ಯಃ ಅವೈದಿಕೇ ಇತೌ ಪರೆ 
ವಿಷ್ಣೋ ಇತಿ । ವಿಷ್ಣ ಇತಿ । ವಿಷ್ಠವಿತಿ । 


ಅಜ್‌ (ಸ್ಪರ) ಸನ್ಧಿ-ಪ್ರಕರಣಮ್‌ 63 


ಪ.ಛೇ.- ಸಂಬುದ್ಧ್‌, ಶಾಕಲ್ಯಸ್ಯ, ಇತೌ, ಅನಾರ್ಷೇ । 

ಅ.ವ್ಯ. “ಓತ್‌ (1.1.15)” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಈದೂದೇದ್‌ 
ದ್ವಿವಚನಂ ಪ್ರಗೃಹ್ಯಮ್‌” (1111) ಎಂಬ ಸೂತ್ರದಿಂದ "ಪ್ರಗೃಹ್ಯಂ' ಎಂಬ ಪದವು 
ಅನುವೃತ್ತವಾಗಿದೆ. 

ಅರ್ಥ -“ಆರ್ಷಃ' ಎಂದರೆ ವೈದಿಕಪ್ರಯೋಗವೆಂದರ್ಥ. "ಅನಾರ್ಷಃ' ಎಂದರೆ 
ವೈದಿಕವಲ್ಲದ ಲೌಕಿಕ ಪ್ರಯೋಗವೆಂದರ್ಥ. ಲೌಕಿಕ (ಅನಾರ್ಷಃ) ಪ್ರಯೋಗದಲ್ಲಿ, 
“ಇತಿ' ಎಂಬ ಪದವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ ಸಂಬುದ್ಧಿನಿಮಿತ್ತಕವಾದ 
(ಪ್ರಥಮೈಕವಚನ) "ಓ' ಕಾರವು ವಿಕಲ್ಪವಾಗಿ “ಪ್ರಗೃಹ್ಯ' ಸಂಜ್ಞೆಯನ್ನು ಹೊಂದುವದು. 
ಇದು ಶಾಕಲ್ಯರ ಮತದ ಪ್ರಕಾರ ಹೇಳಲಾಗಿದೆ. 

ಉದಾ- ವಿಷ್ಣೋ + ಇತಿ ಎಂಬಲ್ಲಿ "ಓ' ಕಾರಾನ್ತ ಪ್ರಥಮೈಕವಚನ ಸಂಬೋಧನ 
ಶಬ್ದವು ಸಂಬುದ್ಧಿ ಸಂಜ್ಞೆಯನ್ನು ಹೊಂದಿದೆ. ಆಗ ಈ ಸೂತ್ರದ ಪ್ರಕಾರ ಆ "ಓ' 
ಕಾರವು ಪ್ರಗೃಹ್ಯ ಸಂಜ್ಞೆಯನ್ನು ಹೊಂದುತ್ತದೆ. ನಂತರ ಅದಕ್ಕೆ ಪ್ರಕೃತಿಭಾವ ಬಂದು 

ವಿಷ್ಣೋ ಇತಿ ಎಂದಾಗುತ್ತದೆ. (ಅವಾದೇಶ ಬರುವದಿಲ್ಲ) ಇದಕ್ಕೆ 
ವೈಕಲ್ಲಿಕರೂಪವಿರೋಣದ್ದರಿಂದ, ಪ್ರಕೃತಿಭಾವ ಬಾರದಿದ್ದ ಪಕ್ಷದಲ್ಲಿ ವಿಷ್ಠವಿತಿ 
ಎಂದಾಗುತ್ತದೆ. (ಅವಾದೇಶ ಬರುವದು). “ಲೋಪಃ ಶಾಕಲ್ಯಸ್ಯ”(8.3.19)ಎಂಬ 
ಸೂತ್ರದಿಂದ "ವ್‌' ಕಾರಕ್ಕೆ ಲೋಪವು ವೈಕಲ್ಲಿಕವಾಗಿರೋಣದ್ದರಿಂದ ವಿಷ್ಣ ಇತಿ 
ಎಂದಾಗುತ್ತದೆ. "ವ್‌' ಕಾರ ಲೋಪವು ತ್ರಿಪಾದಿಗೆ ಸಂಬಂಧಿಸಿರೋಣದ್ದರಿಂದ 
ಗುಣ ಬರಲಿಕ್ಕೆ ಅವಕಾಶವಿರುವದಿಲ್ಲ. 

(ಉರ್ಜಾ್‌ ಗೆ "ವ್‌' ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ ೮8: ಮಯ ಉಜ*ೋವೋವಾ ( 8.9.33) 

ವೃತ್ತಿಮಯಃ ಪರಸ್ಯ ಉಳಇಗೋ ವೋ ವಾ ಸ್ಯಾತ್‌ ಅಚಿ । ಕಿಮ್ವುಕ್ತಮ್‌ । 
ಕಿಮು ಉಕ್ತಮ್‌ । 

ಪ.ಛೇ.- ಮಯಃ, ಉಇಃ ವಃ, ವಾ । 

ಅ.ವೃ, - “ಜಮೋ ಹೃಸ್ಟ್ವಾತ್‌ ಅಚಿ ಜಮುಣ್‌ ನಿತ್ಯಮ್‌” (8.3.32) ಎಂಬ 
ಸೂತ್ರದಿಂದ “ಅಜಿ” ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ - ಇಲ್ಲಿ "ವಳ ಎಂಬುದು ಪ್ರಥಮಾನ್ತ ಶಬ್ದ “ಮಯಃ' ಎಂಬುದು 
ಪಣ್ಣುಮ್ಯನ್ತ ಶಬ್ದ. ಮತ್ತು "ಉಇಃ' ಎಂಬುದು ಷಷ್ಟ್ಯನ್ತ ಶಬ್ದ. 'ವಾ' ಎಂಬುದು 
ವಿಕಲ್ದಾರ್ಥಕ ಶಬ್ದ. 

"ಮರ್‌ ಪ್ರತ್ಯಾಹಾರದ ವರ್ಣಕ್ಕಿಂತ ಪರದಲ್ಲಿರುವ "ಉಳಇ್‌' ಗೆ "ಅಚ್‌' 
ವರ್ಣವು ಪರದಲ್ಲಿದ್ದಾಗ, ವಿಕಲ್ಪವಾಗಿ “ವ್‌' ಕಾರವು ಆದೇಶವಾಗಿ ಬರುವದು. 
"ಉತ್‌ ನಲ್ಲಿ "ಇ ಕಾರವು ಇತ್ತಾಗಿರುವದು. 


64 ಲಘುಸಿದ್ಧಾಂತ ಕೌಮುದೀ 


ಈ ಸೂತ್ರವು ಪ್ರಕೃತಿಭಾವವನ್ನು ಬಾಧಿಸಿ "ವ್‌' ಕಾರಾದೇಶವನ್ನು ವೈಕಲ್ಲಿಕವಾಗಿ 
ವಿಧಿಸುತ್ತದೆ. “ವ್‌' ಕಾರಾದೇಶ ಬಾರದಿದ್ದ ಪಕ್ಷದಲ್ಲಿ, "ಪ್ರಕೃತಿಭಾವ'ವು ಬರುತ್ತದೆ. 

ಉದಾ-1 ಕಿಮ್ವುಕ್ತಮ್‌ (ಕಿಮ್‌.-ವ್‌.-ಉಕ್ತಮ್‌) ಎಂಬಲ್ಲಿ, ಕಿಮ್‌ + ಉ ಇ 
ಕಿಮು, ಕಿಮು * ಉಕ್ತಮ್‌ ಎಂಬಲ್ಲಿ “ನಿಪಾತ ಏಕಾಜನಾಜ್‌” (1114) ಎಂಬ 
ಸೂತ್ರದಿಂದ “ಪ್ರಗೃಹ್ಯ' ಸಂಜ್ಞೆ ಬಂದು ನಂತರ “ಪ್ರಕೃತಿಭಾವ'ವು ಬರುತ್ತದೆ, ಆಗ 
“ಕಿಮು ಉಕ್ತಮ್‌' ಎಂದಾಗುತ್ತದೆ. ಇದು "ಪ್ರಕೃತಿಭಾವ' ಬಂದ ಪಕ್ಷ. 

ಪ್ರಕೃತಿಭಾವ ಬಾರದ ಪಕ್ಷದಲ್ಲಿ, ಇದನ್ನು ಬಾಧಿಸಿ “ಮಯ ಉಇಗೋವೋವಾ 
(8.3.33)” ಎಂಬ ಪ್ರಕೃತ ಸೂತ್ರದಿಂದ, “ಉ' ಕಾರದ ಸ್ಥಾನದಲ್ಲಿ “ವ್‌' ಕಾರಾದೇಶವು 
(ವಿಕಲ್ಪವಾಗಿ) ಬಂದು ಕಿಮ್‌-ವ್‌. ಉಕ್ತಮ್‌ ಎಂದಾಗಿ “ಕಿಮ್ಹುಕ್ತಮ್‌' ಎಂದಾಗುತ್ತದೆ. 


(ಇಕ್‌ ವರ್ಣಗಳಗೆ ಹ್ರಸ್ಟವನ್ನು ಮತ್ತು ಪ್ರಕೃತಿಛಾವವನ್ನು ವಿಧಿಸುವ ಸೂತ್ರ) 
ಸೂತ್ರ ೮೨: ಇಕೋಸವರ್ಣೆ ಅಜಿ ಶಾಕಲ್ಯಸ್ಯ ಹ್ರ್ಟಶ್ಚ (6.1127) 

ವೃತ್ತಿ-ಪದಾನ್ತಾಃ ಇಕಃ ಹಸ್ತಾ ವಾ ಸ್ಯುಃ ಅಸವರ್ಣೆೇ ಅಜಿ । ಹ್ರಸ್ತವಿಧಿಸಾಮರ್ಥಾತ್‌ 
ನ ಸ್ಪರಸನ್ನಿಃ | ಚಕ್ರಿ ಅತ್ರ । ಚಕ್ರ್ಯತ  ಪದಾನ್ತಾಃ ಇತಿ ಕಿಮ್‌? ಗೌರ್ಯೌ 

ಭ್ರ ಹಾಲಿ ಶೆ ಇದಿ 

(ಗೌರ್ಯ್ಯೌ) । 

ಪ.ಛೇ.- ಇಕಃ, ಅಸವರ್ಣೆ, ಅಚಿ, ಶಾಕಲ್ಯಸ್ಯ, ಹ್ರಸ್ತ, ಚ । 

ಅ.ವೃ. - “ಏಜಃ ಪದಾನ್ತಾದತಿ” (6.1109) ಎಂಬ ಸೂತ್ರದಿಂದ "ಪದಾನ್ಹಾತ್‌' 
ಎಂಬ ಪದವೂ ಮತ್ತು “ಇಕೋಯಣಚಿ” (6.1.77) ಎಂಬ ಸೂತ್ರದಿಂದ "“ಅಚಿ' 
ಎಂಬ ಪದವೂ ಅನುವೃತ್ತವಾಗಿದೆ. 

ಅರ್ಥ - ಇಲ್ಲಿ "ಇಕಃ' ಎಂಬುದು ಪಥಮಾ ಬಹುವಚನವಾಗಿರೋಣದ್ದರಿಂದ 
“ಪದಾನ್ನಾತ್‌' ಎಂಬುದನ್ನು ವಿಭಕ್ತಿವಚನ ಪರಿಣಾಮದಿಂದ “ಪದಾನ್ನಾಃ” ಎಂದು 
"ಇಕಃ' ಎಂಬುದಕ್ಕೆ "ವಿಶೇಷಣ'ವನ್ನಾಗಿ ಸ್ವೀಕರಿಸಲಾಗಿದೆ. ಅಸವರ್ಣವಾದ “"ಅಚ್‌' 
ವರ್ಣವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ ಪದಾನ್ಷವಾದ “ಇಕ್‌' ವರ್ಣಕ್ಕೆ ಹಸ್ತವು 
ಆದೇಶವಾಗಿ ಬರುತ್ತದೆ. 

ಉದಾ-। ಚಕ್ರೀ + ಅತ್ರ ಎಂದಿದ್ದಾಗ, ಪೂರ್ವಪದದ ಕೊನೆಯಲ್ಲಿ ದೀರ್ಫವಾದ 
"ಇಕ್‌'(ಈ) ವರ್ಣವು ಇದೆ. ಅದರ ಪರದಲ್ಲಿ ಅಸವರ್ಣವಾದ "ಅ' (ಅತ್ರ) ಕಾರವು 
ಇದೆ. ಹೀಗಿದ್ದಾಗ, ಶಾಕಲ್ಯರ ಮತದ ಪ್ರಕಾರ "ಈ' ಕಾರಕ್ಕೆ ಹ್ರಸ್ವ ಬಂದು ಪ್ರಕೃತಿ- 
ಭಾವದಿಂದ ಚಕ್ರಿ ಅತ್ರ' ಎಂದಾಗುತ್ತದೆ. “ಹ್ರಸ್ವವಿಧಿಸಾಮರ್ಥಾಂತ್‌ ನ ಸ್ಪರಸನ್ಫಿಃ” 
ಎಂದು ಹೇಳಿರುವದರ ತಾತ್ಸರ್ಯವಿದು. ದೀರ್ಫ “ಈ' ಕಾರಕ್ಕೆ ಪ್ರಸ್ಥವನ್ನು 
ವಿಧಿಸಿದಮೇಲೆ ಇದಕ್ಕೆ "ಯಣ್‌' ಸನ್ನಿಯನ್ನು ಮಾಡಿದರೆ, ಹ್ರಸ್ವ ವಿಧಾನ ಮಾಡಿದ್ದು 
ವ್ಯರ್ಥವಾಗುತ್ತದೆ. ಆದ್ದರಿಂದ ಈ ಪ್ರಕೃತಿಭಾವ ರೂಪವನ್ನೂ ಸ್ವೀಕರಿಸಬೇಕು ಇದು 
ವೈಕಲ್ಲಿಕವೆಂದು ಹೇಳಿರೋಣದ್ದರಿಂದ “ಚಕ್ರೀ ಅತ್ರ' ಎಂಬ ಅವಸ್ಥೆಯಲ್ಲಿಯೇ (ಹ್ರಸ್ಟವನ್ನು 
ವಿಧಿಸುವದಕ್ಕೆ ಪೂರ್ವದಲ್ಲಿಯೇ) “ಯಣ್‌' ಸಂಧಿಗೆ ಅವಕಾಶವಿರುತ್ತದೆ. ಆಗ ಚಕ್ರೀ- ಅತ್ರ 


ಅಜ್‌ (ಸ್ಪರ) ಸನ್ಧಿ-ಪ್ರಕರಣಮ್‌ 65 


ಎಂಬುದು “ಚಕ್ರ್ಯತ್ರ' ಎಂದಾಗುತ್ತದೆ. 

ಹೀಗಾಗಿ ಶಾಕಲ್ಯರ ಮತದ ಪ್ರಕಾರ “ಚಕ್ರಿ ಅತ್ರ' ಮತ್ತು"ಚಕ್ರ್ಯತ್ರ' ಎಂದು ಎರಡು 
ರೂಪಗಳು ಸಿದ್ಧವಾಗುತ್ತವೆ. 

ಪದಾನ್ತವಾದ "ಇಕ್‌' ವರ್ಣಗಳೆಂದು ಏಕೆ ಹೇಳಲಾಗಿದೆಯೆಂದರೆ, "ಗೌರ್ಯೌ' 
(ಗೌರ್ಯ್ಯಾ) ಎಂಬಲ್ಲಿ ಗೌರೀಔ ಎಂದಿದ್ದಾಗ ಪದಾನ್ನವಲ್ಲದ ಎಂದರೆ 
ಪ್ರಾತಿಪದಿಕವಾದ ಗೌರೀ ಶಬ್ದದ ಕೊನೆಯಲ್ಲಿ ದೀರ್ಫ್ಥ “ಈ' ಕಾರವಿರುತ್ತದೆ. ಅನಂತರ 
ಪರದಲ್ಲಿ ಅಸವರ್ಣವಾದ "ಅಚ್‌' (ಔ) ಇರುತ್ತದೆ. ಆಗ ಪ್ರಕೃತ ಸೂತ್ರದಿಂದ "ಗೌರಿ 
ಔ' ಎಂಬ ಅನಿಷ್ಟರೂಪವು ಸಿದ್ಧವಾಗುತ್ತಿತ್ತು. ಈ ಅನಿಷ್ಟವನ್ನು ಪರಿಹರಿಸುವದಕ್ಕಾಗಿ 
"ಪದಾನ್ಹಾಃ' ಎಂಬ ಪದವು ಅನುವೃತ್ತವಾಗಿದೆ. ಆದ್ದರಿಂದ ಪ್ರಕೃತಿಭಾವವಾಗದೇ 
"ಯಣ್‌' ಸನ್ನಿಯಿಂದ "ಗೌರ್ಯೌ' ಎಂದು ರೂಪ ಸಿದ್ಧವಾಗಿದೆ. 

ವೈಕಲ್ಪಿಕವಾಗಿ ದ್ವಿತ್ವದಿಂದ ಕೂಡಿದ ಗೌರ್ಯ್ಯಾ ಎಂಬ ಈ ರೂಪಸಿದ್ಧಿಯನ್ನು 
“ಅಚೋ ರಹಾಬ್ಯಾಂ ದ್ವೇ (8.4.46)” ಎಂಬ ಮುಂದಿನ ಸೂತ್ರದಲ್ಲಿ 
ವಿವರಿಸಲಾಗುವದು. 


(ಯರ್‌ ವರ್ಣಗಳಗೆ ವೈಕಲ್ರಕವಾಗಿ ಧ್ವಿತ್ವವನ್ನು ವಿಧಿಸುವ ಸೂತ್ರ) 


ಸೂತ್ರ 6೦: ಅಚೋ ರಹಾಭ್ಯಾಂ ದ್ವೇ (8.4.46) 

ವೃತ್ತಿ - ಅಚಃ ಪರಾಭ್ಯಾಂ ರೇಫ-ಹಕಾರಾಭ್ಯಾಂ ಪರಸ್ಯ ಯರಃ ದ್ವೇ ವಾ ಸ್ವಃ 
ಗೌರ್ಯಾ (ಗೌ-ರ್‌-ಯ್‌--ಯ್‌--ಔ), । 

ವಾ। ನ ಸಮಾಸೇ (ವಾಪ್ಯಶ್ವಃ । 

ಪ.ಛೇ.- ಅಚಃ, ರಹಾಭ್ಯಾಂ, ದ್ವೇ । 

ಅ.ವೃ. - “ಯರೋನನುನಾಸಿಕೇ5ನುನಾಸಿಕೋ ವಾ” (8.4.45) ಎ೦ಬ ಸೂತ್ರದಿಂದ 
"ವಾ' ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ-ರಶ್ವ ಹಶ್ಚ ರಹೌ, ತಾಭ್ಯಾಂ, ರಹಾಭ್ಯಾಮ್‌ (ಪಳ್ಜುಮ್ಯನ್ತ) “ಅಚಃ' 
(ಪಳ್ಳುಮ್ಯನ್ತು, ದ್ವೇ (ಪ್ರಥಮಾನ್ರ) ಎಂದು ತಿಳಿಯಬೇಕು. "ಅಚ್‌' ವರ್ಣಕ್ಕಿಂತ 
ಪರದಲ್ಲಿ, ಇರುವ ರೇಫ (ರ್‌) ಮತ್ತು (ಹ್‌) ಕಾರ ಇವುಗಳ ಪರದಲ್ಲಿರುವ "ಯರ್‌' 
ವರ್ಣಕ್ಕೆ ವಿಕಲ್ಪವಾಗಿ ದ್ವಿತ್ವವು ಬರುತ್ತದೆ. 

ಉದಾ- ಗೌರ್ಯೌ- (ಪೂರ್ವ ಸೂತ್ರದಲ್ಲಿ ಗೌರ್ಯೌ ಎಂಬ ದ್ವಿತ್ವವಿಲ್ಲದ 
ರೂಪವನ್ನೂ ಪ್ರಕೃತಿಭಾವಬರುವದಿಲ್ಲವೆಂಬುದನ್ನುಸೂಚಿಸಲಿಕ್ಕಾಗಿ ಕೊಡಲಾಗಿದೆ). 
ಪ್ರಕೃತ ಸೂತ್ರವು ದ್ವಿತ್ವವಿದ್ದ ಮತ್ತು ದ್ವಿತ್ವವಿಲ್ಲದ ರೂಪವನ್ನು ಹೇಳುವದಕ್ಕಾಗಿ ಹೊರಟಿದೆ. 
ಗೌರೀ-ಔ ಎಂದಿದ್ದಾಗ "ಯಣ್‌' ಸನ್ನಿಯಿಂದ ಗೌರ್‌+೬ಯ್‌+ಔ ಎಂದಾಗಿತ್ತು. 
ತದನಂತರ ಪ್ರಕೃತ ಸೂತ್ರವು ಪ್ರವೃತ್ತವಾಗಿದೆ. “ಗೌ” ಎಂಬಲ್ಲಿ "ಔ' ಕಾರವು “ಅಚ್‌' 
ವರ್ಣವಾಗಿದೆ. ಅದರ ಪರದಲ್ಲಿ ರೇಫ(ರ್‌) ಇದೆ. ಆ "ರೇಫ'ದ ಪರದಲ್ಲಿ ಯರ್‌ 


66 ಲಘುಸಿದ್ಧಾ೦ತ ಕೌಮುದೀ 


(ಯ್‌) ವರ್ಣವು ಇದೆ. ಇದಕ್ಕೆ ಪ್ರಕೃತ ಸೂತ್ರದಿಂದ ವೈಕಲ್ಜಿಕವಾಗಿ ದ್ವಿತ್ವ ಬಂದು 
ಗೌರ್‌4ಯ್‌ ಯ್‌+ಔ=ಗೌರ್ಯೌ ಎಂದಾಗಿದೆ. ಈ ರೀತಿಯ ದ್ವಿತ್ವದಿ೦ದ ಕೂಡಿದ 
ರೂಪವು ಇಷ್ಟವಾದರೂ ದ್ವಿತ್ವವಿಲ್ಲದ ರೂಪವಾದ ಗೌರ್ಯೌ ಎಂಬ ರೂಪವೇ 
ಹೆಚ್ಚಾಗಿ ಬಳಕೆಯಲ್ಲಿದೆ. ' 


ವಾ। ನ ಸಮಾಸೇ- ಈ ವಾರ್ತಿಕವು “ಇಕೋ ಃಸವರ್ಣೇ ಶಾಕಲ್ಯಸ್ಯ 
ಹಸ್ವಶ್ಚ”(6.1127) ಎಂಬ ಸೂತ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಇದೇ ಸೂತ್ರದ ಪ್ರಕಾರ 
ಹ್ರಸ್ತ ಭಾವ ಬಂದಮೇಲೆ ಪ್ರಕೃತಿಭಾವವು ಬರುತ್ತದೆ. ಸಮಾಸದಲ್ಲಿ ಪ್ರಕೃತಿಭಾವ 
ಬರುವದಿಲ್ಲ. ಬದಲಾಗಿ ಸನ್ನಿಯೇ ಆಗುತ್ತದೆ. 

ಉದಾ- ವಾಪ್ಯಶ್ವಃ (ಬಾವಿಯಲ್ಲಿ ಬಿದ್ದಿರುವ ಕುದುರೆ) ಎಂಬಲ್ಲಿ “ವಾಪ್ಯಾಂ 
ಅಶ್ವ ಎಂದು ವಿಗ್ರಹ ವಾಕ್ಯ ಇದನ್ನು ಸಮಾಸ ಮಾಡುವಾಗ ವಾಪೀ + ಅಶ್ವಃ 
ಎಂದಿರುತ್ತದೆ. ಇಲ್ಲಿ “ಇಕೋ ಂಸವರ್ಣೇ ಶಾಕಲ್ಯಸ್ಯ ಹ್ರಸ್ತಶ್ಚ” (6.1127) ಎಂಬ 
ಸೂತ್ರದಿಂದ "ಹ್ರಸ್ತ' ಪ್ರಾಪ್ತವಾದರೆ ಪ್ರಕೃತ ವಾರ್ತಿಕದಿಂದ ಸಮಾಸದ ದೆಸೆಯಲ್ಲಿ 
ಪ್ರಕೃತಿಭಾವವು ನಿಷೇಧಿಸಲ್ಪಟ್ಟಿದೆ. ಆದ್ದರಿಂದ ವಾಪೀ + ಅಶ್ವಃ ಎ೦ದಿದ್ದಾಗ "ಯಣ್‌' 
ಸನ್ನಿಯಿಂದ "ವಾಪ್ಯಶ್ವಃ' ಎಂದು ರೂಪವಾಗುತ್ತದೆ. ಈ ಪ್ರಕೃತ ವಾರ್ತಿಕದಿಂದ 
"ವಾಪಿ ಅಶ್ವ” ಎ೦ಬ ಅನಿಷ್ಟ ಪ್ರಕೃತಿಭಾವದ ರೂಪವು ನಿಷೇಧಿಸಲ್ಪಟ್ಟಿದೆ. 

(ಪ್ರಷ್ಹಭಾವದಿ೦ದ ಕೂಡಿದ ಪ್ರಕೃತಿಭಾವವನ್ನು ವಿಕಲ್ಪವಾಗಿ ವಿಧಿಸುವ ಸೂತ್ರ) 
ಸೂತ್ರ 61: ಖತ್ಯಕಃ ( 6.1128) 

ವೃತ್ತಿ -ಯತಿ ಪರೇ ಪದಾನ್ತಾಃ ಅಕಃ ಪ್ರಾಗ್ದದ್ವಾ ಬ್ರಹ್ಮ ಯಷಿಃ ಬ್ರಹ್ಮರ್ಷಿ೩ 
ಪದಾನ್ತಾಃ ಇತಿ ಕಿಮ್‌? ಆಚಣ್ಸ್ಛತ್‌। ॥ ಇತಿ ಅಚ್‌-ಸನ್ಫಿಃ॥ 

ಅ.ವೃ.-“ಏಜಃ ಪದಾನ್ನಾದತಿ”(6.1109) ಎಂಬ ಸುತ್ರದಿ೦ದ "ಪದಾನ್ಮಾತ್‌' ಎಂಬ 
ಶಬ್ದವು ಅನುವೃತ್ತವಾಗಿ ವಿಭಕ್ತಿ-ವಚನ ವಿಪರಿಣಾಮದಿಂದ "ಪದಾನ್ಹಾಃ' ಎಂದಾಗಿದೆ. 
“ಇಕೋ ಸವರ್ಣೇ ಶಾಕಲ್ಯಸ್ಯ ಹ್ರಸ್ತಶ್ಚ” (6.1127) ಎಂಬ ಸೂತ್ರದಿಂದ “ಹ್ರಸ್ವ? 
ಮತ್ತು “ಶಾಕಲ್ಯಸ್ಯ' ಎಂಬ ಪದಗಳು ಅನುವೃತ್ತವಾಗಿವೆ. 

ಅರ್ಥ - "ಪ್ರಾಗ್ವದ್ದಾ' ಎಂದರೆ, “ಇಕೋಸವರ್ಣೇ ಶಾಕಲ್ಯಸ್ಯ ಹ್ರಸ್ತಶ್ಚ” (6.1127) 
ಎ೦ಬ ಸೂತ್ರದಲ್ಲಿ ಹೇಳಿದಂತೆ ಕಾರ್ಯವಾಗುತ್ತದೆ ಎಂದರ್ಥ. ಹ್ರಸ್ವ "ಯು' ಕಾರವು 
ಪರದಲ್ಲಿದ್ದಾಗ ಪೂರ್ವ ಪದದ ಕೊನೆಯಲ್ಲಿರುವ "ಅಕ್‌' ವರ್ಣಕ್ಕೆ ಹ್ರಸ್ತವು ಬರುತ್ತದೆ. 
ಇಲ್ಲಿ ಪ್ರಸ್ವರೂಪವನ್ನು ಹೊಂದಿದಾಗ ಸನ್ನಿಯಾಗದೇ ಪ್ರಕೃತಿಭಾವವು ಇರುತ್ತದೆ. 

ಉದಾ-1- “ಬ್ರಹ್ಮ ಯಷಿಃ' ಎಂಬಲ್ಲಿ ಬ್ರಹ್ಮಾ + ಯಷಿಃ ಎಂದಿದ್ದಾಗ, "ಯ'ಕಾರವು 
ಪರದಲ್ಲಿರೋಣದ್ದರಿಂದ ಪೂರ್ವಪದಾನ್ತವಾದ "ಆ' ಕಾರಕ್ಕೆ ಹ್ರಸ್ವ ಬಂದು "ಬ್ರಹ್ಮ 
ಯಷಿಃ' ಎಂದಾಗುತ್ತದೆ. ಇದಕ್ಕೆ ಪ್ರತ್ಯೇಕವಾಗಿ ಹ್ರಸ್ತವನ್ನು ವಿಧಿಸಿರೋಣದ್ದರಿಂದ 
ಮತ್ತೆ ಗುಣಸನ್ನಿಯು ಬರುವದಿಲ್ಲ. ಇದನ್ನೇ "ಹ್ರಸ್ಥವಿಧಿಸಾಮಥಾಣ್ಯತ್‌ ನ ಸ್ವರಸನ್ಫೀಃ' 
ಎಂದು ಹಿಂದೆ ಹೇಳಲಾಗಿದೆ. 


ಅಜ್‌ (ಸ್ಪರ) ಸನ್ಧಿ-ಪ್ರಕರಣಮ್‌ 67 


ಉದಾ-2- ಬ್ರಹ್ಮಾ*ಹಷಿಃ ಎಂದಿದ್ದಾಗ, “ಹ್ರಸ್ವ' ವಿಧಾನ ಮಾಡದಿದ್ದ ಸಂದರ್ಭದಲ್ಲಿ 
ಗುಣಸನ್ನಿಯಿಂದ "ಬ್ರಹ್ಮರ್ಹಿಃ ಎಂದು ರೂಪವಾಗಿದೆ. 

ಪದಾನ್ನಾಃ ಇತಿ ಕಿಮ್‌?-ಪದಾನ್ನವಾದ "ಅಕ್‌' ವರ್ಣಗಳೆಂದು ಯಾಕೆ 
ಹೇಳಲಾಗಿದೆಯೆಂದರೆ- "ಆಚಣ್ಣತ್‌' ಎಂಬ ಪ್ರಯೋಗವನ್ನು ತೋರಿಸಿ ಉತ್ತರಿಸಿದ್ದಾರೆ. 

ಆ4ಯಚ್ಛತ್‌ ಎಂಬಲ್ಲಿ "ಆ' ಎಂಬುದು "ಆಟ್‌' ಆಗಮ, ಅದರಲ್ಲಿ "ಟ್‌' ಕಾರ 

"ಇತ್‌'. ಆಗ ಆ*ಯಚ್ಛತ್‌ ಎಂದಿರುತ್ತದೆ. ಇಲ್ಲಿ "ಆ' ಕಾರವು ಪದಾನ್ತವಾಗಿ 
ಇಲ್ಲದಿರೋಣದರಿಂದ “ಯ' ಕಾರವು ಪರದಲ್ಲಿದ್ದರೂ ಹ್ರಸ್ತವೂ ಬರುವದಿಲ್ಲ, ಹಾಗೆಯೇ 
ಪ್ರಕೃತಿಭಾವವೂ ಬರುವದಿಲ್ಲ. (ಅಂದರೆ "ಅ ಯಚ್ಛತ್‌' ಎಂಬ ಅನಿಷ್ಟ ರೂಪವು 
೬.೩.೬ ಹುಂ 'ಆ+ಯಚ್ಛತ್‌' ಎಂಬಲ್ಲಿ ವೃದ್ಧಿಸನ್ನಿಯಿಂದ ಆಚನ್ಸತ್‌ 

॥ "ಅಚ್‌' ಸನ್ಫಿ (2) ಪ್ರಕರಣ ಮುಗಿಯಿತು. 


ತಿ. ಷಲ್‌-ಸನ್ಧಿ-ಪ್ರಠರಣಮ್‌ ॥ 


(ಸೂತ್ರ 62-1೦2 ರವರೆಗೆ) 

ಅಚ್‌-ಸನ್ನಿ-ಪ್ರಕರಣದ ನಂತರ, ಈಗ ಹಲ್‌-ಸನ್ನಿಯನ್ನು ಆರಂಭಿಸುತ್ತಾರೆ. ಪರಸ್ಪರ 
ಹಲ್‌ (ವ್ಯಣ್ಣನ) ವರ್ಣಗಳು ವಿಳಂಬವಿಲ್ಲದೇ (ಅವ್ಯವಹಿತವಾಗಿ) ಉಚ್ಚರಿಸಲ್ಪಟ್ಟಾಗ 
ಉಂಟಾಗುವ ಬದಲಾವಣೆಗೆ "ಹಲ್‌-ಸನಿ' ಎಂದು ಹೆಸರು. ಹಾಗೆಯೇ "ಹಲ್‌' 
ವರ್ಣಗಳನ್ನು "ಅಚ್‌' ವರ್ಣಗಳ ಜೊತೆಗೆ ಸೇರಿ ಉಚ್ಚರಿಸಿದಾಗಲೂ ಆಗುವ 
ಬದಲಾವಣೆಯನ್ನೂ "ಹಲ್‌-ಸನ್ನಿ' ಎಂದು ಕರೆಯುತ್ತಾರೆ. ಈ "ಹಲ್‌ ಸನ್ನಿ' 
ಪ್ರಕರಣವು 1. ಶ್ಲುತ್ತ 2. ಷ್ಟುತ್ವ 3. ಜಸ್ತ್ವ 4. ಅನುನಾಸಿಕ 5. ಪರಸವರ್ಣ 6. 
ಪೂರ್ವಸವರ್ಣ 7. ಚರ್ತ್ವ 8. ಛತ್ವ 9. ಅನುಸ್ವಾರ 10. ಧುಟ್‌ 11. ಕುಕ್‌-ಟುಕ್‌ 12. 
ತುಕ್‌ 13. ಜಮುಟ್‌-ಆಗಮ 14. ಅನುಸ್ವಾರಾಗವ 15. ವಿಸರ್ಗ-ಆದೇಶ, 16. 
ರು-ಆದೇಶ 17. ಅನುನಾಸಿಕ ಆಗಮ ಮತ್ತು ಕೊನೆಯದಾಗಿ 18. ತುಕ್‌- 
ಆಗಮಗಳನ್ನೊಳಗೊಂಡಿದೆ. 


ಸ್ವ 1 (1 ಶ್ವುತ್ಥ ಸನ್ಶಿ) 

1. (ಸ್‌-ಕಾರ ಮತ್ತು ತ-ವರ್ಗಗಳಗೆ ಶ್ಚುತ್ಥ-ಸನ್ಫಿಯನ್ನು ಹೇಳುವ ಸೂತ್ರ) 
ಸೂತ್ರ 62: ಸ್ತೋಃ ಶ್ಚನಾ ಶ್ಚುಃ (8.4.40) 

ವೃತ್ತಿ ಸಕಾರ-ತವರ್ಗಯೋಃ ಶ-ಕಾರ-ಚ-ವರ್ಗಾಭ್ಯಾಂ ಯೋಗೇ ಶ-ಕಾರ- 
ಚ-ವರ್ಗೌ ಸ್ವಃ | ರಾಮಶ್ಶೇತೇ । ರಾಮಶ್ಲಿನೋತಿ। ಸಚ್ಚಿತ್‌। ಶಾರ್ಗಿಇ್ಜುಯ | 

ಅರ್ಥ- ಹಲ್‌-ಸನ್ನಿ ಪ್ರಕರಣದಲ್ಲಿ ಶ್ಚುತ್ಹ-ಸನ್ಫಿಯು ಮೊದಲನೆಯದಾಗಿದೆ. "ಸ್‌' 
ಚ 'ತು'ಶ್ವ ಸ್ತು ತಸ್ಯ ಸ್ತೋಃ ಈ ಸಮಾಹಾರ-ದ್ವನ್ಹದಲ್ಲಿ "ನಪುಂಸಕಲಿಜ್ಗ' ಬರಬೇಕಾಗಿತ್ತು 
ಆದರೆ ಇದು ಸೌತ್ರವಾಗಿರುವದರಿಂದ ಪುಲ್ಲಿಜ್ನ ಬಂದಿದೆ. ಇದೇ ರೀತಿಯಲ್ಲಿ ಉಳಿದ 
ಎರಡು ಪದಗಳೂ ಸೌತ್ರವಾಗಿವೆ. ಇದನ್ನು “ಆರ್ಷ ಪ್ರಯೋಗ'ವೆಂದು ಹೇಳುತ್ತಾರೆ. 

ಸ್ಥಾನಿಗಳಾದ "ಸ್‌'ಕಾರ ಮತ್ತು “ತ'ವರ್ಗಗಳ ಸ್ಥಾನದಲ್ಲಿ, "ಶ್‌'ಕಾರ ಮತ್ತು 
"ಚ'ವರ್ಗಗಗಳಾದ ನಿಮಿತ್ತ ವರ್ಣಗಳು ಅವುಗಳ (ಆ ಸ್ಥಾನಿಗಳ) ಪೂರ್ವದಲ್ಲೋ 
ಅಥವಾ ಪರದಲ್ಲಿಯೋ (ಅವ್ಯವಹಿತವಾಗಿ) ಸಂಬಂಧ ಹೊಂದಿರುವಾಗ ಕ್ರಮವಾಗಿ 
“ಶ್‌' ಕಾರ ಮತ್ತು "ಚ' ವರ್ಗಗಗಳು ಆದೇಶವಾಗಿ ಬರುತ್ತವೆ. 


1. ಸಿಮಿತ್ತಗಳು ಪೂರ್ವದಲ್ಲದ್ದಾಗ 


ನಿಮಿತ್ತ ವರ್ಣಗಳು ಸ್ಥಾನಿಗಳು ಆದೇಶಗಳು 
ಶ್‌ 1.ಸ್‌ 1. ಶ್‌ 
ಚ್‌ 2.ತ್‌ ಹ್‌ 
ಛ್‌ 3. ಥ್‌ RO ಥ್‌ 


ಹಲ್‌ ಸಫ್ಫಿ-ಪ್ರಕರಣಮ್‌ 69 


ನಿಮಿತ್ತ ವರ್ಣಗಳು ಸ್ಥಾನಿಗಳು ಆದೇಶಗಳು 
ಜ್‌ 4. ದ್‌ 4. ಜ್‌ 
ರು್‌ 5. ಧ್‌ 5. ರು್‌ 
ಇ್‌ 6. ನ್‌ 6. ಠ್‌ 
2. ನಿಮಿತ್ತಗಳು ಪರದಲ್ಲದ್ದಾಗ 
ಸ್ಥಾನಿಗಳು ನಿಮಿತ್ತ ವರ್ಣಗಳು ಆದೇಶಗಳು 
1. ಸ್‌ ಶ್‌ 1. ಶ್‌ 
2. ತ್‌ ಚ್‌ 2. ಜ್‌ 
3. ಥ್‌ ಛ್‌ 3. ಛ್‌ 
4. ದ್‌ ಜ್‌ 4. ಜ್‌ 
5. ಧ್‌ ರು್‌ 5. ರ್ಸ್‌ 
6.ನ್‌ ಆಗ್‌ 6.ಇ್‌ 


ಈ ಮೇಲಿನ ಎರಡು ಕೋಷ್ಟಕಗಳಲ್ಲೂ ನಿಮಿತ್ತವರ್ಣಗಳಿಗೆ ಕ್ರಮಸಂಖ್ಯೆ ಕೊಡಲಿಲ್ಲ. 
ಇದರಿಂದ ಈ ಆರು ನಿಮಿತ್ತವರ್ಣಗಳಲ್ಲಿ ಯಾವದಾದರೊಂದು ನಿಮಿತ್ತ ವರ್ಣವು 
ಯಾವದಾದರೊಂದು ಸ್ಥಾನಿ-ವರ್ಣದ ಪೂರ್ವದಲ್ಲೋ ಅಥವಾ ಪರದಲ್ಲಿಯೋ 
(ಅವ್ಯವಹಿತವಾಗಿ) ಇರಬಹುದೆಂದು ಹೇಳಿದಂತಾಯಿತು. ಅರ್ಥಾತ್‌ ಇಲ್ಲಿ ಸ್ಥಾನಿಗಳಿಗೂ 
ಮತ್ತು ನಿಮಿತ್ತ ವರ್ಣಗಳಿಗೂ ಯಥಾಸಂಖ್ಯ ನಿಯಮವಿರುವದಿಲ್ಲ. (ಇದರಲ್ಲಿ “ಶ್‌' 
ಕಾರದ ನಂತರ ತ-ವರ್ಗ ವರ್ಣಗಳಿದ್ದರೆ ಮಾತ್ರ “ಚುತ್ವ (ಚ-ವರ್ಗ) ಬರುವದಿಲ್ಲ' 
ಎಂಬುದು ಅಪವಾದವಾಗಿದೆ. ಇದು “ಶಾತ್‌” (8.4.44) ಎ೦ಬ ಮುಂದಿನ ಸೂತ್ರದಲ್ಲಿ 
ಸ್ಪಷ್ಟವಾಗುತ್ತದೆ. ಈ ಸೂತ್ರದಿಂದಲೇ ಸ್ಥಾನಿಗಳಿಗೂ ಮತ್ತು ನಿಮಿತ್ತಗಳಿಗೂ 


ಕ್ರಮಸಂಖ್ಯವಿಲ್ಲವೆಂಬುದು ಪ್ರಮಾಣಸಿದ್ಧವಾಗುತ್ತದೆ.) 

ಇಲ್ಲಿ "ಶ್ಲುನಾ' ಎಂಬ “ತೃತೀಯಾ' ವಿಭಕ್ತಿಯಿಂದ ಸ-ಕಾರ ತ-ವರ್ಗಗಳಿಗೆ 
(ಸ್ತೋಃ) ಪೂರ್ವದಲ್ಲೋ ಅಥವಾ ಪರದಲ್ಲೋ ನಿಮಿತ್ತವರ್ಣಗಳು (ಶ-ಕಾರ ಚ- 
ವರ್ಗಗಳು) ಇರಬಹುದೆಂದು ಅರ್ಥ ಮಾಡಿರುವುದರಿಂದ, “ತಸ್ಮಾದಿತ್ಯುತ್ತರಸ್ಕ(1.1.67)” 
ಮತ್ತು “ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ(1.1.66)” ಎಂಬ ಎರಡು ಸೂತ್ರಗಳಿಗೂ 
ಅವಕಾಶವಿರುತ್ತದೆ. ಇಲ್ಲಿ "ಶ್ಹುನಾ” ಎಂಬ ಶಬ್ದದ ಜೊತೆಗೆ "ಸಹ' ಎಂಬ ಶಬ್ದವನ್ನು 
“ಅಧ್ಯಾಹಾರ' ಮಾಡಿಕೊಳ್ಳಬೇಕು. "ಸಹ' ಶಬ್ದವಿಲ್ಲದಿದ್ದರೂ "ಸಹ' ಎಂಬ ಶಬ್ದದ 
ಅರ್ಥವನ್ನು ಕೊಡುತ್ತದೆಂದು "ಕಾಶಿಕಾ'ದಲ್ಲಿ ಹೇಳಲಾಗಿದೆ. 
ಉದಾಹರಣೆಗಳು- 


1. ರಾಮಶ್ನೇತೇ-'ರಾಮಸ್‌ + ಶೇತೇ” ಎಂದಿದ್ದಾಗ, ಸ್ಥಾನಿಯಾದ “ಸ್‌' ಕಾರದ 
ನಂತರ ನಿಮಿತ್ತವಾದ “ಶ್‌' ಕಾರವು ಪರದಲ್ಲಿದೆ. (ಆದರೆ ಆ "ಶ್‌' ಕಾರವು 


70 ಲಘುಸಿದ್ಧಾ೦ತ ಕೌಮುದೀ 


ಸಂಖ್ಯಾನಿಯಮದಿಂದ ಬಂದದ್ದಲ್ಲ. ಆಕಸ್ಮಿಕವಾಗಿ ಆದು ನಿಮಿತ್ತವರ್ಣಗಳಲ್ಲಿ 
ಮೊದಲನೆಯದಾಗಿದೆ). ಆದ್ದರಿಂದ ಸ್ಥಾನಿಗಳಲ್ಲಿ ಮೊದಲನೆಯದಾದ "ಸ್‌' ಕಾರದ 
ಸ್ಥಾನದಲ್ಲಿ, ಆದೇಶ ವರ್ಣಗಳಲ್ಲಿ ಮೊದಲನೆಯದಾದ "ಶ್‌' ಕಾರವು ಆದೇಶವಾಗಿ 
ಬಂದು "ರಾಮಶ್ಶೇತೇ' ಎಂದಾಗಿದೆ. (ರಾಮನು ಮಲಗಿದ್ದಾನೆ ಎಂದು ಇದರ 
ಅರ್ಥ).ಆದ್ದರಿಂದ ಇಲ್ಲಿ “ಸ್ಥಾನಿ-ಆದೇಶ'ಗಳಿಗೆ "ಯಥಾಸಂಖ್ಯ' ಕ್ರಮವು 
“ಯಥಾಸಂಖ್ಯಮನುದೇಶಃ ಸಮಾನಾಮ್‌(1.3.10)” ಎಂಬ ಸೂತ್ರದಿಂದ ಬಂದಿದೆ 
ಎಂಬುದು ಸ್ಪಷ್ಟವಾಗುತ್ತದೆ. ಈ ನಿಯಮ ಸ್ಥಾನಿ ಮತ್ತು ನಿಮಿತ್ತಗಳಿಗಿಲ್ಲ. 

2. ರಾಮಶ್ಚಿನೋತಿ - "ರಾಮಸ್‌+ಚಿನೋತಿ' ಎ೦ದಿದ್ದಾಗ - ಸ್ಥಾನಿಯಾದ "ಸ್‌' 
ಕಾರದನಂತರ ನಿಮಿತ್ತವಾದ “ಚ್‌'ಕಾರವು ಪರದಲ್ಲಿದೆ. ಈ “ಚ್‌' - ಕಾರವು 
ನಿಮಿತ್ತವರ್ಣಗಳಲ್ಲಿ ಮೊದಲನೇಯದ್ದಲ್ಲ. ಹಾಗಿದ್ದರೂ "ಸ್‌' ಕಾರಕ್ಕೆ "ಶ್‌' ಕಾರವು 
ಆದೇಶವಾಗಿ ಬಂದು "ರಾಮಶ್ಲಿನೋತಿ” ಎಂದಾಗಿದೆ. (ರಾಮನು ಆಯ್ದುಕೊಳ್ಳುತ್ತಿದ್ದಾನೆ 
ಎಂದು ಇದರ ಅರ್ಥ). ಇಲ್ಲಿ ಸ್ಥಾನಿ ಮತ್ತು ಆದೇಶಗಳಿಗೆ ಸಂಖ್ಯಾನಿಯಮವಿದೆಯೇ 
ಹೊರತು ಸ್ಥಾನಿ ಮತ್ತು ನಿಮಿತ್ತಗಳಿಗಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ. 


3. ಸಚ್ಚಿತ್‌- ಸತ್‌+ಚಿತ್‌ ಎ೦ದಿದ್ದಾಗ- “ತ್‌' ಕಾರವು ಸ್ಥಾನಿಯಾಗಿದೆ. ನಿಮಿತ್ತವಾದ 
“ಚ್‌'ಕಾರವು ಸಂಖ್ಯಾಕ್ರಮ ನಿಯಮವನ್ನು ಅಪೇಕ್ಷಿಸದೇ ಪರದಲ್ಲಿದೆ. ಆಗ ಸ್ಥಾನಿಯಾದ 
'ತ್‌' ಕಾರದ ಸ್ಥಾನದಲ್ಲಿ ಕ್ರಮಸಂಖ್ಯೆಗನುಗುಣವಾಗಿ “ಚ್‌' ಕಾರವು ಆದೇಶವಾಗಿ 
ಬಂದು ಸಚ್ಚಿತ್‌ ಎಂದಾಗುತ್ತದೆ. (ಇದರ ಅರ್ಥ - ಸತ್‌ ಮತ್ತು ಚಿತ್‌ ಎಂದು). 

4. ಶಾರ್ಜ್ಲೆಳ್ಬುಯ-ಶಾರ್ಗ್ಲೆನ್‌!--ಜಯ' ಎಂದಿದ್ದಾಗ ಸ್ಥಾನಿಗಳಲ್ಲಿ ಕೊನೆಯದಾದ 
"ನ್‌' ಕಾರದ ನಂತರ ನಿಮಿತ್ತವಾದ ಚ-ವರ್ಗದ "ಜ್‌' ಕಾರವು ಕ್ರಮನಿಯಮವಿಲ್ಲದೇ 
ಪರದಲ್ಲಿದ್ದಾಗ, ಸ್ಥಾನಿಯಾದ "ನ್‌' ಕಾರದ ಸ್ಥಾನದಲ್ಲಿ ಸಂಖ್ಯಾಕ್ರಮಕ್ಕನುಗುಣವಾಗಿ 
ಆದೇಶಗಳಲ್ಲಿ ಕೊನೆಯದಾದ “ಇ್‌' ಕಾರವು ಆದೇಶವಾಗಿ ಬಂದು, ಶಾರ್ಜ್ಗೆಳ್ಬುಯ। 
ಎಂದಾಗಿದೆ. (ಹೇ ವಿಷ್ಣುವೇ। ನೀನು ಜಯಶೀಲನಾಗು ಎಂದರ್ಥ). 

5. ಯಾಚ್ಚಾ-ಯಾಚ್‌.-ನಾ ಎಂದಿದ್ದಾಗ- ಸ್ಥಾನಿಯಾದ “ನ್‌' ಕಾರದ ಪೂರ್ವದಲ್ಲಿ 
ನಿಮಿತ್ತವಾದ "ಜ್‌' ಕಾರವು ಇದೆ. ಇಲ್ಲಿ ಸ್ಥಾನಿಯಾದ 'ನ್‌' ಕಾರದ ಸ್ಥಾನದಲ್ಲಿ 
ಸಂಖ್ಯಾಕ್ರಮಕ್ಕನುಗುಣವಾಗಿ “ಚ' ವರ್ಗದ ಕೊನೆಯ ವರ್ಣವಾದ "“ಇ*' ಕಾರವು 
ಆದೇಶವಾಗಿ ಬಂದು "ಯಾಚ್ಚಾ' ಎಂದಾಗುತ್ತದೆ. ನಿಮಿತ್ತ ವರ್ಣವು ಪೂರ್ವದಲ್ಲಿರುವದಕ್ಕೆ 
ಇದು ಉದಾಹರಣೆಯಾಗಿದೆ. "ಯಾಚಿಸುವದು' ಎಂದು ಇದರರ್ಥ. 


(ಚುತ್ಸವನ್ನು ನಿಷೇಧಿಸುವ ಅಪವಾದ ಸೂತ್ರ) 
ಸೂತ್ರ-63: ಶಾತ್‌ ( 8.4.44) 
ವೃತ್ತಿ-ಶಾತ್‌ ಪರಸ್ಯ ತವರ್ಗಸ್ಯ ಚುತ್ಹಂ ನ ಸ್ಯಾತ್‌। ವಿಶ್ನಃ ಪ್ರಶ್ನಃ 
ಅ.ವ್ಯ.-“ತೋಃ ೩(8.4.43)” ಸೂತ್ರದಿಂದ "ತೋಳ ಎ೦ಬ ಪದವೂ ಹಾಗೆಯೇ 
“ನ ಪದಾನ್ಮಾಟ್ಟೋರನಾಮ್‌(8.4.42)” ಸೂತ್ರದಿಂದ "ನ' ಪದವೂ ಅನುವೃತ್ತವಾಗಿದೆ. 


ಹಲ್‌ ಸಳ್ಳಿ-ಪ್ರಕರಣಮ್‌ 71 


ಅರ್ಥ- "ಶ್‌' ಕಾರದ ನಂತರ "ತ'ವರ್ಗೀಯ ವರ್ಣಗಳಿದ್ದರೆ ಅವುಗಳಿಗೆ ಚುತ್ವ 
(ಚ-ವರ್ಗ)ವು ಬರುವದಿಲ್ಲ. ಆದರೆ "ಚ'-ವರ್ಗದ ನಂತರ "ತ'ವರ್ಗವಿದ್ದರೆ "ಚುತ್ತ' 
ಬರುತ್ತದೆ. ಈ ಸೂತ್ರವು “ಸ್ತೋಃ ಶ್ಚುನಾ ಶ್ಚುಃ (8.4.40) ಸೂತ್ರಕ್ಕೆ ಅಪವಾದವಾಗಿದೆ. 
ಇದರಿಂದ ನಿಮಿತ್ತ ಮತ್ತು ಸ್ಥಾನಿಗಳಿಗೆ ಸಂಖ್ಯಾಕ್ರಮ ನಿಯಮವಿಲ್ಲವೆಂಬುದು 
ಸ್ಪಷ್ಟವಾಗುತ್ತದೆ. 

ಉದಾ-1. "ವಿಶ್ವ (ಗತಿ ಅಥವಾ ಭಾಷಣ) - ವಿಶ್‌4ನಃ ಎ೦ದಿದ್ದಾಗ ನಿಮಿತ್ತವಾದ 
"ಶ್‌' ಕಾರದ ಯೋಗವು ಪೂರ್ವದಲ್ಲಿದ್ದು, ಪರದಲ್ಲಿ "ತ' ವರ್ಗದ "ನ್‌'ಕಾರ(ಸ್ಥಾನಿ)ವಿದೆ. 
ಈ ಸಂದರ್ಭದಲ್ಲಿ, ಪ್ರಕೃತ ಸೂತ್ರದಿಂದ ಚುತ್ಹವು ಬಾರದೆ "ವಿಶ್ನಃ' ಎಂದೇ ಉಳಿಯುತ್ತದೆ. 

ಉದಾ-2. "ಪ್ರಶ್ನಃ'(ಪ್ರಶ್ನೆ) ಪ್ರಶ್‌ + ನಃ .ಎಂದಿದ್ದಾಗ "ಶ್‌' ಕಾರದ ನಂತರ “ತ' 
ವರ್ಗದ "ನ್‌' ಕಾರವಿರೋಣದರಿಂದ "ಚುತ್ತ'ವು ಬಾರದೆ "ಪ್ರಶ್ನಃ' ಎಂದೇ ಉಳಿಯುತ್ತದೆ. 

ಸೂಚನೆ-1.-ವಿಚ್ಛ ಧಾತುವಿನಿಂದ “ಯಜ-ಯಾಚ-ಯತ್‌-ವಿಚ್ಛ-ಪ್ರಚ್ಛ-ರಕ್ಷೋ 
ನಜ*(3-3-90)” ಸೂತ್ರದಿಂದ 'ನಜ್‌' ಪ್ರತ್ಯಯ ಬಂದಮೇಲೆ “ಚ್ಚ್ಯೋಃ 
ಶೂಡನುನಾಸಿಕೇ(6-4-19)” ಎ೦ಬ ಸೂತ್ರದಿಂದ "ಛ್‌' ಗೆ "ಶ್‌' ಕಾರವು ಬಂದು 
"ಶ್ಲುತ್ತ' ನಿಷೇಧದಿಂದ ಅದೇ ರೂಪ (ವಿಶ್ನತ)ವು ಉಳಿಯುತ್ತದೆ. 

ಸೂಚನೆ-2. ಪ್ರಚ್ಛ ಧಾತುವಿನಿಂದ “ಯಜ-ಯಾಚ-ಯತ್‌-ವಿಚ್ಛ-ಪ್ರಚ್ಛ-ರಕ್ಷೋ 
ನಜ್‌(3-3-90)” ಸೂತ್ರದಿಂದ ನಜ್‌ ಪ್ರತ್ಯಯ ಬಂದ ಮೇಲೆ "ಶ್ಚುತ್ತ' ನಿಷೇಧದಿಂದ 
ಅದೇ ರೂಪ (ಪ್ರಶ್ನಃ)ವು ಉಳಿಯುತ್ತದೆ. 

(ಸನ್ಫಿ 2: ಷ್ಟುತ್ವವನ್ನು ವಿಧಿಸುವ ಸೂತ್ರ) 
ಸೂತ್ರ-64: ಷ್ಟುನಾ ಷ್ಟುಃ (8.4.41) 

ವೃತ್ತಿ-ಸ್ತೊಃ ಸ್ಟುನಾ ಯೋಗೇ ಷ್ಟುಃ ಸ್ಯಾತ್‌ । ರಾಮಷ್ಟಷ್ಟಃ । ರಾಮಷ್ಟೀಕತೇ । 
ಪೇಷ್ಟಾ । ತಟ್ಟೀಕಾ । ಚಕ್ರಿಣ್ನೌಕಸೇ । 

ಅ.ವೃ.- “ಸ್ತೋಃ ಶ್ಹುನಾ ಶ್ಲುಃ(8.4.40)” ಸೂತ್ರದಿಂದ "ಸ್ತೋ' ಎಂಬ ಪದವು 
ಅನುವೃತ್ತವಾಗಿದೆ. 

ಅರ್ಥ-“ಸ್ತೋಃ ಶುನಾ ಶ್ಹುಃ(8.4.40)” ಸೂತ್ರದಲ್ಲಿ, "ಸ್‌'ಕಾರ ಮತ್ತು “ತ'- 
ವರ್ಗಗಳಿಗೆ “ಶ್ಚುತ್ವ'ವು ಹೇಳಲಾಗಿದೆ. ಈ ಸೂತ್ರದಲ್ಲಿ ಅದೇ "ಸ್‌'-ಕಾರ ಮತ್ತು “ತ'- 
ವರ್ಗಗಳಿಗೆ “ಷ್ಟುತ್ವ'ವು ಹೇಳಲಾಗಿದೆ. ಅಲ್ಲಿ "ಶ್ಚುನಾ' ಎಂಬುದು ನಿಮಿತ್ತವಾದರೆ ಇಲ್ಲಿ 
“ಷ್ಟುನಾ' ಎಂಬುದು ನಿಮಿತ್ತವಾಗಿದೆ. 

"ಸ್‌'ಕಾರ ಮತ್ತು "ತ'ವರ್ಗಗಗಳ ಸ್ಥಾನದಲ್ಲಿ "ಷ್‌'ಕಾರ ಮತ್ತು "ಟ'ವರ್ಗಗಳ 
ಯೋಗವಿದ್ದಾಗ, “ಷ್‌'ಕಾರ ಮತ್ತು "ಟ'ವರ್ಗಗಳು (ಷುುತ್ತವು), ಆದೇಶವಾಗಿ ಬರುತ್ತವೆ. 
ಇಲ್ಲಿಯೂ ನಿಮಿತ್ತ ವರ್ಣಗಳು ಸ್ಥಾನಿಗಳ ಪೂರ್ವದಲ್ಲೋ ಅಥವಾ ಪರದಲ್ಲೋ 
ಸಂಖ್ಯಾನಿಯಮವಿಲ್ಲದೇ ಇರಬಹುದು. (ಇದಕ್ಕೆ ಅಪವಾದವಾಗಿ "ಷ್‌'ಕಾರ 
ಪರದಲ್ಲಿದ್ದಾಗ ಪೂರ್ವದಲ್ಲಿದ್ದ "ತ'ವರ್ಗಕ್ಕೆ "ಟುತ್ವ' ಬರುವದಿಲ್ಲ). ಇದನ್ನೇ 


72 ಲಘುಸಿದ್ಧಾಂತ ಕೌಮುದೀ 


“ತೋಃಷಿ(8.4.43)” ಸೂತ್ರದಲ್ಲಿ ಅಪವಾದವಾಗಿ ಹೇಳಲಾಗಿದೆ. 

ಉದಾ- 1. ರಾಮಷ್ಟಷ್ಟಃ (ರಾಮನು ಆರನೆಯವನು) - "ರಾಮಸ್‌ + ಷಷ್ಟ 
ಎ೦ದಿದ್ದಾಗ "ಸ್‌' ಕಾರದ 'ಪರದಲ್ಲಿ “ಷ್‌'ಕಾರದ ಯೋಗವಿರುವುದರಿಂದ 
ಪೂರ್ವದಲ್ಲಿರುವ “ಸ್‌' ಕಾರದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಷ್‌' ಕಾರ (ಷ್ಟುತ್ವ) 
ಆದೇಶವಾಗಿ ಬಂದು "ರಾಮಷ್‌ + ಷಷ್ಟಃ' - "ರಾಮಷ್ಟಷ್ಟಃ' ಎಂದಾಗುತ್ತದೆ. 

ಉದಾ- 2. "ರಾಮಷ್ಟೀಕತೇ'(ರಾಮನು ಹೋಗುತ್ತಾನೆ) - "ರಾಮಸ್‌ 4 ಟೀಕತೇ' 
ಎ೦ದಿದ್ದಾಗ, "ಸ್‌' ಕಾರದ ಪರದಲ್ಲಿ "ಟ್‌'ಕಾರದ ಯೋಗವಿರುವುದರಿಂದ 
ಪೂರ್ವದಲ್ಲಿರುವ "ಸ್‌' ಕಾರದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ “ಷ್‌'ಕಾರವು (ಷ್ಟುತ್ಚ) 
ಆದೇಶವಾಗಿ ಬಂದು "ರಾಮಷ್‌ + ಟೀಕತೇ' - "ರಾಮಷ್ಟೀಕತೇ' ಎಂದಾಗುತ್ತದೆ. 

ಉದಾ-3.ಪೇಷ್ಟಾ (ಹಿಟ್ಟು ಬೀಸುವವನು)- "ಪೇಷ್‌ + ತಾ' ಎಂದಿದ್ದಾಗ, 
ನಿಮಿತ್ತವಾದ “ಷ್‌' ಕಾರದ ಯೋಗವು ಪರದಲ್ಲಿರುವ "ತ್‌'ಕಾರಕ್ಕೆ ಇರೋಣದರಿಂದ 
“ತ್‌'ಕಾರ(ಸ್ಥಾನಿ)ದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಟ್‌' ಕಾರವು (ಟುತ್ವು ಆದೇಶವಾಗಿ 
ಬಂದು "ಪೇಷ್‌ + ಟಾ' ೬ "ಪೇಷ್ಟಾ' ಎಂದಾಗುತ್ತದೆ. 

ಉದಾ-4. “ತಟ್ಟೀಕಾ' (ಅದರ ವ್ಯಾಖ್ಯಾನ)- "ತತ್‌ + ಟೀಕಾ' ಎಂದಿದ್ದಾಗ, 
ಸ್ಥಾನಿಯಾದ "ತ್‌' ಕಾರದ ಪರದಲ್ಲಿ ನಿಮಿತ್ತವಾದ “ಟ್‌' ಕಾರದ (ಟ-ವರ್ಗದ) 

ಯೋಗವಿರುವದರಿಂದ ಆ "ತ್‌' ಕಾರದ ಸ್ಥಾನದಲ್ಲಿ "ಟ'ವರ್ಗದ "ಟ್‌'ಕಾರವು 
ಆದೇಶವಾಗಿ ಬಂದು "ತಟ್‌ + ಟೀಕಾ' ಇ "ತಟ್ಟೀಕಾ' ಎಂದಾಗುತ್ತದೆ. 

ಉದಾ-5. 'ಚಕ್ರಿಣ್ನೌಕಸೇ'(ಚಕ್ರಧಾರಿ(ವಿಷ್ಟು)ವೇ! ನೀನು ಹೋಗುತ್ತಿದ್ದೀಯೆ) - 
“ಚಕ್ರಿನ್‌ + ಢೌಕಸೇ' ಎಂದಿದ್ದಾಗ, ಸ್ಥಾನಿಯಾದ ತವರ್ಗದ "ನ್‌' ಕಾರಕ್ಕೆ "ಟ್‌' 
ವರ್ಗದ "ಥ್‌' ಕಾರದ ಯೋಗವಿರುವದರಿಂದ, “ತ್‌' ವರ್ಗದ "ನ್‌' ಕಾರದ ಸ್ಥಾನದಲ್ಲಿ 
"ಟ್‌' ವರ್ಗದ "ಣ್‌' ಕಾರವು ಆದೇಶವಾಗಿ ಬಂದು “ಚಕ್ರಿಣ್‌! + ಢೌಕಸೇ' ಎ 
“ಚಕ್ರಿಣ್ಳೌಕಸೇ' ಎಂದಾಗುತ್ತದೆ. 

(ಷ್ಟುತ್ಥವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ-65: ನ ಪದಾನ್ತಾಟ್ಟೋರನಾಮ್‌ (8.4.42) 

ವೃತ್ತಿ-ಪದಾಂತಾತ್‌ ಟ-ವರ್ಗಾತ್‌ ಪರಸ್ಯ ಅನಾಮಃ ಸೋಃ ಷುಃ ನ ಸ್ತಾತ್‌। 
ಷಟ್‌ಸನ್ನಃ ಷಟ್‌ತೇ। ಪದಾನ್ನಾತ್‌ ಕಿಮ್‌? ಈಟ್ಟೇ । ಟೊಃ ಕಿಮ್‌? ಸರ್ಪಿಷ್ಟಮಮ್‌। 

ವಾ॥ ಅನಾಮ್‌-ನವತಿ-ನಗರೀಣಾ೦ ಇತಿ ವಾಚ್ಯಮ್‌ | ಷಣ್ಣಾಮ್‌ ।ಷಣ್ಣವತಿಃ । 
ಷಣ್ಣಗರ್ಯ:ಃ 

ಪ.ಛೇ. - ನ, ಪದಾನ್ತಾತ್‌, ಟೋಃ, ಅನಾಮ್‌ । 

ಅ.ವೃ.- “ಸ್ತೋಃ ಶ್ಲುನಾ ಶ್ಚುಃ(8.4.40)” ಸೂತ್ರದಿಂದ ಸ್ತೋಃ ಎಂಬ ಪದವು 
ಮತ್ತು “ಷ್ಟುನಾ ಷ್ಟುಃ(8.4.41)” ಸೂತ್ರದಿಂದ “ಷ್ಟು” ಎಂಬ ಪದವೂ ಅನುವೃತ್ತವಾಗಿದೆ. 


ಆ 


ಹಲ್‌ ಸನ್ಮಿ-ಪ್ರಕರಣಮ್‌ 73 


ಅರ್ಥ- ಪೂರ್ವ-ಪದದ ಕೊನೆಯಲ್ಲಿ "ಟ'ವರ್ಗೀಯ ವರ್ಣವಿದ್ದು ತದನಂತರ 
ಉತ್ತರ-ಪದದ ಆದಿಯಲ್ಲಿ "ಸ್‌'ಕಾರ ಹಾಗೂ "ತ' ವರ್ಗೀಯ ವರ್ಣವಾದ 
“ನ'ಕಾರದಿ೦ದ ಆರಂಭವಾಗುವ “ನಾಮ್‌' ಎಂಬ ಶಬ್ದವನ್ನು ಬಿಟ್ಟು ಉಳಿದ "ತ'ವರ್ಗದ 
ವರ್ಣಗಳಿದ್ದಾಗ "ಷ್ಹುತ್ತ'ವು ಬರುವದಿಲ್ಲ.(ಅಂದರೆ ಷ್ಟುತ್ವ ನಿಷೇಧ ಬರುತ್ತದೆಂದರ್ಥ). 

ಉತ್ತರ ಪದದಲ್ಲಿ “ನಾಮ್‌' ಇದ್ದರೆ, "ಷ್ಟುತ್ವ' ಬಂದೇ ಬರುತ್ತದೆ. (ಇದು ನಿಷೇಧದ 
ನಿಷೇಧವಾಗಿದೆ). 

ಉದಾ-1. “ಷಟ್‌ಸನ್ತಃ'-(ಆರು ಸಜ್ಜನರು)-“ಷಟ್‌. ಸನ್ನಃ' ಎಂದಿದ್ದಾಗ ಮೊದಲನೇ 
ಪದದ ಕೊನೆಯಲ್ಲಿ "ಟ'-ವರ್ಗೀಯ ವರ್ಣವಾದ "ಟ್‌'ಕಾರವಿದೆ. ಉತ್ತರ ಪದವಾದ 
"ಸನ್ನ" ಎಂಬಲ್ಲಿ ಆದಿ ವರ್ಣವಾದ "ಸ್‌'ಕಾರವು "ನಾಮ್‌' ಭಿನ್ನವಾಗಿದೆ. ಇದು 
"ಸ್‌'ಕಾರ “ತ'ವರ್ಗಗಳಲ್ಲಿ ಒಂದಾಗಿದೆ. ಆದ್ದರಿಂದ ಇಲ್ಲಿ "ಸ್‌'ಕಾರಕ್ಕೆ “ಷ್ಟುತ್ವ' 
ನಿಷೇಧಿಸಲ್ಪಟ್ಟು "ಷಟ್‌ಸನ್ತಃ' ಎಂದೇ ಇದೆ. 

ಉದಾ-2. "ಷಟ್‌ತೇ'! (ಅವರು ಆರು ಜನರು)- "ಷಟ್‌*-ತೇ' ಎಂದಿದ್ದಾಗ, 
“ಷ್ಟುನಾ ಷ್ಟುಃ(8.4.41)” ಸೂತ್ರದಿಂದ ಪೂರ್ವ ಪದದ ಕೊನೆಯಲ್ಲಿರುವ "ಟ್‌'ಕಾರದ 
ನಂತರ, ಉತ್ತರ ಪದದ ಆದಿಯಲ್ಲಿರುವ "ತ್‌' ಕಾರಕ್ಕೆ "ಟುತ್ವ' (ಟ್‌-ಕಾರಾದೇಶ)ವು 
ಬರಬೇಕಾಗಿತ್ತು. ಆದರೆ ಉತ್ತರ ಪದದ ಆದಿಯಲ್ಲಿರುವ “ತ್‌'ಕಾರವು "ನಾಮ್‌' 
ಭಿನ್ನವಾಗಿರುವುದರಿಂದ ಪ್ರಕೃತ ಸೂತ್ರದಿಂದ "ಟುತ್ಬ'(ಟ್‌-ಕಾರಾದೇಶ) ನಿಷೇಧಿಸಲ್ಪಟ್ಟು 
“ಷಟ್‌ತೇ' ಎಂದೇ ಉಳಿದಿದೆ. 

ಪದಾನ್ಹಾತ್‌ ಕಿಮ್‌?- “ಪದಾನ್ಷ'ದ ನಂತರ ಎಂದು ಯಾಕೆ ಹೇಳಲಾಗಿದೆ 
ಎಂಬ ಪ್ರಶ್ನೆಗೆ - “ಈಟ್ಟೇ' ಎಂಬಲ್ಲಿ ಬರುವ ದೋಷವನ್ನು ತೋರಿಸಿ ಉತ್ತರಿಸಿದ್ದಾರೆ. 

ಉದಾ-3. “ಈಟ್ಟೇ' (ಸ್ತುತಿಸುತ್ತಾನೆ) "ಈಟ್‌*ತೇ' ಎಂಬಲ್ಲಿ "ಟ'ವರ್ಗದ 
"ಟ್‌'ಕಾರವಿದೆ. ಆದರೆ ಅದು ಪದಾನವಾಗಿಲ್ಲ. ಇಲ್ಲಿ "ಈಡ್‌' ಎಂಬುದು ಧಾತುವಾಗಿದೆ. 
“ಖರಿ ಚ(8.4.55)” ಸೂತ್ರದಿಂದ “ಈಡ್‌'ನ "ರುಲ್‌' ವರ್ಣವಾದ "ಡ್‌' ಕಾರಕ್ಕೆ 
"ಚರ್‌' ವರ್ಣವಾದ "ಟ್‌'ಕಾರ ಆದೇಶವಾಗಿ ಬಂದು "ಈಟ್‌' ಎಂದಾಗಿದೆ. ಮತ್ತು 
“ತೇ' ಎಂಬುದು “ತಿಜ್‌' ಪ್ರತ್ಯಯವಾಗಿದೆ. “ಸುಪ್‌-ತಿಜನ್ನಮ್‌ ಪದಮ್‌ (1.1.14) 
ಸೂತ್ರದಿಂದ "ಪದ' ಸಂಜ್ಞೆಯನ್ನು ಹೊಂದಿದೆ. 

ಇಲ್ಲಿ (ಸ್ತೋಃ) “ಷ್ಟುನಾ ಷ್ಟುಃ(8.4.41)” ಸೂತ್ರದಿಂದ “ಷ್ಟುತ್ವ' ನಿಷೇಧವಾಗದೇ 
“ತ್‌'ಕಾರಕ್ಕೆ "ಟುತ್ವ' ಬಂದು "ಈಟ್ಟೇ' ಎಂಬ “ಏಕಾರಾನ್ತ' "ತಿಜನ್ನ' ಪದವಾಗಿದೆ. 

"ಟೋಃ'(ಟ-ವರ್ಗಾತ್‌) ಕಿಮ್‌? "ಸರ್ಪಿಷ್ಟಮಮ್‌' "ಟೋಃ' ಎಂದು ಯಾಕೆ 
ಹೇಳಬೇಕು ಎಂದರೆ, "ಸರ್ಪಿಷ್ಟಮಮ್‌' ಎಂಬಲ್ಲಿ ದೋಷ ಬರುತ್ತದೆ. ಹೇಗೆಂದರೆ: 
"ಟೋಃ' ಎಂದರೆ "ಟ'ವರ್ಗದ ನಂತರ ಎಂದು ಅರ್ಥ. "ಟೋಃ' ಎಂದು ಹೇಳದಿದ್ದರೆ 
ಯಾವ ವರ್ಣದ ನಂತರವೂ "ಸ್‌'ಕಾರ "ತ'ವರ್ಗಗಳಿದ್ದರೆ “ಷ್ಟುತ್ವ' ಬರುತ್ತಿರಲಿಲ್ಲ. 

ಉದಾ-4."ಸರ್ಪಿಷ್ಟಮಮ್‌'(ಉತ್ತಮವಾದ ತುಪ್ಪ “ಸರ್ಪಿಷ್‌--ತಮಮ್‌' 


74 ಲಘುಸಿದ್ಧಾ೦ತ ಕೌಮುದೀ 


ಎಂದಿದ್ದಾಗ, “ಷ್‌'ಕಾರದ ನಂತರ ಉತ್ತರ ಪದದ ಆದಿಯಲ್ಲಿ ಇರುವ 'ತ್‌'ಕಾರಕ್ಕೆ 
“ಟುತ್ವ”ವು ನಿಷೇಧವಾಗದೇ, “ಸರ್ಪಿಷ್ಟಮಮ್‌' ಎಂದೇ ಆಗಿದೆ. ಇಲ್ಲದಿದ್ದರೆ "ಟುತ್ವ'ದ 
ನಿಷೇಧವಾಗಿ “ಸರ್ಪಿಸ್ತಮಮ್‌' ಎಂಬ ಅನಿಷ್ಟರೂಪವು ಬರುತ್ತಿತ್ತು. 

ವಾ। ಅನಾಮ್‌-ನವತಿ-ನಗರೀಣಾಂ ಇತಿ ವಾಚ್ಛಮ್‌ ।ಷಣ್ಣಾಮ್‌ ಷಣ್ಣವತಿಃ 
'ಷಣ್ಣಗರ್ಯ । 

ಪದಾನ್ತವಾದ “ಟ'ವರ್ಗಕ್ಕಿಂತ ಪರದಲ್ಲಿ “ನಾಮ್‌' ಮಾತ್ರವಲ್ಲದೇ "ನವತಿ' ಮತ್ತು 
“ನಗರೀ' ಎ೦ಬ ಎರಡು ಶಬ್ದಗಳನ್ನು ಸೇರಿಸಿ ಈ ಮೂರು ಶಬ್ದಗಳ "ನ್‌'ಕಾರವನ್ನು 
ಬಿಟ್ಟು ಉಳಿದ “ಸ್‌'ಕಾರ ಮತ್ತು “ತ'ವರ್ಗಗಳು ಪರದಲ್ಲಿದ್ದಾಗ ಅವುಗಳಿಗೆ “ಷ್ಟುತ್ತ'ವು 
ಬರುವದಿಲ್ಲ ಎಂದು ಹೇಳಬೇಕು. ಪಾಣಿನೀಯವರು ಸೂತ್ರದಲ್ಲಿ “ನಾಮ್‌' ಎಂಬ 
ಪದಕ್ಕೆ ಮಾತ್ರ “ಷ್ಟುತ್ತ'ವನ್ನು ನಿಷೇಧಿಸಿದ್ದರು. ಆದರೆ ವಾರ್ತಿಕಕಾರರು ಇದರ ಜೊತೆಗೆ 
“ನವತಿ' ಮತ್ತು “ನಗರೀ' ಎ೦ಬ ಎರಡು ಪದಗಳನ್ನೂ ಸೇರಿಸಬೇಕೆಂದು ಹೇಳಿದ್ದಾರೆ. 

ಉದಾ-1. “ಷಣ್ಣಾಮ್‌' (ಆರರ)-"ಷಡ್‌-ನಾಮ್‌' ಎಂದಿದ್ದಾಗ, “ನ 
ಪದಾನ್ನಾಟ್ಟೋರನಾಮ್‌(8.4.42)” ಸೂತ್ರದಿಂದ ಪ್ರಾಪ್ತವಾದ "ಟುತ್ತ' ನಿಷೇಧಕ್ಕೆ 
ಅವಕಾಶವಿಲ್ಲ. ಯಾಕೆಂದರೆ “ನಾಮ್‌' ಎಂಬ ಪದವು "ನಾಮ್‌' ಭಿನ್ನವಾಗಿ ಇಲ್ಲ. 
ಪ್ರಕೃತ ವಾರ್ತಿಕವೂ ಇದನ್ನೇ ಹೇಳಿದೆ. ಅಂದರೆ "ಟುತ್ವ'ವು ಬರುತ್ತದೆಂದರ್ಥ. 
"ಷಡ್‌4ನಾಮ್‌' ಎಂದಿದ್ದಾಗ, ಪರದಲ್ಲಿರುವ "ನ್‌' ಕಾರಕ್ಕೆ "ಟುತ್ವ' ಬಂದು 
“ಷಡ್‌.-ಣಾಮ್‌' ಎಂದಾಗುತ್ತದೆ. ನಂತರ “ಯರೋತನುನಾಸಿಕೇಃನುನಾಸಿಕೋ 
ವಾ(8.4.45)” ಸೂತ್ರದಿಂದ ವಿಕಲ್ಪವಾಗಿ ಬರುವ ಅನುನಾಸಿಕ ಆದೇಶವನ್ನು ಬಾಧಿಸಿ 
“ಷಡ್‌'ನಲ್ಲಿರುವ “ಡ್‌'ಕಾರಕ್ಕೆ, “ಪ್ರತ್ಯಯೇ ಭಾಷಾಯಾಂ ನಿತ್ಯಂ (8.4.45)” 
ವಾರ್ತಿಕದಿಂದ ನಿತ್ಯವಾಗಿ ಅನುನಾಸಿಕವು ಬ೦ದು "ಷಣ್‌ಣಾಮ್‌'ಎ"ಷಣ್ಣಾಮ್‌' 
ಎಂದಾಗುತ್ತದೆ. ಕ 

ಉದಾ-2.“ಷಣ್ಣವತಿಃ' (ತೊ೦ಬತ್ತಾರು)-"ಷಡ್‌--ನವತಿ' ಎ೦ದಿದ್ದಾಗ, "ಅನಾಮ್‌ 
-ನವತಿ-ನಗರೀಣಾ೦ ಇತಿ ವಾಚ್ಯವರ್‌' ಎಂಬ ವಾರ್ತಿಕದಿಂದ “ನ 
ಪದಾನ್ನಾಟ್ಟೋರನಾಮ್‌ (8.4.42)” ಸೂತ್ರದಿಂದ ಪ್ರಾಪ್ತವಾದ ಟುತ್ವ ನಿಷೇಧವನ್ನು 
ಬಾಧಿಸಿದನಂತರ ಉತ್ತರ ಪದದಲ್ಲಿರುವ "ನ್‌' ಕಾರಕ್ಕೆ ಟುತ್ವ ಬಂದು "ಷಡ್‌4ಣವತಿ' 
ಎಂದಾಗುತ್ತದೆ. “ಯರೋತನುನಾಸಿಕೇತನುನಾಸಿಕೋ ವಾ(8.4.45)” ಸೂತ್ರದಿಂದ 
“ಷಡ್‌” ನಲ್ಲಿರುವ "ಡ್‌' ಕಾರಕ್ಕೆ ವೈಕಲ್ಲಿಕ ಅನುನಾಸಿಕ ಆದೇಶವು ಬಂದು ಷಣ್‌ + 
ಣವತಿ - ಷಣ್ಣವತಿಃ ಎಂದಾಗುತ್ತದೆ. ಅನುನಾಸಿಕ ಬಾರದ ಪಕ್ಷದಲ್ಲಿ “ಷಡ್‌ಣವತಿಃ' 
ಎಂದು ರೂಪವಾಗುತ್ತದೆ. 

ಉದಾ-3."ಷಣ್ಣಗರ್ಯಳ'(ಆರು ನಗರಗಳು)-"ಷಡ್‌-ನಗರ್ಯಃ' ಎಂದಿದ್ದಾಗ, 
“ಅನಾಮ್‌-ನವತಿ-ನಗರೀಣಾ೦ ಇತಿ ವಾಚ್ಯಮ್‌' ವಾರ್ತಿಕದಿಂದ “ನ 
ಪದಾನ್ನಾಟ್ಟೋರನಾಮ್‌(8.4.42)” ಸೂತ್ರದಿಂದ ಪ್ರಾಪ್ತವಾದ ಟುತ್ವ ನಿಷೇಧವನ್ನು 
ಬಾಧಿಸಿದ ನಂತರ ಉತ್ತರ ಪದದಲ್ಲಿರುವ “ನ್‌'ಕಾರಕ್ಕೆ "ಟುತ್ಸ' ಬಂದು “ಷಡ್‌--ಣಗರ್ಯಃ' 


ಹಲ್‌ ಸನ್ಫಿ-ಪ್ರಕರಣಮ್‌ 75 


ಎಂದಾಗುತ್ತದೆ. “ಯರೋನನುನಾಸಿಕೇ5ನುನಾಸಿಕೋ ವಾ(8.4.45)” ಸೂತ್ರದಿಂದ 
“ಷಡ್‌'ನಲ್ಲಿರುವ “ಡ್‌'ಕಾರಕ್ಕೆ ವೈಕಲ್ಲಿಕ ಅನುನಾಸಿಕ ಆದೇಶವು ಬಂದು ಷಣ್‌*ಣಗರ್ಯಃ 
ಇಷಣ್ಣಗರ್ಯಃ ಎಂದಾಗುತ್ತದೆ. ಅನುನಾಸಿಕ ಬಾರದ ಪಕ್ಷದಲ್ಲಿ ಷಡ್‌ಣಗರ್ಯಃ 
ಎಂದು ರೂಪವಾಗುತ್ತದೆ. 
(ಷ್ಟುತ್ವ ನಿಷೇಧವನ್ನು ವಿಧಿಸುವ ಸೂತ್ರ) 

ಸೂತ್ರ-66: ತೋಃ ಹಿ (5.4.49) 

ವೃತ್ತಿ- ತವರ್ಗಸ್ಯ ಷಕಾರೇ ಪರೇ ನ ಷ್ಟುತ್ವಮ್‌ । ಸನ್ನಷ್ಟಃ । 

ಅ.ವೃ. - “ನ ಪದಾನ್ತ್ನಾಟ್ಟೋರನಾಮ್‌(8.4.42)” ಸೂತ್ರದಿಂದ “ನ” ಎಂಬ 
ಪದವು ಮತ್ತು “ಷ್ಟುನಾ ಷ್ಟುಃ (8.4.41)” ಸೂತ್ರದಿಂದ “ಷ್ಟು” ಎಂಬ ಪದವೂ 
ಅನುವೃತ್ತವಾಗಿವೆ. 

ಅರ್ಥ-"ಷ್‌' ಕಾರವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ “ತ'ವರ್ಗಕ್ಕೆ ಷ್ಟುತ್ವವು 
ಬರುವದಿಲ್ಲ. “ಷ್‌' ಕಾರವು ಬೇರೆ ಕಡೆಗಿದ್ದಾಗ ಷ್ಟುತ್ತವು ಬರುತ್ತದೆ. ಈ ಸೂತ್ರವು 
“ಷ್ಟುನಾ ಷ್ಟುಃ (8.4.41) ಸೂತ್ರಕ್ಕೆ ಅಪವಾದವಾಗಿದೆ. “ಸ್ತೋಃ ಶ್ಹುನಾ ಶ್ವುಃ (8.4.40)” 
ಸೂತ್ರಕ್ಕೆ “ಶಾತ್‌ (8.4.44) ಸೂತ್ರವು ಹೇಗೆ ಅಪವಾದವೋ ಹಾಗೆಯೇ, “ಷ್ಟುನಾ 
ಷ್ಟುಃ (8.4.41) ಸೂತ್ರಕ್ಕೆ “ನ ಪದಾನ್ನಾಟ್ಟೋರನಾಮ್‌ (8.4.42)” ಮತ್ತು “ತೋಃಷಿ 
(8.4.43)” ಸೂತ್ರಗಳು ಅಪವಾದಗಳಾಗಿವೆ.' 

ಸನ್ಫಿ (3) (ಜಸ್ತ್ಯವನ್ನು ವಿಧಿಸುವ ಸೂತ್ರ) 

ಸೂತ್ರ-67: ರುಲಾ೦ ಜಶೋನ್ರೇ (ಆ.2.36) 

ವೃತ್ತಿ-ಪದಾನ್ತೇ ರುಲಾಂ ಜಶಃ ಸ ಕ 1 ವಾಗೀಶಃ । 

ಪ.ಛೇ. - ರುಲಾಂ, ಜಶಃ, ಅನ್ನೇ । 

ಅ.ವೃ.-“ಪದಸ್ಯ (8.1.16)” ಎಂಬುದು ಈ ಸೂತ್ರಕ್ಕೆ ಸಂಬಂಧಿಸಿದ ಅಧಿಕಾರಸೂತ್ರ. 

ಅರ್ಥ-ಪದದ ಕೊನೆಯಲ್ಲಿರುವ "ರುಲ್‌' ವರ್ಣಕ್ಕೆ “ಜಶ್‌'`ವರ್ಣವು ಆದೇಶವಾಗಿ 
ಬರುತ್ತದೆ. 

ಉದಾ- ವಾಕ್‌. ಈಶಃ ಎಂಬಲ್ಲಿ "ವಾಕ್‌' ಎಂಬುದು ಸುಬನ್ನ ಪದವಾಗಿದೆ. 
ಆದ್ದರಿಂದ "ವಾಕ್‌' ಎಂಬ ಪದದ ಕೊನೆಯಲ್ಲಿರುವ “ರುಲ್‌' ವರ್ಣವಾದ *್‌' 
ವರ್ಣಕ್ಕೆ “ಜಶ್‌' ವರ್ಣವಾದ "ಗ್‌' ಕಾರವು ಆದೇಶವಾಗಿ ಬಂದು ವಾಗ್‌. ಈಶಃ, 
ವಾಗೀಶಃ ಎಂದಾಗುತ್ತದೆ. 

ವಿಶೇಷ - “ರುಲ್‌' ಪ್ರತ್ಯಾಹಾರದಲ್ಲಿ 24 “ಹಲ್‌' ವರ್ಣಗಳಿವೆ. ಅವು ವರ್ಗೀಯ 
ಕೊನೆಯ ಅಕ್ಷರಗಳಾದ ಇಗ್‌.ಮ್‌,ಜ್‌,ಣ್‌,ನ್‌ ಎರಬ ಐದು ಅಕ್ಷರಗಳನ್ನು ಬಿಟ್ಟು 
20 ವರ್ಗೀಯ ವರ್ಣಗಳು ಹಾಗೂ ಶ್‌.ಷ್‌.ಸ್‌ಹ್‌ ಎಂಬ ನಾಲ್ಕು ಊಷ್ಟ ವರ್ಣಗಳೂ 
ಸೇರಿ 24 ವರ್ಣಗಳಾಗುತ್ತವೆ. 


76 ಲಘುಸಿದ್ಧಾಂತ ಕೌಮುದೀ 


1. ರುಲಂತವಾದ ಪದದ ನಂತರ "ಅಚ್‌' ಮತ್ತು "ಹಲ್‌' ವರ್ಣವಿರಲಿ ಅಥವಾ 
ಇಲ್ಲದೇ ಇರಲಿ 'ಜಸ್ತ್ವ' ಸಂಧಿಯನ್ನು ಮಾಡಬೇಕು. 

ಈ ನಿಯಮವನ್ನು ಬಾಧಿಸುವ ಬೇರೆ ಸೂತ್ರಗಳಿಗೆ ಅವಕಾಶವಿದ್ದರೆ ಆ ಬೇರೆ 
ಸೂತ್ರವೇ ಪ್ರವೃತ್ತವಾಗುವದು. 

ಸೂಚನೆ:-“ರುಲನ್ನ'ವಾದ ಪದವು "ಜಶನ್ನ'ವಾದ ಮೇಲೆ ಬೇರೆ ವರ್ಣಗಳು 
ಪರದಲ್ಲಿದ್ದು ಬೇರೆ ಸನ್ನಿಯಾದರೆ ಆಗಲಿ ಆದರೆ ಮೊದಲು ಆಗಿರುವ ಜಶ್ವ್ವ ಸನ್ನಿಗೆ 
ಅದು ಬಾಧಕವಲ್ಲ. 


ಸಾರಾಂಶ-ಯಾವ ವಿರೋಧವೂ ಇಲ್ಲದಿದ್ದಾಗ ರುಲನ್ತ ಪದಗಳು ಜಶನ್ತವಾಗುತ್ತವೆ. 


“ರುಲ್‌' ವರ್ಣಗಳಿಗೆ "ಜಶ್‌'ವರ್ಣಗಳು ಆದೇಶವಾಗಿ ಬರುವದು 
(“ಸ್ಥಾನೇಂನ್ರರತಮಃ(1.150)” ಸೂತ್ರದ ಸಹಾಯದಿಂದ) ಪ್ರಯತ್ನ ಸಾಮ್ಯದಿಂದಲೇನೇ 
ಆಯಾಯ ವರ್ಗೀಯ ವರ್ಣಗಳು ಪರಸರ ಒಂದಕ್ಕೊಂದು ಸವರ್ಣವಾಗಿಯೇ 


w 


ಇರುತ್ತವೇ ಹೊರತು ಬೇರೆ ವರ್ಗೀಯ ವರ್ಣಗಳ ಜೊತೆಗಲ್ಲ ಎಂದು ತಿಳಿಯಬೇಕು. 


ಸನ್ನಿ (4) (ಅನುನಾಸಿಕವರ್ಣವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ-68: ಯರೋನುನಾಸಿಕೇಸುನಾಸಿಕೋ ವಾ (ಅ.4.45) 

ವೃತ್ತಿ- ಯರಃ ಪದಾನ್ನಸ್ಯ ಅನುನಾಸಿಕೇ ಪರೇ ಅನುನಾಸಿಕಃ ವಾ ಸ್ಯಾತ್‌ । 
ಏತನ್ಮುರಾರಿಃ, ಏತದ್ಮುರಾರಿಃ | 

ವಾ। ಪ್ರತ್ಯಯೇ ಭಾಷಾಯಾಂ ನಿತ್ಯಮ್‌ । 

ತನ್ಮಾತ್ರಮ್‌ । ಚಿನ್ಮಯಮ್‌ 

ಪ.ಛೇ. - ಯರಃ, ಆನುನಾಸಿಕೇ, ಅನುನಾಸಿಕಃ, ವಾ । 

ಅ.ವ್ಯ.- “ನ ಪದಾನ್ಮಾಟ್ಟೋರನಾಮ್‌(8.4.42)” ಸೂತ್ರದಿಂದ "ಪದಾನ್ಹಾತ್‌' 
ಎಂಬುದನ್ನು ಅನುವೃತ್ತಿ ಮಾಡಿ “ಷಷ್ಠ ವಾಗಿ ವಿಪರಿಣಾಮಗೊಳಿಸಲಾಗಿದೆ. ಅದು 
“ಯರಃ' ಎಂಬುದಕ್ಕೆ ಅನ್ವಯಿಸುತ್ತದೆ. ಇಲ್ಲಿ “ಪದಸ್ಕ (ಸಿ.ಕೌ.8.1.16)” ಎಂಬುದು 
ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಅನುನಾಸಿಕವು ಪರದಲ್ಲಿರುವಾಗ ಪದಾನ್ತವಾದ "ಯರ್‌' ವರ್ಣಕ್ಕೆ 
ವೈಕಲ್ಲಿಕವಾಗಿ ಅನುನಾಸಿಕವರ್ಣವು ಆದೇಶವಾಗಿ ಬರುತ್ತದೆ. 

ಅನುನಾಸಿಕವು ಎರಡುತರಹದ್ದಾಗಿದೆ. "ಅಚ್‌' ರೂಪವಾದ ಅನುನಾಸಿಕಗಳು 
ಮತ್ತು "ಹಲ್‌' ರೂಪವಾದ ಅನುನಾಸಿಕಗಳು ಎಂದು. ಇ್‌,ಮ್‌,ಜ್‌,ಣ್‌,ನ್‌ ಎಂಬ 
“ಹಲ್‌' ವರ್ಣಗಳು ಮೂಗಿನಿಂದಲೂ ಉಚ್ಚರಿಸಲ್ಪಡುತ್ತವೆ ಮತ್ತು ಯ್‌,ವ್‌,ಲ್‌ 
ಗಳೂ (ಯ್‌, ವ್‌, ಲ್‌.) ಎಂದು ಮೂಗಿನಿಂದಲೂ ಉಚ್ಚರಿಸಲ್ಪಡುತ್ತವೆ. ಕೇವಲ 
ಮೂಗಿನಿಂದ ಮಾತ್ರ ಉಚ್ಚರಿಸಲ್ಪಡುವ ಅನುನಾಸಿಕ ವರ್ಣವೆಂದರೆ ಅನುಸ್ವಾರ (.). 
"ಅಚ್‌' ಸ್ವರಗಳೆಲ್ಲವೂ ಮೂಗಿನಿಂದಲೂ ಉಚ್ಚರಿಸಲ್ಪಡುತ್ತವೆ. ["ನಾಸಿಕಾ' ಸ್ಥಾನವನ್ನು 


ಹಲ್‌ ಸನ್ಜಿ-ಪ್ರಕರಣಮ್‌ 77 


ಹೊರತು ಬೇರೆ ಸ್ಥಾನಗಳಾವುವು ಎಂಬುದನ್ನು ಸಂಜ್ಞಾ ಪ್ರಕರಣದಲ್ಲಿ ಹೇಳಲಾಗಿದೆ.] 


ಇಲ್ಲಿ ಆದೇಶವಾಗಿ ಬರುವ ವರ್ಣವು “ಸ್ಥಾನೇಂನ್ತರತಮಃ (1.1.50)” ಸೂತ್ರದ 
ಸಹಾಯದಿಂದ ಮಾಡಲ್ಪಡುತ್ತದೆ. ಯಾಕೆಂದರೆ ಒಂದೇ "ಸ್ಥಾನಿ'ಗೆ ಹಲವು ವರ್ಣಗಳು 
ಆದೇಶಗಳಾಗಿ ಬರುವ ಅವಕಾಶವಿರುತ್ತದೆ. 

ಉದಾಹರಣೆ- "ಏತದ್‌ * ಮುರಾರಿಃ' ಎಂಬಲ್ಲಿ ಪದಾನ್ತದಲ್ಲಿರುವ "ದ್‌' ಕಾರವು 
"ಯರ್‌' ವರ್ಣವಾಗಿದೆ. ಅದರ ಪರದಲ್ಲಿ "ಮ್‌' ಕಾರವು ಅನುನಾಸಿಕ ವರ್ಣವಾಗಿದೆ. 
ಆದುದರಿಂದ ಪದಾನ್ತವಾದ "ದ್‌' ಕಾರದ ಸ್ಥಾನದಲ್ಲಿ ಅದಕ್ಕೆ ಸವರ್ಣವಾದ ಮತ್ತು 
ಅನುನಾಸಿಕವಾದ ಸವರ್ಣವು "ನ್‌' ಕಾರವು ಆದೇಶವಾಗಿ ಬರುತ್ತದೆ. ಹೀಗಾಗಿ 
"ಏತನ್ಮುರಾರಿಃ' ಎ೦ದಾಗುತ್ತದೆ.ವರ್ಗೀಯ ವರ್ಣಗಳ ಸವರ್ಣಗಳೆಂದರೆ ಸಮಾನ 
ಸ್ಥಾನ, ಪ್ರಯತ್ನಗಳುಳ್ಳವು ಎಂದರ್ಥ).ಈ ರೂಪವು ವೈಕಲ್ಲಿಕವಾದುದರಿಂದ 
"ಏತನ್ಮುರಾರಿಃ? ಮತ್ತು ಏತದ್‌ಮುರಾರಿಃ ಎ೦ದು ಎರಡು ರೂಪಗಳಾಗುತ್ತವೆ. 

(ನಿತ್ಯವಾಗಿ ಅನುನಾಸಿಕವನ್ನು ವಿಧಿಸುವ ವಾರ್ತಿಕ) 

ವಾ। ಪ್ರತ್ಯಯೇ ಭಾಷಾಯಾಂ ನಿತ್ಯಮ್‌। 

ತನ್ಮಾತ್ರಮ್‌. ಚಿನ್ಮಯಮ್‌,। 

ಅರ್ಥ-ಪ್ರತ್ಯಯವು ಪರದಲ್ಲಿದ್ದಾಗ ಪದಾನ್ತವಾದ "ಯರ್‌' ವರ್ಣಕ್ಕೆ ಲೌಕಿಕ 
ಭಾಷೆಯಲ್ಲಿ ಅನುನಾಸಿಕವು ನಿತ್ಯವಾಗಿ ಬರುತ್ತದೆ. 

ಉದಾ - “ತನ್ಮಾತ್ರಮ್‌'- ಪ್ರಮಾಣ ಎಂಬ ಅರ್ಥದಲ್ಲಿ “ತತ್‌'(ದ್‌) ಶಬ್ದದ 
ಮೇಲೆ "ಮಾತ್ರಚ್‌' ಪ್ರತ್ಯಯವು ಇದ್ದಾಗ ಪೂರ್ವ ಪದದ ಕೊನೆಯಲ್ಲಿ "ಯರ್‌' 
ವರ್ಣವಾದ "ದ್‌' ಕಾರವು ಇರುವುದರಿಂದ ತದನಂತರ "ಮಾತ್ರಚ್‌' ಪ್ರತ್ಯಯವು 
ಲೌಕಿಕ ಭಾಷೆಯಲ್ಲಿ ಪ್ರಯೋಗಿಸಿರುವುದರಿಂದ ಮತ್ತು "ಮಾತ್ರಚ್‌' ಪ್ರತ್ಯಯವು 
ಅನುನಾಸಿಕ ವರ್ಣವಾದ "ಮ್‌' ಕಾರದಿಂದ ಆರಂಭವಾಗಿರುವುದರಿಂದ 
ಪೂರ್ವದಲ್ಲಿರುವ ಪದಾನ್ತವಾದ "ಯರ್‌' ವರ್ಣಕ್ಕೆ ಅನುನಾಸಿಕವು ನಿತ್ಯವಾಗಿ 
ಆದೇಶವಾಗಿ ಬಂದು “ತನ್ಮಾತ್ರಮ್‌' ಎಂದು ಒಂದೇ ರೂಪವು ಇರುತ್ತದೆ. ಈ 
ಪ್ರಯೋಗವು ಲೌಕಿಕ ಭಾಷೆಯಲ್ಲಿರುವುದರಿಂದ ವೈಕಲ್ಲಿಕ ರೂಪವಿಲ್ಲ. 

ಉದಾಹರಣೆ - "ಚಿನ್ನಯಮ್‌' ೬ "ಚಿದ್‌-ಮಯಮ್‌' ಎಂದಿರುವಾಗ, "ಮಯಟ್‌' 
ಪ್ರತ್ಯಯವು ಲೌಕಿಕ ಭಾಷೆಯಲ್ಲಿರುವುದರಿಂದ ಪೂರ್ವಪದದ ಕೊನೆಯಲ್ಲಿರುವ 
"ಯರ್‌'(ದ್‌) ವರ್ಣಕ್ಕೆ ಪರದಲ್ಲಿ ಅನುನಾಸಿಕ(ಮ್‌) ವರ್ಣವು ಇರುವುದರಿಂದ 
ನಿತ್ಯವಾಗಿ ಅನುನಾಸಿಕವಾದ "ನ್‌ ಕಾರವು ಆದೇಶವಾಗಿ ಬಂದು "ಚಿನ್ನಯಮ್‌' 
ಎಂಬ ಒಂದೇ ರೂಪವು ಇರುತ್ತದೆ. ವೈಕಲ್ಪಿಕ ರೂಪವು ಇರುವುದಿಲ್ಲ. 


ಸನ್ಸಿ (ರ) ("ತ' ವರ್ಗಕ್ಕೆ ಪರಸವರ್ಣ ವಿಧಾಯಕ ಸೂತ್ರ) ವಿದ್ಧಾಲ್‌ಆಬತಿ 


ಸೂತ್ರ 69: ತೋರ (8.4.60) | 
ವೃತ್ತಿ-ತವರ್ಗಸ್ಯ ಲಕಾರೇ ಪರೇ ಪರಸವರ್ಣಃ । ತಲ್ಲಯಃ ವಿದ್ದಾಲ್‌ಲಿಖತಿ । 


78 ಲಘುಸಿದ್ಧಾಂತ ಕೌಮುದೀ 


ನಸ್ಯ ಅನುನಾಸಿಕಃ ಲಃ । 

ಪ.ಛೇ. - ತೋಃ ಲಿ 

ಅ.ವೃ.- “ಅನುಸ್ವಾರಸ್ಯ ಯಯಿಪರಸವರ್ಣಃ(8-4-58)* ಎಂಬ ಸೂತ್ರದಿಂದ 
“ಪರಸವರ್ಣಃ' ಎ೦ಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಲ್‌'ಕಾರವು ಪರದಲ್ಲಿದ್ದಾಗ “ತ'ವರ್ಗದ ಸ್ಥಾನದಲ್ಲಿ ಪರಸವರ್ಣವು 
ಆದೇಶವಾಗಿ ಬರುತ್ತದೆ. 

ಉದಾ-1. "ತತ್‌ *ಲಯಳ,ಇಲ್ಲಿ "ಲ್‌'ಕಾರವು ಪರದಲ್ಲಿದೆ, ಪದಾನ್ತವಾದ “ತ್‌'ಕಾರಕ್ಕೆ 
ಪರಸವರ್ಣವಾದ "ಲ್‌'ಕಾರವು ಆದೇಶವಾಗಿ ಬಂದು "ತಲ್‌+ಲಯಃ” ಎ "ತಲ್ಲಯಳಃ' 
ಎಂದಾಗುತ್ತದೆ. 

2."ವಿದ್ವಾನ್‌*ಲಿಖತಿ' ಎಂಬ ಉದಾಹರಣೆಯಲ್ಲಿ “ಲ್‌'ಕಾರವು ಪರದಲ್ಲಿದ್ದಾಗ 
ಪೂರ್ವದಲ್ಲಿರುವ “ತ'ವರ್ಗದ "ನ್‌'ಕಾರವು ಅನುನಾಸಿಕವಾಗಿರುವುದರಿಂದ 


ಅನುನಾಸಿಕವಾದ ಸರಸರ ಬಂದು "ವಿದ್ವಾಲೆ-ಲಿಖತಿ' ಎಂದಾಗುತ್ತದೆ. ಇದನ್ನೇ 


ಸೇರಿಸಿ ಬರೆಯುವಾಗ “ವಿದ್ದಾಲೌಲಿಖತಿ' ಎಂದಾಗುತ್ತದೆ. ವ ನಸ್ಕಾನುನಾಸಿಕೋಃ kg 
ಎಂದರೆ "ನ್‌'ಕಾರದ ಜಾಗದಲ್ಲಿ ಅನುನಾಸಿಕವಾದ (ಲ್‌) ಕಾರವು ಆದೇಶವಾಗಿ 
ಬಂದಿದೆಂದರ್ಥ. 

ವಿಶೇಷ-“ರುಲಾ೦ ಜಶೋನನ್ನೇ(8-2-39)” ಎಂಬ ಸೂತ್ರದ ದೃಷ್ಟಿಯಿಂದ 
ಈ ಪ್ರಕೃತ ಸೂತ್ರವು ಅಸಿದ್ಧವಾಗಿದೆ. ಆದ್ದರಿಂದ ಎಲ್ಲಿ “ರುಲಾ೦ ಜಶೋನ್ಹೇ(8- 
2-39)”ಗೆ ಅವಕಾಶವಿರುತ್ತದೋ, ಅಲ್ಲಿ ಮೊದಲು "ಜಶ್ವ ಶ್ತ್ವ'ವನ್ನು ಮಾಡಿದ ನಂತರ 
ಪ್ರಕೃತ ಸೂತ್ರದಿಂದ “ಲ್‌' "ಕಾರವು ಆದೇಶವಾಗಿ ಬರುವುದು. 


ಉದಾಹರಣೆ-ಜಗತ್‌ + ಲೀಯತಿ - ಜಗದ್‌ + ಲೀಯತೆ ಇ ಜಗಲ್ಲೀಯತೆೇ 


ಸ್ಥಿ (6) (ಪೂರ್ವಸವರ್ಣವನ್ನು ವಿಧಿಸುವ ಸೂತ್ರ) 
ಸೂತ್ರ 70: ಉದಃ ಸ್ಥಾ-ಸ್ತ೦ಭೋಃ ಪೂರ್ವಸ್ಯ ( 8.4.61) 
ವೃತ್ತಿ-ಉದಃ ಪರಯೋಃ ಸ್ಥಾ-ಸ್ತಂಭೋಃ ಪೂರ್ವಸವರ್ಣಃ । 
ಪ.ಛೇ.- ಉದಃ, ಸ್ಥಾ-ಸ್ತಂಭೋಃ, ಪೂರ್ವಸ್ಯ | 
ಅ.ವೃ.- “ಅನುಸ್ವಾರಸ್ಯ ಯಯಿ ಪರಸವರ್ಣಃ”(8-4-58) ಸೂತ್ರದಿಂದ "ಸವರ್ಣ 
ಎಂಬ ಪದವು ಅನುವೃತ್ತವಾಗುತ್ತದೆ. 
ಅರ್ಥ- “ಉತ್‌' ಉಪಸರ್ಗಕ್ಕಿಂತ ಪರದಲ್ಲಿರುವ "ಸ್ಥಾ' ಮತ್ತು "ಸ್ತಮ್ಸ್‌' ಗಳಿಗೆ 
ಪೂರ್ವಸವರ್ಣವು ಬರುತ್ತದೆ. 
ಪೂರ್ವ ಸವರ್ಣವು ಸ್ಥಾ” ಮತ್ತು "ಸ್ಪಂಭ್‌' ಧಾತುಗಳಲ್ಲಿ ಯಾವ ವರ್ಣಗಳಿಗೆ 
ಬರುವದು ಎಂಬುದನ್ನು ನಿಶ್ಚಯಿಸುವದಕ್ಕಾಗಿ ಪರಿಭಾಷಾ ಸೂತ್ರಗಳು ಹೊರಟಿವೆ. 


ಹಲ್‌ ಸನ್ಯಿ-ಪ್ರಕರಣಮ್‌ 79 


(ನಿಯಮ ಹೇಳುವ ಪರಿಭಾಷಾ ಸೂತ್ರ) 

ಸೂತ್ರ 7: ತಸ್ಕಾದಿತ್ಯುತ್ತರಸ್ಯ (11.67) 

ವೃತ್ತಿ-ಪಳ್ಬುಮೀ-ನಿರ್ದೇಶೇನ ಕ್ರಿಯಮಾಣ೦ ಕಾರ್ಯಂ ವರ್ಣಾನ್ನರೇಣ 
ಅವ್ಯವಹಿತಸ್ಯ ಪರಸ್ಯ ಜ್ನೇಯಮ್‌। 

ಪ.ಛೇ. - ತಸ್ಮಾತ್‌, ಇತಿ, ಉತ್ತರಸ್ಯ 

ಅರ್ಥ- “ಪಂಚಮೀ ವಿಭಕ್ತ್ಯನ್ನ' ಪದದಿಂದ ನಿರ್ದೇಶಿಸಲ್ಲಡುವ ಕಾರ್ಯವು 
ಬೇರೆ ವರ್ಣಗಳಿಂದ ವ್ಯವಹಿತವಾಗದೇ ಇರುವ ಪರವರ್ಣದ ಸ್ಥಾನದಲ್ಲಿ ಆಗುತ್ತದೆಂದು 
ತಿಳಿಯಬೇಕು. “ಉದಃ ಸ್ಥಾ-ಸ್ತಂಭೋಃ ಪೂರ್ವಸ್ಯ(8.4.61)? ಸೂತ್ರದಲ್ಲಿ "ಉದಃ' 
ಎಂಬುದು ಪಂಚಮೃನ್ನವಾಗಿದೆ. ಈ ಪಂಚಮ್ಯನ್ನವಾದ ಪದದ "ಉತ್‌' ಎಂಬ 
ಶಬ್ದದ ಪರದಲ್ಲಿರುವ ವರ್ಣಕ್ಕೆ ಕಾರ್ಯವು ಆಗುತ್ತದೆಂದರ್ಥ. 

ಇದು "ಪರಿಭಾಷಾ' ಸೂತ್ರವಾಗಿದೆ. ಪರಿಭಾಷೆಯು ಸ್ವತಂತ್ರವಾಗಿ ಯಾವ 
ಕಾರ್ಯವನ್ನು ಮಾಡಲು ಸಮರ್ಥವಾಗುವುದಿಲ್ಲ. ಮತ್ತೊಂದು ವಿಧಿ ಸೂತ್ರವನ್ನು 
ಜೊತೆಗೆ ಸೇರಿಸಿಕೊಂಡು ಒಂದು ನಿರ್ದಿಷ್ಟವಾದ ಅರ್ಥವನ್ನು ಕೊಡುತ್ತದೆ. “ಉದಃ 
ಸ್ಥಾ-ಸ್ತ೦ಭೋಃ ಪೂರ್ವಸ್ಯ”(8.4.61) ಎ೦ಬ ಸೂತ್ರದೊಡನೆ “ತಸ್ಮಾದಿತ್ಯುತ್ತರಸ್ಯ(1- 
1-67)” ಎಂಬ ಪರಿಭಾಷೆಯು ಸೇರಿಕೊಂಡು ಅವ್ಯವಹಿತವಾದ ಪರಸವರ್ಣಕ್ಕೆ 
ಕಾರ್ಯವು ಬರುತ್ತದೆಂಬರ್ಥವನ್ನುಂಟು ಮಾಡುತ್ತದೆ. 

ಉದಾ- "ಉದ್‌ 4+ ಸ್ಥಾನಮ್‌' ಮತ್ತು "ಉದ್‌ + ಸ್ತಂಭನಮ್‌' ಎಂಬಲ್ಲಿ 
ಹಿಂದಿನ ಸೂತ್ರದ ಪ್ರಕಾರ ಪೂರ್ವಸವರ್ಣವು “ಅಲೋಕನ್ತ್ಯಸ್ಯ” ಎಂಬ ಪರಿಭಾಷಾ 
ಸೂತ್ರದಿಂದ "ಸ್ಥಾ ಮತ್ತು "ಸ್ಪಂಭ್‌' ಧಾತುಗಳ ಅಂತ್ಯ ವರ್ಣಕ್ಕೆ ಬರಬೇಕಾಗುತ್ತದೆ. 
ಇಂತಹ ಸ್ಥಿತಿಯಲ್ಲಿ ನಿರ್ಣಯವನ್ನು ಕೊಡುವುದಕ್ಕಾಗಿ ಮುಂದಿನ ಸೂತ್ರವು 
ಅಪವಾದವನ್ನು ಹೇಳುತ್ತದೆ. 


(ನಿಯಮ ಹೇಳುವ ಪರಿಭಾಷಾ ಸೂತ್ರ) 


ಸೂತ್ರ 72: ಆದೇಃ ಪರಸ್ಯ (11೮4) 

ವೃತ್ತಿ-ಪರಸ್ಯ ಯದ್ವಿಹಿತಂ ತತ್‌ ತಸ್ಯ ಆದೇಃ ಬೋಧ್ಯಮ್‌(ಇತಿ ಸಸ್ಯ ಥಃ) । 

ಅ.ವೃ.-“ಅಲೋಕನ್ತ 8-1-52)” ಎಂಬ ಪರಿಭಾಷಾ ಸೂತ್ರದಿಂದ “ಅಲಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಪರದಲ್ಲಿರುವ(ವರ್ಣಕ್ಕೋ ಅಥವಾ ಪದಕ್ಕೋ) ವಿಹಿತವಾಗಿರುವ ಯಾವ 
ಕಾರ್ಯವು ವಿಧಿಸಲ್ಲಡುತ್ತದೋ ಅದು ಆ ಶಬ್ದ-ಸ್ವರೂಪದ ಆದಿ ವರ್ಣಕ್ಕೆ ಆಗುತ್ತದೆ. 
ಈ ಕಾರಣದಿಂದ “ಉದ್‌' ಎಂಬ ಶಬ್ದದ ಪರದಲ್ಲಿರುವ "ಸ್ಥಾ' ಧಾತುವಿನ ಆದಿ 
ವರ್ಣವಾದ "ಸ್‌' ಕಾರದ ಸ್ಥಾನಕ್ಕೂ ಹಾಗೆಯೇ "ಉದ್‌' ಶಬ್ದ ಪರದಲ್ಲಿರುವ 
"ಸ್ತಮ್ಮ್‌' ಶಬ್ದದ ಆದಿ ವರ್ಣವಾದ "ಸ್‌' ಕಾರಕ್ಕೂ ಪೂರ್ವಸವರ್ಣವು ಬರುತ್ತದೆ. 
"ಸ್‌' ಕಾರದ ಜಾಗದಲ್ಲಿ ಪೂರ್ವ ವರ್ಣವಾದ "ದ್‌' ಕಾರದ ಸವರ್ಣ ಅಕ್ಷರವಾದ 


80 ಲಘುಸಿದ್ಧಾಂತ ಕೌಮುದೀ 


(ಥ್‌) ಕಾರವು ಆದೇಶವಾಗಿ ಬರುತ್ತದೆ. ಆ ಆದೇಶವಾಗಿ ಬರುವ ವರ್ಣವು "ಸ್‌' 
ಕಾರವನ್ನು ಕೊಲ್ಲಲು ಸಮರ್ಥವಾಗಿರಬೇಕು ಅಂದರೆ- ಆ ಆದೇಶವು ಪೂರ್ವ 
ವರ್ಣವಾದ "ದ್‌' ವರ್ಣಕ್ಕೂ ಸವರ್ಣವಾಗಿರಬೇಕು. 

ಅಂದರೆ "ಸ್ಥಾ' ಮತ್ತು "ಸ್ತಂಭ್‌' ಎಂಬ ಪದಗಳಲ್ಲಿರುವ ಆದಿವರ್ಣವಾದ "ಸ್‌" 
ಕಾರಕ್ಕೆ ಸ್ಥಾನಪ್ರಯತ್ನ(ಬಾಹ್ಯ ಪ್ರಯತ್ನ) ಸಾಮೃದಿಂದ ಮಹಾಪ್ರಾಣವಾದ "ಥ್‌' 
ಕಾರವು ಆದೇಶವಾಗಿ ಬಂದು ಉದ್‌*ಥ್‌.-ಥಾನಮ್‌, ಉದ್‌ ಥ್‌-ತಂಭನಮ್‌ 
ಎಂದಾಗುತ್ತವೆ. 


(ವೈಕಲ್ಪಕವಾಗಿ ಲೋಪವನ್ನು ಹೇಳುವ ಸೂತ್ರ) 

ಸೂತ್ರ 73: ರುರೋರುರಿ ಸವರ್ಣೆ (8.4.65) 

ವೃತ್ತಿ-ಹಲಃ ಪರಸ್ಯ ರುರೋ ವಾ ಲೋಪಃ ಸವರ್ಣೇ ರುರಿ । 

ಪ. ಛೇ. - ರುರಃ, ರುರಿ, ಸವರ್ಣೇ । 

ಅ.ವೃ.- “ಹಲೋ ಯಮಾಂ ಯಮಿ ಲೋಪಃ(8-4-64)” ಸೂತ್ರದಿಂದ 
“ಹಲಃ' ಮತ್ತು "ಲೋಪಃ' ಎಂಬ ಪದಗಳು, ಹಾಗೆಯೇ “ರುಯೋ 
ಹೋನನ್ಯತರಸ್ಯಾಮ್‌(8-4-62)” ಎಂಬ ಸೂತ್ರದಿಂದ “ಅನ್ಯತರಸ್ಯಾಮ್‌' ಎಂಬ 
ಪದವು ಅನುವೃತ್ತವಾಗಿದೆ. 

ಅರ್ಥ - "ಹಲ್‌' ವರ್ಣಕ್ಕಿಂತ ಪರದಲ್ಲಿರುವ "ರುರ್‌' ವರ್ಣದ ಲೋಪವು 
ವಿಕಲ್ಪವಾಗಿ ಆಗುತ್ತದೆ, ಸವರ್ಣವಾದ "ರುರ್‌' ವರ್ಣವು ಪರದಲ್ಲಿದ್ದಾಗ. 

ಉದಾ- ಉದ್‌.-ಥ್‌-ಥಾನಮ್‌ ಎಂದಿದ್ದಾಗ "ಉದ್‌' ಎಂಬಲ್ಲಿರುವ "ದ್‌' 
ಕಾರವೇ "ಹಲ್‌' ವರ್ಣವಾಗಿದೆ. ಅದಕ್ಕೆ ಪರದಲ್ಲಿ “ರುರ್‌' ವರ್ಣವು "ಥ್‌' ಕಾರವಾಗಿದೆ. 
ಆ ಮೊದಲಿನ "ಥ್‌' ಕಾರಕ್ಕೆ ಪರದಲ್ಲಿ ಸವರ್ಣವಾದ "ರುರ್‌' ವರ್ಣ ಪರದಲ್ಲಿ 
ಇರುವುದರಿಂದ ಮೊದಲಿನ "ಥ್‌' ಕಾರಕ್ಕೆ ಲೋಪವು ಬರುತ್ತದೆ. ಆಗ, ಉದ್‌- ಥಾನಮ್‌ 
ಎಂದಿರುತ್ತದೆ. ಮುಂದಿನ ಸೂತ್ರದಲ್ಲಿ "ದ್‌' ಕಾರಕ್ಕೆ ಚರ್ತ್ವವನ್ನು ವಿಧಿಸುತ್ತಾನೆ. 

ಸನ್ಥಿ (7)(ಚತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ 74: ಬರಿ ಚ (6.4.55) 

ವೃತ್ತಿ-ಖರಿ ರುಲಾಂ ಚರಃ ಸ್ಕುಃ । ಇತಿ ಉದಃ ದಸ್ಕ್ಯ ತಃ । ಉತ್ಥಾನಮ್‌ | 
ಉತ್ತಂಭನಮ್‌ । 

ಅ.ವೃ.- “ರುಲಾ೦ ಜಶ್‌ ರುಶಿ(8-4-53)” ಸೂತ್ರದಿಂದ “ರುಲಾಂ' ಎಂಬ 
ಪದವು ಮತ್ತು “ಅಭ್ಯಾಸೇ ಚರ್ಚ(8-4-54)” ಸೂತ್ರದಿಂದ "ಚರ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಖರ್‌' ವರ್ಣವು ಪರದಲ್ಲಿರುವಾಗ "ರುಲ್‌' ವರ್ಣದ ಸ್ಥಾನದಲ್ಲಿ 
“ಚರ್‌” ವರ್ಣವು ಆದೇಶವಾಗಿ ಬರುತ್ತದೆ. 


ಹಲ್‌ ಸನ್ಶಿ-ಪ್ರಕರಣಮ್‌ 81 


ಉದಾ-"ಉದ್‌4+ಥಾನಮ್‌; ಉದ್‌--ತಮ್ಮನಮ್‌' - ಎಂಬ ಉದಾಹರಣೆಗಳಲ್ಲಿ 
“ದ್‌' ಕಾರಕ್ಕೆ "ತ್‌' ಕಾರವು ಬರುತ್ತದೆ. ಇಲ್ಲಿ "ದ್‌'ಕಾರವು "ರುಲ್‌'ವರ್ಣವಾಗಿಯೂ 
ಮತ್ತು “ತ್‌'ಕಾರವು "ಚರ್‌' ವರ್ಣವಾಗಿಯೂ ಇದೆ. ಆಗ ಉತ್‌.ಥಾನಮ್‌ 
ಎಂದಿರುತ್ತದೆ. ಲೋಪವು ವಿಕಲ್ಲವಾಗಿರೋಣದ್ದರಿಂದ ಲೋಪ ಬಾರದ ಪಕ್ಷದಲ್ಲಿ 
ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ಚರ್ತ್ವ ಬಂದರೂ ಉತ್‌-ಥ್‌-ಥಾನಮ್‌ ಎಂದೇ 
ಇರುತ್ತದೆ. 

ಎರಡನೇ ಉದಾಹರಣೆಯಲ್ಲಿ ಉದ್‌ + ತಮ್ಮನಮ್‌ ಎಂದಿದ್ದಾಗ, ಪೂರ್ವ 
ಉದಾಹರಣೆಯಲ್ಲಿ ಹೇಗೋ ಹಾಗೆಯೇ "ಸ್‌' ಕಾರಕ್ಕೆ ಸ್ಥಾನ-ಪ್ರಯತ್ನ ಸಾಮ್ಯದಿಂದ 
“ಥ್‌' ಕಾರವು ಆದೇಶವಾಗಿ ಬಂದು ಉದ್‌ + ತ್‌ + ತಮೃ್ಮನಮ್‌ ಎಂದಾಗಿರುತ್ತದೆ. 
“ರುರೋ ರುರಿ ಸವರ್ಣೆ” ಎಂಬುದರಿಂದ ಸವರ್ಣವಾದ *ತ್‌' ಕಾರವು 
ಪರದಲ್ಲಿರುವುದರಿಂದ ವೈಕಲ್ಲಿಕವಾಗಿ "ಥ್‌' ಕಾರಕ್ಕೆ ಲೋಪವು ಬರುತ್ತದೆ. ಪ್ರಕೃತ 
ಸೂತ್ರದಿಂದ "ದ್‌'ಕಾರಕ್ಕೆ ಚರ್ತ್ವ ಬಂದು ಉತ್‌ + ತಮ್ಮನಮ್‌ ಇ ಉತ್ತಮೃನಮ್‌ 
ಎಂದಾಗುತ್ತದೆ. "ಥ್‌' ಕಾರದ ಲೋಪಾಭಾವ ಪಕ್ಷದಲ್ಲಿ ಉತ್‌ * ಥ್‌ + ತಮೃನಮ್‌ 
= ಉತ್‌ಥ್‌ತ್‌ಮೃನಮ್‌ ಎಂದು ರೂಪವಾಗುತ್ತದೆ. 

(ವೈಕಲ್ಪಕವಾಗಿ ಪೂರ್ವಸವರ್ಣವನ್ನು ವಿಧಿಸುವ ಸೂತ್ರ). 

ಸೂತ್ರ 75: ರುಯೋ ಹೋಇನ್ಯತರಸ್ಯಾಮ್‌ (5.4.62) 

ವೃತ್ತಿ-ರುಯಃ ಪರಸ್ಕ ಹಸ್ಯ ವಾ ಪೂರ್ವಸವರ್ಣಃ | ನಾದಸ್ಮ ಘೋಷಸ್ಯ 
ಸಂವಾರಸ್ಯ, ಮಹಾಪ್ರಾಣಸ್ಯ ಹಸ್ಯ ತಾದೃಶಃ ವರ್ಗಚತುರ್ಥಃ । ವಾಗ್ಧರಿಃ, ವಾಗ್‌ಹರಿಃ। 

ಪ.ಛೇ. - ರುಯಃ, ಹಃ, ಅನ್ಯತರಸ್ಯಾಮ್‌ । (ಸಪ್ತಮ್ಯನ್ತ). 

ಅ.ವೃ.- “ಉದಃ ಸ್ಥಾ-ಸ್ತಂಭೋಃ ಪೂರ್ವಸ್ಯ(8.4.61)” ಸೂತ್ರದಿಂದ “ಪೂರ್ವಸ್ಯ' 
ಎಂಬ ಪದವು ಮತ್ತು “ಅನುಸ್ವಾರಸ್ಯ ಯಯಿ ಪರಸವರ್ಣಃ(8-4-58)” ಸೂತ್ರದಿಂದ 
“ಸವರ್ಣಃ' ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ- “ರುಯ್‌' ಗಿಂತ ಪರದಲ್ಲಿರುವ ಸ್ಥಾನದಲ್ಲಿ ವಿಕಲವಾಗಿ ಪೂರ್ವಸವರ್ಣವು 
ಬರುತ್ತದೆ. "ಫ್‌' ಕಾರಕ್ಕೂ “ಹ್‌' ಕಾರಕ್ಕೂ “ಕ೦ಠ' ಸಾಮ್ಯವಿದ್ದರೂ, ಇತರ ವರ್ಗೀಯ 
ವರ್ಣಗಳು "ಹ್‌' ಕಾರಕ್ಕೆ ಆದೇಶವಾಗಿ ಬರಲು ಸ್ಪರ್ಧಿಸುತ್ತವೆ. ಆದ್ದರಿಂದ ಈ 
ಸಮಸ್ಯೆಯನ್ನು ಪರಿಹರಿಸಲು ಬಾಹ್ಯ ಪ್ರಯತ್ನದಿಂದ ಸಾಮ್ಯವನ್ನು ನೋಡಬೇಕಾಗುತ್ತದೆ 
(ಆನ್ನರತಮ್ಯ ಪರೀಕ್ಷೆ ಮಾಡಬೇಕಾಗುತ್ತದೆ). ಹೀಗಾಗಿ "ಹ್‌'ಕಾರಕ್ಕೆ ಪೂರ್ವಸವರ್ಣ 
ವೆಂದರೆ "ಕ' ವರ್ಗೀಯ ವರ್ಣಗಳಲ್ಲಿ "ಫ್‌'ಕಾರವೇ ಆಗುತ್ತದೆ. ಯಾಕೆಂದರೆ “ಫ್‌' 
ಕಾರಕ್ಕೂ "ಹ್‌'ಕಾರಕ್ಕೂ ಸ್ಥಾನ”, "ಕಂಠ' ಹಾಗೂ "ಬಾಹ್ಯ' ಪ್ರಯತ್ನಗಳು "ನಾದ', 
"ಘೋಷ', "ಸಂವಾರ' ಮತ್ತು "ಮಹಾಪ್ರಾಣ' ಸಮಾನವಾಗಿವೆ. 

ಉದಾಹರಣೆ-1: "ವಾಕ್‌4ಹರಿಃ' ಎಂದಿದ್ದಾಗ "ಕ್‌' ಎ೦ಬುದು ಪದಾನ್ತವಾಗಿ 
ಇರುವುದರಿಂದ “ರುಲಾ೦ ಜಶೋತನ್ಹೇ(8-2-39)” ಸೂತ್ರದಿಂದ "ವಾಗ್‌' 


82 ಲಘುಸಿದ್ಧಾಂತ ಕೌಮುದೀ 


ಎಂದಾಗುತ್ತದೆ. ಹೀಗಿದ್ದಾಗ, “ವಾಗ್‌ + ಹರಿಃ' ಎಂದಾಗಿ "ವಾಗ್‌ಹರಿಃ' ಎಂದಾಗುತ್ತದೆ. 
ಇದು “ಪೂರ್ವಸವರ್ಣ' ಬಾರದಿರುವ ಪಕ್ಷ. 

ಉದಾ-2: ವಾಗ್ರರಿಃ - “ವಾಕ್‌ + ಹರಿಃ' ಎಂದಿದ್ದಾಗ “ರುಲಾ೦ ಜಶೋಇನ್ರೇ 
(8-2-39)” ಸೂತ್ರದಿಂದ "ಕ್‌'ಕಾರಕ್ಕೆ "ಗ್‌'ಕಾರ ಆದೇಶವಾಗಿ ಬಂದು, “ವಾಗ್‌ ಹರಿಃ? 
ಎ೦ದಿದ್ದಾಗ “ಹ್‌'ಕಾರಕ್ಕೆ ಪೂರ್ವಸವರ್ಣವೆಂದರೆ "ಫ್‌' ಕಾರವೆಂದು ಮೇಲೆ 
ವಿವರಿಸಲಾಗಿದೆ. ಅದರ ಪ್ರಕಾರ “ವಾಗ್‌. ಹ್‌--ಅ- ರೀ "ವಾಗ್‌ ೬ ಫ್‌.-ಅ-ರೀಿಃ'ಎ 
ವಾಗ್ಬರಿಃ ಎಂದು ರೂಪವಾಗುತ್ತದೆ. ಇದು "ಪೂರ್ವಸವರ್ಣ' ಬಂದ ಪಕ್ಷ. 

ಸನ್ಫಿ (ಆ) ಛತ್ಟ -ಸನ್ಫಿ(ವೈಕಲ್ಪಕವಾಗಿ 'ಶ್‌'ಕಾರಕ್ಕೆ ಛತ್ಯವನ್ನು ವಿಧಿಸುವ ಸೂತ್ರ) 
ಸೂತ್ರ 76. ಶಶ್ಯೋಃಟ (8.4.63) 

ವೃತ್ತಿ-ರುಯಃ ಪರಸ್ಯ ಶಸ್ಯ ಛೋ ವಾ ಅಟಿ | ತದ್‌. ಶಿವಃ ಇತ್ಯತ್ರ ದಸ್ಯ 
ಶ್ವುತ್ತೇನ ಜಕಾರೇ ಕೃತೇ “ಖರಿ ಚ” ಇತಿ "ಜ' ಕಾರಸ್ಯ “ಚ' ಕಾರಃ । ತಚ್ಛಿವಃ 

ವಾ। ಛತ್ವಮಮೀತಿ ವಾಚ್ಯಮ್‌। ತಚ್ಚೋಕೇನ | 

ಪ.ಛೇ. - ಶಃ& ಛಃ, ಅಟಿ | 

ಅ.ವೃ.- “ರುಯೋ ಹೋತನ್ಯತರಸ್ಕಾಮ್‌ (8.4.62)” ಸೂತ್ರದಿಂದ “ರುಯಃ' 
ಮತ್ತು "ಅನ್ಯತರಸ್ಕಾಮ್‌' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಪೂರ್ವದಲ್ಲಿ “ರುಯ್‌' ವರ್ಣ ಮತ್ತು ಪರದಲ್ಲಿ "ಅಟ್‌' ವರ್ಣ, 
ಹಾಗೆಯೇ ಮಧ್ಯದಲ್ಲಿ "ಶ್‌'ಕಾರ ಇರಬೇಕು. ಆಗ "ಶ್‌' ಕಾರದ ಸ್ಥಾನದಲ್ಲಿ ಒಂದು 
ಪಕ್ಷದಲ್ಲಿ "ಛ್‌' ಕಾರವು ವಿಕಲ್ಲದಿಂದ ಆದೇಶವಾಗಿ ಬಂದು “ತಚ್ಛಿವಃ' ಎಂದು 
ರೂಪವಾಗುತ್ತದೆ. ಆದೇಶ ಬಾರದಿರುವ ಪಕ್ಷದಲ್ಲಿ "ಶ್‌'ಕಾರವೇ ಉಳಿದು "ತಚ್‌ಶಿವಃ 
= ತಚ್ಛಿವಃ' ಎಂದಾಗುತ್ತದೆ. ಪ್ರಕೃತ ಸೂತ್ರವು ತ್ರಿಪಾದಿಯ ಚತುರ್ಥ ಪಾದದ 
ಕೊನೆಯಲ್ಲಿರುವುದರಿಂದ, ಪೂರ್ವದಲ್ಲಿರುವ ಎಲ್ಲ ಸೂತ್ರಗಳ ದೃಷ್ಟಿಯಲ್ಲಿ “ಅಸಿದ್ಧ'ವೇ 
ಆಗಿರುತ್ತದೆ. ಆದ್ದರಿಂದ "ಶ್ಚುತ್ವ, “ಜಶ್ಚ್ವ', “ಚರ್ತ' ಮೊದಲಾದ ಕಾರ್ಯಗಳು ಈ 
ಕಾರ್ಯದ ಪೂರ್ವದಲ್ಲೇ ಆಗಬೇಕು. 

ಉದಾ- “ತಚ್ಛಿವಃ' “ತಚ್‌ಶಿವಃ'- “ತಚ್ಛಿವಃ' (ಅವನು ಮಂಗಳಕರನು). "ತತ್‌ಶಿವಃ' 
ಎ೦ದಿದ್ದಾಗ, ಪೂರ್ವಪದದ ಕೊನೆಯಲ್ಲಿರುವ "ತ್‌'ಕಾರದ ಸ್ಥಾನದಲ್ಲಿ “ರುಲಾಂ 
ಜಶೋತನ್ಹೇ(8-2-39)” ಎಂಬ ಸೂತ್ರದಿಂದ “ಜಶ್ತ ಎ (ದ್‌) ಬಂದು "ತದ್‌. ಶಿವಃ 
ಎಂದಾಗುತ್ತದೆ. "ಶಿವ' ಎಂಬಲ್ಲಿರುವ "ಶ್‌' ಕಾರದೊಡನೆ "ದ್‌' ಕಾರದ ಸಂಬಂಧವು 
ತನಗೆ ಪೂರ್ವದಲ್ಲಿ ಅವ್ಯವಹಿತವಾಗಿರುವುದರಿಂದ “ದ್‌' ಕಾರಕ್ಕೆ “ಚುತ್ಹ' (ಜ್‌) 
ಬಂದು "ತಜ್‌* ಶಿವಃ” ಎಂದಾಗುತ್ತದೆ. ನಂತರ “ಖರಿ ಚ (8-4-55)” ಸೂತ್ರದಿಂದ 
“ಜ್‌'ಕಾರಕ್ಕೆ ಚರ್ತ್ವ (ಚ್‌)ವು ಆದೇಶವಾಗಿ ಬಂದು “ತಚ್‌*ಶಿವಃ' ಎಂದಾಗುತ್ತದೆ. 

ಈಗ ಪ್ರಕೃತ ಸೂತ್ರದಿಂದ “ಚ್‌'ಕಾರವು “ರುಯ್‌' ವರ್ಣವಾಗಿರುವುದರಿಂದ 
ಅದರ ಪರದಲ್ಲಿ "ಶ್‌'ಕಾರವು ಇದ್ದು, ಅದರ ಪರದಲ್ಲಿ "ಅಟ್‌' ಪ್ರತ್ಯಾಹಾರದ ವರ್ಣವಾದ 


ಹಲ್‌ ಸಳ್ಳಿ-ಪ್ರಕರಣಮ್‌ 83 


"ಇ'ಕಾರವು ಪರದಲ್ಲಿರುವುದರಿಂದ “ಶ್‌'ಕಾರಕ್ಕೆ "ಛ್‌' ಕಾರವು ಆದೇಶವಾಗಿ ಬಂದು 
"ತಚ್ಛಿವಃ' ಎಂದಾಗುತ್ತದೆ. ವೈಕಲ್ಲಿಕವಾಗಿ (ಛತ್ಸವು ಬಾರದ ಪಕ್ಷದಲ್ಲಿ) “ತಚ್‌ಶಿವಃ' 
ಎಂದೇ ಇರುತ್ತದೆ. 

ವಾರ್ತಿಕ- “ಛತ್ವಮಮೀತಿ ವಾಚ್ಯಮ್‌”. “ತಜ್ಛೋಕೇನ'. | 

ಪ.ಛೇ- ಛತ್ವಂ,ಅಮಿ,ಇತಿ ವಾಚ್ಯಮ್‌ । 

ಇಲ್ಲಿ "ಅಟಿ' ಎಂಬುದಕ್ಕೆ ಬದಲಾಗಿ “ಅಮಿ' ಎಂದು ಹೇಳಬೇಕೆಂದು ವಾರ್ತಿಕಕಾರರು 
ಹೇಳುತ್ತಾರೆ. "ಶ್‌'ಕಾರದ ಪರದಲ್ಲಿ "ಅಟ್‌' ಪ್ರತ್ಯಾಹಾರಕ್ಕೆ ಬದಲಾಗಿ, "ಅಮ್‌' 
ಪ್ರತ್ಯಾಹಾರದ ವರ್ಣವಿದ್ದರೂ “ಛತ್ಮ'ವು ಬರುತ್ತದೆ ಎಂದರ್ಥ. 

ಉದಾಹರಣೆ- “ತಚ್ಛ್ಚೋಕೇನ'- “ತಚ್‌ 4 ಶ್ಲೋಕೇನ' ಎಂದಿದ್ದಾಗ "ಶ್‌'ಕಾರದ 
ಪರದಲ್ಲಿ "ಲ್‌' ಕಾರವು ಇದೆ. ಅದು “ಅಮ್‌' ಪ್ರತ್ಕ್ಯಾಹಾರದ ವರ್ಣವಾಗಿರುವುದರಿಂದ 
"ಶ್‌'ಕಾರಕ್ಕೆ “ಛತ್ವ'ವು ಆದೇಶವಾಗಿ ಬಂದು “ತಚ್ಛೋಕೇನ' ಎಂಬ ರೂಪವನ್ನು 
ಪಡೆಯುತ್ತದೆ. 

ಸನಿ (೨) ಅನುಸ್ವಾರ ಸನ್ನಿ (ಅನುಸ್ವಾರವನ್ನು ವಿಧಿಸುವ ಸೂತ್ರ) 

ಸೂತ್ರ 77:  ಮೋನುಸ್ವಾರಃ (8.3.23) 


ವೃತ್ತಿ-ಮಾನ್ರಸ್ಯ ಪದಸ್ಯ ಅನುಸ್ವಾರಃ ಹಲಿ | ಹರಿಂ ವನ್ಹೇ । 

ಪ. ಛೇ. - ಮಃಷಷ್ಟ್ಯನ್ರ), ಅನುಸ್ಟಾರಃ | 

ಅ. ವೃ. -“ಹಲಿ ಸರ್ವೇಷಾಮ್‌(8-3-22)” ಸೂತ್ರದಿಂದ "ಹಲಿ' ಎಂಬ 
ಪದವು ಅನುವೃತ್ತವಾಗುತ್ತದೆ. “ಪದಸ್ಕ(8-1-16)” ಎಂಬುದು ಇಲ್ಲಿ ಅಧಿಕಾರ 
ಸೂತವಾಗಿದೆ. 


ಅರ್ಥ- "ಮ್‌'ಕಾರಾನ್ತ ಪದದ ಅನ್ತ ವರ್ಣಕ್ಕೆ ಅನುಸ್ಸಾರವು ಆದೇಶವಾಗಿ ಬರುತ್ತದೆ. 
“ಹಲ್‌' ವರ್ಣವು ಪರದಲ್ಲಿದ್ದಾಗ, “ಯೇನ ವಿಧಿಸ್ತದನ್ನಸ್ಯ (1-1-72)” ಎಂಬ 
ಪರಿಭಾಷಾ ಸೂತ್ರದಿಂದ “ತದನ್ತವಿಧಿ'ಯಿ೦ದ “ಮ್‌'ಕಾರಾನ್ನ ಪದದ ಎಂದರ್ಥ 
ಮಾಡಲಾಗಿದೆ. “ಅಲೋತನ್ತ ಸ್ಯ 1-1-52)” ಎಂಬ ಪರಿಭಾಷಾ ಸೂತ್ರದಿಂದ 
"ಮ್‌'ಕಾರಾನ್ತ ಪದದ ಅನ್ನ್ಯ "ಮ್‌' ಕಾರಕ್ಕೆ ಅನುಸ್ವಾರವು ಆದೇಶವಾಗಿ ಬರುತ್ತದೆ. 
“ಅಚ್‌' ವರ್ಣವು ಪರದಲ್ಲಿದ್ದಾಗ ಆಗುವುದಿಲ್ಲ. ಅಂದರೆ "ಮ್‌'ಹಾಗೆಯೇ ಉಳಿಯುತ್ತದೆ. 

ಉದಾಹರಣೆ - "ಹರಿಮ್‌ 4 ವನ್ಹೇ' ಎಂಬಲ್ಲಿ ಪ್ರಕೃತ ಸೂತ್ರದಿಂದ "ಮ್‌'ಕಾರದ 
ಸ್ಥಾನದಲ್ಲಿ "ಅನುಸ್ವಾರ'ವು ಬಂದು "ಹರಿಂ ವನ್ನೇ” ಎಂಬ ರೂಪವು ಸಿದ್ಧವಾಗುತ್ತದೆ. 

(ಅಪದಾನ್ತದಲ್ಲ ಅನುಸ್ವಾರವನ್ನು ವಿಧಿಸುವ ಸೂತ್ರ). 

ಸೂತ್ರ 78. ನಶ್ಚಾಪದಾನ್ತಸ್ಯ ರುಲ (8.3.24) 

ವೃತ್ತಿ-ನಸ್ಯ ಮಸ್ಯ ಚ ಅಪದಾನ್ತಸ್ಯ ರುಲಿ ಅನುಸ್ವಾರಃ | ಯಶಾಂಸಿ । ಆಕ್ರಂಸ್ಯತೇ। 
ರುಲಿ ಕಿಮ್‌? ಮನ್ಯತೇ 


84 ಲಘುಸಿದ್ಧಾಂತ ಕೌಮುದೀ 


ಪ. ಛೇ. - ನಃ, ಚ, ಅಪದಾನ್ನಸ್ಯ ರುಲಿ । 

ಅ. ವೃ. - “ಮೋನನುಸ್ಟಾರಃ (8,3.23)” ಸೂತ್ರದಿಂದ “ಮಃ' ಎಂಬ ಪದವು 
ಅನುವೃತ್ತವಾಗಿದೆ. 

ಅರ್ಥ-"ಅಪದಾನ'ವಾದ "ನ್‌' ಕಾರ ಮತ್ತು "ಅಪದಾನ್ಷ' ವಾದ "ಮ್‌'ಕಾರದ 
ಸ್ಥಾನದಲ್ಲಿ “ಅನುಸ್ಟಾರ'ವು ಆದೇಶವಾಗಿ ಬರುತ್ತದೆ “ರುಲ್‌' ವರ್ಣವು ಪರದಲ್ಲಿದ್ದಾಗ. 

ಉದಾ-1: "ಯಶಾಂಸಿ' (ಹೆಚ್ಚಾದ ಯಶಸ್ಸು) ಎಂಬಲ್ಲಿ "ಯಶಾನ್‌ + ಸಿ' 
ಎಂದಿದ್ದಾಗ, "ಯಶಾನ್‌' ಎಂಬುದು ಸುಬನ್ತ ಪದವಲ್ಲ. (ಯಶಾಂಸಿ ಎಂಬುದೇ 
ಸುಬಂತ ಪದ). "ಯಶಾನ್‌' ಎಂಬಲ್ಲಿರುವ "ನ್‌'ಕಾರ ಅಪದಾನ್ತವಾದ "ನ್‌'ಕಾರ. 
ಪರದಲ್ಲಿ "ರುಲ್‌' ವರ್ಣವಾದ "ಸ್‌' ಕಾರವು ಇದೆ. ಇದು "ಸಿ', ಯಲ್ಲಿರುವ "ಸ್‌' 
ಕಾರ. ಆದುದರಿಂದ ಪ್ರಕೃತ ಸೂತ್ರದಿಂದ, "ಯಶಾನ್‌' ಎಂಬಲ್ಲಿರುವ "ನ್‌' ಕಾರಕ್ಕೆ 
"ಅನುಸ್ವಾರ' ಬಂದು “ಯಶಾಂಸಿ' ಎಂದಾಗುತ್ತದೆ. 

ಉದಾ- 2: ಆಕ್ರಂಸ್ಕತೇ (ಆಕ್ರಮಣ ಮಾಡುತ್ತದೆ). ಆಕ್ರಮ್‌ + ಸೃತೇ ಎಂದಿದ್ದಾಗ, 
"ಆಕ್ರಮ್‌' ಎಂಬಲ್ಲಿರುವ "ಮ್‌' ಕಾರವು ಅಪದಾನ್ತದಲ್ಲಿದೆ. "ಸ್ಯತೇ' ಎಂಬಲ್ಲಿರುವ 
"ಸ್‌' ಕಾರ "ರುಲ್‌' ವರ್ಣವಾಗಿ ಪರದಲ್ಲಿದೆ. ಆದುದರಿಂದ ಪ್ರಕೃತ ಸೂತ್ರದಿಂದ 
“ಮ್‌' ಕಾರದ ಸ್ಥಾನದಲ್ಲಿ ಅನುಸ್ವಾರ ಬಂದು “ಆಕ್ರಂಸ್ಯತೇ' ಎಂದಾಗಿದೆ. 

“ರುಲಿ ಕಿಂ”? ಎಂಬ ಪ್ರಶ್ನೆಗೆ “ಮನ್ಯತೇ' ಎ೦ದು ಉತ್ತರ ಕೊಟ್ಟಿದ್ದಾರೆ. "ಮನ್ಯತೇ' 
ಎಂಬಲ್ಲಿ ದೋಷ ಬಾರದೇ (ಇಷ್ಟ ರೂಪಸಿದ್ಧಿಗಾಗಿ) ಇರುವದಕ್ಕಾಗಿ ಎಂಬುದೇ ಈ 
ಪ್ರಶ್ನೆಗೆ ಉತ್ತರ. "ರುಲಿ' ಎಂದು ಹೇಳದಿದ್ದರೆ, ಈ ಸೂತ್ರವು ಬೇರೆ ಎಲ್ಲೆಡೆಯಲ್ಲಿಯೂ 
ಪ್ರವೃತ್ತವಾಗುವದು. ಮನ್‌ + ಯತೇ ಎಂದಿದ್ದಾಗ, "ರುಲ್‌' ವರ್ಣವು ಪರದಲ್ಲಿ 
ಇರುವದಿಲ್ಲ. ಇಂತಹ ಸ್ಥಳದಲ್ಲಿಯೂ "ನ್‌' ಕಾರಕ್ಕೆ “ಅನುಸ್ವಾರ” ಬಂದು "ಮಂಯತೇ' 
ಎಂಬ ಅನಿಷ್ಟ ರೂಪವು ಬರುತ್ತಿತ್ತು. ಇದಕ್ಕಾಗಿ “ರುಲಿ' ಎಂದು ಹೇಳಲಾಗಿದೆ. 

(ಪರಸವರ್ಣವನ್ನು ವಿಧಿಸುವ ಸೂತ್ರ). 
ಸೂತ್ರ 79: ಅನುಸ್ಟಾರಸ್ಯ ಯಯ ಪರಸವರ್ಣಃ ( 8.4.58) 

ವೃತ್ತಿ- ಸ್ಪಷ್ಟಂ - ಶಾನ್ತ್ರಃ 

ಅರ್ಥ- ಯಯ್‌ ಪ್ರತ್ಕಾಹರವು ಪರದಲ್ಲಿದ್ದಾಗ ಅನುಸ್ವಾರದ ಸ್ಥಾನದಲ್ಲಿ 
ಪರಸವರ್ಣವು ಬರುತ್ತದೆ. [ಪರ-ಸವರ್ಣವೆಂದರೆ, ಪರದಲ್ಲಿ ಯಾವ ಒಂದು 
ವರ್ಣವಿದೆಯೋ ಅದಕ್ಕೆ ಸವರ್ಣೀಯ ವರ್ಣಗಳಲ್ಲಿ ಒಂದು ವರ್ಣವು ಆದೇಶವಾಗಿ 
ಬರುತ್ತದೆ. “ಯಯ್‌' ಪ್ರತ್ಯಾಹಾರದಲ್ಲಿ ಶ್‌, ಷ್‌, ಸ್‌, ಹ್‌ ವ್ಯಣ್ಣುನಗಳನ್ನು ಬಿಟ್ಟು 
ಉಳಿದ ಎಲ್ಲ ವರ್ಣಗಳೂ ಇರುತ್ತವೆ. ಪರದಲ್ಲಿ ಇರುವ ವರ್ಣಕ್ಕೆ, ಸವರ್ಣೀಯ 
ವರ್ಣಗಳು ಹಲವು ಇರುತ್ತವೆ. ಆದ್ದರಿಂದ, “ಸ್ಥಾನೇಂನ್ತರತಮಃ”(1-1-50) ಎಂಬ 
ಪರಿಭಾಷಾ ಸೂತ್ರವನ್ನು ಆಶ್ರಯಿಸಬೇಕಾಗಿದೆ. ಈ ಸೂತ್ರವು ಅನುಸ್ವಾರವಾದ ಮೇಲೆ 
ಪ್ರವೃತ್ತವಾಗುತ್ತದೆ. ಆದ್ದರಿಂದ ಪ್ರಕೃತ ಸೂತ್ರಕ್ಕೆ ಪೂರ್ವದಲ್ಲಿ “ಮೋಇನುಸ್ವಾರಃ(8.3.23)” 


ಹಲ್‌ ಸಳ್ಳಿ-ಪ್ರಕರಣಮ್‌ 85 


ಮತ್ತು “ನಶ್ಚಾಪದಾನ್ಹಸ್ಯ ರುಲಿ(8.3.24)” ಸೂತ್ರಗಳು ಇರುತ್ತವೆ]. 

ಉದಾ-"ಶಾನ್ಸ” - “ಶಾಮ್‌ + ತಳ ಎಂದಿದ್ದಾಗ, “ನಶ್ಚಾಪದಾನ್ವಸ್ಯ ರುಲಿ(8.3.24)” 
ಸೂತ್ರದಿಂದ, "ಶಾಮ್‌'ನಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ ಅನುಸ್ವಾರವು ಬಂದು 
“ಶಾ೦ + ತಃ' ಎಂದಿದ್ದು, ತದನಂತರ “ಅನುಸ್ವಾರಸ್ಯ ಯಯೀ ಪರಸವರ್ಣಃ(8.4.58)” 
ಸೂತ್ರದಿಂದ "ಯಯ್‌' ಪ್ರತ್ಯಾಹಾರಕ್ಕೆ ಸೇರಿದ "ತಃ' ಎಂಬಲ್ಲಿರುವ “ತ್‌'ಕಾರವು 
ಪರದಲ್ಲಿದೆ. ಅದಕ್ಕೆ ಪೂರ್ವದಲ್ಲಿ "ಶಾಂ'ನಲ್ಲಿರುವ ಅನುಸ್ವಾರವಿದೆ. ಈ ಅನುಸ್ವಾರದ 
ಸ್ಥಾನದಲ್ಲಿ ಪರವರ್ಣದ ಸವರ್ಣವು ಬರಬೇಕಾಗಿದೆ. ಅನುಸ್ವಾರಕ್ಕಿಂತ ಪರದಲ್ಲಿ “ತ್‌' 
ಕಾರವಿದ್ದು ಅದರ ಸವರ್ಣಗಳಾದ ತ್‌,ಥ್‌,ದ್‌,ಧ್‌,ನ್‌ ಗಳಲ್ಲಿ ಒಂದು ವರ್ಣವು 
ಆದೇಶವಾಗಿ ಬರಬೇಕಾಗಿದೆ. ಆದರೆ ಆ ಆದೇಶವು ಅನುಸ್ತಾರಕ್ಕೆ ಸವರ್ಣವಾಗಿಯೂ 
ಇರಬೇಕಾಗಿದೆ. ಅನುಸ್ವಾರ ಮತ್ತು "ನ್‌' ಕಾರಗಳು ಅನುನಾಸಿಕಗಳಾಗಿರುವುದರಿಂದ 
ಅವು ಪರಸ್ಪರ ಸವರ್ಣಗಳಾಗುತ್ತವೆ. ಆದ್ದರಿ೦ದ "ನ್‌' ಕಾರವೇ ಆದೇಶವಾಗಿ ಬಂದು 
"ಶಾನ್‌ * ತಃ ಇ ಶಾನಃ' ಎಂಬ ರೂಪವು ಸಿದ್ಧವಾಗುತ್ತದೆ. 


(ವೈಕಲ್ಪಕವಾಗಿ ಪರಸವರ್ಣವನ್ನು ವಿಧಿಸುವ ಸೂತ್ರ) 


ಸೂತ್ರ 8೦: ವಾ ಪದಾನ್ನಸ್ಯ(8.4.59) 

ವೃತ್ತಿ- ಪದಾನ್ನಸ್ಯ ಅನುಸ್ವಾರಸ್ಯ ಯಯಿ ಪರೇ ಪರಸವರ್ಣಃ ವಾ ಸ್ಯಾತ್‌। 
ತ್ವಜ್ಕರೋಷಿ। ತ್ವಂ ಕರೋಷಿ 

ಅ.ವೃ.- “ಅನುಸ್ವಾರಸ್ಯ ಯಯಿ ಪರಸವರ್ಣಃ(8.4.58)” ಎಂಬ ಸಂಪೂರ್ಣ 
ಸೂತ್ರವೇ ಅನುವೃತ್ತವಾಗುತ್ತದೆ. 

ಅರ್ಥ- ಪದಾನ್ತವಾದ ಅನುಸ್ವಾರಕ್ಕೆ "ಯಯ್‌' ಪರದಲ್ಲಿದ್ದಾಗ ಪರಸವರ್ಣವು 
ವೈಕಲ್ಪಿಕವಾಗಿ ಆದೇಶವಾಗಿ ಬರುತ್ತದೆ. 

ವಿಶೇಷ- ಈ ಸೂತ್ರವು “ಅನುಸ್ವಾರಸ್ಯ ಯಯಿ ಪರಸವರ್ಣಃ(8.4.58)” ಸೂತ್ರಕ್ಕೆ 
ಬಾಧಕವಾಗಿದೆ. ಯಾಕೆಂದರೆ ಅಲ್ಲಿ "ಪದಾನ್ತ' ಮತ್ತು "ಅಪದಾನ್ತ' ಎರಡೂ ಸ್ಥಳಗಳಲ್ಲೂ 
ಪರಸವರ್ಣವು ನಿತ್ಯವಾಗಿ ಬರುತ್ತದೆ. ಆದರೆ ಈ ಪ್ರಕೃತ ಸೂತ್ರದ ಪ್ರಕಾರ, ಕೇವಲ 
ಪದಾನ್ನದಲ್ಲಿ ಮಾತ್ರ ಪರಸವರ್ಣವು ವಿಕಲ್ಪವಾಗಿ ಬರುತ್ತದೆ. “ಅನುಸ್ವಾರಸ್ಯ ಯಯಿ 
ಪರಸವರ್ಣಃ(8.4.58)” ಸೂತ್ರದಿಂದಲೇ ಅವಶ್ಯವಾಗಿ ಪ್ರಾಪ್ತವಾಗುತ್ತಿರುವಾಗ ಈ 
ಪ್ರಕೃತ ಸೂತ್ರವು ಪ್ರವೃತ್ತವಾಗಿದೆ. "ಯಸ್ಯ ನಾಪ್ರಾಪ್ತೇ' (ನ + ಅಪ್ರಾಪ್ತೇ ಅಂದರೆ ಅವಶ್ಯ 
ಪ್ರಾಪ್ತೇ) ಯೋವಿಧಿರಾರಭ್ಯತೇ ಸಃ ತಸ್ಯ ಬಾಧಕೋ ಭವತಿ'. 

ಉದಾ-ತ್ವಜ್ಯರೋಷಿಗಿ ತ್ವಂ ಕರೋಷಿ(ನೀನು ಮಾಡುತ್ತಿ) 'ತೃಮ್‌ + ಕರೋಷಿ' 
ಎ೦ದಿದ್ದಾಗ, “ಮೋಇನುಸ್ಟಾರಃ(8.3.23)” ಸೂತ್ರದಿಂದ "ಮ್‌' ಕಾರಕ್ಕೆ "ಅನುಸ್ವಾರ' 
ಆದೇಶವಾಗಿ ಬರುತ್ತದೆ. ತದನಂತರ “ಮೋನನುಸ್ವಾರಃ(8.3.23)” ಸೂತ್ರದಿಂದ ನಿತ್ಯವಾಗಿ 
ಪರಸವರ್ಣವು ಪ್ರಾಪವಾದಾಗ, ಅದನ್ನು ಬಾಧಿಸಿ ಪ್ರಕೃತ ಸೂತ್ರವು ಪ್ರವೃತ್ತವಾಗುತ್ತದೆ. 
“ತ್ವಂ” ಎಂಬಲ್ಲಿ ಅನುಸ್ವಾರವು ಪದಾನ್ತವಾಗಿದೆ. ಮತ್ತು ಅದರ ಪರದಲ್ಲಿ "ಯಯ್‌' 


86 ಲಘುಸಿದ್ಧಾಂತ ಕೌಮುದೀ 


ಪ್ರತ್ಯಾಹಾರದ ವರ್ಣವಾದ "ಕ್‌' ಕಾರವು ಇದೆ. ಆದ್ದರಿಂದ ಅನುಸ್ಥಾರದ ಸ್ಥಾನದಲ್ಲಿ 
ಪರವರ್ಣವಾದ "ಕ್‌'ಕಾರಕ್ಕೆ ಸವರ್ಣಗಳಾದ “್‌'."ಖ್‌'."ಗ್‌'."ಫ್‌',"ಜ್‌' ಗಳಲ್ಲಿ ಒಂದು 
ವರ್ಣವು ಆದೇಶವಾಗಿ ಬರಬೇಕು. ಪ್ರಕೃತ ಸ್ಥಳದಲ್ಲಿ ಅನುಸ್ವಾರ ಮತ್ತು “ಜ್‌' 
ಕಾರವು ಸವರ್ಣಗಳಾಗಿವೆ. ಆದ್ದರಿಂದ "ಕ್‌' ಕಾರಕ್ಕೂ ಮತ್ತು ಅನುಸ್ವಾರಕ್ಕೂ 
ಸವರ್ಣವಾದ "ಜ್‌' ಕಾರವೇ ಆದೇಶವಾಗಿ ಬಂದು 'ತೃಜ್‌ + ಕರೋಷಿ' ಎ 
“ತ್ವಜ್ಯರೋಷಿ' ಎಂದು ರೂಪವಾಗುತ್ತದೆ. "ತ್ವಂ ಕರೋಷಿ" ಎಂಬ ಎರಡನೇ ರೂಪವು 
ವೈಕಲ್ಪಿಕ ರೂಪವಾಗಿದೆ. ಆದ್ದರಿಂದ ಪರಸವರ್ಣವು ಬರಲಿಲ್ಲ. 
((ಮ್‌' ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ 6: ಮೋ ರಾಣ ಸಮಃ ಕ್ರೌ (8.3.25) 

ವೃತ್ತಿ-ಕ್ಷಿಬನ್ನೇ ರಾಜತೌ ಪರೇ ಸಮಃ ಮಸ್ಯ "ಮ' ಏವ ಸ್ಕಾತ್‌। ಸಮ್ರಾಟ್‌। 

ಪ.ಛೇ- ಮಃ (ಪ್ರಥಮಾನ್ರ), ರಾಜಿ (ಸಪ್ತಮ್ಯನ್ರಿ, ಸಮಃ (ಷಷ್ಟ್ಯನ್ರು, ಕ್ವೌ 
(ಸಪ್ತಮ್ಯನ್ತು. 

ಅ.ವೃ.-“ಮೋನನುಸ್ವಾರಃ(8.3.23)7 ಸೂತ್ರದಿಂದ ಷಷ್ಠ (ಸವಾದ “ಮಃ” ಎಂಬ 
ಶಬ್ದವು ಅನುವೃತ್ತವಾಗುತ್ತದೆ. 

ಅರ್ಥ-"ಕ್ವಿಪ್‌' ಪ್ರತ್ಯಯವನ್ನು ಕೊನೆಯಲುಳ್ಳ "ರಾಜ್‌' ಧಾತುವು ಪರದಲ್ಲಿದ್ದಾಗ, 
ಪೂರ್ವದಲ್ಲಿರುವ "ಸಮ್‌' ಶಬ್ದದಲ್ಲಿರುವ "ಮ್‌'ಕಾರದ ಸ್ಥಾನದಲ್ಲಿ "ಮ್‌'ಕಾರವೇ 
ಆದೇಶವಾಗಿ ಬರುತ್ತದೆ. ಉದಾ-"ಸಮ್ರಾಟ್‌' ೬ "ಸಮ್‌--ರಾಜ್‌* ಕ್ವಿಪ್‌' ಎ೦ದಿದ್ದಾಗ, 
“ಕ್ವಿಪ್‌' ಪ್ರತ್ಯಯವು ಸರ್ವಾಪಹಾರಿಯಾಗಿರುವುದರಿಂದ, ಅದು ಲೋಪವಾಗಿ "ರಾಟ್‌' 
ಎಂದಾಗುತ್ತದೆ. ಇಲ್ಲಿ "ರಾಟ್‌' ಎಂಬುದು "ರಾಜ್‌' ಧಾತುವಿನ "ಕ್ವಿಪ್‌' ಪ್ರತ್ಯಯಾನ್ತ 
ರೂಪವಾಗಿದೆ. "ಸಮ್‌. ರಾಟ್‌ + (ಕ್ವಿಪ್‌ಲೋಪ)' "ಸಮ್‌ ರಾಟ್‌'. ಇಲ್ಲಿ 
“ಕ್ವಿಬನ್ತ'ವಾದ “ರಾಜ್‌' ಧಾತುವು ಪರದಲ್ಲಿರುವಾಗ, ಪೂರ್ವದಲ್ಲಿರುವ "ಸಮ್‌' ಶಬ್ದದ 
“ಮ್‌'ಕಾರದ ಸ್ಥಾನದಲ್ಲಿ “ಮ್‌'ಕಾರವೇ ಆದೇಶವಾಗಿ ಬಂದು "ಸಮ್ರಾಟ್‌' ಎಂದಾಗುತ್ತದೆ. 
"ಸಮ್ರಾಟ್‌' (ಚಕ್ರವರ್ತಿ). “ಸಮ್ರಾಟ್‌'ದೊಳಗಿರುವ "ರಾಟ್‌' ಶಬ್ದದ ವ್ಯ್ಯತ್ಪತ್ತಿ ಹೀಗಿದೆ. 
“ಸತ್‌-ಸೂ-ದ್ವಿಷ-ದ್ರುಹ-ದುಹ-ಂರುಜ-ವಿದ-ಬಿದ-ಚೈದ-ಜಿ-ನೀ- 
ರಾಜಾಮುಪಸರ್ಗೇತಪಿ ಕ್ಲಿಪ್‌(3-2-61)” ಸೂತ್ರದಿಂದ "ರಾಜ್‌' ಧಾತುವಿನ ಪರದಲ್ಲಿ 
“ಕ್ವಿಪ್‌' ಪ್ರತ್ಯಯವು ಬಂದಿದೆ, ಮತ್ತು“ವ್ರಶ್ವ-ಭ್ರಸ್ಟ-ಸೃಜ-ಮೃಜ-ಯಜ-ರಾಜ್‌-ಭ್ರಾಜ- 
ಚ್ಚ-ಶಾಂ ಷಃ(8-2-36)” ಸೂತ್ರದಿಂದ “ಜ್‌'ಕಾರದ ಸ್ಥಾನದಲ್ಲಿ “ಷ್‌' ಕಾರವು 
ಬಂದಿದೆ. ನಂತರ “ರುಲಾ೦ ಜಶೋನ್ನೇ(8.2.36)” ಸೂತ್ರದಿಂದ “ಷ್‌' ಕಾರಕ್ಕೆ 
"ಡ್‌'ಕಾರ ಬ೦ದು “ವಾವಸಾನೇ(8.4.56)” ಸೂತ್ರದಿಂದ "ಡ್‌'ಕಾರಕ್ಕೆ "ಟ್‌'ಕಾರ 
ಬಂದು "ರಾಟ್‌' ಎಂದಾಗಿದೆ. ಸಮ್‌4ರಾಟ್‌ ಎಂಬಲ್ಲಿ "ರಾಟ್‌' ಎಂಬುದು "ಕ್ಲಿಪ್‌' 
ಪ್ರತ್ಯಯಾನ್ಹವಾದ “ರಾಜ್‌' ಧಾತುವಾಗಿದೆ. ಇದು ಪರದಲ್ಲಿರುವಾಗ ಅದರ 
ಪೂರ್ವದಲ್ಲಿರುವ "ಸಮ್‌' ಶಬ್ದದ “ಮ್‌'ಕಾರಕ್ಕೆ "ಮ್‌' ಕಾರವೇ ಆದೇಶವಾಗಿ ಬರುತ್ತದೆ. 


ಹಲ್‌ ಸಳ್ಳಿ-ಪ್ರಕರಣಮ್‌ 87 


ಇಲ್ಲಿ “ಮೋತನುಸ್ಸಾರಃ (8.3.23)” ಸೂತ್ರದಿಂದ “ಮ್‌'ಕಾರಕ್ಕೆ "ಅನುಸ್ವಾರ'ವು ಬರುವ 
ಅವಕಾಶವಿದ್ದರೂ, ಅದು ಬಾರದೇ ಪ್ರಕೃತ ಸೂತ್ರದಿಂದ "ಮ್‌'ಕಾರಕ್ಕೆ "ಮ್‌' ಕಾರವೇ 
ಆದೇಶವಾಗಿ ಬಂದು, ನಂತರ ವರ್ಣಗಳ ಜೋಡಣೆಯಿಂದ "ಸಮ್ರಾಟ್‌' ಎಂಬ 
ರೂಪವು ಸಿದ್ಧವಾಗಿದೆ. 
(ವೈಕಟ್ಟಕವಾಗಿ "ಮ್‌'ಕಾರವನ್ನು ವಿಧಿಸುವ ಸೂತ್ರ). 

ಸೂತ್ರ 82: ಹೇ ಮಪರೇ ವಾ (8.3.26) 

ವೃತ್ತಿ-ಮ-ಪರೇ ಹ-ಕಾರೇಪರೇ ಮಸ್ಯ'ಮಃ' ವಾ (ಸ್ಯಾತ್‌)! ಕಿಮ್ಹ್ಮಲಯತಿ,ಕಿಂ 
ಹ್ಮಲಯತಿ 

ವಾ। ಯವಲಪರೇ ಯವಲಾ ವಾ। ಕಿಯ್ದೂ, ಃ, ಕಿಂ ಹ್ಯಃ ಕಿವೂಹ್ವಲಯತಿ, ಕಿಂ 
ಹ್ವ ಲಯತಿ। ಕಿಲೂಹ್ಲಾದಯತಿ, ಕಿಂ ಹ್ಲಾದಯತಿ। 

ಅ.ವೃ.- “ಮೋನನುಸ್ವಾರಃ (8.3.23)” ಸೂತ್ರದಿಂದ “ಷಷ್ಟ್ಯನ್ನ'ವಾದ “ಮಃ' 
ಎಂಬ ಪದವು ಮತ್ತು “ಮೋ ರಾಜಿ ಸಮಃ ಕ್ವೌ(8.3.25)7 ಸೂತ್ರದಿಂದ 
"ಪ್ರಥಮಾನ್ನ'ವಾದ "ಮಃ' ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ-"ಮ್‌'ಕಾರವನ್ನು ಪರದಲ್ಲುಳ್ಳ "ಹ್‌'ಕಾರವು ಪರದಲ್ಲಿರುವಾಗ 
ಪೂರ್ವದಲ್ಲಿರುವ "ಮ್‌'ಕಾರದ ಸ್ಥಾನದಲ್ಲಿ "ಮ್‌'ಕಾರವೇ ವಿಕಲ್ಲದಿಂದ ಆದೇಶವಾಗಿ 
ಬರುತ್ತದೆ. 

ತಾತ್ಪರ್ಯ- “ಸ್ಥಾನಿ'ಯಾದ "ಮ್‌'ಕಾರವು ಪೂರ್ವದಲ್ಲಿದ್ದು, ಪರದಲ್ಲಿ "ಹ್‌' 
ಕಾರವಿದ್ದು, ಅದರ ಪರದಲ್ಲಿ "ಮ್‌' ಕಾರವಿದ್ದಾಗ, ಒಂದು ಪಕ್ಷದಲ್ಲಿ "ಸ್ಥಾನಿ'ಯಾದ 
"ಮ್‌' ಕಾರಕ್ಕೆ "ಮ್‌' ಕಾರವೇ ಆದೇಶವಾಗಿ ಬರುತ್ತದೆ. ಮತ್ತು "ಮ್‌' ಕಾರವು 
ಆದೇಶವಾಗಿ ಬಾರದಿದ್ದ ಪಕ್ಷದಲ್ಲಿ "ಸ್ಥಾನಿ'ಯಾದ "ಮ್‌'ಕಾರಕ್ಕೆ “ಮೋತನುಸ್ಟಾರಃ 
(8.3.23)” ಸೂತ್ರದಿಂದ “ಅನುಸ್ವಾರ'ವು ಆದೇಶವಾಗಿ ಬರುತ್ತದೆ. 

ಉದಾ-1. “ಕಿಮ್ಹಲಯತಿ' ಎ ಕಿಮ್‌ + ಹ್‌ ೬ ಮ್‌ + ಲಯತಿ ಎಂದಿದ್ದಾಗ, 
"ಕಿಮ್‌ ನಲ್ಲಿರುವ "ಮ್‌' ಕಾರದ ನಂತರ, "ಮ್‌' ಕಾರ ಪರಕವಾದ "ಹ್‌' ಕಾರವು 
ಪರದಲ್ಲಿರುವುದರಿಂದ, ಪ್ರಕೃತ ಸೂತ್ರದಿಂದ ಆ ಪೂರ್ವ "ಮ್‌' ಕಾರಕ್ಕೆ "ಮ್‌' 
ಕಾರವೇ ಆದೇಶವಗಿ ಬಂದು “ಕಿಮ್ಹ ಲಯತಿ' ಎಂದು ರೂಪವಾಗಿದೆ. 

ಉದಾ-2. "ಕಿಂ ಹ್ಮಲಯತಿ'ಆಕಿಮ್‌-ಹ್‌.-ಮ್‌.-ಲಯತಿ ಎಂದಿದ್ದಾಗ, ಇದು 
ವೈಕಲ್ಪಿಕರೂಪವಾಗಿರುವುದರಿ೦ದ, “ಮ್‌' ಕಾರವು ಆದೇಶವಾಗಿ ಬಾರದೇ "ಸ್ಥಾನಿ'ಯಾದ 
“ಮ್‌'ಕಾರಕ್ಕೆ“ಮೋಇನುಸ್ವಾರಃ(8.3.23)” ಸೂತ್ರದಿಂದ "ಅನುಸ್ವಾರ'ವು ಆದೇಶವಾಗಿ 
ಬಂದು "ಕಿಂ ಹ್ಮಲಯತಿ' ಎಂದು ರೂಪವಾಗುತ್ತದೆ. 

ವಾ। ಯವಲಪರೇ ಯವಲಾ ವಾ ಕಿಯ್ದ್ಯ್ಯೂಃ ಕಿಂ ಹ್ಯಃ। 
ಕಿವ್‌ಫ್ಟಲಯತಿ, ಕಿಂ ಹ್ರ ಲಯತಿ। ಕಿಲೆಹ್ಲಾದಯತಿ, ಕಿಂ ಹ್ಲಾದಯತಿ! 


88 ಲಘುಸಿದ್ಧಾಂತ ಕೌಮುದೀ 


ಅರ್ಥ- “ಮ್‌' ಕಾರವು ಪೂರ್ವದಲ್ಲಿದ್ದು ತದನಂತರ ಯ್‌,ವ್‌,ಲ್‌ ಪರಕಗಳಾದ 
“ಹ್‌' ಕಾರವು ಪರದಲ್ಲಿದ್ದಾಗ, ಅನುನಾಸಿಕವರ್ಣಗಳಾದ ಯ್‌,ವ್‌ ಲ್‌ ಗಳು "ಮ್‌' 
ಕಾರದ ಸ್ಥಾನದಲ್ಲಿ ವೈಕಲ್ಪಿಕವಾಗಿ ಆದೇಶವಾಗಿ ಬರುತ್ತವೆ. ಅನುನಾಸಿಕವು ಬಾರದಿದ್ದ 
ಪಕ್ಷದಲ್ಲಿ, “ಮ್‌” ಕಾರದ ಸ್ಥಾನದಲ್ಲಿ “ಮೋನನುಸ್ವಾರಃ (8.3.23)” ಸೂತ್ರದಿಂದ 
ಅನುಸ್ವಾರವು ಬರುತ್ತದೆ. 

ಉದಾ- 1/. "ಕಯ್ದೆ ಕನಕೆಮ್‌ + ಹ್ಯಃ ಎಂದಿದ್ದಾಗ, “ಯ್‌' ಕಾರ ಪರಕವಾದ 
“ಹ್‌' ಕಾರವು "ಮ್‌' ಕಾರದ ಪರದಲ್ಲಿರುವದರಿಂದ, ಪ್ರಕೃತ ವಾರ್ತಿಕದಿಂದ "ಮ್‌' 
ಕಾರದ ಸ್ಥಾನದಲ್ಲಿ ಅನುನಾಸಿಕವಾದ "ಯೌ' ಕಾರವು ಆದೇಶವಾಗಿ ಬಂದು “ಕಿಯ್ಚ್ಯಃ' 
ಎಂದು ರೂಪವಾಗಿದೆ. 

ಉದಾ- 1/2. ಅನುನಾಸಿಕವು ಬಾರದಿದ್ದ ಪಕ್ಷದಲ್ಲಿ, "ಕಿಂ ಹ್ಯಃ'-ಕಿಮ್‌+ಹ್ಯಃ 
ಎಂದಿದ್ದಾಗ, "ಯ್‌' ಕಾರ ಪರಕವಾದ “ಹ್‌' ಕಾರವು “ಮ್‌' ಕಾರದ 
ಪರದಲ್ಲಿರುವದರಿಂದ, “ಮೋನನುಸ್ವಾರಃ (8.3.23)” ಸೂತ್ರದಿಂದ "ಮ್‌' ಕಾರಕ್ಕೆ 
ಅನುಸ್ವಾರವು ಆದೇಶವಾಗಿ ಬಂದು "ಕಿಂ ಹ್ಯಃ' ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ "ವ್‌' ಕಾರ ಮತ್ತು "ಲ್‌' ಕಾರಗಳ ವಿಷಯದಲ್ಲಿಯೂ 
ಮೇಲಿನಂತೆಯೇ "ಮ್‌' ಕಾರಕ್ಕೆ ಅನುನಾಸಿಕ "ವ್‌' ಮತ್ತು "ಲ್‌' ಗಳೂ, ಮತ್ತು 
ಅನುಸ್ಟಾರ(0) ಬಂದು ಮುಂದಿನಂತೆ ರೂಪಗಳಾಗುತ್ತವೆ ಎಂದು ತಿಳಿಯಬೇಕು. 
2/. ಕಿವೌಹ್ವಲಯತಿ, 2/2. ಕಿಂ ಹ್ವಲಯತಿ। 3/.ಕಿಲ್‌ಹ್ಲಾದಯತಿ, 3/2.ಕಿ೦ ಹ್ಲಾದಯತಿ। 


(ವೈಕಲ್ಪಕವಾಗಿ “ನ್‌'ಕಾರಾದೇಶವನ್ನು ವಿಧಿಸುವ ಸೂತ್ರ). 

ಸೂತ್ರ -83: ನ ಪರೇ ನಃ ( 8.3.27) 

ವೃತ್ತಿ-ನಪರೇ ಹಕಾರೇ ಮಸ್ಯ ನಃ ವಾ ಕಿನ್ಹುತೇ। ಕಿಂ ಹ್ನುತೇ। 

ಆ.ವೃ.- “ಹೇ ಮಪರೇ ವಾ(8.3.26)” ಸೂತ್ರದಿಂದ "ಹೇ' ಎಂಬ ಪದವು 
ಹಾಗೆಯೇ “ಮೋಃನುಸ್ವಾರಃ(8.3.23)” ಸೂತ್ರದಿಂದ "ಮಃಳ' ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಅರ್ಥ- “ನ್‌'ಕಾರವನ್ನು ಪರದಲ್ಲುಳ್ಳ “ಹ್‌'ಕಾರವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ 
“ಮ್‌'ಕಾರದ ಸ್ಥಾನದಲ್ಲಿ “ನ್‌'ಕಾರವು ವಿಕಲ್ಲವಾಗಿ ಆದೇಶವಾಗಿ ಬರುತ್ತದೆ. 

ಉದಾಹರಣೆ-1. “ಕಿನ್ನ್ನುತೇ' - ಕಿಮ್‌ +೬ ಹ್ನುತೇ ಎಂದಿದ್ದಾಗ "ಕಿಮ್‌ 
ನಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ “ಮೋನನುಸ್ವಾರಃ(8.3.23)” ಸೂತ್ರದಿಂದ 
ಅನುಸ್ವಾರವು ಪ್ರಾಪ್ತವಾಗಬೇಕಾಗಿತ್ತು, ಆದರೆ "ನ್‌'ಕಾರವನ್ನು ಪರದಲ್ಲುಳ್ಳ "ಹ್‌' 
ಕಾರವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ 
"ನ್‌'ಕಾರಾದೇಶವು ವಿಕಲ್ಲವಾಗಿ ಬಂದು “ಕಿನ್‌ + ಹ್ನುತೇ ಇ ಕಿನ್ಹ್ನುತೇ' ಎಂಬ 
ರೂಪವು ಸಿದ್ದವಾಗುತ್ತದೆ. 


ಹಲ್‌ ಸಳ್ಳಿ-ಪ್ರಕರಣಮ್‌ 89 


ಉದಾಹರಣೆ -2. "ಕಿಂ ಹ್ನುತೇ' ಎ "ಕಿಮ್‌ + ಹ್ನುತೇ' ಎಂದಿದ್ದಾಗ, "ಕಿಮ್‌' 
ನಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ “ಮೋತನುಸ್ಟಾರಃ(8.3.23)” ಸೂತ್ರದಿಂದ 
ಅನುಸ್ವಾರವು ಬಂದು “8೦ ಹ್ನುತೇ' ಎಂದಾಗುತ್ತದೆ. 


ಸಂಧಿ - 1೦ (ಧುಡಾಗಮವನ್ನು ವೈಕಲ್ಪಕವಾಗಿ ವಿಧಿಸುವ ಸೂತ್ರ) 


ಸೂತ್ರ 84: ಡಃ ಸಿ ಧುಟ್‌ (8.3.2೨) 

ವೃತ್ತಿ- ಡಾತ್‌ ಪರಸ್ಯ ಸಸ್ಯ ಧುಟ್‌-ವಾ ಸ್ಯಾತ್‌। 

ಅ.ವೃ.- “ಹೇ ಮಪರೇ ವಾ 8.3.26)” ಸೂತ್ರದಿಂದ "ವಾ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಡ್‌' ಕಾರದ ಪರದಲ್ಲಿರುವ "ಸ್‌' ಕಾರಕ್ಕೆ "ಧುಟ್‌' ಆಗಮವು ವಿಕಲ್ಪವಾಗಿ 
ಬರುತ್ತದೆ. ಸೂತ್ರದಲ್ಲಿ “ಡಃ' ಎನ್ನುವದು ಪಣ್ಣುಮ್ಯನ್ತವಾಗಿರುವದರಿಂದ “ಡ್‌' ಕಾರದ 
ಅವ್ಯವಹಿತ ಪರದಲ್ಲಿರುವ "ಸ್‌' ಕಾರಕ್ಕೆ ಕಾರ್ಯವು ಬರುತ್ತದೆಂದು ತಿಳಿಯಬೇಕು. 
"ಸಿ' ಎಂಬುದು ಸಪ್ಪಮಿಯಲ್ಲಿರುವದರಿಂದ, ಅವ್ಯವಹಿತವಾದ ಪೂರ್ವ ವರ್ಣಕ್ಕೆ 
ಕಾರ್ಯವು ಬರುತ್ತದೆಂದರ್ಥ. ಎರಡೂ ಕಾರ್ಯಗಳು ಏಕಕಾಲಕ್ಕೆ ಬರುವದಿಲ್ಲ. 
“ಉಭಯ ನಿರ್ದೇಶೇ ಪಇ್ನಿಮೀ ನಿರ್ದೇಶೋ ಬಲೀಯಾನ್‌” ಎಂಬ ನಿಯಮದಿಂದ 
ಪಇಣ್ಸಮೀಗೇನೇ ಪ್ರಾಬಲ್ಯ ಬಂದು ಸಿ”, ಎಂಬ ಸಪ್ತಮ್ಯನ್ತವನ್ನು "ಸಸ್ಯ' ಎಂದು 
ವಿಪರಿಣಾಮಗೊಳಿಸಲಾಗಿದೆ. 

"ಧುಟ್‌' ಎ೦ಬ ಆಗಮದಲ್ಲಿ "ಟ್‌' ಕಾರವು "ಇತ್‌', "ಉ' ಕಾರವು ಅನುನಾಸಿಕ 
(ಅಚ್‌) ಆಗಿರುವದರಿಂದ “ಇತ್‌' ಆಗಿದೆ. ಕೇವಲ "ಧ್‌'ಕಾರವು ಮಾತ್ರ ಉಳಿಯುತ್ತದೆ. 
"ಧುಟ್‌' ಆಗಮವು 'ಟಿತ್‌' ಆಗಿರುವದರಿಂದ, “ಆದ್ಯನ್ನೌ ಟಕಿತೌ(1.1.46)” ಎಂಬ 
ಮುಂದಿನ ಸೂತ್ರದಿಂದ ಪರಶಬ್ದದ ಆದ್ಯವಯವವಾಗಿ ಬರುತ್ತದೆ. ಆದ್ದರಿಂದ, 

ಉದಾ-೬ “ಷಟ್‌ + ಸನ್ತಃ' (ಆರು ಸಜ್ಜನರು) ಎಂಬಲ್ಲಿ "ಟ್‌' ಕಾರದ ಸ್ಥಾನದಲ್ಲಿ 
“ರುಲಾ೦ ಜಶೋನನ್ನೇ(8.2.36)” ಸೂತ್ರದಿಂದ "ಷಡ್‌ + ಸನ್ನಃ' ಎಂದಾಗುತ್ತದೆ. 
ಇಲ್ಲಿ ಪ್ರಕೃತ ಸೂತ್ರದಿಂದ ಪದಾನ್ತವಾದ "ಡ್‌' ಕಾರದ ನಂತರ "“ಸ್‌' ಕಾರವು 
ಪರದಲ್ಲಿರುವದರಿಂದ, ಆ "ಸ್‌' ಕಾರಕ್ಕೆ ಆದ್ಯವಯವವಾಗಿ ಬಂದು "ಷಡ್‌ + ಧ್‌ + 
ಸನ್ನ ಎಂದಾಗುತ್ತದೆ. ಇಲ್ಲಿ "ಧ್‌'ಕಾರದ ನಂತರ “ಸ್‌'ಕಾರವು ಪರದಲ್ಲಿರುವದರಿಂದ, 
“ಖರಿ ಚ(8.4.55)” ಸೂತ್ರದಿಂದ "ಚರ್ತ' ಬಂದು "ಷಡ್‌ * ತ್‌ - ಸನ್ನ? 
ಎಂದಾಗಿ ಮತ್ತೆ “ಡ್‌'ಕಾರಕ್ಕೆ "ಟ್‌' ಕಾರವು ಪರದಲ್ಲಿರುವದರಿಂದ ಮತ್ತೆ ಚರ್ತ, 
ಬಂದು "ಷಟ್‌ + ತ್‌ + ಸನ್ತಃ ಎಂದಾಗಿ "ಷಟ್ಟನ್ನಃ' ಎಂದು ರೂಪವಾಗುತ್ತದೆ. 

ಉದಾ-2- "ಧುಟ್‌' ಆಗಮ ಬಾರದಿರುವ ಪಕ್ಷದಲ್ಲಿ "ಷಟ್ನನ್ನಃ' ಎಂಬ ರೂಪವು 
ಹಾಗೆಯೇ ಇರುತ್ತದೆ. 


90 ಲಘುಸಿದ್ಧಾಂತ ಕೌಮುದೀ 


('ಆದ್ಯನ್ತಾವಯವ'ವಾಗಿ ವಿಧಿಸುವ ಸೂತ್ರ). 
ಸೂತ್ರ - 85: ಆದ್ಯನೌ ಟಕಿತೌ ( 11.46) 

ವೃತ್ತಿ -ಟಿತ್‌-ಕಿತೌ ಯಸ್ಯ ಉಕ್ತೌ ತಸ್ಯ ಕ್ರಮಾತ್‌ ಆದ್ಯನ್ತ-ಅವಯವೌ ಸ್ಪಃ। 
ಷಟ್ಟಂತಃ ಷಟ್ಟಂತಃ 

ಅರ್ಥ-"ಟಿತ್‌' ಮತ್ತು "ಕಿತ್‌'ಗಳು ಯಾವ ಶಬ್ದ ಸಮುದಾಯಕ್ಕೆ "ಆಗಮ'ಗಳಾಗಿ 
ಹೇಳಲಾಗಿವಿಯೋ ಅವು ಕ್ರಮವಾಗಿ ಅದರ “ಆದಿ” ಮತ್ತು "ಅನ್ಹಾವಯವ'ಗಳಾಗಿರುವ 
ರೀತಿಯಲ್ಲಿ "ಆಗಮ'ಗಳಾಗಿ ಬರುತ್ತವೆ. ಅಂದರೆ "ಟಿತ್‌' ಆಗಮವು ಉತ್ತರ ಶಬ್ದ 
ಸಮುದಾಯಕ್ಕೆ “ಆದ್ಯವಯವ'ವಾಗಿಯೂ “ಕಿತ್‌' ಆಗಮವು ಪೂರ್ವ ಶಬ್ದ 
ಸಮುದಾಯದ “ಅನ್ನಾವಯವ'ವಾಗಿಯೂ ಬರುವುದು. “ಆಗಮ'ಗಳೆಂದರೆ ಅವು 
ಯಾವ ಶಬ್ದಕ್ಕೆ ಹೇಳಲಾಗಿವೆಯೋ ಆ ಶಬ್ದದ ಜೊತೆಗೆ ಸೇರಿಕೊಳ್ಳುತ್ತದೆ. "ಟತ್‌' 
ಆಗಿದ್ದರೆ ಆ ಅಗಮವು “ಆದ್ಯವಯವ'ವಾಗಿರುತ್ತದೆ. “ಕಿತ್‌' ಆಗಿದ್ದರೆ 
“ಅನ್ನಾವಯವ'ವಾಗಿರುತ್ತದೆ. "ಟಿತ್‌' ಎಂದರೆ "ಟ್‌'ಕಾರವನ್ನು “ಇತ್‌'ಆಗಿ ಉಳ್ಳದ್ದು 
ಎಂದರ್ಥ. "ಕಿತ್‌' ಎಂದರೆ "ಕ್‌'ಕಾರವನ್ನು “ಇತ್‌'ಆಗಿ ಉಳ್ಳದ್ದು ಎಂದರ್ಥ."ಟ್‌' 
ಇತ್‌ ಯಸ್ಯ ಸಃ-"ಟಿತ್‌'. "ಕ್‌' ಇತ್‌ ಯಸ್ಯ ಸಃ-"ಕಿತ್‌'. 

ಸೂಚನೆ:- "ಮಿತ್ರವದಾಗಮಃ, "ಶತೃವದಾದೇಶಃ', ಎಂದು ಹೇಳಿರುವುದರ 
ಅರ್ಥವೇನೆಂದರೆ, ಒಬ್ಬ ಮಿತ್ರನು ತನ್ನ ಮಿತ್ರನನ್ನು ಹೇಗೆ ಜೊತೆಗೆ ಸೇರಿಸಿಕೊಳ್ಳುವನೋ, 
ಹಾಗೆಯೇ ಆಗಮಗಳು ನಿರ್ದಿಷ್ಟವಾದ ಶಬ್ದ ಸಮುದಾಯದ ಆದ್ಯವಯವವಾಗಿಯೋ 
ಅಥವಾ “ಅನ್ನಾವಯವ'ವಾಗಿಯೋ ಸೇರಿಸಿಕೊಳ್ಳುತ್ತವೆ. 

'ಆದೇಶ'ಗಳೆಂದರೆ ಒಂದು ವರ್ಣವನ್ನು ತೆಗೆದು ಹಾಕಿ ಆ ಸ್ಥಾನವನ್ನು ಆಕ್ರಮಿಸುವ 
ವರ್ಣ ಎಂದರ್ಥ. ಹೇಗೆ ಒಬ್ಬ "ಶತೃ'ವು ತನ್ನ "ಶತ್ತು'ವನ್ನು ಕೊಂದು ಅವನ 
ಸ್ಥಾನವನ್ನು ಆಕ್ರಮಿಸುವನೋ ಆ ರೀತಿ ಆದೇಶವು ಮಾಡುತ್ತದೆ ಎಂದರ್ಥ. 

ಈ ಉದಾಹರಣೆಯು ಸಾಧಾರಣ ವಿದ್ಯಾರ್ಥಿಗಳಿಗೆ ಅರ್ಥವಾಗುವದಕ್ಕೆ 
ಹೇಳಲಾಗಿದೆ. ನಿಜವಾಗಿ ಹೇಳುವುದಾದರೆ ಯಾವ ವರ್ಣವೂ ನಾಶ ಮಾಡಲ್ಲಡುವುದಿಲ್ಲ, 
ಯಾಕೆಂದರೆ ಎಲ್ಲ ವರ್ಣಗಳು ನಿತ್ಯ 

ವೈಯಾಕರಣಿಗಳು “ಶಬ್ದಬ್ರಹ್ಮವಾದಿ'ಗಳು ("ಸ್ಫೋಟ'ವಾದಿಗಳು). ಹಾಗಾದರೆ 
“ಶತೃವತ್‌' ಎಂದು ಹೇಳಲಾಗಿದೆಯಲ್ಲ? ಅಂದರೆ ಅದರರ್ಥ ಹೀಗಿದೆ- 
“ಸುಧೀ*ಉಪಾಸ್ಕಃ' ಎಂಬ ಜಾಗದಲ್ಲಿ "ಇಕ್‌' ವರ್ಣಗಳಿಗೆ "ಯಣ್‌' ವರ್ಣಗಳು 
ಬರುತ್ತವೆ ಎಂದು ಹೇಳಲಾಗಿದೆ. “ಈ' ಕಾರವನ್ನು ಕೊಂದು "ಯ್‌'ಕಾರವು ಬರುತ್ತದೆಂದು 
ಹೇಳುತ್ತೇವೆ. ಅಂದರೆ “ಈ'ಕಾರವನ್ನು ಉಚ್ಚಾರಣೆ ಮಾಡುವುದಕ್ಕೆ ಬದಲಾಗಿ 
"ಯ್‌'ಕಾರವನ್ನು ಉಚ್ಚರಿಸಲಾಗುತ್ತದೆಂದರ್ಥ. ಮಂದಮತಿಗಳಾದ ವಿದ್ಯಾರ್ಥಿಗಳಿಗಾಗಿ 
ಈ ದೃಷ್ಟಾಂತವನ್ನು ಹೇಳಲಾಗಿದೆ. 


ಹಲ್‌ ಸನ್ಶಿ-ಪ್ರಕರಣಮ್‌ 91 


ಸಂಧಿ - 1 (ಕುಕ್‌-ಟುಕ್‌ ಆಗಮ ವಿಧಾಯಕ ಸೂತ್ರ) 
ಸೂತ್ರ - 86: ಐಳ್ಫೋಃ ಕುಕ್‌-ಟುಕ್‌ ಶರಿ। (5.3.28) 

ವೃತ್ತಿ- "ಜ'ಕಾರ-"ಣ'ಕಾರಯೊಃ ಕುಕ್‌-ಟುಕೌ ಆಗಮೌ ವಾ ಸ್ಪ ಸಃ ಶರಿ। 

ವಾ। ಚಯೋ ದ್ವಿತೀಯಾ: ಶರಿ ಪೌಷ್ಠರಸಾದೇರಿತಿ ವಾಚ್ಯಮ್‌। ಪ್ರಾಜ್ಞ ಷ್ಯಃ, 
ಪ್ರಾಜ್‌ ಖ್‌ಷಷ್ನಃ, ಪ್ರಾಜ್ಜಪ್ಯಃ ಸುಗುಣ್ಣ್‌ಷಷ್ಟಃ, ಸುಗುಣ್‌ ಠ್‌ ಷ ಷಷ್ಠಃ ಸುಗುಣ್‌ಷ ಷಷ್ಠಃ। 

ಅ.ವೃ, - “ಹೇ ಮಪರೇ ವಾ 8.3.26)” ಸೂತ್ರದಿಂದ "ವಾ' ಎಂಬ ಪದವು 
ಅನುವೃತ್ತವಾಗಿದೆ. 

ಅರ್ಥ- "“ಶರ್‌' ವರ್ಣವು ಪರದಲ್ಲಿದ್ದಾಗ, “ಜ್‌'ಕಾರ “ಣ್‌'ಕಾರಗಳಿಗೆ ಕ್ರಮವಾಗಿ 
"ಕುಕ್‌' ಮತ್ತು "ಟುಕ್‌' ಆಗಮಗಳು ವಿಕಲ್ಪವಾಗಿ ಬರುತ್ತವೆ. 

"ಕುಕ್‌' ಮತ್ತು "ಟುಕ್‌' ಗಳಲ್ಲಿ “ಹಲನ್ತ್ಯಮ್‌(1-3-3)” ಸೂತ್ರದಿಂದ ಅನ್ತ ಸ 
“ಕ್‌'ಕಾರಗಳು "“ಇತ್‌' ಸಂಜ್ಞೆಯನ್ನು ಹೊಂದುತ್ತವೆ. "ಉ'ಕಾರಗಳು 
“ಉಪದೇಶೇಇಜನುನಾಸಿಕ ಇತ್‌(1-3-2)” ಸೂತ್ರದಿಂದ ಇತ್‌ ಸಂಜ್ಞೆಯನ್ನು 
ಹೊಂದುವದರಿಂದ ಲೋಪವಾಗುತ್ತವೆ. ಇವುಗಳಲ್ಲಿ ಕ್ರಮವಾಗಿ ಆದಿವರ್ಣಗಳಾದ 
"ಕ್‌' ಮತ್ತು "ಟ್‌'ಕಾರಗಳು ಮಾತ್ರ ಉಳಿಯುತ್ತವೆ. ಈ ಎರಡೂ ಆಗಮಗಳಲ್ಲೂ 
"ಕ್‌'ಕಾರವು “ಇತ್‌' ಆಗಿರುವದರಿಂದ, ಎರಡೂ "ಕಿತ್‌' ಆಗಿರುವದರಿಂದ (ಟ್‌,ಕ್‌) 
ಕ್ರಮವಾಗಿ ಆದ್ಯವಯವವಾಗಿಯೂ ಮತ್ತು ಅಂತಾವಯವವಾಗಿಯೂ ಬರುತ್ತವೆ. 
ಆದ್ದರಿಂದ “ಜ್‌'ಕಾರಕ್ಕೆ "ಕುಕ್‌'(ಕ್‌) ಆಗಮವೂ, *ಣ್‌'ಕಾರಕ್ಕೆ "ಟುಕ್‌'(ಟ್‌) ಆಗಮಗಳು 
“ಯಥಾಸಂಖ್ಯ ಮನುದೇಶಃ ಸಮಾನಾಮ್‌ (1-3-10)” ಎಂಬ ನಿಯಮದಿಂದ ಬರುತ್ತವೆ. 

ಉದಾ-1. "ಪ್ರಾಜ್‌ + ಷಷ್ಟಃ' ಎಂದಿದ್ದಾಗ, ಪೂರ್ವ ಪದದ ಕೊನೆಯಲ್ಲಿರುವ 
“ಜ್‌'ಕಾರಕ್ಕೆ "ಕುಕ್‌" (ಕ್‌) ಆಗಮವಾಗಿ ಬರುತ್ತದೆ. ಆಗ ಪರದಲ್ಲಿ ಶರ್‌ ವರ್ಣವಾದ 
“ಷ್‌' ಕಾರವಿರುವದರಿಂದ “ಪ್ರಾಜ್‌ + ಕ್‌ + ಷಷ್ಟ ಎಂದಾಗುತ್ತದೆ. "ಕ್‌'ಕಾರ 
ಮತ್ತು "ಷ್‌'ಕಾರಗಳು ಸೇರಿದಾಗ "ಕ್ಲ್‌' ಎಂದು ಸಂಯುಕ್ತಾಕ್ಷರವಾಗುತ್ತದೆ. ಆಗ 
"ಪ್ರಾಪ್‌ + ಕ್ಷಷ್ಣಃ' - "ಪ್ರಾಜ್ಞಷ್ಟ' ಎಂದು ರೂಪವಾಗುತ್ತದೆ. ಇಲ್ಲಿ ಜಾ ಕಾರದ 
ಪರದಲ್ಲಿ "ಶರ್‌' ವರ್ಣವಾದ "ಷ್‌' ಕಾರವಿದೆ. 

ಉದಾ-2. "ಪ್ರಾಜ್‌-ಷಷ್ಠಃ' ಎಂದಿದ್ದಾಗ ಪೂರ್ವಪದದ ಕೊನೆಯಲ್ಲಿ 
"ಜ್‌'ಕಾರವಿದ್ದು ಪರದಲ್ಲಿ "ಷ್‌' (ಶರ್‌) "ವರ್ಣವಿರುವಾಗ ಪೂರ್ವಪದದ 
"'ಅನ್ಹಾವಯವ'ವಾಗಿ ಅಂದರೆ "ಜ್‌'ಕಾರದ ಪರದಲ್ಲಿ "ಕುಕ್‌' (ಕ್‌) ಆಗಮ ಬಂದು 
"ಪ್ರಾಪ್‌ಕ್‌ಷ ಷಷ್ಠಃ' ಎಂದಾಗುತ್ತದೆ. “್‌'ಕಾರ ಷ್‌'ಕಾರಗಳು ಸೇರಿ "ಕ್ಲ' ಎಂದು 
ಸಂಯುಕ್ತಾಕ್ಷರವಾಗುತ್ತದೆ. ಹೀಗಾಗಿ “ಪ್ರಾಜ್‌ಕ್ಷಷ್ಟಃ' ಎಂದಾಗುತ್ತದೆ. ಕುಕ್‌ ಆಗಮ 
ಬಾರದ ಪಕ್ಷದಲ್ಲಿ "ಪ್ರಾಜ್‌ಷಷ್ಟಃ' ಎಂದಾಗುತ್ತದೆ. 

ಉದಾ- 3. ಇದೇ ರೀತಿಯಲ್ಲಿ "ಸುಗಣ್‌4ಷಷ್ಠಃ' ಎಂದಿದ್ದಾಗ, ಪೂರ್ವಪದದ 
'ಅನ್ಹಾವಯವ'ವಾಗಿ "ಟುಕ್‌'(ಟ್‌) ಆಗಮವು ಪೂರ್ವಪದದ ಅನ್ಹಾವಯವವಾಗಿ 


92 ಲಘುಸಿದ್ಧಾಂತ ಕೌಮುದೀ 


ಅಂದರೆ “ಣ್‌'ಕಾರದ ಪರದಲ್ಲಿ ಆಗಮವಾಗಿ ಬರುತ್ತದೆ. "ಸುಗಣ್‌ಟ್‌ಷಷ್ಠಃ' 
ಎಂದಾಗುತ್ತದೆ. “ಟುಕ್‌'ಆಗಮ ಬಾರದ ಪಕ್ಷದಲ್ಲಿ "ಸುಗಣ್‌ ಷಷ್ಠಃ' ಎಂದಾಗುತ್ತದೆ. 
ವಾ ಚಯೋ ದ್ವಿತೀಯಾ: 'ಶರಿ ಪೌಷ್ಠರಸಾದೇರಿತಿ ವಾಚ್ಯಮ್‌। 


ಪ.ಚ್ಛೇ- ಚಯಃ, ದ್ವಿತೀಯಾಃ, ಶರಿ, ಪೌಷ್ಠರಸಾದೇಃ, ಇತಿ, ವಾಚ್ಯಮ್‌. ಆರು 
ಪದಗಳುಳ್ಳ ವಾರ್ತಿಕ. 

ಅರ್ಥ- “ಪೌಷ್ಠರಸಾದಿ' ಆಚಾರ್ಯರ ಮತದ ಪ್ರಕಾರ "ಶರ್‌' ಪ್ರತ್ಯಾಹಾರ 
ವರ್ಣದ ಸ್ಥಾನದಲ್ಲಿ ಆಯಾ ವರ್ಗೀಯ ಎರಡನೇಯ ವರ್ಣವು ಆದೇಶವಾಗಿ 
ಬರುತ್ತದೆ. 

ಉದಾಹರಣೆ- 1. “ಪ್ರಾಜ್‌ಖ್‌ಷಷ್ಯಃ', 2. "ಸುಗಣ್‌ಠ್‌ಷಷ್ಯಃ' ಎಂದಿದ್ದಾಗ -1. 
"ಪ್ರಾಜ್‌ ಕ್‌ ಷಷ್ಠಃ' ಎಂಬಲ್ಲಿ "ಶರ್‌' ಪರದಲ್ಲಿರುವಾಗ "ಕುಕ್‌' ಆಗಮವು 
ಅನ್ನಾವಯವವಾಗಿ ಬಂದು `ಪ್ರಾಜ್‌ ಕ್‌ ಷಷ್ಠಃ' ಎಂದಾಗಿದೆ. ಈ ವಾರ್ತಿಕದ 
ಪ್ರಕಾರ "ಕ್‌' ಎಂಬ "ಚಯ್‌' ವರ್ಣದ ಸ್ಥಳದಲ್ಲಿ ಅದರ ವರ್ಗೀಯ ಅಕ್ಷರವಾದ 
"ಖ್‌' ವರ್ಣವು “ಶರ್‌' ಪರದಲ್ಲಿರುವಾಗ ಆದೇಶವಾಗಿ ಬರುತ್ತದೆ. ಹೀಗಾಗಿ 
"ಪ್ರಾಜ್‌ಖ್‌ಷಷ್ಟಃ' ಎಂದಾಗುತ್ತದೆ. (ಪ್ರಾಚೀನನಾದ ಆರನೇಯವನು ಎಂದರ್ಥ). 
ಇಲ್ಲಿ "ಕ್‌'ಕಾರದ ಸ್ಥಾನದಲ್ಲಿ “ಖ್‌'ಕಾರವು ಆದೇಶವಾಗಿ ಬಂದಿದೆ. 

ಉದಾ- 2."ಸುಗಣ್‌ ಠ್‌ ಷಷ್ಠಃ' - "ಸುಗಣ್‌ ಟ್‌ ಷಷ್ಯಃ' ಎಂದಿರುವಾಗ "ಷಷ್ಟಃ' 
ಎಂಬಲ್ಲಿಯ "ಷ್‌'ಕಾರವು "ಶರ್‌' ವರ್ಣವಾಗಿದೆ, ಆದ್ದರಿಂದ ಪ್ರಕೃತ ಸೂತ್ರದ 
ವಾರ್ತಿಕದಿ೦ದ "ಚಯ್‌' ಪ್ರತ್ಕಾಹಾರಾನರ್ಗತ "ಟ್‌' ಕಾರದ ದ್ವಿತೀಯ ವರ್ಣವಾದ 
"ಠ್‌'ಕಾರವು ಅನ್ನಾವಯವವಾಗಿ ಬಂದು "ಸುಗಣ್‌ ಠ್‌ ಷಷ್ಠಃ' ಎಂಬ ರೂಪವು 
ಸಿದ್ಧವಾಗುತ್ತದೆ. (ಆರನೇಯ ಗಣಿತ ವಿದ್ವಾಂಸನು ಎಂದರ್ಥ). 

(ವೈಕಲ್ತಕವಾಗಿ ಧುಟ್‌-ಆಗಮವನ್ನು ವಿಧಿಸುವ ಸೂತ್ರ). 

ಸೂತ್ರ - 87. ನಶ್ಚ (8.3.90) 

ವೃತ್ತಿ-ನಾನ್ತಾತ್‌ ಪರಸ್ಯ ಸಸ್ಯ ಧುಟ್‌-ವಾ । ಸನ್ನ್ನಃ ಸನ್ನಃ 

ಪ. ಛೇ. - ನಃ, ಚ। 

ಅ.ವೃ.-“ಡಃ ಸಿ ಧುಟ್‌(8.3.29)” ಸೂತ್ರದಿಂದ "ಸಿ' ಮತ್ತು "ಧುಟ್‌' ಎಂಬ 
ಪದಗಳು ಹಾಗೆಯೇ “ಹೇ ಮಪರೇ ವಾ (8.3.26)” ಸೂತ್ರದಿಂದ "ವಾ' ಎಂಬ 
ಪದವು ಅನುವೃತ್ತವಾಗುತ್ತವೆ. “ಪದಸ್ಕ(8-1-16)” ಎಂಬುದು ಇಲ್ಲಿ ಅಧಿಕಾರ ಸೂತ್ರ. 

ಅರ್ಥ- "ಪದಾನ್ನ'ವಾದ "ನ್‌' ಕಾರದ ನಂತರವಿರುವ “ಸ್‌' ಕಾರಕ್ಕೆ ವಿಕಲ್ಪವಾಗಿ 
"ಧುಟ್‌' ಆಗಮವು ಬರುತ್ತದೆ. 

"ಧುಟ್‌' ಆಗಮವು "ಟಿತ್‌' ಆಗಿರುವುದರಿಂದ ಪರ ಶಬ್ದದ “ಆದ್ಯವಯವ'ವಾಗಿ 
ಬರುತದೆ. 


ಹಲ್‌ ಸನ್ಫಿ-ಪ್ರಕರಣಮ್‌ 93 


ಉದಾಹರಣೆ- “ಸನ್‌-ಸಃ' ಎ೦ದಿದ್ದಾಗ "ನ್‌' ಕಾರಾನ್ಷವಾದ "ಸನ್‌' ಶಬ್ದದ 
ಪರದಲ್ಲಿ "ಸ್‌'ಕಾರವಿರುವುದರಿಂದ, ಪ್ರಕೃತ ಸೂತ್ರದಿಂದ "ಧುಟ್‌'ಆಗಮವು "ಸ್‌'ಕಾರದ 
ಆದ್ಯವಯವವಾಗಿ ಬಂದು “ಸನ್‌ ಧ್‌ ಸಃ ಎಂದಾಗುತ್ತದೆ. "ಧ್‌'ಕಾರಕ್ಕೆ “ಖರಿ 
ಚ(8-4-55)” ಸೂತ್ರದಿಂದ “ಚರ್ತ' ಬಂದು "ತ್‌'ಕಾರವಾಗಿ "ಸನ್‌ ತ್‌ ಸಃ 
ಎಂದಾಗುತ್ತದೆ. "ಧುಟ್‌' ಆಗಮ ಬಾರದ ಪಕ್ಷದಲ್ಲಿ "ಸನ್‌ ಸಃ' ಎಂದೇ ಇರುತ್ತದೆ. 

(ವೈಕಲ್ಪಕವಾಗಿ “ತುಕ್‌'ಆಗಮವನ್ನು ವಿಧಿಸುವ ಸೂತ್ರ). 
ಸೂತ್ರ - 86: ಶಿ ತುಕ್‌ ( 8.3.91 

ವೃತ್ತಿ- ಪದಾನ್ನಸ್ಯ ನಸ್ಯ ಶೇ ಪರೇ ತುಕ್‌-ವಾ। ಸಳ್ಳುಮ್ಭುಃ, ಸಜ್ಜು ಮುಸಿ ಸಣ್‌ 
ಶಂಭುಃ ಸಇಣ್‌್‌ಶಂಭುಃ 

ಅ.ವೃ.- “ನಶ್ಚ(8.3.30)” ಸೂತ್ರದಿಂದ "ನಃ ಎಂಬ ಪದವು ಮತ್ತು “ಹೇ 
ಮಪರೇ ವಾ (8.3.26)” ಸೂತ್ರದಿಂದ “ವಾ' ಎಂಬ ಪದವು ಅನುವೃತ್ತವಾಗುತ್ತವೆ. 
“ಪದಸ್ಯ(8-1-16)” ಎಂಬುದು ಇಲ್ಲಿ ಅಧಿಕಾರ ಸೂತ್ರವಾಗಿದೆ. 

ಅರ್ಥ- “ಶ್‌'ಕಾರವು ಪರದಲ್ಲಿದ್ದಾಗ “ಪದಾನ್ನ'ವಾದ "ನ್‌'ಕಾರಕ್ಕೆ ವಿಕಲ್ಪವಾಗಿ 
“ತುಕ್‌' ಆಗಮವು ಬರುತ್ತದೆ. 

“ತುಕ್‌'ನಲ್ಲಿ "ಕ್‌'ಕಾರವು “ಇತ್‌'ಆದ "ಉ'ಕಾರವು ಉಚ್ಚಾರಣಾರ್ಥ. ಹೀಗಾಗಿ 
ಕೇವಲ “ತ್‌' ಮಾತ್ರ ಉಳಿಯುತ್ತದೆ. “ತುಕ್‌'ಅಗಮವು "ಇತ್‌' ಆಗಿರುವುದರಿಂದ 
“ಕಿತ್‌'ನಲ್ಲಿರುವ "ಕ್‌' ಎಂಬ ವರ್ಣವು ಪೂರ್ವಪದದ “ಅನ್ಹಾವಯವ'ವಾಗಿ ಬರುತ್ತದೆ. 

ಉದಾಹರಣೆ- "ಸನ್‌.-ಶಮ್ಭುಃ' ಎಂಬಲ್ಲಿ "ಶ್‌'ಕಾರವು ಪರದಲ್ಲಿರುವುದರಿಂದ 
“ಪದಾನ್ತ'ವಾದ "ನ್‌'ಕಾರಕ್ಕೆ "ತುಕ್‌' ಆಗಮವು ಬರುತ್ತದೆ. ಅಂದರೆ "ನ್‌'ಕಾರದ 
ನಂತರ “ತ್‌'ಕಾರವು "ಅನ್ನಾವಯವ'ವಾಗಿ ಆಗಮವಾಗಿ ಬರುತ್ತದೆಂದರ್ಥ. ಆಗ 
"ಸನ್‌ ತ್‌ ಶಮ್ಭುಃ' ಎಂದಾಗುತ್ತದೆ. 

ಈ ಸಂದರ್ಭದಲ್ಲಿ “ಸ್ತೋಃ ಶ್ವುನಾ ಶ್ಚುಃ (8-4-40)” ಸೂತ್ರದಿಂದ “ಶ್ವುತ್ವ' 
ಸಂಧಿಗೆ ಅವಕಾಶವಿರುತ್ತದೆ. ಇಲ್ಲಿ "ತ್‌'ಕಾರದ ನಂತರ ನಿಮಿತ್ತವಾದ “ಶ್‌'ಕಾರವು 
ಪರದಲ್ಲಿರುವುದರಿಂದ “ತ್‌'ಕಾರಕ್ಕೆ "ಚ್‌'ಕಾರವು ಬಂದು “ಸನ್‌ ಚ್‌ ಶಮ್ಭುಃ' 
ಎಂದಾಗುತ್ತದೆ. 

ಉದಾಹರಣೆ-ಇಲ್ಲಿ "ಛತ್ವ' ಬಾರದೇ ಇರುವ ರೂಪ - "ತ'ವರ್ಗದ "ನ್‌'ಕಾರಕ್ಕೆ 
“ಚ್‌'ಕಾರದ ("ಚ'ವರ್ಗ) ಸಂಬಂಧವಿರುವುದರಿಂದ "ನ್‌'ಕಾರದ ಜಾಗದಲ್ಲಿ “ಚ್‌' 
ವರ್ಗದ “ಇ್‌'ಕಾರವು ಬಂದು (ಚುತ್ಸುವಾಗಿ “ಸಇಗ್‌ ಚ್‌ ಶಮ್ಭುಃ' ಎಂದಾಗುತ್ತದೆ. 
ಈ ರೂಪವು ವೃತ್ತಿಯಲ್ಲಿ ಮೂರನೇಯದ್ದಾಗಿದೆ. 

2."ಛತ್ವ' ಬಂದ ರೂಪ- “ಶಶ್ಟೋಃಟಿ (58.4.63)” ಸೂತ್ರದಿಂದ 
"ಶಮ್ಭುಳ'ವಿನಲ್ಲಿರುವ “ಶ್‌' ಸ್ಥಾನದಲ್ಲಿ ವೈಕಲ್ಲಿಕವಾಗಿ "ಛ್‌'ಕಾರವು ಆದೇಶವಾಗಿ ಬಂದು 
'ಸಣ್‌ಚ್‌ಛಮ್ಬುಃ' ಎಂದಾಗುತ್ತದೆ. ಇದು ವೃತ್ತಿಯಲ್ಲಿರುವ ಎರಡನೇ ಉದಾಹರಣೆ. 


94 ಲಘುಸಿದ್ಧಾಂತ ಕೌಮುದೀ 


1. 'ಸಣ್‌ಚ್‌ಛಮ್ಮುಃ' ಎಂದು ಎರಡನೇಯ ರೂಪವು ಸಿದ್ಧವಾಗಿರುವಾಗ “ರುರೋ 
ರುರಿ ಸವರ್ಣೇ(8-4-65)” ಸೂತ್ರವು ಪವೃತ್ತವಾಗುತ್ತದೆ. ಮೇಲಿನ ಉದಾಹರಣೆಯಲ್ಲಿ 
“ಇ್‌*ಕಾರವು *ಹಲ್‌' ವರ್ಣವಾಗಿದೆ. “ಚ್‌'ಕಾರವು "ರುರ್‌' ವರ್ಣವಾಗಿದೆ, ಅದರ 
ಪರದಲ್ಲಿರುವ "ಛಮ್ಚುಃ' ಎಂಬಲ್ಲಿ "ಛ್‌'ಕಾರವು ಪೂರ್ವವರ್ಣವಾದ *ಜ್‌'ಕಾರಕ್ಕೆ 
ಸವರ್ಣವಾಗಿದೆ. ಆದ್ದರಿಂದ “ಚ್‌'ಕಾರಕ್ಕೆ ಮೊದಲು ಲೋಪವಾಗುತ್ತದೆ. ಅದೊಂದು 
ರೂಪ. ಇದು ವಿಕಲ್ಲವಾಗಿರುವುದರಿಂದ "ಚ್‌'ಕಾರವು ಲೋಪವಾಗದೇ ಇರುವುದು 
ಎರಡನೇಯ ವೈಕಲ್ಪಿಕ ರೂಪ. 

“ಛತ್ವ'ವೂ ಸಹ ವಿಕಲ್ಲವಾಗಿರುವುದರಿಂದ "ಛತ್ವ'ವಾಗದೇ ಕೇವಲ “ಶ್‌'ಕಾರದಿಂದ 
ಕೂಡಿರುವ ರೂಪವು "ಸಣ್‌ ಚ್‌ ಶಮ್ಭುಃ'(ಸಇಗ್ಟ್‌ಶಮ್ಭುಃ). ಇದು ಮೂರನೇಯ 
ರೂಪವಾಗಿದೆ. 

“ತುಕ್‌' ಆಗಮವು ವಿಕಲ್ಪವಾಗಿರುವುದರಿ೦ದ “ತುಕ್‌'ಆಗಮ ಬಾರದೇ ಇರುವ 
ಪಕ್ಷದಲ್ಲಿ “ಸಇ್‌ಶಮ್ಳುಃ' ಎಂದು ರೂಪವಾಗುತ್ತದೆ. ಇದು ನಾಲ್ಕನೆಯ ರೂಪ. 

ಈ ಸಂಧಿಯ ರೂಪಗಳನ್ನು "“ವೈಯಾಕಣಸಿದ್ಧಾನ್ತಕೌಮುದೀ'ಯಲ್ಲಿ ಶ್ಲೋಕ 
ರೂಪವಾಗಿ ಹೇಳಲಾಗಿದೆ. 

“ಇಛೌ ಇಚಛಾ ಇಚಶಾ ಇಶಾವಿತಿ ಚತುಷ್ಟಯಮ್‌। 
ರೂಪಾಣಾಮಿಹ ವಿಜೇಯಂ ತುಕ್‌-ಛತ್ವ-ಚಲೋಪಾನಾಂ ವಿಕಲ್ಪನಾತ್‌” 
ಅಂದರೆ “ತುಕ್‌'ಆಗಮ,"ಛತ್ವ' ಮತ್ತು "ಚ್‌'ಕಾರಗಳ ಲೋಪವು ವೈಕಲ್ಜಿಕವಾಗಿ 
ಆಗುವುದರಿಂದ, "ಸನ್‌-ಶಮ್ಭ್ಚುಃ' ಎಂಬಲ್ಲಿ "ಇಗ್‌'ಕಾರ ಮತ್ತು "ಭ್‌'ಕಾರ ಇವೆರಡುನ್ನುಳ್ಳ 
ಒಂದು ರೂಪ. ಹಾಗೆಯೇ "“ಇಕ*'ಕಾರ “ಚ್‌'ಕಾರ ಮತ್ತು "ಛ್‌'ಕಾರ ಈ 
ಮೂರಕ್ಷರಗಳನ್ನೊಳಗೊಂಡ ಮತ್ತೊಂದು ರೂಪ. ಮತ್ತು “ಚ' ವರ್ಗದ “ಇ್‌'ಕಾರ 
"ಛ್‌'ಕಾರ "ಶ್‌'ಕಾರ ಇವುಗಳುಳ್ಳ ಮಗದೊಂದು ರೂಪ. ಮತ್ತು “ಇ್‌'ಕಾರ "ಶ್‌'ಕಾಠ 
ಇವೆರಡಕ್ಷರಗಳಿಂದ ಕೂಡಿದ ಇನ್ನೊಂದು ರೂಪ. ಹೀಗಾಗಿ ನಾಲ್ಕು ರೂಪಗಳು 
ಸಿದ್ಧವಾಗುತ್ತವೆ. 
ಸಂಧಿ -13 ("ಐಮುಟ್‌' ಆಗಮವನ್ನು ವಿಧಿಸುವ ಸೂತ್ರ). 
ಸೂತ್ರ - 89: ಅಮೋ ಪ್ರಸ್ಥಾದಜಿ ಐಮುಣ್‌ ನಿತ್ಯಮ್‌ ( 8.3.32) 
ವೃತ್ತಿ-ಹ್ರಸ್ವಾತ್‌ ಪರಃ ಯಃ ಜಮ್‌ ತದನ್ನಂ ಯತ್ತ್ರದಂ ತಸ್ಮಾತ್‌ ಪರಸ್ಯ ಅಚಃ 
ನಿತ್ಯಂ ಜಮುಟ್‌। ಪ್ರತ್ಯಜ್‌ಜಾತ್ಮಾ ಸುಗಣ್ಣೀಶಃ ಸನ್ನಚ್ಯುತಃ। 

ಪ.ಛೇ. - ಜಮಃ, ಹ್ರಸ್ವಾತ್‌, ಅಚಿ, ಜಮುಟ್‌, ನಿತ್ಯಮ್‌। 

ಅರ್ಥ.- “ಹೇ ಮಪರೇ ವಾ 8.3.26)” ಸೂತ್ರದಿಂದ ವಿಕಲ್ದಾರ್ಥವಾದ "ವಾ' 
ಎಂಬ ಶಬ್ದದ ಅನುವೃತ್ತಿಗೆ ಅವಕಾಶವಿಲ್ಲವೆಂಬುದಕ್ಕೆ “ನಿತ್ಯಂ” ಎಂಬ ಪದವನ್ನು 
ಉಪಯೋಗಿಸಲಾಗಿದೆ. "ಹ್ರಸ್ತ' ಸ್ವರದ ನಂತರ "ಜಮ್‌' ವರ್ಣಗಳು ಕೊನೆಯಲ್ಲಿದ್ದರೆ, 

ಅದರ ಪರದಲ್ಲಿರುವ "ಅಚ್‌' ವರ್ಣಗಳಿಗೆ “ಜಮುಟ್‌' ಆದ್ಯವಯವವಾಗಿಯೂ, 


ಹಲ್‌ ಸನ್ಫಿ-ಪ್ರಕರಣಮ್‌ 95 


ನಿತ್ಯವಾಗಿಯೂ ಬರುವುವು. "ಜಮುಟ್‌' ಎಂದರೆ "ಜಮ್‌. ಉಟ್‌'. "ಉ'ಕಾರ, 
"ಟ್‌'ಕಾರಗಳು “ಇತ್‌'. "ಜ್‌ಮ್‌' (ಜ್‌,ಣ್‌,ನ್‌) ವರ್ಣಗಳು ಮಾತ್ರ ಉಳಿಯುತ್ತವೆ. 
ಇದನ್ನು ಅಂದರೆ “ಜಮುಟ್‌'ನ್ನು ಪ್ರತ್ಯೇಕವಾಗಿ ಹೇಳುವಾಗ "ಜುಟ್‌', "ಣುಟ್‌', 
ನುಟ್‌' ಎಂದು ಹೇಳಬೇಕು. ಈ ಮೂರು ಆಗಮಗಳು "ಟಿತ್‌' ಆಗಿವೆ, ಆದ್ದರಿಂದ 
ಇವು ಪರಶಬ್ದದ ಆದ್ಯವಯವವಾಗಿ ಬರುತ್ತವೆ. 

ಇಲ್ಲಿ "ಜಮಃ' ಎಂದು "ಪ೦ಚಮೀ' ವಿಭಕ್ತಿಯಲ್ಲಿದೆ, "ಅಚಿ' ಎಂದು “ಸಪ್ತಮಿ'ಯೂ 
ಇದೆ. “%ಉಭಯನಿರ್ದೇಶೇ ಪಂಚಮೀನಿರ್ದೇಶೋ ಬಲೀಯಾನ್‌” ಎಂಬ 
ನಿಯಮದಿಂದ “ಜಮಃ' ಎಂಬ "ಪ೦ಚಮ್ಯನ್ಹ'ಕ್ಕೆ ಪ್ರಾಬಲ್ಯವಿರುತ್ತದೆ. ಆದ್ದರಿಂದ 
"ಅಚಿ' ಎಂಬುದನ್ನು "ಅಚಃ' ಎಂದು "ಷಷ್ಟ್ಯನ್ನ' ಮಾಡಿಕೊಳ್ಳಬೇಕು. "ಅಚ್‌'ಗೆ 
"ಟಿತ್‌'ಆಗಮ ಬರಬೇಕಾದರೆ ಆ "ಅಜಾದಿ'ಯಾದ ಶಬ್ದ ಕ್ಕೆ ಆದ್ಯವಯವವಾಗಿ "ಟಿತ್‌' 
ಆಗಮವು ಬರುತ್ತದೆ. ಆ "ಅಜಾದಿ'ಯಾದ ಶಬ್ದವು ಆದ್ಯವಯವವಾಗಿರಬೇಕು. 
ಆಗಲೇ ಆದ್ಯವಯವವಾಗಿ ಬರಲು ಸಾಧ್ಯ “ಯಥಾಸಂಖ್ಯಮನುದೇಶಃಸಮಾನಾಮ್‌(1- . 
3-10)” ಸೂತ್ರದ ನಿಯಮಾನುಸಾರವಾಗಿ “ಜ್‌', "ಣ್‌', "ನ್‌' ಎ೦ಬ ಆಗಮಗಳು, 
"ಆತ್ಮಾ, "ಈಶಃ ಮತ್ತು "ಅಚ್ಯುತಃ ಪದಗಳಿಗೆ ಆದ್ಯವಯವವಾಗಿಯೂ ಬರುತ್ತವೆ, 
ಪೂರ್ವಪದದ ಕೊನೆಯಲ್ಲಿ "ಜ್‌', "ಣ್‌', "ನ್‌' ವರ್ಣಗಳು ಕ್ರಮವಾಗಿದ್ದಾಗ ಅಂದರೆ 
ಪದದ ಕೊನೆಯಲ್ಲಿ “ಜ್‌'ಕಾರವಿದ್ದರೆ "ಜ್‌'ಕಾರವು, "ಣ್‌'ಕಾರವಿದ್ದರೆ “ಣ್‌'ಕಾರವು 
"ನ್‌'ಕಾರವಿದ್ದರೆ "ನ್‌'ಕಾರವು ಉತ್ತರಪದದ ಆದ್ಯವಯವದ ಆಗಮಗಳಾಗಿ ಬರುತ್ತವೆ. 

ಉದಾ- 1. "ಪ್ರತ್ಯಜ್‌ಜಾತ್ಕಾ!(ಜೀವಾತ್ಕಾ)- "ಪ್ರತ್ಯಜ್‌--ಆತ್ಮಾ' ಎ೦ದಿದ್ದಾಗ "ಹ್ರಸ್ವ 
ಅ'ಕಾರದ ನಂತರ "ಜ್‌' ವರ್ಣವು (ಜಮ್‌)ಇದೆ. ಪರದಲ್ಲಿ (ಆತ್ಮಾ "ಅಚ್‌' 
ವರ್ಣವಿದೆ. ಆದ್ದರಿಂದ ಉತ್ತರಪದದ ಆದಿಯಲ್ಲಿ "ಜ್‌'(ಜಮುಟ್‌)ಕಾರವು 
ಆದ್ಯವಯವವಾಗಿ ಬಂದು "ಪ್ರತ್ಯಜ್‌ಜಾತ್ಮಾ' ಎಂಬ ರೂಪವು ಸಿದ್ಧವಾಗಿದೆ. 

ಇದೇ ರೀತಿಯಲ್ಲಿ "ಸುಗಣ್‌--ಈಶಃ' ಎ೦ದಿದ್ದಾಗ “ಹಸ್ತ' ಸ್ವರದ ನಂತರ 
"ಣ್‌'(ಣಮ್‌)ಕಾರವಿದೆ. ಉತ್ತರಪದದ “ಈ” ಎಂಬ ಸ್ವರವಿದೆ. ಆದ್ದರಿಂದ "ಣ್‌' 
ಎಂಬ ಆಗಮವು (ಜಮುಟ್‌) ಉತ್ತರಪದದ ಆದ್ಯವಯವವಾಗಿ ಬಂದು 
'ಸುಗಣ್‌4ಣ್‌4ಈಶಳ ಎಂದಾಗಿ "ಸುಗಣ್ಣೀಶಃ' ಎಂದಾಗಿದೆ. 

ಉದಾ -2. "ಸನ್ನಚ್ಯುತಃ'- "ಸನ್‌. ಅಚ್ಯುತಃ' ಎ೦ದಿದ್ದಾಗ “ಜಮ್‌' ವರ್ಣವಾದ 
“ನ್‌'ಕಾರವು “ಹಸ್ತದ ನಂತರ “ಪದಾನ್ತ'ವಾಗಿದೆ. ಉತ್ತರಪದದ ಆದಿಯಲ್ಲಿ “ಅ” 
ಕಾರವಿರುವುದರಿಂದ ಈ ಪದಕ್ಕೆ ಆದ್ಯವಯವವಾಗಿ “ನ್‌''ಜಮುಟ್‌) ಆಗಮವು 
ಬಂದು "ಸನ್‌--ನ್‌.-ಅಚ್ಯುತಃ' ಎಂದಾಗಿ “ಸನ್ನಚ್ಯುತಃ' ಎಂಬ ರೂಪವನ್ನು ಪಡೆದಿದೆ. 

(ರುತ್ಮವನ್ನು ವಿಧಿಸುವ ಸೂತ್ರ). 

ಸೂತ್ರ - ೨೦: ಸಮಃ ಸುಟ ( 8.3.5) 


ವೃತ್ತಿ- ಸಮಃ ರುಃ ಸುಟಿ। 


96 ಲಘುಸಿದ್ಧಾಂತ ಕೌಮುದೀ 


ಅ.ವೃ್ಯ.-“ಮತುವಸೋ ರು ಸಮ್ದದ್ಧಾ ಛನ್ನಸಿ(8-3-1)” ಸೂತ್ರದಿಂದ “ರುಃ' 
ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ- “ಸುಟ್‌' ಪರದಲ್ಲಿದ್ದಾಗ "ಸಮ್‌' ಶಬ್ದದ "ಮ್‌' ಕಾರದ ಸ್ಥಾನದಲ್ಲಿ "ರು' 
ಆದೇಶವು ಬರುತ್ತದೆ. “ಅಲೋತನ್ಹ್ಯಸ್ಯ(1-1- 52)” ಎಂಬ ಪರಿಭಾಷಾ ಸೂತ್ರದಿಂದ 
“ಸಮ್‌' ಎಂಬ ಉಪಸರ್ಗದ ಕೊನೆಯಲ್ಲಿರುವ “ಮ್‌'ಕಾರಕ್ಕೆ “ರು' ಎಂಬ ಆದೇಶವು 
“ಸುಟ್‌' ಪರದಲ್ಲಿರುವಾಗ ಬರುವುದು. “ಸಂಪರಿಭ್ಯಾಮ್‌ ಕರೋತೌ ಭೂಷಣೇ(6- 
1-137)” ಸೂತ್ರದಿಂದ “ಸಮ್‌.-ಕೃಷ್‌'(ಕರ್ತಾ) ಎಂದಿದ್ದಾಗ, "ಸುಟ್‌' ಆಗಮವು 
ಬರುವುದು. ಈ ಆಗಮವು "ಟಿತ್‌' ಆಗಿರುವುದರಿಂದ ಆದ್ಯವಯವವಾಗಿ ಬಂದು 
“ಸಮ್‌. ಸ್‌.ಕರ್ತಾ'(ಸಮ್‌.-ಸ್ಫರ್ತಾ) ಎ೦ದಿದ್ದಾಗ, ಪೂರ್ವದಲ್ಲಿರುವ "ಸಮ್‌' ಶಬ್ದದ 
"ಮ್‌ ಕಾರಕ್ಕೆ "ರು' ಆದೇಶವು ಬಂದು "ಸರು + ಸ್ಕರ್ತಾ' ಎಂದಿದ್ದಾಗ 

(ಅನುನಾಸಿಕವನ್ನು ಆದೇಶವಾಗಿ ವಿಧಿಸುವ ಸೂತ್ರ). 
ಸೂತ್ರ - ೨91. ಅತ್ರಾನುನಾಸಿಕಃ ಪೂರ್ವಸ್ಯ ತುವಾ ( 8.9.2) 

ವೃತ್ತಿ- ಅತ್ರ ರು-ಪ್ರಕರಣೇ ರೋಃ ಪೂರ್ವಸ್ಯ ಅನುನಾಸಿಕಃ ವಾ। 

ಪ.ಛೇ. - ಅತ್ರ, ಅನುನಾಸಿಕಃ, ಪೂರ್ವಸ್ಥ, ತು, ವಾ। 

ಅರ್ಥ- ಈ "ರು' ಪ್ರಕರಣದಲ್ಲಿ "ರು'ವಿಗೆ ಪೂರ್ವದಲ್ಲಿರುವ ವರ್ಣಕ್ಕೆ ("ಸ್‌ 
ಕಾರೋತ್ತರ "ಅ'ಕಾರಕ್ಕೆ ವಿಕಲ್ಲವಾಗಿ ಅನುನಾಸಿಕವು ಆದೇಶವಾಗಿ ಬರುತ್ತದೆ. ಆಗ 
ಸ್‌4ಅಿರು+ಸ್ಕರ್ತಾ ಎಂದು ರೂಪವಿರುತ್ತದೆ. 

ಈ ಸೂತ್ರದಲ್ಲಿ "ಅತ್ರ' ಎಂಬ ಶಬ್ದವು “ಮತುವಸೋ ರು ಸಮ್ಬುದ್ದೌ ಛನ್ನಸ 
(8-3-1)” ಮೊದಲಾದ ಸೂತ್ರಗಳಿ೦ಂದ ಮಾಡಲಾಗಿರುವ "ರು'ವನ್ನು ಹೇಳುತ್ತದೆ. 
ಆದ್ದರಿಂದ “ಸ-ಸಜುಷೋರುಃ(8-2-66)” ಸೂತ್ರದಿಂದ ಬರುವ "ರು'ವೆನ್ನು 
ತೆಗೆದುಕೊಳ್ಳಬಾರದು. ಪೂರ್ವದಲ್ಲಿ ಹೇಳಿದ ಸೂತ್ರಗಳಿಂದ "ರು' ವನ್ನು ವಿಧಿಸಿದ 
ನಂತರ ಈ "ರು'ವಿಗೆ ಪೂರ್ವದಲ್ಲಿರುವ ಯಾವ "ಅಚ್‌' ವರ್ಣವಿದೆಯೋ ಅದಕ್ಕೆ 
ಇಲ್ಲಿ ಅನುನಾಸಿಕ "ಅಚ್‌'ವರ್ಣವು ಆದೇಶವಾಗಿ ಬರುತ್ತದೆ. 


ಸಂಧಿ -14. (ಅನುಸ್ಥಾರ ಆಗಮವನ್ನು ವಿಧಿಸುವ ಸೂತ್ರ). 
ಸೂತ್ರ - ೨೭. ಅನುನಾಸಿಕಾತ್‌ ಪರೋನುಸ್ಟಾರಃ (8.3.4) 
ವೃತ್ತಿ- ಅನುನಾಸಿಕಂ ವಿಹಾಯ ರೋಃ ಪೂರ್ವಸ್ಮಾತ್‌ ಪರಃ ಅನುಸ್ವಾರಾಗಮಃ। 
ಪ.ಛೇ. - ಅನುನಾಸಿಕಾತ್‌, ಪರಃ, ಅನುಸ್ವಾರಃ। 
ಅ.ವೃ.- “ಮತುವಸೋ ರು ಸಮ್ದುದ್ಧಾ ಛನ್ನಸಿ(8-3-1)” ಸೂತ್ರದಿಂದ “ರು'ವನ್ನು 
ಪಂಚಮೀ ವಿಭಕ್ತಿಯಲ್ಲಿ ವಿಪರಿಣಾಮಗೊಳಿಸಿ "ರೋಃ' ಎಂಬ ಪದವು ಮತ್ತು 
“ಅತ್ರಾನುನಾಸಿಕಃ ಪೂರ್ವಸ್ಯ ತು ವಾ8.3.2)” ಸೂತ್ರದಿಂದ “ಪೂರ್ವಸ್ಮ ಸ್ಯ' ಎಂಬ 
ಶಬ್ದವನ್ನು ವಿಭಕ್ತಿ ಪರಿಣಾಮಗೊಳಿಸಿ “ಪೂರ್ವಾತ್‌' ಎಂಬುದನ್ನು ಅನುವೃತ್ತಿ 


ಹಲ್‌ ಸನ್ಫಿ-ಪ್ರಕರಣಮ್‌ 97 


ಮಾಡಲಾಗಿದೆ. 

ಅರ್ಥ-(ಹಿ೦ದಿನ ಸೂತ್ರದಲ್ಲಿ ಹೇಳಲ್ಪಟ್ಟ) ಅನುನಾಸಿಕವು ಆದೇಶವಾಗಿ ಬರುವ 
ಪಕ್ಷವನ್ನು ಬಿಟ್ಟು ಎರಡನೇ (ವೈಕಲ್ಟಿಕ)ಪಕ್ಷದಲ್ಲಿ "ರು'ಏಗೆ ಪೂರ್ವದಲ್ಲಿ ಯಾವ 
(ಸ್ವರ) ವರ್ಣವಿದೆಯೋ ಅದರ ಪರದಲ್ಲಿ ಅನುಸ್ವಾರವು ಆಗಮವಾಗಿ ಬರುತ್ತದೆ. 
"ರು'ವಿಗೆ ಪೂರ್ವದಲ್ಲಿ ಎಂದರೆ, ಪೂರ್ವದಲ್ಲಿರುವ "ಅಚ್‌' ವರ್ಣದ ನಂತರ ಎಂದು 
ಅರ್ಥ. [ಆದರೆ ಅನುಸ್ವಾರವನ್ನು ಯಾವಾಗಲೂ ಪೂರ್ವದಲ್ಲಿರುವ "ಅಚ್‌' ವರ್ಣದ 
ಮೇಲೆ ದೇವನಾಗರಿ ಲಿಪಿಯಲ್ಲಾದರೆ ಚುಕ್ಕಿ()ಯ ರೂಪದಲ್ಲಿ ಬರೆಯಲಾಗುತ್ತದೆ. 
ಕನ್ನಡ ಲಿಪಿಯಲ್ಲಾದರೆ ಸ್ವರದ ಪರದಲ್ಲಿ ಸೊನ್ನೆಯ(೦) ರೂಪದಲ್ಲಿ ಬರೆಯಲಾಗುತ್ತದೆ 
ಎಂಬುದನ್ನು ಗಮನಿಸಬೇಕು]. 

ಸಂಧಿ - 1೮. ('ರೇಫ'ಕ್ಕೆ ವಿಸರ್ಗವನ್ನು ವಿಧಿಸುವ ಸೂತ್ರ) 

ಸೂತ್ರ - ೨3: ಖರವಸಾನಯೋರ್ವಿಸರ್ಜನೀಯಃ (8.3.15) 

ವೃತ್ತಿ- ಖರಿ ಅವಸಾನೇ ಚ ಪದಾನ್ನಸ್ಯ ರೇಫಸ್ಯ ವಿಸರ್ಗಃ 

ವಾ॥ ಸಂ-ಪುಂ-ಕಾನಾಂ ಸೊ ವಕ್ತವ್ಯಃಿ ಸೂಸ್ಸೈರ್ತಾ। ಸಂಸ್ಸರ್ತಾ। 

ಪ. ಛೇ. - ಖರ್‌-ಅವಸಾನಯೋಃ, ವಿಸರ್ಜನೀಯಖ 

ಅ. ವೃ - “ರೋರಿ(8-3-14)” ಸೂತ್ರದಿಂದ “ರೋಃ”' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಖರ್‌' ಪರದಲ್ಲಿದ್ದಾಗಲೋ ಅಥವಾ ಅವಸಾನದಲ್ಲಿ (ಕೊನೆಯ 
ವರ್ಣವಾಗಿ) ರೇಫವಿದ್ದಾಗಲೋ, ಆ ರೇಫದ ಸ್ಥಾನದಲ್ಲಿ ವಿಸರ್ಗವು ಆದೇಶವಾಗಿ 
ಬರುತ್ತದೆ.ಸಂಜ್ಞಾ ಪ್ರಕರಣದಲ್ಲಿ “ವಿಸರ್ಜನೀಯ', “ಜಿಹ್ಹಾಮೂಲೀಯ' ಮತ್ತು 
"ಉಪಧ್ಮಾನೀಯ' ಎಂದು ಮೂರು ವಿಧವಾದ ವಿಸರ್ಗಗಳನ್ನು ಹೇಳಲಾಗಿದೆ. ಅವುಗಳಲ್ಲಿ 
ವಿಸರ್ಜನೀಯವು ಅಂದರೆ ಸಾಮಾನ್ಯ ವಿಸರ್ಗವು ಇಲ್ಲಿ ವಿಧಾನ ಮಾಡಲಾಗಿದೆ. 
ಪದಾನ್ತವಾಗಿರುವ ಅವಸಾನದ ಸ್ಥಾನದಲ್ಲಿರುವ ರೇಫಕ್ಕೆ ವಿಸರ್ಗವು ಆದೇಶವಾಗಿ 
ವಿಧಿಸಲಾಗಿದೆ. ಆ ರೇಫದ ಪರದಲ್ಲಿ "ಖರ್‌' ಪ್ರತ್ಕಾಹರ ವರ್ಣವಾಗಲೀ, ಅಥವಾ 
ಸ್ವತಃ ಅವಸಾನದಲ್ಲಿರುವ ರೇಫವಾಗಲೀ ಇದ್ದರೆ ಅಂತಹ ರೇಫವೇ ಇಲ್ಲಿ 
ಗುರುತಿಸಲಾಗಿದೆ. ಇದಕ್ಕೇನೇ ವಿಸರ್ಗವು ಆದೇಶವಾಗಿ ಬರುತ್ತದೆ. ಇಲ್ಲಿ "ರು'ವಿನಲ್ಲಿ 
"ಉ' ಕಾರವು ಅನುನಾಸಿಕವಾಗಿದ್ದರಿ೦ದ “ಇತ್‌' ಆಗಿ ಲೋಪವಾಗುತ್ತದೆ. ಆಗ "ರ್‌' 
ಮಾತ್ರ ಉಳಿಯುತ್ತದೆ. 

ವಾ। ಸಂ-ಪುಂ-ಕಾನಾಂ ಸೋವಕ್ತವ್ಯಃ - 

ಅರ್ಥ -ಸಮ್‌, ಪುಮ್‌ ಮತ್ತು ಕಾನ್‌, ಗಳಿಗೆ ಸಂಬಂಧಿಸಿದ ವಿಸರ್ಗದ ಸ್ಥಾನದಲ್ಲಿ 
"ಸ್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- “ಸೂಸ್ಪೃರ್ತಾ'। "ಸಂಸ್ಕೃರ್ತಾ'! - (ಸಂಸ್ಕಾರವನ್ನು ಮಾಡುವವನು) 


98 ಲಘುಸಿದ್ಧಾಂತ ಕೌಮುದೀ 


ಇಲ್ಲಿ “ಸಮ್‌” ಎಂಬುದು ಉಪಸರ್ಗವಾಗಿದೆ. "ಕೃ' ಧಾತುವಿನ ಮೇಲೆ "ತೃಚ್‌' 
ಪ್ರತ್ಯಯ ಬಂದು “ರ್ತಾ' ಎಂದಾಗಿದೆ. “ಸಮ್ದರಿಭ್ಯಾಂ ಕರೋತೌ ಭೂಷಣೇ(6-1- 
137)” ಸೂತ್ರದಿಂದ "ಸುಟ್‌'(ಸ್‌) ಆಗಮ ಬಂದು "ಸಮ್‌ + ಸ್ಫರ್ತಾ' ಎಂದಾಗುತ್ತದೆ. 
ಈಗ “ಸಮಃ ಸುಟಿ(8.3.5)” ಸೂತ್ರದಿಂದ ಬಂದ "ಸ್ಫರ್ತಾ' ಎಂಬಲ್ಲಿರುವ "ಸ್‌'ಕಾರ 
(ಸುಟ್‌) ಪರದಲ್ಲಿರುವದರಿಂದ “ಸಮ್‌” ನಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿಯೇ 
'ರು' (ರ್‌) ಆದೇಶ ಬಂದು "ಸರ್‌ + ಸ್ಕರ್ತಾ' ಎಂದಾಗಿದೆ. “ಅತ್ರಾನುನಾಸಿಕಃ 
ಫೂರ್ವಸ್ಯ ತು ವಾ (8.3.2)” ಸೂತ್ರದಿಂದ, “ರು'(ರ್‌) ವಿನ ರೇಫಕ್ಕಿಂತ ಪೂರ್ವದಲ್ಲಿರುವ 
“ಸ್‌' ಕಾರೋತ್ತರವರ್ತಿ “ಅ'ಕಾರಕ್ಕೆ ಅನುನಾಸಿಕ “ಅ” ಕಾರವು ಬರುತ್ತದೆ. ಆಗ 
"ಸೆರ್‌+ಸ್ಕರ್ತಾ' ಎಂದಾಗುತ್ತದೆ. ಈ ಅನುನಾಸಿಕ ಆದೇಶವು ವೈಕಲ್ಪಿಕವಾಗಿದೆ. 

ಈ ಅನುನಾಸಿಕ ಬಾರದ ಪಕ್ಷದಲ್ಲಿ “ಅನುನಾಸಿಕಾತ್‌ ಪರೋನನುಸ್ವಾರಃ(8.3.4)” 
ಸೂತ್ರದಿಂದ ರೇಫಕ್ಕೆ ಪೂರ್ವದಲ್ಲಿ ಅನುಸ್ವಾರಾಗಮವು ಬಂದು "ಸಂರ್‌.ಸ್ಕರ್ತಾ' 
ಎಂದಾಗುತ್ತದೆ. ಇದೇ ರೀತಿಯಲ್ಲಿ "ಸರ್‌. ಸ್ಕರ್ತಾ', "ಸಂರ್‌-ಸ್ಕರ್ತಾ' ಎಂದು ಎರಡು 
ರೂಪಗಳಾಗುತ್ತವೆ. “ಸ್ಕರ್ತಾ' ಶಬ್ದದಲ್ಲಿರುವ "ಸ್‌' ಕಾರವು "ಖರ್‌' ಪ್ರತ್ಯಾಹಾರಕ್ಕೆ 
ಸೇರಿದ ವರ್ಣವಾಗಿದೆ. ಮತ್ತು "ಸಂ' ಎಂಬುದು ಏಕಪದವಾಗಿದೆ. ಆದ್ದರಿಂದ 
"ಮ್‌' ಸ್ಥಾನದಲ್ಲಿ ಬರುವ "ರೇಫ'ವು ಪದದಲ್ಲಿಯೇ ಅಂತರ್ಗತವಾಗುತ್ತದೆ ಮತ್ತು 
ಅದು ಅಂತ್ಯದಲ್ಲೂ ಇದೆ. 

ಆದ್ದರಿಂದ ಪದಾನ್ತ ರೇಫವಾಗಿದೆ. ಆದುದರಿಂದ ಇದರ ಸ್ಥಾನದಲ್ಲಿ 
“ಖರವಸಾನಯೋರ್ವಿಸರ್ಜನೀಯಃ(8.3.15)” ಸೂತ್ರದಿ೦ದ ವಿಸರ್ಗವು ಆದೇಶವಾಗಿ 
ಬರುತ್ತದೆ. ಆಗ "ಸಃ.ಸ್ಕರ್ತಾ' ಮತ್ತು “ಸಂ1*ಸ್ಕರ್ತಾ' ಎಂದಾಗುತ್ತದೆ. ನಂತರ 
ವಿಸರ್ಗದ ಸ್ಥಾನದಲ್ಲಿ “ಎಸರ್ಜನೀಯಸ್ಯ ಸಃ(8.3.34)” ಸೂತ್ರದಿಂದ ನಿತ್ಯವಾಗಿ 
"ಸ್‌' ಕಾರವು ಬರುತ್ತದೆ. ಅದೇ ಸಂದರ್ಭದಲ್ಲಿ “ವಾ ಶರಿ(8-3-36)” ಸೂತ್ರದಿಂದ 
ವೈಕಲ್ಪಿಕವಾಗಿ ವಿಸರ್ಗವು ಆದೇಶವಾಗಿ ಬರುತ್ತದೆ. ಇಂತಹ ಸಂದರ್ಭದಲ್ಲಿ' ಈ 
ಎರಡೂ ಸೂತ್ರಗಳನ್ನು ನಿಷೇಧಿಸಿ. 

ವಾ॥ “ಸಂ-ಪುಂ-ಕಾನಾಂ ಸೊ ವಕ್ತವ್ಯಃ” ವಾರ್ತಿಕದಿಂದ ಎರಡೂ ರೂಪಗಳಲ್ಲಿ, 
'ಸ್‌' ಕಾರವು ಆದೇಶವಾಗಿ ಬಂದು, ಸೆಸ್ಟ ರ್ಟೌ। ಸಂಸ್ಸ್ಯರ್ತಾ ಎಂದು ಎರಡು 
ರೂಪಗಳಾಗುತ್ತವೆ. ವೈಯಾಕರಣ ಸಿದ್ಧಾನ್ತ ಕೌಮುದಿಯಲ್ಲಿ ಭಟ್ಟೋಜೀ ದೀಕ್ಷಿತರು 
ಸ.ಸ್‌.ಸ್ಕರ್ತಾಂಸಸ್ಸ್ಯರ್ತಾ, ಎಂಬಲ್ಲಿ ಒಂದು "ಸ್‌' ಕಾರ, ಎರಡು "ಸ್‌' ಕಾರಗಳು 
ಮತ್ತು ಮೂರು "ಸ್‌' ಕಾರಗಳು ಹಾಗೂ ಒಂದು "ಕ್‌' ಕಾರ, ಎರಡು "ಕ್‌' ಕಾರಗಳು, 
ಅನುನಾಸಿಕ ಮತ್ತು ಅನನುನಾಸಿಕಗಳಿಂದ ಕೂಡಿ (97018. 180254. 54/2108) 
108 ರೂಪಗಳನ್ನು ತೋರಿಸಿ ಕೊಟ್ಟಿದ್ದಾರೆ. 


ಸಂಧಿ -(16) (ರುತ್ಫವನ್ನು ವಿಧಿಸುವ ಸೂತ್ರ). 
ಸೂತ್ರ - ೨4: ಪುಮಃ ಖಯ್ಯಂಪರೇ ( 8.3.6) 


ಇದೆ 


ಹಲ್‌ ಸನ್ಫಿ-ಪ್ರಕರಣಮ್‌ 99 


ವೃತ್ತಿ- ಅಂ-ಪರೇ ಖಯಿ ಪುಮಃ ರುಃ ಸ್ಯಾತ್‌। ಪುಂಸ್ಕೋಕಿಲಃ | ಪುಸ್ಕೋಕಿಲ 

ಪ.ಛೇ. - ಪುಮಃ, ಖಯಿ, ಅಂ-ಪರೇ । 

ಅ.ವೃ.- “ಮತುವಸೋ ರು ಸಮ್ದುದ್ಧಾ ಛನ್ನಸಿ(8-3-1)” ಸೂತ್ರದಿಂದ “ರುಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಅಮ್‌' ಪ್ರತ್ಯಾಹಾರದ ವರ್ಣವನ್ನು ಪರದಲ್ಲಿ ಉಳ್ಳ “ಖಯ್‌' ಪ್ರತ್ಯಾಹಾರ 
ವರ್ಣವು ಪರದಲ್ಲಿದ್ದಾಗ "ಮ್‌' ಕಾರಕ್ಕೆ "ರು' ಆದೇಶವು ಬರುತ್ತದೆ. 

ಪ್ರಕೃತ ಸೂತ್ರದ ಅರ್ಥವೇನೆಂದರೆ, "ಪುಂ' ಶಬ್ದದ ನಂತರ "ಖಯ್‌' ವರ್ಣವು 
ಇದ್ದು, ಅದರ ಅವ್ಯವಹಿತ ಪರದಲ್ಲಿ "ಅಮ್‌' ವರ್ಣವು ಇರಬೇಕು. ಆಗ "ಮ್‌' 
ಕಾರಕ್ಕೆ "ರು' ಆದೇಶವು ಬರುತ್ತದೆಂದರ್ಥ. 

ಉದಾ-"ಪುಂಸ್ಕೋಕಿಲಳ"ಪೂಸ್ಕೋಕಿಲಗ(ಪುರುಷ ಕೋಕಿಲ) “ಪುಮ್‌ + ಕೋಕಿಲ? 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ ಕೋಕಿಲಃ ಎ೦ಬ ಶಬ್ದದ "ಕ್‌' ಕಾರೋತ್ತರವರ್ತಿ 
"ಓ' ಕಾರವನ್ನು “ಅಮ್‌' ಪ್ರತ್ಯಾಹರದ ವರ್ಣವೆಂದು ತಿಳಿದು ಮತ್ತು "ಕ್‌' ಕಾರವನ್ನು 
"ಖಯ್‌' ವರ್ಣವೆಂದು ತಿಳಿದು (ಕೋ ಎಂಬ ಶಬ್ದವು "ಅಮ್‌' ಪರಕವಾದ 
"ಖಯ್‌' ಎಂದು ತಿಳಿದು) "ಪುಮ್‌' ಎಂಬಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ 
“ರು (ರ್‌) ಆದೇಶವು ಬಂದ್ಳು, ಆ “ರು'(ರ್‌)ವಿನ' ಪೂರ್ವದಲ್ಲಿರುವ ನಿರನುನಾಸಿಕ- 
"ಉ'ಕಾರಕ್ಕೆ ಅನುನಾಸಿಕ 9 'ಆದೇಶವು ಬಂದು "ಪ್ರರ್‌--ಕೋಕಿಲಃ' ಎಂದಾಗುತ್ತದೆ. 

ಇಲ್ಲಿ ಅನುನಾಸಿಕ ಆದೇಶವು ವೈ ೈಕಲ್ಪಿಕವಾಗಿರುವದರಿ೦ದ, ಅನುನಾಸಿಕ ಬಾರದ 
ಪಕ್ಷದಲ್ಲಿ “ಅನುನಾಸಿಕಾತ್‌ ಪರೋನುಸ್ಟಾರಃ(5.3.4)7 ಸೂತ್ರದಿಂದ "ರೇಫ (ರ್‌)ಕ್ಕೆ 
ಪೂರ್ವದಲ್ಲಿರುವ “ಉ' ಕಾರದ ನಂತ್ಫರ ಅನುಸ್ವಾರವು ಆಗಮವಾಗಿ ಬಂದು 'ಫ್ರಂರ್‌್‌ 
ಕೋಕಿಲಃ' ಎಂದಾಗಿದೆ. ಹೀಗೆ 'ಪ್ರೆರ್‌-ಕೋಕಿಲ?, “ಪುಂರ್‌.-ಕೋಕಿಲಃ' ಎಂದು 
ಎರಡು ರೂಪಗಳಾಗಿವೆ. "ಕೋಕಿಲಃ' ಎಂಬಲ್ಲಿರುವ "ಕ್‌' ಕಾರವು "ಖರ್‌ 
ವರ್ಣವಾಗಿರುವದರಿಂದ, ಮತ್ತು "ಪುಮ್‌' ಎಂಬ ಶಬ್ದವು ಒಂದೇ ಪದವಾಗಿ 
ಇರುವುದರಿಂದ ಅದರ ಸ್ಥಾನದಲ್ಲಿ ಬಂದಂತಹ "ರೇಫ'(ರ್‌)ವು ಪದಾನ್ತವಾಗುವುದರಿಂದ, 
“ಖರವಸಾನಯೋರ್ವಿಸರ್ಜನೀಯಃ(8.3.15)” ಸೂತ್ರದಿಂದ ವಿಸರ್ಗವು ಆದೇಶವಾಗಿ 
ಬಂದು “ಪ್ರಃ + ಕೋಕಿಲಃ', "ಪುಂಃ + ಕೋಕಿಲಃ' ಎಂದು ರೂಪಗಳಾಗಿರುತ್ತವೆ. 
ಈಗ “ಸಂ-ಪುಂ-ಕಾನಾಂ ಸೊ ವಕ್ತವ್ಯಃ” ವಾರ್ತಿಕದಿಂದ ಎರಡು ರೂಪಗಳಲ್ಲಿಯೂ 
ವಿಸರ್ಗದ ಸ್ಥಾನದಲ್ಲಿ ಸ್‌ ಕಾರವು" ಆದೇಶವಾಗಿ ಬಂದು "ಪ್ರೆಸ್‌-ಕೋಕಿಲಃ&, 
ಪ್ರೆಸ್ಕೋಕಿಲಃ'” "ಪುಂಸ್‌-ಕೋಕಿರ್ಲಾಪುಂಸ್ಕೋಕಿಲಃ' ಎಂದು ಎರಡು ಎರಡು 
ರೂಪಗಳಾಗಿವೆ. 


98 ಲಘುಸಿದ್ಧಾಂತ ಕೌಮುದೀ 


ಇಲ್ಲಿ “ಸಮ್‌” ಎಂಬುದು ಉಪಸರ್ಗವಾಗಿದೆ. "ಕೃ' ಧಾತುವಿನ ಮೇಲೆ "ತೃಚ್‌' 
ಪ್ರತ್ಯಯ ಬಂದು “ರ್ತಾ' ಎಂದಾಗಿದೆ. “ಸಮ್ಪರಿಭ್ಯಾಂ ಕರೋತೌ ಭೂಷಣೇ(6-1- 
137)” ಸೂತ್ರದಿಂದ "ಸುಟ್‌'(ಸ್‌) ಆಗಮ ಬಂದು "ಸಮ್‌ + ಸ್ಫರ್ತಾ' ಎಂದಾಗುತ್ತದೆ. 
ಈಗ “ಸಮಃ ಸುಟಿ(8.3.5)” ಸೂತ್ರದಿಂದ ಬಂದ "ಸ್ಫರ್ತಾ' ಎಂಬಲ್ಲಿರುವ “ಸ್‌'ಕಾರ 
(ಸುಟ್‌) ಪರದಲ್ಲಿರುವದರಿಂದ "ಸಮ್‌' ನಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿಯೇ 
"ರು' (ರ್‌) ಆದೇಶ ಬಂದು "ಸರ್‌ + ಸ್ಫರ್ತಾ' ಎಂದಾಗಿದೆ. “ಅತ್ರಾನುನಾಸಿಕಃ 
ಫೂರ್ವಸ್ಯ ತು ವಾ (8.3.2) ಸೂತ್ರದಿಂದ, "ರು'(ರ್‌) ವಿನ ರೇಫಕ್ಕಿಂತ ಪೂರ್ವದಲ್ಲಿರುವ 
“ಸ್‌' ಕಾರೋತ್ತರವರ್ತಿ “ಅ'ಕಾರಕ್ಕೆ ಅನುನಾಸಿಕ "ಆ' ಕಾರವು ಬರುತ್ತದೆ. ಆಗ 
“ಸರ್‌.ಸ್ಫರ್ತಾ' ಎಂದಾಗುತ್ತದೆ. ಈ ಅನುನಾಸಿಕ ಆದೇಶವು ವೈಕಲ್ಲಿಕವಾಗಿದೆ. 

ಈ ಅನುನಾಸಿಕ ಬಾರದ ಪಕ್ಷದಲ್ಲಿ “ಅನುನಾಸಿಕಾತ್‌ ಪರೋತನುಸ್ಟಾರಃ(8.3.4)” 
ಸೂತ್ರದಿಂದ ರೇಫಕ್ಕೆ ಪೂರ್ವದಲ್ಲಿ ಅನುಸ್ವಾರಾಗಮವು ಬಂದು “ಸಂ+ರ್‌4+ಸ್ಪರ್ತಾ' 
ಎಂದಾಗುತ್ತದೆ. ಇದೇ ರೀತಿಯಲ್ಲಿ "ಸರ್‌. ಸ್ಫರ್ತಾ', "ಸಂರ್‌-ಸ್ಕರ್ತಾ' ಎಂದು ಎರಡು 
ರೂಪಗಳಾಗುತ್ತವೆ. "ಸ್ಕರ್ತಾ' ಶಬ್ದದಲ್ಲಿರುವ "ಸ್‌' ಕಾರವು "ಖರ್‌' ಪ್ರತ್ಕಾಹಾರಕ್ಕೆ 
ಸೇರಿದ ವರ್ಣವಾಗಿದೆ. ಮತ್ತು “ಸಂ' ಎಂಬುದು ಏಕಪದವಾಗಿದೆ. ಆದ್ದರಿಂದ 
"ಮ್‌' ಸ್ಥಾನದಲ್ಲಿ ಬರುವ "ರೇಫ'ವು ಪದದಲ್ಲಿಯೇ ಅಂತರ್ಗತವಾಗುತ್ತದೆ ಮತ್ತು 
ಅದು ಅಂತ್ಯದಲ್ಲೂ ಇದೆ. 


ಆದ್ದರಿಂದ ಪದಾನ್ತ ರೇಫವಾಗಿದೆ. ಆದುದರಿಂದ ಇದರ ಸ್ಥಾನದಲ್ಲಿ 
“ಖರವಸಾನಯೋರ್ವಿಸರ್ಜನೀಯಃ(8.3.15)” ಸೂತ್ರದಿಂದ ವಿಸರ್ಗವು ಆದೇಶವಾಗಿ 
ಬರುತ್ತದೆ. ಆಗ "ಸಃ-ಸ್ಕರ್ತಾ' ಮತ್ತು "ಸಂಃ-ಸ್ಕರ್ತಾ' ಎಂದಾಗುತ್ತದೆ. ನಂತರ 
ವಿಸರ್ಗದ ಸ್ಥಾನದಲ್ಲಿ “ವಿಸರ್ಜನೀಯಸ್ಯ ಸಃ(8.3.34)” ಸೂತ್ರದಿಂದ ನಿತ್ಯವಾಗಿ 
“ಸ್‌' ಕಾರವು ಬರುತ್ತದೆ. ಅದೇ ಸಂದರ್ಭದಲ್ಲಿ “ವಾ ಶರಿ(8-3-36)” ಸೂತ್ರದಿಂದ 
ವೈಕಲ್ಪಿಕವಾಗಿ ವಿಸರ್ಗವು ಆದೇಶವಾಗಿ ಬರುತ್ತದೆ. ಇಂತಹ ಸಂದರ್ಭದಲ್ಲಿ' ಈ 
ಎರಡೂ ಸೂತ್ರಗಳನ್ನು ನಿಷೇಧಿಸಿ. 

ವಾ। “ಸಂ-ಪುಂ-ಕಾನಾಂ ಸೊ ವಕ್ತವ್ಯಃ” ವಾರ್ತಿಕದಿಂದ ಎರಡೂ ರೂಪಗಳಲ್ಲಿ, 
"ಸ್‌' ಕಾರವು ಆದೇಶವಾಗಿ ಬಂದು, ಸೆಸ್ಸ ರ್ಕ್ಟಾ। ಸಂಸ್ಸ್ಯರ್ತಾ ಎಂದು ಎರಡು 
ರೂಪಗಳಾಗುತ್ತವೆ. ವೈಯಾಕರಣ ಸಿದ್ಧಾನ್ತ ಕೌಮುದಿಯಲ್ಲಿ ಭಟ್ಟೋಜೀ ದೀಕ್ಷಿತರು 
ಸ.ಸ್‌-ಸ್ಕರ್ತಾ-ಸೆಸ್ಸ್ಯರ್ತಾ, ಎಂಬಲ್ಲಿ ಒಂದು "ಸ್‌' ಕಾರ, ಎರಡು "ಸ್‌' ಕಾರಗಳು 
ಮತ್ತು ಮೂರು "ಸ್‌' ಕಾರಗಳು ಹಾಗೂ ಒಂದು "ಕ್‌' ಕಾರ, ಎರಡು "ಕ್‌' ಕಾರಗಳು, 
ಅನುನಾಸಿಕ ಮತ್ತು ಅನನುನಾಸಿಕಗಳಿ೦ದ ಕೂಡಿ (972218. 18X3=54. 54/2108) 
108 ರೂಪಗಳನ್ನು ತೋರಿಸಿ ಕೊಟ್ಟಿದ್ದಾರೆ. 


ಸಂಧಿ -(16) (ರುತ್ತವನ್ನು ವಿಧಿಸುವ ಸೂತ್ರ). 
ಸೂತ್ರ - ೨4: ಪುಮಃ ಖಯ್ಯಂಪರೇ ( 8.9.6) 


ಇಷ. 


ಹಲ್‌ ಸನ್ಫಿ-ಪ್ರಕರಣಮ್‌ 99 


ವೃತ್ತಿ- ಅಂ-ಪರೇ ಖಯಿ ಪುಮಃ ರುಃ ಸ್ಯಾತ್‌। ಪುಂಸ್ಕೋಕಿಲಃ । ಪ್ರಸ್ಯೋಕಿಲಃ। 

ಪ.ಛೇ. - ಪುಮಃ, ಖಯಿ, ಅಂ-ಪರೇ । 

ಅ.ವೃ.- “ಮತುವಸೋ ರು ಸಮ್ದುದ್ಧಾ ಛನ್ನಸಿ(8-3-1)” ಸೂತ್ರದಿಂದ “ರುಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಅಮ್‌' ಪ್ರತ್ಯಾಹಾರದ ವರ್ಣವನ್ನು ಪರದಲ್ಲಿ ಉಳ್ಳ "ಖಯ್‌' ಪ್ರತ್ಯಾಹಾರ 
ವರ್ಣವು ಪರದಲ್ಲಿದ್ದಾಗ "ಮ್‌' ಕಾರಕ್ಕೆ "ರು' ಆದೇಶವು ಬರುತ್ತದೆ. 

ಪ್ರಕೃತ ಸೂತ್ರದ ಅರ್ಥವೇನೆಂದರೆ, “ಪುಂ' ಶಬ್ದದ ನಂತರ "ಖಯ್‌' ವರ್ಣವು 
ಇದ್ದು, ಅದರ ಅವ್ಯವಹಿತ ಪರದಲ್ಲಿ "ಅಮ್‌' ವರ್ಣವು ಇರಬೇಕು. ಆಗ "ಮ್‌' 
ಕಾರಕ್ಕೆ "ರು' ಆದೇಶವು ಬರುತ್ತದೆಂದರ್ಥ. 

ಉದಾ-"ಪುಂಸ್ಕೋಕಿಲಳ"ಪೂಸ್ಕೋಕಿಲಗ(ಪುರುಷ ಕೋಕಿಲ) “ಪುಮ್‌ + ಕೋಕಿಲ? 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ ಕೋಕಿಲಃ ಎ೦ಬ ಶಬ್ದದ "ಕ್‌' ಕಾರೋತ್ತರವರ್ತಿ 
"ಓ' ಕಾರವನ್ನು "ಅಮ್‌' ಪ್ರತ್ಯಾಹರದ ವರ್ಣವೆಂದು ತಿಳಿದು ಮತ್ತು "ಕ್‌' ಕಾರವನ್ನು 
"ಖಯ್‌' ವರ್ಣವೆಂದು ತಿಳಿದು (ಕೋ ಎಂಬ ಶಬ್ದವು "ಅಮ್‌' ಪರಕವಾದ 
"ಖಯ್‌' ಎಂದು ತಿಳಿದು) "ಪುಮ್‌' ಎಂಬಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ 
"ರು'(ರ್‌) ಆದೇಶವು ಬಂದ್ಳು, ಆ "ರು'(ರ್‌)ವಿನ ಪೂರ್ವದಲ್ಲಿರುವ ನಿರನುನಾಸಿಕ- 
"ಉ'ಕಾರಕ್ಕೆ ಅನುನಾಸಿಕ ಕ 'ಆದೇಶವು ಬಂದು "ಪ್ರರ್‌-ಕೋಕಿಲಃ' ಎಂದಾಗುತ್ತದೆ. 

ಇಲ್ಲಿ ಸಃ ಆದೇಶವು ವೈಕಲ್ಲಿಕವಾಗಿರುವದರಿಂದ, ಅನುನಾಸಿಕ ಬಾರದ 
ಪಕ್ಷದಲ್ಲಿ “ಅನುನಾಸಿಕಾತ್‌ ಪರೋಲನುಸ್ವಾರಃ(8.3.4)” ಸೂತ್ರದಿಂದ "ರೇಫ (ರ್‌)ಕ್ಕೆ 
ಪೂರ್ವದಲ್ಲಿರುವ "ಉ' ಕಾರದ ನಂತರ ಅನುಸ್ವಾರವು ಆಗಮವಾಗಿ ಬಂದು ಫ್ರೆರ್‌್‌ 
ಕೋಕಿಲಃ' ಎಂದಾಗಿದೆ. ಹೀಗೆ 'ಪ್ರೆರ್‌-ಕೋತಲ?', "ಪುಂರ್‌.-ಕೋಕಿಲಃ' ಎಂದು 
ಎರಡು ರೂಪಗಳಾಗಿವೆ. "ಕೋಕಿಲಃ' ಎಂಬಲ್ಲಿರುವ "ಕ್‌' ಕಾರವು "ಖರ್‌' 
ವರ್ಣವಾಗಿರುವದರಿಂದ, ಮತ್ತು "ಪುಮ್‌' ಎಂಬ ಶಬ್ದವು ಒಂದೇ ಪದವಾಗಿ 
ಇರುವುದರಿಂದ ಅದರ ಸ್ಥಾನದಲ್ಲಿ ಬಂದಂತಹ "ರೇಫ'(ರ್‌)ವು ಪದಾನ್ತವಾಗುವುದರಿಂದ, 
“ಖರವಸಾನಯೋರ್ವಿಸರ್ಜನೀಯಃ (8.3.15)” ಸೂತ್ರದಿಂದ ವಿಸರ್ಗವು ಆದೇಶವಾಗಿ 
ಬಂದು “ಪ್ರಃ + ಕೋಕಿಲಃ', “ಪುಂಃ + ಕೋಕಿಲ” ಎಂದು ರೂಪಗಳಾಗಿರುತ್ತವೆ. 
ಈಗ “ಸಂ-ಪುಂ-ಕಾನಾಂ ಸೊ ವಕ್ತವ್ಯಃ” ವಾರ್ತಿಕದಿಂದ ಎರಡು ರೂಪಗಳಲ್ಲಿಯೂ 
ವಿಸರ್ಗದ ಸ್ಥಾನದಲ್ಲಿ ಸ್‌ ಕಾರವು" ಆದೇಶವಾಗಿ ಬಂದು ಪೆಸ್‌ಕೋಕಿಲಃ= 
ಪುಸ್ಕೋಕಿಲಃ' f "ಪುಂಸ್‌- ಕೋಕಿಲಃ =ಪುಂಸ್ಕೋಕಿಲಃ' ಎಂದು ಎರಡು ಎರಡು 
ರೂಪ ಗಳಾಗಿವೆ. 


100 ಲಘುಸಿದ್ಧಾಂತ ಕೌಮುದೀ 


(ಪದಾನ್ತ "ನ್‌' ಕಾರಕ್ಕೆ ರುತ್ಮವನ್ನು ವಿಧಿಸುವ ಸೂತ್ರ). 

ಸೂತ್ರ - ೨೮. ನಶ್ಶವ್ಯಪ್ರಶಾನ್‌ (8.3.7) 

ವೃತ್ತಿ- ಅಂ-ಪರೇ ಛವಿ ನಾನ್ನಸ್ಯ ಪದಸ್ಯ ರುಃ ಸ್ಯಾತ್‌; ನ ತು ಪ್ರಶಾನ್‌-ಶಬ್ದಸ್ಯ| 

ಪ.ಛೇ.- ನಃ, ಛವಿ, ಅಪ್ರಶಾನ್‌ । 

ಅ.ವೃ.- “ಮತುವಸೋ ರು ಸಮ್ದುದ್ಧೌ ಛನ್ನಸಿ(8-3-1)” ಸೂತ್ರದಿಂದ “ರುಃ' 
ಎಂಬ ಪದವೂ “ಪುಮಃ ಸಟ ಸುತೆ ಸೂತ್ರದಿಂದ "ಅಮ್ಪರೇ' ಎಂಬ 
ಪದವೂ ಅನುವೃ ತ್ತವಾಗುತ್ತವೆ. [' ಎಂಬುದು ಅಧಿಕಾರ ಸೂತ್ರ. 

ಅರ್ಥ- "ಅಮ್‌' ಪ್ರ ರ ಪರದಲ್ಲುಳ್ಳ "ಛವ್‌' ಪ್ರತ್ಯಾಹಾರ 
ವರ್ಣವು ಪರದಲ್ಲಿದ್ದಾಗ ಪದಾನ್ತವಾದ "ನ್‌' ಕಾರಕ್ಕೆ “ರು'(ರ್‌) ಆದೇಶವು ಬರುತ್ತದೆ. 
ಆದರೆ "ಪ್ರಶಾನ್‌' ಶಬ್ದದ ಅನ್ನ್ಯ "ನ್‌'ಕಾರಕ್ಕೆ ಬರುವದಿಲ್ಲ. 

ಇಲ್ಲಿ ಪೂರ್ಣ "ನ್‌' ಕಾರಾನ್ತ ಶಬ್ದಕ್ಕೆ "ರು'(ರ್‌) ಬರಬೇಕಾಗಿದ್ದಾಗ 
“ಅಲೋತನ್ಹ್ಯಸ್ಯ(11.52)” ಸೂತ್ರದಿಂದ ಅನ್ನ್ಯ "ನ್‌' ಕಾರಕ್ಕೆ "ರು (ರ್‌) ಆದೇಶವಾಗಿ 
ಬರುತ್ತದೆ. 

ಉದಾ-“ಚಕ್ರಿನ್‌* ತ್ರಾಯಸ್ವ' ಎಂಬಲ್ಲಿ ಪದಾನ್ತವಾದ "ನ್‌'ಕಾರಕ್ಕೆ "ಛವ್‌' 
ಪ್ರತ್ಯಾಹಾರದ ವರ್ಣವಾದ "ತ್‌' ಕಾರವು ಪರದಲ್ಲಿದೆ. ಅದರ ಪರದಲ್ಲಿ "ಅಮ್‌' 
ಪ್ರತ್ಯಾಹಾರದ ವರ್ಣವಾದ "ರೇಫ'(ರ್‌)ವು ಪರದಲ್ಲಿದೆ. ಆಗ “ಸ್‌'ಕಾರಕ್ಕೆ "ರುತ್ಪ'(ರ್‌) 
ಬಂದು "ಚಕ್ರಿರ್‌ + ತ್ರಾಯಸ್ಪ' ಎಂದಿದ್ದಾಗ, ಹಿಂದಿನ ' ಸೂತ್ರದಲ್ಲಿ ಬಂದ ಉದಾಹರಣೆ 
ಗಳಂತೆ ಅನುನಾಸಿಕ ಮತ್ತು ಅನುಸ್ವಾರಗಳು ಬಂದು “ಚಕ್ರಿರ್‌ + ತ್ರಾಯಸ್ವ' ಮತ್ತು 
“ಚಕ್ರಿಂರ್‌--ತ್ರಾಯಸ್ವ' ಎಂದಾಗುತ್ತವೆ. “ನಂತರ “ಖರವಸಾನಯೋರ್ವಿಸರ್ಜನೀಯಃ 
(8.3.15)” ಸೂತ್ರದಿಂದ “ರೇಫ ರ್‌ಕ್ಕ ವಿಸರ್ಗ ಬಂದು "ಚಕ್ರ ತ್ರಾಯಸ್ತ' ಮುನು 
“ಚಂ೬ತ್ರಾಯಸ್ಸ' ಎಂದಾಗುತ್ತದೆ. 

(ವಿಸರ್ಗಕ್ಕೆ "ಸ್‌' ಕಾರಾದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - ೨6: ವಿಸರ್ಜನೀಯಸ್ಯ ಸಃ ( 6.3.94) 
ವೃತ್ತಿ-ಖರಿ ವಿಸರ್ಜನೀಯಸ್ಕ ಸಃ ಸ್ಯಾತ್‌ । ಚಕ್ರಿ ಕ್ರಿಸ್ತಾಯಸ್ವ, ಚಕ್ರಿಂಸ್ತಾಯಸ್ವ । 


ವ್‌ 


ಅಪ್ರಶಾನ್‌ ಕಿಮ್‌) ಪ್ರಶಾನ್‌ ತನೋತಿ ಪದಾನ್ರಸ್ಯ ಇತಿ "ಮ್‌ ಹನಿ । 


ಯಿ 


ಅ.ವ್ಯ.- “ಖರವಸಾನಯೋರ್ವಿಸರ್ಜನೀಯಃ(8.3.15)” ಸೂತ್ರದಿಂದ "ಖರ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಖರ್‌' ವರ್ಣವು ಪರದಲ್ಲಿರುವಾಗ ವಿಸರ್ಜನೀಯ-ವಿಸರ್ಗದ ಸ್ಥಾನದಲ್ಲಿ 
"ಸ್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ಚಕ್ರಿ.-ತ್ರಾಯಸ್ವ ಮತ್ತು ಚಕ್ರಿಂ--ತ್ರಾಯಸ್ವ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 


wy 


ವಿಸರ್ಗಕ್ಕೆ ಸ್‌ ಕಾರ ಆದೇಶವಾಗಿ ಬಂದು, ಇಚ್ರೆಸ್‌ತ್ರಾಯಸ- ಚಸಿಸಾ ಸ್ಷ' 


ಮೆ ವ 


ಹಲ್‌ ಸನ್ಳಿ-ಪ್ರಕರಣಮ್‌ 101 


ಮತ್ತು “ಚಕ್ರಿಂಸ್‌*-ತ್ರಾಯಸ್ವ ಎ ಚಕ್ರಿಂಸ್ತಾಯಸ್ವ' ಎಂದು ರೂಪಗಳಾಗುತ್ತವೆ. 

"ಅಪ್ರಶಾನ್‌' ಎಂದು ಯಾಕೆ ಹೇಳಬೇಕು? ಎಂದರೆ, ಪ್ರಶಾನ್‌--ತನೋತಿ ಎಂಬಲ್ಲಿ 
“ನಶ್ಚವ್ಯಪ್ರಶಾನ್‌ (8.3.7)” ಸೂತ್ರದಿಂದ “ನ್‌'ಕಾರಕ್ಕೆ “ರುತ್ವ'(ರ್‌) ಬಂದು, 
ಪ್ರಶಾರ್‌- ತನೋತಿ ಎಂದಿದ್ದಾಗ, ಈ “ರುತ್ನ' (ರ್‌)ಕ್ಕೆ ಪ್ರಕೃತ ಸೂತ್ರದಿಂದ ವಿಸರ್ಗ 
ಬಂದರೆ “ಪ್ರಶಾಃ-ತನೋತಿ' ಎಂದಾಗಿ "ಪ್ರಶಾಸ್ತನೋತಿ' ಎಂಬ ಅನಿಷ್ಟರೂಪ ವಾಗುತ್ತಿತ್ತು. 
ಆದ್ದರಿಂದ "ಅಪ್ರಶಾನ್‌' ಎಂದು ಹೇಳಲಾಗಿದೆ. ಯಾಕೆಂದರೆ "ತ' (ತ್‌4ಅ) ಕಾರವು 
“ಅಮ್‌' ಪರಕವಾದ "ಛವ್‌' ವರ್ಣವಾಗಿದೆ. ಇಂತಹ "ಛವ್‌' ವರ್ಣವು ಪದಾನ್ತವಾದ 
"ನ್‌' ಕಾರದ ನಂತರ ಇರುವದರಿಂದ, ಈ ಅನಿಷ್ಟರೂಪವಾಗಿದೆ. "ಅಪ್ರಶಾನ್‌' ಎಂದು 
ಹೇಳಿರುವದರಿಂದ "ಪ್ರಶಾನ್‌ತನೋತಿ - ಪ್ರಶಾನ್ತನೋತಿ' ಎಂದೇ ರೂಪವಾಗುತ್ತದೆ. 

ಹಿ೦ದಿನ ಸೂತ್ರದಲ್ಲಿ "ಪದಸ್ಯ' ಎಂದು ಯಾಕೆ ಹೇಳಲಾಗಿದೆ? ಎಂಬ ಪ್ರಶ್ನೆಗೆ 
"ಹನ್ನಿ' ಎಂದು ಉತ್ತರ ಕೊಡಲಾಗಿದೆ. ಯಾಕೆಂದರೆ "ಪದಸ್ಕ' ಎಂದು ಹೇಳಿರುವದರಿಂದ 
ಪದಾನ್ತವಾದ "ನ್‌' ಕಾರಕ್ಕೆ "ರುತ್ಸ'(ರ್‌)ವು ಬರುತ್ತದೆ. ಅಪದಾಕ್ತಕ್ಕೆ ಬರುವದಿಲ್ಲ. 
ಪದಾನ್ತವೆಂದು ಹೇಳದಿದ್ದರೆ ಪದಾನ್ತ ಮತ್ತು ಅಪದಾನ್ತಗಳಾದ ಈ ಎರಡು ವಿಧವಾದ 
"ನ್‌' ಕಾರಗಳಿಗೂ ರುತ್ನವು ಬರುತ್ತಿತ್ತು. ಹನ್‌*೬ತಿ ಎಂಬಲ್ಲಿ "ಹನ್‌' ಎಂಬುದು 
ಅಪದಾನ್ರವಾಗಿದೆ. ಅಪದಾನ್ತ "ನ್‌' ಕಾರಕ್ಕೆ “ರುತ್ವ'ವು ಬಂದು ಹರ್‌--ತಿ ಎಂದಿದ್ದಾಗ, 

ಆ ರು(ರ್‌)ಗೆ ಪೂರ್ವಕ್ಕಿರುವ "ಅ' ಕಾರಕ್ಕೆ ಅನುನಾಸಿಕ "ಅ' ಆದೇಶವಾಗಿ 
ಬಂದು ಹ್‌ಅ+ ರು(ರ್‌) ಎಂದಾಗಿ, ನಂತರ "ರು'ಗೆ ವಿಸರ್ಗ ಬಂದು, ವಿಸರ್ಗಕ್ಕೆ 
“ಸ್‌' ಕಾರ ಬಂದು, "ಹಸ್ತಿ' ಎಂಬ ಅನಿಷ್ಟ ರೂಪವು ಬರುತ್ತಿತ್ತು. ಇದಕ್ಕಾಗಿ “ಪದಸ್ಕ' 
ಎಂದು ಅನುವೃತ್ತಿ ಮಾಡಿಕೊಂಡಿರುವದರಿಂದ "ಹನ್ತಿ' ಎಂಬ ರೂಪವೇ ಉಳಿಯುತ್ತದೆ. 

(ವೈಕಲ್ಪಕವಾಗಿ “"ರುತ್ಯ'ವನ್ನು ವಿಧಿಸುವ ಸೂತ್ರ) 

ಸೂತ್ರ - ೨7. ನ್ಯೂನ್‌ ಪೇ ( 8.3.10) 
ವೃತ್ತಿ- "ನ್ಶನ್‌' ಇತ್ಯಸ್ಯ ರುಃ ವಾ ಪೇ। 

ಅ.ವೃ.- “ಮತುವಸೋ ರು ಸಮ್ದುದ್ಧಾ ಛನ್ನಸಿ(8-3-1)” ಸೂತ್ರದಿಂದ "ರುಃ' 
ಪದವು ಮತ್ತು “ಉಭಯಥಕು೯ಃ(8-3-8)” ಸೂತ್ರದಿಂದ "ಉಭಯಥಾ!(ವಿಕಲ್ಪವಾಗಿ) 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಪ್‌'ಕಾರವು ಪರದಲ್ಲಿದ್ದಾಗ “ನ್ಯನ್‌' ಶಬ್ದದಲ್ಲಿರುವ "ನ್‌' ವರ್ಣದ 
ಸ್ಥಾನದಲ್ಲಿ "ರು'(ರ್‌) ಆದೇಶವು ವಿಕಲ್ಪವಾಗಿ ಬರುತ್ತದೆ. 

ಉದಾ-"ನ್ಯನ್‌.-ಪಾಹಿ' ಎಂದಿರುವಾಗ ಒಂದನೇಯ ಪದದ ಕೊನೆಯಲ್ಲಿ 
“ನ್‌'ಕಾರವಿದ್ದು ಪರದಲ್ಲಿ "ಪ್‌'ಕಾರವಿರುವುದರಿಂದ ವಿಕಲ್ಪವಾಗಿ "ಪದಾನ್ನ'ದ ನ್‌” 
ಕಾರಕ್ಕೆ "ರು' ಬರುತ್ತದೆ. 

“ಅಲೋಪನ್ರ 3-1-527” ಎಂಬ ಪರಿಭಾಷಾ ಸೂತ್ರದಿಂದ "ರು'(ರ್‌) ಎಂಬ 
ಆದೇಶವು ಪದಾನ್ತವಾದ "ನ್‌' ಕಾರಕ್ಕೆ ಬಂದು "ನ್ಯರು-ಪಾಹಿ' ಎಂದಿದ್ದಾಗ, 


102 ಲಘುಸಿದ್ಧಾಂತ ಕೌಮುದೀ 


“ರ್‌'ಗೆ ಪೂರ್ವದಲ್ಲಿರುವ್ಮನಿರನುನಾಸಿಕ "ಯ'ಕಾರಕ್ಕೆ ಅನುನಾಸಿಕ "ಯೂ'ಕಾರವು 
ಆದೇಶವಾಗಿ ಬಂದು “ನ್ಯರ್‌*ಪಾಹಿ' ಎಂದಾಗುತ್ತದೆ. “ರು'ವಿನಲ್ಲಿ "ರೇಘ' ಮಾತ್ರ 
ಉಳಿಯುವುದರಿಂದ ವಿಕಲ್ಪವಾಗಿ 'ನ್ಯಂರ್‌*ಪಾಹಿ' ಎಂದಾಗುತ್ತದೆ. ಈ “ರೇಫ ಕ 
ಬರುವ ಅದೇಶಗಳ ಬಗ್ಗೆ ಮುಂದಿನ ಸೂತ್ರದಲ್ಲಿ ವಿವರಿಸುತ್ತಾರೆ. 


(ಹಹ್ಹ್ವಾಮೂಅೀಯ, ಉಪಧ್ಯಾನೀಯಗಳನ್ನು ವಿಧಿಸುವ ಸೂತ್ರ). 
ಸೂತ್ರ - ೨8. ಕುಪ್ಪೋ: ಕ» «ಪೌ ಚ (8.3.97) 

ವೃತ್ತಿ- ಕವ್ಪರ್ಗೇ ಪವರ್ಗೇ ಚ ಪರೇ ವಿಸ್ಫರ್ಗಸ್ಯ >< ಕೋಪೌ ಸ್ತ, ಚಾತ್‌ 
ವಿಸರ್ಗಃ | ನ್ಯ್‌ಲಪಾಹಿ | ನ್ಯ೦ಲಪಾಹಿ। ನೂ ಪಾಹಿ। ನ್ಯಂಃ ಪಾಹಿ | ನ್ಯನ್‌ 
ಪಾಹಿ । 


ಪ.ಛೇ.- ಕುಪ್ಪೋಃ »<ಕೂಪೌ, ಚ । 

ಅ.ವೃ.- “ಎಸರ್ಜನೀಯಸ್ಯ ಸಃ (8.3.34)” ಸೂತ್ರದಿಂದ "ವಿಸರ್ಜನೀಯಸ್ಯ' 
ಎಂಬ ಪದವು ಅನುವ ತ್ತವಾಗುತ್ತದೆ. 

ಅರ್ಥ- “'ವರ್ಗ ಮತ್ತು "ಪ'ವರ್ಗ ಪರದಲ್ಲಿದ್ದಾಗ "ವಿಸರ್ಜನೀಯ' ರೂಪವಾದ 
ವಿಸರ್ಗ'ದ ಸ್ಥಾನದಲ್ಲಿ ಕ್ರಮವಾಗಿ “ಜಿಹ್ವಾಮೂಲೀಯ' ಮತ್ತು "ಉಪಧ್ಮಾನೀಯ'- 
ವಿಸರ್ಗಗಳು ಆದೇಶವಾಗಿ ಬರುತ್ತವೆ. ಸೂತ್ರದಲ್ಲಿರುವ "ಚ'ಕಾರದಿಂದ ವಿಸರ್ಗವು 
ಅವುಗಳಿಗೆ ಬದಲಾಗಿ ಆದೇಶವಾಗಿ ಬರುತ್ತದೆ. 


“ಜಿಹ್ವಾಮೂಲೀಯ'ವನ್ನು "»<' ಎಂಬ ಗುರುತಿನಿಂದ ಮತ್ತು "ಉಪಧ್ಮಾನೀಯ'ವನ್ನು 
"ಎ ಎಂಬ ಗುರುತಿನಿಂದ "ಬರೆಯುತ್ತಾರೆ. "ಕ'ವರ್ಗದ ಪೂರ್ವದಲ್ಲಿರುವ ವಿಸರ್ಗಕ್ಕೆ 
“ಜಿಹ್ವಾಮೂಲೀಯ'-ವಿಸರ್ಗವೆಂದು ಹ'ವರ್ಗದ ಪೂರ್ವದಲ್ಲಿರುವ ವಿಸರ್ಗಕ್ಕೆ 
"ಉಪಧ್ಯಾನೀಯ'-ವಿಸರ್ಗವೆಂದು ಕರೆಯುತ್ತಾರೆ. ಇಲ್ಲಿ “ಕ'ವರ್ಗ, “ಪ' ವರ್ಗಗಳೆಂದರೆ 
ವರ್ಗೀಯ ಎಲ್ಲ ವರ್ಣಗಳನ್ನು ಸ್ವೀಕರಿಸಬಾರದು. “ಕ್‌', "ಖ್‌' ಮತ್ತು "ಪ್‌', "ಫ್‌' 
ವರ್ಣಗಳನ್ನು ಮಾತ್ರ ಗ್ರಹಿಸಬೇಕು. 

ಉದಾ- “ನ್ವ*ಪಾಹಿ'; "ನ್ಯ೦ಪಾಹಿ' ಎಂದಿದ್ದಾಗ “ಅನುಸ್ವಾರ' ಮತ್ತು 
"ವಿಸರ್ಗ'ಗಳು ವಿಕಲ್ಪವಾಗಿ ಬರುವುದರಿಂದ ಡೆ ಪಾಹಿ”, "ನಃ ಪಾಹಿ”; "ನ್ಯಂ 
ಪಾಹಿ'; “ನ್ಯಂಃ ಪಾಹಿ', ನ್ವನ್‌--ಪಾಹಿ (ಮನುಷ್ಯರನ್ನು ರಕ್ಷಿಸಿರಿ). ಎಂಬ 
ರೂಪಗಳಾಗುತ್ತವೆ. ಮೊಟ್ಟಮೊದಲಿಗೆ "ರು' (ರ್‌)ಗೆ ವಿಸರ್ಗ ಬಂದಿರುವುದು 
“ಖರವಸಾನಯೋರ್ವಿಸರ್ಜನೀಯಃ(8.3.15)” ಸೂತ್ರದಿಂದ. ಸೂತ್ರದಲ್ಲಿ "ಚ್‌'ಕಾರ 
ಹೇಳಿರುವುದರಿಂದ “ಜಿಹ್ವಾಮೂಲೀಯ' ಮತ್ತು “ಉಪಧ್ಮಾನೀಯ'ಗಳು ವಿಕಲ್ಪವಾಗಿ 
ಬಂದಿವೆ. "ರುತ್ನ' ಬಂದ ಮೇಲೆ "ರುತ್ನ'ಕ್ಕೆ ಪೂರ್ವದಲ್ಲಿರುವ “ಸ್ವರ'(ಖು)ಕ್ಕೆ 
(“ಅತ್ರಾನುನಾಸಿಕಃ ಪೂರ್ವಸ್ಯ ತು ವಾ(8-3-2)”) ಸೂತ್ರದಿಂದ “ಅನುನಾಸಿಕ' 
(ಯೂ)ಕಾರವು ಆದೇಶವಾಗಿ ಬಂದಿದೆ. 


ಹಲ್‌ ಸನ್ಗಿ-ಪ್ರಕರಣಮ್‌ 103 


"ಅನುನಾಸಿಕ'(ಯೂ)ಕಾರವು ಬಾರದ ಪಕ್ಷದಲ್ಲಿ "ರು'(ರ್‌)ಗೆ ಪೂರ್ವದಲ್ಲಿರುವ 
“ನಿರನುನಾಸಿಕ'(ಯ)ಕಾರದ ಪರದಲ್ಲಿ “ಅನುಸ್ವಾರ'ವು ಆಗಮವಾಗಿ ಬಂದಿದೆ. 
“ಅನುಸ್ವಾರ'ವು ಪ್ರತ್ಯೇಕವಾಗಿ ಇಲ್ಲದಿರುವುದರಿಂದ ಅದನ್ನು ಪೂರ್ವದಲ್ಲಿರುವ ಸ್ವರದ 
ಮೇಲೆ * ಬರೆಯುತ್ತೇವೆ. 

ಪೂರ್ವ ಸೂತ್ರದಲ್ಲಿ "ರುತ್ಪ'(ರ್‌)ವು ವಿಕಲ್ಲವಾಗಿ ವಿಧಿಸಿರುವುದರಿಂದ "ನ್ಯನ್‌ 
ಪಾಹಿ' ಎಂದು ಸನ್ನಿ ಆಗದ ಒಂದು ರೂಪವು ಇರುತ್ತದೆ. ಹೀಗಾಗಿ ಐದು ರೂಪಗಳು 
ಇಲ್ಲಿರುತ್ತವೆ. (ನು ಪಾಹಿ, ನ್ಯಃ ಪಾಹಿ, ನ್ಯೂಂ ಪಾಹಿ, ನ್ಯಂಃ ಪಾಹಿ, ನ್ಯನ್‌ 
ಪಾಹಿ). 

(ಆಮ್ರೇಡಿತ ಸಂಜ್ಞೆಯನ್ನು ವಿಧಿಸುವ ಸೂತ್ರ.) 
ಸೂತ್ರ - ೨೨. ತಸ್ಯ ಪರಮಾಮ್ರೇಡಿತಮ್‌ ( 8.1.2) 

ವೃತ್ತಿ- ದ್ವಿರುಕ್ತಸ್ಯ ಪರಂ ಆಮ್ರೇಡಿತಂ ಸ್ಯಾತ್‌ । 

ಪ. ಛೇ. - ತಸ್ಯ, ಪರಂ, ಆಮ್ರೇಡಿತಮ್‌ । 

ಅ.ವೃ.-“ಸರ್ವಸ್ಯ ದ್ವೇ(8-1-1)” ಸೂತ್ರದಲ್ಲಿ “ದ್ವೇ” ಎಂಬ ಶಬ್ದವಿದೆ. “ತಸ್ಯ' 
ಎಂಬುದು ಆ “ದ್ವೇ” ಎಂಬ ಪದದ ಅರ್ಥವನ್ನು ಸೂಚಿಸುತ್ತದೆ. 

ಅರ್ಥ- ಒಂದು ಶಬ್ದವನ್ನು ಎರಡು ಸಲ ಉಚ್ಚಾರಣೆ ಮಾಡಿದಾಗ ಎರಡನೇಯ 
ಪದಕ್ಕೆ “ಆಮ್ರೇಡಿತ' ಎ೦ಬ ಸಂಜ್ಞೆಯು ಬರುತ್ತದೆ. 

(ರುತ್ತವನ್ನು ವಿಧಿಸುವ ಸೂತ್ರ). 
ಸೂತ್ರ - 1೦೦. ಕಾನಾಮ್ರೇಡಿತೇ (8.3.12) 

ವೃತ್ತಿ-ಕಾನ್‌-“ನ' ಕಾರಸ್ಯ ರುಃ ಸ್ಯಾತ್‌ ಆಮ್ರೇಡಿತೇ । ಕಾಸ್ಕಾನ್‌ | ಕಾಂಸ್ಕಾನ್‌। 

ಪ.ಛೇ. - ಕಾನ್‌, ಆಮೇಡಿತೇ । 

ಆ.ವೃ.-“ಮತುವಸೋ ರುಃ ಸಮ್ಮದ್ಧೌ ಛನ್ನಸಿ(8-3-1)” ಸೂತ್ರದಿಂದ "ರುಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಆಮ್ರೇಡಿತ'ವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ “ಕಾನ್‌' ಶಬ್ದದ "ನ್‌' 
ಕಾರಕ್ಕೆ "ರು' ಎಂಬುದು ಆದೇಶವಾಗಿ ಬರುತ್ತದೆ. 

“ಅಲೋತನ್ತ್ಯಸ್ಯ(1-1-52)” ಸೂತ್ರದಿಂದ ಮೊದಲನೇಯ "ಕಾನ್‌' ಶಬ್ದದ 
ಅಂತ್ಯವಾದ "ನ್‌' ಕಾರಕ್ಕೆ "ರು' ಆದೇಶವಾಗಿ ಬರುತ್ತದೆ. ಹಿಂದಿನ ಉದಾಹರಣೆಗಳಲ್ಲಿ 
ಬ೦ದ ಪ್ರಕ್ರಿಯೆಯಂತೆ ಇಲ್ಲಿಯೂ "ರು'(ರ್‌) ಬ೦ದ ಮೇಲೆ ಅದರ ಪೂರ್ವದಲ್ಲಿರುವ 
ನಿರನುನಾಸಿಕ ಸ್ವರಕ್ಕೆ ಅದೇ ವರ್ಣದ ಅನುನಾಸಿಕ ಸ್ವರವು ಆದೇಶವಾಗಿ ಬರುತ್ತದೆ. 

ವಿಕಲ್ಪವಾಗಿ-ಅನುನಾಸಿಕ ಬಾರದ ಪಕ್ಷದಲ್ಲಿ "ರು'(ರ್‌)ವಿಗೆ ಪೂರ್ವದಲ್ಲಿರುವ 
ನಿರನುನಾಸಿಕ ಸ್ವರಕ್ಕೆ ಅನುಸ್ವಾರವು ಆಗಮವಾಗಿ ಬರುತ್ತದೆ. 


104 ಲಘುಸಿದ್ಧಾಂತ ಕೌಮುದೀ 


ಉದಾಹರಣೆ-ಕಾಸ್ಕಾನ್‌, “ಕಾಂಸ್ಕಾನ್‌? "ಕಾನ್‌4ಕಾನ್‌' ಎ೦ಬ ಎರಡು ಶಬ್ದಗಳಲ್ಲಿ 
ಎರಡನೇಯ ಶಬ್ದಕ್ಕೆ “ಆಮ್ರೇಡಿತ' ಎಂದು ಹೆಸರು. "ಆಮ್ರೇಡಿತ'ವು ಪರದಲ್ಲಿದ್ದಾಗ 
ಪೂರ್ವದಲ್ಲಿರುವ “ಕಾನ್‌' ಶಬ್ದದ "ನ್‌' ಕಾರಕ್ಕೆ “ರುತ್ವ(ರ್‌) ವು ಬಂದು “ಕಾರ್‌ + 
ಕಾನ್‌' ಅಂಬಾ "ರು'(ರ್‌)ವಿಗೆ ಪೂರ್ವದಲ್ಲಿರುವ ನಿರನುನಾಸಿಕ “ಆ'ಕಾರಕ್ಕೆ 
ಅನುನಾಸಿಕ "ಆ ' ಕಾರವು ಆದೇಶವಾಗಿ ಬಂದು ಕಾರ್‌4ಕಾನ್‌' ಎಂದಾಗುತ್ತದೆ. 
ವೈಕಲ್ಪಿಕವಾಗಿ ನಿರನುನಾಸಿಕ “ಆ' ಕಾರದ ಪರದಲ್ಲಿ ಅನುಸ್ವಾರವು ಆದೇಶವಾಗಿ 
“ಕಾ೦ರ್‌*ಕಾನ್‌' ಎಂದಾಗುತ್ತದೆ. ಎರಡು ಉದಾಹರಣೆಗಳಲ್ಲೂ “ರೇಘ ಕ್ಕೆ 
“ಖರವಸಾನಯೋರ್ವಿಸರ್ಜನೀಯಃ(8-3- ತು ಸೂತ್ರದಿಂದ ವಿಸರ್ಗವು ಬಂದು 
“ಾಃ ಕಾನ್‌, ಕಾಂಃ ಕಾನ್‌' ಎಂದಾಗುತ್ತವೆ. “ಸಂಪುಂಕಾನಾಂ ಸೋ ವಕ್ಷವ್ಯಃ” 
ವಾರ್ತಿಕದಿಂದ ವಿಸರ್ಗಕ್ಕೆ “ಸ್‌'ಕಾರವು ಬಂದು "ಕಾಸ್ಕಾನ್‌', “ಕಾಂಸ್ಕಾನ್‌' ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 


(ತುಗಾಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ - 101 ಛೇ ಚ (6.1.73) 
ವೃತ್ತಿ- ಹ್ರಸ್ಥಸ್ಯ ಛೇ "ತುಕ್‌' । ಶಿವಚ್ಛಾಯಾ । 
॥ ಇತಿ ಹಲ್‌-ಸನ್ಫಿ(3) ಪ್ರಕರಣಮ್‌ ॥ 
ಅ.ವೃ.-“ಹ್ರಸ್ವಸ್ಯ ಪತಿ ಕೃತಿ ತುಕ್‌(6-1-71)” ಸೂತ್ರದಿಂದ "ಹ್ರಸ್ವಸ್ಯ' ಮತ್ತು 
“ತುಕ್‌' ಎಂಬ ಪದಗಳು ಅನುವೃತ್ತವಾಗುತ್ತವೆ. 
ಅರ್ಥ-"ಛ್‌'ಕಾರವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ “ಹಸ್ತ' ಸ್ವರಕ್ಕೆ "ತುಕ್‌' 
ಆಗಮವು ಬರುತ್ತದೆ. ಈ "ತುಕ್‌' ಆಗಮವು "ಕಿತ್‌' ಆಗಿರುವುದರಿಂದ ಪೂರ್ವ 
ಶಬ್ದದ ಅನ್ತಾವಯವವಾಗಿ ಬರುತ್ತದೆ. 


ಉದಾಹರಣೆ- "ಶಿವ.-ಛಾಯಾ' ಎಂದಿರುವಾಗ ಇಲ್ಲಿ ಪೂರ್ವಪದದಲ್ಲಿ ಹಸ್ತ 
"ಅ' ಕಾರವು ಇದ್ದು, ಇಲ್ಲಿ ಪರದಲ್ಲಿ "ಛ್‌'ಕಾರವಿದೆ. ಪ್ರಕೃತ ಸೂತ್ರದಿಂದ “ತುಕ್‌' 
ಆಗಮವು ಪೂರ್ವದಲ್ಲಿರುವ "ಅ'ಕಾರದ ನಂತರ(ಅನ್ತಾವಯವವಾಗಿ) ಬರುತ್ತದೆ. 
ಹೀಗಾಗಿ "ಶಿವತ್‌. ಛಾಯಾ' ಎಂದಾಗುತ್ತದೆ. ಇಲ್ಲಿ ಪರದಲ್ಲಿರುವ “ಚ” ವರ್ಗದ 
"ಛ್‌' ಕಾರದ ಸಂಬಂಧವು “ತ್‌'(ತವರ್ಗ)ಕಾರದ ಜೊತೆಗೆ ಇರುವುದರಿಂದ (ಶ್ಚುತ್ವ 
ಸಂಧಿಗೆ ಅವಕಾಶವಿರುವುದರಿಂದ) “ತ್‌' ಕಾರಕ್ಕೆ "ಚ್‌'ಕಾರವು ಆದೇಶವಾಗಿ ಬಂದು 
“ಶಿವಚ್‌.-ಛಾಯಾ' ಎಂದಾಗಿ “ಶಿವಚ್ಛಾಯಾ' ಎಂಬ ರೂಪವು ಸಿದ್ಧವಾಗಿದೆ. ಇಲ್ಲಿ 
“ಶಿವ' ಎಂಬಲ್ಲಿರುವ "ವ' ಕಾರೋತ್ತರವರ್ತಿ "ಅ'ಕಾರದ ನಂತರ 
"ಛ್‌'ಕಾರವಿರುವುದರಿಂದ ಪ್ರಕೃತ ಸೂತ್ರದಿಂದ ಈ ರೂಪವು ಬಂದಿದೆ. 


(ವೈಕಲ್ತಕವಾಗಿ ತುಕ್‌ ಆಗಮವನ್ನು ವಿಧಿಸುವ ಸೂತ್ರ). 
ಸೂತ್ರ - 1೦2. ಪದಾನ್ತಾದ್ದಾ (6.1.76) 
ವೃತ್ತಿ-ದೀರ್ಫಾತ್‌ ಪದಾನ್ಹಾತ್‌ ಛೇ ತುಕ್‌ ವಾ । ಲಕ್ಷಿ ನಿಚ್ಛಾಯಾ | ಲಕ್ಷಿ ನಛಾಯಾ। 


ಹಲ್‌ ಸನ್ಫಿ-ಪ್ರಕರಣಮ್‌ 105 


ಪ. ಛೇ. - ಪದಾನ್ತಾತ್‌, ವಾ । 

ಅ.ವೃ. - “ದೀರ್ಫಾತ್‌(6-1-75)” ಸೂತ್ರದಿಂದ "ದೀರ್ಫಾತ್‌' ಎಂಬ ಪದವು 
ಮತ್ತು “ಹ್ರಸ್ಥಸ್ಯ ಪಿತಿ ಕೃತಿ ತುಕ್‌(6-1-71)” ಸೂತ್ರದಿಂದ “ಹ್ರಸ್ವಸ್ಯ' ಎಂಬ ಪದಗಳು 
ಅನುವೃತ್ತವಾಗುತ್ತವೆ. 

ಅರ್ಥ - “ಪದಾನ್ತ'ದಲ್ಲಿ "ದೀರ್ಫ' ಸ್ವರವಿದ್ದು ತದನಂತರ "ಛ್‌'ಕಾರವಿದ್ದರೆ 
"ತುಕ್‌' ಆಗಮವು ವಿಕಲ್ಪವಾಗಿ ಬರುತ್ತದೆ. 

ಉದಾಹರಣೆ - "ಲಕ್ಷಿ ನಚ್ಛಾಯಾ',"ಲಕ್ಷಿ ನಛಳಾಯಾ' - "ಲಕ್ಷ್ಮೀ*ಛಾಯಾ' 
ಎಂದಿದ್ದಾಗ, ಪೂರ್ವಪದದ ಕೊನೆಯಲ್ಲಿ ದೀರ್ಫ ಸ್ವರವಾದ “ಈ'ಕಾರವಿದ್ದು, 
ತದನಂತರ ಪರದಲ್ಲಿ "ಭ್‌'ಕಾರವು ಇರುವುದರಿಂದ, ಪ್ರಕೃತ ಸೂತ್ರದಿಂದ “ತುಕ್‌' 
ಆಗಮವು ಬಂದು ಲಕ್ಷ್ಮೀತ್‌ (ತುಕ್‌) * ಛಾಯಾ ಎಂದಾಗಿ “ಶ್ವುತ್ವ' ಸಂಧಿಯಿಂದ 
“ಲಕ್ಷ್ಮೀಚ್‌ * ಛಾಯಾ'(ಲಕ್ಷ್ಮೀ ಚ್ಛಾಯಾ) ಎಂದಾಗುತ್ತದೆ. ಇಲ್ಲಿ "ತುಕ್‌' ಆಗಮವು 
“ಕಿತ್‌' ಆಗಿರುವುದರಿಂದ ಪೂರ್ವಪದದ ಕೊನೆಯಲ್ಲಿರುವ "ಈ'ಕಾರದ ನಂತರ 
ಅನ್ನಾವಯವವಾಗಿ ಬಂದಿದೆ. ಇದರ ವೈಕಲ್ಲಿಕ ರೂಪವು "ಲಕ್ಷಿ ನ ಛಾಯಾ” 
ಎಂದಿರುತ್ತದೆ. ಕಾರಣ ಇದು "ತುಕ್‌' ಆಗಮ ಬಾರದ ಪಕ್ಷವಾಗಿದೆ. 


ಇಲ್ಲ ಹಲ್‌-ಸನ್ಸಿ(3) ಪ್ರಕರಣವು ಮುಗಿಯಿತು. 


4. ಏಸರ್ಗ-ಸಸ್ಥಿ-ಪ್ರಡರಣಮ್‌ 


(ಸೂತ್ರ 62-102 ರವರೆಗೆ) 
(ವಿಸರ್ಗಕ್ಕೆ "ಸ್‌'ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - ೪3. ವಿಸರ್ಜನೀಯಸ್ಯ ಸಃ। (8.3.34) 

ವೃತ್ತಿ-ಖರಿ ವಿಸರ್ಜನೀಯಸ್ಕ ಸಃ ಸ್ಯಾತ್‌! ವಿಷ್ಣುಸ್ತಾತಾ। 

ಇದೇ ಸೂತ್ರವು ಹಲ್‌ ಸನ್ನಿ ಪ್ರಕರಣದಲ್ಲಿ (96ನೇಯ ಸೂತ್ರವಾಗಿ) 
ಹೇಳಲಾಗಿದೆ.ಇಲ್ಲಿ ಪ್ರಸಂಗಾನುಸರವಾಗಿ ಈ ಪ್ರಕರಣದಲ್ಲಿ ಮತ್ತೆ. ಹೇಳಲಾಗಿದೆ. 

ಅ.ವೃ.- “ಖರವಸಾನಯೋರ್ವಿಸರ್ಜನೀಯಃ 8-3-15)” ಸೂತ್ರದಿಂದ ಆ 
ಸೂತ್ರದ ಏಕದೇಶವಾದ "ಖರಿ' ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ- "ಖರ್‌' ವರ್ಣವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ ವಿಸರ್ಜನೀಯವಾದ 
ವಿಸರ್ಗದ ಸ್ಥಾನದಲ್ಲಿ "ಸ್‌' ಕಾರವು ಆದೇಶವಾಗಿ ಬರುತ್ತದೆ. "ಖರ್‌' ಪ್ರತ್ಯಾಹಾರದಲ್ಲಿ 
13 ವರ್ಣಗಳಿವೆ. ಕ್‌-ಖ್‌;ಚ್‌-ಛ್‌;ಟ್‌-ಠ್‌;ತ್‌-ಥ್‌;ಪ್‌-ಫ್‌ ಎ೦ಬ ವರ್ಗೀಯ ಪ್ರಥಮ, 
ದ್ವಿತೀಯ (10) ಅಕ್ಷರಗಳು ಹಾಗೂ ಅವರ್ಗೀಯ ಶ್‌.ಷ್‌,ಸ್‌ (3) ವರ್ಣಗಳು 
ಪರದಲ್ಲಿದ್ದಾಗ ಪೂರ್ವದಲ್ಲಿರುವ ವಿಸರ್ಗಕ್ಕೆ "ಸ್‌' ಕಾರವು ಆದೇಶವಾಗಿ ಬರುತ್ತದೆ. 
ಈ ವಿಸರ್ಗವು "ಕ್‌',"ಖ್‌'ವರ್ಣಗಳ ಪೂರ್ವದಲ್ಲಿದ್ದಾಗ, ವೈಕಲ್ಪಿಕವಾಗಿ 
ಜಿಹ್ವಾಮೂಲೀಯವು ಆದೇಶವಾಗಿ ಬರುತ್ತದೆ. ಹಾಗೆಯೇ "ಪ್‌-ಫ್‌' ವರ್ಣಗಳ 
ಪೂರ್ವದಲ್ಲಿ ಬಂದರೆ, ಆ ವಿಸರ್ಗದ ಸ್ಥಾನದಲ್ಲಿ ವಿಕಲ್ಪವಾಗಿ ಉಪಧ್ಮಾನೀಯವು 
ಆದೇಶವಾಗಿ ಬರುತ್ತದೆ. ವಿಸರ್ಗದ ಪರದಲ್ಲಿ "ಚ್‌' ಮತ್ತು "ಛ್‌' ವರ್ಣವಿದ್ದಾಗ 
ವಿಸರ್ಗದ ಸ್ಥಾನದಲ್ಲಿ "ಸ್‌' ಕಾರವು ಆದೇಶವಾಗಿ ಬರುತ್ತದೆ. ಹಾಗೆಯೇ "ಸ್‌'ಕಾರದ 
ನಂತರ "ಟ್‌- ಠ್‌' ವರ್ಣಗಳಿದ್ದರೆ “ಷ್ಟುನಾ ಷ್ಟುಃ (8.4.41)? ಸೂತ್ರದಿಂದ '"ಷ್‌' 
ಕಾರವು ಆದೇಶವಾಗಿ ಬರುತ್ತದೆ. "ತ್‌'-ಥ್‌' ವರ್ಣಗಳು ಪರದಲ್ಲಿದ್ದಾಗ "ಸ್‌' ಕಾರವು 
ಹಾಗೆಯೇ ಉಳಿಯುತ್ತದೆ. 

ಉದಾ-“ವಿಷ್ಣುಸ್ತಾತಾ”! (ವಿಷ್ಣುವು ರಕ್ಷಕನಾಗಿದ್ದಾನೆ). “ವಿಷ್ಣುಃ-ತ್ರಾತಾ' ಎಂಬಲ್ಲಿ 
ವಿಸರ್ಗದ ಪರದಲ್ಲಿರುವ “ತ್‌' ಕಾರವು "ಖರ್‌' ವರ್ಣವಾಗಿದೆ. ಪ್ರಕೃತ ಸೂತ್ರದಿಂದ 
ಆ ವಿಸರ್ಗದ ಸ್ಥಾನದಲ್ಲಿ "ಸ್‌' ಕಾರವು ಆದೇಶವಾಗಿ ಬಂದು ಈ ರೂಪವು ಸಿದ್ಧವಾಗಿದೆ. 

(ವೈಕಲ್ಪಕವಾಗಿ ವಿಸರ್ಗವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ 104. ವಾ ಶರಿ। (8.3.36) 

ವೃತ್ತಿ-ಶರಿ ವಿಸರ್ಗಸ್ಯ ವಿಸರ್ಗೋ ವಾ ಸ್ಯಾತ್‌। ಹರಿಃಶೇತೇ, ಹರಿಶ್ವೇತೇ। 

ಅ.ವ್ಯ- “ಶರ್‌ ಪರೇ ವಿಸರ್ಜನೀಯಃ (8-3-35) ಸೂತ್ರದಿಂದ "ವಿಸರ್ಜನೀಯಃ' 
ಎಂಬ ಪದವು ಮತ್ತು “ವಿಸರ್ಜನೀಯಸ್ಯ ಸಃ (8-3-34)” ಸೂತ್ರದಿಂದ 
"ವಿಸರ್ಜನೀಯಸ್ಯ' ಎಂಬ ಪದವು ಅನುವೃತ್ತವಾಗುತ್ತವೆ. 


ವಿಸರ್ಗ ಸನ್ಧಿ-ಪ್ರಕರಣಮ್‌ 107 


ಅರ್ಥ - "ಶರ್‌' ವರ್ಣವು ಪರದಲ್ಲಿದ್ದಾಗ ವಿಸರ್ಗದ ಸ್ಥಾನದಲ್ಲಿ ವಿಕಲ್ಲದಿಂದ 
ವಿಸರ್ಗವು ಆದೇಶವಾಗಿ ಬರುತ್ತದೆ. 

“ಶರ್‌' ಪ್ರತ್ಯಾಹಾರವು "ಖರ್‌' ಪತ್ಕಾಹಾರದಲ್ಲಿ ಸೇರಿಕೊಂಡಿದೆ. "ಶರ್‌' ಪ್ರತ್ಯಾಹಾರವು 
ಪರದಲಿದ್ದಾಗ ಬಸರ್ಜನೀಯಸ್ಯ ಸಃ(8-3-34)” ಸೂತ್ರದಿಂದ ನಿತ್ಯವಾಗಿ ವಿಸರ್ಗದ 
ಸ್ಥಾನದಲ್ಲಿ "ಸ ಸ ಕಾರವು ಆದೇಶವಾಗಿ ಬರುತ್ತಿತ್ತು. 

ಇದಕ್ಕೆ ಅಪವಾದವಾಗಿ ಪ್ರಕೃತ ಸೂತ್ರವು ವಿಸರ್ಗದ ಸ್ಥಾನದಲ್ಲಿ "ಸ್‌' ಕಾರವನ್ನು 
ವಿಕಲ್ಪವಾಗಿ ಆದೇಶವಾಗಿ ವಿಧಿಸುತ್ತದೆ. ಒಂದು ಪಕ್ಷದಲ್ಲಿ ವಿಸರ್ಗ, ಮತ್ತೊಂದು 
ಪಕ್ಷದಲ್ಲಿ "ಸ್‌'ಕಾರವನ್ನು ವಿಧಿಸಿರುವುದರಿಂದ ಪ್ರಕೃತ ಸೂತ್ರವು ಅಪವಾದವಾಗಿಯೂ 
ಹಾಗೂ ವೈಕಲ್ಪಿವಾಗಿಯೂ ಇದೆ. 

ಉದಾ- “ಹರಿಃ ಶೇತೇ”; “ಹರಿಶ್‌ ಶೇತೇ”(ಹರಿಯು ಮಲಗಿದ್ದಾನೆ.)ಹರಿಃ + 
ಶೇತೇ -ವಿಸರ್ಗದ ಸ್ಥಾನದಲ್ಲಿ “ವಿಸರ್ಜನೀಯಸ್ಯ ಸಃ(8-3-34)” ಸೂತ್ರದಿಂದ 
ನಿತ್ಯವಾಗಿ “ಸ್‌' ಕಾರವು' ಆದೇಶವಾಗಿ ಬಂದಿರುತ್ತದೆ. ಶೇತೇ ಎಂಬಲ್ಲಿರುವ “ಶ್‌' 
ಕಾರವು "ಶರ್‌' ವರ್ಣವಾಗಿದ್ದು ಅದು ಪರದಲ್ಲಿವುದರಿಂದ ಪ್ರಕೃತ ಸೂತ್ರದಿಂದ 
ಬಾಧಿತವಾಗಿ “ವಾ ಶರಿ(8-3-36)” ಸೂತ್ರದಿಂದ ವಿಕಲ್ಲವಾಗಿ ವಿಸರ್ಗವು ಆದೇಶವಾಗಿ 
ಬಂದು “ಹರಿಃ ಶೇತೇ” ಎಂದಾಗಿದೆ."ಸ್‌'ಕಾರಾದೇಶ ಬ೦ದ ಪಕ್ಷದಲ್ಲಿ ಹರಿಸ್‌--ಶೇತೇ 
ಎಂದಿದ್ದಾಗ, "ಸ್‌' ಕಾರ,' "ಶ್‌' ಕಾರಗಳು ಸೇರಿರುವುದರಿಂದ “ಶ್ಚುತ್ವ” ಸಂಧಿಯಿಂದ 
“ಸ್‌' ಕಾರದ ಸ್ಥಾನದಲ್ಲಿ “ಶ್‌” ಕಾರವು ಆದೇಶವಾಗಿ ಬಂದು “ಹರಿಶ್‌ ಶೇತೇ” 
ಎಂಬ ರೂಪವು; ಈ ರೀತಿಯಾಗಿ ಮೇಲಿನ ಎರಡು ರೂಪಗಳು ಸಿದ್ಧವಾಗಿವೆ. 

("ಸ್‌' ಕಾರಕ್ಕೆ ರುತ್ಮವನ್ನು ವಿಧಿಸುವ ಸೂತ್ರ) 
ಸೂತ್ರ 105. ಸ-ಸಜುಷೋ ರುಃ (8.2.66) 


ವೃತ್ತಿ-ಪದಾನ್ತಸ ್ಯ ಸಸ್ಯ ಸಜುಷಶ್ಚ ರುಃ ಸ್ಯಾತ್‌। 


ಪ.ಛೇ.- ಸ-ಸಜುಷೋಃ ರುಃ। 

ಅ.ವೃ.- ಈ ಸೂತ್ರಕ್ಕೆ “ಪದಸ್ಯ(8-1-16)” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಪದಾನ್ನವಾದ "ಸ್‌' ಕಾರ ಮತ್ತು "ಸಜುಷ್‌' ಶಬ್ದದ "ಷ್‌'ಕಾರಗಳ 
ಸ್ಥಾನದಲ್ಲಿ "ರು' ಎಂಬುದು ಆದೇಶವಾಗಿ ಬರುತ್ತದೆ. 

“ಅಲೋಕನ್ತ್ಯಸ್ಯ(1- lm) ಸೂತ್ರದಿಂದ ಪದದ ಅನ್ಯ ವರ್ಣವಾದ "ಸ್‌'ಕಾರದ 
ಸ್ಥಾನದಲ್ಲಿ ಮತ್ತು "ಸಜುಷ್‌' ಶಬ್ದದ ಷ್‌' ಕಾರದ ಸ್ಥಾನದಲ್ಲಿ “ರು' ಆದೇಶವು 
ವಿಧಿಸಲಾಗಿದೆ. ಸಜುಷ್‌'ಶಬ್ದದ ಕೊನೆಯಲ್ಲಿ ಸಾ ಕಾರವು” ಇಲ್ಲದೇ ರಗವುವರಿಂದ 
"ರುತ್ನ' ವು ಬರುವುದಕ್ಕೆ ಅವಕಾಶವಿರುವುದಿಲ್ಲ. ಆದುದರಿಂದ "`ಸಜುಷ್‌ ' ಶಬ್ದವನ್ನು 
ಪ್ರತ್ಯೇಕವಾಗಿ ಈ ಸೂತ್ರದಲ್ಲಿ ಹೇಳಲಾಗಿದೆ. 

ಉದಾ-"ಶಿವಸ್‌ + ಅಚ] ಎಂದಿದ್ದಾಗ "ಸ್‌'ಕಾರಕ್ಕೆ ಪ್ರಕೃತ ಸೂತ್ರದಿಂದ “ರು' 
ಬಂದು, ಅನುಬಂಧವಾದ "ಉ' ಕಾರದ ಲೋಪವಾಗಿ "ಶಿವರ್‌ಅರ್ಚ್ಯಃ' ಎಂದಿದ್ದಾಗ- 


108 ಲಘುಸಿದ್ಧಾಂತ ಕೌಮುದೀ 
("ರು' ವಿಗೆ "ಉ' ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ 106. ಅತೋರೋರಪ್ಲುತಾದಪ್ಲುತೇ। (6.1.13) 

ವೃತ್ತಿ- ಅಪ್ಲುತಾತ್‌ ಅತಃ ಪರಸ್ಯ ರೋಃ ಉಃ ಸ್ಯಾತ್‌ ಅಫಪ್ಲುತೇ ಅತಿ। ಶಿವೋತರ್ಚ್ಯಃ 

ಪ.ಛೇ.- ಅತಃ, ರೋಃ, ಅಪ್ಲುತಾತ್‌, ಅಪ್ಲುತೇ। 

ಅ.ವ್ಯ.- “ಏಜಃ ಪದಾನ್ನಾದತಿ(6-1-109)” ಸೂತ್ರದಿಂದ “ಅತಿ” ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ - "ಪ್ಲುತ' ವಲ್ಲದ ಹ್ರಸ್ವ "ಅ' ಕಾರದ ಪರದಲ್ಲಿರುವ "ರು' ವಿನಲ್ಲಿರುವ 
“ರೇಫ' (ರ್‌) ಮಾತ್ರಕ್ಕೆ "ಉ'ಕಾರವು ಆದೇಶವಾಗಿ ಬರುವುದು, ಪ್ಲುತವಲ್ಲದ ಹ್ರಸ್ವ 
“ಅ' ಕಾರವು ಪರದಲ್ಲಿದ್ದಾಗ, "ರು' ವಿನಲ್ಲಿ ಅನುನಾಸಿಕ "ಉ' ಕಾರವು 
ಇತ್ತಾಗಿರುವುದರಿಂದ “ರೇಫ' (ರ್‌) ಮಾತ್ರ ಉಳಿಯುತ್ತದೆ. ಆ "ರೇಫ' (ರ್‌)ದ 
ಫೂರ್ವದಲ್ಲೂ, ಪರದಲ್ಲೂ "ಫ್ಲುತ'ವಲ್ಲದ ಹ್ರಸ್ವ "ಅ' ಕಾರವಿರಬೇಕು, ಆಗ ಮಧ್ಯದಲ್ಲಿರುವ 
“ರೇಫ' (ರ್‌)ಕ್ಕೆ "ಉ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- “ಶಿವೋತರ್ಚ್ಯಾ” (ಶಿವನು ಪೂಜ್ಯನು). "ಶಿವಃ + ಅರ್ಚ್ಯಃ' ಎಂದಿದ್ದಾಗ 
“ವಿಸರ್ಜನೀಯಸ್ಯ ಸಃ (8-3-34)” ಸೂತ್ರದಿಂದ "ಶಿವಸ್‌ + ಅಚ್ಚ್ಯಃ' ಎಂದಿದ್ದಾಗ 
ಮತ್ತೆ "ಸ-ಸಜುಷೋ ರುಃ(8-2-66)” ಸೂತ್ರದಿಂದ "ಶಿವರ್‌*ಅಚರ್ಚ್ಯಃ' ಎಂದಾಗಿ 
ಅನುಬಂಧವಾದ "ಉ' ಕಾರದ ಲೋಪವಾದ ಮೇಲೆ "'ಶಿವ್‌*ಅ4ರ್‌4ಅರ್ಚ್ಯಃ' 
ಎಂದಿದ್ದಾಗ - ಇಲ್ಲಿ "ರು' ವಿನಲ್ಲಿರುವ "ರೇಘ'(ರ್‌)ವು ಪ್ಲುತವಲ್ಲದ ಹ್ರಸ್ವ "ಅ'ಕಾರಗಳ 
ಮಧ್ಯದಲ್ಲಿದೆ. ಅಂತಹ "ರೇಫ'(ರ್‌) ಕ್ಕೆ "ಉ' ಕಾರವು ಆದೇಶವಾಗಿ ಬಂದು 
'ಶಿವ*ಉ+ಅರ್ಚ್ಯಃ' ಎಂದಾಗುತ್ತದೆ. ಪ್ರಥಮ "ಅ' ಕಾರ ಮತ್ತು "ಉ' ಕಾರಗಳು 
ಸೇರಿ ಗುಣವಾಗಿ "ಓ' ಎಂದಾಗುತ್ತದೆ. "ಶಿವ್‌*ಓ4+ಅರ್ಚ್ಯಃ' ಎಂದಿದ್ದಾಗ 
ವರ್ಣಜೋಡಣೆಯಿಂದ “ಶಿವೋ4*ಅರ್ಚ್ಯಃ” ಎಂದಾಗಿ “ಏಜಃ ಪದಾನ್ಹಾದತಿ” (6- 
1-109)” ಸೂತ್ರದಿಂದ ಪೂರ್ವರೂಪ ಬಂದು “ಶಿವೋತರ್ಚ್ಯಃ” ಎಂದಾಗುತ್ತದೆ. 

ವಿಶೇಷ-“ಅತೋರೋರಪ್ಪುತಾದಪ್ಲುತೇ(6.1113)” ಎಂಬ ಸೂತ್ರವು "ಸಪಾದ 
ಸಪ್ತಾಧ್ಯಾಯೀ'ಯಲ್ಲಿರುವುದು. “ಸ-ಸಜುಷೋ ರುಃ 8.2.66)” ಎಂಬ "ರುತ್ಹ' 
ವಿಧಾಯಕ ಸೂತ್ರವು 'ತ್ರಿಪಾದಿ'ಯಲ್ಲಿರುವುದು. “ಪೂರ್ವತ್ರಾಸಿದ್ಧಮ್‌ (8.2.1)” ಸೂತ್ರದ 
ಪ್ರಕಾರ “ಅತೋ ರೋರಪ್ಲುತಾದಪ್ಲುತೇ (6.1.113)” ಸೂತ್ರದ ದೃಷ್ಟಿಯಲ್ಲಿ“ಸ- 
ಸಜುಷೋ ರುಃ (8.2.66)” ಎಂಬುದು ಅಸಿದ್ಧವಾಗುವುದಿಲ್ಲ. “ಪೂರ್ವತ್ರಾಸಿದ್ಧಮ್‌ 
(8.2.1)” ಸೂತ್ರದ ದೃಷ್ಟಿಯಲ್ಲಿ ಅಸಿದ್ಧವಾಗಿರಬೇಕಾಗಿದ್ದ “ಸ-ಸಜುಷೋ ರುಃ 
(8.2.66)” ಸೂತ್ರವು "ಸಪಾದಸಪ್ತಾಧ್ಯಾಯಿ' ಯಲ್ಲಿರುವ “ಅತೋರೋರಪ್ಪುತಾದಪ್ಪುತೇ 
(6.1113)”ಸೂತ್ರದಲ್ಲಿ ತ್ರಿಪಾದಿ' ಯಲ್ಲಿರುವ "ರುತ್ನ'ವನ್ನು ಉಲ್ಲೇಖಿಸಿರುವುದರಿಂದ, 
ಈ ಸೂತ್ರಕ್ಕೆ ಆ ಸೂತ್ರದ ಜ್ಞಾನವಿದೆಯಂದಾಯಿತು. ಆದ್ದರಿಂದ ಇಲ್ಲಿ "ರುತ್ನ'ವು 
ಅಸಿದ್ಧವಾಗುವುದಿಲ್ಲ. "ರುತ್ಪ'ವು ಅಸಿದ್ಧವಾಗಿರುವುದಾದರೆ "ಉತ್ಪ'ದ ವಿಧಾನವು 
ವ್ಯರ್ಥವಾಗಿರಬೇಕಾಗಿತ್ತು. 


ವಿಸರ್ಗ ಸನ್ಧಿ-ಪ್ರಕರಣಮ್‌ 109 


('ಉತ್ಪ'ವನ್ನು ವಿಧಿಸುವ ಸೂತ್ರ) 

ಸೂತ್ರ 1೦7. ಹಶಿ ಚ। (6.1.14) 

ವೃತ್ತಿ- (ತಥಾ) ಶಿವೋ ವನ್ನ #1 

ಅ.ವ್ಯ.- “ಅತೋರೋರಪ್ಲುತಾದಪ್ಲುತೇ (6.1.113)” ಸೂತ್ರದಿಂದ -"ಅತೋ 
ರೋರಪ್ಲುತಾತ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅಪ್ಲುತವಾದ ಹ್ರಸ್ವ "ಅ' ಕಾರದ ನಂತರವಿರುವ "ರು'(ರ್‌) ವಿನ 
ಸ್ಥಾನದಲ್ಲಿ "ಉ' ಕಾರಾದೇಶವು ಆಗುತ್ತದೆ, “ಹಶ್‌' ಪ್ರತ್ಯಾಹಾರವು ಪರದಲ್ಲಿದ್ದಾಗ. 

ಈ ಸೂತ್ರವೂ ಉತ್ಪವನ್ನು ವಿಧಿಸುವುದಕ್ಕಾಗಿ ಬಂದಿರುವುದು. ಆದರೆ “ಅತೋ 
ರೋರಪ್ಪುತಾದಪ್ಲುತೇ 113)” ಸೂತ್ರವು' ಹ್ರಸ್ವ "ಅ' ಕಾರವು ಪರದಲ್ಲಿದ್ದಾಗ 
ಪ್ರವರ್ತಿಸುತ್ತದೆ, ಮತ್ತು “ಹಶಿ ಚ(6-1-114)” ಸೂತ್ರವು "ಹಶ್‌' ಪ್ರ ಪ್ರತ್ಯಾಹಾರ 
ಪರದಲ್ಲಿದ್ದಾಗ ಪ್ರವರ್ತಿಸುತ್ತದೆ. ಈ ಎರಡು ಸೂತ್ರಗಳಲ್ಲಿ ಇಷ್ಟೇ ಅಂತರವಿರುವುದು. 
ಉಳಿದೆಲ್ಲ ಅಂಶಗಳು ಸಮಾನವಾಗಿರುತ್ತದೆ. ಆದ್ದರಿಂದ ಈ ಎರಡು ಸೂತ್ರಗಳು 
ಸಮಾನವಾದ ಭೇದವುಳ್ಳಂತಹವುಗಳಾಗಿವೆ. 

ಉದಾ- “ಶಿವೋ ವನ್ನ್ಯಃ'(ಶಿವನು ಪೂಜ್ಯನು). "ಶಿವಸ್‌4ವನ್ನ ಕ ಎಂಬಲ್ಲಿ 
"ಸ್‌' ಕಾರದ ಸ ಸ್ಥಾನದಲ್ಲಿ “ರುತ್ಡ' ವು ಬಂದು "ಶಿವರ್‌4ವನ್ನ ಣೆ ಎಂದಾಗುತ್ತದೆ. 
“ವನ್ಹ್ಯಃ' ಎಂಬಲ್ಲಿರುವ 'ವ್‌'ಕಾರವು “ಹಲ್‌' ವರ್ಣವಾಗಿದೆ. ಆದುದ್ದರಿಂದ ಹಸ್ತ 
"ಅ' ಕಾರವು ಪರದಲ್ಲಿಲ್ಲದೇ ಇರುವುದರಿಂದ “ಅತೋ ರೋರಪ್ಪತಾದಪ್ಪುತೆ 
(6.1.113)” ಸೂತ್ರದಿಂದ "ಉತ್ಸ'ವು ಬರುವುದಿಲ್ಲ. ಆಗ “ಹಶಿ ಚ (6-1-114)” 
ಸೂತ್ರದ ಆವಶ್ಯಕತೆ ಇರುತ್ತದೆ. ಪ್ರಕೃತ ಸೂತ್ರದಿಂದ “ವ್‌' ಕಾರವೆಂಬ "ಹಶ್‌' ವರ್ಣವು 
ಪರದಲ್ಲಿದ್ದಾಗ "ರೇಘ'(ರು)ದ ಸ್ಥಾನದಲ್ಲಿ ಉ' ಕಾರವು ಆದೇಶವಾಗಿ ಬರುವುದರಿಂದ 
'ಶಿವಉತವನ್ನ ಕ 4” ಎಂದಿದ್ದಾಗೆ “ಶಿವ*ಉ' ಎಂಬಲ್ಲಿ “ಆದ್ಗುಣಃ (6-1-87) 
ಸೂತ್ರದಿಂದ "ಗುಡ' ವು ಬಂದು “ಶಿವೋ ವನ್ನ,ಃ ಎಂಬ ರೂಪವು ಸಿದ್ಧವಾಗುತ್ತದೆ. 

("ರುತ್ಫ'ಕ್ಕೆ "ಯ್‌' i ಹೇಳುವ ಸೂತ್ರ) 

ಸೂತ್ರ 108. ಭೋ-ಥಗೋ-ಅಘೋ-ಅಪೂರ್ವಸ್ಯ ಯೋಶಿ। (8.3.17) 

ವೃತ್ತಿ-ಎತತ್ಪೂರ್ವಸ್ಯ ರೊಃ "ಯ'ಆದೇಶಃ (ಸ್ಯಾತ್‌) ಅಶಿ। ದೇವಾ ಇಹ, 
ದೇವಾಯಿಹ ಭೋಸ್‌, ಅಘೋಸ್‌, ಇತಿ ಸಾನ್ತಾಃ ನಿಪಾತಾಃ ತೇಷಾಂ ರೋಃ 
ಯತ್ವೇ ಕೃತೇ- 

ಪ.ಛೇ.- ಭೋ-ಭಗೋ-ಅಘೋ-ಅ-ಪೂರ್ವಸ್ಯ ಯಃ ಅಶಿ! 

ಅ.ವೃ.- “ರೋತಸುಪಿ (8-2-69)” ಸೂತ್ರದಿಂದ “ರೋಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ -"ಅಶ್‌' ವರ್ಣವು ಪರದಲ್ಲಿದ್ದಾಗ "ಭೋ', "ಭಗೋ', "ಅಘೋ' ಮತ್ತು 


110 ಲಘುಸಿದ್ಧಾಂತ ಕೌಮುದೀ 


“ಅ' ಕಾರವನ್ನು ಪೂರ್ವದಲ್ಲಿವುಳ್ಳ “ರು' ವಿನ ಸ್ಥಾನದಲ್ಲಿ "ಯ್‌' ಆದೇಶವಾಗಿ 
ಬರುತ್ತದೆ. 

“ಭೋಸ್‌', ಭಗೋಸ್‌' ಮತ್ತು “ಅಘೋಸ್‌' ಗಳು "ಸ್‌' ಕಾರಾಂತ ನಿಪಾತಗಳು. 
ಈ ಶಬ್ದಗಳು “ಚಾದಿ' ಗಣದಲ್ಲಿ ಪರಿಗಣಿತವಾಗಿರುವುದರಿಂದ “ಚಾದಯೋತಸತ್ವೇ(1- 
4-57)” ಎಂಬ ನಿಪಾತ ಸಂಜ್ಞೆಯು ಬಂದು ಮತ್ತು “ಸ್ವರಾದಿನಿಪಾತಮವ್ಯಯಮ್‌(1- 
1-37)” ಸೂತ್ರದಿಂದ ಅವ್ಯಯಸಂಜ್ಞೆಯೂ ಬರುತ್ತದೆ. "ಭೋಸ್‌' ಎಂಬುದು “ಸಾಮಾನ್ಯ 
ಸಂಬೋಧನೆ'ಯಾಗಿಯೂ, "ಭಗೋಸ್‌' ಎಂಬುದು "ಆದರಪೂರ್ವಕ ಸಂಬೋಧನೆ' 
ಯಾಗಿಯೂ, “ಅಘೋಸ್‌' ಎಂಬುದು "ಅಧಮರ ಸಂಬೋಧನೆ'ಯಾಗಿಯೂ 
ಇರುತ್ತದೆ. ಈ ಶಬ್ದಗಳ ಕೊನೆಯಲ್ಲಿರುವ "ಸ್‌' ಕಾರಕ್ಕೆ “ಸ-ಸಜುಷೋ ರುಃ(8-2- 
66)” ಸೂತ್ರದಿಂದ “ರು' ಆದೇಶವಾಗಿ ಬಂದು, ಅನುಬಂಧವಾದ "ಉ' ಕಾರದ 
ಲೋಪವಾದ ಮೇಲೆ (ರ್‌) ಎಂದಿದ್ದಾಗ ಈ ಪ್ರಕೃತ ಸೂತ್ರವು ಪ್ರವೃತ್ತವಾಗುತ್ತದೆ. 
ಇವುಗಳಿಗೆ "ಅಶ್‌'(ಅಶಿ) ವರ್ಣವು ಪರವಾದಾಗ "ರು'(ರ್‌) ಗೆ "ಯ್‌' ಕಾರವು 
ಆದೇಶವಾಗಿ ಬರುತ್ತದೆ. 

ಉದಾಹರಣೆ- “ದೇವಾ ಇಹ”, “ದೇವಾಯಿಹ”. (ಹೇ ದೇವರುಗಳಿರಾ! ಇಲ್ಲಿ 
(ಬನ್ನಿ) ಎಂಬಲ್ಲಿ "ದೇವಾ ಇಹ' ಎಂದಿದ್ದಾಗ, “ಸ-ಸಜುಷೋರುಃ(8-2-66) 
ಸೂತ್ರದಿಂದ "ದೇವಾ*ರು4ಇಹ'” ಎಂದಾಗಿ, “ರು' ವಿನಲ್ಲಿರುವ ಅನುಬಂಧವಾದ 
"ಉ'ಕಾರವು ಲೋಪವಾದ ಮೇಲೆ "ದೇವಾರ್‌4ಇಹ' ಎಂದಾಗುತ್ತದೆ. ಈಗ ಪ್ರಕೃತ 
ಸೂತ್ರದಿಂದ "ರೇಫ'(ರ್‌) ಕ "ಯ್‌' ಕಾರವು ಆದೇಶವಾಗಿ "ದೇವಾಯ್‌4ಇಹ' 
ಎಂದಾಗುತ್ತದೆ. ಇಲ್ಲಿ “ದೇವಾ' ಎಂಬಲ್ಲಿರುವ “ವ್‌' ಕಾರೋತ್ತರವರ್ತಿ “ಆ” ಕಾರವು 
“ರೇಫ'(ರ್‌)ಕ್ಕೆ ಪೂರ್ವದಲ್ಲಿದೆ. (ಅಂದರೆ “ರು (ರ್‌) ವರ್ಣವು "ಅ' ವರ್ಣ 
ಪೂರ್ವಕವಾಗಿದೆ.) ಮತ್ತು "ರೇಫ'(ರ್‌) ದ ನಂತರ “ಇ' ಎಂಬ ವರ್ಣವಿದೆ. ಆದ್ದರಿಂದ 
"ರ್‌' ವಿನ ಸ್ಥಾನದಲ್ಲಿ "ಯ್‌' ಕಾರವು ಆದೇಶವಾಗಿ ಬಂದಿದೆ. “ದೇವಾಯಿಹ' 
ಎ೦ದಿರುವಾಗ ಇಲ್ಲಿ “ಇ' ಕಾರ ವೆಂಬ "ಅಶ್‌' ವರ್ಣವು ಪರದಲ್ಲಿರುವುದರಿಂದ 
“ಲೋಪಃ ಶಾಕಲ್ಕಸ್ಕ(8-3-19)” ಸೂತ್ರದಿಂದ "ಯ್‌' ಕಾರಕ್ಕೆ ವೈಕಲ್ಪಿಕವಾಗಿ ಲೋಪವು 
ಬಂದು “ದೇವಾ ಇಹ' ಎಂದಾಗುತ್ತದೆ. “ಲೋಪಃ ಶಾಕಲ್ಯಸ್ಯ(8-3-19)” ಸೂತ್ರವು 
“ತ್ರಿಪಾದಿ' ಗೆ ಸೇರಿದ್ದಾಗಿದೆ. ಆದ್ದರಿಂದ “ಪೂರ್ವತ್ರಾಸಿದ್ಧಮ್‌(8-2-1)” 
ಸೂತ್ರದಿಂದಾಗಿರುವ "ಯ್‌' ಕಾರದ ಲೋಪವು “ಆದ್ಲುಣಃ(6-1-87)” ಸೂತ್ರಕ್ಕೆ 
ಗೊತ್ತಾಗುವುದಿಲ್ಲ(ಅ೦ಂದರೆ ಅದು ಸಿದ್ಧವಾಗಿರುತ್ತದೆ.) ಆದ್ದರಿಂದ "ಗುಣ ಸನ್ನಿ' 
ಆಗದೇ "ದೇವಾಯಿಹ' ಎಂದೇ ಇರುತ್ತದೆ. 

ವೈಕಲ್ಪಿಕವಾಗಿ ("ಯ್‌' ಕಾರವು ಬಾರದ) ಪಕ್ಷದಲ್ಲಿ ವರ್ಣ ಸಮ್ಮೇಳನದಿಂದ 
(ಯ್‌  ಇಹ- ಯಿಹ) “ದೇವಾಯಿಹ' ಎಂದಾಗುತ್ತದೆ. ಇಲ್ಲಿ ನಾಲ್ಕು ಉದಾಹರಣೆಗಳ 
ಪೈಕಿ ಕೊನೆಯ ಉದಾಹರಣೆಯನ್ನು ವಿವರಿಸಲಾಗಿದೆ. ಇಲ್ಲಿ "ರು (ರ್‌) ಅ-ವರ್ಣ 
ಪೂರ್ವಕವಾಗಿದೆ. “ಅ” ವರ್ಣ ಎಂದರೆ “ತಪರಕರಣ'ವಿಲ್ಲದಿರುವುದರಿಂದ “ಅ' 


ವಿಸರ್ಗ ಸನ್ಧಿ-ಪ್ರಕರಣಮ್‌ 111 


ಕಾರದ ಎಲ್ಲ ತರಹದ "18' ರೂಪಗಳನ್ನು ತೆಗೆದುಕೊಳ್ಳಬಹುದು. 

ಪ್ರಕೃತ ಸೂತ್ರದಿಂದ “ಭೋಸ್‌- ಭಗೋಸ್‌', "ಭಗೋಸ್‌--ಅಘೋಸ್‌', "ಅಘೋಸ್‌-- 
ಅಪೂರ್ವಸ್ಯ', ಇವುಗಳಲ್ಲಿರುವ "ಸ್‌' ಕಾರಕ್ಕೆ “ರುತ್ವ'ವ್ರು ಬಂದು "ಭೋರ್‌-ಭಗೋರ್‌', 
"ಭಗೋರ್‌--ಅಘೋರ್‌', "ಅಘೋರ್‌- ಅಪೂರ್ವಸ್ಯ', ಎಂದಾಗಿ, ಪ್ರಕೃತ ಸೂತ್ರದಿಂದ 
"ಯ್‌' ಕಾರಾದೇಶವಾದ ಮೇಲೆ, “ಭೋಯ್‌ + ಭಗೋಯ್‌', "ಭಗೋಯ್‌-- 
ಅಘೋಯ್‌', 'ಅಘೋಯ್‌4ಅಪೂರ್ವಸ್ಯ;, ಎಂದು ರೂಪಗಳಾಗಿ ಅವುಗಳಿಗೆ “ಹಲಿ 
ಸರ್ವೇಷಾಮ್‌(8-3-22)” ಸೂತ್ರದಿಂದ "ಯ್‌' ಕಾರಕ್ಕೆ ಲೋಪ ಬಂದು "ಭೋ-- 
ಭಗೋ, ಭಗೋ3 ಅಘೋ, ಅಘೋ-4ಅಪೂರ್ವಸ್ಯ' ಎ೦ದಿದ್ದಾಗ, ಇವುಗಳಲ್ಲಿ ಪ್ರಥಮ 
ರೂಪವನ್ನು ಬಿಟ್ಟು (ಪರದಲ್ಲಿ ವ್ಯಣ್ಣನವಿರೋಣದರಿಂದ) ಉಳಿದ ಎರಡು ರೂಪಗಳಲ್ಲಿ 
“ಎಚೋ*ಯವಾಯಾವಃ(6-1-78)” ಸೂತ್ರದಿಂದ "ಅವ್‌' ಆದೇಶವು ಪ್ರಾಪ್ತವಾಗ 
ಬೇಕಾಗಿದ್ದಾಗ, ಪೂರ್ವತ್ರಾಸಿದ್ಧಮ್‌(8-2-1)” ಸೂತ್ರದಿಂದ "ತ್ರಿಪಾದಿ'ಯಲ್ಲಿರುವ 
“ಹಲಿ ಸರ್ವೇಷಾಮ್‌(8-3-22)” ಸೂತ್ರವು ಅಸಿದ್ಧವಾಗುವುದರಿಂದ "ಯ್‌' ಕಾರದ 
ಲೋಪವು “ಏಚೋ$*ಯವಾಯಾವಃ(6-1-78)” ಸೂತ್ರದ ದೃಷ್ಟಿಯಿಂದ “ಅಸಿದ್ಧ' 
ಆಗುವುದರಿಂದ, "ಯ್‌' ಕಾರವು ಲೋಪವಾದದ್ದು ಗೋತ್ತಾಗದೇ ಇರುವುದರಿಂದ 
"ಅವ್‌' ಆದೇಶ ಬರಲಿಲ್ಲವಾಗಿ “ಭೋಭಗೋಅಘೋಅಪೂರ್ವಸ್ಯ' ಎಂದೇ ಉಳಿದಿದೆ. 

("ಯ್‌' ಕಾರಕ್ಕೆ ಲೋಪವನ್ನು ಹೇಳುವ ಸೂತ್ರ) 
ಸೂತ್ರ 1೦೨9. ಹಅ ಸರ್ವೇಷಾಮ್‌। ( 8.9.22) 

ವೃತ್ತಿ- ಭೋ-ಭಗೋ-ಅಘೋ-ಅ ಪೂರ್ವಸ್ಯ ಯಸ್ಯ("ಯ' ಕಾರಸ್ಕ) ಲೋಪಃ 
ಸ್ಯಾತ್‌ ಹಲಿ! ಭೋ ದೇವಾಃ, ಭಘೋ ನಮಸ್ತೇ। ಅಘೋ ಯಾಹಿ। 

ಅ.ವೃ.- “ಭೋ-ಭಗೋ-ಅಘೋ-ಅಫೂರ್ವಸ್ಯ ಯೋಶಿ (8.3.17)” ಸೂತ್ರದಿಂದ 
"ಭೋ-ಬ'ಗೋ-ಅಘೋ-ಅಪೂರ್ವಸ್ಯ' ಎಂಬ ಪದವು, ಹಾಗೆಯೇ 
“ವ್ಯೋರ್ಲಘುಪ್ರಯತ್ನತರಃ ಶಾಕಟಾಯನಸೃ(8-3-18)” ಸೂತ್ರದಿಂದ "ವ್ಯೋಃ' 
ಎಂಬ ಪದದಲ್ಲಿರುವ ಕೇವಲ "ಯ್‌' ಕಾರದ ವಚನವಿಪರಿಣಾಮ ಮಾಡಿದ ನಂತರ 
"ಯಸ್ಯ' ಎಂಬ ಪದವು ಮತ್ತು “ಲೋಪಃ ಶಾಕಲ್ಯಸ್ಯ(8-3-19)” ಸೂತ್ರದಿಂದ 
“ಲೋಪಃ' ಎಂಬ ಪದಗಳು ಅನುವೃತ್ತಾವಾಗುತ್ತವೆ. 

ಅರ್ಥ - "ಹಲ್‌' ವರ್ಣವು ಪರದಲ್ಲಿದ್ದಾಗ “ಭೋ', “ಭಗೋ', "ಅಘೋ' 
ಮತ್ತು "ಅ' ವರ್ಣ ಪೂರ್ವಗಳ "ಯ್‌' ಕಾರದ ಲೋಪವು ಎಲ್ಲರ ಮತದಲ್ಲಿಯೂ 
ಆಗುತ್ತದೆ. 

ಈ ಸೂತ್ರವು "ತ್ರಿಪಾದಿ'ಯಲ್ಲಿದೆ, ಆದ್ದರಿಂದ ಇಲ್ಲಿ "ಯ್‌' ಕಾರವು ಲೋಪವಾದರೂ 
"ಸಪಾದಸಪ್ತಾಧ್ಯಾಯಿ'ಯಲ್ಲಿರುವ “ಆದ್ದುಣಃ(6-1-87)” ಮೊದಲಾದ ಸೂತ್ರಗಳಿಗೆ 
"ಯ್‌' ಕಾರ ಲೋಪವಾದದ್ದು ಗೊತ್ತಾಗುವದಿಲ್ಲ. (ಅಂದರೆ "ಯ್‌' ಕಾರ 
ಲೋಪವಾಗದಂತೆ ಭಾವಿಸುತ್ತವೆ). 


112 ಲಘುಸಿದ್ಧಾಂತ ಕೌಮುದೀ 


ಉದಾಹರಣೆ- 1 "ಭೋ ದೇವಾಃ'(ಹೇ ದೇವತೆಗಳಿರಾ) "ಭೋಸ್‌ + ದೇವಾ? 
ಎಂದಿದ್ದಾಗ, “ಭೋಸ್‌' ಎಂಬ ಪದದಲ್ಲಿರುವ "ಸ್‌ ಕಾರಕ್ಕೆ “ಸ-ಸಜುಷೋ ರುಃ 
(8-2-66)” ಸೂತ್ರದಿಂದ “ರುತ್ವ' ಬಂದು, “ಉ' ಕಾರವು “ಇತ್‌' ಆಗಿರುವುದರಿಂದ 
“ರೇಘ'(ರ್‌) ಉಳಿದು “ ಭೋ-ಭಗೋ-ಅಘೋ-ಅಪೂರ್ವಸ್ಯ ಯೋಶಿ (8.3.17)? 
ಸೂತ್ರದಿಂದ “ಠೇಘ'(ರ್‌) ಕ್ಕೆ "ಯ್‌' ಕಾರವು ಆದೇಶವಾಗಿ ಬಂದು "ಭೋಯ್‌ + 
ದೇವಾಃ” ಎಂದಾಗುತ್ತದೆ. "ಯ್‌' ಗೆ "ಹಲ್‌' ವರ್ಣವಾದ "ದ್‌' ಕಾರವು 
ಪರದಲ್ಲಿರುವುದರಿಂದ ಪ್ರಕೃತ ಸೂತ್ರದಿಂದ "ಯ್‌' ಕಾರವು ಲೋಪವಾಗಿ “ಭೋ 
ದೇವಾಃ' ಎಂಬ ರೂಪವು ಸಿದ್ದವಾಗುತ್ತದೆ. 

ಉದಾ-2. “ಭಗೋ ನಮಸ್ತೇ'.(ಹೇ ಪೂಜ್ಯರೇ! ನಿಮಗೆ ನಮಸ್ಕಾರ.) 
“ಧಗೋಸ್‌- ನಮಸ್ತೇ ಎಂದಿದ್ದಾಗ, ಹಿಂದಿನಂತೆ "ಸ್‌' ಕಾರಕ್ಕೆ "ರುತ್ಪ'(ರ್‌) ವು 
ಬಂದು, ಆ "ರೇಫ'(ರ್‌) ಕೈ "ಯ್‌' ಕಾರವು ಆದೇಶವಾಗಿ ಬಂದು "ಭಗೋಯ್‌ + 
ನಮಸ್ತೇ' ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ "ಯ್‌' ಕಾರಕ್ಕೆ ಲೋಪ ಬಂದು 
“ಭಗೋ ನಮಸ್ತೇ' ಎಂದಾಗುತ್ತದೆ. 

ಉದಾ-3. "ಅಘೋ ಯಾಹಿ'. (ಹೇ ಪಾಪಿಯೇ! ಹೋಗು) "ಅಘೋ + 
ಯಾಹಿ' ಎಂದಿದ್ದಾಗ, ಹಿಂದಿನಂತೆಯೇ “ಸ್‌ ಕಾರಕ್ಕೆ "ರುತ್ಸ'(ರ್‌) ಬಂದು, ಆ 
"'ರೇಫ'(ರ್‌) ಕ್ಕೆ "ಯ್‌' ಕಾರವು ಆದೇಶವಾಗಿ ಬಂದು "ಅಘೋಯ್‌ + ಯಾಹಿ 
ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ "ಯ್‌' ಕಾರಕ್ಕೆ ಲೋಪವು ಬಂದು "ಅಘೋ 
ಯಾಹಿ' ಎಂದಾಗುತ್ತದೆ. 

(ರೇಫಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ 1೦. ರೋಸುಪಿ! ( 8.2.69) 

ವೃತ್ತಿ- ಅಹ್ನೋ (ಅಹನ್‌-ಶಬ್ದಸ್ಯ) ರೇಫಾದೇಶಃ, ನ ತು ಸುಪಿಃ ಅಹರಹಃ। 
ಅಹರ್ಗಣಃ। 

ಪ.ಛೇ.- ರಃ, ಅಸುಪಿ। 

ಅ.ವೃ.- “ಅಹನ್‌(8-2-68)” ಸೂತ್ರದಿಂದ "ಅಹನ್‌' ಎಂಬ ಪದವು ಷಷ್ಠೀ 
ವಿಭಕ್ತಿಯಲ್ಲಿ ವಿಪರಿಣಾಮಗೊಳಿಸಿದ ನಂತರ ಅನುವೃತ್ತವಾಗುತ್ತದೆ. 

ಅರ್ಥ- “ಅಹನ್‌' ಶಬ್ದದ ಕೊನೆಯಲ್ಲಿರುವ "ನ್‌' ಕಾರದ ಸ್ಥಾನದಲ್ಲಿ "ರೇಫ'(ರ್‌) 
ವು ಆದೇಶವಾಗಿ ಬರುತ್ತದೆ, ಆದರೆ "ಸುಪ್‌' ಪ್ರತ್ಯಯವು ಪರದಲ್ಲಿದ್ದಾಗ. 

“ಅಲೋತನ್ರ್ಯಸ್ಯ(1-1-52) ಎಂಬ "ಪರಿಭಾಷಾ' ಸೂತ್ರದಿಂದ "ಅಹನ್‌' ಕೊನೆಯ 
ವರ್ಣವಾದ "ನ್‌' ಕಾರಕ್ಕೆ "ರೇಫ'(ರ್‌) ವು ಆದೇಶವಾಗಿ ಬರುತ್ತದೆ. ಈ "ರೇಘ'(ರ್‌)ದ 
ಪರದಲ್ಲಿ "ಸುಪ್‌' ಪ್ರತ್ಯಯವು ಇರಬಾರದು. ಈ ಪ್ರಕೃತ ಸೂತ್ರವು "ಅಹನ್‌' ಶಬ್ದದಲ್ಲಿರುವ 
“ನ್‌' ಕಾರಕ್ಕೆ “ರೇಫಾದೇಶ' ವನ್ನು ವಿಧಿಸುವ “ಅಹನ್‌(8-2-68)” ಸೂತ್ರಕ್ಕೆ 
ಬಾಧಿತವಾಗಿದೆ. 


ವಿಸರ್ಗ ಸನ್ಧಿ-ಪ್ರಕರಣಮ್‌ 113 


ಉದಾಹರಣೆ- 1. "ಅಹರಹಃ' (ಪ್ರತಿದಿನ). "ಅಹನ್‌ + ಅಹನ್‌' ಎಂದಿದ್ದಾಗ 
“ನಿತ್ಯವೀಪ್ಸಯೋಃ (8-1-4)” ಸೂತ್ರದಿಂದ "ಅಹನ್‌' ಶಬ್ದಕ್ಕೆ "ದ್ವಿತ'ವು ಬಂದು 
"ಅಹನ್‌ ಅಹನ್‌' ಎಂದಾಗಿ “ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ "ಸು' 
ಪ್ರತ್ಯಯದ ಲೋಪವಾಗುತ್ತದೆ. 

ಪ್ರಕೃತ ಸೂತ್ರದಿಂದ ಎರಡು "ನ್‌' ಕಾರದ ಸ್ಥಾನದಲ್ಲಿ “ರೇಫ' (ರ್‌) ಆದೇಶವು 
ಬಂದು "ಅಹರ್‌ + ಅಹರ್‌' ಎಂದಾಗಿ, ವರ್ಣ ಸಂಯೋಜನೆಯಿಂದ "ಅಹರಹರ್‌' 
ಎಂದಾಗುತ್ತದೆ. ಎರಡನೇಯ "ರೇಫ'(ರ್‌)ಕ್ಕೆ ಅವಸಾನವು ಪರದಲ್ಲಿರುವುದರಿಂದ 
“ಖರವಸಾನಯೋರ್ವಿಸರ್ಜನೀಯಃ (8-3-15)” ಸೂತ್ರದಿಂದ ವಿಸರ್ಗವು 
ಆದೇಶವಾಗಿ ಬಂದು "ಅಹರಹಃ' ಎಂಬ ರೂಪವು ಸಿದ್ಧವಾಗುತ್ತದೆ. 

2."ಅಹರ್ಗಣಃ' (ದಿನಗಳ ಸಮೂಹ). "ಅಹನ್‌-ಗಣಃ ಎಂದಿದ್ದಾಗ ಪ್ರಕೃತ 
ಸೂತ್ರದಿಂದ "ಅಹನ್‌' ಶಬ್ದದಲ್ಲಿರುವ ಅಂತ್ಯವಾದ "ನ್‌' ಕಾರದ ಸ್ಥಾನದಲ್ಲಿ “ರೇಫಾದೇಶ' 
ವು ಬಂದು "ಅಹರ್‌*ಗಣಃ' ಎಂದಾಗುತ್ತದೆ. "ರೇಫ”(ರ್‌)ವು "ಗ್‌' ಕಾರದ ಮೇಲೆ 
“ಅರ್ಕಾವಳಿ'ಯಾಗಿ ಬರೆಯಲ್ಪಟ್ಟು "ಅಹರ್ಗಣಳ ಎಂಬ ರೂಪವು ಸಿದ್ಧವಾಗುತ್ತದೆ. 
ಇಲ್ಲಿ "ರೇಫ'(ರ್‌) ದ ನಂತರ "ಗಣಃ' ಎ೦ಬ ಶಬ್ದವಿರುವುದರಿಂದ "ಅವಸಾನ' 
ವಿರುವುದಿಲ್ಲ ಮತ್ತು "ಖರ್‌' ವರ್ಣವೂ ಇರುವುದಿಲ್ಲ. ಹೀಗಾಗಿ "ರೇಫ'(ರ್‌) ಕ್ಕೆ 
ವಿಸರ್ಗವು ಆದೇಶವಾಗಿ ಬರುವುದಿಲ್ಲ. 

("ರೇಫ' ಕ್ಥೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ 11. ರೋ ರಿ। (8.3.14) 

ವೃತ್ತಿ- ರೇಫಸ್ಯ ರೇಫೇ ಪರೇ ಲೋಪಃ 

ಪ.ಛೇ.- ರಃ, ರಿ। 

ಅ.ವೃ- “ಥೋ ಢೇ ಲೋಪಃ(8-3-13)” ಸೂತ್ರದಿಂದ "ಲೋಪಃಳ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ರೇಫ'(ರ್‌)ವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ "ರೇಫ'(ರ್‌)ಕ್ಕೆ ಲೋಪವು 
ಬರುತ್ತದೆ.(ಲೋಪವು ಆದೇಶವಾಗಿ ಬರುತ್ತದೆ.) 

ವಾಕ್ಯ ರಚನೆಯಲ್ಲಿ ಎಲ್ಲಿಯೂ ವ್ಯಂಜನಗಳಾದ ಎರಡು “ರೇಫ'(ರ್‌) ಗಳು 
ಕೂಡುವುದಿಲ್ಲ. ಯಾಕೆಂದರೆ ಪ್ರಕೃತ ಸೂತ್ರದಿಂದ ಒಂದು "ರೇಫ'ವು ಪರದಲ್ಲಿರುವಾಗ 
ಅವ್ಯವಹಿತವಾಗಿ ತತ್ಪೂರ್ವದಲ್ಲಿರುವ "ರೇಫ'(ರ್‌) ವು ಲೋಪವಾಗುತ್ತದೆ. 

("ದೀರ್ಫ'ವನ್ನು ವಿಧಿಸುವ ಸೂತ್ರ) 

ಸೂತ್ರ 112. ಢ್ರಲೋಪೇ ಪೂರ್ವಸ್ಯ ದೀರ್ಫೊೋಣಃ (6.3.11) 

ವೃತ್ತಿ- ಢ-ರೇಫಯೋಃ ಲೋಪನಿಮಿತ್ತಯೊಃ ಪೂರ್ವಸ್ಯ ಅಣಃ ದೀರ್ಫಃ ಸ್ಯಾತ್‌! 
ಪುನಾರಮತೇ। ಹರೀ ರಮ್ಯಃ, ಶಂಭೂ ರಾಜತೇ। ಅಣಃ ಕಿಮ್‌- ತೃಢಃ ವೃಢಃ 


114 ಲಘುಸಿದ್ಧಾಂತ ಕೌಮುದೀ 


ಮನಸ್‌ ರಥ ಇತ್ಯತ್ರ ರುತ್ವೇ ಕೃತೇ “ಹಶಿ ಚ' ಇತಿ ಉತ್ವೇ, "ರೋರಿ' ಇತಿ ಲೋಪೇ 
ಚ ಪ್ರಾಪ್ತೇ- 

ಪ.ಛೇ.- ಢ್ರಲೋಪೇ, ಪೂರ್ವಸ್ಯ, ದೀರ್ಫಃ, ಅಣಃ 

ಅರ್ಥ- “ಢ್‌' ಕಾರ ಮತ್ತು "ರೇಫ' ಇವುಗಳ ಲೋಪಕ್ಕೆ ನಿಮಿತ್ತವಾದ "ರೇಫ' 
ಮತ್ತು “ಢ್‌' ಕಾರಗಳು ಪರದಲ್ಲಿರುವಾಗ ಪೂರ್ವದಲ್ಲಿರುವ "ಅಣ್‌' ವರ್ಣಕ್ಕೆ ದೀರ್ಫವು 
ಬರುತ್ತದೆ. “ಗೋ ಢೇ ಲೋಪಃ(8-3-13)” ಸೂತ್ರದಿಂದ “ಢ್‌' ಕಾರವು ಪರದಲ್ಲಿದ್ದಾಗ 
ಪೂರ್ವದಲ್ಲಿರುವ "ಢ್‌" ಕಾರವು ಲೋಪವಾಗುತ್ತದೆ. ಇದರಂತೆಯೇ “ರೋ ರಿ(8- 
3-14)” ಸೂತ್ರದಿಂದ “ರೇಫ'ವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ "ರೇಫ'ವು 
ಲೋಪವಾಗುತ್ತದೆ. (ಈ ಕಾರಣದಿಂದ ಎರಡನೆಯ “ಢ್‌' ಕಾರ ಮತ್ತು ಎರಡನೆಯ 
ರೇಫಗಳಿಗೆ ಲೋಪನಿಮಿತ್ತವಾದ “ಢ್‌' ಮತ್ತು ಲೋಪನಿಮಿತ್ತವಾದ "ರೇಫ' ವೆಂದು 
ಕರೆಯಲಾಗಿದೆ). ಲೋಪನಿಮಿತ್ತವಾದ "ಢ್‌' ಮತ್ತು ಲೋಪನಿಮಿತ್ತವಾದ "ರೇಫ'ಗಳು 
ಪರದಲ್ಲಿದ್ದಾಗ ಎಂದರೆ ಈ ವರ್ಣಗಳು ಪೂರ್ವದಲ್ಲಿರುವ “ಢ್‌' ಮತ್ತು "ರೇಫ' 
ಗಳನ್ನು ಲೋಪಗೊಳಿಸಿದಮೇಲೆ ಎಂದರ್ಥ. ಆಗ ಅವುಗಳ ಪೂರ್ವದಲ್ಲಿ ಇರುವ 
“ಅಣ್‌' ವರ್ಣಗಳಿಗೆ ದೀರ್ಫ ಬರುತ್ತದೆ ಎಂದರ್ಥ. "ಅಣ್‌' ವರ್ಣಗಳೆಂದರೆ 
ಅ,ಇ.ಉ ವರ್ಣಗಳೆಂದು ತಿಳಿಯಬೇಕು. 

ಉದಾ - 1 "ಪುನಾ ರಮತೇ' (ಮತ್ತೆ ರಮಣ ಮಾಡುತ್ತಾನೆ) ಎಂಬಲ್ಲಿ 
“ಪುನರ್‌ + ರಮತೇ' ಎಂದಿದ್ದಾಗ “ರೋ ರಿ(8-3-14)” ಸೂತ್ರದಿಂದ ಮೊದಲನೇಯ 
ರೇಫವು ಲೋಪವಾಗಿ “ಪುನ * ರಮತೇ' ಎಂದಿದ್ದಾಗ ಲೋಪನಿಮಿತ್ತವಾದ 
ಎರಡನೇಯ ರೇಫವು ಪರದಲ್ಲಿರೋಣದರಿಂದ ಪೂರ್ವದಲ್ಲಿರುವ "ನ್‌' ಕಾರೋತ್ತರ 
ಅಣ್‌ ವರ್ಣವಾದ "ಅ' ಕಾರಕ್ಕೆ ದೀರ್ಫ ಬಂದು "ಪುನಾ ರಮತೇ' ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ -2. "ಹರೀ ರಮ್ಯಃ (ಹರಿಯು ಸುಂದರನಾಗಿದ್ದಾನೆ) ಎಂಬಲ್ಲಿ 

“ಹರಿಸ್‌ + ರಮ್ಯಃ' ಎಂದಿದ್ದಾಗ “ಸ-ಸಜುಷೋರುಃ(8-2-66)” ಸೂತ್ರದಿಂದ 
"ಸ್‌' ಕಾರಕ್ಕೆ "ರುತ್ವ'(ರ್‌) ಬಂದು “ಹರಿರ್‌ + ರಮ್ಯಃ' ಎಂದಾಗುತ್ತದೆ. ನಂತರ 
“ರೋ ರಿ(8-3-14)” ಸೂತ್ರದಿಂದ ಮೊದಲನೇಯ "ರೇಫ'ವು ಲೋಪವಾಗಿ "ಹರಿ 
+ ರಮ್ಯಃ' ಎಂದಿದ್ದಾಗ ಹಿಂದಿನಂತೆ ಲೋಪನಿಮಿತ್ತವಾದ ಎರಡನೆಯ ರೇಫವು 
ಪರದಲ್ಲಿರುವುದರಿಂದ ಪೂರ್ವದಲ್ಲಿರುವ "ರ್‌' ಕಾರೋತ್ತರ “ಅಣ್‌' ವರ್ಣವಾದ 
"ಇ' ಕಾರಕ್ಕೆ “ದೀರ್ಫ' ಬಂದು "ಹರೀ ರಮ್ಯಃ' ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- 3. “ಶಂಭೂ ರಾಜತೇ' (ಶಂಭುವು ಶೋಭಿಸುತ್ತಾನೆ) ಎಂಬಲ್ಲಿ 
“ಶಂಭುಸ್‌ + ರಾಜತೇ' ಎಂದಿದ್ದಾಗ “ಸ ಸಜುಷೋರುಃ (8-2-66)” ಸೂತ್ರದಿಂದ 
"ಸ್‌' ಕಾರಕ್ಕೆ "ರುತ್ವ'(ರ್‌) ಬಂದು "ಶಂಭುರ್‌ + ರಾಜತೇ' ಎಂದಾಗುತ್ತದೆ. ನಂತರ 
“ರೋ ರಿ(8-3-14)” ಸೂತ್ರದಿಂದ ಮೊದಲನೇಯ "“ರೇಫ'ವು ಲೋಪವಾಗಿ "ಶಂಭು 
+ ರಾಜತೇ' ಎಂದಿದ್ದಾಗ ಹಿಂದಿನಂತೆ ಲೋಪನಿಮಿತ್ತವಾದ ಎರಡನೇಯ "“ರೇಫ'ವು 


ವಿಸರ್ಗ ಸನ್ಧಿ-ಪ್ರಕರಣಮ್‌ 115 


ಪರದಲ್ಲಿರೋಣದರಿಂದ ಪೂರ್ವದಲ್ಲಿರುವ “ಭ್‌' ಕಾರೋತ್ತರ “ಅಣ್‌' ವರ್ಣವಾದ 
“ಉ' ಕಾರಕ್ಕೆ ದೀರ್ಫ್ಥ ಬಂದು "ಶಂಭೂ ರಾಜತೇ' ಎಂದು ರೂಪವು ಸಿದ್ಧವಾಗುತ್ತದೆ. 

“ಅಣಃ' ಎ೦ದು ಯಾಕೆ ಹೇಳಿರುವರು? ಎಂಬ ಪ್ರಶ್ನೆಗೆ “ತೃಢಃ',“ವೃಢಃ' ಎಂಬ 
ಉದಾಹರಣೆಯನ್ನು ಕೊಟ್ಟಿದ್ದಾರೆ. "ಪೂರ್ವದಲ್ಲಿರುವ ವರ್ಣಕ್ಕೆ ದೀರ್ಫ ಬರುತ್ತದೆ 
ಎಂದರೆ ಸಾಕಲ್ಲ. ಪುನಃ "ಅಣಃ' ಎ೦ದು ಯಾಕೆ ಹೇಳಬೇಕು? ಎಂದರೆ “"ಅಣಃ' 
ಎಂದು ಹೇಳದಿದ್ದರೆ "ಅಣ್‌' ಪ್ರತ್ಕಾಹಾರಕ್ಕಿಂತ ಭಿನ್ನವಾದ ವರ್ಣಗಳಿಗೂ "ದೀರ್ಥ' 
ಬರುವ ಅವಕಾಶವಿರುತ್ತದೆ. ಹಾಗೆ ಆದರೆ ಅವುಗಳಿಗೂ "ದೀರ್ಫ' ಬ೦ದು ಅನಿಷ್ಟ 
ರೂಪವಾಗಬೇಕಾಗುತ್ತದೆ. ಹೇಗೆಂದರೆ “ತೃಢ್‌ + ಢಃ" ಎಂದಿದ್ದಾಗ “ಢೋ ಢೇ 
ಲೋಪಃ(8-3-13)” ಸೂತ್ರದಿಂದ ಮೊದಲನೇ “ಢ್‌' ಕಾರಕ್ಕೆ ಲೋಪ ಬಂದ ಮೇಲೆ 
ಲೋಪನಿಮಿತ್ತವಾದ “ಢ್‌' ಕಾರವು ಪರದಲ್ಲಿರುವಾಗ ಪೂರ್ವದಲ್ಲಿರುವ “ಯ” ಕಾರಕ್ಕೆ 
ದೀರ್ಫ ಬಂದು “ತ್ಯಢಃ' ಎಂದಾಗುತ್ತಿತ್ತು ಇದು ಅಪೇಕ್ಷಿತವಲ್ಲ. ಇದರಂತೆಯೇ 
"ವೃಢ್‌ * ಢಃ' ಎಂಬಲ್ಲಿಯೂ ಹಿಂದಿನಂತೆಯೇ "ಅಣಃ' ಎಂದು ಹೇಳದಿದ್ದರೆ 
“ವ್ಯಢಃ' ಎ೦ಬ ಅನಿಷ್ಟರೂಪವು ಬರುತ್ತಿತ್ತು. ಕಾರಣ "ಯ' ಕಾರವು "ಅಣ್‌' ವರ್ಣವಲ್ಲ. 
ಈ ಅನಿಷ್ಟರೂಪವನ್ನು ಪರಿಹರಿಸುವದಕ್ಕಾಗಿಯೇ "ಅಣ್‌' ಎಂದು ಹೇಳಿದ್ದಾರೆ. 

“ಮನಸ್‌--ರಥಃ' ಎಂಬಲ್ಲಿ "ಸ್‌' ಕಾರಕ್ಕೆ "ರುತ್ಹ' (ರ್‌) ಮಾಡಿದರೆ “ಮನರ್‌--ರಥಃ' 
ಎಂದಾಗುತ್ತದೆ. “ಹಶಿ ಚ(6-1-114)” ಸೂತ್ರದಿಂದ ಪೂರ್ವ "ರೇಫ' ಕೈ "ಉತ್ಪ'ವು 
ಬಂದು "ಮನ ಉ--ರಥಃ ” ಎಂದಾಗುತ್ತದೆ. ಮತ್ತೊಂದು ಪಕ್ಷದಲ್ಲಿ “ರೋರಿ(8- 
3-14)” ಎಂಬ ಸೂತ್ರದಿಂದ "ಪೂರ್ವ ರೇಫ'್ಕೆ ಲೋಪವು ಬಂದು, ಪ್ರಕೃತ ಸೂತ್ರದಿಂದ 
"ಮನಾ ರಥಃ' ಎಂದಾಗುತ್ತದೆ. ಈ ರೀತಿಯಾಗಿ ಭಿನ್ನ ಭಿನ್ನ ಸ್ಥಳಗಳಲ್ಲಿ ಪ್ರವೃತ್ತವಾಗುವ 
ಈ ಎರಡೂ ಸೂತ್ರಗಳೂ ಒಂದೇ ಲಕ್ಷದಲ್ಲಿ ಪ್ರವೃತ್ತವಾಗುವಾಗ, ಈ ಮುಂದಿನ 
ಪರಿಭಾಷೆಯು ಪ್ರವೃತ್ತವಾಗುತ್ತದೆ. 

(ತುಲ್ಯಬಲವಿರೋಧವಿದ್ದಾಗ ಪರಕಾರ್ಯವನ್ನು ವಿಧಿಸುವ ಸೂತ್ರ) 

ಸೂತ್ರ 113. ವಿಪ್ರತಿಷೇಧೇ ಪರಂ ಕಾರ್ಯಮ್‌,। (1.4.2) 

ವೃತ್ತಿ- ತುಲ್ಕಬಲ-ವಿರೋಧೇ (ಸತಿ) ಪರಂ ಕಾರ್ಯಂ ಸ್ಯಾತ್‌। ಇತಿ ಲೋಪೇ 
ಪ್ರಾಪ್ತೇ “ಪೂರ್ವತ್ರಾಸಿದ್ಧಂ' ಇತಿ "ರೋ ರಿ' ಇತ್ಯಸ್ಯ ಅಸಿದ್ಧತ್ವಾತ್‌ ಉತ್ಪಮೇವ 
ಸ್ಯಾತ್‌ ಮನೋರಥಃ। 

ಅರ್ಥ - ತುಲ್ಕಬಲ ವಿರೋಧವಿದ್ದಾಗ ಪರಕಾರ್ಯವು ಬರುತ್ತದೆ. 

“ಅಷ್ಟಾಧ್ಯಾಯೀ' ಕ್ರಮದಲ್ಲಿ ನಂತರ ಬರುವ ಸೂತ್ರಕ್ಕೆ ಪರಸೂತ್ರವೆಂದು ಹೇಳುತ್ತಾರೆ. 
ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರವೃತ್ತವಾಗುವ ಎರಡು ಸೂತ್ರಗಳು ಒಂದೇ ಲಕ್ಷದಲ್ಲಿ 
ಪ್ರವೃತ್ತವಾದಾಗ ಅದಕ್ಕೆ ತುಲ್ಕಬಲವಿರೋಧವೆಂದು ಹೇಳುತ್ತಾರೆ. 

ಉದಾಹರಣೆ- "ಮನೋರಥಃ' ಎ೦ಬಲ್ಲಿ "ಮನಸ್‌ + ರಥಃ' ಎಂದಿದ್ದಾಗ “ಸ 
ಸಜುಷೋರುಃ(8-2-66)” ಸೂತ್ರದಿಂದ "ಸ್‌” ಕಾರಕ್ಕೆ "ರುತ್ವ(ರ್‌) ಬಂದು “ಮನರ್‌ 


116 ಲಘುಸಿದ್ಧಾಂತ ಕೌಮುದೀ 


+ ರಥಃ' ಎಂದಿದ್ದಾಗ “ಹಶಿ ಚ(6-1-114)” ಸೂತ್ರದಿಂದ ಪೂರ್ವ “ರೇಫ'ಕ್ಕೆ 
"ಉತ್ಪ' (ಉ) ಬರುವ ಅವಕಾಶವಿದೆ, ಹಾಗೆಯೇ “ರೋ ರಿ(8-3-14)” ಸೂತ್ರದಿಂದ 
ಪೂರ್ವ ರೇಫಕ್ಕೆ ಲೋಪ ಬರುವ ಅವಕಾಶವೂ ಇದೆ. ಇದಕ್ಕೆ ತುಲ್ಕಬಲವಿರೋಧವೆಂದು 
ಹೇಳುತ್ತಾರೆ. ಪ್ರಕೃತ ಪರಿಭಾಷಾ ಸೂತ್ರವು ಇಂಥ ಸಂದರ್ಭದಲ್ಲಿ ಪರಕಾರ್ಯವನ್ನು 
ವಿಧಿಸುತ್ತದೆ. 

“ರೋ ರ(8-3-14)” ಎಂಬ ಸೂತ್ರವು ಅಷ್ಟಾಧ್ಯಾಯೀ ಕ್ರಮದಲ್ಲಿ ಪರಸೂತ್ರವಾಗಿದೆ. 
“ಹಶಿ ಚ(6-1-114)” ಸೂತ್ರವು ಪೂರ್ವಸೂತ್ರವಾಗಿದೆ. ಆದ್ದರಿಂದ “ರೋ ರಿ(8- 
3-14)” ಸೂತ್ರಕ್ಕೆ ಪ್ರಕೃತ ಪರಿಭಾಷೆಯಿ೦ದ ಇಲ್ಲಿ ಅವಕಾಶವಿರುವದು. ಅದರೆ ಈ 
“ರೋ ರಿ(8-3-14)” ಸೂತ್ರವು ಅಸಿದ್ಧ ಕಾಣ್ಣದಲ್ಲಿದೆ (8.3.14).“ಪೂರ್ವತ್ರಾಸಿದ್ಧಮ್‌(8- 
2-1)” ಸೂತ್ರದ ಪ್ರಕಾರ ಸಪಾದ ಸಪ್ತಾಧ್ಯಾಯಿಯ ದೃಷ್ಟಿಯಲ್ಲಿ ತ್ರಿಪಾದಿಯು 
ಅಸಿದ್ಧವಾಗುತ್ತದೆ. ಆದ್ದರಿಂದ “ರೋ ರಿ(8-3-14)” ಎಂಬ ಸೂತ್ರಕ್ಕೆ ಇಲ್ಲಿ 
ಅವಕಾಶವಿರುವದಿಲ್ಲ. ಗತ್ಯಂತರವಿಲ್ಲದೆ “ಹಶಿ ಚ(6-1-114)” ಎಂಬ ಸೂತ್ರಕ್ಕೇನೇ 
ಇಲ್ಲಿ ಪ್ರಾಧಾನ್ಯವಿದ್ದು, ಪೂರ್ವ "ರೇಫ'ಕ್ಕೆ "ಉತ್ಪ' ( ಉ) ಬ೦ದು ಮನ. ಉ-ರಥಃ 
ಎಂದಾಗಿ ಮನೋರಥಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಹಾಗಾದರೆ “ವಿಪ್ರತಿಷೇಧೇ ಪರಂ ಕಾರ್ಯಮ್‌(1-4-2)” ಎಂಬ ಸೂತ್ರಕ್ಕೆ 
ಸಾರ್ಥಕ್ಕ ಯಾವಾಗ ಬರುವದು ಎಂದರೆ, ಸಪಾದ-ಸಪ್ತಾದ್ಯಾಯಿಯಲ್ಲಿಯೇ ಎರಡು 
ಸೂತ್ರಗಳು ತುಲ್ಕಬಲ ವಿರೋಧವನ್ನು ಹೊಂದಿದಾಗ ಪ್ರಕೃತ ಪರಿಭಾಷಾ ಸೂತ್ರವು 
ಸಾರ್ಥಕ್ಯವನ್ನು ಹೊಂದುತ್ತದೆ. 

(ಸು-ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ 14.ಏತತ್ತದೋೊ೫? ಸುಲೋಪೋಃಕೋರನರ್ಷಾ್‌-ಸಮಾಸೇ ಹಅ। (6.1.132) 

ವೃತ್ತಿ- ಅ-ಕಕಾರಯೋಃ ಏತತ್‌-ತದೋಃ ಯಃ ಸುಃ ತಸ್ಯ ಲೋಪಃ ಹಲಿ, ನ 
ತು ನಣ್‌-ಸಮಾಸೇ। ಏಷ ವಿಷ್ಣುಃ ಸ ಶಂಭುಃ ಅಕೊಃ ಕಿಮ್‌) ಏಷಕೋ ರುದ್ರಃ 
ಅನಇ್‌-ಸಮಾಸೇ ಕಿಮ್‌? ಅಸಃ ಶಿವಃ ಹಲಿ ಕಿಮ್‌? ಏಷೋ ತ್ರ 

ಪ.ಛೇ. - ಏತತ್ತದೋಃ ಸುಲೋಪಃ ಅಕೋಃ ಅನಇ್‌-ಸಮಾಸೇ ಹಲಿ 

ಅರ್ಥ - "ಹಲ್‌' ವರ್ಣಕ್ಕೆ ಪರದಲ್ಲಿರುವ “ಏತದ್‌' ಮತ್ತು “ತದ್‌' ಶಬ್ದಗಳ 
ನಂತರ ಇರುವ ಸು- ಪ್ರತ್ಯಯಕ್ಕೆ ಲೋಪವು ಬರುತ್ತದೆ. ಆದರೆ ಆ ಎರಡು ಶಬ್ದಗಳಲ್ಲಿ 
"ಅಕಚ್‌' ಪ್ರತ್ಯಯವು ಇರಬಾರದು. ಮತ್ತು "ನಇ್‌' ಸಮಾಸವೂ ಇರಬಾರದು. 

ಸೂತ್ರದಲ್ಲಿ "ಅಕೋಃ' ಎಂಬ ಶಬ್ದಕ್ಕೆ “ನ ವಿದ್ಯತೇ' "ಕ್‌'- ಕಾರಃ ಯಯೋಃ 
ತೌ, ತಯೋಃ ಅಂದರೆ "ಕ್‌'- ಕಾರ ರಹಿತವಾದ (ಅಕಚ್‌ ಪ್ರತ್ಯಯವಿಲ್ಲದ) 
"ಏತದ್‌' ಮತ್ತು “ತದ್‌' ಶಬ್ದಗಳು ಎಂದರ್ಥ. 

ಅಕಚ್‌ ಪ್ರತ್ಯಯವಿಲ್ಲದ ಉದಾಹರಣೆಗಳು - ಏಷ ಬಾಲಃ ಸ ಬಾಲಃ 

ಅಕಚ್‌ ಪ್ರತ್ಯಯವಿರುವ ಉದಾಹರಣೆಗಳು - ಏಷಕೋ ರುದ್ರಃ ಸಕೋ ಬಾಲಕಃ 


ವಿಸರ್ಗ ಸನ್ಯಿ-ಪ್ರಕರಣಮ್‌ 117 


ಮೇಲೆ ಹೇಳಿದ ಉದಾಹರಣೆಗಳಲ್ಲಿ "ಹಲ್‌' ವರ್ಣ ಪರದಲ್ಲಿದ್ದು "ಅಕಚ್‌' 
ಪ್ರತ್ಯಯ ಮತ್ತು "ನಇ್‌' ಸಮಾಸವೂ ಇಲ್ಲದೇ ಇರುವಾಗ ಸುಲೋಪವಾಗುತ್ತದೆ 
ಎಂಬುದನ್ನು ಗಮನಿಸಬೇಕು. 

ಉದಾಹರಣೆ-1. ಏಷ ವಿಷ್ಣುಃ ಇಲ್ಲಿ "ಹಲ್‌' ವರ್ಣ (ವ್‌) ಪರದಲ್ಲಿದ್ದು, "ಅಕಚ್‌' 
ಪ್ರತ್ಯಯ ಮತ್ತು "ನಇ್‌್‌' ಸಮಾಸಗಳು ಪರದಲ್ಲಿಲ್ಲ. ಆದ್ದರಿಂದ ಸುಲೋಪವಾಗಿದೆ. 

ಉದಾ- 2. ಸ ಶಂಭುಃ। ಈ ಉದಾಹರಣೆಯಲ್ಲಿಯೂ "ಹಲ್‌' ವರ್ಣ (ವ್‌) 
ಪರದಲ್ಲಿದ್ದು, "ಅಕಚ್‌' ಪ್ರತ್ಯಯ ಮತ್ತು "“ನಇ್‌' ಸಮಾಸಗಳು ಪರದಲ್ಲಿಲ್ಲ. ಆದ್ದರಿಂದ 
ಸುಲೋಪವಾಗಿದೆ. 

ಅಕೋಃ ಕಿಂ? ಎಂಬ ಪ್ರಶ್ನೆಗೆ ಏಷಕೋ ರುದ್ರಃ ಎಂಬ ಪ್ರತ್ಯುದಾಹರಣೆಯನ್ನೂ 
ಕೊಡಲಾಗಿದೆ. "ಏತದ್‌' ಶಬ್ದಕ್ಕೆ "ಅಕಚ್‌' ಪ್ರತ್ಯಯ ಬಂದಿರೋಣದರಿಂದ ಪರದಲ್ಲಿ 
"ನಇಗ್‌' ಸಮಾಸವಿಲ್ಲದಿದ್ದರೂ "ಹಲ್‌' ವರ್ಣ ಪರದಲ್ಲಿದ್ದರೂ ಸುಲೋಪವಾಗಲಿಲ್ಲ. 

“ಅನಇಗ್‌' ಸಮಾಸೇ ಕಿಂ? ಎಂಬ ಪ್ರಶ್ನೆಗೆ "ಸಃ ಶಿವಃ' ಎಂಬ ಉದಾಹರಣೆಯನ್ನು 
ಕೊಡಲಾಗಿದೆ. ಈ ಉದಾಹರಣೆಯಲ್ಲಿ "ನಇ್‌' ಸಮಾಸವಿರುವದರಿಂದ "ಅಕಚ್‌' 
ಪ್ರತ್ಯಯವಿಲ್ಲದೆಯೂ "ಹಲ್‌' ವರ್ಣವು ಪರದಲ್ಲಿದ್ದರೂ ಸುಲೋಪವಾಗಲಿಲ್ಲ. 

ಹಲಿ ಕಿಮ್‌? ಎಂಬ ಪ್ರಶ್ನೆಗೆ "ಹಲ್‌' ಪರದಲ್ಲಿಲ್ಲದಿದ್ದರೆ ಸುಲೋಪವಾಗುವದಿಲ್ಲ 
ಎಂಬುದಕ್ಕೆ ಏಷೋತತ್ರ ಎಂಬ ಉದಾಹರಣೆಯನ್ನು ಕೊಡಲಾಗಿದೆ. ಇಲ್ಲಿ "ಸ್‌' 
ಕಾರಕ್ಕೆ "ರೇಫ' ಮತ್ತು ಅದಕ್ಕೆ "ಉ' ಕಾರ ನಂತರ ಗುಣ ಬಂದು ಏಷೋ + ಅತ್ರ 
ಎಂದಿದ್ದಾಗ ಪೂರ್ವರೂಪ ಬಂದು ಏಷೋತತ್ರ ಎಂದಾಗಿದೆ. 


(ಪಾದಪೂರಣಕ್ಷಾಗಿ ಸು-ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ 15. ಸೋಆಚಿ ಲೋಪೇ ಚೇತ್‌ ಪಾದಪೂರಣಮ್‌। (6.1134) 

ವೃತ್ತಿ- ಸ ಇತ್ಯಸ್ಯ ಸೋಃ ಲೋಪಃ ಸ್ಕಾತ್‌ ಅಚಿ, ಪಾದಶ್ಚೇತ್‌ ಲೋಪೇ ಸತ್ಯೇವ 
ಪೂರ್ಯೆೇತ। 1ಸೇಮಾಮವಿಡ್ಥಿ ಪ್ರಭೃತಿಮ್‌। 2. ಸೈಷ ದಾಶರಥೀ ರಾಮಃ 

ಪ.ಛೇ.- ಸಃ, ಅಚಿ, ಲೋಪೇ, ಚೇತ್‌, ಪಾದಪೂರಣಮ್‌,। 

ಅ.ವೃ.-“ಏತತ್ತದೋಃ ಸುಲೋಪೋ5ಕೋರನಇ್‌-ಸಮಾಸೇ ಹಲಿ (6.1.132)” 
ಸೂತ್ರದಿಂದ "ಸುಲೋಪಃ' ಎಂಬ ಪದವೂ ಮತ್ತು “ಸೃಶ್ಚಂದಸಿ ಬಹುಲಮ್‌” 
(6.1.133) ಸೂತ್ರದಿಂದ "ಬಹುಲಮ್‌' ಎಂಬ ಪದವೂ "ಏವ' ಎಂಬ ಅರ್ಥದಲ್ಲಿ 
ಅನುವೃತ್ತವಾಗಿದೆ. 

ಅರ್ಥ - ಲೋಪವಾದರೆ ಮಾತ್ರವೇ ಛಂದಸ್ಸಿನ ಪಾದಪೂರಣವಾಗುವದಾದರೆ, 
“ಅಚ್‌' ಪರದಲ್ಲಿದ್ದಾಗ “ತತ್‌' ಶಬ್ದದ "ಸು' ವಿಗೆ ಲೋಪವು ಬರುತ್ತದೆ. ವೈದಿಕ 
ಛ೦ದಸ್ಸುಗಳಲ್ಲಾಗಲೀ ಲೌಕಿಕ ಶ್ಲೋಕಗಳಲ್ಲಾಗಲೀ ಅಕ್ಷರ ಸಂಖ್ಯೆಗಳ ನಿಯಮವು 
ಪ್ರತಿ ಪಾದದಲ್ಲಿಯೂ ಛಂದಸ್‌ ಶಾಸ್ತ್ರದ ಪ್ರಕಾರ ಇರುತ್ತದೆ. ಈ ಸಂಖ್ಯೆಯ 
ನಿಯಮವನ್ನು ಉಲ್ಲಂಘಿಸಿದರೆ ಛಂದೋಭಂಗವಾಗುತ್ತದೆ. “ಅನುಷ್ಟುಪ್‌' "ತ್ರಿಷ್ಟುಪ್‌' 


pe 


118 ಲಘುಸಿದ್ಧಾಂತ ಕೌಮುದೀ 


“ಗಾಯತ್ರೀ' ಮೊದಲಾದವು ವೈದಿಕ ಛಂದಸ್ಸುಗಳು. “ಶಾರ್ದೂಲವಿಕ್ರೀಡಿತ' “ವಸ೦ತತಿಲಕ' 
“ವಂಶಸ್ಥ' ಮೊದಲಾದವು ಲೌಕಿಕ ಛಂದಸ್ಸಿಗೆ ಉದಾಹರಣೆಗಳು. 


ಉದಾ-1. “ಸೇಮಾಮವಿಡ್ಧಿ ಪ್ರಭೃತಿಮ್‌ ಯ ಈಷಿಷೇ” ಎಂಬ ಈ ಪಾದವು 
ಯಗ್ಗೇದದಲ್ಲಿ “ಜಗತೀ ಛಂದಸಿ' ನಲ್ಲಿ ಕಂಡುಬರುತ್ತದೆ. ಈ ಛಂದಸ್ಸಿನಲ್ಲಿ ಒಂದೊಂದು 
ಪಾದದಲ್ಲಿಯೂ 12 ಅಕ್ಷರಗಳು ಇರುತ್ತವೆ. ಸ4ಸ್‌+ ಇಮಾಮವಿಡಿ ಪ್ರಭೃತಿಮ್‌ 
ಎಂಬಲ್ಲಿ "ಸ್‌' ಎಂಬುದು ಸು-ವಿನ ಅನುಬಂಧರಹಿತವಾದ ರೂಪ. ಇಲ್ಲಿ 14 
ವರ್ಣಗಳಿವೆ. ನಮಗೆ ಈ ಛಂದಸ್ಸಿನ ಪ್ರಕಾರ 12 ವರ್ಣಗಳು ಮಾತ್ರವಿರಬೇಕು. 
ಈ ಮೇಲಿನ ಉದಾಹರಣೆಯಲ್ಲಿ "ಅಚ್‌' (ಇ) ಪರದಲ್ಲಿದ್ದು "ಸ್‌' ಕಾರ ಲೋಪವಾದರೆ 
13 ವರ್ಣಗಳು ಉಳಿಯುತ್ತವೆ "ಅ'ಕಾರಾನ್ತವಾದ "ಸ್‌ ಮತ್ತು ಅದರ ಪರದಲ್ಲಿರುವ 
"ಇ' ಇವೆರಡಕ್ಕು ಗುಣ ಬಂದರೆ "ಸೇ' ಎಂದಾದಾಗ 12 ವರ್ಣಗಳಾಗಿ 
ಛಂದೋಧಂಗವಾಗುವದಿಲ್ಲ. ಛಂದೋಭಂಗವಾಗದೇ ಪಾದಪೂರಣವಾಗಬೇಕಾಗಿದ್ದರೆ 
ಮಾತ್ರ "ಅಚ್‌' ಪರದಲ್ಲಿದ್ದಾಗ "ತತ್‌' ಶಬ್ದದ ಪ್ರಥಮೈಕವಚನ ಪ್ರತ್ಯಯವಾದ "ಸ್‌' 
(ಸು)ಗೆ ಲೋಪ ಬರುತ್ತದೆ. ಮೇಲಿನ ಉದಾಹರಣೆಯಲ್ಲಿ ಈ ನಿಯಮವು 
ಪಾಲಿತವಾಗಿರುವುದರಿಂದ ಛಂದೋಭಂ೦ಗವಾಗಲಿಲ್ಲ. 


ಉದಾ-2. ಸೈಷ ದಾಶರಥೀ ರಾಮಃ ಈ ಪಾದವು ವಾಲ್ಮೀಕಿ ರಾಮಾಯಣದಿಂದ 
ಆಯ್ದುಕೊಳ್ಳಲ್ಪಟ್ಟದೆ. ಪ್ರಕೃತ ಸೂತ್ರದ ನಿಯಮದಿಂದ "“ಅನುಷ್ಟುಪ್‌' ವೃತ್ತದಲ್ಲಿ 8 
ಅಕ್ಷರಗಳಿರಬೇಕು. 'ಸ4ಸ್‌4ಏಷ ದಾಶರಥೀ ರಾಮಃ' ಎಂದಿದ್ದಾಗ 10 ವರ್ಣಗಳಿರುತ್ತವೆ. 
ಪಾದಪೂರಣವಾಗಬೇಕಾದರೆ “ಅಚ್‌' (ಏ) ವರ್ಣವು ಪರದಲ್ಲಿದ್ದು ಪೂರ್ವದಲ್ಲಿರುವ 
“ತತ್‌' ಶಬ್ದದ ಸ್‌(ಸು) ಪ್ರತ್ಯಯವು ಲೋಪವಾದರೆ ಮಾತ್ರ 8 ವರ್ಣಗಳಾಗುತ್ತವೆ. 
ಪ್ರಕೃತದಲ್ಲಿ "ಸ + ಏಷ ದಾಶರಥೀ ರಾಮಃ' ಎಂಬಲ್ಲಿ ಸು-ಲೋಪವಾಗಿದೆ. ಈಗ 
9 ವರ್ಣಗಳಿವೆ. ಪರದಲ್ಲಿ "ಅಚ್‌' (ಏ) ಇರುವುದರಿಂದ ವೃದ್ಧಿಸನ್ನಿಯಾಗಿ "ಸೈಷ' 
ಎಂದು 8 ವರ್ಣಗಳಾಗುತ್ತವೆ. ಹಾಗಾಗಿ ಛಂದೋಭಂಗವಾಗದೇ ಪಾದಪೂರಣವಾಗಿದೆ. 


ಇತಿ ವಿಸರ್ಗ ಸನ್ಫಿ (4)ಪ್ರಕರಣ ಮುಗಿಯಿತು! 
ಇಲ್ಲಗೆ ಸನ್ಸಿಪ್ರಕರಣಗಳು ಮುಗಿದವು. 


॥ ಷಣ್ಲಿಬ್ಲೆ ಪಕರಣಮ್‌ ॥ 


(ಸೂತ್ರ 116-215 ರವರೆಗೆ) 


5. ಅಜನ ಪ್ರಲ್ರಂಗ ಪ್ರಕರಣಮ್‌ 


ಸೂತ್ರ 116. ಅರ್ಥವದಧಾತುರಪ್ರತ್ಯಯಃ ಪ್ರಾತಿಪದಿಕಮ್‌ (1.2.45) 

ವೃತ್ತಿಃ - ಧಾತುಂ, ಪ್ರತ್ಯಯಂ, ಪ್ರತ್ಯಯಾನ್ನತಂ ಚ ವರ್ಜಯಿತ್ವಾ ಅರ್ಥವತ್‌ 
ಶಬ್ದಸ್ಹರೂಪಂ ಪ್ರಾತಿಪದಿಕಸಂಜ್ಞಂ ಸ್ಯಾತ್‌। 

ಪ. ಛೇ. - ಅರ್ಥವತ್‌, ಅಧಾತುಃ, ಅಪ್ರತ್ಯಯಃ, ಪ್ರಾತಿಪದಿಕಮ್‌। 

ಅ.ವೃ.- ಶಬ್ದಾನುಶಾಸನಕ್ಕೆ ಇದು ವಿಷಯವಾಗಿರುವದರಿಂದ "ಶಬ್ದಸ್ವರೂಪಮ್‌' 
ಎಂಬ ವಿಶೇಷ್ಯವನ್ನು ಅಧ್ಯಾಹಾರ ಮಾಡಿಕೊಳ್ಳಬೇಕು. 

ಅರ್ಥ- ಧಾತು, ಪ್ರತ್ಯಯ, ಮತ್ತು ಪ್ರತ್ಯಯಾನ್ತ ಶಬ್ದಗಳನ್ನು ಬಿಟ್ಟು ಉಳಿದ 
ಅರ್ಥವತ್ತಾದ ಶಬ್ದಸ್ವರೂಪಕ್ಕೆ ಪ್ರಾತಿಪದಿಕವೆಂಬ ಸಂಜ್ಞೆಯು ವಿಧಿಸಲ್ಪಡುತ್ತದೆ. 
ಧಾತುವಿಗೂ ಅರ್ಥವಿರುವದರಿಂದ ಅದನ್ನು ವ್ಯಾವೃತ್ತಿ ಮಾಡುವದಕ್ಕಾಗಿ “ಅಧಾತುಃ' 
ಎನ್ನುವ ಪದವನ್ನು ಸೂತ್ರದಲ್ಲಿ ಸೇರಿಸಿದ್ದಾರೆ. "ಸುಪ್‌' "ಅಣ್‌' ಮೊದಲಾದ 
ಪ್ರತ್ಯಯಗಳಿಗೂ ಅರ್ಥವಿರುತ್ತದೆ. ಅದರ ನಿವೃತ್ತಿಗಾಗಿ “ಅಪ್ರತ್ಯಯಃ' ಎಂಬುದನ್ನು 
ಸೇರಿಸಲಾಗಿದೆ. “ಪ್ರತ್ಯಯಗ್ರಹಣೇ ತದನ್ನಗಹಣಮ್‌' ಎಂಬ ಪರಿಭಾಷೆಯಿಂದ ಸೂತ್ರದಲ್ಲಿ 
“ಅಪ್ರತ್ಯಯಃ'ಎ೦ಬಲ್ಲಿರುವ “ಪ್ರತ್ಯಯ' ಶಬ್ದದಿಂದ "ಪ್ರತ್ಯಯಾನ್ನದ' ಗಹಣವೂ ಆಗುತ್ತದೆ. 
ಆದ್ದರಿಂದ ವೃತ್ತಿಯಲ್ಲಿ, “ಪ್ರತ್ಯಯಂ ಪ್ರತ್ಯಯಾನ್ನಂ ಚ' ಎಂದು ಹೇಳಿದ್ದಾರೆ. ಇದರಿಂದ 
ಪ್ರತ್ಯಯಾನ್ತಕ್ಕೂ ಈ ಸಂಜ್ಞೆಯು ನಿಷೇಧಿಸಲ್ಪಡುತ್ತದೆ. ಮತ್ತು ಅರ್ಥವತ್ತಾದ ಧಾತು, 
ಪ್ರತ್ಯಯ, ಮತ್ತು ಪ್ರತ್ಯಯಾನ್ನಗಳಿಗೆ "ಪ್ರಾತಿಪದಿಕ' ಸಂಜ್ಞೆಯು ನಿಷೇಧಿಸಲ್ಪಟ್ಟಿದೆ. 

ಉದಾ- ರಾಮ ಶಬ್ದವು ಅರ್ಥವತ್ತಾಗಿದೆ. ಆದ್ದರಿಂದ ಇದಕ್ಕೆ "ಪ್ರಾತಿಪದಿಕ' 
ಸಂಜ್ಞೆಯು ಬರುತ್ತದೆ. ಇದು ಧಾತುವಲ್ಲ, ಹಾಗೆಯೇ ಪ್ರತ್ಯಯವೂ ಅಲ್ಲ. ಮತ್ತು 
ಪ್ರತ್ಯಯಾನ್ತವೂ ಅಲ್ಲ. ಈ ರಾಮ ಶಬ್ದವು “ಘಇ್‌' ಎಂಬ "ಕೃತ್‌' ಪ್ರತ್ಯಯದಿಂದ 
ಕೂಡಿ ಪ್ರತ್ಯಯಾನ್ತ ಶಬ್ದವಾಗಿ "ಪ್ರಾತಿಪದಿಕ' ಸಂಜ್ಞೆಯನ್ನು ಪಡೆದಿದೆ. ಆದರೆ, 
'ಪ್ರತ್ಯಯಾನ್ನಂ ಚ ವರ್ಜಯಿತ್ವಾ' ಎಂದು ಹೇಳಿದ್ದು ವ್ಯರ್ಥವಲ್ಲವೇ? ಎಂದು ಹೀಗೆ 
ಪ್ರಶ್ನೆ ಸಂಭವಿಸಬಹುದು. 

ಅದಕ್ಕೆ ಸಮಾಧಾನವನ್ನು ಹೀಗೆ ಹೇಳಬಹುದು. ಶಬ್ದಗಳ ವಿಷಯದಲ್ಲಿ, ವ್ಯುತ್ತನ್ನ 
ಶಬ್ದ, ಮತ್ತು ಅವ್ಯತ್ತನ್ನ ಶಬ್ದಗಳೆಂದು ಎರಡು ಪಕ್ಷಗಳಿವೆ. ಹೀಗೆ "ವ್ಯತ್ತತ್ತಿ ಪಕ್ಷದ' 
ಅನುಸಾರವಾಗಿ ಎಲ್ಲ ಶಬ್ದಗಳು ಪ್ರತ್ಯೃಯದ ಜೋಡಣೆಯಿಂದ ತಮ್ಮ ತಮ್ಮ ರೂಪಗಳನ್ನು 
ತಾಳಿವೆ. | 

ಉದಾಹರಣೆ- “ರಾಮ' ಶಬ್ದವು ರಮು-ಕ್ರೀಡಾಯಾಂ ಎಂಬ ಧಾತುವಿಗೆ "ಹಲಶ್ನ' 


120 ಲಘುಸಿದ್ಧಾಂತ ಕೌಮುದೀ 


ಸೂತ್ರದಿಂದ “ಘಇಗ್‌' ಪ್ರತ್ಯಯವನ್ನು ಸೇರಿಸಿದ ನಂತರ ಸಿದ್ಧವಾಗಿದೆ. ಹೀಗೆ ನಿಷ್ಠನ್ನವಾದ 
ಈ ಶಬ್ದವು ಪ್ರತ್ಯಂರರಾನ್ನವಾಗಿರುವದರಿಂದ, ಈ ಪ್ರಕೃತ ಸೂತ್ರಕ್ಕೆ 
ಉದಾಹರಣೆಯಾಗುವದಿಲ್ಲ. ಇದು ನಿಜ, ಆದರೆ ಅವ್ಳ್ಯತ್ತನ್ನವಾದ "ರಾಮ' ಶಬ್ದವೇ 
ಇದಕ್ಕೆ ಉದಾಹರಣೆಯಾಗುತ್ತದೆ. ಅವ್ಯುತ್ತನ್ನವಾದ ಶಬ್ದವೆಂದರೆ, ಯಾವದೇ 
ಪ್ರತ್ಯಯವನ್ನು ಸೇರಿಸದೇ ಇದ್ದ ಅರ್ಥವತ್ತಾದ ಶಬ್ದಸ್ತರೂಪ. ಈ ತರಹದ ಅರ್ಥವತ್ತಾದ 
ಪ್ರತ್ಯಯಾನ್ನವಲ್ಲದ "ರಾಮ' ಶಬ್ದವು ಇಲ್ಲಿ ವಿವಕ್ಷಿತವಾಗಿರುವದರಿಂದ, ಮೇಲಿನ 
ಪ್ರಶ್ನೆಗೆ ಉತ್ತರವನ್ನು ಹೇಳಿದಂತೆ ಆಯಿತು. 

"ಪ್ರಾತಿಪದಿಕ' ಸಂಜ್ಞೆಯು "ಸುಪ್‌' ಮೊದಲಾದ ಇಪ್ಪತ್ತೊಂದು ಪ್ರತ್ಯಯಗಳನ್ನು 
ಸೇರಿಸುವದರಿಂದ ಪದಗಳಾಗುವದಕ್ಕೆ ಸಹಾಯಕವಾಗಿದೆ. 

“ಅರ್ಥವತ್‌' ಎಂದು ಹೇಳುವದರಿಂದ ನಿರರ್ಥಕ ಶಬ್ದಗಳಿಗೆ "ಪ್ರಾತಿಪದಿಕ' 
ಸಂಜ್ಞೆಯು ಬರುವದಿಲ್ಲ. ಹೀಗೆ ಹೇಳದೇ ಇದ್ದರೆ ಅದಕ್ಕೂ "ಪ್ರಾತಿಪದಿಕ' ಸಂಜ್ಞೆಯು 
ಬರುತ್ತಿತ್ತು. 

“ಅಧಾತುಃ' ಎಂದು ಹೇಳುವದರಿಂದ, “ಅಹನ್‌' ಶಬ್ದಕ್ಕೆ “ಪ್ರಾತಿಪದಿಕ' ಸಂಜ್ಞೆಯು 
ಬರುವದಿಲ್ಲ. ಯಾಕೆಂದರೆ ಇಲ್ಲಿ "ಹನ್‌' ಎಂಬುದು ಧಾತುವಾಗಿದೆ. ಹೀಗೆ "ಅಧಾತುಃ' 
ಹೇಳದೇ ಇದ್ದರೆ, ಪ್ರಾತಿಪದಿಕ ಸಂಜ್ಞೆಯು ಬಂದು "ನ ಲೋಪಃ ಪ್ರಾತಿಪದಿಕಾನ್ವಸ್ಯ' 
ಎ೦ಬ ಸೂತ್ರದಿಂದ, "ನ್‌' ಕಾರ ಲೋಪವಾಗಿ ಅನಿಷ್ಟರೂಪವು ಸಂಭವಿಸುತ್ತಿತ್ತು. 
"ಅಹನ್‌' ಎಂಬ ರೂಪವು "ಹನ್‌' ಧಾತುವಿನ "ಲಜ್‌' ಲಕಾರದ ರೂಪವಾಗುವದರಿಂದ 
ಧಾತುವಾಗಿದೆ. ಆದ್ದರಿಂದ ಧಾತುವಿಗೆ ಪ್ರಾತಿಪದಿಕ ಸಂಜ್ಞೆಯನ್ನು ನಿಷೇಧಿಸಲಾಗಿದೆ. 

ಪ್ರತ್ಯಯವನ್ನು ಬಿಟ್ಟು ಎಂದು ಹೇಳಿರುವದರಿಂದ "ಹರಿಷು' “ಕರೋಷಿ' ಎಂಬಲ್ಲಿ 
“ಸುಪ್‌' ಪ್ರತ್ಯಯ ಹಾಗೂ "ಸಿಪ್‌' ಪ್ರತ್ಯಯಗಳು ಪ್ರತ್ಯೇಕವಾಗಿ ಅರ್ಥವತ್‌ ಗಳಾಗಿವೆ. 
ಹಾಗೂ ಪ್ರತ್ಯಯಾನ್ತವಾಗಿಯೂ ಇಲ್ಲ. ಆದ್ದರಿಂದ ಪ್ರಾತಿಪದಿಕ ಸಂಜ್ಞೆಯು ಬರುತ್ತಿತ್ತು. 
ಇದರ ನಿವೃತ್ತಿಗಾಗಿ “ಅಪ್ರತ್ಯಯಃ' ಎಂದು ಹೇಳಿದ್ದಾರೆ. 

ಪ್ರತ್ಯಯವನ್ನು ಬಿಟ್ಟು ಎಂದು ಹೇಳಿರುವದರಿಂದ “ರಾಮೇಷು' ಎಂಬ ಈ 
ಸಮುದಾಯಾಕ್ಕೆ ಪ್ರಾತಿಪದಿಕ ಸಂಜ್ಞೆಯು ಬರುವದಿಲ್ಲ. ಹಾಗೊಂದುವೇಳೆ ಬಂದಿದ್ದರೆ, 
“ಸುಪೋ ಧಾತುಪ್ರಾತಿಪದಿಕಯೋಃ (2.4.71) ಎ೦ಬ ಸೂತ್ರದಿಂದ "ಸು' ವಿಗೆ ಲೋಪವು 
ಬರುತ್ತಿತ್ತು. ಆದರೆ “ರಾಮೇಷು' ಎಂಬುದು ಪ್ರತ್ಯಯಾನ್ನವಾಗುವದರಿಂದ ಇದಕ್ಕೆ 
ಪ್ರಾತಿಪದಿಕ ಸಂಜ್ಞೆಯು ಬರುವದಿಲ್ಲ. (ಪದ ಸಂಜ್ಞೆಯೇ ಬರುತ್ತದೆ). 

ಈ ವಿಷಯದಲ್ಲಿ ಒಂದು ಸುಂದರವಾದ ಸುಭಾಷಿತವು ಪ್ರಸಿದ್ಧವಿದೆ. 


ಸುಭಾಷಿತ 
ವಿದ್ದಾನ್‌ ಕೀದೃಗ್‌ ವಚೋ ಬ್ರೂತೇ? ಕೋ ರೋಗೀ? ಕಶ್ಚ ನಾಸ್ತಿಕಃ? 


ಕೀದೃಕ್‌-ಚ೦ದ್ರ೦ ನ ಪಶ್ಯನ್ತಿ? ಸೂತ್ರಂ ತತ್‌ ಪಾಣಿನೇರ್ವದ॥ 


ಹಡ್ಲಿಣ್ಣು ಪ್ರಕರಣಮ್‌ (ಅ.ಪ) 121 


(ಪ್ರಾತಿಪದಿಕ ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ 117. ಕೃತ್ತದ್ಧಿತ-ಸಮಾಸಾಶ್ಚ (1.2.46) 

ವೃತ್ತಿಃ - ಕೃತ್‌-ತದ್ಭಿತಾನ್ರೌ ಸಮಾಸಾಶ್ವ ತಥಾ ಸ್ಯುಃ 

ಪ.ಛೇ. - ಕೃತ್‌-ತದ್ದಿತ-ಸಮಾಸಾಃ, ಚ। 

ಅ.ವೃ. - “ಅರ್ಥವದಧಾತುರಪ್ರತ್ಯಯಃ ಪ್ರಾತಿಪದಿಕಮ್‌ (1.2.45)” ಸೂತ್ರದಿಂದ 
"ಪ್ರಾತಿಪದಿಕಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಕೃದನ್ತ, ತದ್ಧಿತಾನ್ತ ಮತ್ತು ಸಮಾಸ ಇವುಗಳು "ಪ್ರಾತಿಪದಿಕ' ಸಂಜ್ಞೆಯನ್ನು 
ಹೊಂದುತ್ತವೆ. ಕೃತ್‌ ಪ್ರತ್ಯಯಗಳನ್ನು ಧಾತುವಿನ ನಂತರ ಸೇರಿಸಲಾಗುತ್ತದೆ. ಆ 
ಶಬ್ದಗಳು ಕೃದನ್ತಗಳೆನಿಸಿಕೊಳ್ಳುತ್ತವೆ. ತದ್ಧಿತ ಪ್ರತ್ಯಯಗಳು ಸುಬನ್ತಗಳಮೇಲೆ ಸೇರುತ್ತವೆ. 
ಅನೇಕ ಪದಗಳನ್ನು ಸೇರಿಸಿ ಒ೦ದು ಸಂಕ್ಷಿಪ್ತ ಪದವಾಗಿ ರೂಪವನ್ನು ತಾಳುವ 
ಶಬ್ದಕ್ಕೆ ಸಮಾಸವೆಂದು ಹೇಳುತ್ತಾರೆ. ಈ ಸೂತ್ರದಿಂದ ಕೃದನ್ವ, ತದ್ಧಿತಾನ್ತ ಮತ್ತು 
ಸಮಾಸಗಳಿಗೆ ಪ್ರಾತಿಪದಿಕ ಸಂಜ್ಞೆಯು ಬರುತ್ತದೆ. ಇವು ಯೌಗಿಕ 
ಶಬ್ದಗಳಾಗಿರುವದರಿಂದ ವ್ಯತ್ತನ್ನ ಶಬ್ದಗಳಾಗಿವೆ. ಈ ಪ್ರಕೃತ ಸೂತ್ರದಿಂದ ಇವುಗಳಿಗೆ 
ಪ್ರಾತಿಪದಿಕ ಸಂಜ್ಞೆಯು ಬರುತ್ತದೆ. ಈ ಸೂತ್ರವು ಹಿಂದಿನ ಸೂತ್ರಕ್ಕೆ ಅಪವಾದವಾಗಿದೆ. 

ಅವ್ಯತ್ತನ್ನ ಶಬ್ದಗಳಿಗೆ “ಅರ್ಥವದಧಾತುರಪ್ರತ್ಯಯಃ ಪ್ರಾತಿಪದಿಕಮ್‌ (1.2.45) 
ಸೂತ್ರದಿಂದ ಪ್ರಾತಿಪದಿಕ ಸಂಜ್ಞೆಯು ಬರುತ್ತದೆ. 

(ಸು ಮೊದಲಾದ 2! ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ 118. ಸ್ಟೌಜಸಮೌಟ್‌-ಛಸ್ವಾ-ಭ್ಯಾಂ-ಛಸ್‌-ಐೇ-ಭ್ಯಾಂ-ಭ್ಯಸ್‌ 
ಐಸಿ-ಭ್ಯಾ೦-ಭ್ಯಸ್‌- 

ಜಸೋಸಾಮ್‌ -ಜ್ಯೋಸ್ಸುಪ್‌-(4.1.2) 

ವೃತ್ತಿಃ - ಸು ಔ ಜಸ್‌ ಇತಿ ಪ್ರಥಮಾ। ಅಮ್‌ ಔಟ್‌ ಶಸ್‌ ಇತಿ ದ್ವಿತೀಯಾ। ಟಾ 
ಭ್ಯಾಮ್‌ ಭಿಸ್‌ ಇತಿ ತೃತೀಯಾ। ಜ್‌ ಭ್ಯಾಮ್‌ ಭ್ಯಸ್‌ ಇತಿ ಚತುರ್ಥೀ। ಜಸಿ ಭ್ಯಾಮ್‌ 
ಭ್ಯಸ್‌ ಇತಿ ಪಳ್ಯುಮೀ। ಜಸ್‌ ಓಸ್‌ ಆಮ್‌ ಇತಿ ಷಷ್ಠೀ। ಜೆಓಸ್‌ ಸುಪ್‌ ಇತಿ 
ಸಪ್ತಮೀ। 

ಪ. ಛೇ. - ವೃತ್ತಿಯಲ್ಲಿ ಕೊಡಲಾಗಿದೆ. 

ಅರ್ಥ - ಈ 21 ಪ್ರತ್ಯಯಗಳನ್ನು "ಸುಪ್‌' ಪ್ರತ್ಯಯಗಳೆಂದು ಕರೆಯುತ್ತಾರೆ. 
'ಸು' ವಿನಿಂದ ಆರಂಭವಾಗಿ “ಪ್‌' ನಲ್ಲಿ ಮುಗಿಯುವದರಿಂದ "“ಸುಪ್‌' ಎಂಬ 
ಪ್ರತ್ಯಾಹಾರದಲ್ಲಿ ಇವುಗಳನ್ನು ಸಂಗ್ರಹಿಸಲಾಗಿದೆ. ಒಂದೊಂದು ವಿಭಕ್ತಿಯಲ್ಲಿಯೂ 
ಕ್ರಮವಾಗಿ ಮೂರು-ಮೂರು ಪ್ರತ್ಯಯಗಳನ್ನು ವಿಂಗಡಿಸಲಾಗಿದೆ. ಆಮೇಲೆ 
ಪ್ರಾತಿಪದಿಕದಜೊತೆಗೆ, ಈ 7 ವಿಭಕ್ತಿಗಳ ಮೂರು-ಮೂರು ಪ್ರತ್ಯಯಗಳನ್ನು ಸೇರಿಸಿದರೆ, 
21 ರೂಪಗಳು ಸಿಗುತ್ತವೆ. ಒಂದೇ ಪ್ರಾತಿಪದಿಕಕ್ಕೆ 21 ರೂಪಗಳು ಏಕಕಾಲಕ್ಕೆ 


120 ಲಘುಸಿದ್ಧಾಂತ ಕೌಮುದೀ 


ಸೂತ್ರದಿಂದ “ಘ್‌” ಪ್ರತ್ಯಯವನ್ನು ಸೇರಿಸಿದ ನಂತರ ಸಿದ್ಧವಾಗಿದೆ. ಹೀಗೆ ನಿಷ್ಠನ್ನವಾದ 
ಈ ಶಬ್ದವು ಪ್ರತ್ಯಂರರಾನ್ತವಾಗಿರುವದರಿಂದ, ಈ ಪ್ರಕೃತ ಸೂತ್ರಕ್ಕೆ 
ಉದಾಹರಣೆಯಾಗುವದಿಲ್ಲ. ಇದು ನಿಜ, ಆದರೆ ಅವ್ಯತ್ತನ್ನವಾದ "ರಾಮ' ಶಬ್ದವೇ 
ಇದಕ್ಕೆ ಉದಾಹರಣೆಯಾಗುತ್ತದೆ. ಅವ್ಯತ್ತನ್ನವಾದ ಶಬ್ದವೆಂದರೆ, ಯಾವದೇ 
ಪ್ರತ್ಯಯವನ್ನು ಸೇರಿಸದೇ ಇದ್ದ ಅರ್ಥವತ್ತಾದ ಶಬ್ದಸ್ತರೂಪ. ಈ ತರಹದ ಅರ್ಥವತ್ತಾದ 
ಪ್ರತ್ಯಯಾನ್ನವಲ್ಲದ "ರಾಮ' ಶಬ್ದವು ಇಲ್ಲಿ ವಿವಕ್ಷಿತವಾಗಿರುವದರಿಂದ, ಮೇಲಿನ 
ಪ್ರಶ್ನೆಗೆ ಉತ್ತರವನ್ನು ಹೇಳಿದಂತೆ ಆಯಿತು. 

"ಪ್ರಾತಿಪದಿಕ' ಸಂಜ್ಞೆಯು "ಸುಪ್‌' ಮೊದಲಾದ ಇಪ್ಪತ್ತೊಂದು ಪ್ರತ್ಯಯಗಳನ್ನು 
ಸೇರಿಸುವದರಿಂದ ಪದಗಳಾಗುವದಕ್ಕೆ ಸಹಾಯಕವಾಗಿದೆ. 

"ಅರ್ಥವತ್‌' ಎಂದು ಹೇಳುವದರಿಂದ ನಿರರ್ಥಕ ಶಬ್ದ ಗಳಿಗೆ "ಪ್ರಾತಿಪದಿಕ' 
ಸಂಜ್ಞೆಯು ಬರುವದಿಲ್ಲ. ಹೀಗೆ ಹೇಳದೇ ಇದ್ದರೆ ಅದಕ್ಕೂ "ಪ್ರಾತಿಪದಿಕ' ಸಂಜ್ಞೆಯು 
ಬರುತ್ತಿತ್ತು. 

“ಅಧಾತುಃ' ಎಂದು ಹೇಳುವದರಿಂದ, "ಅಹನ್‌' ಶಬ್ದಕ್ಕೆ "ಪ್ರಾತಿಪದಿಕ' ಸಂಜ್ಞೆಯು 
ಬರುವದಿಲ್ಲ. ಯಾಕೆಂದರೆ ಇಲ್ಲಿ "ಹನ್‌' ಎಂಬುದು ಧಾತುವಾಗಿದೆ. ಹೀಗೆ ಅಧಾತುಃ' 
ಹೇಳದೇ ಇದ್ದರೆ, ಪ್ರಾತಿಪದಿಕ ಸಂಜ್ಞೆಯು ಬಂದು "ನ ಲೋಪಃ ಪ್ರಾತಿಪದಿಕಾನ್ನಸ್ಯ' 
ಎಂಬ ಸೂತ್ರದಿಂದ, "ನ್‌' ಕಾರ ಲೋಪವಾಗಿ ಅನಿಷ್ಟರೂಪವು ಸಂಭವಿಸುತ್ತತ್ತು. 
"ಅಹನ್‌' ಎಂಬ ರೂಪವು “ಹನ್‌” ಧಾತುವಿನ “ಲಜ್‌' ಲಕಾರದ ರೂಪವಾಗುವದರಿಂದ 
ಧಾತುವಾಗಿದೆ. ಆದ್ದರಿಂದ ಧಾತುವಿಗೆ ಪ್ರಾತಿಪದಿಕ ಸಂಜ್ಞೆಯನ್ನು ನಿಷೇಧಿಸಲಾಗಿದೆ. 

ಪ್ರತ್ಯಯವನ್ನು ಬಿಟ್ಟು ಎಂದು ಹೇಳಿರುವದರಿಂದ "ಹರಿಷು' "ಕರೋಷಿ' ಎಂಬಲ್ಲಿ 
“ಸುಪ್‌' ಪ್ರತ್ಯಯ ಹಾಗೂ "ಸಿಪ್‌' ಪ್ರತ್ಯಯಗಳು ಪ್ರತ್ಯೇಕವಾಗಿ ಅರ್ಥವತ್‌ ಗಳಾಗಿವೆ. 
ಹಾಗೂ ಪ್ರತ್ಯಯಾನ್ತವಾಗಿಯೂ ಇಲ್ಲ. ಆದ್ದರಿಂದ ಪ್ರಾತಿಪದಿಕ ಸಂಜ್ಞೆಯು ಬರುತ್ತಿತ್ತು. 
ಇದರ ನಿವೃತ್ತಿಗಾಗಿ “ಅಪ್ರತ್ಯಯಃ' ಎಂದು ಹೇಳಿದ್ದಾರೆ. 

ಪ್ರತ್ಯಯವನ್ನು ಬಿಟ್ಟು ಎಂದು ಹೇಳಿರುವದರಿಂದ "ರಾಮೇಷು' ಎಂಬ ಈ 
ಸಮುದಾಯಾಕ್ಕೆ ಪ್ರಾತಿಪದಿಕ ಸಂಜ್ಞೆಯು ಬರುವದಿಲ್ಲ. ಹಾಗೊಂದುವೇಳೆ ಬಂದಿದ್ದರೆ, 
“ಸುಪೋ ಧಾತುಪ್ರಾತಿಪದಿಕಯೋಃ (2.4.71) ಎ೦ಬ ಸೂತ್ರದಿಂದ "ಸು' ವಿಗೆ ಲೋಪವು 
ಬರುತ್ತಿತ್ತು. ಆದರೆ “ರಾಮೇಷು' ಎಂಬುದು ಪ್ರತ್ಯಯಾನ್ಷವಾಗುವದರಿಂದ ಇದಕ್ಕೆ 
ಪ್ರಾತಿಪದಿಕ ಸಂಜ್ಞೆಯು ಬರುವದಿಲ್ಲ. (ಪದ ಸಂಜ್ಞೆಯೇ ಬರುತ್ತದೆ). 

ಈ ವಿಷಯದಲ್ಲಿ ಒಂದು ಸುಂದರವಾದ ಸುಭಾಷಿತವು ಪ್ರಸಿದ್ಧವಿದೆ. 


ಸುಭಾಷಿತ 
ವಿದ್ವಾನ್‌ ಕೀದೃಗ್‌ ವಚೋ ಬ್ರೂತೇ? ಕೋ ರೋಗೀ? ಕಶ್ಚ ನಾಸ್ತಿಕಃ?। 
ಕೀದೃಕ್‌-ಚ೦ದ್ರಂ ನ ಪಶ್ಯಸ್ತಿ? ಸೂತ್ರಂ ತತ್‌ ಪಾಣಿನೇರ್ವದ॥ 


ಹಡ್ಲಿಣಿ ಪ್ರಕರಣಮ್‌ (ಅ.ಪ) 121 


(ಪ್ರಾತಿಪದಿಕ ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ 117. ಕೃತ್ತದ್ಧಿತ-ಸಮಾಸಾಶ್ವ (12.46) 

ವೃತ್ತಿಃ - ಕೃತ್‌-ತದ್ದಿತಾನ್ರೌ ಸಮಾಸಾಶ್ವ ತಥಾ ಸ್ಕುಃ 

ಪ.ಛೇ. - ಕೃತ್‌-ತದ್ಧಿತ-ಸಮಾಸಾಃ, ಚ। 

ಅ.ವೃ. - “ಅರ್ಥವದಧಾತುರಪ್ರತ್ಯಯಃ ಪ್ರಾತಿಪದಿಕಮ್‌ (1.2.45)” ಸೂತ್ರದಿಂದ 
“ಪ್ರಾತಿಪದಿಕಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಕೃದನ್ತ, ತದ್ದಿತಾನ್ರ ಮತ್ತು ಸಮಾಸ ಇವುಗಳು ಪ್ರಾತಿಪದಿಕ' ಸಂಜ್ಞೆಯನ್ನು 
ಹೊಂದುತ್ತವೆ. ಕೃತ್‌ ಪ್ರತ್ಯಯಗಳನ್ನು ಧಾತುವಿನ ನಂತರ ಸೇರಿಸಲಾಗುತ್ತದೆ. ಆ 
ಶಬ್ದಗಳು ಕೃದನ್ತಗಳೆನಿಸಿಕೊಳ್ಳುತ್ತವೆ. ತದ್ಧಿತ ಪ್ರತ್ಯಯಗಳು ಸುಬನ್ತಗಳಮೇಲೆ ಸೇರುತ್ತವೆ. 
ಅನೇಕ ಪದಗಳನ್ನು ಸೇರಿಸಿ ಒಂದು ಸಂಕ್ಷಿಪ್ತ ಪದವಾಗಿ ರೂಪವನ್ನು ತಾಳುವ 
ಶಬ್ದಕ್ಕೆ ಸಮಾಸವೆಂದು ಹೇಳುತ್ತಾರೆ. ಈ ಸೂತ್ರದಿಂದ ಕೃದನ್ತ, ತದ್ಧಿತಾನ್ತ ಮತ್ತು 
ಸಮಾಸಗಳಿಗೆ ಪ್ರಾತಿಪದಿಕ ಸಂಜ್ಮೆಂಯು ಬರುತ್ತದೆ. ಇವು ಯೌಗಿಕ 
ಶಬ್ದಗಳಾಗಿರುವದರಿಂದ ವ್ಯತ್ತನ್ನ ಶಬ್ದಗಳಾಗಿವೆ. ಈ ಪ್ರಕೃತ ಸೂತ್ರದಿಂದ ಇವುಗಳಿಗೆ 
ಪ್ರಾತಿಪದಿಕ ಸಂಜ್ಞೆಯು ಬರುತ್ತದೆ. ಈ ಸೂತ್ರವು ಹಿಂದಿನ ಸೂತ್ರಕ್ಕೆ ಅಪವಾದವಾಗಿದೆ. 

ಅವ್ಯತ್ತನ್ನ ಶಬ್ದಗಳಿಗೆ “ಅರ್ಥವದಧಾತುರಪ್ರತ್ಯಯಃ ಪ್ರಾತಿಪದಿಕಮ್‌ (1.2.45)? 
ಸೂತ್ರದಿಂದ ಪ್ರಾತಿಪದಿಕ ಸಂಜ್ಞೆಯು ಬರುತ್ತದೆ. 

(ಸು ಮೊದಲಾದ 21 ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ 118. ಸ್ಟೌಜಸಮೌಟ್‌-ಛಸ್ವಾ-ಭ್ಯಾಂ-ಛಸ್‌-ಐೇ-ಭ್ಯಾಂ-ಭ್ಯಸ್‌ 
ಐಸಿ-ಭ್ಯಾಂ-ಭ್ಯಸ್‌- 

ಜಸೋಸಾಮ್‌ -ಜ್ಯೋಸ್ಸುಪ್‌-(4.1.2) 

ವೃತ್ತಿಃ - ಸು ಔ ಜಸ್‌ ಇತಿ ಪ್ರಥಮಾ। ಅಮ್‌ ಔಟ್‌ ಶಸ್‌ ಇತಿ ದ್ವಿತೀಯಾ। ಟಾ 
ಭ್ಯಾಮ್‌ ಭಿಸ್‌ ಇತಿ ತೃತೀಯಾ। ಜ್‌ ಭ್ಯಾಮ್‌ ಭ್ಯಸ್‌ ಇತಿ ಚತುರ್ಥೀ। ಜಸಿ ಭ್ಯಾಮ್‌ 
ಭ್ಯಸ್‌ ಇತಿ ಪಳಣ್ಗಮೀ। ಜಸ್‌ ಓಸ್‌ ಆಮ್‌ ಇತಿ ಷಷ್ಠೀ ಜಿಓಸ್‌ ಸುಪ್‌ ಇತಿ 
ಸಪ್ತಮೀ। 

ಪ. ಛೇ. - ವೃತ್ತಿಯಲ್ಲಿ ಕೊಡಲಾಗಿದೆ. 

ಅರ್ಥ - ಈ 21 ಪ್ರತ್ಯಯಗಳನ್ನು "ಸುಪ್‌' ಪ್ರತ್ಯಯಗಳೆಂದು ಕರೆಯುತ್ತಾರೆ. 
'ಸು' ವಿನಿಂದ ಆರಂಭವಾಗಿ "ಪ್‌' ನಲ್ಲಿ ಮುಗಿಯುವದರಿಂದ "ಸುಪ್‌' ಎಂಬ 
ಪ್ರತ್ಯಾಹಾರದಲ್ಲಿ ಇವುಗಳನ್ನು ಸಂಗ್ರಹಿಸಲಾಗಿದೆ. ಒಂದೊಂದು ವಿಭಕ್ತಿಯಲ್ಲಿಯೂ 
ಕ್ರಮವಾಗಿ ಮೂರು-ಮೂರು ಪ್ರತ್ಯಯಗಳನ್ನು ವಿಂಗಡಿಸಲಾಗಿದೆ. ಆಮೇಲೆ 
ಪ್ರಾತಿಪದಿಕದಜೊತೆಗೆ, ಈ 7 ವಿಭಕ್ತಿಗಳ ಮೂರು-ಮೂರು ಪ್ರತ್ಯಯಗಳನ್ನು ಸೇರಿಸಿದರೆ, 
21 ರೂಪಗಳು ಸಿಗುತ್ತವೆ. ಒಂದೇ ಪ್ರಾತಿಪದಿಕಕ್ಕೆ 21 ರೂಪಗಳು ಏಕಕಾಲಕ್ಕೆ 


122 ಲಘುಸಿದ್ಧಾಂತ ಕೌಮುದೀ 


ಸೇರಿಸಲಾಗುವದಿಲ್ಲ. ಈ ವಿಭಕ್ತಿಗಳನ್ನು ಪ್ರಥಮಾ ವಿಭಕ್ತಿ. ದ್ವಿತೀಯಾ ವಿಭಕ್ತಿಃ, 
ತೃತೀಯಾ ವಿಭಕ್ತಿ, ಚತುರ್ಥೀ ವಿಭಕ್ತಿ, ಪಣ್ಣುಮೀ ವಿಭಕ್ತಿಃ, ಷಷ್ಠೀ ವಿಭಕ್ತೀ, ಮತ್ತು 
ಸಪ್ತಮೀ ವಿಭಕ್ತಿಃ ಎಂದು ಕರೆಯಲಾಗಿದೆ. ಸಂಬೋಧನಾರ್ಥವನ್ನು ಸೂಚಿಸುವಾಗ, 
ಈ ಪ್ರಥಮಾ ವಿಭಕ್ತಿಯು ಸಂಬೋಧನ-ಪ್ರಥಮಾ ವಿಭಕ್ತಿ ಎಂದು ಹೇಳಲ್ಪಡುತ್ತದೆ. 
ಒಂದೊಂದು ವಿಭಕ್ತಿಯಲ್ಲಿರುವ ಮೂರು ವಚನಗಳನ್ನು ಏಕವಚನ, ದ್ವಿವಚನ ಮತ್ತು 
ಬಹುವಚನ ಗಳೆಂದು ವೈಯ್ಯಾಕರಣಿಗಳು ವ್ಯವಹರಿಸುತ್ತಾರೆ. ಈ ಏಳು ವಿಭಕ್ತಿಗಳಿಗೆ 
ಪ್ರತ್ಯೇಕವಾದ ಅರ್ಥಗಳಿವೆ. 


ವಿಭಕ್ತಿ ಪ್ರತ್ಯಯಗಳ ಅರ್ಥಗಳು (ಏಕ ವಜನ ಮಾತ್ರ) 


ವಿಭಕ್ತಿ ಏಕವಚನ (ಒಬ್ಬ) ಅರ್ಥ 
ಪ್ರಥಮಾ- ರಾಮಃ ರಾಮನು ಉ 
ದ್ವಿತೀಯಾ- ರಾಮಂ ರಾಮನನ್ನು ಅನ್ನು 
ತೃತೀಯಾ- ರಾಮೇಣ 1. ರಾಮನಿಂದ 1.ಇಂದ 

2. ರಾಮನ ಜೊತೆಗೆ 2. ಜೊತೆಗೆ 
ಚತುರ್ಥೀ- ರಾಮಾಯ |. ರಾಮನಿಗೆ 1.ಗೆ 


2. ರಾಮನಿಗೋಸ್ಕರ 2. ಓಸ್ಕರ 


ಪಠ್ಣುಮೀ- ರಾಮಾತ್‌ ( 1. ರಾಮನದೆಸೆಯಿಂದ (ಇಂದ-ಕಡೆಯಿಂದ) 
ಸ ದೆಸೆಯಿಂದ (ಇಂದ) 2. ರಾಮನಿಗಿಂತ 


2. ಗಿಂತ ೯೬ ಕಾರಣದಿಂದ 
` 3. ಆದುದರಿಂದ 
ಷಷ್ಠೀ- ರಾಮಸ್ಕ 1. ರಾಮನ, 1.ಅ 
2. ರಾಮನಿಗೆ 2. ಗೆ 


ಷಷ್ಠೀ ಚತುರ್ಥೀ 
(ಇದನ್ನು ಅರ್ಥದಲ್ಲಿ 
ಪ್ರಯೋಗವೆಂದು 
ಹೇಳುತ್ತಾರೆ) 
ಸಪ್ತಮೀ- ರಾಮೇ ರಾಮನಲ್ಲಿ ಅಲ್ಲಿ, ಒಳಗೆ, ಮೇಲೆ 
(ಈ ಅರ್ಥಗಳ ಹೊರತು ಆ ಸ್ಥಳದಲ್ಲಿ, ಮತ್ತು ಆ ಸಮಯದಲ್ಲಿ ಎಂಬ 
ಅರ್ಥವೂ ಬರುತ್ತದೆ). 
ಸಂ.ಪ್ರಥಮಾ- ಹೇ ರಾಮ ಹೇ(ಎಲೈ) ರಾಮನೇ! ಎಲೈ ! 
ವಿಶೇಷ-1. ಸಂಬೋಧನ ಪ್ರಥಮಾ ವಿಭಕ್ತಿಯಲ್ಲಿ ಮೂರೂ ವಚನಗಳಿಗೂ 
ಸಂಬೋಧನಾರ್ಥವಿದ್ದರೂ "ಏಕವಚನಕ್ಕೆ ಮಾತ್ರ' “ಸಂಬುದ್ಧಿರೇಕವಚನಂ” ಎಂಬ 


ಷಡ್ಗಿಣ್‌ ಪ್ರಕರಣಮ್‌ (ಅ.ಪು) 123 


ಸೂತ್ರದಿಂದ "ಸಂಬುದ್ಧಿಃ' ಎಂಬ ಸಂಜ್ಞೆಯು ಕೊಡಲಾಗಿದೆ. 

2. ರಜಕಸ್ಯ ವಸ್ತ್ರಂ ದದಾತಿ ಎಂಬ ಉದಾಹರಣೆಯಲ್ಲಿ ವಸ ಸ್ತವನ್ನು ಮರಳಿ 
ಪಡೆಯುವದರಿಂದ ಚತುರ್ಥಿಯ ಅರ್ಥದಲ್ಲಿ ಷಷ್ಠಿಯು ಬಂದಿದೆ. 

ಸೂಚನೆ: “ಇಂದ ಎಂಬ ಪ್ರತ್ಯಯದ ಪ್ರಯೋಗವು ತೃತೀಯಾ ಮತ್ತು ಪಂಚಮೀ 
ಎರಡರಲ್ಲೂ ಕಂಡು ಬರುತ್ತದೆ. ಈ ವ್ಯತ್ಯಾಸವನ್ನು ಕನ್ನಡದಲ್ಲಿರುವುದನ್ನು ಗಮನಿಸಬೇಕು. 


(ಈ ಕೆಳಗಿನ ಮೂರು ಸೂತ್ರಗಳು ಅಧಿಕಾರ ಸೂತ್ರಗಳು) 


ಸೂತ್ರ 119. ಜಳ್ಯಾಪ್‌-ಪ್ರಾತಿಪದಿಕಾತ್‌ (4.11) 
ಅ.ವೃ.- ಇದು ಅಧಿಕಾರಸೂತ್ರ 


ಸೂತ್ರ 12೦. ಪ್ರತ್ಯಯಃ (3.1.1) 
ಅ.ವೃ.- ಇದು ಅಧಿಕಾರ ಸೂತ್ರ 


ಸೂತ್ರ 121. ಪರಪ್ಪ (3.1.2) 

ಅ.ವೃ.- ಇದು ಅಧಿಕಾರ ಸೂತ್ರ. 

ವೃತ್ತಿಃ -ಇತ್ಯ ಧಿಕೃತ್ಯ- ಜ್ಯನ್ಹಾತ್‌, ಆಬನ್ತಾತ್‌, ಪ್ರಾತಿಪದಿಕಾತ್‌ ಚ ಪರೇ ಸ್ವಾದಯಃ 
ಪ್ರತ್ಯಯಾಃ ಸ ಸ್ಯುಃ 

ಪ. ಛೇ. - ಪರಃ, ಚ 

ಅರ್ಥ- ಈ ಮೇಲಿನ ಮೂರು ಅಧಿಕಾರ ಸೂತ್ರಗಳನ್ನು ಐದನೆಯ ಅಧ್ಯಾಯ 
ಮುಗಿಯುವವರೆಗೂ ಅನುವೃತ್ತಿ ಮಾಡಿಕೊಂಡು ಸೂತ್ರಗಳನ್ನು ವ್ಯಾಖ್ಯಾನ ಮಾಡಬೇಕು. 

ಈ ಮೂರು ಸೂತ್ರಗಳಲ್ಲಿ “ಪ್ರತ್ಯಯಃ” (120) ಎಂಬ ಸೂತ್ರವು ಮೂರನೇ 
ಅಧ್ಯಾಯದಿಂದ (ಮೂದಲನೇ ಸೂತ್ರ (119) ಬಿಟ್ಟು ಆರಂಭಿಸಿ, ಐದನೇ 
ಅಧ್ಯಾಯದವರೆಗೆ ಹೇಳಿರುವ ಪ್ರತ್ಯಯಗಳನ್ನು ಗ್ರಹಣಮಾಡುತ್ತದೆ. ಪ್ರತ್ಯಯವೆಂದರೆ 
ಅರ್ಥವನ್ನು ಹೇಳುವಂತಹದ್ದು ಎಂದರ್ಥ. (ಅರ್ಥ-ಪ್ರತ್ಯಾಯಕತ್ವಂ ಪ್ರತ್ಯಯತ್ಹಮ್‌) 

“ಪರಶ್ಚ” ಎಂಬ ಅಧಿಕಾರ ಸೂತ್ರವು ಐದನೇ ಅಧ್ಯಾಯದವರೆಗೆ ವ್ಯಾಪಿಸಿದೆ. ಈ 
ಅವಧಿಯಲ್ಲಿ ಹೇಳಿರುವ ಪ್ರತ್ಯಯಗಳು ಪರದಲ್ಲಿ ಬರುತ್ತವೆ. ಯಾವುದರ ಪರದಲ್ಲಿ 
ಎಂಬುದನ್ನು ಮುಂದಿನ ಸೂತ್ರದಲ್ಲಿ ತಿಳಿಸಲಾಗುತ್ತದೆ. 

“ಜ್ಯಾಪ್‌-ಪ್ರಾತಿಪದಿಕಾತ್‌” (4.11) ಎಂಬ ಸೂತ್ರದ ವಿಗ್ರಹವಾಕ್ಯ ಹೀಗಿದೆ. 
ಜೀಪ್‌ ಚ, ಆಪ್‌ ಚ, ಪ್ರಾತಿಪದಿಕಂ ಚ ತೇಷಾಂ ಸಮಾಹಾರಃ ಜ್ಯಾಪ್‌-ಪ್ರಾತಿಪದಿಕಮ್‌. 
ತಸ್ಮಾತ್‌ ಜ್ಯಾಪ್‌-ಪ್ರಾತಿಪದಿಕಾತ್‌ ಎಂದು ವಿಗ್ರಹವಾಕ್ಯ. “ಜೀ” ಎಂಬ ಶಬ್ದದಿಂದ 
ಜೀನ್‌ “ಜೇಷ್‌' “ಜೀನ್‌' ಎಂಬ ಸ್ತ್ರೀ ಪ್ರತ್ಯಯಗಳನ್ನು ತೆಗೆದುಕೊಳ್ಳಬೇಕು. ಇವುಗಳಲ್ಲಿ 

ಈ' ಮಾತ್ರ ಉಳಿಯುತ್ತವೆ. ಉಳಿದೆ ಅಕ್ಷರ (ಪ್ರತ್ಯ ಯಾದಿಯಾದ ಜ್‌, ಮತ್ತು ಅನ್ನ್ಯ 
ವರ್ಣಗಳಾದ ಪ್‌.ಷ್‌, ನ್‌) ಗಳು "ಇತ್‌ ಆಗಿ ಲೋಪವಾಗುತ್ತವೆ. 


* 


124 ಲಘುಸಿದ್ಧಾಂತ ಕೌಮುದೀ 


“ಆಪ್‌' ಎಂಬ ಶಬ್ದವು "ಟಾಪ್‌, "ಡಾಪ್‌' ಮತ್ತು "ಚಾಪ್‌' ಎಂಬ ಸ್ತ್ರೀ ಪ್ರತ್ಯಯಗಳನ್ನು 
ಪ್ರತಿನಿಧಿಸುತ್ತವೆ. ಇವುಗ ("ಆಪ್‌' ಎ೦ಬ ಶಬ್ದವು "ಟಾಪ್‌, “ಡಾಪ್‌' ಮತ್ತು “ಚಾಪ್‌') 
ಳಲ್ಲಿ "ಆ' ಮಾತ್ರ ಉಳಿಯುತ್ತದೆ ಉಳಿದ ಅಕ್ಷರಗಳು ಹಿಂದಿನಂತೆ ಲೋಪವಾಗುತ್ತವೆ. 
ಈ-ಕಾರಾನ್ತ ಮತ್ತು ಆ-ಕಾರಾ೦ತವಾದ ಸ್ತೀ-ಪ್ರತ್ಯಯಾ೦ತವಾದ ಶಬ್ದಗಳಮೇಲೂ 
“ಸು' ಮೊದಲಾದ "“ಸುಪ್‌' ಪ್ರತ್ಯಯಗಳು ಸೇರಿಸಲಾಗುತ್ತವೆ. ಹಾಗೆಯೇ 
ಪ್ರಾತಿಪದಿಕಸಂಜ್ಞೆಯುಳ್ಳ ಶಬ್ದಗಳಮೇಲೂ “ಸು' ಮೊದಲಾದ "ಸುಪ್‌' ಪ್ರತ್ಯಯಗಳು 


ಸೇರಿಸಲಾಗುತ್ತವೆ. 


ಈ ರೀತಿಯಾಗಿ ಈ ಮೂರು ಅಧಿಕಾರ ಸೂತ್ರಗಳನ್ನು ಅನುವೃತ್ತಿ ಮಾಡಿಕೊಂಡು 

ಮುಂದಿನ ಸೂತ್ರಗಳನ್ನು ಐದನೇ ಅಧ್ಯಾಯ ಮುಗಿಯುವವರೆಗೆ ವ್ಯಾಖ್ಯಾನ ಮಾಡಬೇಕು. 
. (ಏಕವಚನಾದಿ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 122. ಸುಪಃ (1.4.1೦03) 

ವೃತ್ತಿಃ -ಸುಪಃ ತ್ರೀಣಿ ತ್ರೀಣಿ ವಚನಾನಿ ಏಕಶಃ ಏಕವಚನ, ದ್ವಿವಚನ, ಬಹುವಚನ 
ಸಂಜ್ಞಾನಿ ಸ್ಯುಃ 

ಅ.ವೃ.- “ತಾನ್ಯೇಕವಚನ-ದ್ವಿವಚನ-ಬಹುವಚನಾನ್ಯೇಕಶಃ” ಎಂಬ ಸೂತ್ರದಿಂದ 
ಏಕವಚನ, ದ್ವಿವಚನ, ಬಹುವಚನಾನಿ ಮತ್ತು ಏಕಶಃ ಎ೦ಬ ಪದಗಳು 
ಅನುವೃತ್ತವಾಗುತ್ತವೆ. ಹಾಗೆಯೇ “ತಿಜಃ ತ್ರೀಣಿ ತ್ರೀಣಿ” ಎಂಬ ಸೂತ್ರದಿಂದ ತ್ರೀಣಿ 
ತ್ರೀಣಿ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಸೂತ್ರದಲ್ಲಿರುವ "ಸುಪಃ' ಎಂಬುದು ಷಷ್ಠೀ-ಏಕವಚನ. "ಸುಪ್‌'ನ 
ಕ್ರಮವಾಗಿ ಮೂರು-ಮೂರು ಆಗಿರುವ ರೂಪಗಳು ಏಕವಚನ, ದ್ವಿವಚನ ಮತ್ತು 
ಬಹುವಚನ ಎಂಬ ಸಂಜ್ಜೆಗಳುನ್ನು ಕ್ರಮವಾಗಿ ಪಡೆಯುತ್ತವೆ. ಈ "ಸುಪ್‌'ನ ಸ್ವರೂಪವನ್ನು 
ಸ್ವೌಜಸಮೌಟ್‌-ಛಸ್ಟಾ-ಭ್ಯಾಂ-ಭಿಸ್‌-ಜೌೇ-ಭ್ಯಾಂ-ಭ್ಯಸ್‌-ಜಸಿ-ಭ್ಯಾಂ-ಭ್ಯಸ್‌- 
ಜಸೋಸಾಮ್‌-ಜ್ಯೋಸ್ಸುಪ್‌(4.1.2) ಎ೦ಬ ಸೂತ್ರದಲ್ಲಿ ವಿವರಿಸಲಾಗಿದೆ. 
' ಮುಂದಿನ ಸೂತ್ರ ದಿಂದ ಏಕವಚನ, ದ್ವಿವಚನಗಳ ಬಗ್ಗೆ ವಿವರಿಸಲಾಗುತ್ತದೆ. 


(ಏಕವಚನ, ದ್ವಿವಚನವನ್ನು ವಿಧಿಸುವ ನಿಯಮಸೂತ್ರ) 

ಸೂತ್ರ 123. ಧ್ವೇಕಯೋದೀವಚನೈಕವಚನೇ (1.4.22) 

ವೃತ್ತಿಃ -ದ್ವಿತ್ವ-ಎಕತ್ವಯೋಃ ತೇ ಸಃ 

ಪ.ಛೇ. - ದ್ವಿ-ಏಕಯೋಃ, ದ್ವಿವಚನ-ಏಕವಚನೇ। 

ಅರ್ಥ- ದ್ವಿ ಎಂಬುದರಿಂದ "ದ್ವಿತ್ವ' ವನ್ನೂ “ಏಕ' ಎಂಬುದರಿಂದ "ಏಕತ್ವ 
ಸಂಖ್ಯೆಯನ್ನು ಗ್ರಹಿಸಿ "ದ್ವಿತ್ವೈಕತ್ವಯೋಃ' ಎಂದು ದ್ವಿವಚನವನ್ನು ಪ್ರಯೋಗಿಸಿದ್ದಾರೆ. 

ವಸ್ತುಗಳು ಎರಡಾಗಿದ್ದಾಗ ಅವುಗಳಲ್ಲಿ "ದ್ವಿತ್ತ' ಸಂಖ್ಯೆಯು ಕಂಡುಬರುತ್ತದೆ. ಆಗ 
ದ್ವಿವಚನ ಪ್ರತ್ಯಯವು ವಿಧಿಸಲಾಗುತ್ತದೆ. ವಸ್ತುವು ಒಂದೇ ಇದ್ದರೆ ಅದರಲ್ಲಿ "ಏಕತ್ವ'ವು 


ಷಡ್ಗಿಣ್‌ ಪ್ರಕರಣಮ್‌ (ಅ.ಪು) 125 


ಇರುವದರಿಂದ ಏಕವಚನಪ್ರತ್ಯಯವು ವಿಧಿಸಲಾಗುತ್ತದೆ. 

ಏಕತ್ವಕ್ಕೆ "ಸು' ಪ್ರತ ತ್ಯಯವನ್ನು ವಿಧಿಸಿದಾಗ, “ಉಪದೇಶೇಇಜನುನಾಸಿಕ ಇತ್‌” 
(13.2 ಸು ಸೂತ್ರದಿಂದ "ಉ' ಕಾರವು ಲೋಪವಾಗಿ, "ಸ್‌'ಕಾರ ಮಾತ್ರ 
ಉಳಿಯುತ್ತದೆ. ರಾಮ ಸ್‌ ಎಂದಿದ್ದಾಗ- 

(ಅವಸಾನ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 124. ವಿರಾಮೋ*ವಸಾನಮ್‌ (1.4.10) 

ವೃತ್ತಿಃ -ವರ್ಣಾನಾ೦ ಅಭಾವಃ ಅವಸಾನ-ಸಂಜ್ಞಃ ಸ್ಯಾತ್‌! ರುತ್ವ-ಎಸರ್ಗೌ। 
ರಾಮಃ। 

ಪ. ಛೇ. - ವಿರಾಮಃ, ಅವಸಾನಮ್‌। 

ಅರ್ಥ- ವಿರಾಮಃ ಎಂದರೆ ಕೊನೆಯ ವರ್ಣ ಎಂದು ಅರ್ಥ ಮಾಡಲಾಗಿದೆ. 
ಕೊನೆಯ ವರ್ಣವೆಂದರೆ ಯಾವ ವರ್ಣದ ನಂತರ ಆ ಪದವು ಕೊನೆಗಾಣುತ್ತದೆಯೋ 
ಮತ್ತು ಅದರ ನಂತರ ಯಾವ ಅಕ್ಷರವೂ ಇಲ್ಲದೇ ವಿರಮಿಸುತ್ತದೋ ಆ ಅನ್ರ್ಯ 
ವರ್ಣಕ್ಕೆ ಅವಸಾನ ಎಂದು ಹೆಸರು. ವರ್ಣಗಳ ಅಭಾವಕ್ಕೂ ಅವಸಾನ ಎಂದು 
ಅರ್ಥ ಮಾಡಬಹುದು. ಈ ತರಹದ ಎರಡು ಅರ್ಥಗಳಿದ್ದಾಗ ಸಂದರ್ಭೋಚಿತವಾಗಿ 
ಎರಡೂ ಅರ್ಥಗಳನ್ನು ಸ್ವೀಕಾರ ಮಾಡಬೇಕು. ಅಂದರೆ - 

1. ಕೊನೆಯ ವರ್ಣಕ್ಕೂ ಅವಸಾನ ಎಂಬ ಹೆಸರು. 2. ಕೊನೆಯ ವರ್ಣದ 
ನಂತರ ಇರುವ ವರ್ಣಗಳ "ಅಭಾವಕ್ಕೂ ಅವಸಾನ ಎಂದು ಹೆಸರು ಬರುತ್ತದೆ. 

ಉದಾ- ರಾಮ-+ಸು ಎಂದಿದ್ದಾಗ “ಉಪದೇಶೇಇಜನುನಾಸಿಕ ಇತ್‌” (1.3.2) 
ಎಂಬ ಸೂತ್ರದಿಂದ “ಉ' ಕಾರವು ಲೋಪವಾಗಿ, ರಾಮ--ಸ್‌ ಎಂದಿರುತ್ತದೆ. ಆಗ 
“ಸ _ಸಜುಷೋರುಃ” (8.2.66) ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ರುತ್ಡ(ರ್‌) ಬಂದು 
ಅನುಬಂಧವಾದ “"ಉ' ಕಾರವು ಲೋಪವಾಗಿ ರಾಮ4ರ್‌ ಎಂದಿದ್ದಾಗ- 
“ಖರವಸಾನಯೋರ್ವಿಸರ್ಜನೀಯಃ” ಎ೦ಬ ಸೂತ್ರದಿಂದ "ರ್‌' ಗೆ ವಿಸರ್ಗ” (8) 
ಬಂದು ರಾಮಃ ಎಂಬ ರೂಪವು ಸಿದ್ಧವಾಗುತ್ತದೆ. (ಒಬ್ಬ ರಾಮನು) 

(ಸಮಾನರೂಪಗಳಲ್ಲಿ ಒಂದುರೂಪ ಮಾತ್ರ 
ಉಳಯುವದನ್ನು (ಏಕಶೇಷವನ್ನು) ಹೇಳುವ ಸೂತ್ರ) 

ಸೂತ್ರ 125. ಸರೂಪಾಣಾಮೇಕಶೇಷಃ ಏಕವಿಛಕೌ (12.64) 

ವೃತ್ತಿಃ - ಏಕವಿಭಕ್ತೌ ಯಾನಿ ಸರೂಪಾಣಿ ಏವ ದೃಷ್ಟಾನಿ ತೇಷಾಂ ಏಕ ಏವ 
ಶಿಷ್ಯತೇ। 
ಪ. ಛೇ. - ಸರೂಪಾಣಾಂ ಏಕಶೇಷಃ ಏಕವಿಭಕೌ| 

ಅ. ವೃ. - “ವ್ಯ ೈದ್ಧೋಯೂನಾತಲ್ಲಕ್ಷಣಶ್ಲೇದೇವ ವಿಶೇಷಃ” ಎ೦ಬ ಸೂತ್ರದಿಂದ 
"ಏವ' ಎಂಬ ಪದವು ಅನುವ್ಯ ತ್ರವಾಗುತ್ತದೆ.. 


126 ಲಘುಸಿದ್ಧಾಂತ ಕೌಮುದೀ 


ಅರ್ಥ- ಒಂದೇ ವಿಭಕ್ತಿಗೆ ಸಂಬಂಧಿಸಿದ ಸಮಾನ ರೂಪವುಳ್ಳ ಶಬ್ದಗಳು 
ಸೇರಿಕೊಂಡಿದ್ದು, ಪರದಲ್ಲಿ ದ್ವಿವಚನ ಅಥವಾ ಬಹುವಚನ ಪ್ರತ್ಯಯವು ಇದ್ದಾಗ, 
ಪೂರ್ವದಲ್ಲಿವುರುವ ರೂಪಗಳಲ್ಲಿ, ಒಂದು ರೂಪವು ಮಾತ್ರ ಉಳಿಯುತ್ತದೆ. ಉಳಿದ 
ರೂಪಗಳು ಲೋಪವಾಗುತ್ತವೆ. ಉಳಿದಿರುವ ಒಂದು ರೂಪವು ಲೋಪವಾದ ರೂಪಗಳ 
ಅರ್ಥವನ್ನು ಹೇಳುತ್ತದೆ. ಇದನ್ನೇ “ಯಃ ಶಿಷ್ಯತೆ ಸಃ ಲುಪ್ಯಮಾನಾಭಿಧಾಯೀ' ಎಂದು 
ಹೇಳಿದ್ದಾರೆ. 


ಉದಾ- ರಾಮರಾಮ ಔ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಎರಡು ರಾಮ 
ಶಬ್ದಗಳಲ್ಲಿ ಒಂದು ರಾಮ ಶಬ್ದ ಲೋಪವಾಗಿ ಒಂದು ರಾಮ ಶಬ್ದ ಮಾತ್ರ 
ಉಳಿಯುತ್ತದೆ. ಹೀಗೆ ರಾಮ+ಔ ಎಂದಿದ್ದಾಗ- ಮುಂದಿನ ಸೂತ್ರವನ್ನು ಹೇಳುತ್ತಾನೆ. 


(ಪೂರ್ವಸವರ್ಣದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ 126. ಪ್ರಥಮಯೋಃ ಪೂರ್ವಸವರ್ಣಃ (6.11೦2) 


ವೃತ್ತಿಃ -ಅಕಃ ಪ್ರಥಮಾ-ದ್ವಿತೀಯಯೋಃ ಅಚಿ ಪೂರ್ವಸವರ್ಣದೀರ್ಫ್ಥಃ 
ಏಕಾದೇಶಃ ಸ್ಕಾತ್‌। ಇತಿ ಪ ಪ್ರಾಪ್ತೇ- 


ಅ. ವೃ. - “ಏಕಃ ಪೂರ್ವಪರಯೋಃ” ಎಂಬುದು ಅಧಿಕಾರಸೂತ್ರ “ಅಕಃ 
ಸವರ್ಣೇ ದೀರ್ಫ್ಥಃ? (6.1101) ಎಂಬ ಸೂತ್ರದಿಂದ "ಅಕಃ' ಎಂಬ ಪದವು ಮತ್ತು 
“ಇಕೋಯಣಚಿ” (6.1.77) ಎಂಬ ಸೂತ್ರದಿಂದ "ಅಚಿ' ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಅರ್ಥ-ಇಲ್ಲಿ ಪ್ರಥಮಾ ಶಬ್ದದಿಂದ ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳು 
ಗೃಹೀತವಾಗುತ್ತವೆ. "ಅಕ್‌' (ಅ,ಇ,ಉ,ಯ,ಲ್ಕ) ವರ್ಣದನಂತರ ಪ್ರಥಮಾ ಮತ್ತು 
ದ್ವಿತೀಯಾ ವಿಭಕ್ತಿಗಳಲ್ಲಿರುವ "ಅಚ್‌' ವರ್ಣವು ಪರದಲ್ಲಿದ್ದಾಗ, ಪೂರ್ವ-ಪರಗಳ 
ಸ್ಥಾನದಲ್ಲಿ “ಏಕಃ ಪೂರ್ವಪರಯೋಃ” ಎಂಬ ಅಧಿಕಾರ ಸೂತ್ರದಿಂದ 
ಪೂರ್ವಸವರ್ಣದೀರ್ಪವು ಏಕಾದೇಶವಾಗಿ ಬರುತ್ತದೆ. 

ರಾಮಔ ಎಂದಿದ್ದಾಗ ಪೂರ್ವಪದದ ಕೊನೆಯಲ್ಲಿಇರುವ "ಮ್‌' ಕಾರೋತ್ತರವರ್ತಿ 
"ಅ'ಕಾರವು "ಅಕ್‌' ವರ್ಣವಾಗಿದ್ದು ಅದರ ಪರದಲ್ಲಿ "ಔ' ಎಂಬ ದ್ವಿತೀಯಾ ವಿಭಕ್ತಿ 
“ಸುಪ್‌ ಪ್ರತ್ಯಯವು ಅಜಾ(ಅಚ್‌)ದಿಯಾಗಿದ್ದು ಅವುಗಳಿಗೆ ಪೂರ್ವಸವರ್ಣದೀರ್ಫ 
ಮಾಡಿದಾಗ, ಪೂರ್ವ-ಪರಗಳ ಸ್ಥಾನದಲ್ಲಿ “ಆ” ಕಾರವು ಏಕಾದೇಶವಾಗಿ ಬಂದು 
ರಾಮ್‌+(ಅ4+ಔ)=ರಾಮ್‌4ಆ=ರಾಮಾ ಎಂಬ ಅನಿಷ್ಟ ರೂಪವು ಬರಬೇಕಾಗುತ್ತದೆ. 
ಅದನ್ನು ನಿಷೇಧಿಸಲು ಮುಂದಿನಸೂತ್ರವು ರಚಿಸ ಲ್ಪಟ್ಟಿದೆ. 


(ಪೂರ್ವಸವರ್ಣದೀರ್ಥವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ 127. ನಾದಿಜಿ (6.1104) 
ವೃತ್ತಿಃ -ಆತ್‌ ಇಚಿ ನ ಪೂರ್ವಸವರ್ಣದೀರ್ಥನಃವೃದ್ಧಿರೇಚಿ। ರಾಮೌ। 
ಪ. ಛೇ. - ನ, ಆತ್‌, ಇಚಿ। 


ಷಡ್ಗಿಜ್ಜ್‌ ಪ್ರಕರಣಮ್‌ (ಅ.ಪು) 127 


ಅ. ವ್ಯ, - “ ಪ್ರಥಮಯೊಃ ಪೂರ್ವಸವರ್ಣಃ” (6.1.1102) ಎ೦ಬ ಸೂತ್ರದಿಂದ 
"ಪೂರ್ವಸವರ್ಣಃ' ಎಂಬ ಪದವು ಮತ್ತು “ಅಕಃ ಸವರ್ಣೇ ದೀರ್ಫಃ” (6.1.101) 
ಎಂಬ ಸೂತ್ರದಿಂದ "ದೀರ್ಫಃ' ಎ೦ಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಅ'ಕಾರದನಂತರ (ಆತ್‌) “ಇಚ್‌ ("ಅ'ಕಾರವನ್ನು ಬಿಟ್ಟು ಉಳಿದ 
ಸ್ವರಗಳು ಎಂದರೆ- ಇ,ಉ,ಖಯ,ಲೃಏ,ಓ,ಐ,ಔ) ವರ್ಣಗಳು ಪರವಾದಾಗ, ಪೂರ್ವ 
ಸವರ್ಣದೀರ್ಫ್ಥವು ಬರುವದಿಲ್ಲ. 

ರಾಮ-.ಔ ಎಂದಿದ್ದಾಗ “ಅ'ಕಾರದ ನಂತರ "ಇಚ್‌' ಪ್ರತ್ಯಾಹಾರದಲ್ಲಿ ಇರುವ 
"ಔ' ವರ್ಣವು ಪರದಲ್ಲಿರುವದರಿಂದ, ಪ್ರಕೃತ ಸೂತ್ರದಿಂದ ಪೂರ್ವಸವರ್ಣದೀರ್ಫ 
ಬರುವದಿಲ್ಲ. ಈ ಮೇಲಿನ ಎರಡು ಸೂತ್ರಗಳಿಂದ ಇಷ್ಟರೂಪವು 
ಸಿದ್ಧವಾಗದಿರೋಣದ್ದರಿಂದ, “ವೃದ್ಧಿರೇಚಿ” ಎಂಬ ಸೂತ್ರಕ್ಕೆ ಮಾತ್ರ 
ಅವಕಾಶವಿರುವುದರಿಂದ, “ಅ'ಕಾರ ಮತ್ತು "ಔ' ಕಾರಗಳ ಸ್ಥಾನದಲ್ಲಿ ವೃದ್ಧ್ಯಕ್ಷರವಾದ 
“ಔ' ಕಾರವು ಆದೇಶವಾಗಿ ಬಂದು "ರಾಮೌ' ಎಂಬ ಇಷ್ಟ ರೂಪವು ಸಿದ್ಧವಾಗುತ್ತದೆ. 
(ಇಲ್ಲಿ ಇಬ್ಬರು ರಾಮರು ಎಂದರ್ಥ). 

(ಬಹುವಚನ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ 128. ಬಹುಷು ಬಹುವಚನಮ್‌ (1.4.21) 

ವೃತ್ತಿಃ -ಬಹುತ್ವ ವಿವಕ್ಷಾಯಾಂ ಬಹುವಚನಂ ಸ್ಕಾತ್‌। 

ಅರ್ಥ- ಎರಡಕ್ಕಿಂತ ಹೆಚ್ಚಾಗಿ ಅಂದರೆ ಹಲವು ಪದಾರ್ಥಗಳಿರುವಾಗ ಅಲ್ಲಿ 
ಬಹುತ್ವ ಸಂಖ್ಯೆ ಇರೋಣದ್ದರಿಂದ, ಬಹುವಚನಪ್ರತ್ಯಯವಾದ "ಜಸ್‌' (ಅಸ್‌) 
ವಿಧಿಸಲಾಗುತ್ತದೆ. ಇಲ್ಲಿ ಬಹಳಮಂದಿ ರಾಮರು ಎಂಬ ಅರ್ಥದಲ್ಲಿ 


ಒಂದು ರಾಮ ಶಬ್ದವನ್ನು ಬಿಟ್ಟು ಉಳಿದೆಲ್ಲ ರಾಮ ಶಬ್ದಗಳು ಲೋಪವಾಗುತ್ತವೆ. 
ಈ ರಾಮ ಶಬ್ದದ ಪರದಲ್ಲಿ ಬಹುವಚನ ಪ್ರತ್ಯಯವಾದ 'ಜಸ್‌'(ಅಸ್‌) ಪ್ರತ್ಯಯವು 
ಬಂದು ರಾಮ ಜಸ್‌(ಅಸ್‌) ಎಂದಿದ್ದಾಗ- 
(ಪ್ರತ್ಯಯಾದಿ ವರ್ಣಗಳಾದ 'ಚ'ವರ್ಗ ಮತ್ತು ಟ-ವರ್ಗಗಳಗೆ 
“ಇತ್‌' ಸಂಜ್ಞೆಯನ್ನು ಹೇಳುವ ಸೂತ್ರ) 

ಸೂತ್ರ 129. ಚುಟೂ (1.3.7) 

ವೃತ್ತಿಃ -ಪ್ರತ್ಯಯಾದ್ಯೌ ಚುಟೂ ಇತೌ ಸ್ವಃ (ಚುಟೂ- ಚವರ್ಗ-ಟವರ್ಗೌ) 

ಅ. ವೃ. - “ಉಪದೇಶೇಇಜನುನಾಸಿಕ ಇತ್‌” (1.3.2) ಎಂಬ ಸೂತ್ರದಿಂದ 
"ಇತ್‌' ಎಂಬ ಪದ, “ಷಃ ಪ್ರತ್ಯಯಸ್ಯ” ಎಂಬ ಸುತ್ತದಿಂದ “ಪ್ರತ್ಯಯಸ್ಯ' ಎಂಬ 
ಪದ, ಮತ್ತು “ಆದಿರ್ಜಿಟುಡವಃ” ಎಂಬ ಸೂತ್ರದಿಂದ "ಆದಿಃ' ಎಂಬ ಪದಗಳನ್ನು 
ಅನುವೃತ್ತಿ ಮಾಡಿಕೊಂಡು ಅದನ್ನು ದ್ವಿವಚನಾನ್ಷವಾಗಿ ವಿಪರಿಣಾಮಗೊಳಿಸಲಾಗಿದೆ. 


128 ಲಘುಸಿದ್ಧಾಂತ ಕೌಮುದೀ 


ಅರ್ಥ- ಚುಶ್ಚ ಟುಶ್ಚ ಚುಟೂ। "ಚು' ಎಂದರೆ ಚ-ವರ್ಗ, (ಚ್‌,ಛ್‌,ಜ್‌,ರು್‌,ಇ್‌) 
“ಟು” ಎಂದರೆ, ಟ-ವರ್ಗಗ(ಟ್‌,ಠ್‌.ಡ್‌.ಢ್‌.ಣ್‌)ವೆಂದು ಅರ್ಥ. ಈ ವರ್ಣಗಳು 
ಪ್ರತ್ಯಯದ ಆದಿಯಲ್ಲಿದ್ದರೆ "ಇತ್‌' ಸಂಜ್ಞೆಯನ್ನು ಹೊಂದುತ್ತವೆ. 

ಉದಾ- ರಾಮ- ಜಸ್‌ ಎಂದಿದ್ದಾಗ, “ಜಸ್‌' ಪ್ರತ್ಯಯದ ಆದಿವರ್ಣವಾದ yi 
ಕಾರವು "ಚ-ವರ್ಗದಲ್ಲಿ ಸೇರಿರುವದರಿಂದ ಅದಕ್ಕೆ ತ್‌ ಸ ಸಂಜ್ಞೆ ಬಂದು ಅದು 
ಲೋಪವಾಗುತ್ತದೆ. ಆಗ "ಅಸ್‌' ಮಾತ್ರ ಉಳಿದಿರುತ್ತದೆ. ಅದರಲ್ಲಿನ "ಸ್‌' ಕಾರಕ್ಕೆ 
ಲೋಪವನ್ನು ನಿಷೇಧಿಸುವ ಮೊದಲು ವಿಭಕ್ತಿ ಸಂಜ್ಞೆಯನ್ನು ವಿಧಿಸುತ್ತಾರೆ. 

(ವಿಭಕ್ತಿಸಂಹ್ಞಾ ವಿಧಾಯಕ ಸೂತ್ರ) 
ಸೂತ್ರ 13೦. ವಿಭಕ್ತಿಶ್ಚ (14.1೦4) 

ವೃತ್ತಿಃ -ಸುಪ್‌-ತಿಜ್‌ೌ ವಿಭಕ್ತಿಸಂಜ್ಞೌ ಸಃ 

ಪ. ಛೇ. - ವಿಭಕ್ತಿ, ಚ। 

ಅ. ವೃ. - “ಸುಪಃ” ಎಂಬ ಸೂತ್ರದಿಂದ ವಿಭಕ್ತಿ ಪರಿಣಾಮ ಮಾಡಿ, "ಸುಪ್‌' 
ಎಂದೂ, “ತಿಜಃ ತ್ರೀಣಿ ತ್ರೀಣಿ ಪ್ರಥಮ-ಮಧ್ಯಮೋತ್ತಮಾಃ” ಎಂಬ ಸೂತ್ರದಿಂದ 
ವಿಭಕ್ತಿ ಪರಿಣಾಮ ಮಾಡಿ, “ತಿಜ್‌' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- “ಸುಪ್‌' ಮತ್ತು "ತಿಜ್‌' ಈ ಪ್ರತ್ಯಯಗಳು ವಿಭಕ್ತಿ ಸಂಜ್ಞೆಯನ್ನು 
ಹೊಂದುತ್ತವೆ. "ಸುಪ್‌' ಮತ್ತು “ತಿಜ್‌' ಗಳಿಗೆ ವಿಭಕ್ತಿ ಸಂಜ್ಞೆಯನ್ನು ಹೇಳಿದ್ದರಿಂದ, 
ಮುಂದಿನ ಸೂತ್ರದಿಂದ ಕೆಲವು ವರ್ಣಗಳಿಗೆ "ಇತ್‌-ಸಂಜ್ಞಾ ನಿಷೇಧವು ಆಗುತ್ತದೆ. 


(ವಿಭಕ್ತಿಸ್ಥವಾದ ಕೆಲವು ವರ್ಣಗಳಗೆ "ಇತ್‌ -ಸಂಜ್ಞೆಗೆ' ನಿಷೇಧ ಹೇಳುವ ಸೂತ್ರ) 
ಸೂತ್ರ 131 ನ ವಿಥಕ್ತೌ ತುಸ್ಕಾಃ (1.3.4) 

ವೃತ್ತಿಃ -ವಿಭಕ್ತಿಸ್ಥಾಃ ತವರ್ಗ-ಸಕಾರ-ಮಕಾರಾಃ ನ ಇತಃ ಇತಿ ಸಸ್ಯ ನ ಇತ್ತಮ್‌ 
ರಾಮಾ 

ಅರ್ಥ- ವಿಭಕ್ತಿ ಸಂಜ್ಞೆಯನ್ನು ಹೊಂದಿರುವ ಶಬ್ದ ಸ್ವರೂಪಗಳ ಕೊನೆಯಲ್ಲಿರುವ 
ತ-ವರ್ಗ, "ಸ್‌' ಕಾರ ಮತ್ತು "ಮ್‌' ಕಾರಗಳಿಗೆ “ಇತ್‌' ಸಂಜ್ಞೆ ಬರುವದಿಲ್ಲ. ಪ್ರಕೃತ 

ಸ್‌' ನಲ್ಲಿಯ "ಜ್‌' ಕಾರ ಲೋಪವಾದಮೇಲೆ ಅಂತ್ಯದಲ್ಲಿರುವ ಹಲ್‌ ವರ್ಣವಾದ 
“ಸ್‌' ಕಾರಕ್ಕೆ “ಹಲನ್ಹ್ಯಮ್‌”(1.3.3) ಸೂತ್ರದಿಂದ ಲೋಪ ಬರಬೇಕಾಗಿತ್ತು. ಆದರೆ 
ಈ ಸಂದರ್ಭದಲ್ಲಿ ಪ್ರಕೃತ ಸೂತ್ರದಿಂದ ಆ "ಇತ್‌' ಸಂಜ್ಞೆಯು ನಿಷೇಧಿಸಲ್ಪಟ್ಟಿದ್ದರಿಂದ 
ಲೋಪ ಬರುವದಿಲ್ಲ. ಹೀಗೆ ರಾಮ್‌--ಅ- ಅಸ್‌ ಎಂದಿದ್ದಾಗ- “ಪ್ರಥಮಯೋಃ 
ಪೂರ್ವಸವರ್ಣಃ (6.1.102)” ಎಂಬ ಸೂತ್ರದಿಂದ ಪೂರ್ವ ಸವರ್ಣದೀರ್ಪವು 
ಏಕಾದೇಶವಾಗಿ ಬಂದು ರಾಮಾಸ್‌ ಎಂದಾಗಿ ರುತ್ತ-ವಿಸರ್ಗಗಳಿಂದ ರಾಮಾಃ 
ಎ೦ಬ ಪ್ರಥಮಾ ಬಹುವಚನ ರೂಪವು ಸಿದ್ಧಿಸುತ್ತದೆ. 


ಷಡ್ಗಿಲ್‌ ಪ್ರಕರಣಮ್‌ (ಅ.ಪು) 129 


(ಸಂಬುದ್ಧಿ ಸಂಹ್ಞಾವಿಧಾಯಕ ಸೂತ್ರ) 

ಸೂತ್ರ 132. ಏಕವಚನಂ ಸಂಬುದ್ಧಿಃ (2.3.4೨) 

ವೃತ್ತಿಃ -ಸಂಬೋಧನೇ ಪ್ರಥಮಾಯಾಃ ಏಕವಚನಂ ಸಂಬುದ್ಧಿ-ಸಂಜ್ಯಂ ಸ್ಯಾತ್‌! 

ಅ.ವೃ.-“ಸಂಬೋಧನೇ ಚ” ಎಂಬ ಸೂತ್ರದಿ೦ದ “ಸಂಬೋಧನೇ' ಎಂಬ ಪದವೂ, 
“ಪ್ರಾತಿಪದಿಕಾರ್ಥ-ಲಿಜ್ಲ-ಪರಿಮಾಣ-ವಚನಮಾತ್ರೇ ಪ್ರಥಮಾ” ಎಂಬ ಸೂತ್ರದಿಂದ 
"ಪ್ರಥಮಾ' ಎಂಬ ಪದವನ್ನು ಷಷ್ಠೀ ವಿಭಕ್ತಿಯಲ್ಲಿ ವಿಪರಿಣಾಮಗೊಳಿಸಿದನ೦ತರ, 
"ಪ್ರಥಮಾಯಾಃ' ಎ೦ಬ ಪದವು ಅನುವೃತ್ತಿ ಮಾಡಿಕೊಳ್ಳಲಾಗಿದೆ. 

ಅರ್ಥ- ಸಂಬೋಧನಾರ್ಥದಲ್ಲಿ ಪ್ರಥಮಾವಿಭಕ್ತಿ ಏಕವಚನಕ್ಕೆ ಸಂಬುದ್ಧಿ ಎಂಬ 
ಸಂಜ್ಞೆಯನ್ನು ವಿಧಿಸಲಾಗಿದೆ. ಹಾಗಿದ್ದರೂ ಸಂಬೋಧನಾ ಪ್ರಥಮಾ ವಿಭಕ್ತಿಯ 
ದ್ವಿವಚನ-ಬಹುವಚನಗಳಿಗೆ ಸಂಬೋಧನಾರ್ಥ ಇದ್ದೇ ಇರುತ್ತದೆ. 

(ಅಲ್ಲ-ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ 133. ಯಸ್ಕಾತ್‌ ಪ್ರತ್ಯಯವಿಧಿಸ್ತದಾದಿ ಪ್ರತ್ಯಯೇ*ಣ್ಲಮ್‌ (1.4.13) 

ವೃತ್ತಿಃ -ಯಃ ಪ್ರತ್ಯಯಃ ಯಸ್ಮಾತ್‌ ಕ್ರಿಯತೇ ತದಾದಿ ಶಬ್ದಸ್ವರೂಪಂ ತಸ್ಮಿನ್ನಜ್ಗಂ 
ಸ್ಯಾತ್‌। 

ಪ.ಛೇ. - ಯಸ್ಮಾತ್‌, ಪ್ರತ್ಯಯ-ವಿಧಿಃ, ತದಾದಿ, ಪ್ರತ್ಯಯೇ, ಅಜ್ಗಮ್‌। 

ಅರ್ಥ- ಯಾವ ಪ್ರತ್ಯಯವು ಯಾವ ಶಬ್ದದನಂತರ ವಿಧಿಸಲ್ಪಡುತ್ತದೋ ಆ 
ಪ್ರತ್ಯಯದ ಪೂರ್ವದಲ್ಲಿರುವ ಶಬ್ದಕ್ಕೆ "ಅಜ್ಗ' ವೆಂಬ ಸಂಜ್ಞೆಯು ಬರುತ್ತದೆ. 

(ಸಂಬುದ್ಧಿಯಲ್ಲರುವ “ಹಲ್‌' ವರ್ಣಕ್ಕೆ ಲೋಪ ವಿಧಾಯಕ ಸೂತ್ರ) 

ಸೂತ್ರ 134. ಏಜ್‌ ಹ್ರಸ್ಟಾತ್‌ ಸಂಬುದ್ಧೇಃ (೮.6.69) 

ವೃತ್ತಿಃ -ಏಜನ್ಹಾತ್‌ ಹ್ರಸ್ಟಾನ್ಹಾತ್‌ ಚ ಅಜ್ಗಾತ್‌ ಹಲ್‌ ಲುಪ್ಯತೇ ಸಂಬುದ್ಧೇಶ್ವೇತ್‌। 
ಹೇ ರಾಮ! ಹೇ ರಾಮೌ! 

ಅ. ವೃ. - “ಹಲ್‌-ಜ್ಯಾಭ್ಯೋ ದೀರ್ಫಾತ್‌ ಸು-ತಿ-ಸಿ ಅಪೃಕ್ಷಂ ಹಲ್‌” ಎಂಬ 
ಸೂತ್ರದಿಂದ "ಹಲ್‌' ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ- ಏಜನ್ತವಾದ ಅಂಗ, ಮತ್ತು ಹ್ರಸ್ಥಾನ್ತವಾದ ಅಂಗ ಇವುಗಳ ಪರದಲ್ಲಿರುವ 
ಸಂಬುದ್ಧಿಯ (ಪ್ರಥಮಾ ಸಂಬೋಧನೈಕವಚನದ) ಕೊನೆಯಲ್ಲಿರುವ “ಹಲ್‌' ವರ್ಣಕ್ಕೆ 
ಲೋಪವು ಬರುತ್ತದೆ. 

ಉದಾ- ಹೇ ರಾಮ! ಸು ಎಂದಿದ್ದಾಗ, ಅನುಬಂಧ ಲೋಪವಾದಮೇಲೆ 
ಉಳಿದಿರುವ ಅನ್ರ್ಯ "ಸ್‌' ಕಾರಕ್ಕೆ ಲೋಪ ಬಂದು ಹೇ ರಾಮ! ಎಂದಾಗುತ್ತದೆ. 
ದ್ವಿವಚನ, ಮತ್ತು ಬಹುವಚನಗಳಲ್ಲಿ ಪ್ರಥಮಾ ವಿಭಕ್ತಿಯಲ್ಲಿರುವಂತೆಯೇ ಹೇ ರಾಮೌ[, 
ಹೇರಾಮಾಃ। ಎ೦ದು ರೂಪಗಳಾಗುತ್ತವೆ. 


130 ಲಘುಸಿದ್ಧಾಂತ ಕೌಮುದೀ 


(ಪೂರ್ವರೂಪ ವಿಧಾಯಕ ವಿಧಿಸೂತ್ರ) 
ಸೂತ್ರ - 13ರ. ಅಮಿ ಪೂರ್ವಃ (6.11೦7) 

ವೃತ್ತಿಃ -ಅಕಃ ಅಮಿ ಅಚಿ ಪೂರ್ವರೂಪಮ್‌ ಏಕಾದೇಶಃ ಸ್ಯಾತ್‌। ರಾಮಂ । 
ರಾಮೌ। 

ಅ.ವ್ಯ. - “ಅಕಃ ಸವರ್ಣೇ ದೀರ್ಫಃ? (6.1.101) ಎಂಬ ಸೂತ್ರದಿಂದ "ಅಕಃ' 
ಎಂಬ ಪದವೂ “ಇಕೋಯಣಚಿ” (6.177) ಎಂಬ ಸೂತ್ರದಿಂದ "ಅಚಿ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. ಮತ್ತು “ಏಕಃ ಪೂರ್ವಪರಯೋಃ” ಎಂಬ ಅಧಿಕಾರ 
ಸೂತ್ರವು ಪ್ರವೃತ್ತವಾಗಿದೆ. 

ಅರ್ಥ-"ಅಕ್‌' ವರ್ಣದ ನಂತರ "ಅಮ್‌' ಪ್ರತ್ಯಯಕ್ಕೆ ಸಂಬಂಧಿಸಿದ "ಅಚ್‌' 
ವರ್ಣವು ಅಂದರೆ, "ಅ'ಕಾರವು ಪರದಲ್ಲಿದ್ದಾಗ, ಪೂರ್ವ-ಪರಗಳ ಸ್ಥಾನದಲ್ಲಿ 
ಪೂರ್ವರೂಪವು ಏಕಾದೇಶವಾಗಿ ಬರುತ್ತದೆ. 

ದ್ವಿತೀಯಾ-ಏಕವಚನದಲ್ಲಿ-ರಾಮ+4ಅಮ್‌-=ರಾಮ್‌4ಅ4ಅಮ್‌ ಎಂದಿದ್ದಾಗ - 
“ಅಕಃ ಸವರ್ಣೇ ದೀರ್ಫಃ” (6.1.1101) ಎ೦ಬ ಸೂತ್ರದಿಂದ ಬರಬೇಕಾದ 
ಸವರ್ಣದೀರ್ಫವನ್ನು ಬಾಧಿಸಿ ಪೂರ್ವ-ಪರಗಳ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ 
ಪೂರ್ವರೂಪವು ("ಅ' ಕಾರ) ಏಕಾದೇಶವಾಗಿ ಬಂದು ರಾಮ-- ಅಮ್‌ ಎಂದಾಗಿ 
ರಾಮಮ್‌ ಎಂಬ ದ್ವಿತೀಯಾ ಏಕವಚನ ರೂಪವು ಸಿದ್ದಿಸುತ್ತದೆ.ಇನ್ನು ದ್ವಿತೀಯಾ 
ದ್ವಿವಚನದಲ್ಲಿ - ಪ್ರಥಮಾ ವಿಭಕ್ತಿ ದ್ವಿವಚನದರೂಪದಂತೆಯೆ ರಾಮೌ ಎಂಬ ರೂಪವು 
ಸಿದ್ಧಿಸುತ್ತದೆ. 

(ಪ್ರತ್ಯುಯಾದಿಯಾದ ಕೆಲವು ವರ್ಣಗಳಿಗೆ "ಇತ್‌' ಸಂಜ್ಞಾ ವಿಧಿಸುವ ಸೂತ್ರ) 
ಸೂತ್ರ 136. ಲಶಕ್ಚತದ್ಧಿತೇ (1.3.8) | 

ವೃತ್ತಿಃ -ತದ್ಭಿತವರ್ಜ-ಪ್ರತ್ಯಯಾದ್ಯಾಃ ಲ-ಶ-ಕವರ್ಗಾಃ ಇತಃ ಸ್ಕುಃ 

ಪ. ಛೇ. - ಲ-ಶ-ಕು-ಅತದ್ಧಿತೇ(ಏಕಪದ) 

ಅ. ವೃ. - “ಷಃ ಪ್ರತ್ಯಯಸ್ಕ” ಎಂಬ ಸೂತ್ರದಿಂದ ಪ್ರತ್ಯಯಸ್ಯ ಎಂಬ ಪದವು 
“ಆದಿರ್ಜಿಟುಡವಃ” ಸೂತ್ರದಿಂದ "ಆದಿಃ ಎಂಬ ಪದವೂ “ಉಪದೇಶೇಇಜನುನಾಸಿಕ 
ಇತ್‌” (13.2) ಸೂತ್ರದಿಂದ “ಇತ್‌' ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ- ತದ್ಧಿತ ಪ್ರತ್ಯಯಗಳನ್ನು ಬಿಟ್ಟು ಉಳಿದ ಪ್ರತ್ಯಯಗಳ ಆದಿಯಲ್ಲಿರುವ 
"ಲ್‌' “ಶ್‌' ಮತ್ತು ಕು (ಕವರ್ಗ -ಕ,ಖ,ಗಘ,ಜ) ವರ್ಣಗಳಿಗೆ "ಇತ್‌' ಸಂಜ್ಞೆಬರುತ್ತದೆ. 

(ನತ್ಯ ವಿಧಾಯಕ ಸೂತ್ರ) 
ಸೂತ್ರ -137. ತಸ್ಕಾಜ್ಯಸೋ ನಃ ಪುಂಸಿ (6.110೦3) 
ವೃತ್ತಿಪೂರ್ವ-ಸವರ್ಣದೀರ್ಥಾತ್‌ ಪರೋ ಯಃ ಶಸಃ ಸಃ, ತಸ್ಯ ನಃ ಸ್ಯಾತ್‌ 
ಪುಂಸಿ। 


ಷಡ್ಗಿಲ್‌ ಪ್ರಕರಣಮ್‌ (ಅ.ಪು) 131 


ಪ. ಛೇ. - ತಸ್ಮಾತ್‌, ಶಸಃ, ನಃ, ಪುಂಸಿ। 

ಅರ್ಥ- ಪುಲ್ಲಿಂಗದಲ್ಲಿ, ಪೂರ್ವಸವರ್ಣದೀರ್ಫದ ಪರದಲ್ಲಿರುವ “ಶಸ್‌'ಗೆ 
ಸಂಬಂಧಿಸಿದ "ಸ್‌' ಕಾರದ ಸ್ಥಾನದಲ್ಲಿ "ನ್‌' ಕಾರವು ಆದೇಶವಾಗಿ ಬರುತ್ತದೆ. 
"ತಸ್ಮಾತ್‌' ಎಂಬ ಶಬ್ದದಿಂದ “ಪ್ರಥಮಯೋಃ ಪೂರ್ವಸವರ್ಣಃ” (6.1.102) 
ಎಂಬಲ್ಲಿರುವ "ಪೂರ್ವಸವರ್ಣಃ' ಎಂಬ ಪದವು ಗೃಹೀತವಾಗುತ್ತದೆ. 

ರಾಮ-*ಶಸ್‌ ಎಂದಿದ್ದಾಗ- “ಲಶಕ್ಷತದ್ಧಿತೇ (1.3.8)” ಎಂಬ ಸೂತ್ರದಿಂದ "ಶ್‌' 
ಕಾರ ಲೋಪವಾದಮೇಲೆ ರಾಮ--ಅಸ್‌ ಎಂ೦ದಿದ್ದಾಗ-“ಪ್ರಥಮಯೋಃ 
ಪೂರ್ವಸವರ್ಣಃ” (6.1.102) ಎಂಬ ಸೂತ್ರದಿ೦ದ ಪೂರ್ವಸವರ್ಣದೀರ್ಥ್ಫ ಬಂದು 
ರಾಮ್‌4ಆ+ಸ್‌ ಎಂದಿರುತ್ತದೆ. ಆಗ ಈ ಪೂರ್ವಸವರ್ಣದೀರ್ಫ್ಪದ ನಂತರ ಇರುವ 
(ಶಸ್‌)ನ್‌ "ಸ್‌' ಕಾರಕ್ಕೆ "ನ್‌' ಕಾರಮು ಆದೇಶವಾಗಿ ಬಂದು, 
ರಾಮ್‌--ಆ.-ನ್‌ಇರಾಮಾನ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

[ಇಲ್ಲಿ ರಾಮಾಣ್‌ ಎಂದು “ಣತ್ವ' ಏಕೆ ಬರಲಿಲ್ಲ ಎಂದರೆ- (ಪದಾನ್ತಸ್ಯ (8.4.37) 
ಎಂದು ಹೇಳುವದಕ್ಕೆ ಮೊದಲು "ಣತ್ವ' ಬರುವ ನಿಯಮಗಳನ್ನು ಹೇಳುತ್ತಾರೆ- 
“ರಷಾಭ್ಯಾಂ ನೋ ಣಃ ಸಮಾನಪದೇ” ಎಂಬ ಸೂತ್ರದಿಂದ ರೇಫ ಅಥವಾ ಷ- 
ಕಾರಗಳಿಗೆ ಅವ್ಯವಹಿತವಾಗಿಯೂ ಮತ್ತು ಸಮಾನ ಪದದಲ್ಲಿಯೂ ಪರದಲ್ಲಿರುವ 
"ನ್‌' ಕಾರಕ್ಕೆ “ಇ' ತ್ವ ಬರುತ್ತದೆ ಎಂದು ಹೇಳಲಾಗಿದೆ. ಈ ಮೇಲಿನ ನಿಯಮವನ್ನು 
ಸಡಿಲಗೊಳಿಸುವದಕ್ಕಾಗಿ, ಸಮಾನ ಪದದಲ್ಲಿರುವ "ನ್‌' ಕಾರವು “ರೇಫ' “ಷ' ಕಾರಗಳಿಂದ 
ವ್ಯವಹಿತವಾಗಿದ್ದರೂ, "ಣ'ತ್ವ ಬರುತ್ತದೆ ಎಂದು ಮುಂದಿನ ಸೂತ್ರವು ಹೇಳುತ್ತದೆ]. 

(ಣತ್ವ ವಿಧಾಯಕ ಸೂತ್ರ) 
ಸೂತ್ರ 136. ಅಟ್‌ಕುಪ್ಪಾಅಕ್‌ನುಮ್‌ವ್ಯವಾಯೇಪಿ (8.4.2) 

ವೃತ್ತಿಃ - ಅಟ್‌-ಕವರ್ಗ-ಪವರ್ಗ-ಆಜ್‌-ನುಮ್‌, ಏತೈಃ ವ್ಯಸ್ತೈಃ ಸಮಸ್ತೈಃ 
ಯಥಾಸಂಭವಂ ಮಿಲಿತೈಶ್ಚ, ವ್ಯವಧಾನೇಇಪಿ, ರಷಾಭ್ಯಾಂ ಪರಸ್ಯ ನಸ್ಯ ಣಃ ಸ್ಯಾತ್‌ 
ಸಮಾನಪದೇ। ಇತಿ ಪ್ರಾಪ್ತೇ- 

ಪ. ಛೇ. - ಅಟ್‌-ಕು-ಪು- ಆಜ್‌-ನುಮ್‌-ವ್ಯವಾಯೇ, ಅಪಿ। 

ಅ.ವೃ- “ರಷಾಭ್ಯಾಂ ನೋ ಣಃ ಸಮಾನಪದೇ” ಎಂಬ ಸೂತ್ರವು ಇಲ್ಲಿ 
ಅನುವೃತ್ತವಾಗುತ್ತದೆ, 

ಅರ್ಥ- ಅಟ್‌, ಕ-ವರ್ಗ, ಪ-ವರ್ಗ, ಆಜ್‌, ನುಮ್‌ ಇವೆಲ್ಲವುಗಳಿಂದಲೂ 
ಅಥವಾ ಕೆಲವುಗಳಿಂದಲೋ ವ್ಯವಹಿತವಾಗಿದ್ದರೂ, "ರೇಫ' ಅಥವಾ "“ಷ್‌' 
ಕಾರಗಳನ೦ತರ ಇರುವ "ನ್‌' ಕಾರಕ್ಕೆ "ಣ್‌'ಕಾರವು ಸಮಾನ ಪದದಲ್ಲಿ ಆದೇಶವಾಗಿ 
ಬರುತ್ತದೆ. ಹೀಗಿರುವಾಗ- 


132 ಲಘುಸಿದ್ಧಾಂತ ಕೌಮುದೀ 


(ಇಷ್ಟ ನಿಷೇಧ ಸೂತ್ರ) 
ಸೂತ್ರ - 139. ಪದಾನ್ತಸ್ಯ (8.4.37) 


ಇ 


ವೃತ್ತಿಃ -ನಸ್ಯ ಣೋ ನಃ. ರಾಮಾನ್‌। 


ಅ. ವೃ. - “ರಷಾಭ್ಯಾಂ ನೋ ಣಃ ಸಮಾನಪದೇ” ಎಂಬ ಸೂತ್ರದಿಂದ "ನಳ 
ಮತ್ತು "ಣಃ' ಎಂಬ ಪದಗಳು ಅನುವೃತ್ತವಾಗುತ್ತವೆ. ಹಾಗೆಯೇ “ನ-ಭಾ-ಭೂ- 
ಪೂ-ಕಮಿ-ಗಮಿ-ಪ್ಯಾಯೀ-ವೇಪಾಂ” ಎಂಬ ಸೂತ್ರದಿಂದ "ನ' ಎಂಬ ಪದದ 
ಅನುವೃತ್ತಿಯಾಗುತ್ತದೆ. 

ಅರ್ಥ- ಪದಾನ್ತವಾದ "ನ್‌'ಕಾರಕ್ಕೆ “ಣ್‌'ತ್ವವು ಬರುವದಿಲ್ಲ. 

ಉದಾ- ರಾಮಾನ್‌ ಎಂಬುದು ಪದವಾಗಿದೆ. ಆದ್ದರಿಂದ "ನ್‌' ಕಾರಕ್ಕೆ ಣತ್ವ 
ಬರಬೇಕಾಗಿದ್ದರೂ ಪ್ರಕೃತ ಸೂತ್ರದಿಂದ ಅದು ನಿಷೇಧಿಸಲ್ಪಟ್ಟಿದೆ. 

(ಟಾ-ಕಸಿ-ಕಸ್‌ ಗಳಗೆ ಕ್ರಮವಾಗಿ ಇನ-ಆತ್‌-ಸ್ಯ ಎಂಬ 
ಆದೇಶಗಳನ್ನು ವಿಧಿಸುವ ಸೂತ್ರ) 
ಸೂತ್ರ - 14೦. ಟಾ-ಜಸಿ-ಕಸಾಮಿನಾತ್‌ಸ್ಯಾಃ (7.1.12) 

ವೃತ್ತಿಃ -ಅದನ್ನಾತ್‌ ಟಾದೀನಾ೦ ಇನಾದಯಃ (ಇನ, ಆತ್‌, ಸ್ಯ) ಸ್ಯುಃ ಣತ್ವಮ್‌। 
ರಾಮೇಣ। 

ಪ. ಛೇ. - ಟಾ-ಜಸಿ-ಜಸಾಂ, ಇನ -ಆತ್‌-ಸ್ಕಾಃ 

ಅ. ವ್ಯ. -“ಅತೋಭಿಸ ಐಸ್‌”(7.1.13) ಎಂಬ ಸೂತ್ರದಿಂದ “ಅತಃ” ಎಂಬ 
ಪದವು, ಮತ್ತು “ಅಜ್ಗಸ್ಯ” ಎಂಬ ಸೂತ್ರವನ್ನೇ ವಿಭಕ್ತಿ ಪರಿಣಾಮ(ಪಂಚಮ್ಯನ್ರ) 
ಮಾಡಿ "ಅಜ್ಲಾತ್‌' ಎಂದು ಅನುವೃತ್ತಿ ಮಾಡಲಾಗಿದೆ. 

ಅರ್ಥ- ಅದನ್ನವಾದ ಅಜ್ಲಕ್ಕಿಂತ ಪರದಲ್ಲಿರುವ ಟಾ-ಜಸಿ-ಜಸ್‌ ಇವುಗಳ ಸ್ಥಾನದಲ್ಲಿ 
ಕ್ರಮವಾಗಿ “ಇನ-ಆತ್‌-ಸ್ಕ' ಗಳು ಆದೇಶವಾಗಿ ಬರುತ್ತವೆ. ಇಲ್ಲಿ ಸ್ಥಾನಿಗಳ ಸಂಖ್ಯೆಯು 
ಮೂರು, ಮತ್ತು ಆದೇಶಗಳ ಸಂಖ್ಯೆ ಯೂ. ಮೂರು. ಆದುದರಿಂದ 
“ಯಥಾಸಂಖ್ಯಮನುದೇಶಸ್ಸಮಾನಾಮ್‌* ಎ೦ಬ ಸೂತ್ರದಿಂದ ಸ್ಥಾನಿಗಳ 
ಕ್ರಮಕ್ಕನುಗುಣವಾಗಿ ಆದೇಶಗಳು ಕ್ರಮವಾಗಿ ಬರುತ್ತವೆ. 

ಉದಾ- ರಾಮ- ಟಾ ಎಂದಿದ್ದಾಗ- "ಟಾ' ಗೆ “ಇನ' ಆದೇಶವಾಗಿ ಬಂದು, 
ರಾಮ--ಇನ ಎಂದಿದ್ದಾಗ- “ಅಟ್‌-ಕು-ಪ್ವಾಜ್‌-ನುಮ್‌-ವ್ಯವಾಯೇಷಪಿ” (8.4.2) 
ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ "ಣ್‌' ಬಂದು ರಾಮ+4ಇಣ ಎಂದಾಗಿ “ಆದ್ದುಣಃ” 
(6.1.87) ಎಂಬ ಸೂತ್ರದಿಂದ ಗುಣ ಬಂದು ರಾಮೇಣ ಎಂಬ ರೂಪವು ಸಿದ್ಧಿಸುತ್ತದೆ. 


(ಅಲ್ಣಕ್ಕೆ ದೀರ್ಫ್ಥ ವಿಧಾಯಕ ಸೂತ್ರ) 
ಸೂತ್ರ -141. ಸುಪಿ ಚ (7.3.1೦2) 
ವೃತ್ತಿಃ -ಯಇಣಇದ್‌ೌ ಸುಪಿ ಅತೋಇಜ್ಲ್ಗಸ್ಯ ದೀರ್ಫಃರಾಮಾಭ್ಯಾಮ್‌ 


ಷಡ್ಲಿಣ್ಗಿ ಪ್ರಕರಣಮ್‌ (ಅ.ಪು) 133 


ಅ. ವೃ. - “ಅತೋ ದೀರ್ಫೂೋ ಯೆ” ಎಂಬ ಸೂತ್ರವು ಅನುವೃತ್ತವಾಗಿದೆ. 
“ಅಜ್ಞಸ್ಯ” ಎಂಬುದು ಅಧಿಕಾರಸೂತ್ರ. 

ಅರ್ಥ- "ಯಇಗ್‌' ಪ್ರತ್ಯಾಹಾರದ ವರ್ಣವನ್ನು ಆದಿಯಲ್ಲಿ ಉಳ್ಳ "ಸುಪ್‌' ಪ್ರತ್ಯಯವು 
ಪರದಲ್ಲಿದ್ದಾಗ, ಹ್ರಸ್ವ ಅ-ಕಾರಾನ್ನ ಅಜ್ಲದ ಅನ್ತ ಕ ವರ್ಣಕ್ಕೆ ದೀರ್ಫ್ಥವು ಬರುತ್ತದೆ. 

ಉದಾ- ರಾಮ-ಭ್ಯಾಮ್‌ ಎಂದಿದ್ದಾಗ- ಭ್ಯಾಮ್‌ ಇದು "ಸುಪ್‌' ಪ್ರತ್ಯಯ. 
ಅದರಲ್ಲಿ ಆದಿವರ್ಣವಾದ "ಭ್‌' ಇದು "ಯಣ್‌ ಪ್ರತ್ಯಾಹಾರದ ವರ್ಣ. ಹೀಗಿದ್ದಾಗ, 
"ರಾಮ' ಶಬ್ದದ ಹ್ರಸ್ವ "ಅ' ಕಾರಕ್ಕೆ ದಿರ್ಫ ಬಂದು ರಾಮಾ--ಭ್ಯಾಮ್‌ ಎಂದಾಗಿ 
ರಾಮಾಭ್ಯಾಮ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

(ಐಸ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ -142. ಅತೋ ಸ ಐಸ್‌ (7.19) 

ವೃತ್ತಿಃ -ಅಕಾರಾಂತಾತ್‌ ಅಜ್ಲಾತ್‌ ಭಿಸಃ ಐಸ್‌ ಸ್ಯಾತ್‌(“ಅನೇಕಾಲ್‌ಶಿತ್‌ ಸರ್ವಸ್ಯ?) 
ರಾಮೈಃ 

ಅ. ವೃ. - ಇಲ್ಲಿ “ಅಂಗಸ್ಯ” ಎಂಬುದು ಅಧಿಕಾರಸೂತ್ರ. 

ಪ.ಛೇ -ಅತಃ, ಭಿಸಃ, ಐಸ್‌। 

ಅರ್ಥ- ಹ್ರಸ್ವ ಅ-ಕಾರಾನ್ತ ಅಜ್ಜದನ೦ತರ ಇರುವ "ಭಿಸ್‌' ಪ್ರತ್ಯಯದ ಸ್ಥಾನದಲ್ಲಿ 
“ಐಸ್‌' ಆದೇಶವು ಬರುತ್ತದೆ. “ಅನೇಕಾಲ್‌ ಶಿತ್‌ ಸರ್ವಸ್ಯ”(1.1.55) ಎಂಬ ಸೂತ್ರದಿಂದ 
“ಐಸ್‌' ಎಂಬ ಅನೇಕಾಲ್‌ ಆದೇಶವು `ಭಿಸ್‌' ಎಂಬ ಸ್ಥಾನಿಯನ್ನು ಸಂಪೂರ್ಣ 
ತೆಗೆದುಹಾಕಿ ಅದರ ಜಾಗದಲ್ಲಿ ಸರ್ವಾದೇಶವಾಗಿ ಬರುತ್ತದೆ. 

ಉದಾ- ರಾಮ-ಭಿಸ್‌ ಎಂದಿದ್ದಾಗ- "ಭಿಸ್‌' ಎಂಬ ಸ್ಥಾನಿಯನ್ನು ಸಂಪೂರ್ಣವಾಗಿ 
ತೆಗೆದುಹಾಕಿ ಅದರ ಜಾಗದಲ್ಲಿ ಪ್ರಕೃತ ಸೂತ್ರದಿಂದ "ಐಸ್‌' ಆದೇಶವಾಗಿ ಬಂದು 
ರಾಮ*-ಐಸ್‌ ಎಂದಿದ್ದಾಗ, “ವೃದ್ಧಿರೇಚಿ” (6.1.88) ಎ೦ಬ ಸೂತ್ರದಿಂದ ವೃದ್ಧಿ 
ಬಂದು ರಾಮೈಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ರಾಮ್ಗೆಃ ರೂಪವು ಸಿದ್ಧಿಸುತ್ತದೆ. 

(ಯ-ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 143. ಐಕರ್ಯಃ (7.1.13) 

ವೃತ್ತಿಃ -ಅತೋಇಜ್ಗಾತ್‌ ಪರಸ್ಯ ಜೇಃ "ಯ'-ಆದೇಶಃ। 

ಪ. ಛೇ. - ಜೇಃ, ಯಃ 

ಅ. ವೃ, - “ಅತೋ ಬಿಸ ಐಸ್‌ (7.1.9)” ಎಂಬ ಸೂತ್ರದಿಂದ "ಅತಃ ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಹ್ರಸ್ವ ಅ-ವರ್ಣಾನ್ತ ಅಜ್ಲದ ನಂತರ ಇರುವ "ಜೌ' ಪ್ರತ್ಯಯದ ಸ್ಥಾನದಲ್ಲಿ 
"ಯ' ಆದೇಶವು ಬರುತ್ತದೆ. ಆಗ ರಾಮ ಯ ಎಂದಿರುತ್ತದೆ. ಇಲ್ಲಿ ಆದೇಶವಾಗಿ 
ಬಂದ "ಯ' ಎಂಬುದು ಸುಪ್‌' ಪ್ರತ್ಯಯವಲ್ಲ. ಇದಕ್ಕೆ "ಸುಪ್‌'್ವವನ್ನು ವಿಧಿಸುವದಕ್ಕಾಗಿ 


134 ಲಘುಸಿದ್ಧಾಂತ ಕೌಮುದೀ 
ಮುಂದಿನ ಸೂತ್ರವನ್ನು ರಚಿಸಲಾಗಿದೆ. 


(ಸ್ಥಾನಿವದ್ಧಾವ ವಿಧಾಯಕ ಅತಿದೇಶ ಸೂತ್ರ) 

ಸೂತ್ರ - 144. ಸ್ಥಾನಿವದಾದೇಶೋ*ನಲ್‌ವಿಧೌ (11.56) 

ವೃತ್ತಿಃ -ಆದೇಶಃ ಸ್ಥಾನಿವತ್‌ ಸ್ಯಾತ್‌ ನ ತು ಸ್ಥಾನಿ-ಅಲಾಶ್ರಯವಿಧೌ। ಇತಿ 
ಸ್ಥಾನಿವತ್ವಾತ್‌ “ಸುಪಿಚ (7.3.102)” ಇತಿ ದೀರ್ಫಃ ರಾಮಾಯ। ರಾಮಾಭ್ಯಾಮ್‌। 

ಪ. ಛೇ. - ಸ್ಥಾನಿವತ್‌, ಆದೇಶಃ, ಅನಲ್ವಿಧೌ। 

ಅರ್ಥ- ಆದೇಶವು ಸ್ಥಾನಿಗೆ ಸಮಾನವಾಗಿರುವದು. ಅಂದರೆ ಸ್ಥಾನಿಯ ಧರ್ಮವನ್ನು 
ಪಡೆದಿರುವದು. ಆದರೆ ಸ್ಥಾನಿಯು "ಅಲ್‌' ಆಗಿದ್ದರೆ, ಆಗ ತದಾಶ್ರಯ ವಿಧಿಯಲ್ಲಿ 
(ಅಂದರೆ ಒಂದೇ “ಅಲ್‌' ಅಥವಾ ವರ್ಣವನ್ನು ಆಶ್ರಯಿಸಿದ-ವಿಧಿ ಇದ್ದಾಗ) ಆದೇಶವು 
ಸ್ಥಾನಿಯ ಧರ್ಮವನ್ನು ಪಡೆಯುವದಿಲ್ಲ. 

ಯಾವ ಅಕ್ಷರಕ್ಕೆ ಆದೇಶವು ಬರುತ್ತದೋ ಆ ಅಕ್ಷರಕ್ಕೆ "ಸ್ಥಾನಿ' ಎಂದು ಹೆಸರು. 
ಅಂದರೆ ಯಾವ ಆದೇಶವು ಬಂದದ್ದರಿಂದ, ಪೂರ್ವದಲ್ಲಿ ಉಚ್ಚರಿಸಲ್ಪಟ್ಟದ್ದು ಕಾಣದೇ 
ಹೋಗುತ್ತದೆಯೋ ಆ ಪೂರ್ವ ವರ್ಣಕ್ಕೆ ಸ್ಥಾನಿ ಎಂದು ಹೆಸರು. 


[ಸ್ಥಾನಿವದ್ಭಾವದ ವಿವರಣೆ- ಆದೇಶವು "ಸ್ಥಾನಿ'ಯಂತೆ ಆಗುತ್ತದೆ ಎಂದರೆ 
ಸ್ಥಾನಿಯ ಧರ್ಮವನ್ನು ಪಡೆಯುತ್ತದೆ ಎಂದರ್ಥ. ಇದಕ್ಕೆ ಒಂದು ನಿಯಮವನ್ನು 
ಹೇಳಿದ್ದಾರೆ. ಆ ನಿಯಮವೇನೆಂದರೆ, ಸ್ಥಾನಿಯು “ಏಕಾಲ್‌' (ಒಂದೇ “ಅಲ್‌? 
ಆಗಿರಬಾರದು. “ಏಕಾಲ್‌' ಎಂದರೆ ಒಂದೇ ವರ್ಣ ಎಂದರ್ಥ. ಒಂದೇ ವರ್ಣವುಳ್ಳ 
ಸ್ಥಾನಿಯನ್ನು ಆಶ್ರಯಿಸಿದ ವಿಧಿ ಎಲ್ಲಿರುವದೋ ಅಂಥ ಸಂದರ್ಭಗಳಲ್ಲಿ ಆದೇಶವು 
ಸ್ಥಾನಿಯ ಧರ್ಮವನ್ನು ಪಡೆಯುವದಿಲ್ಲ. ಅಂದರೆ ಒಂದಕ್ಕಿಂತ ಹೆಚ್ಚಾದ ವರ್ಣಗಳುಳ್ಳ 
ಸ್ಥಾನಿಯನ್ನು ಆಶ್ರಯಿಸಿ ವಿಧಿಸಲ್ಪಟ್ಟಾಗ ಆ ಆದೇಶಕ್ಕೆ ಸ್ಥಾನಿಯ ಧರ್ಮವು ಬರುತ್ತದೆ. 
ಇದನ್ನೇ “ಅನಲ್ವಿಧೌ' ಎಂದು ಹೇಳಿದ್ದಾರೆ. (ಅನಲ್ವಿಧಿಃ ಅ೦ದರೆ ನ ಏಕಾಲ್‌ ವಿಧಿಃ, 
ಅಲ್‌ ಎಂದರೆ ಒಂದು ಅಲ್‌ ಅಥವಾ ವರ್ಣ ಎಂದು ಅರ್ಥ) ವೃತ್ತಿಯಲ್ಲಿ ಹೇಳಿರುವ 
“ಸ್ಥಾನ್ಯಲಾಶ್ರಯವಿಧೌ' ಎಂಬಲ್ಲಿರುವ “ಅಲ್‌' ಶಬ್ದಕ್ಕೆ ಒಂದು ವರ್ಣವುಳ್ಳ ಸ್ಥಾನಿಗೆ 
ಆದೇಶವು ವಿಧಿಸಲ್ಪಟ್ಟಾಗ "ನ' ಎಂದರೆ ಸ್ಥಾನಿವದ್ಭಾವವು ಬರುವದಿಲ್ಲ ಎಂದು 
ಸೂತ್ರಾರ್ಥ]. 

ಉದಾ- ರಾಮ- ಜೌ ಎಂದಿದ್ದಾಗ "ಜೌ' ಎಂಬ ಸ್ಥಾನಿಗೆ "ಯ' ಎಂಬ ಆದೇಶವು 
ವಿಧಿಸಲಾಗಿದೆ. ಇಲ್ಲಿ "ಜೇ' ಎಂಬ ಸ್ಥಾನಿಯು ಒಂದೇ ಅಲ್‌ ಉಳ್ಳದ್ದಾಗಿಲ್ಲ. ಪರಂತು 
“ಅನೇಕಾಲ್‌' (ಒಂದಕ್ಕಿಂತ ಹೇಚ್ಚು ಅಲ್‌) ಉಳ್ಳದ್ದು ಆಗಿದೆ. ಆದ್ದರಿ೦ದ ಇದಕ್ಕೆ 
ವಿಧಿಸಿರುವ "ಯ' ಎಂಬ ಆದೇಶವು ಸ್ಮಾನಿವದ್ಭಾವವನ್ನು ಹೊಂದುತ್ತದೆ. “ಯ” 
ಎಂಬ ಆದೇಶವು "ಸುಪ್‌' ನಲ್ಲಿ ಅಂತರ್ಭಾವ ಹೊಂದಿಲ್ಲದಿದ್ದರೂ "ಏಕಾಲ್‌' 
ತ್ವಾಶ್ರಯವಿಲ್ಲದ್ದರಿಂದ “ಯ' ಕೈ ಸ್ಥಾನಿಯ "ಸುಪ್‌' ತ್ವ ಧರ್ಮವು ಬರುತ್ತದೆ. 

"ಯ' ಎಂಬ ಆದೇಶವು ಸಂಪೂರ್ಣವಾಗಿ "ಜೌ' ಯನ್ನು ಕೊಂದುಹಾಕಿ, ಅದರ 


ಷಡ್ಲಿಘ್ಸ್‌ ಪ್ರಕರಣಮ್‌ (ಅ.ಪು) 135 


ಸ್ಥಾನದಲ್ಲಿ ಬಂದಿದೆ. ಈಗ ರಾಮ. ಜೌ ಎಂದಿದ್ದಾಗ, "ಜೇ' ನ ಸ್ಥಾನದಲ್ಲಿ “ಯ” 
ಆದೇಶವು ಸರ್ವಾದೇಶವಾಗಿ ಬಂದು ರಾಮ4ಯ ಎಂದಿದ್ದಾಗೆ “ಸುಪಿ ಚ” 
(7.3.102) ಎ೦ಬ ಸೂತ್ರದಿಂದ "ಮ್‌' ಕಾರೋತ್ತರವರ್ತಿ “ಅ” ಕಾರಕ್ಕೆ ದೀರ್ಫವು 
ಬಂದು ರಾಮಾಯ ಎಂದಾಗಿ ರಾಮಾಯ ಎಂದಾಗುತ್ತದೆ. 

ರಾಮಾಭ್ಯಾಮ್‌- ಇದು ಚತುರ್ಥೀ ವಿಭಕ್ತಿಯ ದ್ವಿವಚನದ ರೂಪವಾಗಿದೆ. ಇದರ 
ಸಿದ್ಧಿಯನ್ನು ತೃತೀಯಾ ವಿಭಕ್ತಿಯ ದ್ವಿವಚನದ ಪ್ರಕ್ರಿಯೆಯಂತೆ ತಿಳಿಯಬೇಕು. 

(ಏತ್ವ ವಿಧಿಸುವ ಸೂತ್ರ) 

ಸೂತ್ರ - 145. ಬಹುವಚನೇ ರುಲ್ಯೇತ್‌ (7.1103) 

ವೃತ್ತಿಃ - ರುಲಾದಿ-ಬಹುವಚನೇ ಸುಪಿ, ಅತೋಜ್ಞಸ್ಯ ಏಕಾರಃ (ಆದೇಶಃ) 
ಸ್ಯಾತ್‌। ರಾಮೇಭ್ಯಃ ಸುಪಿ ಕಿಮ್‌। ಪಚಧ್ವಮ್‌। 

ಪ. ಛೇ. - ಬಹುವಚನೇ ರುಲಿ ಏತ್‌। 

ಅ.ವ್ಯ. - “ಅತೋ ದೀರ್ಫೂೋ ಯಣ” ಎಂಬ ಸೂತ್ರದಿಂದ "ಅತಃ ಎಂಬ 
ಪದವು, ಮತು “ಸುಪಿ ಚ”(7.3.102) ಎ೦ಬ ಸೂತ್ರದಿಂದ “ಸುಪಿ' ಎಂಬ ಪದವು 
ಅನುವೃತ್ತವಾಗುತ್ತವೆ. "ಅಜ್ಞಸ್ಯ” ಎ೦ಬುದು ಅಧಿಕಾರ ಸೂತ್ರ. 

ಅರ್ಥ- "ರುಲ್‌' ವರ್ಣವನ್ನು ಆದಿಯಲ್ಲುಳ್ಳ ಬಹುವಚನದ “ಸುಪ್‌' ಪ್ರತ್ಯಯವು 
ಪರದಲ್ಲಿದ್ದಾಗ ಪೂರ್ವದಲ್ಲಿರುವ ಹ್ರಸ್ವ ಅ-ಕಾರಾನ್ನವಾದ ಅಲ್ಲದ ಅ-ಕಾರಕ್ಕೆ ದೀರ್ವವು 
ಬರುತ್ತದೆ. 

ಉದಾ- ರಾಮ-ಭ್ಯಸ್‌ (ಚತುರ್ಥಿ ವಿಭಕ್ತಿ ಬಹುವಚನ) ಎಂದಿದ್ದಾಗ ಪ್ರಕೃತ 
ಸೂತ್ರದಿಂದ "ಭ್‌' ಕಾರ ಹ ವರ್ಣ) ದ ಪೂರ್ವದಲ್ಲಿರುವ "ಮ್‌'ಕಾರೋತ್ತರವರ್ತಿ 
ಆ ಕಾರಕ್ಕೆ "ಏ'ಕಾರವು ಆದೇಶವಾಗಿ ಬಂದು ರಾಮೇ--ಭ್ಯಸ್‌ ಎಂದಾಗಿ 
ರುತ್ತವಿಸರ್ಗಗಳಿಂದ ರಾಮೇಭ್ಯಃ ಎಂದಾಗುತ್ತದೆ. 

"ಸುಪಿ' ಎಂದು ಯಾಕೆ ಹೇಳಿದ್ದಾರೆಂಬ ಪ್ರಶ್ನೆಗೆ, "ಪಚಧ್ವಮ್‌' ಎಂಬ 
ಪ್ರತ್ಯುದಾಹರಣೆಯಿಂದ ಉತ್ತರಿಸಿದ್ದಾರೆ. 

ಪಚ' ಎಂಬುದು ಹ್ರಸ್ವ ಅ- ಕಾರಾನ್ಷವಾಗಿದೆ. "ಧ್ವಮ್‌' ಎಂಬುದು ಯದ್ಯಪಿ 
“ರುಲಾದಿ'ಯಾದ ಬಹುವಚನ ಪ್ರತ್ಯ ಯವಾಗಿದ್ದರೂ ಅದು “ಸುಪ್‌' ಪ್ರತ್ಯಯವಾಗಿಲ್ಲ. 
ಪರಂತು “ತಿಜ್‌' ಪ್ರತ್ಯಯವಾಗಿದೆ. 
(ಚತ ವಿಧಾಯಕ ಸೂತ್ರ) 

ಸೂತ್ರ - 146. ವಾಂವಸಾನೇ (8.4.56) 

ವೃತ್ತಿಃ -ಅವಸಾನೇ ರುಲಾಂ ಚರೋ ವಾ। ರಾಮಾತ್‌, ರಾಮಾದ್‌। ರಾಮಾಭ್ಯಾಮ್‌। 
ರಾಮೇಭ್ಯಃ। ರಾಮಸ್ಸ 

ಪ. ಛೇ. - ವಾ, ಅವಸಾನೇ। 


೩36 ಲಘುಸಿದ್ಧಾಂತ ಕೌಮುದೀ 


ಅ. ವೃ, - “ರುಲಾ೦ ಜಶ್‌ ರುಶಿ” (8.4.53) ಎಂಬ ಸೂತ್ರದಿಂದ "ರುಲಾಂ' 
ಎ೦ಬ ಪದವೂ ಮತ್ತು “ಅಭ್ಯಾಸೇ ಚರ್ಚ್‌” (8.4.54) ಎ೦ಬ ಸೂತ್ರದಿಂದ "ಚರ್‌' 
ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಅವಸಾನವು ಪರದಲ್ಲಿದ್ದಾಗ ಅವ್ಯವಹಿತ ಪೂರ್ವದಲ್ಲಿರುವ “ರುಲ್‌' 
ವರ್ಣಗಳ ಸ್ಥಾನದಲ್ಲಿ, ವಿಕಲ್ಲವಾಗಿ "ಚರ್‌' ವರ್ಣವು ಆದೇಶವಾಗಿ ಬರುತ್ತದೆ. 

ಉದಾ- ರಾಮ-ಜಸಿ (ಅಸ್‌) ಎಂದಿದ್ದಾಗ “ಟಾ-ಜಸಿ-ಜಸಾಮಿನಾತ್‌ಸ್ಯಾಃ 
(7.1.12) ಎ೦ಬ ಸೂತ್ರದಿ೦ದ "ಜಸಿ'(ಅಸ್‌) ಗೆ "ಆತ್‌' ಆದೇಶ ಬಂದು ರಾಮ--ಆತ್‌ 
ಎಂದಾಗಿ “ಅಕಃ ಸವರ್ಣೇ ದೀರ್ಫಃ (6.1101) ಎಂಬ ಸೂತ್ರದಿಂದ ಸವರ್ಣದೀರ್ಫ 
ಬಂದು ರಾಮಾತ್‌ ಎಂದಾಗುತ್ತದೆ. ಮುಂದೆ “ರುಲಾ೦ ರುಶೋನ್ನೇ” (8.2.39) 
ಎ೦ಬ ಸೂತ್ರದಿಂದ “ತ್‌' ಕಾರಕ್ಕೆ "ದ್‌” ಕಾರವು ಆದೇಶವಾಗಿ ಬಂದು “ರಾಮಾದ್‌' 
ಎಂದಾಗುತ್ತದೆ. ' ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ವೈಕಲ್ಪಿಕವಾಗಿ “ಚರ್ತ' ಬಂದು 
"ರಾಮಾತ್‌' ಎಂದಾಗುತ್ತದೆ. ಹೀಗೆ “ರಾಮಾತ್‌' ಮತ್ತು "ರಾಮಾದ್‌' ಎ೦ಬ ಎರಡು 
ರೂಪಗಳಾಗುತ್ತವೆ. 


ಪಣ್ಣುಮೀ ವಿಭಕ್ತಿಯ ದ್ವಿವಚನ ಮತ್ತು ಬಹುವಚನ ರೂಪಗಳು ಚತುರ್ಥೀ 
ವಿಭಕ್ತಿಯ ರೂಪಗಳಂತೆಯೇ ಪ್ರಕ್ರಿಯೆ ನಡೆದು ರಾಮಾಭ್ಯಾಂ ಮತ್ತು ರಾಮೇಭ್ಯಃ 
ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಇನ್ನು ಷಷ್ಠೀ ವಿಭಿಕ್ತಿಯಲ್ಲಿ ರಾಮಜಸ್‌ ಎಂದಿದ್ದಾಗ “ಟಾ-ಜಸಿ- 
ಜಸಾಮಿನಾತ್‌ಸ್ಯಾಃ (7.112)” ಎಂಬ ಸೂತ್ರದಿಂದ “ಜಸ್‌' ಗೆ "ಸ್ಯ' ಆದೇಶವಾಗಿ 
ಬಂದು ರಾಮಸ್ಯ ಎಂದಾಗಿ ರಾಮಸ್ಕ ಎಂದು ರೂಪವಾಗುತ್ತದೆ. 


(ಅದನ್ನ ಅಣ್ಣಕ್ಕೆ ಏತ್ವ ವಿಧಾಯಕ ಸೂತ್ರ) 

ಸೂತ್ರ - 147. ಓಸಿ ಚ (7.3.1೦04) 

ವೃತ್ತಿಃ -ಅತೋಇಜ್ಗಸ್ಯ ಏಕಾರಃ (ಆದೇಶಃ) ಸ್ಯಾತ್‌ | ರಾಮಯೋಃ। 

ಅ.ವೃ.- “ಅತೋ ಭಿಸ ಐಸ್‌ (7.1.9)” ಎಂಬ ಸೂತ್ರದಿಂದ "ಅತಃ' ಎಂಬ 
ಪದವು, “ಬಹುವಚನೇ ರುಲ್ವೇತ್‌ (7.1103)” ಎಂಬ ಸೂತ್ರದಿಂದ "ಏತ್‌' ಎಂಬ 
ಪದವೂ ಅನುವೃತ್ತವಾಗುತ್ತವೆ. “ಅ೦ಗಸ್ಕ' ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಹ್ರಸ್ವ ಅ-ಕಾರಾನ್ತ ಅಂಗದ ನಂತರ "ಓಸ್‌' ಪ್ರತ್ಯಯವು ಪರದಲ್ಲಿದ್ದಾಗ, 
ಹ್ರಸ್ವ ಅ-ಕಾರದ ಸ್ಥಾನದಲ್ಲಿ "ಏ'ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ರಾಮ್‌--ಅ-.ಓಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ರಾಮ ಶಬ್ದದಲ್ಲಿಯ 
ಅದನ್ತ ಅಜ್ಲಕ್ಕೆ "ಏ' ಕಾರ ಪ್ರಾಪ್ತವಾಗಿ ರಾಮ್‌.-ಏ.ಓಸ್‌ ಎಂದಿದ್ದಾಗ 
“ಏಚೋಯವಾಯಾವಃ 6.1.78)” ಎಂಬ ಸೂತ್ರದಿಂದ ಏ-ಕಾರಕ್ಕೆ "ಅಯ್‌' 


ಆದೇಶವಾಗಿ ಬಂದು ರಾಮ್‌. ಅಯ್‌ ಓಸ್‌ರಾಮಯೋಸ್‌ ಎಂದಾಗಿ ರುತ್ವ- 
ವಿಸರ್ಗಗಳಿಂದ ರಾಮಯೋಃ ಎಂದಾಗುತ್ತದೆ. 


ಷಡ್ಲಿಜ್ಜ್‌ ಪ್ರಕರಣಮ್‌ (ಅ.ಪು) 137 


(ಹ್ರಸ್ಥಾನ್ತ, ನದ್ಯನ್ತ ಮತ್ತು ಆಬನ್ತ ಅಣ್ಣಗಳ ಪರದಲ್ಲರುವ 
“ಆಮ್‌ ಗೆ ನುಡಾಗಮ ಹೇಳುವ ಸೂತ್ರ) 
ಸೂತ್ರ - 148. ಪ್ರಷ್ನನದ್ಯಾಪೋ ನುಟ್‌ (7.154) 

ವೃತ್ತಿಃ -ಹ್ರಸ್ವಾಂತಾತ್‌-ನದ್ಯನ್ನಾತ್‌-ಆಬನ್ತ್ವಾತ್‌ ಚ ಅಜ್ಗಾತ್‌ ಪರಸ್ಯ ಆಮಃ 
ನುಡಾಗಮಃ। 

ಪ. ಛೇ. - ಹ್ರಸ್ತ-ನದೀ-ಆಪಃ, ನುಟ್‌! 

ಅ. ವೃ. - "ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ. “ಆಮಿ ಸರ್ವನಾಮ್ನಃ 
ಸುಟ್‌” (7.152) ಎಂಬ ಸೂತ್ರದಿಂದ “ಆಮಿ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಇಲ್ಲಿ "ಅಜ್ಞಸ್ಯ' ಎಂಬುದು ಹ್ರಸ್ಸಾನ್ರ, ನದ್ಯನ್ರ ಮತ್ತು ಆಬನ್ತಗಳಿಗೆ 
ಅನ್ವಯಿಸುತ್ತದೆ. ಪ್ರಸ್ಥಾನ, ನದ್ಯವ ಮತ್ತು ಆಬನ್ತ ಅಜ್ಞಗಳ "ಪರದಲ್ಲಿರುವ "ಆಮ್‌' ಗೆ 
"ನ್‌ ನ(ನುಟ್‌) ಆಗಮವು ಬರುತ್ತದೆ. ಇಲ್ಲೆ ಹಸ್ತ ಹಸ್ತ ವರ್ಣವೆಂದರೆ ಎಲ್ಲ ಹ್ರಸ ಹಸ್ತ ಸ್ಪರಗಳೆಂದು 
ಅರ್ಥ. 

“ನದೀ'-ಸಂಜ್ಞೆ ಎಂದರೆ “ಈ'ಕಾರಾನ್ತ ಮತ್ತು "ಊ'ಕಾರಾನ್ತ ಸ್ತ್ರೀಲಿಜ್ಗ ಶಬ್ದಗಳೆಂದು 
ತಿಳಿಯಬೇಕು. ಪ್ರಮ್‌ ಶಬ್ದಕ್ಕೆ ನುಡಾ(ನುಟ್‌)ಗಮ ಬರುತ್ತೆದೆ. "ಇದು. “ಟಿತ್‌' 
ಆಗಿರುವದರಿಂದ “ಅದ್ಯನೌ "ಕಿತೌ” ಎಂಬ ಸೂತ್ರದಿಂದ. ಆದ್ಯವಯವವಾಗಿ 
ಬರುತ್ತದೆ. "ನುಟ್‌' ನಲ್ಲಿ "ಉ'ಕಾರ-ಟ್‌-ಕಾರಗಳು ಇತ್‌" ಸಂಜ್ಯಕಗಳಾದ್ದರಿಂದ 
ಅವೆರಡೂ ಲೋಪವಾಗಿ ಕೇವಲ "ನ್‌' ಮಾತ್ರ ಉಳಿದಿರುತ್ತದೆ. ರಾಮ--ಆಮ್‌ 
ಎ೦ದಿದ್ದಾಗ, ರಾಮ ಶಬ್ದದಲ್ಲಿನ ಹ್ರಸ್ವಾನ್ತ ಅಜ್ಲದ ಪರದಲ್ಲಿರುವ “ಆಮ್‌' ಗೆ ಪ್ರಕೃತ 
ಸೂತ್ರದಿಂದ "ನ್‌' (ನುಟ್‌) ಆಗಮವಾಗಿ ಬಂದು ರಾಮ--ನ್‌.-ಆಮ್‌-ರಾಮ-- 
ನಾಮ್‌ ಎಂದಿದ್ದಾಗ- 

(ದೀರ್ಫ ವಿಧಿಸುವ ಸೂತ್ರ) 
ಸೂತ್ರ - 149. ಸಾಮಿ (6.4.3) 

ವೃತ್ತಿಃ - ಅಜ೦ತ-(ಅಜ್‌.-ಅಂತ)ಅಜ್ಲಸ್ಯ ದೀರ್ಫಃ। ರಾಮಾಣಾಂ। ರಾಮೇ। 
ರಾಮಯೊಃ ಸುಪಿ ಏತ್ವೇ ಕೃತೇ- 

ಅ. ವ್ಯ. - ಅಜ್ಜಸ್ಯ ಎಂಬುದು ಇಲ್ಲಿ ಅಧಿಕಾರ ಸೂತ್ರ. “ಅಚಶ್ಚ” ಎಂಬ 
ಪರಿಭಾಷಾ ಸೂತ್ರದಿಂದ "ಅಚಃ' ಎಂಬುದು ಉಪಸ್ಥಿತವಾಗಿ ಅಜ್ಗ ಶಬ್ದಕ್ಕೆ 
ವಿಶೇಷಣವಾಗಿದೆ. “ಡ್ರಲೋಪೇ ಪೂರ್ವಸ್ಯ ದೀರ್ಥೋಣಇಣಃ” ಎಂಬ ಸೂತ್ರದಿಂದ 
"ದೀರ್ಫಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ನಾಮ್‌' ಶಬ್ದವು ಪರದಲ್ಲಿದ್ದಾಗ ಅಜನ್ತ ಅಜ್ಲಕ್ಕೆ ದೀರ್ಥವು ಬರುತ್ತದೆ. 
ಆ ದೀರ್ಫ ವರ್ಣವು "ಅಲೋನ್ಹ್ಯಸ್ಯ' ಪರಿಭಾಷೆಯಿಂದ ಅಜ್ಲ್ಗದ ಕೊನೆ ವರ್ಣಕ್ಕೆ 
ಬರುತದೆ. 


138 ಲಘುಸಿದ್ಧಾಂತ ಕೌಮುದೀ 


ಉದಾ- ರಾಮು*ನಾವರ್‌ ಎಂದಿದ್ದಾಗ, "ನಾವರ್‌' ಎಂಬುದ 
ಪರದಲ್ಲಿರೋಣದ್ದರಿಂದ ಅದಕ್ಕೆ ಅವ್ಯವಹಿತ ಪೂರ್ವದಲ್ಲಿರುವ ಅಜನ್ತ ಅಜ್ಲ(ರಾಮ 
ಶಬ್ದದ ಅಂತ್ಯ ಅ-ಕಾರ)ಕ್ಕೆ ದೀರ್ಫ ಬಂದು ರಾಮಾ- ನಾಮ್‌ ಎಂದಿದ್ದಾಗ, 
“ಅಟ್‌ಕುಪ್ವಾಜ್‌ನುಮ್‌ವ್ಯವಾಯೇಇಪಿ (8.4.2)” ಎಂಬ ಸೂತ್ರದಿಂದ ರೇಫದ 
ಪರದಲ್ಲಿರುವ "ನ್‌' ಕಾರಕ್ಕೆ "ಣ'ತ್ವ ಬಂದು ರಾಮಾ. ಣಾ.-ಮ್‌-ರಾಮಾಣಾಮ್‌ 
ಎಂದಾಗುತ್ತದೆ. 

ಸಪ್ತಮೀ ಏಕವಚನದಲ್ಲಿ ರಾಮಜಿ ಎಂದಿದ್ದಾಗ, “ಲಶಕ್ವತದ್ಭಿತೇ (1.3.8)” 
ಎ೦ಬ ಸೂತ್ರದಿಂದ ಪ್ರತ್ಯಯದ ಆದಿವರ್ಣವಾದ “ಜ್‌' ಕಾರ (ಇತ್‌) ಲೋಪವಾಗಿ 
"ಇ' ಅಷ್ಟೇ ಉಳಿಯುತ್ತದೆ. ಹೀಗೆ ರಾಮ. ಇ ಎಂದಿದ್ದಾಗ “ಆದ್ಲುಣಃ” (6.1.87) 
ಎಂಬ ಸೂತ್ರದಿಂದ ಗುಣ ಬಂದು ರಾಮೇ ಎಂದಾಗುತ್ತದೆ. 


ಇನ್ನು ಸಪ್ತಮೀ ದ್ವಿವಚನದಲ್ಲಿ ಷಷ್ಟೀ ದ್ವಿವಚನದಂತೆಯೇ ಪ್ರಕ್ರಿಯೆ ನಡೆದು 
ರಾಮಯೋಃ ಎಂದು ರೂಪ ಸಿದ್ಧವಾಗುತ್ತದೆ.ಸಪ್ತಮೀ ಬಹುವಚನದಲ್ಲಿ ರಾಮ.-ಸುಪ್‌ 
ಎಂದಿದ್ದಾಗ "ಸುಪ್‌' ನಲ್ಲಿಯ "ಪ್‌' ಕಾರ “ಹಲನ್ತ್ಯಮ್‌” (13.3) ಸೂತ್ರದಿಂದ 
(ಇತ್‌)ಲೋಪವಾಗಿ ರಾಮ-.-ಸು ಎಂದಿದ್ದಾಗ, “ಬಹುವಚನೇ ರುಲ್ಕೇತ್‌ (7.1103)” 
ಎಂಬ ಸೂತ್ರದಿಂದ ರಾಮ ಶಬ್ದದ ಹ್ರಸ್ವ ಅ-ಕಾರಕ್ಕೆ "ಏ' ಕಾರ ಬಂದು 
ರಾಮ್‌4ಏ4ಸು-ರಾಮೇಸು ಎಂದಿದ್ದಾಗ - 


(ಷತ್ಯ ವಿಧಾಯಕ ಸೂತ್ರ) 

ಸೂತ್ರ - 15೦. ಆದೇಶ - ಪ್ರತ್ಯುಯಯೋಃ (8.3.59) 

ವೃತ್ತಿಃ - ಇಣ್‌-ಕುಭ್ಯಾಂ ಪರಸ್ಯ ಅಪದಾನ್ತಸ್ಯ ಆದೇಶಃ, ಪ್ರತ್ಯಯಾವಯವಶ್ಚ 
ಯಃ ಸಃ ತಸ್ಯ ಮೂರ್ಧನ್ಯಾದೇಶಃ। ಈಷದ್ವಿವೃತಸ್ಯ ಸಸ್ಯ ತಾದೃಶ ಏವ ಷಃ 
ರಾಮೇಷು। ಏವಂ ಕೃಷ್ಣಾದಯಃ ಅಪಿ ಅದಂತಾಃ। 

ಅ. ವೃ. - "ಇಣ್ಕೋಃ' ಎಂಬುದು ಅಧಿಕಾರ ಸೂತ್ರ ಮತ್ತು "ಆಪದಾನ್ನಸ್ಯ 
ಮೂರ್ಧನ್ಯಃ' ಎಂಬುದು ಅಧಿಕಾರ ಸೂತ್ರ. ಮತ್ತು “ಸಹೇಃ ಸಾಢಃ ಸಃ” (8.3.56) 
ಎಂಬ ಸೂತ್ರದಿಂದ “ಸಃ” ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ-“ಇಣ್‌' ಪ್ರತ್ಯಾಹಾರದ ವರ್ಣ ಮತ್ತು "ಕ' ವರ್ಗದ ವರ್ಣದನಂತರ (1) 
ಅಪದಾನ್ತಕ್ಕೆ ಆದೇಶವಾಗಿ ಬರುವ "ಸ್‌' ಕಾರಕ್ಕೆ ಮತ್ತು (2) ಪ್ರತ್ಯಯದ ಅವಯವವಾದ 
“ಸ್‌ ಕಾರಕ್ಕೆ ಮೂರ್ಧನ್ಯವರ್ಣವಾದ "ಷ್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ಸಪ್ತಮೀ ಬಹುವಚನದಲ್ಲಿ ರಾಮೇ*ಸು ಎಂದಿದ್ದಾಗ “ಈಷದ್ವಿವೃತ' 
ಪ್ರಯತ್ನವುಳ್ಳ "ಸ್‌' ಕಾರಕ್ಕೆ “ಈಷದ್ವಿವೃತ' ಪ್ರಯತ್ನವುಳ್ಳ ಮೂರ್ಧನ್ಯ-ವರ್ಣವಾದ 
“ಷ್‌' ಕಾರವು ಆದೇಶವಾಗಿ ಬಂದು ರಾಮೇ+ಷು=-ರಾಮೇಷು ಎಂಬ ರೂಪವು 
ಸಿದ್ಧವಾಗುತ್ತದೆ. 


ಷಥ್ಗಿಜ್ಲ್‌ ಪ್ರಕರಣಮ್‌ (ಅ.ಪು) 139 
“ಅ' ಕಾರಾನ್ಷ ಪುಲ್ಲಿಂಗ "ರಾಮ' ಶಬ್ದದ ರೂಪಗಳು 


ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಥಮಾ ರಾಮಃ ರಾಮೌ ರಾಮಾಃ | 
ದ್ವಿತೀಯಾ ರಾಮಮ್‌ ರಾಮೌ ರಾಮಾನ್‌ । 
ತೃತೀಯಾ ರಾಮೇಣ ರಾಮಾಭ್ಯಾಮ್‌ ರಾಮೈಃ | 
ಚತುರ್ಥೀ ರಾಮಾಯ ರಾಮಾಭ್ಯಾಮ್‌ ರಾಮೇಭ್ಯಃ 
ಪಂಚಮೀ ರಾಮಾತ್‌ ರಾಮಾಭ್ಯಾಮ್‌ ರಾಮೇಭ್ಯಃ | 
ಷಷ್ಲೀ ರಾಮಸ್ಯ ರಾಮಯೋಃ। ರಾಮಾಣಾಮ್‌। 
ಸಪ್ತಮೀ ರಾಮೇ ರಾಮಯೋಃ ರಾಮೇಷು । 
ಸಂಬೋಧನ ಹೇ ರಾಮ। ಹೇ ರಾಮೌ।| ಹೇ ರಾಮಾಃ | 


ಇದೇ ರೀತಿಯಲ್ಲಿ ಅಕಾರಾಂತ "ಕೃಷ್ಣ' ಮೊದಲಾದ ಶಬ್ದಗಳ ರೂಪವು 
ಸಿದ್ಧವಾಗುತ್ತವೆ. 


॥ ಸರ್ವನಾಮ ಶಬ್ದಗಳು ॥ 


(ಸರ್ವನಾಮ ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ - 151 ಸರ್ವಾದೀನಿ ಸರ್ವನಾಮಾನಿ (1.1.27) 

ವೃತ್ತಿಃ-1.ಸರ್ವ, 2.ವಿಶ್ವ 3.ಉಭ, 4.ಉಭಯ, 5.ಡತರ, 6.ಡತಮ, 7.ಅನ್ಯ, 
8.ಅನ್ಯತರ, 9.ಇತರ, 10. ತ್ವತ್‌, 11. ತ್ವ 12. ನೇಮ, 13. ಸಮ, 14. ಸಿಮ। 15. 
ಪೂರ್ವ, 16.ಪರ, 17.ಅವರ, 18.ದಕ್ಷಿಣ, 19.ಉತ್ತರ, 20.ಅಪರ, 21.ಅಧರಾಣಿ 
ವ್ಯವಸ್ಥಾಯಾ೦ ಅಸಂಜ್ಞಾಯಾಮ್‌। (ಗಣಸೂತ್ರಮ್‌)। 

22.ಸ್ವಮ್‌-ಅಜ್ಜ್ಞಾತಿ-ಧನಾಖ್ಯಾಯಾಮ್‌(ಗಣಸೂತ್ರಮ್‌)। 

23.ಅಂತರಮ್‌-ಬಹಿರ್ಯೋಗೋಪಸಂವ್ಯಾನಯೊಃ (ಗಣಸೂತ್ರಮ್‌) । 

24.ತ್ಕದ್‌, 25.ತದ್‌, 26.ಯದ್‌, 27.ಏತದ್‌, 28.ಇದಮ್‌, 29.ಅದಸ್‌, 30.ಏಕ, 
3೬ದ್ವಿ, 32.ಯುಷ್ಕದ್‌, 33.ಅಸ್ಮದ್‌, 34.ಭವತು, 35.ಕಿಮ್‌। ಇತಿ ಸರ್ವಾದಯಃ। 

ಅರ್ಥ- ಸರ್ವಾದಿ ಗಣ ಪಠಿತವಾದ "ಸರ್ವ' ಮೊದಲಾದ 35 ಶಬ್ದಗಳು 
“ಸರ್ವನಾಮ' ಸಂಜ್ಞೆಯನ್ನು ಪಡೆಯುತ್ತವೆ. ಸರ್ವಾದಿಗಣ ಪಠಿತವಾದ ಶಬ್ದಗಳ 
ಅರ್ಥವನ್ನು ಕೆಳಗೆ ಕೊಡಲಾಗಿದೆ. 

1. ಸರ್ವ ಎಲ್ಲ, 2. ವಿಶ್ವವಎಲ್ಲ. 3. ಉಭ-ಎರಡು, 4. ಉಭಯ-ಎರಡರ 
ಸಮೂಹ, 5. ಡತರ, 6. ಡತಮ ಇವು ಪ್ರತ್ಯಯಗಳು ಆದುದರಿಂದ ಈ ಪ್ರತ್ಯಯಾನ್ತ 


140 ಲಘುಸಿದ್ಧಾಂತ ಕೌಮುದೀ 


ಶಬ್ದಗಳಿಗೆ ಸರ್ವನಾಮತ್ವವು ಬರುತ್ತದೆ. ಇವು ನಿರ್ಧಾರಣಾರ್ಥವನ್ನು ಸೂಚಿಸುವಾಗ 
ಪ್ರಶ್ನಿಸುವ ಸಂದರ್ಭದಲ್ಲಿ ಬರುತ್ತವೆ. 
7. ಅನ್ಯಇಬೇರೆ 8. ಅನ್ಯತರ-ಎರಡರಲ್ಲಿ ಒಂದು. 9. ಇತರ, 10. ತ್ವತ್‌, 11. 


ಈ ಮೂರು ಶಬ್ದಗಳು ಅನ್ಯವೆಂಬ ಅರ್ಥವನ್ನು ಹೇಳುತ್ತವೆ. 

12. ನೇಮ= ಅರ್ಧ, 13. ಸಮಃ ಎಲ್ಲ, 14. ಸಿಮ=-ಎಲ್ಲ 

ಗಣಸೂತ್ರ (1.1.34) - 15. ಪೂರ್ವ=ಮೊದಲು, 16. ಪರ: ಎರಡನೆಯ, 
ಇತರ. 17. ಅವರಐಅಧಮ ಅಥವಾ ಕಡಿಮೆ 18. ದಕ್ಷಿಣ=ದಕ್ಷಿಣದಿಕ್ಕು, 19. ಉತ್ತರ 
ಉತ್ತರದಿಕ್ಕು 20. ಅಪರ=ಪಶ್ಚಿಮ ದಿಕ್ಕು, 21. ಅಧರಕೆಳಗಿರುವ. 

ಈ 7 ಸರ್ವನಾಮ ಶಬ್ದಗಳು ಸಂಜ್ನಾಭಿನ್ನವಾದ ವ್ಯವಸ್ಥಾರ್ಥದಲ್ಲಿ 
ಸರ್ವಾದಿಗಣದಲ್ಲಿ ಗೃಹೀತವಾಗಿವೆ. ಆದ್ದರಿಂದ ಇವುಗಳಿಗೆ ಮೇಲೆ ತಿಳಿಸಿದ ಅರ್ಥದಲ್ಲಿ 
ಸರ್ವನಾಮಸಂಜ್ಞೆಯು ಬರುತ್ತದೆ. 

ವ್ಯವಸ್ಥೆಯ ಲಕ್ಷಣವನ್ನು ಹೀಗೆ ಹೇಳಲಾಗಿದೆ. "ಸ್ವಾಭಿಧೇಯ-ಅಪೇಕ್ಷಾವಧಿ- 
ನಿಯಮೋ ವ್ಯವಸ್ಥಾ? "ಸ್ವಸ್ಯ ಪೂರ್ವಾದಿಶಬ್ದಸ್ಯ ಅಭಿಧೇಯಃ, ದಿಗ್‌-ದೇಶ-ಕಾಲಾದಿ- 
ರೂಪೋ*ರ್ಥಃ, “ತೇನ ಅಪೇಕ್ಷಮಾಣಃ ಅವಧೇಃ ನಿಯಮಃ ಯತ್ರ' ಎಂದು 
ವಿವರಿಸಿದ್ದಾರೆ. 

ಉದಾ- “ಪೂರ್ವ'ವೆಂದರೆ ಯಾವದಕ್ಕಿಂತ ಪೂರ್ವ? ಎಂಬ ಅಕಾಂಕ್ಷೆಯು 
ತಪ್ಪದೇ ಉಂಟಾಗುವುದು. ಈ ರೀತಿಯಾಗಿ ತಪ್ಪದೇ ಅವಧಿಸಾಪೇಕ್ಷವಾದ ಅರ್ಥವನ್ನು 
ಹೇಳುವಾಗ ಮಾತ್ರ ಪೂರ್ವಾದಿ ಶಬ್ದಗಳಿಗೆ "ಸರ್ವನಾಮ' ಸಂಜ್ಞೆಯು ಬರುತ್ತದೆ. 
ಅದು ಮಾತ್ರವಲ್ಲ ಇಂತಹ ಗಣಗಳಲ್ಲಿ ಹೇಳಿದ ಶಬ್ದಗಳಿಗೆ ಸಂಜ್ಞಾವಾಚಕತ್ನವೂ 
ಇರಬಾರದು. ಸಂಜ್ಞಾವಾಚಕತ್ವವಿದ್ದರೆ ಈ ಸರ್ವನಾಮ ಶಬ್ದ ಗಳಿಗೆ ಸರ್ವನಾಮತ್ನವು 
ಬರುವುದಿಲ್ಲ. 

ಉದಾ- 1. ದಕ್ಷಿಣಾ ಗಾಯಕಾಃ=ಚತುರರಾದ ಗಾಯಕರು ಎಂಬಲ್ಲಿ ಅವಧಿಯ 
ಸಾಪೇಕ್ಷಾ ರ್ಥವು ದೊರಕುವುದಿಲ್ಲ. ಆದ್ದರಿಂದ "ಸರ್ವನಾಮ ಸಂಜ್ಞಾ ಬರುವದಿಲ್ಲ. 
ಹಾಗೆಯೇ “ಅಧರೇ ರಾಗಃ' (ಕೆಳಗಿನ ತುಟಿಯಲ್ಲಿ ಕೆಂಪು), "ಉತ್ತರೇ ಶಕ್ತಃ 
(ಪ್ರತ್ಯುತ್ತರವನ್ನು ಕೊಡುವುದರಲ್ಲಿ ಸಮರ್ಥ) ಇವೇ ಮೊದಲಾದವುಗಳು ಅವಧಿ 
ಸಾಪೇಕ್ಷ್ಯ ಅರ್ಥ ಇಲ್ಲದಿರುವುದಕ್ಕೆ ಉದಾಹರಣೆಗಳು. 

ಉದಾ-2. ಸಂಜ್ಞಾವಾಚಕತ್ವವಿದ್ದರೆ ಸರ್ವನಾಮತ್ವ ಬರುವದಿಲ್ಲ ಎನ್ನುವದಕ್ಕೆ 
ಪೂರ್ವಾಃ, ಪೂರ್ವಾಯ ಮೊದಲಾದವುಗಳು ಉದಾಹರಣೆಗಳಾಗಿವೆ. 

ಗಣಸೂತ್ರ (1.1.35) - ಸ್ವ' ಎ೦ಬ ಶಬ್ದವು ಧನ ಮತ್ತು ಜ್ಞಾಕಿ(ಬಂಧು) ಎಂಬ 
ಅರ್ಥವನ್ನು ಹೇಳುವಾಗ ಸರ್ವಾದಿಗಣಪಠಿತವಾಗಿದ್ದರೂ, ಈ ಎರಡು ಅರ್ಥಗಳನ್ನು 
ಬಿಟ್ಟು ಬೇರೆ ಅರ್ಥಗಳಲ್ಲಿ ಈ ಶಬ್ದಕ್ಕೆ ಸರ್ವನಾಮಸಂಜ್ಞೆಯು ಬರುತ್ತದೆ. 

ಗಣಸೂತ್ರ (1.1.36) - "ಅ೦ತರ' ಎಂಬ ಶಬ್ದಕ್ಕೆ ಹೊರಗಿನ(ಬಹಿರ್ಯೋಗ) 


ತ್ವ 


ಷಡ್ಲಿಣ್ಸಿ ಪ್ರಕರಣಮ್‌ (ಅ.ಪು) 141 


ಮತ್ತು ಅಧೋವಸ್ತ್ರ (ಉಪಸಂವ್ಯಾನ) ಎಂಬ ಅರ್ಥಗಳಲ್ಲಿ ಇರುವ "ಅಂತರ' ಶಬ್ದವು 
ಸರ್ವಾದಿಗಣಪಠಿತವಾಗಿಯೂ ಮತ್ತು ಸರ್ವನಾಮ ಸಂಜ್ಞೆಯನ್ನು ಹೊಂದಿದೆ. ಉಳಿದ 
ಕೊನೆಯ 12 ಶಬ್ದಗಳು ಸರ್ವಾದಿಗಣ ಪಠಿತವಾಗಿವೆ. ಇವುಗಳನ್ನೇ ತ್ಯದಾದಿಗಣವೆಂದು 
ವಿವರಿಸಲಾಗುತ್ತದೆ. ಮತ್ತು ಇವುಗಳಿಗೆ "ಸರ್ವನಾಮಸಂಜ್ಞೆ'ಯು ಇದೆ. ಇವುಗಳ 
ಅರ್ಥವು ಈ ಕೆಳಗಿನಂತಿವೆ. 

]. ತ್ಯದ್‌-ಅದು, 2. ತದ್‌-ಅದು, 3. ಯದ್‌-ಯಾವುದು, 4. ಏತದ್‌ಇಇದು, 
5. ಇದಮ್‌ಇಇದು, 6. ಅದಸ್‌=-ಅದು, 7. ಏಕ ಒಂದು, 8. ದ್ವಿ-ಎರಡು, 
9. ಯುಷ್ಕದ್‌=ನೀನು, 10. ಅಸ್ಮದ್‌-ನಾನು, 11. ಭವತು ತಾವು, 12. ಕಿಮ್‌ಐಯಾರು/ 
ಯಾವುದು. 

"ಸರ್ವ' ಶಬ್ದ ಕ್ಕೆ ಜಸ್‌, ಜೌ, ಜಸಿ, ಆಮ್‌ ಮತ್ತು ಜೌ ಎಂಬ 5 ವಿಭಕ್ತಿಪ್ರತ್ಯಯಗಳು 
ಪರವಾದಾಗ ಎರಡೆರಡು ರೂಪಗಳು ಇರುವುವು. ಅದರಲ್ಲಿ ಒಂದು “ಸರ್ವನಾಮ” 
ಶಬ್ದದಂತೆಯೂ, ಮತ್ತು ಇನ್ನೊಂದು "ರಾಮ' ಶಬ್ದದಂತೆಯೂ ಇರುವುದು. 

ಸರ್ವಾದಿ ಗಣಗಳಲ್ಲಿ ಮೊದಲನೆಯದಾದ "ಸರ್ವ' ಶಬ್ದದ ಪ್ರಥಮಾ ವಿಭಕ್ತಿ 
ಏಕವಚನದಲ್ಲಿ, ಸರ್ವ4+ಸು ಎಂದಿದ್ದಾಗ "ಅ' ಕಾರಾನ್ತ ರಾಮ ಶಬ್ದದಂತೆ ಪ್ರಕ್ರಿಯೆ 
ನಡೆದು "ಸರ್ವ?' ಎಂದಾಗುತ್ತದೆ. 

ಪ್ರಥಮಾ ದ್ವಿವಚನದಲ್ಲಿ - ಸರ್ವ ಔ ಎಂದಿದ್ದಾಗ, ರಾಮ ಶಬ್ದದ 
ದ್ವಿವಚನರೂಪದಂತೆಯೇ "ಸರ್ವೌ' ಎಂದಾಗುತ್ತದೆ. 

ಪ್ರಥಮಾ ಬಹುವಚನದಲ್ಲಿ- ಸರ್ವ. ಜಸ್‌ ಎಂದಿದ್ದಾಗ, “ಪ್ರಥಮಯೋಃ 
ಪೂರ್ವಸವರ್ಣಃ” (6.1.102) ಎಂಬ ಸೂತ್ರದಿಂದ ಪೂರ್ವಸವರ್ಣದೀರ್ಫ್ಥವು 
ಬರಬೇಕಿದ್ದಾಗ- 


(ಜಸ್‌ ಗೆ ಶೀ ಹೇಳುವ ಸೂತ್ರ) 


ಸೂತ್ರ- 152. ಜಸಃ ಶೀ (7.1.17) 

ವೃತ್ತಿಃ - ಅದನ್ನಾತ್‌ ಸರ್ವನಾಮ್ನೋ ಜಸಃ ಶೀ ಸ್ಕಾತ್‌। ಅನೇಕಾಲ್ವ್ವಾತ್‌ 
ಸರ್ವಾದೇಶಃ। ಸರ್ವೇ। 

ಅ. ವೃ. - “ಅತೋ ಭಿಸ ಐಸ್‌ (7.19)” ಎಂಬ ಸೂತ್ರದಿಂದ “ಅತಃ' ಎಂಬ 
ಪದವೂ “ಸರ್ವನಾಮ್ನಃ ಸ್ಕೈ (7.1.14)” ಎಂಬ ಸೂತ್ರದಿಂದ "ಸರ್ವನಾಮ್ನಃ' 
ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ- ಹ್ರಸ್ವ ಅಕಾರಾನ್ನವಾದ ಸರ್ವನಾಮಪದಕ್ಕಿಂತ ಪರದಲ್ಲಿರುವ “ಜಸ್‌' ಗೆ 
“ಶೀ' ಆದೇಶ ಬರುತ್ತದೆ. "ಶೀ' ಎ೦ಬುದು "ಸುಪ್‌' ಪ್ರತ್ಯಯಗಳಲ್ಲಿ ಸೇರದೇ ಇದ್ದರೂ 
ಸ್ಥಾನಿವದ್ಭಾವದಿಂದ "ಸುಪ್‌'ತ್ವ ಧರ್ಮವನ್ನು ಪಡೆದಿದೆ. "ಶೀ' ಎಂಬುದು ಅನೇಕಾಲ್‌ 
ಆಗಿರೋಣದ್ದರಿ೦ದ "ಜಸ್‌' ಪ್ರತ್ಯಯವನ್ನು ಸಂಪೂರ್ಣವಾಗಿ ತೆಗೆದು ಹಾಕಿ ಅದರ 
ಜಾಗದಲ್ಲಿ ಆದೇಶವಾಗಿ ಬರುತ್ತದೆ. ಹೀಗೆ- 


142 ಲಘುಸಿದ್ಧಾಂತ ಕೌಮುದೀ 


ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ, ಸರ್ವ4+ಶೀ ಎಂದಿದ್ದಾಗ- “ಲಶಕ್ವತದ್ಧಿತೇ 
(1.3.8)” ಎಂಬ ಸೂತ್ರದಿಂದ ಪ್ರತ್ಯಯದ ಆದಿವರ್ಣವಾದ “ಶ್‌” ಕಾರವು ಲೋಪವಾಗಿ 
“ಸರ್ವ ಈ ಎಂದಿರುವಾಗ, “ಆದ್ಲುಣಃ” (6.187) ಎಂಬ ಸೂತ್ರದಿಂದ ಗುಣ 
ಬಂದು “ಸರ್ವೇ' ಎಂದಾಗುತ್ತದೆ. 

ದ್ವಿತೀಯಾ ಮತ್ತು ತೃತೀಯಾ ವಿಭಕ್ತಿಗಳಲ್ಲಿ ರಾಮ ಶಬ್ದದಂತೆಯೇ ಕ್ರಮವಾಗಿ 
ಸರ್ವಂ, ಸರ್ವೌ, ಸರ್ವಾನ್‌, ಮತ್ತು ಸರ್ವೇಣ, ಸರ್ವಾಭ್ಯಾಮ್‌, ಸರ್ವೈಃ ಎಂದು 
ರೂಪಗಳಾಗುತ್ತವೆ. 


ಚತುರ್ಥೀ ಏಕವಚನದಲ್ಲಿ - ರಾಮ+ಜ್‌ ಎಂದಿದ್ದಾಗ- 


(ಸ್ಕೈ ಆದೇಶವಿಧಾಯಕ ಸೂತ್ರ) 

ಸೂತ್ರ -153. ಸರ್ವನಾಮ್ನಃ ಸ್ಕೈ (7.114) 

ವೃತ್ತಿಃ - ಅತಃ ಸರ್ವನಾಮ್ನಃ ಜೇಃ ಸೈ ೈ! ಸರ್ವಸ್ಮೈ 

ಅ. ವೃ. - “ಅತೋ ಭಿಸ ಐಸ್‌ (7.19)” ಎಂಬ ಸೂತ್ರದಿಂದ "ಅತಃ' ಎಂಬ 
ಪದವೂ ಮತ್ತು “ಜೌರ್ಯಃ? (7.1.9) ಎಂಬ ಸೂತ್ರದಿಂದ "ಜೇ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- ಹ್ರಸ್ವ ಅಕಾರಾನ್ತವಾದ ಸರ್ವನಾಮಪದಕ್ಕಿಂತ ಪರವಾದ "ಜೌ ಗೆ 
'ಸ್ಕೈ' ಸರ್ವಾದೇಶವಾಗಿ ಬರುತ್ತದೆ. ಹೀಗೆ ಸರ್ವಸ್ಕೈ ಎಂದಿದ್ದಾಗ "ಸರ್ವಸ್ಥೆ ೈ' 
ಎಂದು ರೂಪವಾಗುತ್ತದೆ. 


(ಅಸಿ, ಹೆ ಗಳಗೆ ಸ್ಕಾತ್‌, ಸ್ಕಿನ್‌, ಆದೇಶವಿಧಾಯಕ ಸೂತ್ರ) 
ಸೂತ್ರ -154. ಕಸಿ-ಕಗ್ಯೋಃ ಸ್ಕಾತ್‌-ಸ್ಕಿನೌ (7.1.15) 

ವೃತ್ತಿಃ - ಅತಃ ಸರ್ವನಾಮ್ನಃ ಏತಯೊಃ ಏತೌ ಸ್ವಃ । ಸರ್ವಸ್ಮಾತ್‌ । 

ಅ. ವೃ. - “ಅತೋ ಭಿಸ ಐಸ್‌ (7.19)” ಎಂಬ ಸೂತ್ರದಿಂದ "ಅತಃ' ಎಂಬ 
ಪದವೂ ಮತ್ತು “ಸರ್ವನಾಮ್ನಃ ಸ್ಕೈ (7.114)” ಎಂಬ ಸೂತ್ರದಿಂದ “ಸರ್ವನಾಮ್ನ' 
ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಹ್ರಸ್ವ ಅಕಾರಾನ್ತವಾದ ಸರ್ವನಾಮಕ್ಕಿಂತ ಪರವಾದ “ಜಸಿ' ಮತ್ತು “ಜಿ' 
ಎ೦ಬ "ಸುಪ್‌' ಪ್ರತ್ಯಯಗಳಿಗೆ ಕ್ರಮವಾಗಿ "ಸ್ಮಾತ್‌' ಮತ್ತು "ಸ್ಮಿನ್‌' ಗಳು ಆದೇಶವಾಗಿ 
ಬರುತ್ತವೆ. ಪಣ್ಣುಮೀ ಎಕವಚನದಲ್ಲಿ ಸರ್ವ- ಜಸಿ ಎ೦ದಿದ್ದಾಗ ಪ್ರಕೃತ ಸೂತ್ರದಿಂದ 
ಜಸಿ ಗೆ "ಸ್ಮಾತ್‌' ಎಂಬ ಆದೇಶವು ಸರ್ವಾದೇಶವಾಗಿ ಬಂದು ಸರ್ವಸ್ಮಾತ್‌ 
ಎಂದಾಗಿ ಸರ್ವಸ್ಮಾತ್‌ ಎ೦ಬ ರೂಪವು ಸಿದ್ಧಿಸುತ್ತದೆ. 

(ಸುಡಾಗಮವನ್ನು ಹೇಳುವ ಸೂತ್ರ) 
ಸೂತ್ರ -15ರ. ಆಮಿ ಸರ್ವನಾಮ್ನಃ ಸುಟ್‌ (7.152) 
ವೃತ್ತಿಃ - ಅವರ್ಣಾನ್ಮಾತ್‌ ಪರಸ್ಯ ಸರ್ವನಾಮ್ನಃ ವಿಹಿತಸ್ಕ ಆಮಃ ಸುಡಾಗಮಃ 


ಷಡ್ಗಿಲ್ಲ್‌ ಪ್ರಕರಣಮ್‌ (ಅ.ಪು) 143 


(ಸುಟ್‌-ಆಗಮಃ) । ಏತ್ವ-ಷತ್ವೇ | ಸರ್ವೇಷಾಮ್‌ ಸರ್ವಸ್ಮಿನ್‌, ಶೇಷಂ ರಾಮವತ್‌। 
ಏವಂ ವಿಶ್ವಾದಯಃ ಅಪಿ ಅದನ್ರಾಃ । ಉಭ-ಶಬ್ದಃ ದ್ವಿ-ವಚನಾಂತಃ । ಉಭೌ-2 । 
ಉಭಾಭ್ಯಾಮ್‌-3 । ಉಭಯೋಃ-2 । ತಸ್ಯ ಇಹ ಪಾಠಃ ಅಕಚ್‌-ಅರ್ಥಃ । 
ಉಭಯ- ಶಬ್ದಸ್ಯ ದ್ವಿ-ವಚನಂ ನಾಸ್ತಿ । ಉಭಯಃ । ಉಭಯೇ । ಉಭಯಮ್‌ । 
ಉಭಯಾನ್‌ । ಉಭಯೇನ। ಉಭಯ್ಯೆಃ | ಉಭಯಸ್ವೈ ಉಭಯೇಭ್ಯಃ | ಉಭಯಸ್ಕಾತ್‌। 
ಉಭಯೇಭ್ಯಃ | ಉಭಯಸ್ಯ | ಉಭಯೇಷಾಮ್‌ । ಉಭಯಸ್ಸಿನ್‌ । ಉಭಯೇಷು। 
ಡತರ-ಡತಮೌ ಪ್ರತ್ಯಯೌ । 

“ಪ್ರತ್ಯಯಗ್ರಹಣೇ ತದನ್ನಗಹಣಮ್‌” ಇತಿ ತದಂತಾಃ ಗ್ರಾಹ್ಯಾಃ । ನೇಮ ಇತಿ 
ಅರ್ಥೇ | ಸಮಃ ಸರ್ವಪಂ0ರರ್ತಾ0ತುಃ । ತುಲ್ಕಪ0ರ್ತಾಯಸ್ತು ನ 
“ಯಥಾಸಂಖ್ಯಮನುದೇಶಃ ಸಮಾನಾಮ್‌ (1.3.10)” ಇತಿ ಜ್ಞಾಪಕಾತ್‌ । 

ಅ.ವೃ. - "“ಅಜ್ಞಸ್ಯ” ಎಂಬುದು ಅಧಿಕಾರ ಸೂತ್ರ. “ಆಜ್ಜಸೇರಸುಕ್‌” ಎಂಬ 
ಸೂತ್ರದಿಂದ “ಆತ್‌' ಎಂಬುದು ಅನುವೃತ್ತವಾಗುತ್ತದೆ. 

ಅರ್ಥ-ಅವರ್ಣಾನ್ನವಾದ ಅಜ್ಜಕ್ಕಿಂತ ಪರದಲ್ಲಿರುವ ಸರ್ವನಾಮಶಬ್ದಕ್ಕಿಂತ ಪರದಲ್ಲಿ 
ವಿಧಿಸಲ್ಪಡುವ “ಆಮ್‌' ಗೆ "ಸುಟ್‌' ಆಗಮವು ಬರುತ್ತದೆ. "ಸುಟ್‌' ನಲ್ಲಿ “ಉ' ಕಾರ 
"ಟ್‌'ಕಾರಗಳು “ಇತ್‌' ಸಂಜ್ಞಕಗಳಾದ್ದರಿಂದ ಲೋಪಹೊಂದುತ್ತವೆ. "ಸುಟ್‌' ಇದು 
"ಟಿತ್‌' (ಟ್‌ ಕಾರ ಇತ್‌) ಆದ್ದರಿಂದ “ಆಮ್‌' ಗೆ ಆದ್ಯವಯವವಾಗಿ ಆಗಮವಾಗಿ 
ಬರುತ್ತದೆ. 

ಉದಾ- ಷಷ್ಟೀ ಬಹುವಚನದಲ್ಲಿ ಸರ್ವ. ಆಮ್‌ ಎಂದಿದ್ದಾಗ- ಪ್ರಕೃತ ಸೂತ್ರದಿಂದ 
"ಆಮ್‌" ಗೆ "ಸ್‌' (ಸುಟ್‌) ಆಗಮವಾಗಿ ಬಂದು ಸರ್ವ-ಸ್‌.ಆಮ್‌-ಸರ್ವ-- ಸಾಮ್‌ 
ಎಂದಿದ್ದಾಗ, “ಬಹುವಚನೇ ರುಲ್ಯೇತ್‌ (7.1.103)” ಎಂಬ ಸೂತ್ರದಿಂದ 
ರುಲಾದಿಯಾದ ಬಹುವಚನ ಪ್ರತ್ಯಯವು ಪರವಾಗಿರೋಣದ್ದರಿಂದ ಅದರ ಅವ್ಯವಹಿತ 
ಪೂರ್ವದಲ್ಲಿರುವ... "ಅ' ಕಾರಕ್ಕೆ "ಏ' ಆದೇಶಿಮು ಬಂದು 
ಸರ್ವ್‌-ಏ.-ಸಾಮ್‌-ಸರ್ವೇಸಾಮ್‌ ಎಂದಿದ್ದಾಗ-“ಆದೇಶ-ಪ್ರತ್ಯಯಯೋಃ (8.3.59)” 
ಎ೦ಬ ಸೂತ್ರದಿಂದ ಪ್ರತ್ಯಯದ ಅವಯವವಾದ "ಸ್‌' ಕಾರಕ್ಕೆ "ಷತ್ವ ಬಂದು 
ಸರ್ವೇಷಾಮ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

ಸಪ್ತಮೀ-ಏಕವಚನದಲ್ಲಿ- ಸರ್ವ+ಜಿ ಎ೦ದಿದ್ದಾಗ “ಜಸಿ-ಜ್ಯೋಃ ಸ್ಮಾತ್‌-ಸ್ಮಿನೌ 
(7.1.15)” ಎಂಬ ಸೂತ್ರದಿಂದ "ಜಿ' ಪ್ರತ್ಯಯಕ್ಕೆ "ಸ್ಮಿನ್‌' ಸರ್ವಾದೇಶವಾಗಿ ಬಂದು 
ಸರ್ವಸ್ಮಿನ್‌ ಎಂದಾಗಿ ಸರ್ವಸ್ಮಿನ್‌ ಎಂದಾಗುತ್ತದೆ. ಉಳಿದ ರೂಪಗಳೆಲ್ಲ ರಾಮ 
ಶಬ್ದದಂತೆಯೇ ರೂಪಗಳನ್ನು ಪಡೆಯುತ್ತವೆ. 

ಸರ್ವನಾಮ ಶಬ್ದಗಳಾದ "ವಿಶ್ವ. ಮೊದಲಾದ ಹ್ರಸ್ವ ಅಕಾರಾನ್ತ ಶಬ್ದಗಳನ್ನು 
“ಸರ್ವ' ಶಬ್ದದಂತೆಯೇ ನಡಿಸಬೇಕು. 

"ಉಭ' ಶಬ್ದವು ಯಾವಾಗಲೂಳನಿತ್ಯವಾಗಿ) ದ್ವಿವಚನದಲ್ಲಿಯೇ ಇರುತ್ತದೆ. ಉಭೌ, 


144 ಲಘುಸಿದ್ಧಾಂತ ಕೌಮುದೀ 


ಉಭೌ, ಉಭಾಭ್ಯಾಮ್‌, ಉಭಾಭ್ಯಾಮ್‌, ಉಭಾಭ್ಯಾಮ್‌, ಉಭಯೋಃ, ಉಭಯೋಃ 
ಸರ್ವನಾಮ ಶಬ್ದಗಳಿಗೆ ದ್ವಿವಚನದಲ್ಲಿ ಯಾವ ಕಾರ್ಯವೂ ಬರುವದಿಲ್ಲ ಆದರೆ, 
“ರಾಮ' ಶಬ್ದದಂತೆ ರೂಪಗಳನ್ನು ಪಡೆಯುತ್ತವೆ. 

"ತಸ್ಕೇಹ ನ' - ಉಭ ಶಬ್ದವನ್ನು ಸರ್ವಾದಿಗಣದಲ್ಲಿ ಪಠಿಸಿರುವ ಕಾರಣವೇನೆಂದರೆ, 
“ಅವ್ಯಯ-ಸರ್ವನಾಮ್ನಾಂ ಅಕಚ್‌ ಪ್ರಾಕ್‌ ಟೇಃ” ಎಂಬ ಸೂತ್ರದಿಂದ "ಅಕಚ್‌' 
ಪ್ರತ್ಯಯ ಬಂದು ಉಭಕ ಎಂದಾಗುತ್ತದೆ. ಆದ್ದರಿಂದ ಸರ್ವಾದಿಗಣದಲ್ಲಿ "ಉಭ' 
ಶಬ್ದವು ಪಠಿತವಾಗಿದೆ. “ಉಭಯ' ಶಬ್ಧಕ್ಕೆ ದ್ವಿವಚನವಿಲ್ಲ. ಉಭಯಃ, ಉಭಯೇ, 
ಉಭಯಂ, ಉಭಯಾನ್‌, ಉಭಯೇನ, ಉಭಯ್ಗೆಃ, ಉಭಯಸೆ ೈಃ ಉಭಯೇಭ್ಯಃ, 
ಉಭಯಸ್ಕಾತ್‌, ಉಭಯೇಭ್ಯಃ, ಉಭಯಸ್ಯ, ಉಭಯೇಷಾಮ್‌, ಉಭಯಸ್ಮಿನ್‌, 

ಉಭಯೇಷು. ಎಂದು ರೂಪಗಳಾಗುತ್ತವೆ.ಡತರ ಮತ್ತು ಡತಮ ಪ್ರತ್ಯಯಗಳು 
“ಪ್ರತ್ಯಯಗ್ರಹಣೇ ತದನ್ತ ಗ್ರಹಣಮ್‌' ಎಂಬ ಪರಿಭಾಷೆಯಿಂದ ಆ ಪ್ರತ್ಯಯಾನ್ನಗಳನ್ನು 
ಗ್ರಹಿಸಬೇಕು. 

“ನ ಕೇವಲಾ ಪ್ರಕೃತಿಃ ಪ್ರಯೋಕ್ತವ್ಯಾ ನಾಪಿ ಕೇವಲಃ ಪ್ರತ್ಯಯಃ' ಎಂಬ 
ಮಹಾಭಾಷ್ಕದ ವಚನದ ಪ್ರಕಾರ, ಡತರ ಮತ್ತು ಡತಮ ಪ್ರತ್ಯಯಗಳನ್ನು ಪ್ರತ್ಯಯಾನ್ರವಾಗಿ 
ಪ್ರಯೋಗಿಸಬೇಕು. 

ಉದಾ- ಯತರ,ಯತಮ; ಕತರ,ಕತಮ; ಏಕತರ,ಏಕತಮ; ತತರ,ತತಮ; ಇವು 
ಸರ್ವನಾಮ ಸಂಜ್ಞೆಯನ್ನು ಹೊಂದುತ್ತವೆ. 


ನೇಮ ಎಂಬ ಶಬ್ದ ಕ್ಕೆ ಅರ್ಧ ವೆಂದು ಅರ್ಥ. ಇದಕ್ಕೆ ಸರ್ವನಾಮ ಸಂಜ್ಞೆ ಬರುತ್ತದೆ. 
ಸಮ ಎಂಬುದು ಎಲ್ಲ ಅಥವಾ ಸರ್ವ ಎಂಬ ಅರ್ಥದಲ್ಲಿ ಇರುತ್ತದೆ. ಆದರೆ 
ಸಮಾನವೆಂಬ ಅರ್ಥದಲ್ಲಿ ಇಲ್ಲ. ಈ ಅರ್ಥದಲ್ಲಿ ಪ್ರಯೋಗಿಸಿದರೆ, ಸರ್ವನಾಮ 
ಸಂಜ್ಞೆಯು ಬರುವದಿಲ್ಲ. “ಯಥಾಸಂಖ್ಯಮನುದೇಶಃ ಸಮಾನಾಮ್‌” ಎಂಬಲ್ಲಿಯ 
ಸಮ ಶಬ್ದವು ಸರ್ವಾರ್ಥದಲ್ಲಿ ಇಲ್ಲದಿರುವದರಿಂದ, ಸರ್ವನಾಮ ಸಂಜ್ಞೆ 
ಹೊಂದುವದಿಲ್ಲ). 


(ವಿಕಲ್ಪವಾಗಿ ಸರ್ವನಾಮ ಸಂಜ್ಞೆಯನ್ನು ಹೇಳುವ ಸೂತ್ರ) 
ಸೂತ್ರ -156. ಪೂರ್ವ-ಪರಾವರ-ದಕ್ಷಿಣೋತ್ತರಾಪರಾಧರಾಣಿ 
ವ್ಯವಸ್ಥಾಯಾಮಸಂಜ್ಞಾಯಾಮ್‌ (11.34) 

ವೃತ್ತಿಃ- ಏತೇಷಾಂ ವ್ಯವಸ್ಥಾಯಾಮ್‌ ಅಸಂಜ್ಞಾಯಾಂ ಸರ್ವನಾಮಸಂಜ್ಜಾ 
ಗಣಸೂತ್ರಾತ್‌ ಸರ್ವತ್ರ ಯಾ ಪ್ರಾಪ್ತಾ ಸಾ ಜಸಿ ವಾ ಸ್ಯಾತ್‌ । ಪೂರ್ವೇ, ಪೂರ್ವಾಃ 
| ಅಸಂಜ್ಞಾಯಾಮ್‌ ಕಿಮ್‌? ಉತ್ತರಾಃ ಕುರವಃ । ಸ್ವಾಭಿಧೇಯ -ಅಪೇಕ್ಷಾವಧಿ- 
ನಿಯಮೋ ವ್ಯವಸ್ಥಾ | ವ್ಯವಸ್ಥಾಯಾಂ ಕಿಮ್‌? ದಕ್ಷಿಣಾ-ಗಾಥಕಾಃ | ಕುಶಲಾ 
ಇತ್ಯರ್ಥಃ | 


ಹಡ್ಲಿಣ್ಣಿ ಪ್ರಕರಣಮ್‌ (ಅ.ಪು) 145 


ಪ. ಛೇ. - ಪೂರ್ವ-ಪರ-ಅವರ-ದಕ್ಷಿಣ-ಉತ್ತರ-ಅಪರ-ಅಧರಾಣಿ 
ವ್ಯವಸ್ಥಾಯಾಮ್‌ ಅಸಂಜ್ಞಾಯಾಂ | 
ಅ. ವೃ - “ಸರ್ವಾದೀನಿ ಸರ್ವನಾಮಾನಿ”(1127) ಎಂಬ ಸೂತ್ರದಿಂದ 
“ಸರ್ವನಾಮಾನಿ' ಎಂಬ ಪದವು, ಹಾಗೆಯೇ “ವಿಭಾಷಾ ರುಸಿ” ಎಂಬ ಸೂತ್ರವೂ 
ಅನುವೃತ್ತವಾಗುತ್ತದೆ. 
ಅರ್ಥ- ಪೂರ್ವ ಮೊದಲಾದ ಶಬ್ದಗಳಿಗೆ ವ್ಯವಸ್ಥಾ ಹಾಗೂ ಸಂಜ್ಞಾವಾಚಕವಾಗಿ 
ಇಲ್ಲದಿದ್ದಾಗ, “ಸರ್ವನಾಮ' ಸಂಜ್ಞೆಯು ಗಣಸೂತ್ರದಿಂದ ನಿತ್ಯವಾಗಿ ಪ್ರಾಪ್ತವಾಗಿ 
ಅದಕ್ಕೆ ಪರದಲ್ಲಿ "ಜಸ್‌' ಪ್ರತ್ಯಯವು ಇದ್ದಾಗ, "ಸರ್ವನಾಮ' ಸಂಜ್ಞೆಯು ವಿಕಲ್ಪವಾಗಿ 
ಬರುತ್ತದೆ. “ಜಸಃ ಶೀ”(7.117) ಎಂಬ ಸೂತ್ರದಿಂದ "ಜಸ್‌ ಗೆ “ಈ'(ಶೀ) ಬಂದು 
ಪೂರ್ವ4ಈ ಎಂದಿದ್ದಾಗ ಗುಣ ಬಂದು ಪೂರ್ವೇ ಎಂದಾಗುತ್ತದೆ. ಸರ್ವನಾಮ 
ಸಂಜ್ಞೆ ಬಾರದಿದ್ದ ಪಕ್ಷದಲ್ಲಿ, (ವಿಕಲ್ಲವಾಗಿ) ರಾಮ ಶಬ್ದದಂತೆ ಪೂರ್ವಾಃ ಎಂದಾಗುತ್ತದೆ. 
“ಅಸ೦ಜ್ಞಾಯಾಮ್‌' ಎಂದು ಏಕೆ ಹೇಳಬೇಕು ಎಂದರೆ, ಸಂಜ್ಞಾವಾಚಕ 
ವಾಗಿರುವಾಗ “ಸರ್ವನಾಮ” ಸಂಜ್ಜೆ0ರು ಬರುವದಿಲ್ಲವೆಂಬುದನ್ನು 
ಸಷ್ಟಪಡಿಸುವದಕ್ಕಾಗಿಯೇ. 
ಉದಾ- ಉತ್ತರಾಃ ಕುರವಃ ಎಂಬಲ್ಲಿ "ಉತ್ತರ' ಶಬ್ದವು ಉತ್ತರ-ಕುರುದೇಶಕ್ಕೆ 
ಸಂಜ್ಞೆಯಾಗಿದೆ. ಆದ್ದರಿಂದ "ಜಸ್‌' ನ ಸ್ಥಾನದಲ್ಲಿ "ಶೀ'(ಈ) ಆದೇಶವು ಬರುವದಿಲ್ಲ. 
ಆದ್ದರಿಂದ “ಉತ್ತರೇ ಕುರವಃ” ಎಂದು ಆಗಿಲ್ಲ. 
ವ್ಯವಸ್ಥಾ ಶಬ್ದದ ಅರ್ಥವು “ಸರ್ವಾದೀನಿ ಸರ್ವನಾಮಾನಿ (151.1.27)” ಎಂಬ 
ಸೂತ್ರದ ಅಡಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ವ್ಯವಸ್ಥಾ ಎಂದು ಯಾಕೆ ಹೇಳಲಾಗಿದೆ 
ಎಂದರೆ, "ದಕ್ಷಿಣಾ ಗಾಥಕಾಃ' ಎಂಬಲ್ಲಿ "ದಕ್ಷಿಣಾ' ಶಬ್ದಕ್ಕೆ "ಕುಶಲರು' ಎಂದರ್ಥ. 
ಇಲ್ಲಿ ವ್ಯವಸ್ಥಾ ಇಲ್ಲದಿದ್ದುದರಿಂದ, ದಕ್ಷಿಣೇ, ದಕ್ಷಿಣಾಃ ಎಂದು ಎರಡು ರೂಪಗಳಾಗಲಿಲ್ಲ. 
(ವಿಕಲ್ಪವಾಗಿ ಸರ್ವನಾಮ ಸಂಜ್ಞೆಯನ್ನು ಹೇಳುವ ಮತ್ತೊಂದು ಸೂತ್ರ) 
ಸೂತ್ರ -157. ಸ್ವ-ಮಹ್ಹಾತಿ-ಧನಾಖ್ಯಾಯಾಮ್‌ (11.35) 
ವೃತ್ತಿಃ- ಜ್ಞಾತಿ-ಧನಾನ್ಯವಾಚಿನಃ ಸ್ವಶಬ್ದಸ್ಯ ಪ್ರಾಪ್ತಾ ಸಂಜ್ಞಾ ಜಸಿ ವಾ । 
ಸ್ವಾ-ಆತ್ಮೀಯಾಃ, ಆತ್ಮಾನಃ ಇತಿ ವಾ। ಜ್ಞಾತಿ-ಧನ ವಾಚಿನಃ ತು ಸ್ವಾಃ-ಜ್ಞಾತಯಃ 
ಅರ್ಥಾ ವಾ । 
ಪ. ಛೇ. - ಸ್ವಂ,ಅಜ್ಞಾತಿ-ಧನಾಖ್ಯಾಯಾಮ್‌ । 
ಅ. ವೃ. - “ಸರ್ವಾದೀನಿ ಸರ್ವನಾಮಾನಿ” (151.127) ಎಂಬ ಸೂತ್ರದಿಂದ 
“ಸರ್ವನಾಮಾನಿ' ಪದವು, ಹಾಗೆಯೇ “ವಿಭಾಷಾ ಜಸಿ” ಸೂತ್ರವು ಅನುವೃತ್ತವಾಗುತ್ತವೆ. 
ಅರ್ಥ-ಬಂಧು ಮತ್ತು ಧನ ಎ೦ಬ ಅರ್ಥಕ್ಕಿಂತ ಭಿನ್ನವಾದ ಅರ್ಥದಲ್ಲಿ ಇರುವ 
"ಸ್ವ' ಶಬ್ದಕ್ಕೆ ಗಣಸೂತ್ರದಿ೦ದ ಪ್ರಾಪ್ತವಾದ ಸರ್ವನಾಮ ಸಂಜ್ಞೆಯು "ಜಸ್‌' ಪ್ರತ್ಯಯವು 
ಪರದಲ್ಲಿದ್ದಾಗ ವಿಕಲ್ಪವಾಗಿ ಬರುತ್ತದೆ. 


146 ಲಘುಸಿದ್ಧಾಂತ ಕೌಮುದೀ 


ಉದಾ- ಸ್ವ*ಜಸ್‌ ಎಂದಿದ್ದಾಗ, “ಜಸ್‌' ಗೆ "ಶೀ'(ಈ) ಆದೇಶವಾಗಿ ಬಂದು, 
ಸ್ಪಃಈ= ಸ್ವೇ ಎಂದು ರೂಪವಾಗುತ್ತದೆ. "ಶೀ' ಆದೇಶವು ಇಲ್ಲದಿದ್ದಾಗ ಸ್ವಾಃ ಎಂದು 
ರೂಪವಾಗುತ್ತದೆ. ಸ್ವ ಶಬ್ದಕ್ಕೆ ಆತ್ಮಾಆತ್ಮೀಯ, ಬಂಧು ಮತ್ತು ಧನ ಎಂಬ ನಾಲ್ಕು 
ಅರ್ಥಗಳಿವೆ. ಆತ್ಮಾ ಮತ್ತು ಅತ್ಮೀಯ ಎಂಬ ಅರ್ಥಗಳಲ್ಲಿ ಸ್ವ ಶಬ್ದಕ್ಕೆ ಸರ್ವನಾಮ 
ಸಂಜ್ಞೆಯು ಬರುತ್ತದೆ. ಬಂಧು ಮತ್ತು ಧನ ಎಂಬ ಅರ್ಥದಲ್ಲಿ ಸರ್ವನಾಮ ಸಂಜ್ಞೆಯು 
ಬರುವದಿಲ್ಲ. 

(ವಿಕಲ್ಪವಾಗಿ ಸರ್ವನಾಮ ಸಂಜ್ಞೆಯನ್ನು ಹೇಳುವ ಮತ್ತೊಂದು ಸೂತ್ರ) 
ಸೂತ್ರ -158. ಅನ್ನರಂ ಐಹಿರ್ಯೋಗೋಪಸಂವ್ಯಾನಯೋಃ | 1.1.36) 

ವೃತ್ತಿಃ- ಬಾಹ್ಯೇ ಪರಿಧಾನೀಯೇ ಚ ಅರ್ಥೇ ಅಂತರ-ಶಬ್ದಸ್ಯ ಪ್ರಾಪ್ತಾ ಸಂಜ್ಞಾ 
ಜಸಿ ವಾ। ಅನ್ನರೇ, ಅನ್ನರಾ ವಾ ಗೃಹಾ; ಬಾಹ್ಯಾ, ಇತ್ಯರ್ಥಃ | ಅವರೇ, ಅನರಾ 
ವಾ ಶಾಟಕಾಃ, ಪರಿಧಾನೀಯಾ ಇತ್ಯರ್ಥಃ | 

ಪ. ಛೇ. - ಅನ್ನರಮ್‌, ಬಹಿಃ ಯೋಗಃ, ಉಪಸಂವ್ಯಾನಯೋಃ। 

ಅ. ವೃ. - “ಸರ್ವಾದೀನಿ ಸರ್ವನಾಮಾನಿ” (111.27) ಎಂಬ ಸೂತ್ರದಿಂದ 
“ಸರ್ವನಾಮಾನಿ' ಎಂಬ ಪದವು, ಹಾಗೆಯೇ “ವಿಭಾಷಾ ಜಸಿ” ಎ೦ಬ ಸೂತ್ರವು 
ಅನುವೃತ್ತವಾಗುತ್ತವೆ. "ಅನ್ತರ' ಎಂಬ ಅರ್ಥವು “ಸರ್ವಾದೀನಿ ಸರ್ವನಾಮಾನಿ” 
(1.1.27) ಎಂಬ ಸೂತ್ರದಡಿಯಲ್ಲಿ ವಿವರಿಸಲ್ಪಟ್ಟಿದೆ. 

ಅರ್ಥ- ಗಣಸೂತ್ರದಿಂದ ಪ್ರಾಪ್ತವಾದ ಸರ್ವನಾಮ ಸಂಜ್ಞೆಯು “ಜಸ್‌' 
ಪರದಲ್ಲಿದ್ದಾಗ ವಿಕಲ್ಪವಾಗಿ ಬರುತ್ತದೆ. 

ಉದಾ- ಅನ್ನರೇ, ಅನ್ನರಾ ವಾ ಗೃಹಾಃ-ಹೊರಗಿರುವ ಮನೆಗಳು ಎಂದರ್ಥ. 
ಅನ್ನರೇ, ಅನ್ತ್ನರಾ ವಾ ಶಾಟಕಾಃ-ಅಧೋ ವಸ್ತ್ರಗಳು ಎಂದು ಅರ್ಥ. 

(ಸ್ಯಾತ್‌ ಮತ್ತು ಸ್ಕಿನ್‌ ಆದೇಶಗಳನ್ನು ವಿಕಲ್ಪವಾಗಿ ವಿಧಿಸುವ ಸೂತ್ರ) 
ಸೂತ್ರ -159೨. ಪೂರ್ವಾದಿಭ್ಯೋ ನಸವಭ್ಯೋ ವಾ (7.116) 

ವೃತ್ತಿಃ- ಏಭ್ಯೋ ಜಸಿ-ಜ್ಯೋಃ ಸ್ಮಾತ್‌-ಸ್ಮಿನೌ ವಾ ಸ್ವಃ । ಪೂರ್ವಸ್ಮಾತ್‌, ಪೂರ್ವಾತ್‌, 
ಪೂರ್ವಸ್ನಿನ್‌, ಪೂರ್ವೇ | ಏವಂ ಪರಾದೀನಾಮಪಿ | ಶೇಷಂ ಸರ್ವವತ್‌ । ನಿರ್ಜರಃ 

ಪ. ಛೇ. - ಪೂರ್ವಾದಿಭ್ಯಃ, ನವಭ್ಯಃ, ವಾ। 

ಅ.ವೃ. - ಜಸಿ-ಜ್ಯೋಃ ಸ್ಮಾತ್‌-ಸ್ಮಿನೌ (7.115) ಎ೦ಬ ಸೂತ್ರವು ಅನುವೃತ್ತವಾಗಿದೆ. 

ಅರ್ಥ- ಪೂರ್ವ, ಪರ ಎಂದು ಆರಂಭಿಸಿ ಸ್ವಂ ಮತ್ತು ಅನ್ತರ ವರೆಗಿನ ಮೇಲಿನ 
ಮೂರು ಸೂತ್ರಗಳಲ್ಲಿರುವ ಒಂಬತ್ತು ಶಬ್ದಗಳ ಪರದಲ್ಲಿ ಇರುವ ಜಸಿ ಮತ್ತು ಜಿ 
ಪ್ರತ್ಯಯಗಳಮೇಲೆ ಬರುವ "ಸ್ಮಾತ್‌' ಮತ್ತು "ಸ್ಮಿನ್‌' ಆದೇಶಗಳು ವಿಕಲ್ಪವಾಗಿ ಬರುತ್ತವೆ. 
ಜಸಿ-ಜ್ಯೋಃ ಸ್ಮಾತ್‌-ಸ್ಮಿನೌ (7.1.15) ಎಂಬ ಸೂತ್ರದಿಂದ "ಸ್ಮಾತ್‌' ಮತ್ತು "ಸ್ಮಿನ್‌' 
ಪ್ರತ್ಯಯಗಳನ್ನು ನಿತ್ಯವಾಗಿ ವಿಧಿಸಲಾಗಿತ್ತು. ಈ ಪ್ರಕೃತ ಸೂತ್ರವು ಇದನ್ನು ಬಾಧಿಸಿ 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಪ) 147 


ವಿಕಲವಾಗಿ ಈ ಪ್ರತ್ಯಯಗಳನ್ನು ವಿಧಿಸಿದೆ. 

ಇದರಿಂದ 1. ಪೂರ್ವಸ್ಮಾತ್‌, ಪೂರ್ವಾತ್‌, 2. ಪೂರ್ವಸ್ಮಿನ್‌, ಪೂರ್ವೇ, 3. 
ಪರಸ್ಮಾತ್‌, ಪರಾತ್‌, 4. ಪರಸ್ಮಿನ್‌, ಪರೇ, ಎಂಬ ಎರಡೆರಡು ರೂಪಗಳು ಎಲ್ಲ 
ಒಂಬತ್ತು ಶಬ್ದಗಳಿಗೂ ಸಿದ್ಧವಾಗಿವೆ. ಉಳಿದ ರೂಪಗಳೆಲ್ಲ "ಸರ್ವ' ಶಬ್ದದ ರೂಪಗಳಂತೆ 
ಇರುವವು. 

ಈ ರೀತಿಯಾಗಿ “ಸರ್ವ' ಶಬ್ದದಿಂದ ಆರಂಭವಾಗುವ 23 ಶಬ್ದಗಳ ರೂಪಗಳಬಗ್ಗೆ 
ತಿಳಿದುಕೊ೦ಡ೦ತಾಯಿತು. ಉಳಿದ ತ್ಯದ್‌ "ತದ್‌' "ಯದ್‌' "ಎತದ್‌' “ಇದಂ' “ಅದಸ್‌' 
“ಯುಷ್ಕದ್‌' "ಅಸ್ಮದ್‌' ಭವತು (ಭವತ್‌) ಮತ್ತು ಕಿಮ್‌ ಎಂಬ ಸರ್ವಾದಿಗಣಪಠಿತವಾದ 
ಈ 10 ಶಬ್ದಗಳು ಹಲನ್ನಗಳಾಗಿವೆ. ಆದ್ದರಿಂದ ಇವುಗಳನ್ನು ಹಲನ್ತ ಪ್ರಕರಣಗಳಲ್ಲಿ 
ತಿಳಿದುಕೊಳ್ಳಬಹುದು. ಉಳಿದ "ಏಕ” ಮತ್ತು "ದ್ವಿ ಎ೦ಬ ಎರಡು ಶಬ್ದಗಳ ಬಗ್ಗೆ ಈ 
ಅಜನ್ತ ಪ್ರಕರಣದಲ್ಲಿ ತಿಳಿಸಲಾಗುವದು. 

ದ್ವಿ ಶಬ್ದದಲ್ಲಿ “ತ್ಯದಾದೀನಾಮ್‌ ಅಃ” ಎಂಬ ಸೂತ್ರದಿಂದ “ಇ' ಕಾರದ ಸ್ಥಾನದಲ್ಲಿ 
“ಅ' ಕಾರವು ಆದೇಶವಾಗಿ ಬಂದು ಅ-ಕಾರಾನ್ತ ಶಬ್ದವಾಗುತ್ತದೆ. ಮತ್ತು ದ್ವಿ ವಚನದಲ್ಲಿ 
ಮಾತ್ರ ಈ ರೂಪಗಳು ಸಿಗುತ್ತವೆ. ಆದರೆ ದ್ವಿ ವಚನದಲ್ಲಿ ಸರ್ವನಾಮ ಸಂಜ್ಞೆಯನ್ನು 
ಪಡೆದು ಯಾವ ಕಾರ್ಯವೂ ಆಗಿರುವದಿಲ್ಲ. ಆದ್ದರಿಂದ ಇವುಗಳ ರೂಪಗಳನ್ನು 
ಅಕಾರಾನ್ತ ರಾಮ ಶಬ್ದದಂತೆ ನಡೆಸಬೇಕು. ದ್ವೌ, ದ್ವೌ, ದ್ವಾಭ್ಯಾಮ್‌, ದ್ವಾಭ್ಯಾಮ್‌, 
ದ್ವಾಭ್ಯಾಮ್‌, ದ್ವಯೋಃ, ದ್ವಬೋಃ ಎಂದು ಪುಲ್ಲಿಂಗದಲ್ಲಿ ರೂಪಗಳಾಗುತ್ತವೆ. “ಏಕ?” 
ಶಬ್ದವು ಏಕವಚನದಲ್ಲಿ ಮಾತ್ರ ರೂಪಗಳನ್ನು ಪಡೆಯುತ್ತದೆ. ಏಕಃ, ಏಕಂ, ಏಕೇನ, 
ಏಕಸೆ ಸ” ಏಕಸ್ಮಾತ್‌, ಏಕಸ್ಯ, ಏಕಸ್ಮಿನ್‌ ಎಂದು ರೂಪಗಳು ಇರುವವು. 


(ಜಸ್‌ ಪರವಾದಾಗ ಪ್ರಥಮ ಮೊದಲಾದವುಗಳಗೆ ಸರ್ವನಾಮ 
ಸಂಜ್ಞೆಯನ್ನು ವಿಕಲ್ಲವಾಗಿ ವಿಧಿಸುವ ಸೂತ್ರ) 

ಸೂತ್ರ -16೦. ಪ್ರಥಮ-ಚರಮ-ತಯಾಲ್ವಾರ್ಧ-ಕತಿಪಯ-ನೇಮಾಶ್ಚ (1.1.33) 

ವೃತ್ತಿಃ- ಏತೇ ಜಸಿ ಉಕ್ತಸಂಜ್ಞಾಃ ವಾ ಸ್ಕುಃ । ಪ್ರಥಮೇ, ಪ್ರಥಮಾಃ । ತಯಃ 
ಪತ್ಯಯಃ-ದ್ವಿತಯ್ಯೇ, ದ್ವಿತಯಾಃ । ಶೇಷಂ ರಾಮವತ್‌ । ನೇಮೇ, ನೇಮಾಃ, ಶೇಷಂ 
ಸರ್ವವತ್‌ | (ವಾ ತೀಯಸ್ಯ ಜೆತ್ತು ವಾ) ದ್ವಿತೀಯಸ್ಕೈ, ದ್ವಿತೀಯಾಯ ಇತ್ಯಾದಿ । 
ಏವಂ ತೃತೀಯಃ | 

ಪ. ಛೇ. ಪ್ರಥಮ-ಚರಮ-ತಯ-ಅಲ್ಪಾರ್ಧ-ಕತಿಪಯ-ನೇಮಾಃ ಚ। 

ಅ. ವೃ. -“ಸರ್ವಾದೀನಿ ಸರ್ವನಾಮಾನಿ” (1.1.27) ಎಂಬ ಸೂತ್ರದಿಂದ 
“ಸರ್ವನಾಮಾನಿ' ಪದವು, ಹಾಗೆಯೇ “ವಿಭಾಷಾ ಜಸಿ” ಸೂತ್ರವು ಅನುವೃತ್ತವಾಗುತ್ತವೆ. 

ಅರ್ಥ- ಪ್ರಥಮ-ಚರಮ-ತಯಪ್‌ ಪ್ರತ್ಯಯಾನ್ತ ಶಬ್ದ, ಅಲ್ಲ-ಅರ್ಧ, ಕತಿಪಯ, 
ಮತ್ತು ನೇಮ ಈ ಶಬ್ದ; ಗಳಿಗೆ “ಜಸ್‌” ಪ್ರತ್ಯಯ ಪರದಲ್ಲಿದ್ದಾಗ ಸರ್ವನಾಮ ಸಂಜ್ಞೆಯು 
ವಿಕಲ್ಪವಾಗಿ ಬರುತ್ತದೆ. “ಜಸಃ ಶೀ” ಎಂಬ ಸೂತ್ರದಿಂದ “ಶೀ (ಈ) ಆದೇಶವು 


148 ಲಘುಸಿದ್ಧಾಂತ ಕೌಮುದೀ 


ಸರ್ವನಾಮ ಸಂಜ್ಞೆಯನ್ನು ಪಡೆದಾಗ, ಪ್ರಥಮೇ, ಚರಮೇ ಮೊದಲಾದ ರೂಪಗಳನ್ನು 
ಪಡೆಯುತ್ತವೆ. 

ತದಭಾವ ಪಕ್ಷದಲ್ಲಿ ರಾಮಾಃ ಎಂಬಂತೆ ಪ್ರಥಮಾಃ, ಚರಮಾಃ ಇತ್ಯಾದಿ ರೂಪಗಳು 
ಆಗುತ್ತವೆ. “ಜಸ್‌' ಪರದಲ್ಲಿದ್ದಾಗ ಮಾತ್ರ “ನೇಮ' ಶಬ್ದಕ್ಕೆ ವಿಕಲ್ಲವಾಗಿ ರೂಪಗಳ 
ಸಿದ್ಧಿಗಾಗಿ ಈ ಸೂತ್ರದಲ್ಲಿ ಪಠಿತವಾಗಿವೆ. ಇಲ್ಲದಿದ್ದರೆ ಇದಕ್ಕೆ ಸರ್ವನಾಮಸಂಜ್ಞೆಯು 
ಗಣಸೂತ್ರದಲ್ಲಿ ಪಠಿತವಾದದ್ದರಿಂದಲೇ ಲಭ್ಯವಾಗುತ್ತಿತ್ತು. ಉದಾ- ನೇಮೇ, ನೇಮಾಃ 

ತಯಪ್‌-ಪ್ರತ್ಯಯವಾದ್ದರಿಂದ “ಪ್ರತ್ಯಯಗ್ರಹಣೇ ತದನ್ತ್ನ-ಗ್ರಹಣಮ್‌” ಎಂಬ 
ಪರಿಭಾಷೆಯಿಂದ ದ್ವಿತಯ ಎಂಬ ತಯಪ್‌ ಪ್ರತ್ಯಯಾನ್ತ ರೂಪವನ್ನು ಸ್ವೀಕರಿಸಬೇಕು. 
“ಜಸ್‌' ಪ್ರತ್ಯಯವು ಪರದಲ್ಲಿದ್ದಾಗ ದ್ವಿತಯೇ, ದ್ವಿತಯಾಃ ಎಂಬ ಎರಡು ರೂಪಗಳು 
ಆಗುತ್ತವೆ. ಉಳಿದ ರೂಪಗಳು ರಾಮ ಶಬ್ದದಂತೆ ಇರುತ್ತವೆ. 

(ಎಕಲ್ಪವಾಗಿ ಸರ್ವನಾಮ-ಸಂಜ್ಞಾ-ವಿಧಾಯಕ ವಾರ್ತಿಕ) 

ವಾರ್ತಿಕ- ತೀಯಸ್ಯ ಜೆತ್ಸು ವಾ । 

ದ್ವಿತೀಯಸ್ಮೈ, ದ್ವಿತೀಯಾಯ ಇತ್ಯಾದಿ | ಏವಂ ತೃತೀಯಾಃ । 

ಅರ್ಥ- “ತೀಯ' ಪ್ರತ್ಯಯಾನ್ತ ಶಬ್ದಗಳ ನಂತರ ಚಿತ್‌ ಆದ ಸುಪ್‌ ಪ್ರತ್ಯಯವು 
ಪರದಲ್ಲಿದ್ದಾಗ ವಿಕಲ್ಲವಾಗಿ ಸರ್ವನಾಮ ಸಂಜ್ಞೆಯು ಬರುತ್ತದೆ."ಜ್‌' ಕಾರವನ್ನು 
“ಇತ್‌' ಆಗಿ ಉಳ್ಳ (ಜಿತ್‌) ಪ್ರತ್ಯಯವೆಂದರೆ ಜೌ, ಜಸಿ, ಜಸ್‌ ಮತ್ತು ಜಿ. 

ಉದಾ- ದ್ವಿತೀಯಸ್ಶೈ - ದ್ವಿತೀಯ.-ಜೇ ಎಂದಿದ್ದಾಗ, “ಜಿತ್‌' ಪ್ರತ್ಯಯವಾದ 
"ಜೇ' ಎಂಬ ಚತುರ್ಥೀ ವಿಭಕ್ತಿಯ ಪತ್ಯಯವು ಪರದಲ್ಲಿದ್ದಾಗ, “ತೀಯ” 
ಪ್ರತ್ಯಯಾನ್ತವಾದ “ದ್ವಿತೀಯ” ಶಬ್ದಕ್ಕೆ ವಿಕಲ್ಲದಿಂದ ಸರ್ವನಾಮ ಸಂಜ್ಞೆಯು 
ಬಂದಿರುವುದು. ಸರ್ವನಾಮ ಸಂಜ್ಞೆಯ ಪಕ್ಷದಲ್ಲಿ "ಜೌೇ' ಸ್ಥಾನದಲ್ಲಿ "ಸ್ಕೈ' ಆದೇಶವು 
ಬಂದಿದೆ. ತದಭಾವ ಪಕ್ಷದಲ್ಲಿ "ಜೇ' ಗೆ "ಯ' ಆದೇಶವು ಬಂದು "ದ್ವಿತೀಯಾಯ' 
ಎ೦ದಾಗಿರುವುದು. ಉಳಿದ "ಜಿತ್‌' ಪ್ರತ್ಯಯಗಳ ವಿಷಯದಲ್ಲೂ ಇದೇ ರೀತಿಯಲ್ಲಿ 
ವೈಕಲ್ಪಿಕವಾದ ರೂಪಗಳು ಸಿಗುತ್ತವೆ. 

ತೃತೀಯಃ ಎಂಬುದಕ್ಕೆ ಉದಾಹರಣೆ-ತೃತೀಯಸ್ಥಾತ್‌, ತೃತೀಯಾತ್‌। ತೃತೀಯಸ್ಮಿನ್‌, 
ತೃತೀಯೇ। ಅನ್ಯ ಸ್ಥಳಗಳಲ್ಲಿ ರಾಮ ಶಬ್ದದಂತೆ ರೂಪಗಳು ಇರುತ್ತವೆ. 


(ಇಲ್ಲಗೆ ಸರ್ವಾದಿ ಗಣವು ಪರಿಸಮಾಪ್ರವಾಯಿತು) 
(ಜರಸ್‌-ಆದೇಶ ವಿಧಾಯಕ ಸೂತ್ರ) 
ಸೂತ್ರ - 161. ಜರಾಯಾ ಜರಸನ್ಯತರಸ್ಕಾಮ್‌ (7.21೦1) 
ವೃತ್ತಿಃ- ಅಜಾದೌ ವಿಭಕೌ। 
ಪರಿಭಾಷಾಃ - 
I. “ಪದಾಜ್ಗಾಧಿಕಾರೇ ತಸ್ಯ ಚ ತದನ್ನಸ್ಯ ಚ 


ಹಡ್ಲಿಣ್ಸ್‌ ಪ್ರಕರಣಮ್‌ (ಅ.ಪ) 149 


2 "ನಿರ್ದಿಶ್ಯಮಾನಸ್ಕಾದೇಶಾಃ ಭವನ್ತಿ । 

3... "ಏಕದೇಶವಿಕೃತಂ ಅನನ್ಯವತ್‌' । 

ಇತಿ ಜರ-ಶಬ್ದಸ್ಯ ಜರಸ್‌- ನಿರ್ಜರಸೌ, ನಿರ್ಜರಸಃ । ಇತ್ಯಾದಿ-ಪಕ್ಷೇ ಹಲಾದೌ 
ಚ ರಾಮವತ್‌। ವಿಶ್ವಪಾಃ। 

ಪ. ಛೇ. - ಜರಾಯಾಃ, ಜರಸ್‌, ಅನ್ಯತರಸ್ಯಾಮ್‌ । 

ಅ. ವೃ - “ಅಚಿ ರ ಖತಃ?(7.2.100) ಎಂಬ ಸೂತ್ರದಿಂದ "ಅಚಿ' ಎಂಬ 
ಪದವೂ ಮತ್ತು “ಅಷ್ಟನ ಆ ವಿಭಕೌ”(7.2.84) ಎಂಬ ಸೂತ್ರದಿಂದ "ವಿಭಕೌ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಯಸ್ಮಿನ್‌ ವಿಧಿಃ ತದಾದಾವಲ್‌ ಗ್ರಹಣೇ” 
ಎಂಬ ಪರಿಭಾಷೆಯಿಂದ "ಅಚಿ' ಎಂಬ ಪದವು "ವಿಭಕೌ' ಎಂಬುದಕ್ಕೆ ವಿಶೇಷಣವಾಗಿದೆ. 
ಆದ್ದರಿಂದ ಇಲ್ಲಿ ತದಾದಿವಿಧಿಯು ಇರುತ್ತದೆ. 

ಅರ್ಥ- ಅಜಾದಿ ವಿಭಕ್ತಿಯು ಪರದಲ್ಲಿದ್ದಾಗ "ಜರಾ' ಶಬ್ದದ ಸ್ಥಾನದಲ್ಲಿ “ಜರಸ್‌' 
ಎಂಬ ಆದೇಶವು ವಿಕಲ್ಪವಾಗಿ ಬರುತ್ತದೆ. ಅಜಾದಿ ವಿಭಕ್ತಿಗಳೆಂದರೆ ಔ, ಜಸ್‌(ಅಸ್‌), 
ಅಮ್‌, ಔಟ್‌, ಶಸ್‌(ಅಸ್‌), ಟಾ(ಆ) ಜೇ(ಏ) ಜಸಿ(ಅಸ್‌), ಜಸ್‌(ಅಸ್‌), ಓಸ್‌, 
ಆಮ್‌, ಜೆ(ಇ) ಮತ್ತು ಓಸ್‌ ಇವು ಅಜಾದಿಯಾದ ಪ್ರತ್ಯಯಗಳು. ಈ ಪ್ರತ್ಯಯಗಳಲ್ಲಿ 
ಯಾವದೇ ಪ್ರತ್ಯಯವು ಪರದಲ್ಲಿದ್ದಾಗ "ಜರಾ' ಶಬ್ದಕ್ಕೆ “ಜರಸ್‌' ಎಂಬ ಆದೇಶವು 
ಬರುತ್ತದೆ. ` 

ಉದಾ- ನಿರ್ಜರ. ಔ ಎಂದಿದ್ದಾಗ, ಇಲ್ಲಿ ಜರಾ ಶಬ್ದದ ಪರದಲ್ಲಿ ಅಜಾದಿ 
ಪ್ರತ್ಯಯವಾದ "ಔ' ಇದೆ. ಹೀಗಾಗಿ ಪ್ರಕೃತ ಸೂತ್ರ ಪ್ರವೃತ್ತವಾಗಬೇಕಾಗಿತ್ತು. ಆದರೆ 
ಇಲ್ಲಿ ಒಂದು ಪ್ರತಿಬ೦ಧಕವಿದೆ. ಇಲ್ಲಿ ಇರುವದು ಜರಾ ಶಬ್ದವಾಗಿರದೆ, ಜರಾವ್ತವಾಗಿದೆ. 
ಆದ್ದರಿಂದ ಈ ಸೂತ್ರವು ಇಲ್ಲಿ ಹೇಗೆ ಪ್ರವೃತ್ತವಾಗಿ ತನ್ನ ಕಾರ್ಯ ಮಾಡುತ್ತದೆ? 
ಎಂಬುದು ಪ್ರಶ್ನೆ ಈ ಸಮಸ್ಯೆಯನ್ನು ಪರಿಹರಿಸುವದಕ್ಕಾಗಿ ಈ ಕೆಳಗಿನ ಪರಿಭಾಷೆಯು 
ಪ್ರವೃತ್ತವಾಗುತ್ತದೆ. 

ಪ.ಭಾ.1. “ಪದಾಜಸ್ಥಧಿಕಾರೇ ತಸ್ಯ ಚ ತದನ್ನಸ್ಯ ಚ'। 

ಪದ ಮತ್ತು ಅಜ್ಜ-ಅಧಿಕಾರಗಳಲ್ಲಿ ಯಾವುದರ ಸ್ಥಾನದಲ್ಲಿ ಆದೇಶವು 
ವಿಧಿಸಲ್ಪಡುತ್ತದೆಯೋ ಅದರ ಸ್ಥಾನದಲ್ಲೂ ಮತ್ತುಅದು ಯಾವುದರ ಅನ್ತದಲ್ಲಿದೆಯೋ 
ಆ ಪದಗಳ ಸಮುದಾಯಕ್ಕೂ ಆ ಆದೇಶವು ಬರುವದು. 

ಪದಾಧಿಕಾರವು ಎಂಟನೇ ಅಧ್ಯಾಯದ ಮೊದಲನೆಯ ಪಾದದ 16ನೆಯ (ಪದಸ್ಯ 
ಎ೦ಬ) ಸೂತ್ರದಿಂದ ಆರಂಭಿಸಿ ಎಂಟನೇ ಅಧ್ಯಾಯದ ಮೂರನೇ ಪಾದದ 55ನೆಯ 
ಸೂತ್ರ (ಅಪದಾನ್ನಸ್ಯ ಮೂರ್ಧನ್ಯಃ) ದ ವರೆಗೆ ಇರುತ್ತದೆ. ಇದೇ ರೀತಿಯಲ್ಲಿ 
ಅಜ್ಗಾಧಿಕಾರವು ಆರನೇ ಅಧ್ಯಾಯದ ನಾಲ್ಕನೇ ಪಾದದ ಮೊದಲನೆಯ (ಅಜ್ಲಸ್ಯ) 
ಸೂತ್ರದಿಂದ ಆರಂಭಿಸಿ ಏಳನೆ ಅಧ್ಯಾಯದ ಸಮಾಪ್ತಿಯವರೆಗೆ ಇದೆ. ಈ ಪ್ರಕೃತ 
ಸೂತ್ರವು ಅಜ್ಲಾಧಿಕಾರದಲ್ಲಿ ಇದೆ. ಇದರ ವಿವರಣೆ ಹೀಗಿದೆ. "ಜರಸ್‌' ಶಬ್ದವು 


150 ಲಘುಸಿದ್ಧಾಂತ ಕೌಮುದೀ 


“ಜರಾ' ಶಬ್ದದ ಸ್ಥಾನದಲ್ಲಿ ವಿಧಿಸಲ್ಪಟ್ಟಿದೆ. ಮತ್ತು "ಜರಾ' ಶಬ್ದವು ಯಾವ ಶಬ್ದದ 
ಅನವಾಗಿದೆಯೋ ಅಂತಹ "ನಿರ್ಜರ' ಎಂಬ ಶಬ್ದದಮೇಲೆಯೂ ಆದೇಶವಾಗಿ 
ಬರುತ್ತದೆ. ಈ ಸಂದರ್ಭದಲ್ಲಿ “ಅನೇಕಾಲ್‌ ಶಿತ್‌ ಸರ್ವಸ್ಯ”(1.1.55) ಎಂಬ 
ಪರಿಭಾಷೆಯಿಂದ ಇಡೀ "ನಿರ್ಜರ' ಶಬ್ದದ ಸ್ಥಾನದಲ್ಲಿ "ಜರಸ್‌' ಎಂಬ ಆದೇಶವು 
ಬರುವ ಪ್ರಸಂಗ ಪ್ರಾಪ್ತವಾದರೆ- ಈ ಪರಿಭಾಷೆಯ ನಿಯಮವನ್ನು ಮುಂದಿನ 
ಪರಿಭಾಷೆಯು ನಿಷೇಧಿಸುತ್ತದೆ. 

ಪ.ಭಾ.2. “ನಿರ್ದಿಶ್ಯಮಾನಸ್ಕ್ಯಾದೇಶಾಃ ಭವನ್ತಿತಿ' 

ಈ ಪರಿಭಾಷೆಯ ಪ್ರಕಾರ ಸೂಚಿಸಲ್ಪಟ್ಟ ಸ್ಥಾನದಲ್ಲಿ ಆದೇಶಗಳು ಬರುತ್ತವೆ. 
"ನಿರ್ದಿಶ್ಯಮಾನ' ಶಬ್ದದ ಅರ್ಥವು “ಷಷ್ಟೀ-ಪ್ರಕ್ಕ ತಿಜನ್ಯ-ಪ್ರಾಥಮಿಕ-ಉಪ ತಿ-ವಿಷಯಃ' 
ಎಂದು ಹೇಳಲಾಗಿದೆ. ಇದನ್ನು ಉದಾಹರಣೆಯಿಂದ. ವಿವರಿಸಲಾಗುವದು. "ಜರಾಯಾಃ' 
ಎಂಬುದು ಷಷ್ಠೀ ವಿಭಕ್ತಿಯಲ್ಲಿದೆ. ಅದು ಮೊಟ್ಟಮೊದಲಿಗೆ ಹೇಳಲ್ಲಡೋಣದ್ದರಿಂದ 
ಆ ಷಷ್ಠೀ-ವಿಭಕ್ತಿಯ ಪ್ರಕೃತಿಯಾದ “ಜರಾ' ಎಂಬುದಕ್ಕೆ "ನಿರ್ದಿಶ್ಯಮಾನ' ಸಂಜ್ಞೆಯು 
ಬರುತ್ತದೆ. ಆದ್ದರಿಂದ "ನಿರ್ಜರ' ಶಬ್ದದಲ್ಲೂ "ಜರಾ' ಎಂಬ ಪದಕ್ಕೆ ಮಾತ್ರ "ಜರಸ್‌' 
ಎಂಬ ಆದೇಶ ಬಂದಿದೆ. ಇಡೀ "ನಿರ್ಜರ' ಶಬ್ದದಮೇಲೆ ಬಂದಿಲ್ಲ. 

ಆದರೆ “ಜರಾ' ಶಬ್ದದ ಸ್ಥಾನದಲ್ಲಿ "ಜರಸ್‌' ಬಂದಮೇಲೆ ಒಂದು ಆಕಾಂಕ್ಷೆಯು 
ಬರುತ್ತದೆ. "ನಿರ್ಜರ' ಶಬ್ದದಲ್ಲಿ "ಜರಾ' ಎಂಬ ಶಬ್ದವಿಲ್ಲ. "ಜರ' ಎಂದೇ ಇದೆ. 
ಆದರೆ ಆದೇಶವನ್ನು "ಜರಾ' ಶಬ್ದಕ್ಕೆ ಹೇಳಲಾಗಿದೆ. ಆದರೆ ಇಲ್ಲಿ "ಜರ' ಸ್ಥಾನದಲ್ಲಿ 
ಆದೇಶವು ಹೇಳಲ್ಪಟ್ಟಿದೆ. ಅದು ಹೇಗೆ ಸಮಂಜಸವಾಗುವದು ಎಂಬುದನ್ನು ಮುಂದಿನ 
ಪರಿಭಾಷೆ ತಿಳಿಸುತ್ತದೆ. 

ಪ.ಭಾ. 3. "ಏಕದೇಶವಿಕೃತಂ ಅನನ್ಯವತ್‌' । 


ಯಾವುದಾದರೂ ಒಂದು ಪದಾರ್ಥದ ಅವಯವದಲ್ಲಿ ವಿಕಾರ a 
ಅದು ಬೇರೆ ಪದಾರ್ಥವಾಗುವದಿಲ್ಲ. ಲೌಕಿಕ ಉದಾಹರಣೆಯನ್ನು ಕೊಡುವದಾದರೆ- 
ನಾಯಿಯ ಬಾಲ ಕತ್ತರಿಸಿದಮೇಲೂ ಅದು ನಾಯಿಯಾಗಿ ಇರುತ್ತದೆಯೇ ಹೊರತು, 
ನಾಯಿಗಿಂತ ಬೇರೆಯಾದ ಕುದುರೆಯಾಗದು. ಅಥವಾ, ಕತ್ತೆಯೂ ಆಗದು. ಹಾಗೆಯೇ 
"ಜರಾ' ಶಬ್ದದಲ್ಲಿರುವ ಆಕಾರ (ದೀರ್ಪ)ವು ಹೋಗಿ "ಜರ' ಎಂದು “ಹಸ್ತ 
ಅಕಾರಾನ್ತವಾದರೂ ಅದು "ಜರಾ' ಶಬ್ದದಂತೆಯೇ ಗೃಹೀತವಾಗುತ್ತದೆ. ಆದ್ದರಿಂದ 
ಪ್ರಕೃತ ಸೂತ್ರದಿಂದ “ನಿರ್ಜರ' ಶಬ್ದದಲ್ಲಿರುವ “ಜರ” ಶಬ್ದಕ್ಕೆ "ಜರಸ್‌' ಆದೇಶ 
ಬಂದಿರುವದು ಯುಕ್ತವೇ ಆಗಿದೆ. ಆದ್ದರಿಂದ “ಜರಸ್‌ ' ಆದೇಶದಿಂದ "ನಿರ್ಜರಸ್‌. ಔ- 
ನಿರ್ಜರಸೌ, ಮತ್ತು “ನಿರ್ಜರಸ ಕ ಎಂಬ ರೂಪಗಳಾಗುತ್ತವೆ. 

“ಜರಸ್‌' ಆದೇಶವು ಬಾರದಿರುವ ಪಕ್ಷದಲ್ಲಿ ಅಜಾದಿ ವಿಭಕ್ತಿ ಮತ್ತು ಹಲಾದಿ 
ಪ್ರತ್ಯಯಗಳು ಪರವಾದಾಗ ರಾಮ ಶಬ್ದದಂತೆ ರೂಪಗಳಾಗುತ್ತವೆ. 

(ಇಲ್ಲಗೆ ಅ-ಕಾರಾನ್ತ ಶಬ್ದದ ಪ್ರಕ್ರಿಯೆ ಮುಗಿಯಿತು) 


ಷಡ್ಲಿಕ' ಪ್ರಕರಣಮ್‌ (ಅ.ಪು) 151 


(ಆಕಾರಾನ್ತ ಶಬ್ದಗಳ ನಿರೂಪಣೆ) 
(ಪೂರ್ವಸವರ್ಣದೀರ್ಥವನ್ನು ನಿಷೇಧಿಸುವ ಸೂತ್ರ) 


ಸೂತ್ರ್‌ - 162. ದೀರ್ಫಾಣ್ದಸಿ ಚ (೮.1105) ' 

ವೃತ್ತಿಃ- ದೀರ್ಫಾತ್‌ ಜಸಿ ಇಚಿ ಚ ಪರೇ ನ ಪೂರ್ವಸವರ್ಣದೀರ್ಥಃ । 
ವೃದ್ಧಿಃ-ವಿಶ್ವಪೌ | ಹೇ ವಿಶ್ವಪಾಃ । ವಿಶ್ವಪಾಮ್‌ । ವಿಶ್ವಪೌ । 

ಪ. ಛೇ. - ದೀರ್ಫಾತ್‌, ಜಸಿ, ಚ । 

ಅ.ವೃ. -“ನಾದಿಚಿ”(6.1.104) ಎಂಬ ಸೂತ್ರದಿಂದ "ಇಚಿ' ಮತ್ತು "ನ' ಎಂಬ 
ಪದಗಳೂ ಹಾಗೆಯೇ “ಪ್ರಥಮಯೋಃ ಪೂರ್ವಸವರ್ಣಃ (6.1.102)” ಎಂಬ 
ಸೂತ್ರದಿಂದ "ಪೂರ್ವಸವರ್ಣಃ' ಎಂಬ ಪದವೂ ಮತ್ತು “ಅಕಃ ಸವರ್ಣೇ 
ದೀರ್ಫ್ಥಃ”(6.1.101) ಎಂಬ ಸೂತ್ರದಿಂದ "ದೀರ್ಫಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. “ಏಕಃ ಪೂರ್ವ-ಪರಯೋಳಃ” () ಎಂಬುದು ಅಧಿಕಾರಸೂತ್ರ. 

ಅರ್ಥ- ದೀರ್ಫ್ಥ ವರ್ಣದ ನಂತರ "ಜಸ್‌' ಅಥವಾ "ಇಚ್‌' (ಇ, ವು, ಯ, ಲ ಲೃ, 
ಏ, ಓ, ಐ, ಔ) ವರ್ಣಗಳು ಪರದಲ್ಲಿದ್ದಾಗ, ಪೂರ್ವಸವರ್ಣದೀರ್ಫ್ಥವು ಬರುವದಿಲ್ಲ. 

1 ಉದಾ- ವಿಶ್ವಪಾಃ- ಪ್ರಥಮೈಕವಚನದಲ್ಲಿ ವಿಶ್ವಪಾ*ಸು ಎಂದಿದ್ದಾಗ- 
ಪ್ರತ್ಯಯವಾದ "ಉ' ಕಾರಕ್ಕೆ “ಉಪದೇಶೇಇಜನುನಾಸಿಕಇತ್‌” ಎಂಬ ಸೂತ್ರದಿಂದ 
"ಇತ್‌ ಸ ಸಂಜ್ಞೆಯಿಂದ ಲೋಪ ಬಂದು' ವಿಶ್ವಪಾ4ಸ್‌ ಎಂದಿದ್ದಾಗ- "ಸ್‌' "ಕಾರಕ್ಕೆ 
ರುತ್ವ-ವಿಸರ್ಗಗಳು ಬಂದು ವಿಶ್ವಪಾಃ ಎಂಬ ರೂಪವಾಗುತ್ತದೆ. 

2. ಉದಾ- ಹೇ ವಿಶ್ವಪಾ _ಸಂಬೋಧನ ಪ್ರಥಮೈಕವಚನದಲ್ಲಿ- ಹೇ ವಿಶ್ವಪಾ*ಸು 
ಎಂದಿದ್ದಾಗ- ಮೇಲಿನಂತೆಯೇ ಹೇ ವಿಶ್ವಪಾಃ। ಎಂದಾಗುತ್ತದೆ. 

3. ಉದಾ-ವಿಶ್ವಪೌ- ದ್ವಿವಚನದಲ್ಲಿ ವಿಶ್ವಪಾ*ಔ ಎಂದಿದ್ದಾಗ (ದೀರ್ಥ) “ಆ” 
ಕಾರದಮುಂದೆ "ಇಚ್‌' ವರ್ಣವಾದ "ಔ' ಕಾರವು ಪರದಲ್ಲಿರುವದರಿಂದ, 
ಪ್ರಕೃತಸೂತ್ರದಿ೦ಂದ "ಪೂರ್ವಸವರ್ಣದೀರ್ಥವು' ನಿಷೇಧಿಸಲ್ಪಟ್ಟಿದ್ದರಿಂದ ಅದು ಬಾರದೇ 
“ವೃದ್ಧಿರೇಚಿ”(6.1.88) ಎಂಬ ಸೂತ್ರದಿಂದ ವೃದ್ಧಿ ಬಂದು ವಿಶ್ವಪೌ ಎಂದು 
ರೂಪವಾಗುತ್ತದೆ. 

4. ಉದಾ-ವಿಶ್ವಪಾಃ ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ವಿಶ್ವಪಾ--ಜಸ್‌ 
ಎಂದಿದ್ದಾಗ- “ಚುಟೂ” ಸೂತ್ರದಿಂದ ಪ್ರತ್ಯಯದ ಆದಿ "ಜ್‌' ಕಾರಕ್ಕೆ “ಇತ್‌/ 
ಲೋಪ' ಬಂದು ವಿಶ್ವಪಾ- ಅಸ್‌ ಎಂದಿದ್ದಾಗ, “ಅಕಃ ಸವರ್ಣೇ ದೀರ್ಫಃ”(6.1.101) 
ಎ೦ಬ ಸೂತ್ರದಿಂದ "ಸವರ್ಣದೀರ್ಫವಾಗಿ' ವಿಶ್ವಪಾಸ್‌ ಎಂದಿದ್ದಾಗ, ರುತ್ವ- 
ಎಸರ್ಗಗಳಿಂದ ವಿಶ್ವಪಾಃ ಎಂಬ ರೂಪ ಸಿದ್ಧವಾಗುತ್ತದೆ. 

5; ಉದಾ-ವಿಶ್ವಪಾಮ್‌ ದ್ವಿಠೀಯಾ-ವಿಭಕ್ತಿ-ಎಕವಚನದಲ್ಲಿ- ವಿಶ್ವಪಾ--ಅಮ್‌ 
ಎಂದಿದ್ದಾಗ “ಅಮಿ ಪೂರ್ವಃ” (6.1107) ಎಂಬ ಸೂತ್ರದಿಂದ ಪೂರ್ವರೂಪ 
ಬ೦ದು ವಿಶ್ವಪಾಮ್‌ ಎಂದಾಗುತ್ತದೆ. 


152 ಲಘುಸಿದ್ಧಾಂತ ಕೌಮುದೀ 


6. ದ್ವಿತೀಯಾ ದ್ವಿವಚನದರೂಪವು ಪ್ರಥಮಾದ್ವಿವಚನ ರೂಪದಂತೆಯೇ ವಿಶ್ವಪೌ 
ಎಂದಿರುತ್ತದೆ. 


(ಸರ್ವನಾಮ-ಸ್ಥಾನ-ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ - 163. ಸುಡನಪುಂಸಕಸ್ಯ (11.43) 

ವೃತ್ತಿಃ- ಸ್ವಾದಿ ಪಣ್ಣುವಚನಾನಿ ಸರ್ವನಾಮಸ್ಥಾನ ಸಂಜ್ಞಾನಿ ಸ್ಯುಃ ಅಕ್ಷೀಬಸ್ಯ । 

ಪ. ಛೇ. - ಸುಟ್‌, ಅನಪುಂಸಕಸ್ಕ । 

ಅ.ವೃ. -“ಶಿ ಸರ್ವನಾಮಸ್ಥಾನಮ್‌” ಎಂಬ ಸೂತ್ರದಿಂದ "ಸರ್ವನಾಮಸ್ಥಾನಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಸು' ಮೊದಲಾದ ಐದು (ಸು.ಔ,ಜಸ್‌,ಅಮ್‌,ಔಟ್‌) ಪ್ರತ್ಯಯಗಳಿಗೆ 
ಸರ್ವನಾಮಸ್ಥಾನ ಸಂಜ್ಞೆಯು ಬರುತ್ತದೆ. ಆದರೆ ನಪುಂಸಕಲಿಜ್ನದಲ್ಲಿ ಬರುವದಿಲ್ಲ. 
ಅಂದರೆ ಪುಲ್ಲಿಜ್ಗ ಮತ್ತು ಸ್ತೀಲಿಜ್ಗಗಳಲ್ಲಿ ಮಾತ್ರ ಈ ಐದು ಪ್ರತ್ಯಯಗಳಿಗೆ ಸರ್ವನಾಮಸ್ಥಾನ 

ಣಗ ಎ ಅ Nn ಣ್‌ kd 

ಸಂಜ್ಞೆಯು ಬರುತ್ತದೆ. 

ಸರ್ವನಾಮ ಸ್ಥಾನ ಸಂಜ್ಞೆಯಿಂದ “ಸರ್ವನಾಮಸ್ಥಾನೇ ಚಾಸಂಬುದ್ಧೌ' “ಮತ್ತು 
ಅಪ್‌,ತೃನ್‌, ತೃಚ್‌.....” ಸೂತ್ರಗಳಿಂದ ದೀರ್ಫ ಮೊದಲಾದವುಗಳನ್ನು ಮಾಡಲಾಗುತ್ತದೆ. 
ಮುಂದಿನ ಸೂತ್ರದಲ್ಲಿ ಅಸರ್ವನಾಮಸ್ಥಾನದ ಬಗ್ಗೆ ತಿಳಿಯಬೇಕಾಗಿದೆ. ಆದ್ದರಿಂದ 
ಇಲ್ಲಿ ಸರ್ವನಾಮಸ್ಥಾನದ ಬಗ್ಗೆ ಹೇಳಲಾಗಿದೆ. 


(ಪದಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ - 164. ಸ್ವಾದಿಷ್ಟಸರ್ವನಾಮಸ್ಥಾನೇ (1.4.17) 

ವೃತ್ತಿಃ -ಕಪ್‌ ಪ್ರತ್ಯಯಾವಧಿಷು ಸ್ವಾದಿಷು ಅಸರ್ವನಾಮಸ್ಥಾನೇಷು ಪೂರ್ವಂ 
ಪದಂ ಸ್ಯಾತ್‌ " 

ಪ. ಛೇ. - ಸ್ವಾದಿಷು, ಅಸರ್ವನಾಮ-ಸ್ಥಾನೇ 

ಅ. ವ್ಯ. - “ಸುಪ್‌ ತಿಜನ್ನಂ ಪದಮ್ಮ್‌”(1.1.14) ಎಂಬ ಸೂತ್ರದಿಂದ "ಪದಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಸು' ನಿಂದ ಆರಂಭವಾಗಿ "ಕಪ್‌' ಪ್ರತ್ಯಯದವರೆಗೆ ಇರುವ ಪ್ರತ್ಯಯಗಳಲ್ಲಿ 
ಸರ್ವನಾಮ ಸ೦ಜ್ಞೆಯುಳ್ಳ ಪ್ರತ್ಯಯಗಳನ್ನು ಬಿಟ್ಟು ಉಳಿದ ಪ್ರತ್ಯಯಗಳು ಪರದಲ್ಲಿದ್ದಾಗ 
ಪೂರ್ವಶಬ್ದ ಸ್ವರೂಪಕ್ಕೆ “ಪದ' ಸಂಜ್ಮೆಗಿರು ಬರುತ್ತದೆ. ಅಂದರೆ 
“ಸ್ವೌಜಸಮೌಟ್ಟಸ್‌ ಹ ಜ್ಯೋಸ್ಸುಪ್‌ (4.1.2)” ಆರಂಭಿಸಿ ”ಉದ-ಪ್ರತಿಭ್ಯಃ ಕಪ್‌” 
ಎ೦ಬ ಸೂತ್ರದವರೆಗಿನ ಎಲ್ಲ ಪ್ರತ್ಯಯಗಳು ಸ್ವಾದಿ ಪ್ರತ್ಯಯಗಳಿನಿಸಿಕೊಳ್ಳುತ್ತವೆ. ಇವುಗಳಲ್ಲಿ 
ಸರ್ವನಾಮಸಂಜ್ಞೆಯುಳ್ಳ ಪ್ರತ್ಯಯಗಳನ್ನು ಬಿಟ್ಟು ಉಳಿದ ಪ್ರತ್ಯಯಗಳು ಪರದಲ್ಲಿದ್ದಾಗ 
ಪ್ರಕೃತಿಗೆ “ಪದ' ಸಂಜ್ಞೆಯು ಬರುತ್ತದೆ. 

ಉದಾ- ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ ವಿಶ್ವಪಾ4ಅಸ್‌(ಶಸ್‌) ಎಂದಿದ್ದಾಗ 


ಷಡ್ಲಿಣ್ಣ್‌ ಪ್ರಕರಣಮ್‌ (ಅ.ಪು) 153 


"ಶಸ್‌' ಎಂಬುದು ಸರ್ವನಾಮಸ್ಥಾನವಾಗಿಲ್ಲ. ಆದ್ದರಿಂದ ಇದು ಪರದಲ್ಲಿದ್ದಾಗ 
ಪೂರ್ವ ಶಬ್ದ ಸಮುದಾಯವಾದ "ವಿಶ್ವಪಾ' ಎಂಬ ಶಬ್ದಕ್ಕೆ "ಪದ' ಸಂಜ್ಞಾ ಬರುತ್ತದೆ. 
ಹೀಗಿರುವಾಗ ಮುಂದಿನ ಸೂತ್ರವನ್ನು ಹೇಳುತ್ತಾನೆ. 


(ಛ-ಸಂಹ್ವಾ ವಿಧಾಯಕ ಸೂತ್ರ) 

ಸೂತ್ರ - 165. ಯಚಿ ಭಮ್‌ (14.18) 

ವೃತ್ತಿಃ - ಯಾದಿಷು ಅಜಾದಿಷು ಚ ಕಪ್‌ ಪ್ರತ್ಯಯಾವಧಿಷು ಸ್ವಾದಿಷು 
ಅಸರ್ವನಾಮಸ್ಥಾನೇಷು ಪೂರ್ವಂ ಭ-ಸಂಜ್ಠಂ ಸ್ಯಾತ್‌! 

ಅ. ವ್ಯ, - “ಸ್ವಾದಿಷು ಅಸರ್ವನಾಮಸ್ಥಾನೇ”(1.4.17) ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಸು' ವಿನಿಂದ ಆರಂಭಿಸಿ "ಕಪ್‌' ಪ್ರತ್ಯಯದವರೆಗಿನ ಪ್ರತ್ಯಯಗಳಲ್ಲಿ 
ಸರ್ವನಾಮಸ್ಥಾನ ಸಂಜ್ಞೆಯುಳ್ಳ ಪ್ರತ್ಯಯಗಳನ್ನು ಬಿಟ್ಟು ಉಳಿದ ಯ-ಕಾರಾದಿ ಮತ್ತು 
ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ ಪೂರ್ವ ಶಬ್ದ ಸ್ವರೂಪಕ್ಕೆ "ಭ' ಸಂಜ್ಞೆಯು 
ಬರುತ್ತದೆ. 

ಉದಾ- ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ ವಿಶ್ವಪಾ4ಅಸ್‌(ಶಸ್‌) ಎಂದಿದ್ದಾಗ, 
“ಅಸ್‌' ಎಂಬುದು ಅಜಾದಿಯಾದ ಪ್ರತ್ಯಯವಾಗಿದೆ. ಅದು ಪರದಲ್ಲಿರೋಣದ್ದರಿಂದ 
"ವಿಶ್ವಪಾ' ಶಬ್ದ ಸ್ವರೂಪಕ್ಕೆ "ಭ' ಸಂಜ್ಞೆಯು ಬರುತ್ತದೆ. 

ಹೀಗಿರುವಾಗ ಇಲ್ಲಿ ಒಂದು ಗೊಂದಲ ಉಂಟಾಗುತ್ತದೆ. “ಸ್ವಾದಿಷು 
ಅಸರ್ವನಾಮಸ್ನಾನೇ?” (1.4.17) ಎಂಬ ಸೂತ್ರದಿಂದ ವಿಶ್ವಪಾ--ಅಸ್‌(ಶಸ್‌) 
ಎ೦ದಿದ್ದಾಗ, "ವಿಶ್ವಪಾ' ಶಬ್ದಸ್ತರೂಪಕ್ಕೆ ಈಗಾಗಲೇ ಪದ ಸಂಜ್ಞೆಯನ್ನು ಹೇಳಲಾಗಿದೆ. 
ಆದರೆ ಪ್ರಕೃತ ಸೂತ್ರದಿಂದ “ಭ' ಸಂಜ್ಞೆಯನ್ನೂ ಹೇಳಲಾಗಿದೆ. ಎರಡಲ್ಲಿ ಪ್ರಕೃತದಲ್ಲಿ 
ಯಾವದನ್ನು ಗ್ರಹಿಸಬೇಕು ಎಂಬ ಪ್ರಶ್ನೆ ಬಂದಾಗ ಈ ಸಮಸ್ಯೆಯನ್ನು ಪರಿಹರಿಸಲು, 
ಮುಂದಿನ ಸೂತ್ರ ಪ್ರವೃತ್ತವಾಗುತ್ತದೆ. 

(ಪದ-ಸಂಹ್ಞಾ ಮತ್ತು - “ಛ' ಸಂಜ್ಞಾಗಳು ಏಕ ಕಾಲದಲ್ಲ ಬಂದಾಗ 
ಯಾವದಾದರೂ ಒಂದು ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ - 166. ಆ ಕಡಾರಾದೇಕಾ ಸಂಜ್ಞಾ (1.4.1) 

ವೃತ್ತಿಃ -ಇತ ಊಧ್ವಂ “ಕಡಾರಾಃ ಕರ್ಮಧಾರಯೇ' ಇತ್ಯತಃ ಪ್ರಾಕ್‌ ಏಕಸ್ಯ 
ಏಕೈವ ಸಂಜ್ಞಾ ಜ್ಞೇಯಾ, ಯಾ ಪರಾ ಅನವಕಾಶಾ ಚ । 

ಪ.ಛೇ - ಆಕಡಾರಾತ್‌, ಏಕಾ, ಸಂಜ್ಞಾ | 

ಅರ್ಥ- ಪ್ರಕೃತ ಸೂತ್ರದಿ೦ಂದಾರಂಭಿಸಿ “ಕಡಾರಾಃ ಕರ್ಮಧಾರಯೇ” ಎಂಬ 
ಸೂತ್ರದ ಪೂರ್ವಸೂತ್ರದವರೆಗೆ ಒಂದು ರೂಪಕ್ಕೆ ಒಂದು ಸಂಜ್ಞೆ ಮಾತ್ರ ಇರುವದು. 
ಅಂದರೆ ಏಕಕಾಲದಲ್ಲಿ ಎರಡು ಸಂಜ್ಞೆಗಳು ಬರುವದಿಲ್ಲ. ಅಂದರೆ ಪ್ರಥಮಾಧ್ಯಾಯದ 


154 ಲಘುಸಿದ್ಧಾಂತ ಕೌಮುದೀ 


ನಾಲ್ಕನೇ ಪಾದದ ಮೊದಲನೇ ಸೂತ್ರದಿಂದ ಆರಂಭಿಸಿ ಎರಡನೇ ಅಧ್ಯಾಯದ 
ಎರಡನೇ ಪಾದದ ಮೂವತ್ತೆಂಟನೇ ಸೂತ್ರದ ಪೂರ್ವಸೂತ್ರದ ವರೆಗೆ ಒಂದು 
ಪದಕ್ಕೆ ಒಂದೇ ಸಂಜ್ಞೆಯು "ಇರುವದು. (ಎರಡೂ ಸಂಜ್ಞೆಗಳು ಏಕಕಾಲದಲ್ಲಿ 
ಬರುವದಿಲ್ಲ). 

ಉದಾ-ವಿಶ್ವಪಾ* ಅಸ್‌(ಶಸ್‌) ಎಂದಿದ್ದಾಗ- "ವಿಶ್ವಪಾ' ಶಬ್ದಕ್ಕೆ ಪದ-ಸಂಜ್ಞಾ 
ಮತ್ತು "ಭ' ಸಂಜ್ಞಾಗಳು ಏಕ ಕಾಲದಲ್ಲಿ ಬಂದಾಗ, ಅವುಗಳಲ್ಲಿ ಯಾವದಾದರೂ 
ಒಂದು ಸಂಜ್ಞೆ ಮಾತ್ರ ಬರುತ್ತದೆ. ಆದರೆ ಇಲ್ಲಿ ಯಾವ ಸಂಜ್ಞೆ ಬರುತ್ತದೆಂಬುದು 
ಸ್ಪಷ್ಟವಾಗಿಲ್ಲ. ಇದನ್ನು ಸ್ಪಷ್ಟಪಡಿಸುವದಕ್ಕಾಗಿ “ಯಾ ಪರಾ ಅನವಕಾಶಾ ಚ” 
ಎಂಬುದರಿಂದ ಕಾಶಿಕೆಯ ಅಭಿಪ್ರಾಯವು ತಿಳಿಸಲ್ಲಟ್ಟಿದೆ. ಯಾವ “ಸ೦ಜ್ಞೆಯು' 
ಪರಸೂತ್ರದಿಂದ ವಿಹಿತವಾಗಿಯೂ, ನಿರವಕಾಶವಾಗಿಯೂ ಇರುತ್ತದೋ ಅದೇ 
ಸಂಜ್ಞೆ ಯು ಗ್ರಾಹ್ಯವಾಗಿದೆ. ಇದರಿ೦ದ ತಿಳಿಯುವದೇನೆಂದರೆ, "ಯ' ಕಾರಾದಿ ಮತ್ತು 
ಅ-ಜಾದಿಯಾದ ವಿಭಕ್ತಿಪ್ರತ್ಯಯವು ಪರದಲ್ಲಿದ್ದಾಗ “ಭ'-ಸ೦ಜ್ಞೆಯು ಬರುತ್ತದೆ. ಹಾಗೆಯೇ 
ಹಲಾದಿಯಾದ ವಿಭಕ್ತಿ ಪ್ರತ್ಯಯಗಳು ಪರದಲ್ಲಿದ್ದಾಗ “ಪದ' ಸಂಜ್ಞೆಯು ಬರುತ್ತದೆ. 

(ಆ-ಕಾರ ಲೋಪವಿಧಾಯಕ ಸೂತ್ರ) 

ಸೂತ್ರ - 167. ಆತೋ ಧಾತೋಃ (39.4.14೦0) 

ವೃತ್ತೀ - ಆಕಾರಾಂತಃ ಯಃ ಧಾತುಃ ತದನ್ನಸ್ಯ ಭಸ್ಯ ಅಜ್ಜಸ್ಕ ಲೋಪಃ 
ಅಲೋಂಂತ್ಯಸ್ಯ | ವಿಶ್ವಪಃ । ವಿಶ್ವಪಾ । ವಿಶ್ವಪಾಭ್ಯಾಂ ಇತ್ಯಾದಿ | ಏವಂ ಶಜ್ಜಧ್ಮಾದಯಃ 
ಧಾತೋಃ ಕಿಮ್‌- ಹಾಹಾನ್‌ । ಹರಿಃ | ಹರೀ । 

ಅ.ವೃ. -“ಅಲ್ಲೋಪೋಇನಃ” ಎಂಬ ಸೂತ್ರದಿಂದ "ಲೋಪಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಅಜ್ಗಸ್ಕ” ಮತ್ತು “ಭಸ್ಯ” ಎಂಬ ಎರಡು ಸೂತ್ರಗಳು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ- ಆ-ಕಾರಾನ್ತ ದಣತುವನ್ನ್ನು ಅಂತವಾಗಿ0೨ಳ್ಳ ಚ" 
ಸಂಜ್ಜೆಯಿಂದೊಡಗೂಡಿದ ಅಜ್ಲಕ್ಕೆ ಲೋಪವು ಬರುತ್ತದೆ. ಅಂದರೆ ಅಜ್ಲದ ಕೊನೆಯ 
ವರ್ಣಕ್ಕೆ ಲೋಪವು ಬರುತ್ತದೆ ಎಂದರ್ಥ. 

ಉದಾ- ವಿಶ್ವಪಾ4ಅಸ್‌(ಶಸ್‌) ಎಂದಿದ್ದಾಗ- “ಯಾ ಪರಾ ಅನವಕಾಶಾ ಚ” 
ಎಂಬ ನಿಯಮದಿಂದ “ಪದ” ಸಂಜ್ಞೆಯನ್ನು ಬಾಧಿಸಿ "ಭ' ಸಂಜ್ಞೆಯು ಬಂದಿದೆ. 
ಆ-ಕಾರಾನ್ತ ಧಾತುವೆಂದರೆ ಇಲ್ಲಿ “ಪಾ' ಧಾತುವು. ಇದು ವಿಶ್ವ ಶಬ್ದದ ಕೊನೆಯಲ್ಲಿದೆ. 
ಇದರ ಅಜ್ಞವಾದ ಅಂತ್ಯ “ಆ” ಕಾರಕ್ಕೆ "ಅಸ್‌'(ಶಸ್‌) ಪರವಾದ್ದರಿಂದ, “ಅಲೋನ್ರ್ಯ್ಯಸ್ಯ” 
ಪರಿಭಾಷೆಯಿಂದ, “ಭ' ಸಂಜ್ಞೆಯನ್ನು ಹೊಂದಿದ "ಆ' ಕಾರಕ್ಕೆ ಲೋಪ ಬಂದು 
ವಿಶ್ವಪ್‌ ಅಸ್‌ (ಶಸ್‌) ಎಂದಿದ್ದಾಗ “ವಿಶ್ವಪಸ್‌' ಎಂದಾಗಿ ರುತ್ವ- ವಿಸರ್ಗಗಳಿಂದ 
"ವಿಶ್ವಪಃ' ಎಂದು ರೂಪವಾಗಿದೆ. 

ಇನ್ನು ತೃತೀಯಾ-ವಿಭಕ್ತಿ-ಎಕವಚನದಲ್ಲಿ ವಿಶ್ವಪಾ-ಟಾ ಎ೦ದಿದ್ದಾಗ “ಚುಟೂ” 


ಹಡ್ಲಿಖ್ಸ್‌ ಪ್ರಕರಣಮ್‌ (ಅ.ಪ) 155 


ಸೂತ್ರದಿಂದ "ಟ್‌' ಕಾರ ಇತ್‌/ಲೋಪವಾಗಿ "ಆ' ಅಷ್ಟೇ ಉಳಿದಿರುತ್ತದೆ. ಆಗ 
ವಿಶ್ವಪಾ* ಆ ಎಂದಿರುತ್ತದೆ. ಈಗ ಪ್ರಕೃತ ಸೂತ್ರದಿಂದ ಧಾತುವಿನ "ಆ' ಕಾರಕ್ಕೆ 
ಲೋಪ ಬಂದು ವಿಶ್ವಪ್‌--ಆ ಎಂದಾಗಿ ವಿಶ್ವಪಾ ಎಂದಾಗುತ್ತದೆ. 

ಉಳಿದ ಸ್ಥಳಗಳಲ್ಲಿ ಅಂದರೆ "ಯ' ಕಾರವನ್ನು ಬಿಟ್ಟು "ಹಲ್‌' ವರ್ಣಗಳನ್ನು 
ಆದಿಯಲ್ಲಿ ಉಳ್ಳ ಪ್ರತ್ಯಯಗಳು ಪರವಾದಾಗ, "ಆ' ಕಾರಕ್ಕೆ ಲೋಪ ಬರುವದಿಲ್ಲ. 
ಕಾರಣವೇನೆಂದರೆ ಅಲ್ಲಿ "ಭ' ಸಂಜ್ಞೆಯು ಇರುವದಿಲ್ಲ. 

ಉದಾ-ವಿಶ್ವಪಾಭ್ಯಾಮ್‌: ತೃತೀಯಾ-ವಿಭಕ್ತಿ-ದ್ವಿವಚನದಲ್ಲಿ ವಿಶ್ವಪಾ*ಭ್ಯಾಮ್‌ 
ಎಂಬಲ್ಲಿ ಹಲಾದಿಯಾದ ಪ್ರತ್ಯಯ ಪರದಲ್ಲಿರೋಣದ್ದರಿಂದ, “ಭ' ಸಂಜ್ಞಾ ಬಾರದೇ 
ಇರುವದರಿಂದ “ಆ' ಕಾರಕ್ಕೆ ಲೋಪ ಬರಲಿಲ್ಲ. ಹೀಗೆ ವಿಶ್ವಪಾಭ್ಯಾಮ್‌ ಎಂಬ 
ರೂಪ ಸಿದ್ಧವಾಗುತ್ತದೆ. 

ಇದರಂತೆಯೇ ಉಳಿದ ರೂಪಗಳನ್ನು ತಿಳಿಯಬೇಕು. "ಶಂಖಧ್ಧಾ' ಮುಂತಾದ 
ಶಬ್ದಗಳು ಹೀಗೆಯೇ ರೂಪಗಳನ್ನು ಹೊಂದುತ್ತವೆ. 


“ಧಾತೋಃ' ಎಂದು ಏಕೆ ಹೇಳಲಾಗಿದೆ ಎಂದರೆ- "ಹಾಹಾ' ಶಬ್ದವು ಧಾತುವಲ್ಲ. 
("ಹಾಹಾ' ಎಂದರೆ ಒಬ್ಬ ಗಂಧರ್ವನ ಹೆಸರು). ಅವು ತನ್ನ ಪ್ರಾತಿಪದಿಕವಾಗಿದೆ. 
ಮತ್ತು ಯಾವದೇ ಧಾತು-ಪ್ರತ್ಯಯಗಳ ಜೋಡಣೆಯಿಂದ ಉಂಟಾದದ್ದಲ್ಲ. ಹೀಗಾಗಿ 
ಹಾಹಾ4ಅಸ್‌ ಎಂದಿದ್ದಾಗಲೂ ಲೋಪ ಬರಲಿಲ್ಲ. ಯಾಕೆಂದರೆ ಹಾಹಾ ಎಂಬುದು 
ಧಾತುವಲ್ಲ. ಹೀಗಾಗಿ "ಆ' ಕಾರಕ್ಕೆ ಲೋಪ ಬಾರದೇ "ಹಾಹಾ' ಎಂದೇ ಇರುತ್ತದೆ. 

ಉದಾ-"ಹಾಹಾನ್‌' : ದ್ವಿತೀಯಾ-ವಿಭಕ್ತಿ ಬಹುವಚನದಲ್ಲಿ ಹಾಹಾ4ಅಸ್‌(ಶಸ್‌) 
ಎಂದಿದ್ದಾಗ “ಪ್ರಥಮಯೋಃ ಪೂರ್ವಸವರ್ಣಃ”(6.1.102) ಎಂಬ ಸೂತ್ರದಿಂದ 
ಪೂರ್ವಸವರ್ಣದೀರ್ಫ್ಥವು ಏಕಾದೇಶವಾಗಿ ಬಂದು "ಹಾಹಾಸ್‌' ಎಂದಾಗಿ, 
“ತಸ್ಮಾಚ್ಚಸೋ ನಃ ಪುಂಸಿ” (6.1.103) ಎಂಬ ಸೂತ್ರದಿಂದ "ಸ್‌ ಕಾರಕ್ಕೆ "ನ್‌' ಕಾರ 
ಬಂದು "ಹಾಹಾನ್‌' ಎಂದು ರೂಪವಾಗುತ್ತದೆ. ಉಳಿದ ರೂಪಗಳು ಈ ಕೆಳಗಿನಂತಿವೆ. 
ತೃತೀಯಾ-ಹಾಹಾ-ಹಾಹಾ4+ಟಾ»ಹಾಹಾ4ಆ>ಸವರ್ಣದೀರ್ಥ>ಹಾಹಾ 

ಚತುರ್ಥೀ-ಹಾಹೈ-ಹಾಹಾ--ಜೇಹಾಹಾ* ಏುವೃದ್ಧಿ-ಹಾಹೈ 

ಪಣ್ಣುಮೀ ಮತ್ತು ಷಷ್ಠೀ - ಹಾಹಾಃ-ಹಾಹಾ*ಜಸಿ(ಜಸ್‌) ಹಾಹಾ ಅಸ್‌. 
ಸವರ್ಣದೀರ್ಫ್ಥಸಂಧಿ-ಹಾಹಾಸ್‌-ರುತ್ವ-ವಿಸರ್ಗ- ಹಾಹಾಃ 

ಷಷ್ಠೀ ದ್ವಿವ- ಹಾಹೌಃ-ಹಾಹಾ4ಓಸ್‌»ವೃದ್ಧಿ-ಹಾಹೌಸ್‌>ರುತ್ವ-ವಿಸರ್ಗ» 


ಹಾಹೌಃ 
ಷಷ್ನೀ ಬ. ವ - ಹಾಹಾಮ್‌ -ಹಾಹಾ* ಆಮ್‌ » ಸವರ್ಣದೀರ್ಪ >» ಹಾಹಾಮ್‌ 
ಸಪಮೀ - ಹಾಹೇ-ಹಾಹಾ-ಜಿ » ಹಾಹಾ4೬ಇ » ಗುಣ » ಹಾಹೇ 


(ಇಲ್ಲಗೆ ಆ-ಕಾರಾನ್ತ ಪುಲ್ಲಂಗ ಶಬ್ದಗಳು ಮುಗಿದವು) 


156 ಲಘುಸಿದ್ಧಾಂತ ಕೌಮುದೀ 


(ಇ-ಕಾರಾನ್ತ ಪುಲ್ಲಂಗ ಶಣ್ಣಗಳು) 
ಪ್ರಥಮಾ ಏಕವಚನದಲ್ಲಿ ಇ-ಕಾರಾನ್ತ ಶಬ್ದವಾದ ಹರಿ ಶಬ್ದವು ಹರಿ4ಸ್‌ (ಸು) 
ಎಂದಿದ್ದಾಗ “ಹರಿಸ್‌' ಎಂದಾಗಿ ರುತ್ವ- ವಿಸರ್ಗಗಳಿಂದ ಹರಿಃ ಎಂದಾಗುತ್ತದೆ. 
ಪ್ರಥಮಾ-ವಿಭಕ್ತಿ ದ್ವಿವಚನದಲ್ಲಿ ಹರಿ*-ಔ ಎಂದಿದ್ದಾಗ “ಪ್ರಥಮಯೋಃ 
ಪೂರ್ವಸವರ್ಣಃ” (6.1.1102) ಎಂಬ ಸೂತ್ರದಿಂದ ಪೂರ್ವಸವರ್ಣದೀರ್ಫವು 
ಏಕಾದೇಶವಾಗಿ ಬಂದು ಹರೀ ಎಂದಾಗುತ್ತದೆ. 


(ಅಣ್ಣಕ್ಕೆ ಗುಣವನ್ನು ವಿಧಿಸುವ ಸೂತ್ರ) 
ಸೂತ್ರ - 168. ಜಸಿ ಚ (7.3.109) 

ವೃತ್ತಿಃ- ಹ್ರಸ್ವಾನ್ನಸ್ಯ ಅಜ್ಗಸ್ಯ ಗುಣಃ | ಹರಯಃ । 

ಅ. ವೃ. - “ಹ್ರಸ್ತಸ್ಯ ಗುಣಃ”(7.3.108) ಎಂಬ ಸೂತ್ರ ಅನುವೃತ್ತವಾಗಿದೆ. 

ಅರ್ಥ- “ಜಸ್‌' ಪ್ರತ್ಯಯವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ ಹ್ರಸ್ವಾನ್ನವಾದ 
ಅಜ್ಗದ ಅನ್ನ್ಯ ವರ್ಣಕ್ಕೆ ಗುಣವು ಬರುತ್ತದೆ. 

ಉದಾ- ಪ್ರಥಮಾವಿಭಕ್ತಿ ಬಹುವಚನದಲ್ಲಿ ಹರಿ*ಜಸ್‌ ಎಂದಿದ್ದಾಗ- 
“ಚುಟೂ”(1.3.7) ಎಂಬ ಸೂತ್ರದಿಂದ "ಜ್‌'ಕಾರ ಇತ್‌/ಲೋಪವಾಗಿ ಹರಿ4ಅಸ್‌ 
ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ಅಜ್ಗದ "ಇ ಕಾರಕ್ಕೆ ಗುಣ ಬಂದು ಹರ್‌4ಏ4+ಅಸ್‌ 
ಎಂದಿದ್ದಾಗ, “ಏಚೋತಯವಾಯಾವಃ”(6.1.78) ಎಂಬ ಸೂತ್ರದಿಂದ "ಏ' ಕಾರಕ್ಕೆ 
"ಅಯ್‌' ಆದೇಶವಾಗಿ ಬ೦ದು ಹರ್‌. ಅಯ್‌--ಅಸ್‌ ಎಂದಿದ್ದಾಗ "ಹರಯಸ್‌' 
ಎಂದಾಗಿ ರುತ್ವ-ವಿಸರ್ಗಗಳಿಂದ ಹರಯಃ ಎಂಬ ರೂಪವು ಸಿದ್ಧವಾಗುತ್ತದೆ. 


(ಗುಣವನ್ನು ವಿಧಿಸುವ ಸೂತ್ರ) 
ಸೂತ್ರ- 169. ಪ್ರಸ್ವಸ್ಯ ಗುಣಃ (7.3.1೦08) 

ವೃತ್ತಿಃ -ಸಂಬುದ್ದೌ। ಹೇ ಹರೇ। ಹರಿಮ್‌। ಹರೀ। ಹರೀನ್‌। 

ಅ.ವೃ. - “ಸಂಬುದ್ಧೌ ಚ” ಎ೦ಬ ಸೂತ್ರದಿಂದ "ಸಂಬುದ್ದೌ' ಎಂಬ ಪದವು 
ಅನುವೃತ್ತವಾಗುತ್ತದೆ. "ಅಜ್ಞಸ್ಯ” ಎಂಬುದು ಇಲ್ಲಿಯೂ ಅಧಿಕಾರ ಸೂತ್ರವಾಗಿದೆ. 

ಅರ್ಥ-ಸಂಬುದ್ಧಿ ಸಂಜ್ಯಕವಾದ ಶಬ್ದವು (ಸಂಬೋಧನ ಪ್ರಥಮಾ ವಿಭಕ್ತಿಯ 
ಏಕವಚನ) ಪರದಲ್ಲಿದ್ದಾಗ ಹ್ರಸ್ನಾನ್ರವಾದ ಅಜ್ಗಕ್ಕೆ (ಅಜ್ಲದ ಕೊನೆಯ ವರ್ಣಕ್ಕೆ) 
ಗುಣವು ಬರುತ್ತದೆ. 

(ಫಿ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ- 170. ಶೇಷೋಘ್ಯಸಖ (1.4.7) 

ವೃತ್ತಿಃ -ಶೇಷ ಇತಿ ಸ್ಪಷ್ಟಾರ್ಥಮ್‌ । ಅ-ನದೀ ಸಂಜ್ಞೌ ಹ್ರಸ್ವೌ ಯೌ ಇತ್‌- 
ಉತೌ ತದನ್ನಂ ಸಖಿವರ್ಜಂ ಘಿಸಂಜ್ನಮ್‌ । 


ಹಡ್ಲಿಣ್ಜ್‌ ಪ್ರಕರಣಮ್‌ (ಅ.ಪು) - 157 


ಪ. ಛೇ. - ಶೇಷಃ ಫಿ, ಅಸಖಿ । 

ಅ. ವೃ. -"ಯೂ' ಸ್ವಾ ಸಿ ನದೀ ಎಂಬ ಸೂತ್ರದಿಂದ ೫ ಎಂಬ ಪದವು 
ಅನುವ್ನ ವಾಗುತ್ತದೆ. “ ಪ್ರಸ್ತಕ್ತ” ಎಂಬ ಸೂತ್ರದಿಂದ ಹ್ರಸಃ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-ನದೀ ಸಂಜ್ಞೆಯನ್ನು ಪಡೆಯದ ಹ್ರಸ್ವ ಇಕಾರ, ಉಕಾರಗಳನ್ನು 
ಅ೦ತವಾಗಿವುಳ್ಳ ಮತ್ತು "ಸಖಿ' ಶಬ್ದ ಭಿನ್ನವಾದ ಶಬ್ದವು "ಫಿ' ಸಂಜ್ಞೆಯನ್ನು ಹೊಂದುತ್ತದೆ. 

"ಚಿತಿ ಹಸ್ತಶ್ಚ' ಎಂಬ ಸೂತ್ರದಿಂದ ಸ್ತ್ರೀಲಿ೦ಗದಲ್ಲಿರುವ ಇಕಾರ-ಉಕಾರಾ೦ತಶಬ್ದಗಳಿಗೆ 
"ಜಿತ್‌ ಗಳಾದ ಪ್ರತ್ಯಯಗಳು ಪರವಾದಾಗ ವಿಕಲ್ಲದಿಂದ "ನದೀ' ಸಂಜ್ಞೆಯು 
ವಿಧಿಸಲಾಗಿದೆ. ಅಂತಹ ನದೀ - ಸಂಜ್ಞೆಗಳಲ್ಲದ ಪದಗಳು ಎಂಬುದನ್ನು ಸೂಚಿಸಿ 
ಸ್ಪಷ್ಟ ಪಡಿಸುವದಕ್ಕಾಗಿ ಶೇಷಃ ಎಂಬ ಪದವು ಹೇಳಲಾಗಿದೆ. 

ನದೀ ಸಂಜ್ಞಾ ವಿಧಾಯಕ ಸೂತ್ರವನ್ನು ವಿಶೇಷ ಶಾಸ್ತ್ರವೆಂದು ಪರಿಗಣಿಸಲಾಗಿದೆ. 
“ಖು ಸಂಜ್ಞಾ ವಿಧಾಯಕ ಸೂತ್ರವನ್ನು ಸಾಮಾನ್ಯ ಶಾಸ್ತವೆಂದು ಭಾವಿಸಲಾಗಿದೆ. 
“ಉತ್ಸೃಜ್ಯ ಜ ಅಪವಾದ ವಿಷಯಂ  ಸಾಮಾನ್ಯಂ-ಪ್ರವರ್ತತೆ' ಎಂಬ ನ್ಯಾಯವನ್ನು 
ಅನುಸರಿಸಿ ನದೀ ಸಂಜೆಗೆ ಅವಕಾಶವಿಲ್ಲದ ಲಕ್ಷಗಳಲ್ಲಿ ಮಾತ್ರ ಲ್‌ ಸಂಜ್ಞಾ 
ವಿಧಾಯಕ ಶಾಸ ಸ್ತವು ಪ್ರವರ್ತಿಸುವುದು ಮತ್ತು " ಆಕಡಾರಾದೇಕಾ. ಸಂಜ್ಞಾ" ಎಂಬ 
ನಿಯಮದಿಂದ ಇಂದೇ ಲಕ್ಷಕ್ಕೆ ಎರಡು ಸಂಜ್ಞೆಗಳು ಏಕಕಾಲದಲ್ಲಿ ಬರುವದಿಲ್ಲಾ. 
ಆದ್ದರಿಂದ ನದೀ ಸಂಜ್ಞೆ ಇಲ್ಲದ ಇಕಾರ ಉಕಾರಾಂತ ಶಬ್ದಗಳಿಗೆ "ಫಿ ಸಂಜ್ಞೆಯು 
ಬರುವುದು ಎಂಬುದು ಶ್ರೇ ವಾಕ್ಕಾರ್ಥಗಳಿಂದ ಸಿದ್ಧಿಸಿದರೂ, ಶೇಷ: ಎಂಬ ಪದವನ್ನು 
ಸ್ಪಷ್ಟವಾಗಿ ಅರ್ಥವನ್ನು ತಿಳಿಸುವುದಕ್ಕಾಗಿ ಪ್ರಯೋಗಿಸಲಾಗಿದೆ. ಹರಿ ಶಬ್ದಕ್ಕೆ “ನದೀ” 
ಸಂಜ್ಞೆಯ ಅವಕಾಶವಿಲ್ಲದ್ದರಿಂದ “ಫಿ' ಸಂಜ್ಞೆಗೆ ಅವಕಾಶವಿದೆ. 

("ನಾ' ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 171. ಆಜಗೋನಾಸ್ತಿಯಾಮ್‌ (7.9.120೦) 

ವೃತ್ತಿಃ -ಘೇಃ ಪರಸ್ಯ ಆಯೋ ನಾ ಸ್ಯಾತ್‌ ಅಸ್ತಿಯಾಮ್‌ | ಆಜಿತಿ ಟಾ ಸಂಜ್ಞಾ 
ಹರಿಣಾ. ಹರಿಭ್ಯಾಮ್‌ | 'ಹರಿಭಿಸ 

ಪ. ಛೇ. - ಆಜಃ, ನಾ, ಅಸ್ತ್ರಿಯಾಮ್‌। 

ಅ. ವೃ. -"ಅಚ್ಚ ಘೇಃ' ಎಂಬ ಸೂತ್ರದಿಂದ "ಘೇಃ' ಎಂಬ ಪದವು 
ಅನುವೃ ತ್ತವಾಗುತ್ತದೆ. 

ಅರ್ಥ- ಸ್ತೀ-ಲಿಂಗಕ್ಕಿಂತ ಭಿನ್ನವಾದ ಅನ್ಯಲಿಂಗದಲ್ಲಿ “ಘಿ ಸ೦ಜ್ಞಕ ಶಬ್ದದ 
ಪರದಲ್ಲಿರುವ 'ೌಜ್‌-ಪ್ರತಯದ ಸ ಸ್ಥಾನದಲ್ಲಿ ನಾ ಎಂಬ "ಆದೇಶವು ಬರುತ್ತದೆ. 
"ಆಜ್‌'' ಎಂಬ ಸಂಜ್ಞೆಯನ್ನು ಪ್ರಾಚೀನರು "ಟಾ' ಗೆ ಬದಲಾಗಿ ಪ್ರಯೋಗಿಸುತ್ತಿದ್ದರು. 

ಉದಾ:- Ed -ಹರಿ-ಟಾ ಎಂದಿದ್ದಾಗ "ಫಿ' ಸಂಜ್ಞಕ ಹರಿ ಶಬ್ದದ 
ಪರದಲ್ಲಿರುವ "ಟಾ' ದ ಸ್ಥಾನದ ಮೇಲೆ "ನಾ' ಆದೇಶವು ಬಂದು ಹರಿ*ನಾ 


158 ಲಘುಸಿದ್ಧಾಂತ ಕೌಮುದೀ 


ಎ೦ದಿರುವಾಗ, "ಅಟ್‌ಕುಪ್ವಾಜ್‌ನುಮ್‌ವ್ಯವಾಯೇಷಇಪಿ' ಎಂಬುದರಿಂದ "ನ್‌'ಕಾರಕ್ಕೆ 
“ಣ್‌' ಕಾರವು ಆದೇಶವಾಗಿ ಬಂದು, "ಹರಿಣಾ" ಎಂದು ರೂಪವು ಸಿದ್ಧವಾಗುತ್ತದೆ. 
ಹರಿ4ಭ್ಯಾಮ್‌=ಹರಿಭ್ಯಾಮ್‌ ಎಂದು ದ್ವಿವಚನದ ರೂಪವು ಸಿದ್ಧಿಸುತ್ತದೆ. 
ಹರಿಭಿಃ -ಹರಿ*ಭಿಸ್‌ ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ವ ವಿಸರ್ಗಗಳಾಗಿ ಹರಿಭಿಃ 
ಎಂದಾಗುತ್ತದೆ. 
("ಫಿ' ಗೆ ಗುಣವನ್ನು ವಿಧಿಸುವ ಸೂತ್ರ) 
ಸೂತ್ರ - 172. ಫೇರ್ಜೆತಿ (7.3.10) 

ವೃತ್ತಿಃ - ಫಿ-ಸ೦ಜ್ಯಸ್ಯ ಜಿತಿ ಸುಪಿ ಗುಣಃ | ಹರಯೇ, ಹರಿಭ್ಯಾಮ್‌, ಹರಿಭ್ಯಃ । 

ಪ. ಛೇ. - ಫಘೇಃ ಚಿತಿ । 

ಅ. ವೃ. -"ಸುಪಿ ಚ' ಎಂಬ ಸೂತ್ರದಿಂದ "ಸುಪಿ' ಎಂಬ ಪದವು "ಹ್ರಸ್ಪಸ್ಕ 
ಗುಣಃ' ಎಂಬ ಸೂತ್ರದಿಂದ ಗುಣಃ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಫಿ” ಸಂಜ್ಮಕ ಪದದ ನಂತರ “ಜಿತ್‌' ಆದ "ಸುಪ್‌' ಪ್ರತ್ಯಯವು ಪರದಲ್ಲಿದ್ದಾಗ 
ಗುಣಾದೇಶವು ಬರುವುದು. 

.  ಉದಾ:- ಹರಿ-ಜೀ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ “ಇ” ಕಾರಕ್ಕೆ ಗುಣ ಬಂದು 
ಹರೇ*ಏ ಎಂದಿದ್ದಾಗ "ಏಚೋತಯವಾಯಾವಃ' ಎಂಬ ಸೂತ್ರದಿಂದ ಗುಣವಾಗಿ 
ಬಂದ "ಏ' ಕಾರಕ್ಕೆ "ಅಯ್‌' ಆದೇಶವು ಬಂದು ಹರಯ್‌--ಏ ಎಂದಾಗಿ ಹರಯೇ 
ಎಂಬ ಚತುರ್ಥಿ ಏಕವಚನದ ರೂಪವು ಸಿದ್ಧವಾಗುತ್ತದೆ. ಹರಿ- ಭ್ಯಾಮ್‌-ಹರಿಭ್ಯಾಮ್‌ 
ಇದು ದ್ವಿವಚನದ ರೂಪ. ಹರಿ+ಭ್ಯಃ-ಹರಿಭ್ಯಃ ಇದು ಬಹುವಚನದ ರೂಪ. ಜಸಿ 
ಮತ್ತು ಜಸ್‌ ಪ್ರತ್ಯಯಗಳು ಪರವಾದಾಗ "ಫಿ' ಸ೦ಜ್ಞಕ ಶಬ್ದಕ್ಕೆ ಗುಣ ಬಂದು 
ಹರೇ* ಅಸ್‌ ಎಂದಿದ್ದಾಗ- 
(ಪೂರ್ವರೂಪವನ್ನು ವಿಧಿಸುವ ಸೂತ್ರ) 
ಸೂತ್ರ - 173. ಅಸಿ-ಕಸೋಪ್ಪ (6.1. 10) 

ವೃತ್ತಿಃ -ಏಜಃ ಜಸಿ-ಜಸೋಃ ಅತಿ ಪೂರ್ವರೂಪಮೇಕಾದೇಶಃ ಸ್ಯಾತ್‌ । ಹರೇಃ 
ಹರೇಃ | ಹರ್ಯೊೋಃ । ಹರೀಣಾಮ್‌ । 

ಪ. ಛೇ. - ಜಸಿ, ಜಸೋಃ, ಚ । 

ಅ. ವೃ. -ಅಮಿ ಪೂರ್ವಃ ಎಂಬ ಸೂತ್ರದಿಂದ "ಪೂರ್ವಃ' ಎಂಬ ಪದವು 
ಹಾಗೆಯೇ “ಏಜಃ ಪದಾನ್ತಾದತಿ' ಎಂಬ ಸೂತ್ರದಿಂದ “ಏಜಃ ಮತ್ತು ಅತಿ” ಎಂಬ 
ಪದಗಳು ಅನುವೃತ್ತವಾಗುತ್ತವೆ. "ಏಕಃ ಪೂರ್ವಪರಯೋಃ' ಎಂಬುದು ಅಧಿಕಾರ 
ಸೂತ್ರ 

ಅರ್ಥ- ಏಜ್‌(ಏ ಮತ್ತು ಓ) ವರ್ಣಗಳಿಗೆ ಪರದಲ್ಲಿರುವ (ಜಸಿ ಮತ್ತು ಜಸ್‌ 
ಗಳಲ್ಲಿರುವ) “ಅ' ಕಾರವು ಪರದಲ್ಲಿದ್ದಾಗ, ಪೂರ್ವ ಪರಗಳ ಸ್ಥಾನದಲ್ಲಿ ಪೂರ್ವರೂಪವು 


ಹಡ್ಲಿಣ್ಸ್‌ ಪ್ರಕರಣಮ್‌ (ಅ.ಪು) 159 


ಏಕಾದೇಶವಾಗಿ ಬರುತ್ತದೆ. 


ಉದಾ - ಹರೇಃ- ಹರೇ4ಅಸ್‌ ಎಂದಿದ್ದಾಗ ಜಸಿ ಎಂಬಲ್ಲಿರುವ "ಅ' ಕಾರವು 
ಪರದಲ್ಲಿರುವಾಗ ಪೂರ್ವಪರಗಳ ಸ್ಥಾನದಲ್ಲಿ “ಏ' "ಕಾರವು ಬಂದು 
ಹರ್‌*ಏ*ಸ್‌-ಹರೇಸ್‌ ಎಂದಾಗಿ, ರುತ್ವ ವಿಸರ್ಗಗಳಿಂದ "ಹರೇಃ' ಎಂದು ರೂಪವು 
ಸಿದ್ಧವಾಗುತ್ತದೆ. 

ಷಷ್ಠೀ-ವಿಭಕ್ತಿಯ ರೂಪವೂ ಇದೇ ರೀತಿಯಲ್ಲಿ ಆಗುತ್ತದೆ. "ಎಜ್‌' ನಲ್ಲಿರುವ 
"ಓ' ಕಾರದ ಉದಾಹರಣೆಯು "ಭಾನೋ:' ಎಂಬಲ್ಲಿ ಮುಂದೆ ವಿವರಿಸಲಾಗುವುದು. 
ಪಂಚಮೀ ವಿಭಕ್ತಿಯ ದ್ವಿವಚನ ಮತ್ತು ಬಹುವಚನದ ರೂಪಗಳು ಚತುರ್ಥೀ 
ವಿಭಕ್ತಿಯಲ್ಲಿರುವಂತೆ ಆಗುತ್ತದೆ. 

ಹರ್ಯೋ:=ಹರಿ+*ಓಸ್‌ಎಂದಿದ್ದಾಗ “ಇಕೋ ಯಣಚಿ ' ಎಂಬ ಸೂತ್ರದಿಂದ 
ಇ ಕಾರಕ್ಕೆ ಯಕಾರಾದೇಶವಾಗಿ "ಸ್‌' ಕಾರಕ್ಕೆ ರುತ್ವ ವಿಸರ್ಗಗಳಾಗಿ ಹರ್ಯೋಃ 
ಎಂದು ರೂಪವಾಗಿದೆ. 

ಹರೀಣಾಮ್‌=ಹರಿ+೬ಆಮ್‌ ಎಂದಿದ್ದಾಗ "ನುಟ್‌' ಆಗಮವು ಬಂದು 
ಹರಿ-ನ್‌.-ಆಮ್‌-ಹರಿನಾಮ್‌ ಎಂದಾಗಿ "ನಾಮಿ ಚ' ಸೂತ್ರದಿಂದ “ಇ'ಕಾರಕ್ಕೆ ದೀರ್ಫ 
ಬಂದು “ಹರೀನಾಮ್‌' ಎಂದಾಗಿ "ಅಟ್‌ಕುಪ್ಪಾಜ*್‌ನುಮ್‌ ವ್ಯವಾಯೇಪಪಿ' 
ಎಂಬುದರಿಂದ ಣತ್ವ ಬಂದು "ಹರೀಣಾಮ್‌' ಎಂದು ರೂಪವು ಸಿದ್ಧಿಸುತ್ತದೆ. 

("ಥಿ'ಗೆ ಅಕಾರ ಮತ್ತು 'ಜೆ'ಗೆ ಔತ್ಸವನ್ನು ಹೇಳುವ ಸೂತ್ರ) 

ಸೂತ್ರ- 174. ಅಚ್ಚ ಘೇಃ (7.3.119೨) 

ವೃತ್ತಿಃ -ಇದುದ್ಬಾ ೦ ಉತ್ತರಸ್ಯ ಜಃ ಔತ್‌, ಫೇಃ ಅತ್‌ | ಹರೌ । ಹರ್ಯೊೋಃ॥ 


ಕಿ 
ಹರಿಷು | ಏವಂ ಕವ್ಯಾದಯಃ | 


ಪ. ಛೇ. - ಅತ್‌, ಚ, ಫೇಃ । 

ಅ. ವೃ. -"ಜೇರಾಮ್‌ನದ್ಯಾಮ್‌ನೀಭ್ಯಃ' ಎಂಬ ಸೂತ್ರದಿಂದ "ಜೇಃ' ಎಂಬ 
ಪದವು ಮತ್ತು “ಇದುದ್‌ಭ್ಯಾಮ್‌” ಹಾಗೂ “ಔತ್‌” ಎಂಬ ಸೂತ್ರಗಳೂ 
ಅನುವೃತ್ತವಾಗುತ್ತವೆ. 

ಅರ್ಥ- ಹ್ರಸ್ವ ಇಕಾರ-ಉಕಾರಗಳಿಗಿಂತ ಪರವಾದ “ಜ್‌'ಗೆ "ಔ'ಕಾರವು ಆದೇಶವಾಗಿ 
ಬರುವುದು. "ಫಿ' ಸಂಜ್ಮಕವಾದ ಶಬ್ದದ ಅಂತ್ಯಾಕ್ಷರ (ಇ) ಕ್ಕೆ ಹ್ರಸ್ವ ಅ-ಕಾರವು 
ಆದೇಶವಾಗಿ ಬರುತ್ತದೆ. 

ಉದಾ:- ಹರೌ - ಹರಿ+ಜಿ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ “ಇ'ಕಾರಕ್ಕೆ “ಅ' 
ಕಾರವು 'ಜಿ' ಕಾರಕ್ಕೆ “ಔ'ಕಾರವು ಆದೇಶಗಳಾಗಿ ಬಂದು ಹರ--ಔ- ಎಂದಾಗಿ ವೃದ್ಧಿ 
ಸಂಧಿಯಿಂದ “ಹರೌ” ಎಂದು ರೂಪವು ಸಿದ್ಧವಾಗುತ್ತದೆ. 

ಹರ್ಯೋಃ- ಇದು ಷಷ್ಠೀ ದ್ವಿವಚನದಂತೆ ರೂಪವು ಸಿದ್ಧವಾಗುತ್ತದೆ. 


160 ಲಘುಸಿದ್ಧಾಂತ ಕೌಮುದೀ 


ಹರಿಷು - ಹರಿ4ಸು ಎಂದಿದ್ದಾಗ “ಆದೇಶಪ್ರತ್ಯಯಯೋಃ' ಎಂಬ ಸೂತ್ರದಿಂದ 
"ಸ್‌' ಕಾರಕ್ಕೆ "ಷ'ತ್ತವು ಆದೇಶವಾಗಿ ಬಂದು “ಹರಿಷು' ಎಂದು ರೂಪವು ಸಿದ್ಧವಾಗುತ್ತದೆ. 
ಇದೇ ರೀತಿಯಾಗಿ “ವಿ' ಮೊದಲಾದ ಶಬ್ದಗಳು ರೂಪಗಳನ್ನು ಪಡೆಯುತ್ತವೆ. 
(ಅನರ್ಣ್‌-ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 175. ಅನಣಜ”್‌ ಸೌ (7.3.93) 
ವೃತ್ತಿಃ -ಸಖ್ಯುಃ ಅಜ್ಜಸ್ಯ ಅನಜಾದೇಶಃ ಅಸಂಬುದ್ಧಾ ಸೌ। 
ಅ.ವೃ- “ಸಖ್ಯುರಸಂಬುದ್ಧೌ” ಎಂಬ ಸೂತ್ರವು ಅನುವೃತ್ತವಾಗಿದೆ. "ಅಂಗಸ್ಯ' 
ಎ೦ಬುದು ಅಧಿಕಾರ ಸೂತ್ರ 
ಅರ್ಥ-ಸಂಬುದ್ಧಿ ಭಿನ್ನವಾದ "ಸು' ಪ್ರತ್ಯಯವು ಪರದಲ್ಲಿರುವಾಗ “ಸಖಿ” ಶಬ್ದದ 
ಅಂಗದ ಸ್ಥಾನದಲ್ಲಿ "ಅನಜ್‌' ಆದೇಶವು ಬರುತ್ತದೆ. 
ಉದಾ:- ಸಖಿ-ಸು ಎಂದಿದ್ದಾಗ ಸಂಬುದ್ಧಿ ಭಿನ್ನವಾದ “ಸು' ಪರದಲ್ಲಿ 
ಇರುವುದರಿಂದ ಇ-ಕಾರದ ಸ್ಥಾನದಲ್ಲಿ "ಅನಜ್‌' ಆದೇಶವಾಗಿ "ಸಖ್‌--ಅನ್‌--ಸುಐ 
ಎಂದಾಗುತ್ತದೆ. ಇಲ್ಲಿ "ಅನಜ್‌' ಆದೇಶವು "ಚಿತ್‌' ಆಗಿರುವುದರಿಂದ "ಅನಜ್‌'ನಲ್ಲಿ 
“ನ್‌' ಕಾರೋತ್ತರವರ್ತಿ "ಅ' ಕಾರವು ಉಚ್ಚಾರಣಾರ್ಥವಾಗಿಯೂ ಜ್‌” ಕಾರವು 
"ಇತ್‌' ಆಗಿರುವುದರಿಂದ "ಅನ್‌' ಮಾತ್ರ ಉಳಿಯುತ್ತದೆ. “ಜಿಚ್ಹ' ಎಂಬುದರಿಂದ 
ಅಂಗವಾದ “ಸಖಿ' ಶಬ್ದದ ಅಂತ್ಯವರ್ಣಕ್ಕೆ ಆದೇಶವಾಗಿ ಬರುತ್ತದೆ. ಹೀಗಿರುವಾಗ- 
(ಉಪಧಾ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 176. ಅಲೋಂಂನ್ತಾ ಕಿತ್‌ ಪೂರ್ವ ಉಪಧಾ (1.1.65) 
ವೃತ್ತಿಃ -ಅಂತ್ಯಾತ್‌ ಅಲಃ ಪೂರ್ವಃ ವರ್ಣಃ ಉಪಧಾ-ಸಂಜ್ಯಃ ಸ್ಯಾತ್‌ । 
ಪ. ಛೇ. - ಅಲಃ, ಅಂತ್ಯಾತ್‌, ಪೂರ್ವಃ, ಉಪಧಾ । 
ಅರ್ಥ- ಅಂತ್ಯವಾದ ಅಲ್‌ ವರ್ಣಕ್ಕಿಂತ ಪೂರ್ವದಲ್ಲಿರುವ ವರ್ಣವು "ಉಪಧಾ' 
ಸಂಜ್ಞೆಯನ್ನು ಹೊಂದುತ್ತದೆ. ಅಲ್‌ ಪ್ರತ್ಯಾಹಾರದಲ್ಲಿ ಎಲ್ಲಾ ವರ್ಣಗಳು ಅಡಕವಾಗಿದೆ. 
ಉದಾ:- ಸಖ್‌* ಅನ್‌ ಎಂಬಲ್ಲಿ ಅಂತ್ಯವಾದ "ಅಲ್‌' ವರ್ಣವು "ನ್‌ ಕಾರವಾಗಿದೆ. 
ಅದಕ್ಕೂ ಪೂರ್ವ ವರ್ಣವೆಂದರೆ ಹ್ರಸ್ವ ಅ-ಕಾರ. ಅದಕ್ಕೆ “ಉಪಧಾ' ಎಂದು 
ಹೆಸರು. 
(ಉಪಧೆಗೆ ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ- 177. ಸರ್ವನಾಮ-ಸ್ಥಾನೇ ಚಾಸಂಬುದ್ದೌ(6.4.8) 
ವೃತ್ತಿ -ನಾನ್ನಸ್ಯ ಉಪಧಾಯಾಃ ದೀರ್ಫಃ ಅಸಂಬುದ್ಧಾ ಸರ್ವನಾಮಸ್ಥಾನೇ | 
ಪ. ಛೇ. - ಸರ್ವನಾಮ-ಸ್ಥಾನೇ, ಚೆ ಅಸಂಬುದ್ದೌ 
ಅ.ವೃ-ಡ್ರಲೋಪೇ ಪೂರ್ವಸ್ಯ ದೀರ್ಫೋಇಣಃ' ಎಂಬ ಸೂತ್ರದಿಂದ ದೀರ್ಫಃ 


ಹಡ್ಗಿಜ್‌ ಪ್ರಕರಣಮ್‌ (ಅ.ಪು) 161 


ಎಂಬ ಪದವು ಹಾಗೆಯೇ "ನೋಪಧಾಯಾಃ' ಎಂಬುದರಿಂದ “ಉಪಧಾಯಾಃ' 
ಎಂಬ ಪದವು ಅನುವೃತ್ತವಾಗಿವೆ. “ಅ೦ಗಸ್ಕ' ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ಸಂಬುದ್ಧಿ ಭಿನ್ನವಾದ ಸರ್ವನಾಮ ಸ್ಥಾನವು ಪರದಲ್ಲಿದ್ದಾಗ "ನ್‌' ಕಾರಾಂತ 
ಅಂಗದ ಉಪಧೆಗೆ ದೀರ್ಫವು ಆದೇಶವಾಗಿ ಬರುತ್ತದೆ. “ಸರ್ವನಾಮ-ಸ್ಥಾನದ' 
ಬಗ್ಗೆ "ಸುಡನಪುಂಸಕಸ್ಯ' ಎಂಬ ಸೂತ್ರದಲ್ಲಿ ಹೇಳಲಾಗಿದೆ. 

ಉದಾ:-ಸಖ್‌ ಅನ್‌. ಸ್‌ ಎಂದಿದ್ದಾಗ, ಸಖನ್‌ ಶಬ್ದವು "ನ” ಕಾರಾನವಾದ 
ಅಂಗವಾಗಿದೆ. ಇದರ ಪರದಲ್ಲಿ ಸಂಬುದ್ಧಿ-ಭಿನ್ನವಾದ ಪ್ರಥಮೈಕ-ವಚನದ "ಸ್‌' 
ಎಂಬುದು ಸರ್ವನಾಮಸ್ಥಾನವಾಗಿದೆ. ಆದ್ದರಿಂದ ಉಪಧಾಭೂತವಾದ "ಅ-ಕಾರಕ್ಕೆ' 
ದೀರ್ಫ “ಆ'ಕಾರವು ಆದೇಶವಾಗಿ ಬಂದು ಸಖಾನ್‌4ಸ್‌ -ಎ೦ದಿದ್ದಾಗ- 


(ಅಪ್ಪಕ್ತ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸ್‌ೂತ್ರ -178. ಅಪೃಕ್ತ ಏಕಾಲ್‌ ಪ್ರತ್ಯಯಃ (1.2.41) 

ವೃತ್ತಿಃ -ಏಕಾಲ್‌ ಪ್ರತ್ಯಯಃ ಯಃ ಸ ಅಪೃಕ್ಷ-ಸಂಜ್ಯಃ ಸ್ಯಾತ್‌ । 

ಪ. ಛೇ. -. ಅಪೃಕ್ತಃ, ಏಕಾಲ್‌, ಪ್ರತ್ಯಯಃ । 

ಅರ್ಥ- ಒಂದೇ ವರ್ಣವನ್ನು (ಏಕಾಲ್‌) ಉಳ್ಳ ಪ್ರತ್ಯಯಕ್ಕೆ ಅಪ್ಪಕ್ಷವೆಂದು 
ಹೆಸರು. 

ಉದಾ:- ಸಖಾನ್‌--ಸ್‌ ಎಂಬಲ್ಲಿ "ಸ್‌' ಎಂಬುದು ಪ್ರತ್ಯಯವು. ಅದು "ಏಕಾಲ್‌' 
ಆಗಿಯೂ ಇದೆ. ಆದ್ದರಿಂದ ಅದಕ್ಕೆ "ಅಪೃಕ್ತ' ಸಂಜ್ಞೆಯು ಬರುತ್ತದೆ. 

(ಅಪೃಕ್ಷವಾದ ಹಲ್‌ ವರ್ಣಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 179. ಹಲ್‌ ಜ್ಯಾಬ್ಬೊ ನಿ ದೀರ್ಫಾತ್‌ ಸು-ತಿ-ಸ್ಕಪೃಕ್ಷಂ ಹಲ್‌ (6.1.68) 

ವೃತ್ತಿಃ -ಹಲಂತಾತ್‌ ಪರಂ ದೀರ್ಫಾ ಯೌ ಜ್ಯಾಪೌ ತದಂತಾತ್‌ ಚ ಪರಂ 
ಸು-ತಿ-ಸಿ ಇತ್ಯೇತತ್‌ ಅಪೃಕ್ಷಂ ಹಲ್‌ ಲುಪ್ಕತೇ | 

ಪ. ಛೇ. - ಹಲ್‌ಜ್ಯಾಭ್ಯಃ, ಸು-ತಿ-ಸಿ-ಅಪೃಕ್ಷಂ, ಹಲ್‌ । 

ಅ. ವೃ. - "ಲೋಪೋವೊಣ್ಯೀರ್ವಲಿ' ಎಂಬ ಸೂತ್ರದಿಂದ “ಲೋಪಃ' ಎಂಬ 
ಶಬ್ದವು ಅನುವೃತ್ತವಾಗಿದೆ. 

ಅರ್ಥ- ಹಲನ್ತ, ಜ್ಯನ್ತ (ಜೇ ಪ್ರತ್ಯಯಾನ್ತ) ಮತ್ತು ಆಬನ್ನ(ಆಪ್‌ ಪ್ರತ್ಯಯಾನ್ರ) 
ವಾದ ಅಜ್ಲದ ನಂತರ ಸು-ತಿ-ಮತ್ತು ಸಿ ಎಂಬ ಅಪ್ಫಕ್ತ "ಹಲ್‌' ಗಳಿಗೆ ಲೋಪವು 
ಬರುತ್ತದೆ. ಸೂತ್ರದಲ್ಲಿರುವ "ಸು'(ಸ್‌) ಎಂದರೆ ಪ್ರಥಮಾ ವಿಭಕ್ತಿಯ ಏಕವಚನದ 
"ಸುಪ್‌' ಪ್ರತ್ಯಯ. ತಿ ಮತ್ತು ಸಿ ಎಂಬ ಪ್ರತ್ಯಯಗಳು ಕ್ರಮವಾಗಿ ಪ್ರಥಮ ಪುರುಷ 
ಮತ್ತು ಮಧ್ಯಮ ಪುರುಷದ ಏಕವಚನದ "ತಿಜ್‌' ಪ್ರತ್ಯಯಗಳು. ಅಂತ್ಯವಾದ "ಅಚ್‌' 
ವರ್ಣ ಲೋಪವಾದ ಮೇಲೆ ಇವುಗಳಿಗೆ "ಅಪ್ಪಕ್ಷ' ಸಂಜ್ಞೆಯು ಬರುತ್ತದೆ. ಆಗ 
ಅವುಗಳಿಗೆ ಸ್‌, ತ್‌ ಮತ್ತು ಸ್‌ ಎಂಬ ರೂಪಗಳು ಬರುತ್ತವೆ. "ಸು' ನಲ್ಲಿರುವ 


162 ಲಘುಸಿದ್ಧಾಂತ ಕೌಮುದೀ 


ಉಕಾರಕ್ಕೆ "ಉಪದೇಶೇಇಜನುನಾಸಿಕ ಇತ್‌” ಎಂಬ ಸೂತ್ರದಿಂದ ಲೋಪವು ಬರುತ್ತದೆ. 
"ತಿ' ಮತ್ತು "ಸಿ' ಗಳಲ್ಲಿರುವ ಇ-ಕಾರ ಲೋಪವು “ಇತಶ್ಚ' ಎಂಬುದರಿಂದ ಆಗುತ್ತದೆ. 

ಜೀಪ್‌, ಜೇಷ್‌, ಜೇನ್‌, ಎಂಬ ಪ್ರತ್ಯಯಗಳನ್ನು "ಜೇ' ಎಂಬ ಶಬ್ದದಿಂದ 
ಸೂಚಿಸಲಾಗಿದೆ. "ಆಪ್‌' ಎಂಬ ಶಬ್ದದಿಂದ ಟಾಪ್‌, ಡಾಪ್‌, ಚಾಪ್‌ಗಳನ್ನೂ 
ಗ್ರಹಿಸಬೇಕು. “ದೀರ್ಫಾತ್‌' ಎಂಬ ಶಬ್ದವು “ಜೀಬ೦ತ' ಮತ್ತು "ಆಬಂತ'ಗಳಿಗೆ 
ವಿಶೇಷಣವಾಗಿದೆ. ವ್ಯಂಜನಗಳಿಗೆ ದೀರ್ಫವು ಇಲ್ಲ. 

ಉದಾ:-ಸಖಾನ್‌+ಸ್‌ ಎಂದಿದ್ದಾಗ "ಏಕಾಲ್‌' ಪ್ರತ್ಯಯವಾದ "ಸ್‌' ಎಂಬ ಅಪೃಕ್ಷಕ್ಕೆ 
ಲೋಪವಾಗಿ “ಸಖಾನ್‌' ಎಂದು ರೂಪವಾಗುತ್ತದೆ. 

(ಪ್ರಾತಿಪದಿಕದ 'ನ್‌' ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 18೦. ನಲೋಪಃ ಪ್ರಾತಿಪದಿಕಾನ್ತಸ್ಯ (8.2.7) 

ವೃತ್ತಿಃ -ಪ್ರಾತಿಪದಿಕ-ಸಂಜ್ಮಕಂ೦ ಯತ್‌ ಪದಂ, ತದನ್ನಸ್ಯ ನಸ್ಯ ಲೋಪಃ ಸ್ಯಾತ್‌। 
ಸಖಾ। 

ಅ. ವೃ. - “ಪದಸ್ಕ' ಎಂಬುದು ಅಧಿಕೃತವಾಗಿರುತ್ತದೆ. 

ಅರ್ಥ-ಪ್ರಾತಿಪದಿಕ ಸಂಜ್ಞೆಯನ್ನು ಹೊಂದಿರುವ ಪದದ ಅಂತ್ಯ "ನ್‌'ಕಾರಕ್ಕೆ 
ಲೋಪವು ಬರುತ್ತದೆ. 

ಉದಾ:-"ಸಖಾನ್‌' ಎಂಬುದು ಪದವಾಗಿಯೂ ಇದೆ ಮತ್ತು ಪ್ರಾತಿಪದಿಕ 
ಸಂಜ್ಞೆಯನ್ನು ಹೊಂದಿದೆ. 

ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಸಖಾನ್‌4ಸ್‌ ಎಂದಿದ್ದಾಗ, 'ಹಲ್‌-ಜ್ಯಾಬ್ಬೊ X 
ದೀರ್ಫಾತ್‌ ಸು-ತಿ-ಸ್ಕಪೃಕ್ಷಂ ಹಲ್‌” (6.1.68) ಎಂಬ ಸೂತ್ರದಿಂದ ಸ್‌ ಕಾರಕ್ಕೆ 
ಲೋಪ, ಮತ್ತು “ನಲೋಪಃ ಪ್ರಾತಿಪದಿಕಾನ್ರಸ್ಯ (8.2.7)” ಎಂಬ ಸೂತ್ರದಿಂದ"ಸಖಾನ್‌' 
ಎಂಬುದರ ಅಂತ್ಯ "ನ್‌' ಕಾರಕ್ಕೆ ಲೋಪ ಬಂದು '"ಸಖಾ' ಎಂಬ ಪ್ರಥಮಾ 
ವಿಭಕ್ತಿಯ ಏಕವಚನದ ರೂಪವು ಸಿದ್ಧವಾಗುತ್ತದೆ. 

(ಣಿದ್ದದ್ಧಾವವನ್ನು ವಿಧಿಸುವ ಸೂತ್ರ) 

ಸೂತ್ರ- 181. ಸಖ್ಯುರಸಂಖುದ್ಧೌ (7.1.೨2) 

ವೃತ್ತಿಃ -ಸಖ್ಯುಃ ಅಂಗಾತ್‌ ಪರಂ ಸಂಬುದ್ಧಿವರ್ಜ೦ ಸರ್ವನಾಮಸ್ಥಾನಂ ಣಿದ್ದತ್‌ 
ಸ್ಯಾತ್‌ | 

ಪ. ಛೇ. - ಸಖ್ಯುಃ, ಅಸಂಬುದ್ದೌ | 

ಅ.ವೃ.-"ಇತೋಸರ್ವನಾಮಸ್ಥಾನೇ' ಎಂಬುದರಿಂದ “ಸರ್ವನಾಮಸ್ಥಾನೇ' ಎಂಬ 
ಪದವು ಮತ್ತು “ಗೋತೋಣಿತ್‌' ಎಂಬುದರಿಂದ "ಣಿತ್‌' ಎಂಬ ಪದವು 
ಅನುವೃತ್ತವಾಗುತ್ತವೆ. “ಅ೦ಗಸ್ಯ' ಎಂಬ ಅಧಿಕಾರ ಶಬ್ದವನ್ನು “ಪಣ್ಜುಮ್ಯನ್ತ' ವಿಭಕ್ತಿ 
ಪರಿಣಾಮದಿಂದ “ಅ೦ಗಾತ್‌' ಎಂದು ಮಾಡಿ ಕೊಳ್ಳಬೇಕು. 


ಷಡ್ಗಿಜ್ಲ್‌ ಪ್ರಕರಣಮ್‌ (ಅ.ಪು) 163 


ಅರ್ಥ-'ಸಖಿ' ಎಂಬ ಅಂಗದ ಪರದಲ್ಲಿ ಸಂಬುದ್ಧಿಭಿನ್ನವಾದ ಸರ್ವನಾಮಸ್ಥಾನದ 
ಪ್ರತ್ಯಯವು “ಚಿತ್‌ ಗೆ ಸಮಾನವಾಗಿರುತ್ತದೆ. ಅಂದರೆ "ಣಿತ್‌' ಪರದಲ್ಲಿದ್ದಾಗ ಯಾವ 
ಕಾರ್ಯವು ಆಗುತ್ತದೋ ಆ ಕಾರ್ಯವು ಇದಕ್ಕೂ ಆಗುತ್ತದೆ ಎಂದರ್ಥ. 

ಉದಾ- (ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ)ಸಖಿ+ಔ ಎಂದಿದ್ದಾಗ “ಸಖಿ” ಶಬ್ದದ 
ಅಂಗದ ಪರದಲ್ಲಿ ಸಂಬುದ್ಧಿ ಭಿನ್ನವಾದ ಸರ್ವನಾಮ ಸ್ಥಾನವಾದ "ಔ'-ಕಾರವು 
ಇದೆ. ಇದು "ಣಿತ್ತಿನ' ಕಾರ್ಯವನ್ನು ಪಡೆಯುತ್ತದೆ. ಈ ಕಾರ್ಯದ ಫಲವು ಮುಂದಿನ 
ಸೂತ್ರದಿಂದ ತಿಳಿಯಲ್ಪಡುತ್ತದೆ. 

(ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ- 182. ಅಜೋಜ್ಜ್‌ತಿ (7.2.15) 

ವೃತ್ತಿಃ -ಅಜ೦ತ-ಅಜ್ಗಸ್ಯ ವೃದ್ಧಿಃ ಇೆತಿ ಣಿತಿ ಚ ಪರೇ | ಸಖಾಯೌ | ಸಖಾಯಃ 
| ಹೇ ಸಖೇ! ಸಖಾಯಮ್‌ । ಸಖಾಯೌ । ಸಖೀನ್‌ । ಸಖ್ಯಾ । ಸಖ್ಯೇ | 

ಪ. ಛೇ. - ಅಚಃ, ಇತಿ | 

ಅ. ವೃ. -"ಮ್ಯರ್ಜೇವೃದ್ಧಿಃ* ಎಂಬ ಸೂತ್ರದಿಂದ “ವೃದ್ಧಿ ಎಂಬ ಪದವು 
ಅನುವೃತ್ತವಾಗುತ್ತದೆ. ಹಾಗೆಯೇ “ಅ೦ಗಸ್ಯ' ಎಂಬ ಅಧಿಕಾರ ಸೂತ್ರವೂ 
ಅನುವೃತ್ತವಾಗುತ್ತದೆ. 

ಅರ್ಥ- ಇತ್‌ ಅಥವಾ ಣಿತ್‌ ಪರದಲ್ಲಿದ್ದಾಗ ಅಜನ್ವಾಂಗಕ್ಕೆ "ವೃದ್ಧಿಯು' ಬರುತ್ತದೆ. 
ಅಲೋತನ್ತ ಸ್ಯ ಎಂಬ ಪರಿಭಾಷೆಯಿಂದ ಅಂಗದ ಕೊನೆಯ ವರ್ಣಕ್ಕೆ ವೃದ್ಧಿಯು 
ಆದೇಶವಾಗಿ ಬರುತ್ತದೆ. 

ಉದಾ:- ಪ್ರಥಮಾ-ದ್ವಿವಚನದಲ್ಲಿ ಸಖಾಯೌ ಎಂಬಲ್ಲಿ, ಸಖಿ*ಔ ಎಂದಿದ್ದಾಗ 
ಣಿದ್ದದ್ಭಾವವನ್ನು ಹೊಂದಿರುವ "ಔ' ಪ್ರತ್ಯಯವು ಪರದಲ್ಲಿರುವುದರಿಂದ “ಇ'ಕಾರಕ್ಕೆ 
"ಐ' ಕಾರರೂಪವಾದ ವೃದ್ಧಿ ಬಂದು ಸಖ್ಯೆಃಔ ಎಂದಿದ್ದಾಗ, "ಏಚೋತಯವಾಯಾವಃ' 
ಎಂಬುದರಿಂದ "ಆಯ್‌' ಆದೇಶವಾಗಿ ಸಖಾಯ್‌+ಔ="ಸಖಾಯೌ' ಎಂದು 
ರೂಪವಾಗುತ್ತದೆ. 

ಪ್ರಥಮಾ-ಬಹುವಚನದಲ್ಲಿ ಸಖಾಯಃ ಎಂಬಲ್ಲಿ, ಸಖಿ. ಅಸ್‌ (ಜಸ್‌)»ಸಖ್ಯೆ*ಅಸ್‌, 
ಸಖಾಯ್‌-4ಅಸ್‌»ಸಖಾಯಸ್‌ ಎಂದಾಗಿ, ರುತ್ವ ವಿಸರ್ಗಗಳಿಂದ ಸಖಾಯಃ 
ಎಂದಾಗುತ್ತದೆ. 

ಸಂಬೋಧನ-ಪ್ರಥಮಾ ಏಕವಚನದಲ್ಲಿ, ಹೇ ಸಖೇ! ಎಂಬಲ್ಲಿ (ಹರಿ-ಶಬ್ದದಂತೆ) 
ಸಖಿ-ಸ್‌ ಎಂದಿದ್ದಾಗ "ಹೃಸ್ವಸ್ಯ ಗುಣಃ' ಎಂಬ ಸೂತ್ರದಿಂದ “ಇ' ಕಾರಕ್ಕೆ "ಏ'ಕಾರ 
ರೂಪ ಗುಣ ಬಂದು ಸಖೇ*ಸ್‌ ಎಂದಿದ್ದಾಗ "ಏಜ್‌ಹ್ರಸ್ಟಾತ್‌ ಸಂಬುದ್ಧೇಃ' ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪವಾಗಿ ಹೇ ಸಖೇ! ಎಂದು ರೂಪವಾಗುತ್ತದೆ. 

ದ್ವಿತೀಯಾ-ವಿಭಕ್ತಿ-ಎಕವಚನದಲ್ಲಿ- ಸಖ ಅಮ್‌ ಎಂದಿದ್ದಾಗ ಸರ್ವನಾಮ- 


164 ಲಘುಸಿದ್ಧಾಂತ 'ಕೌಮುದೀ 


ನ-ಸಂಜ್ಜೆಯುಳ್ಳ ಅಮ್‌ ಗೆ ಣಿದ್ವದ್ಭಾವ ಬಂದು, ಸಖ್‌.- ಇ ಅಮ್‌ ಎಂದಿದ್ದಾಗ, 
“ಇ'ಕಾರಕ್ಕೆ “ಐ'ರೂಪವಾದ ವೃದ್ಧಿ ಆದೇಶವಾಗಿ ಬಂದು ಸಖ್‌4+ಐ+ಅಮ್‌ ಎಂದಿದ್ದಾಗ, 
“' ಗೆ "ಆಯ್‌' ಆದೇಶ ಬಂದು ಸಖ್‌.-ಆಯ್‌. ಅಮ್‌-ಸಖಾಯಮ್‌ ಎಂದಾಗುತ್ತದೆ. 

ದ್ವಿತೀಯಾ ವಿಭಕ್ತಿಯ ದ್ವಿವಚನವು ಪ್ರಥಮಾ ವಿಭಕ್ತಿ ದ್ವಿವಚನದಂತೆ ಸಖಾಯೌ 
ಎ೦ದಿರುವುದು. 

ದ್ವಿತಿಯಾ ವಿಭಕ್ತಿ ಬಹುವಚನದಲ್ಲಿ ಸಖಿ*ಅಸ್‌ (ಶಸ್‌) ಎಂದಿದ್ದಾಗ, 
ಪೂರ್ವಸವರ್ಣ-ದೀರ್ಪ ಬಂದು ಸಖೀಸ್‌ ಎಂದಾಗಿ “ತಸ್ಮಾಚ್ಚಸೋ ನಃ ಪುಂಸಿ 
ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ "ನ್‌' ಕಾರ ಬಂದು ಸಖೀನ್‌ ಎಂದಾಗುತ್ತದೆ. 
“ಶಸ್‌' ಎಂಬುದು ಸರ್ವನಾಮ ಸ್ಥಾನವಾಗದಿರುವುದರಿಂದ ಣಿದ್ದದ್ಭಾವವು ಬ೦ದಿಲ್ಲ. 

ತೃತಿಯಾ ವಿಭಕ್ತಿ ಏಕವಚನದಲ್ಲಿ ಸಖಿ4*ಆ (ಟಾ) ಎಂದಿದ್ದಾಗ ಯಣಾದೇಶವು 
ಬಂದು ಸಖ್ಯಾ ಎಂದಾಗುತ್ತದೆ. ಸಖಿ ಶಬ್ದಕ್ಕೆ "ಫಿ' ಸಂಜ್ಞೆ ಬಾರದಿರುವುದರಿಂದ 
“ಆಜೋನಾಂಸ್ತಿಯಾಮ್‌' ಎಂಬ ಸೂತ್ರದಿಂದ "ಟಾ' ಗೆ "ನಾ' ಆದೇಶವು ಬರಲಿಲ್ಲ. 

ತೃತೀಯಾ ದ್ವಿವಚನದಲ್ಲಿ ಸಖಿಭ್ಯಾಂ ಎಂದೂ, ಮತ್ತು ಬಹುವಚನದಲ್ಲಿ ಸಖಿಭಿಃ 
ಎಂದೂ ಆಗುತ್ತದೆ. 

ಚತುರ್ಥೀ ಏಕವಚನದಲ್ಲಿ ಸಖ್ಯೇ ಎಂಬಲ್ಲಿ ಸಖಿ-ಏ (ಜೇ) ಎಂದಿದ್ದಾಗ 
ಯಣಾದೇಶ ಬಂದು ಸಖ್ಯೇ ಎಂದಾಗುತ್ತದೆ. ಇಲ್ಲಿಯೂ "ಫ' ಸಂಜ್ಞಾ 
ಬಾರದಿರುವುದರಿಂದ ಗುಣಬಂದಿಲ್ಲ. 

ಚತುರ್ಥೀ ದ್ವಿವಚನದಲ್ಲಿ ಸಖಿ-ಭ್ಯಾಮ್‌-ಸಖಿಭ್ಯಾಮ್‌, ಬಹುವಚನದಲ್ಲಿ 
ಸಖಿ. ಭ್ಯಸ್‌ ಎಂದಿದ್ದಾಗ “ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ಸಖಿಭ್ಯಃ ಎಂದಾಗುತ್ತದೆ. 

(ಕಸಿ, ಅಸ್‌ಗಳ ಜ್‌-ಕಾರೋತ್ತರ ಅಕಾರಕ್ಕೆ ಉತ್ಕವನ್ನು ವಿಧಿಸುವ ಸೂತ್ರ) 
ಸೂತ್ರ- 183. ಖ್ಯತ್ಯಾತ್‌ ಪರಸ್ಯ (6.1.12) 

ವೃತ್ತಿಃ- ಖಿ-ತಿ-ಶಬ್ದಾಭ್ಯಾಂ ಖೀ-ತೀ-ಶಬ್ದಾಭ್ಯಾಂ ಕೃತ-ಯಣಾದೇಶಾಭ್ಯಾಂ 
ಪರಸ್ಯ ಜಸಿ-ಜಸೋಃ ಅತಃ ಉಃ । ಸಖ್ಯುಃ । 

ಪ. ಛೇ. ಖ್ಯತ್ಕಾತ್‌, ಪರಸ್ಯ | 

ಅ.ವೃ.- "ಏಜಃ ಪದಾನ್ತಾದತಿ' ಎಂಬ ಸೂತ್ರದಿಂದ "ಅತಃ' ಎಂಬ ಪದವು 
ವಿಭಕ್ತಿ- ವಿಪರಿಣಾಮವಾಗಿ ಅನುವೃತ್ತವಾಗಿರುತ್ತದೆ. “ಜಸಿಜಸೋಶ್ವ' ಎಂಬುದರಿಂದ 
ಜಸಿ ಮತ್ತು ಜಸೋಃ ಎಂಬುದೂ ಅನುವೃತ್ತವಾಗಿದೆ. ಇಲ್ಲಿ ಜಸಿ-ಜಸೋಃ ಎಂಬಲ್ಲಿ 
ಅವಯವಾರ್ಥದಲ್ಲಿ ಷಷ್ಠೀ-ವಿಭಕ್ತಿಯು ಇರುವುದು. ಅವಯವವೆಂದರೆ, ಜಸಿ- 
ಜಸ್‌ಗಳಲ್ಲಿ ಇರುವ ಹ್ರಸ್ವ ಅಕಾರವೆಂದರ್ಥ. ಇದಕ್ಕೆ "ಯತ ಉತ್‌' ಎಂಬ ಸೂತ್ರದಿಂದ 
ಅನುವೃತ್ತವಾದ “ಉ'ಕಾರವು ಆದೇಶವಾಗಿ ಬರುತ್ತದೆ. 

ಅರ್ಥ- ಯಣಾದೇಶವನ್ನು ಮಾಡಿದ ಖಿ, ತಿ ಮತ್ತು ಖೀ, ತೀ ಶಬ್ದಗಳಿಗಿಂತ 


ಷಡ್ಲಿಣ್ಗ್‌ ಪ್ರಕರಣಮ್‌ (ಅ.ಪು) 165 


ಅಂದರೆ ಯಣಾದೇಶವನ್ನು ಮಾಡಿದ ನಂತರ ಸಿಗುವ ಖ್ಯ ಮತ್ತು ತ್ಯ ಇವುಗಳ 
ಪರದಲ್ಲಿರುವ ಜಸಿ, ಮತ್ತು ಜಸ್‌ ಗಳ ಅಕಾರಕ್ಕೆ ಉಕಾರವು' ಆದೇಶವಾಗಿ ಬರುವುದು. 

[ಮೇಲೆ ಹೇಳಿದ್ದನ್ನೇ ವಿಸ್ತಾರವಾಗಿ ಹೇಳುವುದಾದರೆ- ಖಿ ಮತ್ತು ಖೀ ಶಬ್ದಗಳ 
ನಂತರ ಇರುವ ಹ್ರಸ್ವ ಇ ಕಾರ ಮತ್ತು ದೀರ್ಫ ಈ ಕಾರಗಳ ಪರದಲ್ಲಿ ಜಸಿ ಅಥವಾ 
ಜಸ್‌ಗಳು ಪರವಾದಾಗ ಅವುಗಳಲ್ಲಿರುವ ಅಕಾರಗಳು ಯಣಾದೇಶಕ್ಕೆ ನಿಮಿತ್ತಗಳಾಗಿವೆ. 
ಯಣಾದೇಶಗಳು ಬಂದನಂತರ ಖ್ಯ ಮತ್ತು ಖ್ಯಾ ಎಂದಾಗುತ್ತವೆ. ಈ ಯಣಾದೇಶಕ್ಕೆ 
ನಿಮಿತ್ತಗಳಾದ ಜಸಿ ಹಾಗೂ ಜಸ್‌ ಗಳಲ್ಲಿರುವ ಅ ಕಾರಗಳಿಗೆ ಉ ಕಾರಗಳು 
ಆದೇಶಗಳಾಗಿ ಬರುತ್ತವೆ. ಇಲ್ಲಿ ಖ ಮತ್ತು ಖೀ ಎಂದರೆ ಸಖಿ ಮತ್ತು ಸಖೀ 
ಶಬ್ದಗಳಲ್ಲಿರುವ ಖಿ ಮತ್ತು ಖೀ ಗಳನ್ನು ತೆಗೆದುಕೊಳ್ಳಬೇಕು]. 

ಪಂಚಮೀ ವಿಭಕ್ತಿಯ ಏಕವಚನದಲ್ಲಿ ಸಖ್ಯುಃ ಎಂಬಲ್ಲಿ ಸಖಿ. ಅಸ್‌ (ಜಸ್‌) 
ಎಂದಿದ್ದಾಗ ಇ ಕಾರಕ್ಕೆ ಯಣಾದೇಶವಾಗಿ ಸಖ್ಯ.-ಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
ಖ್ಯ ರೂಪವಾದ ಖಿ ಶಬ್ದದ ಪರದಲ್ಲಿರುವ ಜಸಿ ಯಲ್ಲಿರುವ "ಅ' ಕಾರಕ್ಕೆ ಉ 
ಕಾರವು ಬಂದು ಸಖ್ಯುಸ್‌ ಎಂದಿರುವಾಗ "ಸ್‌' ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು 
ಸಖ್ಯುಃ ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ ಷಷ್ಠೀವಿಭಕ್ತಿಯ ಏಕವಚನದಲ್ಲಿ - ಸಖಿ4ಅಸ್‌ (ಜಸಿ) 
ಎ೦ದಿದ್ದಾಗ ಮೇಲಿನ ಪ್ರಕ್ರಿಯೆಯಂತೆ ಸಖ್ಯುಃ ಎಂದು ರೂಪವು ಸಿದ್ದಿಸುತ್ತದೆ. 

ತಿ ಮತ್ತು ತೀ ಶಬ್ದಗಳಿಗೂ ಮೇಲೆ ಹೇಳಿದ ಪ್ರಕ್ರಿಯೆಯಂತೆ ತ್ಯ ಎಂದಿದ್ದಾಗ 
ಪರದಲ್ಲಿರುವ ಜಸಿ-ಜಸ್‌ಗಳಲ್ಲಿರುವ ಯಣ್‌ ನಿಮಿತ್ತಕವಾದ "ಅ' ಕಾರಕ್ಕೆ ಉ ಕಾರವು 
ಬಂದು ರುತ್ವ-ವಿಸರ್ಗಗಳಿಂದ ತ್ಯುಃ ಎಂದಾಗುವುದು. 

ದೀರ್ಫಾನ್ನ ಖೀ ಮತ್ತು ತೀ ಗಳಿಗೆ ಉದಾಹರಣೆಯು ಸುಖೀ(ಸುಖವನ್ನು 
ಇಚ್ಚಿಸುವವನು) - ಸುಖ್ಯುಃ, ಸುತೀ (ಮಗನನ್ನು ಇಚ್ಚಿಸುವವನು)- ಸುತ್ಯುಃ ಎಂದು 
ತಿಳಿಯಬೇಕು. 

(@ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 184. ಔತ್‌ (7.3.1186) 

ವೃತ್ತಿಃ- ಇತಃ ಪರಸ್ಯ ಜೇಃ ಔತ್‌ | ಸಖ್ಯೌ | ಶೇಷಂ ಹರಿವತ್‌ । 

ಅ.ವೃ- "ಇದುದ್ಭ್ಯಾಂ' ಎಂಬ ಸೂತ್ರದಿಂದ “ಇದುದ್ಭ್ಯಾಂ' ಎಂಬ ಪದವು 
ಅನುವೃತ್ತವಾಗುತ್ತದೆ. ಹಾಗೆಯೇ "ಜೀರಾಮ್‌ ನದ್ಯಾಮ್‌ನೀಭ್ಯಃ' ಎಂಬ ಸೂತ್ರದಿಂದ 
ಜೇಃ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಹ್ರಸ್ವ ಇ ಕಾರ ಮತ್ತು ಉ ಕಾರಗಳ ಪರದಲ್ಲಿರುವ "ಜೇ' ದ ಸ್ಥಾನದಲ್ಲಿ 
“ಔ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ:-ಸಪ್ತಮೀ ವಿಭಕ್ತಿಯ ಏಕವಚನದಲ್ಲಿ ಸಖಿ-ಇ (ಜಿ) ಎಂದಿದ್ದಾಗ ಇ 


166 ಲಘುಸಿದ್ಧಾಂತ ಕೌಮುದೀ 


ಕಾರದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಔ' (ಔತ್‌) ಕಾರವು ಆದೇಶವಾಗಿ ಬಂದು 
ಸಖಿ*ಔ ಎಂದಿದ್ದಾಗ ಇ ಕಾರಕ್ಕೆ ಯಣಾದೇಶ ಬಂದು ಸಖ್ಯ*ಔಸಖ್ಕೌ ಎಂದು 
ರೂಪವಾಗುತ್ತದೆ. ಇದರ ಉಳಿದ ರೂಪಗಳು "ಹರಿ' ಶಬ್ದದಂತೆ ಇರುತ್ತವೆ. 


(೪-ಸಂಜ್ಞಾ ವಿಧಾಯಕ ಸೂತ್ರ) 
ಸೂತ್ರ- 135. ಪತಿಃ ಸಮಾಸ ಏವ (1.4.8) 
ವೃತ್ತಿಃ- ಪತಿ-ಶಬ್ದಃ ಸಮಾಸ ಏವ ಫಿ-ಸಂಜ್ಞಃ ಪತ್ಯಾ | ಪತ್ಯೇ | ಪತ್ಯುಃ, 
ಪತ್ಯುಃ । ಪತ್ಕೌ | ಶೇಷಂ ಹರಿವತ್‌ | ಸಮಾಸೇ ತು ಭೂಪತಯೇ । ಕತಿ-ಶಬ್ದಃ 
ನಿತ್ಯಂ ಬಹುವಚನಾನ್ತಃ । 

ಪ. ಛೇ. -ಪತಿ& ಸಮಾಸೇ, ಏವ | 

ಅ. ವೃ. -"ಶೇಷೋಘ್ಯಸಖಿ' ಎಂಬ ಸೂತ್ರದಿಂದ "ಫಿ” ಎಂಬ ಪದವು 

ಅನುವೃತ್ತವಾಗುತ್ತದೆ. 

ಅರ್ಥ- “ಪತಿ' ಶಬ್ದವು ಸಮಾಸದಲ್ಲಿ ಮಾತ್ರ "ಫಿ' ಸಂಜ್ಞೆಯನ್ನು ಪಡೆಯುತ್ತದೆ. 

ಅಂದರೆ ಕೇವಲ ಪತಿ ಶಬ್ದಕ್ಕೆ ಸಂಜ್ಞೆಯು ಇರುವುದಿಲ್ಲ. "ಫಿ' ಸಂಜ್ಞಾ ಕಾರ್ಯಗಳು 
ಮೂರು ಸಂದರ್ಭಗಳಲ್ಲಿ ಅಗುತ್ತವೆ. 

1. ಟಾಗೆ "ನಾ' ಆದೇಶವು ಬರುವುದು (ಆಜೋನಾಸ್ತೀಯಾಮ್‌) ಎಂಬ 
ಸೂತ್ರದಿಂದ “ಥಿ” ಸಂಜ್ಞಾ ಇದ್ದಾಗ ಮಾತ್ರ ಬರುತ್ತದೆ. 

2. ಜೇ, ಜಸಿ ಮತ್ತು ಜಸ್‌ ಗಳಿದ್ದಾಗ ಗುಣ ಬರುವುದು "ಫೇರ್ಜಿತಿ' ಎಂಬ 
ಸೂತ್ರದಿಂದ "ಫಿ” ಸಂಜ್ಞಾ ಇದ್ದಾಗ ಮಾತ್ರ. 

3. "ಫಿ ಸಂಜ್ಞಾ ಇದ್ದಾಗ ಮಾತ್ರ, "ಔತ್‌' ಮತ್ತು “ಅಚ್ಚಫೇಃ' ಎಂಬ ಸೂತ್ರಗಳಿಂದ 
ಕ್ರಮವಾಗಿ "ಚಿ'ಗೆ "ಔ' ಕಾರವೂ ಮತ್ತು "ಇ'ಕಾರಕ್ಕೆ "ಅ'ಕಾರವೂ ಆದೇಶವಾಗಿ 
ಬರುತ್ತವೆ. 

ಸಮಾಸವಿಲ್ಲದ ಪಕ್ಷದಲ್ಲಿ ಪತಿ ಶಬ್ದಕ್ಕೆ "ಫಿ' ಸಂಜ್ಞಾ ನಿಮಿತ್ತಕವಾದ ಕಾರ್ಯವು 

ಬರುವುದಿಲ್ಲಾ. ಆದ್ದರಿಂದ ತೃತೀಯಾ ಏಕವಚನದಲ್ಲಿ ಪತಿ*ಟಾ ಎಂದಿರುವಾಗ 
ಯಣಾದೇಶದಿಂದ ಪತ್ಕಾ ಎಂದಾಗಿದೆ. 

ಚತುರ್ಥೀ ಏಕವಚನದಲ್ಲಿ ಪತಿ- ಜೀ ಎಂದಿರುವಾಗ, ಯಣಾದೇಶದಿಂದ ಪತ್ಯೇ 

ಎಂದಾಗುತ್ತದೆ. 

ಪಣ್ಣುಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ ಕ್ರಮವಾಗಿ ಪತಿ-ಜಸಿಐಪತ್ಯಸ್‌, ಮತ್ತು 

ಪತಿ ಜಸ್‌ (ಪತ್ಯಸ್‌) ಎಂದಿದ್ದಾಗ, “ಖ್ಯತ್ಯಾತ್‌ ಪರಸ್ಯ' ಎಂಬ ಸೂತ್ರದಿಂದ 'ತ್ಯ' 
ಗಳಲ್ಲಿರುವ “ಅ” ಕಾರಗಳಿಗೆ "ಉ'ಕಾರಗಳು ಬ೦ದು ಯಣಾದೇಶ ಮತ್ತು ರುತ್ವ- 
ವಿಸರ್ಗಗಳಿಂದ ಪತ್ಯುಃ ಎಂಬ ರೂಪಗಳನ್ನು ಪಡೆಯುತ್ತವೆ. 

ಸಪ್ತಮೀ ಏಕವಚನದಲ್ಲಿ ಪತಿ-ಜಿ ಎಂದಿದ್ದಾಗ "ಔತ್‌' ಎಂಬುದರಿಂದ “ಔ'ಕಾರವು 


ಷಡ್ಲಿಖ್ಲ್‌ ಪ್ರಕರಣಮ್‌ (ಅ.ಪು) 167 


ಆದೇಶವಾಗಿ ಬಂದು ಯಣಾದೇಶದಿಂದ ಪತ್ಯ್‌ ಎಂದಾಗಿದೆ. 
ಉಳಿದ ರೂಪಗಳು ಹರಿ ಶಬ್ದದಂತೆ ಆಗುತ್ತವೆ. 
ಸಮಾಸದಲ್ಲಿಯಾದರೋ ರಮಾಯಾಃ ಪತಿಃ-ರಮಾಪತಿಃ ಎಂದಾಗಿ ಪತಿ ಶಬ್ಧಕ್ಕೆ 
"ಫಿ ಸಂಜ್ಞೆ ಬಂದು ತನ್ನಿಮಿತ್ತವಾದ ಕಾರ್ಯಗಳು ಆಗುತ್ತವೆ. 
ರಮಾಪತಿ4ಆ (ಟಾ)-ರಮಾಪತಿ4ನಾ (ಆಜೋನಾಸ್ತಿಯಾಮಾ)-ರಮಾಪತಿನಾ 
ಇಲ್ಲಿ ಪತಿ ಶಬ್ದಕ್ಕೆ “ಖಿ” ಸಂಜ್ಞೆಯು ಬಂದಿದೆ. 
ಚತುರ್ಥೀ ಏಕವಚನದಲ್ಲಿ ರಮಾಪತಿ* ಜೇ ಎ೦ದಿದ್ದಾಗ ರಮಾಪತಿ4ಏ ಎಂದಾಗಿ 
ಫಿ ನಿಮಿತ್ತಕವಾದ "ಇ' ಕಾರಕ್ಕೆ ಗುಣ (ಅದಕ್ಕೆ "ಎ' ಕಾರ) ಬಂದು ಅದಕ್ಕೆ "ಅಯ್‌' 
ಆದೇಶವಾಗಿ ಬಂದು ರಮಾಪತಯ್‌+೬ಏ-=ರಮಾಪತಯೇ ಎಂದಾಗಿದೆ. 
ವೃತ್ತಿಯಲ್ಲಿ ಹೇಳಿರುವ ಭೂಪತಿ-ಶಬ್ದವೂ “ರಮಾಪತಿ' ಶಬ್ದದಂತೆಯೇ ರೂಪಗಳನ್ನು 
ತಾಳುತ್ತದೆ. 
(ಕತಿ ಶಬ್ದದ ವಿವರಣೆ) “ತಿ' ಶಬ್ದವು ನಿತ್ಯಬಹುವಚನಾಂತವಾಗಿದೆ. 
(ಸಂಖ್ಯಾ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 196. ಬಹು-ಗಣ-ವತು-ಡತಿ ಸಂಖ್ಯಾ (1.1.23) 
ವೃತ್ತಿಃ- ಏತೇ ಶಬ್ದಾಃ ಸಂಖ್ಯಾ-ಸಂಜ್ಞಾಃ ಸ್ಕುಃ। 
ಅರ್ಥ- ಬಹು ಮತ್ತು ಗಣ ಶಬ್ದಗಳು ಹಾಗೆಯೇ ವತು ಮತ್ತು ಡತಿ ಪ್ರತ್ಯಯಾಂತ 
ಶಬ್ದಗಳು ಸಂಖ್ಯಾ ಎಂಬ ಸಂಜ್ಞೆಯನ್ನು ಪಡೆಯುತ್ತವೆ. 
ಪ್ರಕೃತ “ಕತಿ' ಶಬ್ದವು ಡತಿ ಪ್ರತ್ಯಯವಾಗುವುದರಿಂದ ಇದಕ್ಕೆ "ಸಂಖ್ಯಾ' 
ಎಂಬ ಸಂಜ್ಞೆಯು ಬಂದಿದೆ. 
("ಷಟ್‌' ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 187. ಡತಿ ಚ (11.25) 
ವೃತ್ತಿಃ - ಡತ್ಯನ್ತಾ ಸಂಖ್ಯಾ ಷಟ್‌ ಸಂಜ್ಞಾ ಸ್ಯಾತ್‌। 
ಅ.ವೃ-"ಷ್ಲಾಂತಾ ಷಟ್‌' ಎಂಬ ಸೂತ್ರದಿಂದ "ಷಟ್‌' ಎಂಬ ಪದವು. ಬಹು- 
ಗಣ-ವತು-ಡತಿ ಸಂಖ್ಯಾ (11.23) ಎಂಬುದರಿಂದ ಸಂಖ್ಯಾ ಎಂಬ ಪದವು 
ಅನುವೃತ್ತವಾಗುತ್ತವೆ. 
ಅರ್ಥ-"ಡ'ತ್ಯಂತವಾದ, ಸಂಖ್ಯಾ ಸಂಜ್ಞೆಯನ್ನು ಪಡೆದಿರುವ ಶಬ್ದವೂ "ಷಟ್‌' 
ಎ೦ಬ ಸಂಜ್ಞೆಯನ್ನು ಪಡೆಯುತ್ತದೆ. “ಕತಿ” ಶಬ್ದವು “ಡತಿ' ಪ್ರತ್ಯಯಾನ್ನವಾಗಿ 
ಸಂಖ್ಯಾವಾಚಕವಾಗಿರುವುದರಿ೦ದ, ಆ ಪದವು "ಷಟ್‌' ಸಂಜ್ಞೆಯನ್ನು ಹೊಂದಿರುತ್ತದೆ. 
ಇದರ ಉಪಯೋಗವು ಮುಂದಿನ ಸೂತ್ರದಲ್ಲಿ ತಿಳಿಸಲಾಗಿದೆ. 


168 ಲಘುಸಿದ್ಧಾಂತ ಕೌಮುದಿ: 
(ಜಸ್‌ ಮತ್ತು ಶಸ್‌-ಗಳಗೆ ಲುಕ್‌(ಲೋಪ) - ಹೇಳುವ ಸೂತ್ರ) 


ಸೂತ್ರ- ಇ. ಷಡ್ಕೂ ಕ ಲುಕ್‌ (7.1.22) 

ವೃತ್ತಿಃ- ಷಡ ಥೆ ಪರಯೋಃ ಜಶ್‌-ಶಸೋಃ ಲುಕ್‌ ಸ್ಕಾತ್‌। 

ಪ. ಛೇ. ಷಡ್ಛ ಟ್ರೀ ಲುಕ್‌! 

ಅ. ವೃ. -"ಜಶ್ಯಸೋಃ ಶಿಃ' ಎ೦ಬ ಸೂತ್ರದಿಂದ “ಜಸ್‌' ಮತ್ತು "ಶಸ್‌' ಎಂಬ 
ಪದಗಳು ಅನುವೃತ್ತವಾಗಿ ಬರುತ್ತವೆ. 

ಅರ್ಥ-"ಷಟ್‌' ಸ೦ಜ್ಞಕ ಶಬ್ದದ ಅಂಗದ ಪರದಲ್ಲಿರುವ ಜಸ್‌, ಶಸ್‌ ಗಳಿಗೆ 
"ಲುಕ್‌'(ಲೋಪ) ಬರುತ್ತದೆ. 

ಕತಿ ಶಬ್ದವು ಷಟ್‌ ಸ೦ಜ್ಞಕವಾಗಿದೆ. ಅದರ ಜಸ್‌-ಶಸ್‌ ಗಳಿಗೆ ಲೋಪ ಬಂದು 
ಎರಡೂ ರೂಪಗಳು “ಕತಿ' ಎಂದೇ ಆಗುತ್ತವೆ. 


(ಲುಕ್‌-ಶ್ಲು-ಲುಪ್‌ (ಲೋಪ)ಗಳನ್ನು ಹೇಳುವ ಸೂತ್ರ) 

ಸೂತ್ರ- 189. ಪ್ರತ್ಯಯಸ್ಯ ಲುಕ್‌-ಶ್ಲು-ಲುಪಃ (11.61) 

ವೃತ್ತಿಃ- ಲುಕ್‌-ಶ್ಲು-ಲುಪ್‌-ಶಬ್ದೈಃ ಕೃತಂ ಪ್ರತ್ಯಯ-ಅದರ್ಶನಂ೦ ಕ್ರಮಾತ್‌ ತತ್‌- 
ತತ್‌ ಸ೦ಜ್ಜಂ ಸ್ಯಾತ್‌। 

ಅ. ವ್ಯ. -"ಅದರ್ಶನಂ ಲೋಪಃ' ಎಂಬ ಸೂತ್ರದಿಂದ "ಅದರ್ಶನಂ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಲುಕ್‌, ಶ್ಲು ಮತ್ತು ಲುಪ್‌ ಶಬ್ದಗಳಲ್ಲಿ, ಯಾವ ಒಂದು ಶಬ್ದವನ್ನು 
ಉಚ್ಚರಿಸುವುದರಿ೦ದ ಯಾವ ಪ್ರತ್ಯಯದ ಅದರ್ಶನವು ಆಗುತ್ತದೆಯೋ, ಆ ಆದರ್ಶನಕ್ಕೆ 
ಕ್ರಮವಾಗಿ ಲುಕ್‌, ಶ್ಲು ಮತ್ತು ಲುಪ್‌ ಸಂಜ್ಠೆಗಳಾಗುತ್ತವೆ. | 

ಉದಾ:- “ಕತಿ' ಎಂಬಲ್ಲಿ "ಜಸ್‌' ಪ್ರತ್ಯಯದ ಲೋಪವು "ಷಡ್ಫ್ಯೋ ಲುಕ್‌' 
ಎಂಬುದರಿಂದ ಲುಕ್‌ ಶಬ್ದದ ಮುಖಾಂತರವಾಗಿದೆ. ಆದ್ದರಿಂದ ಈ ಲೋಪಕ್ಕೆ 
ಲುಕ್‌ ಸಂಜ್ಞೆ ಬಂದಿದೆ. ಕತಿ ಶಬ್ದದ ಬಹುವಚನದ ರೂಪವು ಕತಿ ಎಂದೇ ಆಗುತ್ತದೆ. 


(ಪ್ರತ್ಯುಯದ ಲಕ್ಷಣವನ್ನು ವಿಧಿಸುವ ಸೂತ್ರ) 

ಸ್‌ೂತ್ರ- 19೦. ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌ (11.62) 

ವೃತ್ತಿಃ- ಪ್ರತ್ಯಯೇ ಲುಪ್ಪೇಃಪಿ ತದಾಶ್ರಿತಂ ಕಾರ್ಯಂ ಸ್ಯಾತ್‌। ಇತಿ “ಜಸಿ ಚ” 
(7.3.109) ಇತಿ ಗುಣೇ ಪ್ರಾಪ್ತೇ- 

ಅರ್ಥ-ಪ್ರತ್ಯಯದ ಲೋಪವಾದ ಮೇಲೆ, ಆ ಪ್ರತ್ಯಯವನ್ನು ಆಶ್ರಯಿಸಿ ಬರುವ 
ಕಾರ್ಯವು ಬರುತ್ತದೆ. ಈ ನಿಯಮಕ್ಕನುಸಾರವಾಗಿ ಕತಿ ಶಬ್ದದ ಪರದಲ್ಲಿರುವ 
ಜಸ್‌ ಗೆ ಲೋಪವು ಬ೦ದ ಮೇಲೆ, ಲುಪ್ತವಾದ ಆ ಜಸ್‌ ಪ್ರತ್ಯಯದ ನಿಮಿತ್ತಕವಾದ 
"ಜಸಿಚ' ಎ೦ಬ ಸೂತ್ರದಿಂದ ಬರುವ ಗುಣರೂಪ ಕಾರ್ಯವು ಬರುತ್ತಿರಲು ಅದರ 
ನಿಷೇಧವನ್ನು ಮುಂದಿನ ಸೂತ್ರವು ಮಾಡುತ್ತಿದೆ. 


ಷಡ್ಗಿಪ್‌ ಪ್ರಕರಣಮ್‌ (ಅ.ಪು) 169 


(ಪ್ರತ್ಯಯ ಲಕ್ಷಣ ನಿಷೇಧ ಸೂತ್ರ) 
ಸೂತ್ರ- 191 ನ ಲುಮತಾಣ್ಣಸ್ಯ (1.1.63) 
ವೃತ್ತಿಃ- ಲುಮತಾ-ಶಬ್ದೇನ ಲುಪ್ತೇ, ತನ್ನಿಮಿತ್ತಂ ಅಜ್ಜಕಾರ್ಯಂ ನ ಸ್ಯಾತ್‌। ಕತಿ, 
ಕತಿ। ಕತಿಭಿಃ। ಕತಿಭ್ಯಃ। ಕತಿಭ್ಯಃ ಕತೀನಾಮ್‌। ಕತಿಷು। ಯುಷ್ಮದ್‌-ಅಸ್ಮದ್‌-ಷಟ್‌ 
ಸಂಜ್ಞಕಾಃ ತ್ರಿಷು ಸರೂಪಾಃ ತ್ರಿ ಶಬ್ದಃ ನಿತ್ಯಂ ಬಹುವಚನಾನ್ರಃ ತ್ರಯಃ ತ್ರೀನ್‌। 


ಪಿ 


ಪ. ಛೇ. - ನ, ಲುಮತಾ, ಅಂಗಸ್ಯ । | 

ಅ. ವೃ. -"ಪ್ರತ್ಯಯ-ಲೋಪೇ ಪ್ರತ್ಯಯಲಕ್ಷಣಂ' ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ. 

ಅರ್ಥ-"ಲು' (ಲುಕ್‌, ಶ್ಲು, ಲುಪ್‌) ವನ್ನು ಉಳ್ಳ ಶಬ್ದದಿಂದ ಪ್ರತ್ಯಯದ 
ಅದರ್ಶನವಾದ ಮೇಲೆ, ಅದನ್ನು (ಲೋಪವಾದದ್ದನ್ನು) ನಿಮಿತ್ತ ಮಾಡಿಕೊಂಡು 
ಬರುವ ಅಂಗಕ್ಕೆ ಸಂಬಂಧಿಸಿದ ಕಾರ್ಯವು ಆಗುವುದಿಲ್ಲ. 

ಉದಾ:-ಕತಿ=ಕಿಂ ಶಬ್ದಕ್ಕೆ “ಡತಿ' ಪ್ರತ್ಯಯವು ಬಂದು ಕತಿ ಎಂದಾಗಿದೆ. ಇದಕ್ಕೆ 
ಪ್ರಥಮಾ ಬಹುವಚನದಲ್ಲಿ "ಜಸ್‌' ಪ್ರತ್ಯಯವು ಬಂದಿದೆ. ಜಕಾರಕ್ಕೆ ಲೋಪ ಬಂದು 
ಕತಿ4ಅಸ್‌ ಎಂದಾಗುತ್ತದೆ. ಕತಿ-ಶಬ್ದಕ್ಕೆ "ಬಹುಗಣವತುಡತಿ ಸಂಖ್ಯಾ' ಎಂಬುದರಿಂದ 
ಸಂಖ್ಯಾ ಸಂಜ್ಞೆಯು ಬಂದು ನಂತರ “ಡತಿ.ಚ' ಎಂಬ ಸೂತ್ರದಿಂದ ಷಟ್‌ ಸಂಜ್ಞಾ 
ಬಂದು ಷಟ್‌ ಸಂಜ್ಞಕ "ಕತಿ' ಶಬ್ದದ ಮೇಲೆ ಜಸ್‌ ಪ್ರತ್ಯಯಕ್ಕೆ “ಷಡ್ಫ್ಯೋ ಲುಕ್‌' 
ಎ೦ಬ ಸೂತ್ರದಿಂದ ಲುಕ್‌ ಆಗಿದೆ. ಆಗ “ಕತಿ' ಮಾತ್ರ ಉಳಿಯುತ್ತದೆ. 

"ಪ್ರತ್ಯಯ-ಲೋಪೆ ಪ್ರತ್ಯಯಲಕ್ಷಣಮ್‌' ಎಂಬ ನಿಯಮದಿಂದ ಲುಪ್ತವಾದ "ಜಸ್‌”- 
ಅನ್ನು ನಿಮಿತ್ತ ಮಾಡಿಕೊಂಡು ಆಗಬೇಕಾದ ಗುಣಕಾರ್ಯವು ("ಜಸಿ ಚ' ಎಂಬ 
ಸೂತ್ರದಿಂದ “ಕತಿ'ಯ ಇಕಾರಕ್ಕೆ ಗುಣವು ಬರಬೇಕಾಗಿತ್ತು "ನ ಲುಮತಾಂಗಸ್ಕ' 
ಎಂಬ ಸೂತ್ರದಿಂದ ನಿಷೇಧವಾಗಿದೆ. ಅಂದರೆ ಗುಣ-ಕಾರ್ಯವು ಬಂದಿಲ್ಲ. ಕತಿ 
ಎಂದೇ ಉಳಿಯುತ್ತದೆ. ದ್ವಿತೀಯಾ-ಬಹುವಚನ ಪ್ರತ್ಯಯವಾದ "ಶಸ್‌' ನಲ್ಲೂ ಇದೇ 
ಪ್ರಕ್ರಿಯೆ ಇರುತ್ತದೆ. 

ತೃತೀಯಾದಿಗಳಲ್ಲಿ ಕತಿಭಿಃ, ಕತಿಭ್ಯಃ ಕತಿಭ್ಯಃ ಕತೀನಾಂ, ಕತಿಷು, ಈ ಪ್ರಯೋಗಗಳು 
ಹರಿ ಶಬ್ದದಂತೆ ಇರುತ್ತವೆ. 

“ಯುಷ್ಕದಸ್ಮದ್‌ ಷಟ್‌ಸ೦ಜ್ಞಕಾಃ ತ್ರಿಷು ಸರೂಪಾಃ- 

ಯುಷ್ಮತ್‌-ಅಸ್ಕತ್‌ ಮತ್ತು ಷಟ್‌ ಸಂಜ್ಜಕ ಶಬ್ದಗಳು ಮೂರು ಲಿಂಗಗಳಲ್ಲೂ 
ಸಮಾನ ರೂಪಗಳನ್ನು ತಾಳುತ್ತವೆ. ಮೂರು ಲಿಂಗಗಳಲ್ಲೂ ಒಂದೇ ತರಹದ 
ರೂಪಗಳನ್ನು ಪಡೆಯುತ್ತವೆ. 

ತ್ರ' ಶಬ್ದವು ಯಾವಾಗಲೂ ಬಹುವಚನದಲ್ಲೇ ಪ್ರಯೋಗಿಸಲ್ಪಡುತ್ತದೆ. 


168 ಲಘುಸಿದ್ಧಾಂತ ಕೌಮುದೀ- 
(ಆಸ್‌ ಮತ್ತು ಶಸ್‌-ಗಳಗೆ ಲುಕ್‌(ಲೋಪ) - ಹೇಳುವ ಸೂತ್ರ) 


ಸೂತ್ರ- 198. ಷಡ್ಕೊ (€ ಲುಕ್‌ (7.1.22) 
ದ ಷಡ ಕ ಪರಯೋಃ ಜಶ್‌-ಶಸೋಃ ಲುಕ್‌ ಸ್ಕಾತ್‌। 

ಪ. ಛೇ. ಷಡ್ಫ ಟೀ ಲುಕ್‌! 

ಅ. ವೃ. -"ಜಶ್ಶಸೋಃ ಶಿ ಎ೦ಬ ಸೂತ್ರದಿಂದ "ಜಸ್‌' ಮತ್ತು "ಶಸ್‌' ಎಂಬ 
ಪದಗಳು ಅನುವೃತ್ತವಾಗಿ ಬರುತ್ತವೆ. 

ಅರ್ಥ-"ಷಟ್‌' ಸ೦ಜ್ಞಕ ಶಬ್ದದ ಅಂಗದ ಪರದಲ್ಲಿರುವ ಜಸ್‌, ಶಸ್‌ ಗಳಿಗೆ 
"ಲುಕ್‌''ಲೋಪ) ಬರುತ್ತದೆ. 

ಕತಿ ಶಬ್ದವು ಷಟ್‌ ಸ೦ಜ್ಞಕವಾಗಿದೆ. ಅದರ ಜಸ್‌-ಶಸ್‌ ಗಳಿಗೆ ಲೋಪ ಬಂದು 
ಎರಡೂ ರೂಪಗಳು "ಕತಿ' ಎಂದೇ ಆಗುತ್ತವೆ. 


(ಲುಕ್‌-ಶ್ಲು-ಲುಪ್‌ (ಲೋಪ)ಗಳನ್ನು ಹೇಳುವ ಸೂತ್ರ) 
ಸೂತ್ರ- 189. ಪ್ರತ್ಯುಯಸ್ಯ ಲುಕ್‌-ಶ್ಲು-ಲುಪಃ (1.1.61) 

ವೃತ್ತಿಃ- ಲುಕ್‌-ಶ್ಲು-ಲುಪ್‌-ಶಬ್ದೈಃ ಕೃತಂ ಪ್ರತ್ಯಯ-ಅದರ್ಶನಂ೦ ಕ್ರಮಾತ್‌ ತತ್‌- 
ತತ್‌ ಸಂಜ್ಞಂ ಸ್ಯಾತ್‌! 

ಅ. ವ್ಯ. -'ಅದರ್ಶನಂ ಲೋಪಃ' ಎ೦ಬ ಸೂತ್ರದಿಂದ "ಅದರ್ಶನಂ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಲುಕ್‌, ಶ್ಲು ಮತ್ತು ಲುಪ್‌ ಶಬ್ದಗಳಲ್ಲಿ, ಯಾವ ಒಂದು ಶಬ್ದವನ್ನು 
ಉಚ್ಚರಿಸುವುದರಿಂದ ಯಾವ ಪ್ರತ್ಯಯದ ಅದರ್ಶನವು ಆಗುತ್ತದೆಯೋ, ಆ i, 
ಕ್ರಮವಾಗಿ ಲುಕ್‌, ಶ್ಲು ಮತ್ತು ಲುಪ್‌ ಸಂಜ್ಠೆಗಳಾಗುತ್ತವೆ. 


ಉದಾ:- “ತಿ' ಎಂಬಲ್ಲಿ "ಜಸ್‌' ಪ್ರತ್ಯಯದ ಲೋಪವು "“ಷಡ್ಫ್ಯೋ ಲುಕ್‌' 
ಎಂಬುದರಿಂದ ಲುಕ್‌ ಶಬ್ದದ ಮುಖಾಂತರವಾಗಿದೆ. ಆದ್ದರಿಂದ ಈ "ತೋಪಕ್ಕೆ 
ಲುಕ್‌ ಸಂಜ್ಞೆ ಬಂದಿದೆ. ಕತಿ ಶಬ್ದದ ಬಹುವಚನದ ರೂಪವು ಇತಿ ಎಂದೇ ಆಗುತ್ತದೆ. 


(ಪ್ರತ್ಯುಯದ ಲಕ್ಷಣವನ್ನು ವಿಧಿಸುವ ಸೂತ್ರ) 

ಸ್‌ೂತ್ರ- 19೦. ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌ (1.1.62) 

ವೃತ್ತಿಃ- ಪ್ರತ್ಯಯೇ ಲುಪ್ಪೇಃಪಿ ತದಾಶ್ರಿತಂ ಕಾರ್ಯಂ ಸ್ಯಾತ್‌। ಇತಿ “ಜಸಿ ಚ” 
(7.3.109) ಇತಿ ಗುಣೇ ಪ್ರಾಪ್ತೇ- 

ಅರ್ಥ-ಪ್ರತ್ಯಯದ ಲೋಪವಾದ ಮೇಲೆ, ಆ ಪ್ರತ್ಯಯವನ್ನು ಆಶ್ರಯಿಸಿ ಬರುವ 
ಕಾರ್ಯವು ಬರುತ್ತದೆ. ಈ ನಿಯಮಕ್ಕನುಸಾರವಾಗಿ ಕತಿ ಶಬ್ದದ ಪರದಲ್ಲಿರುವ 
ಜಸ್‌ ಗೆ ಲೋಪವು ಬ೦ದ ಮೇಲೆ, ಲುಪ್ತವಾದ ಆ ಜಸ್‌ ಪ್ರತ್ಯಯದ ನಿಮಿತ್ತಕವಾದ 
"ಜಸಿಚ' ಎ೦ಬ ಸೂತ್ರದಿಂದ ಬರುವ ಗುಣರೂಪ ಕಾರ್ಯವು ಬರುತ್ತಿರಲು ಅದರ 
ನಿಷೇಧವನ್ನು ಮುಂದಿನ ಸೂತ್ರವು ಮಾಡುತ್ತಿದೆ. 


ಷಡ್ಲಿಣ್ಸ್‌ ಪ್ರಕರಣಮ್‌ (ಅ.ಪು) 169 


(ಪ್ರತ್ಯಯ ಲಕ್ಷಣ ನಿಷೇಧ ಸೂತ್ರ) 

ಸೂತ್ರ- 191. ನ ಲುಮತಾಣ್ಣಸ್ಯ (1.1.63) 

ವೃತ್ತಿಃ- ಲುಮತಾ-ಶಬ್ದೇನ ಲುಪ್ಪೇ, ತನ್ನಿಮಿತ್ತಂ ಅಜ್ಲಕಾರ್ಯಂ ನ ಸ್ಕಾತ್‌। ಕತಿ, 
ಕತಿ। ಕತಿಭಿಃ। ಕತಿಭ್ಯಃ॥ ಕತಿಭ್ಯಃ ಕತೀನಾಮ್‌। ಕತಿಷು। ಯುಷ್ಮದ್‌-ಅಸ್ಮದ್‌-ಷಟ್‌ 
ಸಂಜ್ಯಕಾಃ ತ್ರಿಷು ಸರೂಪಾಃ ತ್ರಿ ಶಬ್ದಃ ನಿತ್ಯಂ ಬಹುವಚನಾನ್ತಃ ತ್ರಯಃ ತ್ರೀನ್‌। 
ಶ್ರಿಭಿಃ। ತ್ರಿಭ್ಯಃ। ತ್ರಿಭ್ಯಃ॥ 

ಪ. ಛೇ. - ನ, ಲುಮತಾ, ಅಂಗಸ್ಯ । | 

ಅ. ವೃ. -"ಪ್ರತ್ಯಯ-ಲೋಪೇ ಪ್ರತ್ಯಯಲಕ್ಷಣಂ' ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ. 

ಅರ್ಥ-"ಲು' (ಲುಕ್‌, ಶ್ಲು, ಲುಪ್‌) ವನ್ನು ಉಳ್ಳ ಶಬ್ದದಿಂದ ಪ್ರತ್ಯಯದ 
ಅದರ್ಶನವಾದ ಮೇಲೆ, ಅದನ್ನು (ಲೋಪವಾದದ್ದನ್ನು) ನಿಮಿತ್ತ ಮಾಡಿಕೊಂಡು 
ಬರುವ ಅಂಗಕ್ಕೆ ಸಂಬಂಧಿಸಿದ ಕಾರ್ಯವು ಆಗುವುದಿಲ್ಲ. 

ಉದಾ:-ಕತಿ=ಕಿ೦ ಶಬ್ದಕ್ಕೆ “ಡತಿ' ಪ್ರತ್ಯಯವು ಬಂದು ಕತಿ ಎಂದಾಗಿದೆ. ಇದಕ್ಕೆ 
ಪ್ರಥಮಾ ಬಹುವಚನದಲ್ಲಿ "ಜಸ್‌' ಪ್ರತ್ಯಯವು ಬಂದಿದೆ. ಜಕಾರಕ್ಕೆ ಲೋಪ ಬಂದು 
ಕತಿ--ಅಸ್‌ ಎಂದಾಗುತ್ತದೆ. ಕತಿ-ಶಬ್ದಕ್ಕೆ "ಬಹುಗಣವತುಡತಿ ಸಂಖ್ಯಾ' ಎಂಬುದರಿಂದ 
ಸಂಖ್ಯಾ ಸಂಜ್ಞೆಯು ಬಂದು ನಂತರ “ಡತಿ.ಚ' ಎಂಬ ಸೂತ್ರದಿಂದ ಷಟ್‌ ಸಂಜ್ಞಾ 
ಬಂದು ಷಟ್‌ ಸಂಜ್ಯಕ "ಕತಿ' ಶಬ್ದದ ಮೇಲೆ ಜಸ್‌ ಪ್ರತ್ಯಯಕ್ಕೆ “ಷಡ್ಫ್ಯೋ ಲುಕ್‌' 
ಎ೦ಬ ಸೂತ್ರದಿಂದ ಲುಕ್‌ ಆಗಿದೆ. ಆಗ "ಕತಿ' ಮಾತ್ರ ಉಳಿಯುತ್ತದೆ. 

"ಪ್ರತ್ಯಯ-ಲೋಪೆ ಪ್ರತ್ಯಯಲಕ್ಷಣಮ್‌' ಎ೦ಬ ನಿಯಮದಿಂದ ಲುಪ್ತವಾದ “ಜಸ್‌'- 
ಅನ್ನು ನಿಮಿತ್ತ ಮಾಡಿಕೊಂಡು ಆಗಬೇಕಾದ ಗುಣಕಾರ್ಯವು ("ಜಸಿ ಚ' ಎಂಬ 
ಸೂತ್ರದಿಂದ “ಕತಿ'ಯ ಇಕಾರಕ್ಕೆ ಗುಣವು ಬರಬೇಕಾಗಿತ್ತು) "ನ ಲುಮತಾಂಗಸ್ಯ' 
ಎಂಬ ಸೂತ್ರದಿಂದ ನಿಷೇಧವಾಗಿದೆ. ಅಂದರೆ ಗುಣ-ಕಾರ್ಯವು ಬಂದಿಲ್ಲ. ಕತಿ 
ಎಂದೇ ಉಳಿಯುತ್ತದೆ. ದ್ವಿತೀಯಾ-ಬಹುವಚನ ಪ್ರತ್ಯಯವಾದ "ಶಸ್‌' ನಲ್ಲೂ ಇದೇ 
ಪ್ರಕ್ರಿಯೆ ಇರುತ್ತದೆ. 

ತೃತೀಯಾದಿಗಳಲ್ಲಿ ಕತಿಭಿಃ, ಕತಿಭ್ಯಃ ಕತಿಭ್ಯಃ ಕತೀನಾಂ, ಕತಿಷು, ಈ ಪ್ರಯೋಗಗಳು 
ಹರಿ ಶಬ್ದದಂತೆ ಇರುತ್ತವೆ. 

“ಯುಷ್ಕದಸ್ಮದ್‌ ಷಟ್‌ಸ೦ಜ್ಞಕಾಃ ತ್ರಿಷು ಸರೂಪಾಃ- 

ಯುಷ್ಕತ್‌-ಅಸ್ಮತ್‌ ಮತ್ತು ಷಟ್‌ ಸಂಜ್ಞಕ ಶಬ್ದಗಳು ಮೂರು ಲಿಂಗಗಳಲ್ಲೂ 
ಸಮಾನ ರೂಪಗಳನ್ನು ತಾಳುತ್ತವೆ. ಮೂರು ಲಿಂಗಗಳಲ್ಲೂ ಒಂದೇ ತರಹದ 
ರೂಪಗಳನ್ನು ಪಡೆಯುತ್ತವೆ. 

ತ್ರ' ಶಬ್ದವು ಯಾವಾಗಲೂ ಬಹುವಚನದಲ್ಲೇ ಪ್ರಯೋಗಿಸಲ್ಪಡುತ್ತದೆ. 


170 ಲಘುಸಿದ್ಧಾಂತ ಕೌಮುದೀ 


ಉದಾ-ಪ್ರಥಮಾ ವಿಭಕ್ತಿ-ಬಹುವಚನದಲ್ಲಿ ತ್ರಿ- ಅಸ್‌(ಜಸ್‌) ಎಂದಿದ್ದಾಗ "ಜಸಿ 
ಚ' ಎಂಬ ಸೂತ್ರದಿಂದ ಇಕಾರಕ್ಕೆ ಗುಣ (ಏ) ಬಂದು ತ್ರೇ*ಅಸ್‌ ಎಂದಿರುವಾಗ 
ಅಯ್‌ ಆದೇಶ ಬಂದು ತ್ರ*ಅಯ್‌4ಅಸ್‌=ತ್ರಯಃ ಎಂದಾಗುತ್ತದೆ. 

ತ್ರೀನ್‌- ದ್ವಿತೀಯಾ-ವಿಭಕ್ತಿ-ಬಹುವಚನದಲ್ಲಿ ತ್ರಿ-ಅಸ್‌ (ಶಸ್‌) ಎಂದಿದ್ದಾಗ 
ಪೂರ್ವ-ಸವರ್ಣ ದೀರ್ಫವಾಗಿ, ಸ್‌ ಕಾರಕ್ಕೆ ನ್‌ ಕಾರ ಆದೇಶವಾಗಿ ಬಂದಿದೆ. 

ತ್ರಿಭಿಃ- ತೃತೀಯಾ ವಿಭಕ್ತಿ ಬಹುವಚನದಲ್ಲಿ ತ್ರಿ*ಭಿಸ್‌ ಎಂದಿದ್ದಾಗ ಭಿಸ್‌ನ ಸ್‌ 
ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು ತ್ರಿಭಿಃ ಎಂದಾಗಿದೆ. 


ತ್ರಿಭ್ಯಃ - ಚತುರ್ಥೀ ಮತ್ತು ಪಣ್ಣುಮೀ ಬಹುವಚನಗಳಲ್ಲಿ ತ್ರಿ-ಭ್ಯಸ್‌ ಎಂದಿದ್ದಾಗ, 


"ಭ್ಯಸ್‌'ನ "ಸ್‌' ಕಾರಕ್ಕೆ ರುತ್ವ-ವಿಸರ್ಗ ಬಂದು ತ್ರಿಭ್ಯಃ ಎಂಬ ಸಮಾನ ರೂಪಗಳಾಗಿವೆ. 
(ತ್ರಯ-ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 192. ತ್ರೇಸ್ತಯಃ (7.1.53) 

ವೃತ್ತಿಃ- ತ್ರಿ-ಶಬ್ದಸ್ಯ ತ್ರಯ-ಆದೇಶಃ ಸ್ಯಾತ್‌ ಆಮಿ। ತ್ರಯಾಣಾಮ್‌। ತ್ರಿಷು! 
ಗೌಣತ್ವೇ*ಪಿ-ಪ್ರಿಯತ್ರಯಾಣಾಮ್‌। 

ಪ. ಛೇ. - ತ್ರೇಃ ತ್ರಯಃ । 

ಅ. ವೃ. -"ಆಮಿ ಸರ್ವನಾಮ್ನಃ ಸುಟ್‌' ಎ೦ಬ ಸೂತ್ರದಿಂದ “ಆಮಿ” ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಆಮ್‌ ಪರದಲ್ಲಿರುವಾಗ, ಪೂರ್ವದಲ್ಲಿರುವ 'ತ್ರಿ' ಶಬ್ದಕ್ಕೆ ತ್ರಯ ಎಂಬ 
ಅ-ಕಾರಾನ್ತ ಆದೇಶವು ಬರುತ್ತದೆ. 

ಉದಾ:-ತ್ರಿ-ಆಮ್‌ ಎಂದಿದ್ದಾಗ, ತ್ರಯ ಆದೇಶವಾಗಿ ಬಂದು, ತ್ರಯ. ಆಮ್‌ 
ಎಂದಿದ್ದಾಗ “ಹ್ರಸ್ತನದ್ಯಾಪೋನುಟ್‌' ಎಂಬ ಸೂತ್ರದಿಂದ ನುಟ್‌(ನ್‌)ಆಗಮ ಬಂದು 
ತ್ರಯ+ನ್‌4ಆಮ್‌ ಎಂದಿರುವಾಗ “ನಾಮಿ' ಎ೦ಬ ಸೂತ್ರದಿಂದ ಯಕಾರೋತ್ತರವರ್ತಿ 
“ಅ' ಕಾರಕ್ಕೆ ದೀರಘ್ಫ ಬ೦ದು ತ್ರಯಾನಾಮ್‌ ಎಂದಿರುವಾಗ, "ಅಟ್‌-ಕು-ಪ್ಪಾಜ್‌- 
ನುಮ್‌-ವ್ಯವಾಯೇಪಿ' ಎಂಬುದರಿಂದ "ನ್‌' ಕಾರಕ್ಕೆ ಣತ್ವ ಬಂದು “ತ್ರಯಾಣಾಮ್‌' 
ಎ೦ದು ರೂಪ ಸಿದ್ಧವಾಗುತ್ತದೆ. 

ತ್ರಿಷು - ಸಪ್ತಮೀ ಬಹುವಚನದಲ್ಲಿ, ತ್ರಿ*ಸು (ಸುಪ್‌) ಎಂದಿರುವಾಗ “ಆದೇಶ- 
ಪ್ರತ್ಯಯೋಃ' ಎಂಬುದರಿಂದ "ಸ್‌' ಕಾರಕ್ಕೆ ಷತ್ವ ಬಂದು ತ್ರಿಷು ಎಂದು ರೂಪವಾಗುತ್ತದೆ. 
'ತಿ' ಶಬ್ದವು ಗೌಣವಾದರೂ (ಸಮಾಸದಲ್ಲಿ ಬಂದರೂ) “ತ್ರಯ' ಆದೇಶವು ಬರುತ್ತದೆ. 

ಉದಾ:"ಪ್ರಿಯತ್ರಯಾಣಾಮ್‌”ಪ್ರಿಯಾಃ ತ್ರಯಃ ಏಷಾಂ ತೇ, ತೇಷಾಮ್‌ (ಯಾರಿಗೆ 
ಮೂರು ಪ್ರಿಯವಾಗಿದೆಯೋ ಅಂಥವರಿಗೆ) ಎಂಬ ಸಮಾಸದಲ್ಲಿ ಅನ್ಯಪದಾರ್ಥವು 
ಪ್ರಧಾನವಾಗುವುದರಿಂದ ತ್ರಿ” ಶಬ್ದದ ಅರ್ಥ ಇಲ್ಲಿ ಗೌಣವಾಗಿದೆ. ಆದರೂ "ತ್ರಯ' 
ಆದೇಶ ಬರುತ್ತದೆ. 


ಷಡ್ಗಿಹ್ಸ್‌ ಪ್ರಕರಣಮ್‌ (ಅ.ಪು) 171 


(ಅಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ- 193. ತ್ಯದಾದೀನಾಮಃ (7.2.10೦2) 

ವೃತ್ತಿಃ-ಏಷಾಂ ಅಕಾರಃ ಅನ್ಹಾದೇಶಃ ಸ್ಯಾತ್‌ ವಿಭಕೌ ಪರತಃ। 

(ವಾ। ದ್ವಿಪರ್ಯಂತಾನಾಮೇವ ಇಷ್ಟಿ)। 

ದ್ವೌ । ದ್ವೌ ದ್ವಾಭ್ಯಾಮ್‌ 3। ದ್ವಯೊಃ2। [ಪಾತಿ ಲೋಕಂ ಇತಿ ಪಪೀಃ (ಸೂರ್ಯಃ) 

ಪ. ಛೇ. - ತ್ಯದಾದೀನಾಮ್‌, ಅಃ 

ಅ. ವೃ. -"ಅಷ್ಟನ ಆ ವಿಭಕೌ' ಎಂಬ ಸೂತ್ರದಿಂದ "ವಿಭಕೌ” ಎಂಬ ಪದವು 
ಅನುವೃತ್ತವಾಗಿದೆ. 

ಅರ್ಥ-"ಸುಪ್‌' ಪ್ರತ್ಯಯಗಳು ಪರದಲ್ಲಿದ್ದಾಗ ತ್ಯದಾದಿಗಣ ಪಠಿತವಾದ ಶಬ್ದಗಳ 
ಅಂಗಕ್ಕೆ (ಅಂತ್ಯವರ್ಣಕ್ಕೆ) “ಅ” ಕಾರವು ಆದೇಶವಾಗಿ ಬರುತ್ತದೆ. 

ವಾರ್ತಿಕ:- ದ್ವಿಪರ್ಯಂತಾನಾಮೇವೇಷ್ಠಿ:- ಭಾಷ್ಯಾಕಾರರ ಪ್ರಕಾರ ತ್ಯದಾದಿ- 
ಗಣದಲ್ಲಿ ತ್ಯದ್‌, ತದ್‌, ಯದ್‌, ಏತದ್‌, ಇದಂ, ಅದಸ್‌, ಏಕ ಮತ್ತು ದ್ರಿ ಈ 
ಎಂಟು ಶಬ್ದಗಳಿಗೆ ಮಾತ್ರ ಅಕಾರವು ಆದೇಶವಾಗಿ ಬರುತ್ತದೆ. ತ್ಯದಾದಿಗಣವು 
ಸರ್ವಾದಿಗಣದಲ್ಲಿ ಅಂತರ್ಗತವಾಗಿದೆ. 

ಸೂಚನೆ:-ದ್ವಿ ಶಬ್ದಕ್ಕೆ ದ್ವಿವಚನದ ರೂಪಗಳು ಮಾತ್ರ ಇರುತ್ತವೆ. 

ಉದಾ:- ದ್ವೌ ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ ದ್ವಿವಚನಗಳಲ್ಲಿ ದ್ವಿ-ಔ 
ಎ೦ದಿದ್ದಾಗ ಅಕಾರಾಂತವಾದ ಮೇಲೆ, ದ್ವಃಔ ಎಂದಿದ್ದಾಗ ರಾಮ ಶಬ್ದದಂತೆ 
ವೃದ್ಧಿಯಾಗಿ ದ್ವೌ ಎಂದಾಗಿದೆ. 

ದ್ವಾಭ್ಯಾಮ್‌ -ತೃತೀಯಾ, ಚತುರ್ಥೀ, ಮತ್ತು ಪಳ್ಳುಮೀ ದ್ವಿವಚನಗಳಲ್ಲಿ ದ್ವಿ-ಭ್ಯಾಮ್‌ 
ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ದ್ವಿ ಶಬ್ದದ “ಇ” ಕಾರಕ್ಕೆ "ಅ' ಕಾರ ಆದೇಶವಾಗಿ 
ಬಂದು ದ್ವ.ಭ್ಯಾಮ್‌ ಎಂದಿದ್ದಾಗ "ಸುಪಿ ಚ' ಎಂಬುದರಿಂದ “ದ್ವಾಭ್ಯಾಮ್‌' ಎಂದಾಗಿದೆ. 

ದ್ವಯೋ:- ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ ದ್ವಿಃಓಸ್‌ ಎಂದಿದ್ದಾಗ. 
ಪ್ರಕೃತ ಸೂತ್ರದಿಂದ ದ್ವಿ ಶಬ್ದದ "ಇ' ಕಾರಕ್ಕೆ “ಅ” ಕಾರ ಆದೇಶವಾಗಿ ಬಂದು, 


ಅಸು 
ದ್ವ-ಓಸ್‌ ಎಂದಿದಾಗ “ಓಸಿ ಚ' ಎಂಬುದರಿಂದ “ಅ” ಕಾರಕ್ಕೆ “ಏ' ಕಾರ ಬಂದು 
“ಏ'ಕಾರಕ್ಕೆ “ಅಯ್‌' ಆದೇಶವಾಗಿ ಬಂದು ದ್ವಯ್‌.-ಓಸ್‌ ಎಂದಾದ ಮೇಲೆ "ಸ್‌'ಕಾರಕ್ಕೆ 


ರುತ್ನ-ವಿಸರ್ಗಗಳು ಬಂದು, "ದ್ವಯೋಃ' ಎಂದು ರೂಪಗಳಾಗುತ್ತವೆ. 
(ಪ್ರಷ್ಪ - ಇಕಾರಾನ್ನ ಶಬ್ದಗಳು ಮುಗಿದವು) 
(ದೀರ್ಫ್ಥ) ಈಕಾರಾಂತ ಪುಲ್ಲಣ್ಲ ಶಬ್ದಗಳು. 
ಸೂತ್ರ: 194. ದೀರ್ಫಾಜ್ಞಸಿ ಚ (6.1105) 
ಸೂತ್ರವನ್ನು ಇಲ್ಲಿ ಪಪೀ ಶಬ್ದದ ನಿರ್ವಚನದಲ್ಲಿ ಮತ್ತೊಮ್ಮೆ ತೆಗೆದುಕೊಳ್ಳಲಾಗಿದೆ. 


ಈ 
ಪಪ್ನೌ | ಪಪ್ಯಃ ಹೇ ಪಪೀಃ ಪಪೀಮ್‌। ಪಪ್ಕಾಃ ಪಪೀಭ್ಯಾಮ್‌। ಪಪೀಭಿಃ ಪಪ್ಯೇ। 


172 ಲಘುಸಿದ್ಧಾಂತ ಕೌಮುದೀ 


ಪಪೀಭ್ಯಃ ಪಪ್ಯಃ ಪಪ್ಯೋಃ ದೀರ್ಫತ್ವಾತ್‌ ನ ನುಟ್‌, ಪಪ್ಕಾಮ್‌। ಜೌ ತು 
ಸವರ್ಣದೀರ್ಫಃ ಪಪೀ, ಪಪ್ಯೋಃ, ಪಪೀಷು। ಏವಂ ವಾತಪ್ರಮ್ಯಾದಯಃ। ಬಹ್ವ್ಯಃ 
ಶ್ರೇಯಸ್ಯಃ ಯಸ್ಯ ಸಃ ಬಹುಶ್ರೇಯಸೀ। 

(ಲೋಕವನ್ನು ರಕ್ಷಿಸುತ್ತಾನೆ ಎನ್ನುವದಕ್ಕಾಗಿ ಸೂರ್ಯನಿಗೆ ಪಪೀಃ ಎಂದು ಹೆಸರು). 

ಉದಾ- ಪಪೀಃ-ಪ್ರಥಮಾ-ಏಕವಚನದಲ್ಲಿ ಪಪೀ*ಸ್‌(ಸು) ಎ೦ದಿರುವಾಗ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ಪಪೀಃ ಎಂದಾಗುತ್ತದೆ. 

ಉದಾ- ಪಪ್ಕೌ-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಯ ದ್ವಿವಚನದಲ್ಲಿ ಪಪೀಔ 
ಎಂದಿದ್ದಾಗ “ಪ್ರಥಮಯೋಃಪೂರ್ವಸವರ್ಣಃ' ಎಂಬುದರಿಂದ ಪೂರ್ವಸವರ್ಣ 
ದೀರ್ಫ್ಥವು ಪ್ರಾಪ್ತ-ವಾಗುತ್ತಿರಲು, ಅದಕ್ಕೆ “ದೀರ್ಫಾಜ್ಜಸಿ ಚ' ಎಂಬುದರಿಂದ ನಿಷೇಧ 
ಬಂದು "ಈ' ಕಾರಕ್ಕೆ ಯಣಾದೇಶವಾಗಿ ಪಪ್ಯ್‌ ಎಂದಾಗಿದೆ. 

ಉದಾ- ಪಪ್ಯಃ -ಪ್ರಥಮಾ ಬಹುವಚನದಲ್ಲಿ ಪೀ ಅಸ್‌ (ಜಸ್‌) ಎಂದಿದ್ದಾಗ, 
“ಈ' ಕಾರಕ್ಕೆ ಯಣಾದೇಶವಾದ ನಂತರ ರುತ್ವ-ವಿಸರ್ಗಗಳಾಗಿ ಪಪ್ಯಃ ಎಂದಾಗಿದೆ. 

ಹೇ ಪಪೀಃ - ಸಂಬೋಧನ - ವಿಭಕ್ತಿಯ - ಏಕವಚನದಲ್ಲಿ, ಪಪೀ-ಶಬ್ದವು 
ಹ್ರಸ್ವಾಂತ ವಾಗದಿರುವುದರಿಂದ “ಸು' ಗೆ ಲೋಪವು ಬಾರದೇ ಹೇ ಪಪೀಃ! ಎಂದಾಗಿದೆ. 
(ಸಂಬೋಧನದ ದ್ವಿವಚನ-ಬಹುವಚನ ರೂಪಗಳು ಪ್ರಥಮಾವಿಭಕ್ತಿಯಲ್ಲಿರುವಂತೆ 
ಇರುತ್ತವೆ). 

ಉದಾ- ಪಹೀಮ್‌-ದ್ವಿತೀಯಾ ವಿಭಕ್ತಿಯ ಏಕವಚನದಲ್ಲಿ ಪಪೀ-ಅಮ್‌ 
ಎಂದಿದ್ದಾಗ “ಪ್ರಥಮಯೋಃ ಪೂರ್ವಸವರ್ಣ?:' ಎಂಬುದನ್ನು ಬಾಧಿಸಿ "ಅಮಿಪೂರ್ವಃ' 
ಎಂಬ ಸೂತ್ರದಿಂದ ಪೂರ್ವರೂಪವಾಗಿ “ಪಪೀಮ್‌' ಎಂದಾಗಿದೆ. 

ಉದಾ- ಪಪೀನ್‌-ದ್ದಿತೀಯಾ ಬಹುವಚನದಲ್ಲಿ ಪಪೀ4ಅಸ್‌(ಶಸ್‌) ಎ೦ದಿರುವಾಗ, 
“ಪ್ರಥಮಯೋಃ ಪೂರ್ವಸವರ್ಣಃ' ಎಂಬುದರಿಂದ ಪೂರ್ವಸವರ್ಣದೀರ್ಫನವಾಗಿ 
ಪಪೀಸ್‌ ಎಂದಿರುವಾಗ “ತಸ್ಮಾಚ್ಚಸೋನಃ ಪುಂಸಿ' ಎಂಬುದರಿಂದ "“ಸ್‌' ಕಾರಕ್ಕೆ 
“ನ್‌' ಕಾರವು ಆದೇಶವಾಗಿ ಬಂದು ಪಪೀನ್‌ ಎಂದಾಗುತ್ತದೆ. ಉದಾ-ಪಪ್ಯಾ- 
ತೃತೀಯಾ ವಿಭಕ್ತಿ ಏಕವಚನದಲ್ಲಿ ಪಪೀ4ಆ(ಟಾ) ಎಂದಿರುವಾಗ ಯಣಾದೇಶವಾಗಿ 
ಪಪ್ಕಾ ಎಂದಾಗಿದೆ. 

ಉದಾ- ಪಪೀಭ್ಯಾಮ್‌ ದ ತೃತೀಯಾ, ಚತುರ್ಥೀ ಮತ್ತು ಪಂಚಮೀ ವಿಭಕ್ತಿಯ 
ದ್ವಿವಚನಗಳಲ್ಲಿ, ಪಪೀ4ಭ್ಯಾಮ್‌ ಎಂದಿರುವಾಗ ಪ್ರತ್ಯಯವನ್ನು ಸೇರಿಸುವ ಮಾತ್ರದಿಂದ 
ಪಪೀಭ್ಯಾಮ್‌ ಎಂದಾಗಿದೆ. 

ಪಪೀಭಿಃ -ತೃತೀಯಾ ವಿಭಕ್ತಿಯ ಬಹುವಚನದಲ್ಲಿ ಪಪೀ4ಭಿಸ್‌ ಎಂದಿರುವಾಗ 
pr ಕಾರಕ್ಕೆ ರುತ್ವ- ವಿಸರ್ಗಗಳಾಗಿ ಪಪೀಭಿಃ ಎಂದಾಗಿದೆ. 

ಉದಾ-ಪಪ್ಯೇ - ಚತುರ್ಥಿಯ ಏಕವಚನದಲ್ಲಿ ಪಪೀ*ಏ ಎಂದಿದ್ದಾಗ, 
ಯಣಾದೇಶವಾಗಿ ಪಪ್ಯೇ ಎಂದಾಗಿದೆ. 


ಷಡ್ಗಿಜ್ಲಿ ಪ್ರಕರಣಮ್‌ (ಅ.ಪ) 173 


ಉದಾ-ಪಪೀಭ್ಯಃ - ಚತುರ್ಥೀ ಹಾಗೂ ಪಂಚಮೀಯ ಬಹುವಚನಗಳಲ್ಲಿ 
ಪಪೀ4ಭ್ಯಸ್‌ ಎಂದಿರುವಾಗ "ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ “ಪಪೀಭ್ಯಃ' 
ಎಂದಾಗುತ್ತದೆ. 

ಉದಾ-ಪಪ್ಯಃ -ಪಂಚಮೀ ಹಾಗೂ ಷಷ್ಟೀ ಏಕವಚನದಲ್ಲಿ ಪಪೀ* ಅಸ್‌ 
ಎಂದಿರುವಾಗ ಯಣಾದೇಶವಾಗಿ ಪಪ್ಯಃ ಎಂದಾಗಿದೆ. 

ಉದಾ-ಪಪ್ಯೋಃ -ಷಷ್ಠೀ ಮತ್ತು ಸಪ್ತಮೀ ವಿಭಕ್ತಿಯ ದ್ವಿವಚನದಲ್ಲಿ ಪಪೀ*ಓಸ್‌ 
ಎಂದಿದ್ದಾಗ ಯಣಾದೇಶವಾಗಿ, ರುತ್ವ-ವಿಸರ್ಗಗಳಾಗಿ ಪಪ್ಯೋಃ ಎಂದಾಗಿದೆ. 

ಉದಾ-ಪಪ್ಯಾಮ್‌ - ಷಷ್ಠೀ ಬಹುವಚನದಲ್ಲಿ ಪಪೀ* ಆಮ್‌ ಎಂದಿರುವಾಗ, 
ಅಂಗಕ್ಕೆ ದೀರ್ಫವಿರೋಣದ್ದರಿಂದ "ನುಟ್‌' ಆಗಮವು ಬಾರದೇ ಯಣಾದೇಶವಾಗಿ 
"ಪಪ್ಯಾಮ್‌' ಎಂದಾಗಿದೆ. 

ಉದಾ-ಪಪೀ - ಸಪ್ತಮೀಯ ಏಕವಚನದಲ್ಲಿ ಪಪೀ* ಇ (ಜಿ) ಎಂದಿದ್ದಾಗ, 
ಸವರ್ಣದೀರ್ಫದಿಂದ ಪಹೀ ಎಂದಾಗುತ್ತದೆ. 

ಉದಾ-ಪಪ್ಯೋಃ -ದ್ವಿವಚನದ ರೂಪವು ಷಷ್ಠೀ ದ್ವಿವಚನದಂತೆ ಆಗುತ್ತದೆ. 

ಉದಾ-ಪಪೀಷು -ಬಹುವಚನದಲ್ಲಿ ಪಪೀ*-ಸು ಎಂದಿದ್ದಾಗ ಷತ್ನಾದೇಶ (ಆದೇಶ- 
ಪ್ರತ್ಯಯಯೋಃ)ದಿಂದ ಪಪೀಷು ಎಂದಾಗಿದೆ. ಇದೇ ರೀತಿಯಾಗಿ ವಾತಪ್ರಮೀ, 
ಯಯೀ, ಮೊದಲಾದ ಶಬ್ದಗಳ ರೂಪಗಳೂ ಇದರಂತೆ ಆಗುತ್ತವೆ. 

ಉದಾ- ಬಹುಶ್ರೇಯಸೀ- ಶ್ರೇಯಸ್ಸನ್ನು ಉಂಟುಮಾಡುವ ಹಲವು ಸ್ತ್ರೀಯರನ್ನು 
ಉಳ್ಳವನು ಯಾವನೋ ಅವನು ಎಂದರ್ಥ. ಇದು ಬಹುವ್ರೀಹಿ ಸಮಾಸವಾಗಿದೆ. 

ಉದಾ-ಬಹುಶ್ರೇಯಸೀ*ಸ್‌(ಸು) ಎಂದಿದ್ದಾಗ, “ಹಲ್‌-ಜ್ಯಾಭ್ಯೋ-ದೀರ್ಫಾತ್‌- 
ಸುತಿಸ್ಯಪ್ಶಕ್ತಂ ಹಲ್‌' ಎಂಬ ಸೂತ್ರದಿಂದ ಅಪೃಕ್ಷವಾದ "ಸ್‌' ಕಾರಕ್ಕೆ ಲೋಪ ಬಂದು 
“ಬಹುಶ್ರೇಯಸೀ' ಎಂದು ರೂಪವಾಗಿದೆ. ಇದು ಈಕಾರಾಂತ ಪುಲ್ಲಿಂಗ ಶಬ್ದ (ಜ್ಯಂತ) 
ವಾಗಿದೆ. 

(ಸದೀ-ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ - 19೮. ಯೂ ಸ್ತಾ *ಖ್ಯೌ ನದೀ (1.4.3) 

ವೃತ್ತಿಃ-ಈತ್‌-ಊತ್‌-ಅನ್ಟೌ ನಿತ್ಯಸ್ತ್ರೀಲಿಂಗೌ ನದೀ ಸಂಜ್ಞೌ ಸಃ 

ವಾ। ಪ್ರಥಮಲಿಂಗಗ್ರಹಣಮ್‌ ಚ ಪೂರ್ವಂ ಸ್ತ್ರ್ಯಾಖ್ಯಸ್ಯ ಉಪಸರ್ಜನತ್ವೇ ಅಪಿ 
ನದೀತ್ಸಂ ವಕ್ತವ್ಯಂ ಇತ್ಯರ್ಥಃ 

ಪ. ಛೇ. - ಯೂ, ಸ್ತ್ರ 'ಖ್ಯೌ ನದೀ 

ಅರ್ಥ- ನಿತ್ಯ ಸ್ತೀಲಿಂಗಗಳಾದ ದೀರ್ಪ “ಈ'ಕಾರಾ೦ತ ಮತ್ತು "ಊ'ಕಾರಾಂತ 
ಶಬ್ದಗಳಿಗೆ ನದೀ ಸಂಜ್ಞೆಯು ಇರುತ್ತದೆ. 

ವಾರ್ತಿಕ - (ವಾ। ಪ್ರಥಮಲಿಂಗಗ್ರಹಣಮ್‌ ಚ) - 


174 ಲಘುಸಿದ್ಧಾಂತ ಕೌಮುದೀ 


ಮೊದಲು (ಅಂದರೆ ಸಮಾಸವಾಗುವದಕ್ಕೆ ಮೊದಲು ಎಂದರ್ಥ) ಯಾವ ಶಬ್ದವು 
ನಿತ್ಯ ಸ್ತೀಲಿಂಗವಾಗಿತ್ತೋ ಅದು ಸಮಾಸದಲ್ಲಿ ಅಪ್ರಾಧಾನ್ಯವನ್ನು ಹೊಂದಿ 
ಲಿಂಗಾಸ್ತೆರವನ್ನು ತಾಳಿದರೂ, ಅದು ಸಮಾಸ ಹೊಂದುವದಕ್ಕೆ ಪೂರ್ವದಲ್ಲಿ ಹೊಂದಿದ 
ನಿತ್ಯ ಸ್ತೀಲಿಂಗ ದ್ವಾರಾ ನದೀ ಸಂಜ್ಞೆಯನ್ನು ಪಡೆಯುತ್ತದೆ. 
ಉದಾ -ಬಹು-ಶ್ರೇಯಸೀ ಎಂಬ ಶಬ್ದದಲ್ಲಿ ಶ್ರೇಯಸೀ ಎಂಬ ಶಬ್ದವು ನಿತ್ಯ 
ಸ್ತೀಲಿ೦ಗವಾಗಿದೆ. ಅನಂತರ ಬಹು ಶಬ್ದದೊಂದಿಗೆ ಸಮಾಸವಾದ ಮೇಲೆ 
೦ಗಾಂತರವನ್ನು ಪಡೆದರೂ (ಬಹ್ವ್ಯಃ ಶ್ರೇಯಸ್ಯಃ ಯಸ್ಯಸಃ ಬಹುಶ್ರೇಯಸೀ ಎಂದು 
ಪುಲ್ಲಿಂಗವನ್ನು ಪಡೆದರೂ) ಪೂರ್ವಾವಸ್ಥೆಯ ನಿತ್ಯ ಸ್ತೀಲಿಂಗದ ನಿಮಿತ್ತಕವಾಗಿ 
ಪಡೆದಿದ್ದ ನದೀ ಸಂಜ್ಞೆಯನ್ನು ಲಿಂಗಾಂತರವನ್ನು ಪೆಡೆದ ಮೇಲೂ "ಕಳೆದು 
ಕೊಳ್ಳುವುದಿಲ್ಲ. 
(ಹ್ರಶ್ವವನ್ನು ವಿಧಿಸುವ ಸೂತ್ರ) 
ಸೂತ್ರ- 196. ಅಂಬಾರ್ಥನದ್ಯೋಹ್ಹ ಸ್ಟಃ (7.3.10೦7) 
ವೃತ್ತಿಃ- ಅಂಬಾರ್ಥಾನಾ೦ ನದ್ಯನ್ನಾನಾಂ ಚ ಪ್ರಸ್ತ ಸ್ಯಾತ್‌ ಸಂಬುದ್ಧೌ| ಹೇ 
ಬಹುಶ್ರೇಯಸಿ! 
ಪ. ಛೇ. - ಅಂಬಾರ್ಥನದ್ಯೋಃ, ಹಸ್ತಃ | 
ಅ. ವೃ. "ಸಂಬುದ್ಧೌ ಚ' ಎಂಬ ಸೂತ್ರದಿಂದ “ಸಂಬುದ್ಧೌ” ಎಂಬ ಪದವು 
ಅನುವೃತ್ತವಾಗುತ್ತದೆ. "ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ. 
ಅರ್ಥ- ಅಂಬಾ (ತಾಯಿ) ಎಂಬ ಅರ್ಥವುಳ್ಳ ಶಬ್ದಗಳ ಮತ್ತು ನದೀ ಸ೦ಜ್ಯಕ 
ಶಬ್ದಗಳ ಅಂಗಕ್ಕೆ (ಕೊನೆಯ ವರ್ಣಕ್ಕೆ) ಸಂಬುದ್ಧಿ ಪರದಲ್ಲಿದ್ದಾಗ ಹ್ರಸ್ತವು ಆದೇಶವಾಗಿ 
ಬರುತ್ತದೆ. ` 
ಉದಾ- ಹೇ ಅಂಬ! 
ಉದಾ - ಹೇ ಬಹುಶ್ರೇಯಸಿ! - ಈ ಶಬ್ದವು ನದೀ ಸಂಜ್ಞೆಯನ್ನು 
ಹೊಂದಿರುವುದರಿಂದ ಅಂತ್ಯದಲ್ಲಿರುವ ಈ ಕಾರಕ್ಕೆ ಹ್ರಸ್ವ ವರ್ಣವಾದ "“ಇ'ಕಾರವು 
ಆದೇಶವಾಗುವುದರಿಂದ ಹ್ರಸ್ವಾಂತವಾದ ಈ ಶಬ್ದದ ಅಂಗದ ಪರದಲ್ಲಿರುವ "ಸ್‌' 
ಕಾರಕ್ಕೆ “"ಏಜ್‌-ಹ್ರಸ್ವಾತ್‌-ಸಂಬುದ್ಧೇಃ' ಎಂಬುದರಿಂದ ಲೋಪವಾಗಿ ಹೇ ಬಹುಶ್ರೇಯಸಿ! 
ಎ೦ದಾಗಿದೆ. 
(ಆಟ್‌-ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 197. ಆಣ್ನದ್ಯಾಃ (7.3.12) 
ವೃತ್ತಿಃ-ನದ್ಯಂತಾತ್‌ ಪರೇಷಾಂ ಜಿತಾ೦ ಆಟ್‌-ಆಗಮಃ 
ಪ. ಛೇ. - ಆಟ್‌, ನದ್ಯಾಃ । 
ಅ. ವ್ಯ. -“ಫೇರ್ಜಿತಿ' ಎಂಬ ಸೂತ್ರದಿಂದ ವಿಭಕ್ತಿ ಮತ್ತು ವಚನ-ವಿಪರಿಣಾಮವಾಗಿ 


ಷಡ್ಗಿಐ' ಪ್ರಕರಣಮ್‌ (ಅ.ಪು) 175 


'ಜಿತಾಂ' ಎಂದು ಅನುವೃತ್ತಿಮಾಡಲಾಗಿದೆ. “ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ 

ಅರ್ಥ- ನದ್ಯಂತ ಅಂಗದ ಪರದಲ್ಲಿರುವ ಜಿತ್‌ (ಜೇ, ಜಸಿ. ಜಸ್‌ ಮತ್ತು ಜಿ) 
ಪ್ರತ್ಯಯಗಳಿಗೆ “ಆಟ್‌' ಆಗಮವು ಬರುತ್ತದೆ. “ಆಟ್‌ ನದ್ಯಾಃ ಎಂಬಲ್ಲಿ “ಆಟ್‌' 
ಆಗಮವು ಬರುತ್ತದೆ. 

'ಆಟ್‌ನದ್ಯಾಃ' ಎಂಬಲ್ಲಿ "ಆಟ್‌'-ನ' "ಟ್‌' ಕಾರಕ್ಕೆ 
"ಯರೋನನುನಾಸಿಕೇ5ನುನಾಸಿಕೋ ವಾ' ಸೂತ್ರದಿಂದ "ಣ್‌' ಕಾರವು ಆದೇಶವಾಗಿ 
ಬಂದಿದೆ. ಇದರ ಉದಾಹರಣೆಯು ಮುಂದಿನ ಸೂತ್ರದಲ್ಲಿ ಸ್ಪಷ್ಟವಾಗುತ್ತದೆ. 

(ವೃದ್ಧಿಯನ್ನು ವಿಧಿಸುವ ಸೂತ್ರ) 
ಸೂತ್ರ- 196. ಆಟಶ್ಚ (6.1೨೦) 

ವೃತ್ತಿಃ-ಆಟಃ ಅಚಿ ಪರೇ ವೃದ್ಧಿರೇಕಾದೇಶಃ ಸ್ಕಾತ್‌। ಬಹುಶ್ರೇಯಸ್ಕೈ। 
ಬಹುಶ್ರೇಯಸ್ಕಾಃ। ಬಹುಶ್ರೇಯಸೀನಾಮ್‌। 

ಪ. ಛೇ. - ಆಟಃ ಚ । 

ಅ. ವೃ. -"ಇಕೋಯಣಚಿ' ಎಂಬ ಸೂತ್ರದಿಂದ "ಅಚಿ' ಎಂಬ ಪದವು “ವೃದ್ದಿರೇಚಿ' 
ಎಂಬ ಸೂತ್ರದಿಂದ ವೃದ್ಧಿಃ ಎಂಬ ಪದವೂ ಅನುವೃತ್ತವಾಗುತ್ತದೆ. “ಏಕಃ 
ಪೂರ್ವಪರಯೋಃ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-'ಆಟ್‌' ಗೆ ಅಜ್‌ ಪರದಲ್ಲಿರುವಾಗ ಪೂರ್ವ ಪರಗಳ ಸ್ಥಾನದಲ್ಲಿ ವೃದ್ಧಿಯು 
ಏಕಾದೇಶವಾಗಿ ಬರುತ್ತದೆ. 

ಉದಾ :-ಬಹುಶ್ರೇಯಸ್ಕೈಇಬಹುಶ್ರೇಯಸೀ--ಆ--ಏ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ 
'ಆಟ್‌' ನ ಪರದಲ್ಲಿ "ಏ'ಕಾರರೂಪವಾದ ಅಚ್‌ ಇರೋಣದ್ದರಿಂದ ವೃದ್ಧಿಯು 
ಏಕಾದೇಶವಾಗಿ ಬಂದು ಬಹುಶ್ರೇಯಸಿ*ಐ ಎಂದಿದ್ದಾಗ ಯಣಾದೇಶ ಬಂದು 
ಬಹುಶ್ರೇಯಸ್ಕೈ ಎಂದಾಗುತ್ತದೆ. 

ಉದಾ-ಬಹುಶ್ರೇಯಸ್ಯಾಃ - ಪಂಚಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ ಜಸಿ 
(ಅಸ್‌). ಜಸ್‌(ಅಸ್‌)ಗಳು ಪರದಲ್ಲಿರುವಾಗ ಅಂದರೆ ಬಹುಶ್ರೇಯಸೀ+ ಅಸ್‌ 
ಎಂದಿರುವಾಗ “ಆಣ್‌ನದ್ಯಾಃ' ಎಂಬುದರಿಂದ ಆಟ್‌ ಬ೦ದು ಬಹುಶ್ರೇಯಸೀ-- 
ಆ4ಅಸ್‌ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ವೃದ್ಧಿ ಆಗಿ "ಸ್‌' ಕಾರಕ್ಕೆ ರುತ್ವ- 
ವಿಸರ್ಗಗಳಾಗಿ, ಬಹುಶ್ರೇಯಸ್ಯಾಃ ಎ೦ದು ರೂಪವು ಸಿದ್ಧವಾಗುತ್ತದೆ. 

ನದ್ಯಂತ ಆಗುವುದರಿಂದ ಆಮ್‌ಗೆ "ನುಟ್‌' ಆಗಮವು ಬಂದು ಷಷ್ಠೀ 
ಬಹುವಚನದಲ್ಲಿ ಬಹುಶ್ರೇಯಸೀ4ನ್‌--ಆಮ್‌-ಬಹುಶ್ರೇಯಸೀನಾಮ್‌ ಎಂದಾಗುತ್ತದೆ. 


(ಆಮ್‌ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ-199೨. ಜಅ*ೇರಾಮ್ನ್ಮದ್ಯಾಮ್ನೀಛ್ಯಃ (7.3.16) 
ವೃತ್ತಿಃ-ನದ್ಯನ್ನಾತ್‌ ಆಬನ್ಮಾತ್‌ “ನೀ'-ಶಬ್ದಾತ್‌ ಚ ಪರಸ್ಯ ಜಕೀಃ ಆಮ್‌! 


176 ಲಘುಸಿದ್ಧಾಂತ ಕೌಮುದೀ 


ಬಹುಶ್ರೇಯಸ್ಕಾಮ್‌। ಶೇಷಂ ಪಪೀವತ್‌। ಅಜ್ಯನ್ನತ್ವಾತ್‌ ಸುಲೋಪಃ-ಅತಿಲಕ್ಷ್ಮೀಃ, 
ಶೇಷಂ ಬಹುಶ್ರೇಯಸೀವತ್‌। ಪ್ರಧೀಃ। 

ಪ. ಛೇ. - ಜೇಃ ಆಮ್‌, ನದೀ, ಆಪ್‌, ನೀಭ್ಯಃ | 

ಅ. ವೃ. -"ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ನದ್ಯನ್ತ, ಆಬನ್ತ ಮತ್ತು "ನೀ' ಶಬ್ದಗಳ ಪರದಲ್ಲಿರುವ "ಜಿ' - ಪ್ರತ್ಯಯಕ್ಕೆ 
ಆಮ್‌ ಆದೇಶವು ಬರುವುದು. 

ಸಪ್ತಮೀ ಏಕವಚನದಲ್ಲಿ, ಬಹುಶ್ರೇಯಸ್ಯಾಮ್‌-ಬಹುಶ್ರೇಯಸೀ* ಇ (ಜಿ) 
ಎಂದಿದ್ದಾಗ ಪ್ರಕೃತ ಸೂತ್ರದಿಂದ “ಆಮ್‌' ಆದೇಶ ಬಂದು ಬಹುಶ್ರೇಯಸೀ4 ಆಮ್‌ 
ಎಂದಿದ್ದಾಗ ಸ್ಥಾನಿವದ್ಭಾವದಿಂದ ಆಮ್‌ಗೆ ಜಿದ್ದದ್ಧಾವ ಬಂದು “ಆಣ್‌ನದ್ಯಾಃ' ಎಂಬ 
ಸೂತ್ರದಿಂದ "ಆಟ್‌' ಆಗಮವು ಬಂದು ಬಹುಶ್ರೇಯಸೀ4 ಆ4-ಆಮ್‌ ಎಂದಾಗುತ್ತದೆ. 
“ಆಟಶ್ಚ' ಸೂತ್ರದಿಂದ ಆ*ಆಮ್‌ ಗಳಿಗೆ ವೃದ್ಧಿ ಬಂದು ಆಮ್‌ ಎಂದಾಗುತ್ತದೆ. 
ಬಹುಶ್ರೇಯಸೀ* ಆಮ್‌ ಎಂದಿದ್ದಾಗ ಯಣ್‌ ಸಂಧಿಯಾಗಿ “ಬಹುಶ್ರೇಯಸ್ಕಾಮ್‌' 
ಎಂದಾಗುತ್ತದೆ. ಇದರ ಉಳಿದ ರೂಪಗಳು ಪಪೀ ಶಬ್ಬದಂತೆ ಆಗುತ್ತವೆ. 

ಉದಾ -ಅತಿಲಕ್ಷ್ಮೀಃ - (ಲಕ್ಷ್ಮೀಯನ್ನು ಮೀರಿದ ಪುರುಷನು ಎಂದರ್ಥ. ಈ 
ಶಬ್ದವು “ಜ್ಯನ್ನ'ವಾಗದಿರುವುದರಿ೦ಂದ (ಜೀಪ್‌, ಜೇಷ್‌, ಜೇನ್‌ ಇವುಗಳಲ್ಲಿ 
ಯಾವುದೊಂದನ್ನೂ ಅಂತವಾಗಿ ಪಡೆಯದೆ ಇರುವುದರಿಂದ) "ಹಲ್‌- 
ಜ್ಯಾಭ್ಯೋದೀರ್ಫಾತ್‌ ಸುತಿಸಿ ಅಪೃಕ್ಷಂ ಹಲ್‌' ಎಂಬುದರಿಂದ "ಸು' ದ "ಸ್‌'ಕಾರಕ್ಕೆ 
ಲೋಪವು ಬಾರದೆ ರುತ್ವ ವಿಸರ್ಗಗಳಾಗಿ “ಅತಿಲಕ್ಷ್ಮೀಃ' ಎಂದಾಗಿದೆ. ಅತಿ ಲಕ್ಷ್ಮೀ 
ಶಬ್ದದ ಉಳಿದ ರೂಪಗಳು ಬಹುಶ್ರೇಯಸೀ ಶಬ್ದದಂತೆ ಆಗುತ್ತವೆ. 

ಅತಿಕ್ರಾಂತಃ ಲಕ್ಷ್ಮೀಮ್‌ ಎಂಬ ವಿಗ್ರಹದಲ್ಲಿ “ಅತ್ಯಾದಯಃ ಕ್ರಾಂತಾದ್ಯರ್ಥೇ 
ದ್ವಿತೀಯಯಾ' ಎಂಬ ವಾರ್ತಿಕದಿಂದ ಸಮಾಸವಾದ ಮೇಲೆ, ಸಿದ್ಧವಾಗುವ ಅತಿಲಕ್ಷ್ಮೀಃ 
ಎಂಬ ಶಬ್ದದಲ್ಲಿ ಅಂತರ್ಗತವಾದ ಲಕ್ಷ್ಮೀ ಶಬ್ದಕ್ಕೆ ನದೀ ಸಂಜ್ಞೆಯು ಇರುತ್ತದೆ. 
ಯಾಕೆಂದರೆ ಲಕ್ಷ್ಮೀ ಶಬ್ದವು ಸಮಾಸದ ಪೂರ್ವದಲ್ಲಿ ನಿತ್ಯ ಸ್ತೀಲಿಂಗವಾಗಿದೆ. 
ಸಮಾಸವಾದ ಮೇಲೆ ಪುಲ್ಲಿಂಗದ ರೂಪವನ್ನು ಪಡೆದು ಗೌಣವಾದರೂ ಪ್ರಥಮ 
ಲಿಂಗ ಗ್ರಹಣದ್ದಾರಾ ನದೀ ಸಂಜ್ಞೆಯು ಬಂದೇ ಬರುತ್ತದೆ. ಆದ್ದರಿಂದ ನದೀ ಸಂಜ್ಞೆ 
ಇದ್ದಾಗ ಆಗುವ ಎಲ್ಲ ಕಾರ್ಯಗಳು ಆಗುತ್ತವೆ. 

ಉದಾ- ಪ್ರಧೀಃ -(ವಿಶೇಷವಾಗಿ ಮನನ ಮಾಡುವವನು ಎಂದರ್ಥ) - ಪ್ರಥಮಾ 
ಏಕವಚನದಲ್ಲಿ, ಪ್ರಧೀ*ಸ್‌(ಸು) ಎಂದಿದ್ದಾಗ, "ಸ್‌'ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ 
ಪ್ರಧೀಃ ಎಂದಾಗಿದೆ. ಇದು ಅಜ್ಯನ್ತವಾಗಿರುವುದರಿಂದ po ಕಾರಕ್ಕೆ ಲೋಪವು 
ಬಂದಿಲ್ಲ. 

ಪ್ರಧ್ಯಾಯತಿ ಇತಿ ಪ್ರಧೀಃ ಪ್ರಪೂರ್ವಕ ಧ್ಯ 4 ಚೆಂತಾಯಾಂ ಎಂಬ ಧಾತುವಿಗೆ 
ಧ್ಯಾಯತೇಃ ಸಂಪ್ರಸಾರಣ೦ಚ ಎಂಬುದರಿಂದ "ಕ್ವಿಪ್‌' ಪ್ರತ್ಯಯವು ಬಂದು 


ಹಡ್ಗಿಣ್ಗ್‌ ಪ್ರರರಣಮ್‌ (ಅ.ಪ) 177 


ಸರ್ವಾಪಹಾರಿಯಾದ್ದರಿಂದ ಲೋಪವಾಗಿ, "ಯ' ಕಾರಕ್ಕೆ ಸಂಪ್ರಾಸಾರಣವು ಆಗಿ, 
ಪ್ರ*ಧ್‌ಇ4ಐ4+ಎಂದಿರುವಾಗ "ಸಂಪ್ರಸಾರಣಾಚ್ಜ' ಎಂಬುದರಿಂದ “ಐ'ಕಾರಕ್ಕೆ 
ಪೂರ್ವರೂಪ ಆದೇಶವಾಗಿ “ಹಲಃ' ಎಂಬ ಸೂತ್ರದಿಂದ ಹ್ರಸ್ವ "ಇ'ಕಾರಕ್ಕೆ ದೀರ್ಫವಾಗಿ 
- "ಪ್ರಧೀಃ' ಎಂದು ರೂಪವು ಸಿದ್ಧವಾಗುತ್ತದೆ. 
(ಇಯಜ”್‌ - ಉವಜ್‌ - ಆದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 2೦೦. ಅಟಿ ಶ್ನು-ಧಾತು-ಭ್ರುವಾಂ ಯ್ವೋರಿಯಜುವಣ (6.4.77) 

ವೃತ್ತಿಃ- ಶ್ನು-ಪ್ರತ್ಯಯಾಂತಸ್ಯ ಇ-ವರ್ಣ-ಉ-ವರ್ಣಾಂತಸ್ಯ ಧಾತೋಃ ಭ್ರೂ- 
ಇತ್ಯಸ್ಯ ಚ ಅಜ್ಗಸ್ಯ ಇಯಜುವಜೌ ಸ್ವಃ ಅಜಾದೌ ಪ್ರತ್ಯಯೇ ಪರೇ। ಇತಿ ಪ್ರಾಪ್ತೇ- 

ಪ. ಛೇ. - ಅಚಿ, ಶ್ನು-ಧಾತು-ಭ್ರುವಾಂ, ಯ್ವೋಃ, ಇಯಜ್‌-ಉವಜೌ। 

ಅ. ವೃ. -"ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ । 

ಅರ್ಥ- ಅಜಾದಿ ಪ್ರತ್ಯಯವು ಪರದಲ್ಲಿದ್ದಾಗ "ಶ್ಲು' ಪ್ರತ್ಯಯಾಂತ ಅಂಗದ, "ಇ' 
ವರ್ಣಾಂತ ಮತ್ತು "ಉ' ವರ್ಣಾಂತ ಧಾತುರೂಪ ಅಂಗದ, ಹಾಗೆಯೇ “ಪ್ರಧೀ' 
ಮತ್ತು "ಭೂ) ರೂಪ ಅಂಗದ ಅಂತ್ಯ ವರ್ಣಗಳಾದ "“ಇ'ಕಾರ, "ಉ'ಕಾರಗಳ 
ಸ್ಥಾನಗಳಲ್ಲಿ ಕ್ರಮವಾಗಿ “ಇಯಜ್‌' ಮತ್ತು "ಉವಜ್‌' - ಆದೇಶಗಳು ಬರುತ್ತವೆ. 

ಉದಾ - ಪ್ರಧ್ಯೌ- ಪ್ರಥಮಾ- ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ - 
ಪ್ರಧೀ*ಔ ಎಂದಿದ್ದಾಗ "ಅಜಾದಿ' ಪ್ರತ್ಯಯವು ಪರದಲ್ಲಿದೆ. “ಈ' ಕಾರವು “ಇ'ವರ್ಣಾಂತ 
ಧಾತುವಿನ ಅಂಗದ ಅಂತ್ಯದಲ್ಲಿದೆ. ಇಂತಹ “ಈ' ಕಾರದ ಸ್ಥಾನದಲ್ಲಿ “ಇಯಜ್‌' 
ಆದೇಶವು ಪ್ರಾಪ್ತವಾಗಲು ಮುಂದಿನ ಸೂತ್ರವು ಪ್ರವೃತ್ತವಾಗುತ್ತದೆ. 

(ಯಣಾದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 2೦1. ಏರನೇಕಾಚೋ*ಸಂಯೋಗಫೂರ್ವಸ್ಯ(6.4.582) 

ವೃತಿಃ-ಧಾತು-ಅವಯವ-ಸಂಯೋಗಪೂರ್ವೋ ನ ಭವತಿ ಯಃ ಇ-ವರ್ಣಃ, 
ತದನ್ನಃ ಯಃ ಧಾತುಃ ತದನ್ನಸ್ಯ ಅನೇಕಾಚಃ ಅಜ್ಞಸ್ಯ ಯಣ್‌ ಸ್ಯಾತ್‌ ಅಜಾದೌ 
ಪ್ರತ್ಯಯೇ। ಪ್ರಧ್ಯೌ ಪ್ರಧ್ಯಃ। ಪ್ರಧ್ಯಮ್‌। ಪ್ರಧ್ಯೌ ಪ್ರಧ್ಯಃ। ಪ್ರಧ್ಯಿ । ಶೇಷಂ ಪಪೀವತ್‌। 
ಏವಂ ಗ್ರಾಮಣೀಃ ಜೌ ತು ಗ್ರಾಮಣ್ಯಾಮ್‌। ಅನೇಕಾಚಃ ಕಿಮ್‌- ನೀಃ ನಿಯೌ। 
ನಿಯಃ ಅಮಿ,ಶಸಿ ಚ ಪರತ್ವಾತ್‌ ಇಯಜ್‌। ನಿಯಮ್‌। ನಿಯೌ। ನಿಯಃ। ಜೌೇಃ 
ಆಮ್‌, ನಿಯಾಮ್‌। ಅಸಂಯೋಗಪೂರ್ವಸ್ಯ ಕಿಮ್‌? ಸುಶ್ರಿಯೌ। ಯವಕ್ರಿಯೌ। 

ಪ. ಛೇ. - ಏಃ, ಅನೇಕಾಚಃ, ಅಸಂಯೋಗ-ಪೂರ್ವಸ್ಯ । 

ಅ.ವೃ. -“ಇಣೋಯಣ್‌' ಎಂಬ ಸೂತ್ರದಿಂದ "ಯಣ್‌' ಎಂಬ ಪದವು ಮತ್ತು 
“ಅಚಿ-ಶ್ನುಧಾತು-ಭ್ರುವಾಂ ಯ್ಹೋರಿಯಜುವಜೌ'(6.4.77) ಎಂಬ ಸೂತ್ರದಿಂದ "ಅಚಿ' 
ಎಂಬ ಪದವು ಹಾಗೂ "ಏಕದೇಶವಾದ ಧಾತು' ಎಂಬ ಪದವನ್ನು ಷಷ್ಯ್ಯಂತವಾಗಿ 
ವಿಪರಿಣಾಮಗೊಳಿಸಿದ ನ೦ತರ ಅನುವೃತ್ತಿ ಮಾಡಲಾಗಿದೆ. 


178 ಲಘುಸಿದ್ಧಾಂತ ಕೌಮುದೀ 


ಅರ್ಥ- ಧಾತ್ವವಯವವಾದ, ಸ೦ಯೋಗವನ್ನು ಪೂರ್ವವಾಗಿ ಇಲ್ಲದೇಯೂ 
ಇರುವ, ಯಾವ “ಇ'ವರ್ಣಾನ್ರವಾದ ಧಾತುವಿದೆಯೋ, ಅದರ ಅನ್ನದಲ್ಲಿ "ಅನೇಕಾಚ್‌' 
ಆಗಿಯೂ ಇರುವ ಅಂಗದ ಅಂತ್ಯವರ್ಣವಾದ ಇ ಕಾರಕ್ಕೆ ಅಜಾದಿ ಪ್ರತ್ಯಯವು 
ಪರವಾದಾಗ "ಯಣ್‌' (ಯ್‌) ಆದೇಶವಾಗಿ ಬರುತ್ತದೆ. 
1. ಉದಾ- ಪ್ರಧ್ಯೌ ಪ್ರಥಮಾ-ದ್ವಿವಚನದಲ್ಲಿ - ಪ್ರಧೀ*ಔ ಎಂದಿದ್ದಾಗ ಪ್ರಕೃತ 
ಸೂತ್ರದಿಂದ “ಇಯಜ್‌”' ಬಾಧಿತವಾಗಿ "ಯಣ್‌' (ಯ್‌)-ಆದೇಶವು ಬಂದು 
“ಪ್ರಧ್ಯೌ' ಎಂದಾಗಿದೆ. 
2. ಉದಾ- ಪ್ರಧ್ಯಃ- ಪ್ರಥಮಾ, ದ್ವಿತೀಯಾ, ಬಹುವಚನದಲ್ಲಿ ಮತ್ತು ಪಂಚಮೀ, 
ಷಷ್ಠೀ, ಏಕವಚನಗಳಲ್ಲಿ (ಅಂದರೆ ಜಸ್‌, ಶಸ್‌, ಜಸಿ ಮತ್ತು ಜಸ್‌ ಈ 
ನಾಲ್ಕು ಸ್ಥಳಗಳಲ್ಲಿ) ಪ್ರಕೃತ ಸೂತ್ರದಿಂದ ಪ್ರಧೀ*ಅಸ್‌ ಎಂದಾಗಿ "ಯಣ್‌' 
ಸಂಧಿಯಿಂದ "ಪ್ರಧ್ಯಸ್‌' ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಪ್ರಧ್ಯಃ 
ಎಂದಾಗುತ್ತದೆ. 
3. ಉದಾ-ಪ್ರಧ್ಯಮ್‌ ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ - ಪ್ರಧೀ4ಅಮ್‌ ಎಂದಿರುವಾಗ 
ಪ್ರಕೃತ ಸೂತ್ರವು "ಇಯಜ್‌' ಅನ್ನು ಬಾಧಿಸಿ "ಯಣ್‌'(ಯ್‌) ಅನ್ನು 
ವಿಧಿಸಿರುವುದರಿಂದ, "ಯಣ್‌'(ಯ್‌) ಆದೇಶವಾಗಿ "ಪ್ರಧ್ಯಮ್‌' ಎಂದಾಗಿದೆ. 
4. ಉದಾ- ಪ್ರಥಮಾ, ದ್ವಿತೀಯಾ ಬಹುವಚನ ಮತ್ತು ಪಂಚಮೀ ಷಷ್ಠೀ, ಏಕವಚನಗಳ 
ರೂಪವನ್ನು ಕ್ರ. ಸಂ. 2ರಲ್ಲಿ ತೋರಿಸಲಾಗಿದೆ. 
5. ಉದಾ- ಪ್ರಧೀ:- ಸಪ್ತಮೀ ಏಕವಚನದಲ್ಲಿ -ಪ್ರಧೀ *ಇ (ಜಿ) ಎಂದಿದ್ದಾಗ 
ಪ್ರಕೃತ ಸೂತ್ರದಿಂದ ಯಣಾದೇಶವಾಗಿ ಪ್ರಧ್ಯಿ ಎಂದಾಗುತ್ತದೆ. 
ಸೂಚನೆ:-ಈ ಶಬ್ದದ ಉಳಿದ ರೂಪಗಳು ಪಪೀ ಶಬ್ದದಂತೆ ಆಗುತ್ತವೆ. ಇದೇ 
ರೀತಿಯಾಗಿ "ಗ್ರಾಮಣೇಃ' ಎಂಬ ಶಬ್ದವೂ ನಿಷ್ಟನವಾಗಿರುತ್ತದೆ. " 
ಉದಾ-ಗ್ರಾಮಣೇಃ- ಪ್ರಥಮಾ ಏಕವಚನದಲ್ಲಿ - ಗ್ರಾಮಣೀ*ಸ್‌ (ಸು) ಎಂದಿದ್ದಾಗ 
ಇದು ಅಜ್ಯಂತವಾಗಿರುವದರಿಂದ “ಸಾ ಕಾರಕ್ಕೆ ಲೋಪವು ಬಾರದೇ ರುತ್ವ- 
ವಿಸರ್ಗಗಳಾಗಿ “ಗ್ರಾಮಣೇಃ' ಎಂದಾಗುತ್ತದೆ. 

ಉದಾ- ಗ್ರಾಮಣ್ಯಾಮ್‌ - ಸಪ್ತಮೀ ಏಕವಚನದಲ್ಲಿ - ಗ್ರಾಮಣೇ-(ಜಿ) 
ಎಂದಿದ್ದಾಗ “ಜೇರಾಮ್ನದ್ಯಾಮ್ನೀಭ್ಯಃ' ಎಂಬುದರಿಂದ 'ಜಿ' ಗೆ “ಆಮ್‌' ಆದೇಶವಾಗಿ 
ಗ್ರಾಮಣೀ--ಆಮ್‌ ಎಬದಿದ್ದಾಗ "ಯಣ್‌'(ಯ್‌) ಆದೇಶವಾಗಿ "ಗ್ರಾಮಣ್ಯಾಮ್‌' 
ಎಂದಾಗುತ್ತದೆ. 

ಅನೇಕಾಚ್‌ ಎಂದು ಏಕೆ ಹೇಳಿದ್ದಾರೆ? ಅಂದರೆ ಇದಕ್ಕೆ ಸಮಾಧಾನವನ್ನು ಈ 
ಉದಾಹರಣೆಗಳ ಮೂಲಕ ತಿಳಿಸಿರುವರು. 

1. ಉದಾ-ನೀಃ- ಪ್ರಥಮಾ ಎಕವಚನದಲ್ಲಿ-ನೀ4ಸ್‌ (ಸು) ಎಂದಿದ್ದಾಗ, ಇದು 
ಜ್ಯಂತವಾಗದಿರುವುದರಿ೦ದ “ಹಲ್‌-ಜ್ಯಾಭ್ಯೋ-ದೀರ್ಫಾತ್‌ ಸುತಿಸಿ ಅಪೃಕ್ಷಂ ಹಲ್‌' 


ಹಡ್ಗಿಲ್‌ ಪ್ರಕರಣಮ್‌ (ಅ.ಪು) 179 


ಎ೦ಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪವು ಬಾರದೇ, ರುತ್ವ-ವಿಸರ್ಗಗಳಾಗಿ ನೀಃ 
ಎಂದಾಗಿದೆ (ಇದು ಈ ಪ್ರಶ್ನೆಗೆ ಉತ್ತರವಲ್ಲ. ಕ್ರಮವನ್ನು ಅನುಸರಿಸಿ ಈ 
ಉದಾಹರಣೆಯನ್ನು ಮೊದಲು ಹೇಳಲಾಗಿದೆ. ನೀಯೌ-ಎಂಬುದೇ ಈ ಪ್ರಶ್ನೆಗೆ 
ಉತ್ತರವಾಗಿದೆ. ಅದನ್ನು ಕ್ರ. ಸಂ. 2 ರಲ್ಲಿ ತಿಳಿಸಲಾಗಿದೆ). 

2. ಉದಾ- ನಿಯೌ- ಪ್ರಥಮಾ ದ್ವಿವಚನದಲ್ಲಿ ನಿಯೌ-ಎಂಬುದೇ ಈ ಪ್ರಶ್ನೆಗೆ 
ಉತ್ತರವಾಗಿದೆ. ನಿ* ಔ ಎಂದಿದ್ದಾಗ ಇದು ಅನೇಕಾಚ್‌ ಆಗದಿರುವುದರಿಂದ ಪ್ರಕೃತ 
ಸೂತ್ರದಿಂದ ಯಣಾದೇಶವು ಬಾರದೇ ಪೂರ್ವಸೂತ್ರದಿ೦ದ "ಇಯಜ್‌' ಆದೇಶವು 
ಬಂದು ನ್‌*ಇಯ್‌+ಔ="ನಿಯೌ' ಎಂದಾಗುತ್ತದೆ. (ಅನೇಕಾಚ್‌ ಎಂದು ಏಕೆ 
ಹೇಳಿದ್ದಾರೆ? ಎಂಬ ಪ್ರಶ್ನೆಗೆ ಇದು ಉತ್ತರವಾಗಿದೆ). 

[ವಿವರಣೆ-ನೀ4ಔ ಎಂದಿದ್ದಾಗ “ಇಕೋ ಯಣಚಿ' ಎಂಬುದರಿಂದ ಯಣಾದೇಶವು 
ಪಾಪ್ರವಾಗಲು, ಅದನ್ನು ಬಾಧಿಸಿ ಪೂರ್ವಸವರ್ಣದೀರ್ಪವು ಪ್ರಾಪ್ತವಾಗಲು, 
"ದೀರ್ಫಾಜ್ಞಸಿಚ' ಎಂಬುದರಿಂದ ಇದರ ನಿಷೇಧವು ಪ್ರಾಪ್ತವಾಗಿ ಪುನಃ ಯಣಾದೇಶವು 
ಪ್ರಾಪ್ತವಾಗಲು, ಇದನ್ನು ಬಾಧಿಸಿ “ಅಚಿ ಶ್ನು-ಧಾತು-ಭ್ರುವಾಂ ಯ್ವೋರಿಯಜುವಜ್‌ೌ 
(6.4.77) ಎಂಬ ಸೂತ್ರದಿಂದ "ಇಯಜ್‌' ಆದೇಶವು ಬರುತ್ತದೆ.] 

ಪ್ರಥಮಾ ಮತ್ತು ದ್ವಿತೀಯಾ ಬಹುವಚನಗಳಲ್ಲಿಯೂ ಅಂದರೆ, ಜಸ್‌ ಮತ್ತು 
ಶಸ್‌ ಗಳಲ್ಲಿಯೂ ಹಿಂದಿನಂತೆ “ಇಯಜ್‌' ಆದೇಶವಾಗಿ ಬಂದು ನಿಯಃ ರೂಪವು 
ನಿಷ್ಪನ್ನವಾಗಿದೆ. (ಇದರ ಪ್ರಕ್ರಿಯೆಯನ್ನು ಕೆಳಗೆ ಕೊಡಲಾಗಿದೆ). 

ಉದಾ- ನಿಯಮ್‌- ದ್ವಿತೀಯಾ ಏಕವಚನದಲ್ಲಿ (ನಿಯಮ್‌)=ನೀ4ಅಮ್‌ 
ಎ೦ದಿದ್ದಾಗ, "ಅಮಿಪೂರ್ವಃ'(6.1.107) ಎಂಬುದರಿಂದ ಪೂರ್ವರೂಪವು 
ಪ್ರಾಪ್ತವಾಗಲು, ಪ್ರಕೃತ ಸೂತ್ರವು ಪರಸೂತ್ರವಾದ್ದರಿಂದ, ಅದನ್ನು ಬಾಧಿಸಿ “ಅಜಿ 
ಶ್ನು-ಧಾತು-ಭ್ರುವಾಂ ಯ್ಲೋರಿಯಜುವಜೌ” (6.4.77) ಎಂಬ ಸೂತ್ರದಿಂದ, “ಇಯಜ್‌' 
ಆದೇಶವು ಬಂದು ನ್‌4ಇಯ್‌4ಅಮ್‌=ನಿಯಮ್‌ ಎಂದಾಗಿದೆ. 

ಉದಾ- ನಿಯಃ- ದ್ವಿತೀಯಾ ಬಹುವಚನದಲ್ಲಿ, ನಿಯಃ= ನೀ4ಅಸ್‌ (ಶಸ್‌) 
ಎಂದಿದ್ದಾಗ,“ಪ್ರಥಮಯೋಃಪೂರ್ವಸವರ್ಣಃ'ಎಂಬುದರಿ೦ಂದ ಪೂರ್ವ ಸವರ್ಣ 
ದೀರ್ಪವು ಪ್ರಾಪ್ತವಾಗಲು, ಪರವಾದ್ದರಿಂದ ಅದನ್ನು ಬಾಧಿಸಿ “ಇಯಜ್‌' ಆದೇಶವು 
ಬಂದು ನ್‌4ಇಯ್‌-ಅಸ್‌ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ನಿಯಃ 
ಎಂದಾಗಿದೆ. 

ಉದಾ-ನಿಯಾಮ್‌ - ಸಪ್ತಮೀ ಏಕವಚನದಲ್ಲಿ (ನಿಯಾಮ್‌)=ನೀ4ಇ (ಜಿ) 
ಎಂದಿದ್ದಾಗ “ಜೇರಾಮ್ನದ್ಯಾಮ್ನೀಭ್ಯಃ' ಎಂಬುದರಿಂದ "ಆಮ್‌' ಆದೇಶವಾಗಿ ನೀ4ಆಮ್‌ 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ "ಇಯಜ್‌' ಆದೇಶವಾಗಿ ನ್‌. ಇಯ್‌.--ಆಮ್‌ಐ 
ನಿಯಾಮ್‌ ಎಂದಾಗಿದೆ. 

“ಅಸಂಯೋಗಪೂರ್ವಸ್ಯ' ಎಂದು ಏಕೆ ಹೇಳಿರುವರು? ಅಂದರೆ ಇದಕ್ಕೆ 


180 ಲಘುಸಿದ್ಧಾಂತ ಕೌಮುದೀ 


ಸಮಾಧಾನವನ್ನು ಈ ಉದಾಹರಣೆಗಳ ಮೂಲಕ ತಿಳಿಸುವರು. 

ಸುಶ್ರಿಯೌ ಮತ್ತು ಯವಕ್ರಿಯೌ ಎಂಬ ಎರಡರಲ್ಲೂ ಶ್ರೀ ಮತ್ತು ಕ್ರೀ ಇವೆರಡರ 
ಅಂತ್ಯವರ್ಣವಾದ ಈ ಕಾರದ ಪೂರ್ವದಲ್ಲಿ ಸಂಯುಕ್ತಾಕ್ಷರಗಳು ಇರುವುದರಿಂದ 
ಅಸ೦ಯೋಗ ಪೂರ್ವವಾಗಿಲ್ಲಾ. ಆದ್ದರಿ೦ದ ಯಣಾದೇಶವು ಬಾರದೇ "ಇಯಜ್‌' 
ಆದೇಶ ಬ೦ದು ಈ ರೂಪಗಳು ಸಿದ್ದವಾಗಿವೆ. 


(ಗತಿ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 2೦೭. ಗತಿಶ್ಚ (1.4.6೦) 

ವೃತ್ತಿಃ-ಪ್ರಾದಯಃ ಕ್ರಿಯಾಯೋಗೇ ಗತಿಸಂಜ್ಞಾ ಸ್ಕುಃ। 

ವಾ। ಗತಿ-ಕಾರಕೇತರ-ಪೂರ್ವಪದಸ್ಯ ಯಣ್‌ ನೇಷ್ಯತೇ। ಶುದ್ಧಧಿಯೌ। 

ಪ. ಛೇ. - ಗತಿಃ, ಚ । 

ಅ. ವ್ಯ. -ಪ್ರಾದಯಃ ಎಂಬ ಸೂತ್ರದಿಂದ ಪ್ರಾದಯಃ ಎಂಬ ಪದವು, "ಉಪಸರ್ಗಾಃ 
ಕ್ರಿಯಾಯೋಗೇ' ಎಂಬುದರಿಂದ ಕ್ರಿಯಾಯೋಗೆ ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ- ಪ್ರ. ಪರಾ ಮೊದಲಾದ ಶಬ್ದಗಳಿಗೆ ಕ್ರಿಯಾಯೋಗವಿದ್ದಾಗ ಗತಿ 
ಸಂಜ್ಞೆಯನ್ನು ಪಡೆಯುತ್ತವೆ. 

ವಾರ್ತಿಕ -ವಾ। ಗತಿ-ಕಾರಕೇತರ-ಪೂರ್ವಪದಸ್ಯ ಯಣ್‌ ನೇಷ್ಯತೇ। - 

ಗತಿ ಮತ್ತು ಕಾರಕ ಇವುಗಳಿಗಿಂತ ಭಿನ್ನವಾದ ಪೂರ್ವ ಪದಕ್ಕೆ 
ಯಣಾದೇಶವಿರುವದಿಲ್ಲ. 

ಉದಾ - ಶುದ್ಧಧೀಃ ಎಂಬ ಶಬ್ದದಲ್ಲಿ ಶುದ್ಧ ಎಂಬ ಪದವು ಗತಿಯೂ ಅಲ್ಲ, 
ಕಾರಕವೂ ಅಲ್ಲ. ಆದ್ದರಿಂದ ಶುದ್ಧಧೀ4ಔ ಎಂದಿದ್ದಾಗ ಯಣಾದೇಶವು ಬಾರದೇ 
“ಇಯಜ್‌' ಆದೇಶವು ಬಂದು ಶುದ್ಧಧಿಯೌ ಎಂದಾಗಿದೆ. (ಇದು ಪ್ರಥಮಾ ಮತ್ತು 
ದ್ವಿತೀಯಾ ವಿಭಕ್ತಿಗಳ ದ್ವಿವಚನ ರೂಪವಾಗಿದೆ. 

(ಯಣ್‌-ನಿಷೇಧವನ್ನು ವಿಧಿಸುವ ಸೂತ್ರ) 
ಸೂತ್ರ- ೭೦3. ನ ಛೂ ಸುಧಿಯೋಃ (6.4.85) 

ವೃತ್ತಿೀ-ಏತಯೋಃ ಅಚಿ ಸುಪಿ ಯಣ್‌ ನ। ಸುಧಿಯೌ। ಸುಧಿಯಃ, ಇತ್ಯಾದಿ! 
ಸುಖಮಿಚ್ಛತಿ ಇತಿ ಸುಖೀಃ ಸುತಂ ಇಚ್ಛತಿ ಇತಿ ಸುತೀಃ ಸುಖ್ಯೌ, ಸುತೌ ಸುಖ್ಯುಃ, 
ಸುತ್ಯುಃ ಶೇಷಂ ಸುಧೀವತ್‌। ಶಂಭುಃ ಹರಿವತ್‌। ಏವಂ ಭಾನ್ವಾದಯಃ। 

ಅ. ವೃ.-“ಅಚಿ ಶ್ನು ಧಾತುಭ್ರುವಾ೦ ಯ್ವೋರಿಯಜುವಔ' ಎಂಬುದರಿಂದ “ಅಚಿ' 
ಎಂಬ ಪದವು "ಓಃ ಸುಪಿ' ಎ೦ಬ ಸೂತ್ರದಿಂದ "ಸುಪಿ' ಎ೦ಬ ಪದವು “ಇಣೋಯಣ್‌' 
ಎಂಬುದರಿಂದ ಯಣ್‌ ಎ೦ಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ-ಭೂ ಮತ್ತು ಸುಧೀ ಶಬ್ದಗಳಿಗೆ ಅಜಾದಿಯಾದ “ಸುಪ್‌' ಪ್ರತ್ಯಯವು 
ಪರದಲ್ಲಿದ್ದಾಗ ಯಣಾದೇಶವು ಬರುವುದಿಲ್ಲ. 


ಷಡ್ಲಿಣ್ಸ್‌ ಪ್ರಕರಣಮ್‌ (ಅ.ಪು) 181 


ಉದಾ-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ ದ್ವಿಚನದಲ್ಲಿ-ಸುಧೀ4ಔ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ ಯಣಾದೇಶವು ಬಾರದೇ “ಇಯಜ್‌' ಆದೇಶವಾಗಿ, 
ಸುಧ್‌-ಇಯ್‌.ಔ-ಸುಧಿಯೌ ಎಂದಾಯಿತು. (ಈ ಶಬ್ದಕ್ಕೆ ಉತ್ತಮ ಚಿಂತನೆ 
ಮಾಡುವವನು ಎಂದರ್ಥ). ಇದರಂತೆ ಸುಧಿಯಃ ಮೊದಲಾದವುಗಳು ನಿಷ್ಠನ್ನ- 
ವಾಗುತ್ತವೆ. 

ಸುಖೀಃ - ಎಂದರೆ ಸುಖವನ್ನು ಇಚ್ಛಿಸುವವನು ಎಂದರ್ಥ. ಸುತೀಃ ಎಂದರೆ 
ಮಗನನ್ನು ಇಚ್ಛಿಸುವವನು ಎಂದರ್ಥ. ಈ ಎರಡೂ ಶಬ್ದಗಳು ಈಕಾರಾಂತಗಳಾಗಿವೆ. 
ಈಕಾರವು ಜ್ಯಂತವಲ್ಲ. 

ಸುಖ ಶಬ್ದದ ಮೇಲೆ "ಕ್ಯಚ್‌' ಪ್ರತ್ಯಯ ಬಂದು, ಸುಖ. ಕೃಚ್‌(ಯ) -ಸುಖಯ 
ಎಂದಾಗಿ, ಅದಕ್ಕೆ ಧಾತುಸಂಜ್ಞೆ ಬಂದು, "ಕೃಚಿ ಚ' ಸೂತ್ರದಿಂದ ಪೂರ್ವದಲ್ಲಿರುವ 
ಅ-ಕಾರಕ್ಕೆ "ಈ' ಕಾರ ಬಂದು, ಸುಖೀಯ ಎಂದಾಗುತ್ತದೆ. ಇದರಮೇಲೆ ಕ್ವಿಪ್‌ 
ಪ್ರತ್ಯಯ ಬಂದು, ಸರ್ವಾಪಹಾರಲೋಪವಾಗಿ, "ಅತೋಲೋಪಃ' ಎಂಬುದರಿಂದ 
ಸುಖೀಯ ಎಂಬಲ್ಲಿರುವ ಯ ಕಾರೋತ್ತರವರ್ತಿ ಅ ಕಾರಕ್ಕೆ ಲೋಪ ಬಂದು, 
"ಲೋಪೋವ್ಯೋರ್ವಲಿ' ಎಂಬುದರಿಂದ "ಯ' ಕಾರಕ್ಕೂ ಲೋಪ ಬಂದು ಸುಖೀ 
ಎಂಬ ಪ್ರಾತಿಪದಿಕವಾಗುತ್ತದೆ. ಈಗ ಪ್ರಥಮೈಕವಚನದಲ್ಲಿ ಸುಖೀ ಸ್‌ (ಸು) 
ಎ೦ದಿದ್ದಾಗ, ರುತ್ವ-ವಿಸರ್ಗಗಳಿಂದ ಸುಖೀಃ ಎಂದು ರೂಪವಾಗುತ್ತದೆ. ಇದೇ 
ರೀತಿಯಲ್ಲಿ ಸುತೀಃ ಎಂಬ ಶಬ್ದವೂ ನಿಷ್ಟನ್ನವಾಗುತ್ತದೆ. 

ಪ್ರಥಮಾ ಮತ್ತು ದ್ವಿತೀಯಾ ದ್ವಿವಚನಗಳಲ್ಲಿ- ಸುಖಿ-ಔ ಎಂದಿದ್ದಾಗ 
'ಏರನೇಕಾಚೋತಸಂಯೋಗಪೂರ್ವಸ್ಯ' ಎಂಬುದರಿಂದ ಯಣಾದೇಶ ಬಂದು ಸುಖ್ಕೌ 
ಎಂದಾಗಿದೆ. ಇದರಂತೆ ಸುತ್ಕೌ ಎಂಬುದೂ ರೂಪವನ್ನು ಪಡೆಯುತ್ತದೆ. 

ಪ್ರಥವರಾ ಬಹುವಚನದಲ್ಲಿ ಸುಖೀ*ಅಸ್‌ (ಜಸ್‌) ಎಂದಿದ್ದಾಗ 
"'ಏರನೇಕಾಚೋತಸಂಯೋಗಪೂರ್ವಸ್ಯ' ಎಂಬುದರಿಂದ ಯಣಾದೇಶವಾಗಿ, 
ಸುಖ್‌4+ಯ್‌4ಅಸ್‌ ಎಂದಿರುವಾಗ "ಖ್ಯತ್ಯಾತ್‌ಪರಸ್ಯ' ಎಂಬುದರಿಂದ ಅ-ಕಾರಕ್ಕೆ 
ಉ-ಕಾರಾದೇಶವಾಗಿ ಸ್‌ ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು ಸುಖ್ಯುಃ ಎಂದಾಯಿತು. 
ಇದರಂತೆ ಸುತ್ಯುಃ ಎಂಬುದನ್ನು ತಿಳಿಯಬೇಕು. ಇವುಗಳ ಉಳಿದ ರೂಪಗಳು 
ಪ್ರಧೀ ಶಬ್ದದಂತೆ ಆಗುತ್ತದೆ 


ಈ-ಕಾರಾನ್ತ 'ಸುಖೀ' ಶಬ್ದದ ರೂಪಗಳು 


ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಥಮಾ ಸುಖೀಃ ಸುಖ್ಕೌ ಸುಖ್ಯಃ। 
ದ್ವಿತೀಯಾ ಸುಖ್ಯಮ್‌ ಸುಖ್ಕೌ ಸುಖ್ಯಃ। 
ತೃತೀಯಾ ಸುಖ್ಯಾ ಸುಖೀಭ್ಯಾಮ್‌ ಸುಖೀಭಿಃ। 
ಚತುರ್ಥೀ ಸುಖ್ಯೇ ಸುಖೀಭ್ಯಾಮ್‌ ಸುಖೀಭ್ಯಃ 


182 ಲಘುಸಿದ್ಧಾಂತ ಕೌಮುದೀ 


ಪಂಚಮೀ ಸುಖ್ಯುಃ ಸುಖೀಭ್ಯಾಮ್‌ ಸುಖೀಭ್ಯಃ 
ಷಷ್ಟೀ ಸುಖ್ಯುಃ ಸುಖ್ಯೋಃ ಸುಖ್ಯಾಮ್‌। 
ಸಪ್ತಮೀ ಸುಖ್ಯೆ ಸುಖ್ಯೋಃ ಸುಖೀಷು। 
ಸಂಬೋಧನ ಹೇ ಸುಖೀಃ ಹೇ ಸುಖ್ಯೌ ಹೇ ಸುಖ್ಯಃ। 


ಸೂಚನೆ: “ಸುತೀ' ಶಬ್ದದ ರೂಪಗಳೂ ಮೇಲಿನಂತೆಯೇ ಇರುತ್ತವೆ. 


ಇಲ್ಲಗೆ ಈಕಾರಾ೦ತ ಶಜ್ಞಗಳು ಮುಗಿದವು. 
“ಉ'ಕಾರಾ೦ತ ಶಣ್ಣಗಳು ಪ್ರಾರಂಭವಾಗುತ್ತವೆ. 
ಶಂಭು ಶಬ್ದವು ಹರಿ ಶಬ್ದದ ಪ್ರಕ್ರಿಯೆಯನ್ನೇ ಅನುಸರಿಸುತ್ತದೆ. ಇದೇ ರೀತಿ 
ಭಾನು ಮೊದಲಾದ ಶಬ್ದಗಳನ್ನು ತಿಳಿಯಬೇಕು. 


[ಇಲ್ಲಗೆ ಉಕಾರಾ೦ತ ಶಣ್ಣಗಳು ಮುಗಿದವು]. 
(ಸೂಚನೆ: ಊ (ದೀರ್ಫ)ಕಾರಾನ್ತ ಶಬ್ದಗಳು ಕೆಲವು ಸೂತ್ರಗಳ ನಂತರ 
ಹೇಳಲ್ಪಡುತ್ತವೆ]. (ಸೂತ್ರ 210 ನೋಡಿರಿ). 
(ಬು-ಕಾರಾ೦ತ ಶಬ್ದವು ಆರಂಭವಾಗುತ್ತದೆ) 
(ತೃಜ್ಣದ್ಧಾವವನ್ನು ವಿಧಿಸುವ ಅತಿದೇಶ ಸೂತ್ರ ) 
ಸೂತ್ರ- 2೦4. ತೃಣ್ಣತ್‌ ಕ್ರೋಷ್ಣುಃ (7.1.95) 
ವೃತ್ತಿಃ-ಅಸ೦ಬುದ್ಧೌ ಸರ್ವನಮಾಸ್ಕಾನೇ ಪರೇ ಕ್ರೋಷ್ಟು-ಶಬ್ದಸ್ಯ ಸ್ಥಾನೇ 
ಕ್ರೋಷ್ಟೃಶಬ್ದಃ ಪ್ರಯೋಕ್ಷವ್ಯಃ ಇತ್ಯರ್ಥ 
ಅ.ವೃ. - "ಸಖ್ಯುರಸಂಬುದ್ದೌ' ಎಂಬ ಸೂತ್ರದಿಂದ “ಅಸಂಬುದ್ಧೌ” ಎಂಬ 
ಪದವು ಮತ್ತು "ಇತೋ *ಅತ್‌-ಸರ್ವನಾಮಸ್ಥಾನೇ' ಎಂಬ ಸೂತ್ರದಿಂದ 
ಸರ್ವನಾಮಸ್ಥಾನೇ ಎ೦ಬ ಪದವು ಅನುವೃತ್ತವಾಗುತ್ತವೆ. 
ಅರ್ಥ- ಸಂಬುದ್ಧಿಗಿಂತ ಭಿನ್ನವಾದ ಸರ್ವನಾಮಸ್ಥಾನ (ಸ್ವಾದಿ ಪಣ್ಬು ವಿಭಕ್ತಿಗಳು)ವು 
ಪರದಲ್ಲಿ ಇದ್ದಾಗ "ಉ' ಕಾರಾನ್ತ ಕ್ರೋಷ್ಟು ಶಬ್ದದ ಸ್ಥಾನದಲ್ಲಿ "ಯು'ಕಾರಾನ್ತವಾದ 
ಕ್ರೋಷ್ಟೃ ಶಬ್ದವನ್ನು ಪ್ರಯೋಗಿಸಬೇಕು. ಈ ಸೂತ್ರವನ್ನು ಅತಿದೇಶ ಸೂತ್ರವೆಂದು 
ವ್ಯವಹರಿಸುತ್ತಾರೆ. 
(ಗುಣವನ್ನು ವಿಧಿಸುವ ಸೂತ್ರ) 
ಸೂತ್ರ- 2೦ರ. ಯತೋ ಜೆ-ಸರ್ವನಾಮಸ್ಥಾನಯೋಃ (7.3.10) 
ವೃತ್ತಿ-ಯತೋಇಜ್ಗಸ್ಯ ಗುಣೋ ಜ್‌ೌ ಸರ್ವನಾಮಸ್ಥಾನೇ ಚ। ಇತಿ ಪ್ರಾಪ್ತೇ- 
ಅ.ವೃ. -'ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ. "ಹ್ರಸ್ಥಸ್ಯ ಗುಣಃ” ಎಂಬ 
ಸೂತ್ರದಿಂದ "ಗುಣಃ' ಎ೦ಬ ಶಬ್ದವು ಅನುವೃತ್ತವಾಗುತ್ತದೆ. 
ಅರ್ಥ- ಹೃಸ್ವ “ಯು'ಕಾರಾನ್ತ ಅಂಗಕ್ಕೆ ಗುಣವು ಬರುತ್ತದೆ. 'ಜೆ' ಮತ್ತು 


ಷಡ್ಲಿಜ್‌ ಪ್ರಕರಣಮ್‌ (ಅ.ಪು) 183 


ಸರ್ವಸರ್ವನಾಮಸ್ಸಾ ನ ಪ್ರತ್ಯಯಗಳು ಪರದಲ್ಲಿದ್ದಾಗ. 

ಉದಾ-ಕ್ರೋಷ್ಟೃ4ಸ್‌ (ಸು) ಎಂದಿದ್ದಾಗ "ಯ'ಕಾರಾ೦ಂತ ಅಂಗವಾದ ಕ್ರೋಷ್ಟೃ 
ಶಬ್ದದ ಪರದಲ್ಲಿ "ಸು' ಎಂಬ ಸರ್ವನಾಮಸ್ಥಾನವು ಪರದಲ್ಲಿರುವುದರಿಂದ ಗುಣವು 
ಪ್ರಾಪ್ತವಾಗಲು, ನಿಷೇಧವನ್ನು ಮುಂದಿನ ಸೂತ್ರದಿಂದ ಮಾಡುತ್ತಾರೆ. 

(ಗುಣವನ್ನು ನಿಷೇಧಿಸಿ “"ಅನಣ್‌' ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 2೦೮. ಬುದುಶನಸ್ಪುರುದಂಸೋ*ನೇಹಸಾಂ ಚ (7.194) 
ವೃತ್ತಿಃ-ಯದ೦ತಾನಾ೦ ಉಶನಸಾದೀನಾ೦ ಚ ಅನಜ್‌ ಸ್ಯಾತ್‌ ಅಸಂಬುದ್ಧಾ 
ಸೌ 

ಪ. ಛೇ. - ಯತ್‌-ಉಶನಸ್‌-ಪುರುದಂಸಃ, ಅನೇಹಸಾಂ, ಚ। 

ಅ. ವೃ. -"ಸಖ್ಯುರಸಂಬುದ್ಧೌ” ಎಂಬ ಸೂತ್ರದಿಂದ "ಅಸಂಬುದ್ಧೌ' ಎಂಬ 
ಪದವು ಮತ್ತು "ಅನಜ್‌ ಸೌ' ಎಂಬ ಸೂತ್ರದಿಂದ "ಸೌ' ಎ೦ಬ ಶಬ್ದದ ಅನುವೃತ್ತಿಯು 
ಆಗುತ್ತದೆ. “ಅ೦ಗಸ್ಕ' ಎಂಬುದು ಅಧಿಕಾರ ಸೂತ್ರ 

ಅರ್ಥ- ಹ್ರಸ್ವ-ಯಕಾರಾ೦ತ, ಉಶನಸ್‌, ಪುರುದಂಸಸ್‌ ಮತ್ತು ಅನೇಹಸ್‌ 
ಎಂಬ ಈ ಶಬ್ದಃ ಗಳ ಅಂಗಕ್ಕೆ ಕೈ ಸಂಬುದ್ಧಿ ಭಿನ್ನವಾದ ಸು? ಸು' ಪ್ರತ್ಯಯವು ಪರದಲ್ಲಿದ್ದಾಗ 
"ಅನಜ್‌' (ಅನ್‌) ಆದೇಶವು ಬರುತ್ತದೆ. 

ಉದಾ-ಕ್ರೋಷ್ಟೃ*ಅನಜ್‌--ಸು ಎಂದಿದ್ದಾಗ, ಈ "ಅನಜ್‌್‌' ಆದೇಶವು ಅನೇಕಾಲ್‌ 
ಆಗಿದ್ದರೂ "ಜಿಚ್ಚ' ಎಂಬ ಸೂತ್ರದಿಂದ ಅನ್ರ್ಯ ವರ್ಣ(ಯ)ಕ್ಕೇನೇ ಆದೇಶವು ಬರುತ್ತದೆ. 
ಆಗ ಕ್ರೋಷ್ಟೃ *ಅನ್‌(ಅನಜ್‌)*-ಸು ಎಂದಿದ್ದಾಗ, ಮುಂದಿನ ಸೂತ್ರವು ಉಪಧೆಗೆ 
ದೀರ್ಥವನ್ನು ವಿಧಿಸುತ್ತದೆ. 

(ಉಪಧೆಗೆ ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ- ೭೦7. ಅಪ್ರ್ಯನ್‌ - ತೃಜ್‌ - ಸ್ವಸ್ಯ - ನಪ್ಪ - ನೇಷ್ಟ್ಯ - ತ್ವಷ್ಟೃ - 
ಕ್ಷತೃ - ಹೋತ್ಯ-ಪೋತ್ಯ- ಶಾಸ್ತ್ರೂಣಾಮ್‌ (6.4.11) 
ವೃತ್ತಿಃ-ಅಬಾದೀನಾ೦ ಉಪಧಾಯಾಃ ದೀರ್ಫಃ ಅಸಂಬುದ್ಧೌ ಸರ್ವನಾಮಸ್ಥಾನೇ। 
ಕ್ರೋಷ್ಟಾ ಕ್ರೋಷ್ಟಾರೌ। ಕ್ರೋಷ್ಟಾರಃ ಕ್ರೋಷ್ಟಾರಮ್‌। ಕ್ರೋಷ್ಟಾರೌ। ಕ್ರೋಷ್ಟೂನ್‌! 
ಪ.ಛೇ. - ಅಪ್ತೃನ್‌ - ತೃಚ್‌ - ಸ್ವಸ್ಥ - ನಪ್ಪೃ - ನೇಷ್ಟೃ - ತ್ವಷ್ಟೃ- ಕ್ಷತ್ತ್ಯ - 
ಹೋತೃ- ಪೋತ್ಕ-ಪ್ರಶಾಸ್ತ್ರಣಾಮ್‌ 

ಅ. ವೃ. -“ನೋಪಧಾಯಾಃ” ಎಂಬ ಸೂತ್ರದಿಂದ "ಉಪಧಾಯಾಃ'ಎಂಬ 
ಪದವೂ “ಢ್ರಲೋಪೇ ಪೂರ್ವಸ್ಯ ದಿರ್ಫೋಇಣಃ ” ಎಂಬ ಸೂತ್ರದಿಂದ ದೀರ್ಥಃ 
ಎಂಬ ಪದವು ಮತ್ತು “ಸರ್ವನಾಮಸ್ಥಾನೇ ಚ ಅಸಂಬುದ್ಧೌ' ಎಂಬುದರಿಂದ 
ಅಸಂಬುದ್ಧೌ ಮತ್ತು ಸರ್ವನಾಮಸ್ಥಾನೇ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಅಪ್‌, ತೃನ್‌ ಪ್ರತ್ಯಯಾಂತ, ತೃಚ್‌ ಪ್ರತ್ಯಯಾಂತ, ಶಬ್ದಗಳ ಹಾಗೂ 


184 ಲಘುಸಿದ್ಧಾಂತ ಕೌಮುದೀ 


ಸ್ವಸ್ಟ, ನಪ್ತೃ, ನೇಷ್ಟೃ, ತ್ವಷ್ಟೃ, ಕ್ಷತ್ತ, ಹೋತೃ, ಪೋತೃ ಮತ್ತು ಪ್ರಶಾಸ್ತು ಈ 
ಶಬ್ದಗಳ ಉಪಧೆಗೆ ಸಂಬುದ್ಧಿ ಭಿನ್ನವಾದ ಸರ್ವನಾಮ ಸ್ಥಾನವು ಪರದಲ್ಲಿದ್ದಾಗ 
ದೀರ್ಫವು ಬರುತ್ತದೆ. 

[ಅಪ್‌ - ಜಲ, ಸ್ಪಸೃ- ಸಹೋದರಿ, ನಪ್ಪು - ಮಗಳಮಗ, ನೇಷ್ಟೃ - ದಾನ 
ಮಾಡುವವನು, ತ್ವಷ್ಟೃ,- ಅಸುರ, ಕ್ಷತ್ತೃ - ಕತ್ತರಿಸುವವನುಳ(ಶಿಲ್ಲಿ),ಸಾರಧಿ ಅಥವಾ 
ದ್ವಾರಪಾಲಕ, ಅಥವಾ ವಿದುರನಂತೆ ಜನ್ಮತಾಳಿದವನು, ಹೋತ್ಕ್ಥ - ಹೋಮ 
ಮಾಡುವವನು, ಪೋತೃ - ಪಾವನಗೊಳಿಸುವವನು, ಪ್ರಶಾಸ್ತ್ಯ - ಶಾಸನ ಮಾಡುವವನು 
ಎಂದರ್ಥ). 

ಉದಾ- ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಕ್ರೋಷ್ಟೃ*ಅನಜ್‌--ಸು ಎಂದಿದ್ದಾಗ, 
ಈ “ಅನಜ್‌'ಆದೇಶವು ಅನೇಕಾಲ್‌ ಆಗಿದ್ದರೂ "ಜಿಚ್ಚ' ಎಂಬ ಸೂತ್ರದಿಂದ ಅನ್ನ್ಯ 
ವರ್ಣ(ಯ)ಕ್ಕೇನೇ ಆದೇಶವು ಬಂದು ಕ್ರೋಷ್ಟ್‌* ಅನ್‌(ಅನಜ್‌)* ಸು ಎಂದಿದ್ದಾಗ, 
ಕ್ರೋಷ್ಟ್‌*ಅನ್‌.-ಸ್‌ ಎಂದಾಗಿ, ಕ್ರೋಷ್ಟನ್‌--ಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
ಉಪಧಾ - *`ಅ'ಕಾರಕ್ಕೆ ದೀರ್ಫ ಬಂದು ಕ್ರೋಷ್ಟಾನ್‌--ಸ್‌ ಎಂದಿದ್ದಾಗ, 
“ಹಲ್‌ಜ್ಯಾಭ್ಯೋ ದೀರ್ಫಾತ್‌ ಸುತಿಸಿ ಅಪೃಕ್ಷಂ' ಎಂಬುದರಿಂದ "ಸ್‌' ಕಾರಕ್ಕೆ, 
ಮತ್ತು "ನ ಲೋಪಃ ಪ್ರಾತಿಪದಿಕಾನ್ತಸ್ಯ' ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ 
ಬಂದು ಕ್ರೋಷ್ಟಾ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಕ್ರೋಷ್ಟಾರೌ- ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ಕ್ರೋಷ್ಟ್ಯಃಔ ಎಂದಿದ್ದಾಗ, 
“ಯತೋಜಿಸರ್ವನಾಮಸ್ಥಾನಯೋಃ' ಎಂಬುದರಿಂದ ಗುಣ ಬಂದು, 

ಕ್ರೋಷ್ನರ್‌*ಔ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಉಪಧಾ ದೀರ್ಫವಾಗಿ 
ಕ್ರೋಷ್ಟಾರ್‌ ಎಂದು ರೂಪವು ಸಿದ್ಧವಾಗುತ್ತದೆ. | 

ಉದಾ-ಕ್ರೋಷ್ಟಾರಃ -ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ಕ್ರೋಷ್ಟ್ಯಅಸ್‌(ಜಸ್‌) 
ಎಂದಿದ್ದಾಗ, ಪೂರ್ವ ಸೂತ್ರದಿಂದ ಗುಣವಾಗಿ ಪ್ರಕೃತ ಸೂತ್ರದಿಂದ ಉಪಧೆಗೆ 
ದೀರ್ಫವಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ಕ್ರೋಷ್ಟಾರಃ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ-ಕ್ರೋಷ್ಟಾರಮ್‌- ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ ಕ್ರೋಷ್ಟ್ಯಃಅಮ್‌ 
ಎಂದಿದ್ದಾಗ, ಹಿಂದಿನ ಪ್ರಕ್ರಿಯೆಯಂತೆ ರೂಪವನ್ನು ತಿಳಿಯಬೇಕು. 

ದ್ವಿತೀಯಾ ವಿಭಕ್ತಿ ದ್ವಿ ವಚನದಲ್ಲಿ, ಪಥಮಾ ವಿಭಕ್ತಿ ದ್ವಿವಚನದಂತೆಯೇ ಕ್ರೋಷ್ಟಾರೌ 
ಎಂಬ ರೂಪವು ಸಿದ್ಧಿಸುತ್ತದೆ. 

ಉದಾ-ಕ್ರೋಷ್ಟೂನ್‌ -ದ್ವಿತೀಯಾ ವಿಭಕ್ತಿ ಬಹು ವಚನದಲ್ಲಿ, 
ಕ್ರೋಷ್ಟು* ಅಸ್‌ (ಶಸ್‌) ಎಂದಿದ್ದಾಗ, "ಶಸ್‌' ಸರ್ವನಾಮ ಸ್ಥಾನವಾಗದೇ 
ಇರೋಣದ್ದರಿಂದ ತೃಜ್ವದ್ಭಾವವು ಬಾರದೇ, “ಪೂರ್ವಸವರ್ಣದೀರ್ಥವಾಗಿ' 
ಕ್ರೋಷ್ಟೂ*ಸ್‌ ಎಂದಿದ್ದಾಗ, “ತಸ್ಮಾಚ್ಚಸೋಃ ನಃ ಪುಂಸಿ' ಎಂಬುದರಿಂದ "ಸ್‌' 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಪು) 185 
ಕಾರಕ್ಕೆ “ನ್‌'ಕಾರಾದೇಶವಾಗಿ ಕ್ರೋಷ್ಟೂನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
(ವೈಕಲ್ರಕವಾಗಿ ತೃಜ್ಞದ್ಧಾವವನ್ನು ವಿಧಿಸುವ ಸೂತ್ರ) 

ಸೂತ್ರ - 2೦8. ವಿಭಾಷಾ ತೃತೀಯಾದಿಷ್ಟಚಿ (7.1೨7) 

ವೃತ್ತಿಃ-ಅಜಾದಿಷು ತೃತೀ0ರರಾದಿಷು ಕ್ರೋಷ್ಟುಃ ವಾ ತೃಜ್ವತ್‌। 
ಕ್ರೋಷ್ಟಾಕ್ರೋಷ್ಟುನಾಕ್ರೋಷ್ಟೇ। 

ಪ. ಛೇ. - ವಿಭಾಷಾ, ತೃತೀಯಾದಿಷು, ಅಚಿ । 

ಅ. ವೃ. -"ತೃಜ್ವದ್‌ಕ್ರೋಷ್ಟುಃ' ಎಂಬ ಸೂತ್ರದಿಂದ “ತೃಜ್ವತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಅಜಾದಿಯಾದ ತೃತೀಯಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ವಿಕಲ್ಪವಾಗಿ 

“ತೃಜ್ವದ್ಭಾವವು' ಬರುತ್ತದೆ. 

ಉದಾ - ಕ್ರೋಷ್ಟಾ- ತೃತೀಯಾ ವಿಭಕ್ತಿಯ ಏಕವಚನದಲ್ಲಿ ಕ್ರೋಷ್ಟುಃಆ (ಟಾ) 
ಎಂದಿದ್ದಾಗ, ಪ್ರಕೃತ ಸೊತದಿಂದ ವಿಕಲ್ಪವಾಗಿ ತೃಜ್ವದ್ಭಾವವು ' ಬಂದು, " ತೃಜ್ವದ್ಧಾವ 
ಪಕ್ಚ ದಲ್ಲಿ ಕ್ರೋಷ್‌ "ರ ಯಆ ಎಂದಿದ್ದಾಗ. ಯುಣ್‌ ಸಂದಿಯಿಂದ, 
ಕ್ರೋಷ್ಟ್‌*ರ್‌* ಆಕ್ರೋಷ್ಟಾ ಎಂದಾಗುತ್ತದೆ. 

ತೃಜ್ವದ್ಭಾವದ ಅಭಾವ ಪಕ್ಷದಲ್ಲಿ, "ಉ' ಕಾರಾನ್ತ ಶಬ್ದದ ಪ್ರಕ್ರಿಯೆಯಂತೆ ಕ್ರೋಷ್ಟುನಾ 
ಎಂದು ರೂಪವಾಗುತ್ತದೆ. 

ತೃತೀಯಾ ವಿಭಕ್ತಿಯ ದ್ವಿವಚನ ಮತ್ತು ಬಹುವಚನರೂಪಗಳು ಸ್ಪಷ್ಟ. 
(ಕ್ರೋಷ್ಟುಭ್ಯಾಮ್‌, ಕ್ರೋಷ್ಟುಭಿಃ) 

ಉದಾ-ಕ್ರೋಷ್ಟೇ - ಚತುರ್ಥೀ ವಿಭಕ್ತೀ ಏಕವಚನದಲ್ಲಿ, ಕ್ರೋಷ್ಟ್ಯ-ಏ (ಜೇ) 
ಎಂದಿದ್ದಾಗ, ಹಿಂದಿನಂತೆ ಯಣಾದೇಶವಾಗಿ ಕ್ರೋಷ್ಟೇ ಎಂದು ರೂಪವಾಗಿದೆ. 
ತೃಜ್ವದ್ಧಾವ ಬಾರದ ಪಕ್ಷದಲ್ಲಿ "ಉ' ಕಾರಾನ್ತ "ಗುರು' ಶಬ್ದಃ ದಂತೆ ಕ್ರೋಷ್ಟವೇ ಎಂದಿರುತ್ತದೆ. 
ಹೀಗಾಗಿ ಕ್ರೋಷ್ಟೇ, ಕ್ರೋಷ್ಟವೇ ಎ೦ದು ಎರಡು ರೂಪಗಳು. 

ಉದಾ-ಚತುರ್ಥೀವಿಭಕ್ತಿಯ ದ್ವಿವಚನ ಮತ್ತು ಬಹುವಚನರೂಪಗಳು ಸ್ಪಷ್ಟ 
(ಕ್ರೋಷ್ಟುಭ್ಯಾಮ್‌ , ಕ್ರೋಷ್ಠುಭ್ಯಃ $) 

ಉದಾ-ಹೀಗೆಯೇ ಪಂಚಮೀ ವಿಭಕ್ತಿಯ ದ್ವಿವಚನ ಬಹುವಚನರೂಪಗಳು 
ಇರುತ್ತವೆ. (ಕ್ರೋಷ್ಟುಭ್ಯಾಮ್‌, ಕ್ರೋಷ್ಟುಭ್ಯಃ ) 

(ಉತ್‌ (ಉ) ಎಂಬ ಏಕಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 2೦೨. ಯತ ಉತ್‌ (6.1111) 

ವೃತ್ತಿಃ-ಯತೋ ಜಸಿ ಜಸೋಃ ಅತಿ ಉತ್‌-ಏಕಾದೇಶಃ ರಪರಃ 

ಅ. ವೃ. -"ಜಸಿಜಸೋಶ್ವ' ಎಂಬ ಸೂತ್ರದಿಂದ “ಜಸಿಜಸೋಃ' ಎಂಬ ಪದವು 


186 ಲಘುಸಿದ್ಧಾಂತ ಕೌಮುದೀ 


“ಏಜಃ ಪದಾನ್ತಾದತಿ' ಎಂಬುದರಿಂದ “ಅತಿ” ಎಂಬ ಪದವು ಅನುವೃತ್ತವಾಗುತ್ತವೆ. 
“ಏಕಃಪೂರ್ವಪರಯೋಃ" ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಹ್ರಸ್ತ ಯಕಾಠಾಂತ ಅಂಗದ ಪರದಲ್ಲಿ ಜಸಿ ಮತ್ತು ಜಸ್‌ಗಳಲ್ಲಿರುವ 
'ಅ' ಕಾರವು ಪರದಲ್ಲಿದ್ದಾಗ ಪೂರ್ವ ಪರಗಳ ಸ್ಥಾನದಲ್ಲಿ ಹ್ರಸ್ವ "ಉ'ಕಾರವು 
ಏಕಾದೇಶವಾಗಿ ಬರುತ್ತದೆ. "ಉ' ಕಾರವು ಆದೇಶವಾಗಿ ಬರುವಾಗ ರೇಫ ಸಹಿತವಾಗಿ 
ಉರ್‌ ಎಂದೇ ಆದೇಶವಾಗಿ) ಬರುತ್ತದೆ. ಕ್ರೋಷ್ಟುರ್‌.-ಸ್‌ ಎಂದಿದ್ದಾಗ- 


(ಸ್‌-ಕಾರಕ್ಕೇನೇ ಲೋಪವನ್ನು ಹೇಳುವ ನಿಯಮ ಸೂತ್ರ) 
ಸೂತ್ರ - 21೦. ರಾತ್‌ ಸಸ್ಯ (8.2.24) 

ವೃತ್ತಿಃ-ರೇಫಾ ತ್‌ ಸಂಯೋಗಾನ್ವಸ್ಕ ಸಸ್ಯ ಏವ ಲೋಪ ಃ ನಾನ್ಯಸ್ಯ ರೇಫ 
ವಿಸರ್ಗ ಕ್ರೋಷ್ಟುಃ-2। ಕ್ರೋಷ್ಟೋಃ-21 


ವಾ। ನುಮ್‌-ಅಚಿರ-ತ್ತ ಜ್ವದ್ಧಾವೇಭ್ಯೋ ನುಟ್‌ ಪೂರ್ವ-ವಿಪ್ರತಿಷೇಧೇನ। 


ಕ್ರೋಷ್ಟೂನಾಮ್‌। ಕ್ರೋಪ್ಪರಿ! ಪಕ್ಷೇ ಹಲಾದೌ ಚ ಶಂಭುವತ್‌। ಹೂಹೂಃ। 
Ra ಹೂಹಃ ಹೂಹೂಮ್‌। ಇತ್ಯಾ ದಿ। ಭಾ ಶಬ್ದೇ ತು ನದೀ ಭಾನ 


ಅ. ವ್ಯ _'ಸಂಯೋಗಾಸ್ವಸ್ಯ ಲೋಪಃ' ಎಂಬ ಸೂತ್ರವೇ ಅನುವೃತ್ತವಾಗುತ್ತದೆ. 

ಅರ್ಥ- ರೇಫದ ಪರದಲ್ಲಿರುವ ಸಂಯುಕ್ತಾಕ್ಷರದಲ್ಲಿ ಅನ್ರ್ಯ ವರ್ಣವು 
"ಸ್‌'ಕಾರವಾಗಿದ್ದರೆ ಆ "ಸ್‌'ಕಾರಕ್ಕೆ ಲೋಪವು ಬರುತ್ತದೆ. ಬೇರೆ ವರ್ಣವು ಇದ್ದರೆ 
ಅದಕ್ಕೆ ಲೋಪವು ಬರುವದಿಲ್ಲ. - 


ಉದಾ- ಕ್ರೋಷ್ಟುಃ - ಪಂಚಮೀ ಮತ್ತು ್ತ ಷಷ್ಠೀ ಏಕವಚನದಲ್ಲಿ ಕ್ರೋಷ್ಟುರ್‌- ಸ್‌ 
ಎಂದಿದ್ದಾಗ -'ಸಂಯೋಗಾನ್ರಸ್ಯ ಲೋಪ? ಎಂಬ ಸೂತ್ರದಿಂದಲೇ (ಸ್‌ ಕಾರಕ್ಕೆ 
ಲೋಪವಾಗಿ, ಆನಂತರ ರೇಫಕ್ಕೆ ಖರವಸಾನಯೋರ್ವಿಸರ್ಜನೀಯಃ ನ 
ಸೂತ್ರದಿಂದ ವಿಸರ್ಗ ಬಂದು ಕೋಷ್ಟುಃ ಎಂದು ರೂಪವಾಗುತ್ತದೆ. 


ಉದಾ- ಕ್ರೋಷ್ಟೋಃ-ತೃ ಜ್ವದ್ಧಾವ ಬಾರದ ಪಕ್ಷದಲ್ಲಿ-ಕ್ರೋಷ್ಟ್‌ ಕಉ- ಅಸ್‌(ಜಸಿ) 
ಮತ್ತು ಕ್ರೋಷ್‌ ೬ ಉು4 ಆಸ್‌ (ಜಸ್‌) ಎಂದಿದ್ದಾಗ, ಪಂಚಮೀ ಮತ್ತು ಷಷ್ಠೀ 
ಏಕವಚನಗಳಲ್ಲಿ “ಫೇರ್ಜಿತಿ” ಎಂಬ ಸೂತ್ರದಿ೦ದ "ಉ' ಕಾರಕ್ಕೆ ಗುಣ ಬಂದು 
ಕ್ರೋಷ್ಟ್‌* ಓ4ಅಸ್‌(ಜಸಿ) ಮತ್ತು ಕ್ರೋಷ್‌*ಓ4ಅಸ್‌(ಜಸ್‌) ಎಂದಿದ್ದಾಗ, “ಜಸಿ 
ಜಸೋಶ್ಚ” ಎಂಬ ಸೂತ್ರದಿಂದ "ಓ'ಕಾರ ಮತ್ತು "ಅ' ಕಾರಗಳ ಸ್ಥಾನದಲ್ಲಿ "ಓ' 
ಕಾರವು ಪೂರ್ವರೂಪ ಏಕಾದೇಶವಾಗಿ ಬಂದು ಕ್ರೋಷ್ಟೋ4ಸ್‌ ಎಂದಿದ್ದಾಗ, ರುತ್ವ- 
ವಿಸರ್ಗಗಳಿಂದ ಕ್ರೋಷ್ಟೋಃ ಎಂದಾಗುತ್ತದೆ. 


ಉದಾ-ಪಂಚಮೀ ಮತ್ತು ಷಷ್ಠೀ ದ್ವಿ ವಚನಗಳಲ್ಲಿ - ಕ್ರೋಷ್ಟ್‌*ಯ-+ಓಸ್‌ 
ಎಂದಿರುವಾಗ “ಯ' ಕಾರಕ್ಕೆ ಯಣಾದೇಶವಾಗಿ ರೇಫ (ರ್‌) ಬಂದು ಕ್ರೋಷ್ಟ್‌*ರ್‌--ಓಸ್‌ 
ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ಕ್ರೋಷ್ಟೋಃ ಎಂದಾಗಿದೆ. ಪಂಚಮೀ 


ಷಡ್ಲಿಣ್ಣ್‌ ಪ್ರಕರಣಮ್‌ (ಅ.ಪು) 187 


ಬಹುವಚನದಲ್ಲಿ ಕ್ರೋಷ್ಟುಃಭ್ಯಸ್‌ ಎಂದಿದ್ದಾಗ ಕ್ರೋಷ್ಟುಭ್ಯಸ್‌ ಎಂದಾಗಿ ರುತ್ವ- 
ವಿಸರ್ಗಗಳಿಂದ ಕ್ರೋಷ್ಟುಭ್ಯಃ ಎಂದಾಗಿದೆ. 

ವಾರ್ತಿಕ॥ - ನುಮ್‌-ಅಚಿ-ರ-ತೃದ್ವದ್ಧಾವೇಭ್ಯೋ ನುಟ್‌ ಪೂರ್ವ ವಿಪ್ರತಿಷೇಧೇನ 

ಅರ್ಥ- ನುಮ್‌, ಮತ್ತು ಅಚ್‌ ಪರದಲ್ಲಿದ್ದಾಗ, ಆಗುವ ರೇಫಾದೇಶ ಮತ್ತು 
ತೃಜ್ವದ್ಭಾವ ಇವುಗಳಿಗಿಂತ ಮೊದಲು ಪೂರ್ವ ವಿಪ್ರತಿಷೇಧದಿಂದ "ಆಮ್‌ ಗೆ 
“ನುಟ್‌' ಆಗಮವು ಬರುತ್ತದೆ. 

ವಿಶೇಷ - ಸಾಧಾರಣವಾಗಿ ತುಲ್ಕಬಲವಿರುವ ಶಾಸ್ತ್ರಗಳಿಗೆ ವಿರೋಧ ಬಂದಾಗ 
"ವಿಪ್ರತಿಷೇಧೆ ಪರಂ ಕಾರ್ಯಂ' ಎರವ ದಂದ ಪರ ಹಸ್ತಕ್ಕೆ ಪ್ರಾಬಲ್ಯವು ಬರುತ್ತಿತ್ತು. 
ಆದರೆ ಅದು ಇಲ್ಲಿ ಇಷ್ಟವಾಗದಿರೋಣದ್ದರಿಂದ ಮೆರ್ತಿಕಕಾರರು ಪೂರ್ವ 
ವಿಪ್ರತಿಷೇಧದಿಂದ ಕಾರ್ಯವನ್ನು ವಿಧಾನ ಮಾಡಿದ್ದಾರೆ. ಅಂದರೆ “ಇಕೋಳಚಿವಿಭಕೌ, 
“ತ್ಯಜ್ವದ್‌ ಕೋಷ್ಟುಃ” “ಅಚಿ ಸ ಯತಃ” ಇವು ಎಲ್ಲವುಗಳಿಗಿಂತಲೂ ಪೂರ್ವ 
ಸೂತ್ರವಾದ “ಹ್ರಸ್ತನದ್ಯಾಪೋ ನುಟ್‌' ಎಂಬುದರಿಂದ, ಪೂರ್ವ-ವಿಪ್ರತಿಷೇಧದಿಂದ 
(ಅಂದರೆ ಅನಿಷ್ಟ ರೂಪದ ನಿವಾರಣೆಗಾಗಿ ಪರಸೂತ್ರಕ್ಕೆ ಪ್ರಾಧಾನ್ಯವನ್ನು ಕೊಡದೆ, 
ಪೂರ್ವಸೂತ್ರಕ್ಕೆ ಪ್ರಾಧಾನ್ಯವನ್ನು ಕೊಡುವುದು ಎಂದರ್ಥ) ನುಟ್‌ ಆಗಮವನ್ನು 
ಆಮ್‌ ಗೆ ವಾರ್ತಿಕಕಾರರು ಹೇಳಿದ್ದಾರೆ. 

ಉದಾ -ಷಷ್ಕೀ ಬಹುವಚನದಲ್ಲಿ: ಕ್ರೋಷ್ಟುಃಆಮ್‌ ಎಂದಿದ್ದಾಗ, ಮೇಲಿನ 
ವಾರ್ತಿಕದಿಂದ "ನುಟ್‌' ಆಗಮವು ಬಂದು ಕ್ರೋಷ್ಟು*ನ್‌.-ಆಮ್‌ ಎಂದಿರುವಾಗ 
“ನಾಮಿ' ಎಂಬುದರಿಂದ ಹ್ರಸ್ವ "ಉ' ಕಾರಕ್ಕೆ ದೀರ್ಫ ಬಂದು ಕ್ರೋಷ್ಟೂನಾಮ್‌ 
ಎಂದಾಗಿದೆ. ನುಡಾಗಮವು ಬಂದಿರೋಣದ್ದರಿಂದ ಹಲಾದಿಯಾಗುವುದರಿಂದ 
ತೃಜ್ವದ್ಭಾವವು ಬರಲಿಲ್ಲ. ಅನಿಷ್ಟ ರೂಪವೂ ಆಗಲಿಲ್ಲ. 

ಉದಾ-ಕ್ರೋಷ್ಟರಿ-ಸಪ್ತಮೀ ಏಕವಚನದಲ್ಲಿ ಕ್ರೋಷ್ಟರಿ-ಕ್ರೋಷ್ಟು.-ಇ(ಜೆ) 
ಎಂದಿದ್ದಾಗ, ತೃಜ್ಹದ್ಭಾವವು ಬಂದ ಮೇಲೆ "ಯತೋಜಿ ಸರ್ವನಾಮಸ್ಥಾನಯೋಃ' 
ಎಂಬುದರಿಂದ "ಬು'ಕಾರಕ್ಕೆ ಗುಣವಾಗಿ "ಅರ್‌' ಬಂದು ಕ್ರೋಷ್ಟರ್‌--ಇ-ಕ್ರೋಷ್ಟರಿ 
ಎಂದು ರೂಪ ಸಿದ್ಧವಾಗುತ್ತದೆ. ತೃಜ್ವದ್ಭಾವವು ಬಾರದೇ ಇದ್ದಾಗ, ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ, ಕೋಷ್ಟು ಶಬ್ದದ 'ರೂಪೆಗಳು ಗುರು ಶಬ್ದದ ರೂಪಗಳಂತೆ ಆಗುತ್ತವೆ. 


"ಉ' ಕಾರಾಂತ “ಕ್ರೋಷ್ಟು' ಶಬ್ದದ ರೂಪಗಳು 


ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಥಮಾ ಕ್ರೋಷ್ಟಾ ಕ್ರೋಷ್ಲಾರೌ ಕ್ರೋಷ್ಟಾಃ 81 
ದ್ವಿತೀಯಾ ಕ್ರೋಷ್ಟಾರಂ ಕ್ರೋಷ್ಟಾರೌ ಕ್ರೋಷ್ಟೂನ್‌। 


ತೃತೀಯಾ ಕ್ರೋಷ್ಟಾ, ಕ್ರೋಷ್ಟುನಾ ಕ್ರೋಷ್ಟುಭ್ಯಾಮ್‌ ಕ್ರೋಷ್ಟುಭಿಃ। 


ಆ 


ಚತುರ್ಥೀ ಕ್ರೋಷ್ಟೇ ಕೋಷವೇ ಕ್ರೋಷ್ಟುಭ್ಯಾಮ್‌ ಕ್ರೋಷ್ಟುಭ್ಯಃ। 


ಓಟ 


( 
( 
3 


188 ಲಘುಸಿದ್ಧಾಂತ ಕೌಮುದೀ 
ಪಂಚಮೀ ್ಹಕ್ರೋಷ್ಟುಃ, ಕ್ರೋಷ್ಟೋಃ ಕ್ರೋಷ್ಟುಭ್ಯಾಮ್‌ ಕ್ರೋಷ್ಟುಭ್ಯಃ। 


ಐ ಆ ಬ್‌ 
ಷಷ್ಟೀ ಕ್ರೋಷ್ಟುಃ, ಕ್ರೋಷ್ಟೋಃ ಕ್ರೋಷ್ಟೋಃ, 
ಕ್ರೋಷ್ಟೋಃ ಕ್ರೋಷ್ಟೂನಾಮ್‌। 
ಸಪ್ತಮೀ ಕ್ರೋಷ್ಟರಿ, ಕ್ರೋಷ್ಟೌ ಕ್ರೋಷ್ಟೋಃ, ಕ್ರೋಷ್ಟುಷು। 
ಕ್ರೋಷ್ಣೋಃ 
ಸಂಬೋಧನ ಹೇ ಕ್ರೋಷ್ಟೋ! ಹೇ ಕ್ರೋಷ್ಟಾರೌ। ಹೇಕ್ರೋಷ್ಟಾರಃ। 


ಇಲ್ಲಗೆ (ಪ್ರಸ್ಛ) ಉ ಕಾರಾಂತ ಶಬ್ದಗಳು ಮುಗಿದವು 
(ದೀರ್ಫ್ಥ) ಊ ಕಾರಾಂತ ಶಜ್ಞಗಳು ಆರ೦ಭವಾಗುತ್ತವೆ. 

ಉದಾ-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ -ಹೂಹೂ-*-ಸ್‌ (ಸು) ಎಂದಿದ್ದಾಗ, 
"ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಹೂಹೂಃ ಎಂದಾಗಿದೆ (ಗಂಧರ್ವನ 
ಹೆಸರು). ಇದು "ಊ' ಕಾರಾನ್ನವಾಗಿರುವದರಿಂದ "ಫಿ' ಮತ್ತು "ನದಿ' ಸಂಜ್ಞೆ 
ಮೊದಲಾದವುಗಳು ಯಾವದೂ ಬರುವದಿಲ್ಲ. ಇದರ ರೂಪಗಳು ಬೇರೆಯೇ ಇರುತ್ತವೆ. 

ಉದಾ-ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ಹೂಹ್ವೌ - ಹೂಹೂಃಔ ಎಂದಿದ್ದಾಗ, 
“ದಿರ್ಫಾಜ್ಞಸಿ ಚ” ಎಂಬ ಸೂತ್ರದಿಂದ ಪೂರ್ವಸವರ್ಣಕ್ಕೆ ನಿಷೇಧ ಬಂದು 
ಯಣಾದೇಶದಿಂದ "ಊ' ಕಾರಕ್ಕೆ "ವ್‌' ಕಾರವು ಬಂದು ಹೂಹ್ವ್‌ ಎಂದಾಗಿದೆ. 

ಉದಾ-ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ಹೂಹ್ನಃ - ಹೂಹೂ* ಅಸ್‌ (ಜಸ್‌) 
ಎ೦ದಿದ್ದಾಗ, “ದಿರ್ಫಾಜ್ಞಸಿ ಚ” ಎಂಬ ಸೂತ್ರದಿಂದ ಪೂರ್ವಸವರ್ಣಕ್ಕೆ ನಿಷೇಧ 
ಬಂದು, “ಇಕೋಯಣಚೆ” ಎಂಬುದರಿಂದ “ಊ' ಕಾರಕ್ಕೆ “ವ್‌” ಕಾರವು ಬಂದು 
ಹೂಹೂಃವ್‌4ಅಸ್‌ ಎಂದಿದ್ದಾಗ ರುತ್ವ-ವಿಸರ್ಗಗಳಿಂದ ಹೂಹ್ವಃ ಎಂದಾಗಿದೆ. 

ಉದಾ-ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ ಹೂಹೂಮ್‌-ಹೂಹೂ* ಅಮ್‌ 
ಎಂದಿದ್ದಾಗ, "ಅಮಿಪೂರ್ವಃ' ಎಂಬುದರಿಂದ ಪೂರ್ವ ರೂಪವು ಏಕಾದೇಶವಾಗಿ 
ಬಂದು ಹೂಹೂಮ್‌ ಎಂದು ರೂಪವಾಗಿದೆ. ಉಳಿದ ರೂಪಗಳಲ್ಲಿ ಅಜಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ, ಯಣ್‌ ಸಂಧಿಯಿಂದ ರೂಪಗಳಾಗುತ್ತವೆ. ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ, ವರ್ಣಗಳ ಜೋಡಣೆಯಾಗಿರುತ್ತದೆ. 


"ಊ' ಕಾರಾನ್ತ ಪುಲ್ಲಿಂಗ ಹೂಹೂ ಶಜ್ಞದ ರೂಪಗಳು 


ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಥಮಾ ಹೂಹೂಃ ಹೂಹ್ವ್‌ ಹೂಹ್ವಃ। 
ದ್ವಿತೀಯಾ ಹೂಹೂಮ್‌ ಹೂಹ್ವ್‌ ಹೂಹೂನ್‌। 
ತೃತೀಯಾ ಹೂಹ್ವಾ ಹೂಹೂಭ್ಯಾಮ್‌ ಹೂಹೂಭಿಃ 
ಚತುರ್ಥೀ ಹೂಹೂಭ್ಯಾಮ್‌ ಹೂಹೂಭ೩ 


ಹೂಹ್ವೇ 
ಪಂಚಮೀ ಹೂಹ್ವಃ ಹೂಹೂಭ್ಯಾಮ್‌ ಹೂಹೂಭ್ಲಃ 


ಷಡ್ಲಿಖ್ಲ್‌ ಪ್ರಕರಣಮ್‌ (ಅ.ಪು) 189 


ಷಷ್ನೀ ಹೂಹ್ಹಃ ಹೂಹ್ವೋಃ ಹೂಹ್ವಾಮ್‌। 
ಸಪ್ತಮೀ ಹೂಹ್ವಿ ಹೂಹ್ವೋಃ ಹೂಹೂಷು! 
ಸಂಬೋಧನ ಹೇ ಹೂಹೂಃ ಹೇ ಹೂಹ್ವ್‌ ಹೇ ಹೂಹ್ವಃ।) 


ಉದಾ- ಅತಿಚಮೂ: (ಸೇನೆಯನ್ನು ಅತಿಕ್ರಮಣ ಮಾಡಿದವನು) ಶಬ್ದವು ಹೂಹೂ 
ಶಬ್ದಕ್ಕಿಂತ ವಿಭಿನ್ನವಾಗಿದೆ. ಯಾಕೆಂದರೆ ಇದರಲ್ಲಿ ನದೀ ಸಂಜ್ಞಾ ನಿಮಿತ್ತಕವಾದ 
ಕಾರ್ಯಗಳು ಆಗುತ್ತವೆ. 


ಚಮೂಮ್‌ ಅತಿಕ್ರಾನ್ರಃ-ಅತಿಚಮೂಃ ಎಂದಾಗುತ್ತದೆ. ಚಮೂ ಶಬ್ದವು 
ಸ್ತ್ರೀಲಿಂಗವಾಗಿದ್ದರೂ ಸಮಾಸವು ಪುಲ್ಲಿಂಗದಲ್ಲಿದೆ. [“ಪ್ರಥಮಲಿಜ್ಲ ಗ್ರಹಣಂ ಚ” 
ನೆಂಬಸೂತ್ತದಿಂದ] "ಯೂ ಸ್ರ 'ಖ್ಯೌ ನದೀ” ಎಂಬಸೂತ್ರದಿಂದ ಫಳ ಸಂಜ್ಞೆ 
ಬಂದಿದ್ದರಿಂದ ನದೀ ಸಂಜ್ಞೆಯ" ಕಾರ್ಯವು “ಅಂಬಾರ್ಥನದ್ಯೋರ್ಹಸ್ಟಃ ” ಎಂಬ. 
ಸೂತ್ರದಿಂದ ಹ್ರಸ್ತವಾಗಿ, “ಆಣ್‌ನದ್ಯಾ” ಎಂಬ ಸೂತ್ರದಿಂದ "ಆಟ್‌' ಆಂದು: 
“ಜೇರಾಮ್ನದ್ಕಾಮ್‌ ನೀಭ್ಯಃ” ಎಂಬ ಸೂತ್ರದಿಂದ "ಅಮ್‌' ಆದೇಶ ಮೊದಲಾದವು 
ಬರುತ್ತವೆ. ಇದರ ರೂಪವು "ಬಹುಶ್ರೇಯಸೀ' ರೂಪದಂತೆ ಇರುತ್ತವೆ. ಬಹುಶ್ರೇಯಸೀ 
ಎಂಬಲ್ಲಿ "ಈ' ಕಾರದ ಸ್ಥಾನದಲ್ಲಿ ಯಣ್‌ ಬಂದಿದೆ. ಆದರೆ ಅತಿಚಮೂಃ ಎಂಬಲ್ಲಿ 
"ಊ' ಕಾರಕ್ಕೆ “ವ್‌” ಕಾರವು ಬಂದಿದೆ. ಈ ಎರಡು ಶಬ್ದಗಳಲ್ಲಿ ಒಂದು ಅಂತರವಿದೆ. 
ಬಹುಶ್ರೇಯಸೀ ಎಂಬಲ್ಲಿ ಅದು ಜ್ಯನ್ತ ವಾಗಿರೋಣದ್ದರಿಂದ ಸು(ಸ್‌) ಗೆ ಲೋಪ 
ಬಂದಿದೆ. ಆದರೆ ಈ ಶಬ್ದದಲ್ಲಿ ಇದು "ಜೃನ್ನವಾಗದೇ “ಇರೋಣದರಿಂದ “ಸುಸ್‌) 
ಗೆ ಲೋಪ ಬರಲಿಲ್ಲ. 


(ಊ ಕಾರಾನ್ತ್ರ ಫುಲ್ಲಂಗದ "ಅತಿಚಮೂ' ಶಬ್ದದ ರೂಪಗಳು) 


ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಥಮಾ ಅತಿಚಮೂಃ ಅತಿಚಮ್ಮೌ ಅತಿಚಮ್ವಃ 
ದ್ವಿತೀಯಾ ಅತಿಚಮೂಮ್‌ ಅತಿಚಮ್ವೌ ಅತಿಚಮೂನ್‌। 


ತೃತೀಯಾ ಅತಿಚಮ್ವಾ ಅತಿಚಮೂಭ್ಯಾಮ್‌ ಅತಿಚಮೂಭಿಃ 


ಚತುರ್ಥೀ ಅತಿಚಮ್ವೆ J ಅತಿಚಮೂಭ್ಯಾಮ್‌ ಅತಿಚಮೂಭ್ಯಃ। 

ಪಂಚಮೀ ಅತಿಚಮ್ಹಾಃ ಅತಿಚಮೂಭ್ಯಾಮ್‌ ಅತಿಚಮೂಭ್ಯಃ। 

ಷಷ್ಠೀ ಅತಿಚಮ್ವಾಃ ಅತಿಚಮ್ವೋಃ ಅತಿಚಮೂನಾಮ್‌। 

ಸಪ್ತಮೀ ಅತಿಚಮ್ಸಾಮ್‌ ಅತಿಚಮ್ಹೋಃ ಅತಿಚಮೂಷು। 

ಸಂಬೋಧನ ಹೇ ಅತಿಚಮು! ಹೇ ಅತಿಚಮ್ನೌ[ ಹೇ ಅತಿಚಮ್ಮಃ! 
ಉದಾ-ಪ್ರಥಮಾವಿಭಕ್ತಿ ಏಕವಚನದಲ್ಲಿ, ಅತಿಚಮೂ-*ಸ್‌ (ಸು) ಎಂದಿದ್ದಾಗ, 

"ಸ್‌'ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಅತಿಚಮೂಃ ಎಂದಾಗಿದೆ. 
ಉದಾ-ಸಂಬೋಧನ ಪ್ರಥಮಾ ವಿಭಕ್ತಿಯಲ್ಲಿ ಹೇ ಅತಿಚಮು - ಅತಿಚಮೂ-*-ಸ್‌ 


190 ಲಘುಸಿದ್ಧಾಂತ ಕೌಮುದೀ 


(ಸು) ಎಂದಿದ್ದಾಗ "ಅಂಬಾರ್ಥನರ್ದ್ಯೋಹ್ರಸ್ಥಃ' ಎಂಬುದರಿಂದ ಹ್ರಸ್ತವಾಗಿ 
ಅತಿಚಮು--ಸ್‌ ಎಂದಿದ್ದಾಗ. "ಏಜ್‌ಹ್ರಸ್ವಾತ್‌ ಸಂಬುದ್ದೇಃ' ಎಂಬುದರಿಂದ *ಸ್‌'ಗೆ 
ಲೋಪವಾಗಿ ಹೇ ಅತಿಚಮು! ಎಂದಾಗಿದೆ. 


ಉದಾ-ದ್ವಿಕೀಯಾ ವಿಭಕ್ತಿ ಏಕವಚನದಲ್ಲಿ ಅತಿಚಮೂ*ಅಮ್‌ ಎಂದಿದ್ದಾಗ, 
ಹಿಂದಿನಂತೆ ಪೂರ್ವಸವರ್ಣದೀರ್ಫಬಂದು ಅತಿಚಮೂಮ್‌ ಎಂದಾಗಿದೆ. 


ಉದಾ-ತೃತೀಯಾ ವಿಭಕ್ತಿ ಏಕವಚನದಲ್ಲಿ ಅತಿಚಮ್ವಾ - ಅತಿಚಮೂ-4ಆ(ಟಾ) 
ಎಂದಿದ್ದಾಗ, “ಯಣ್‌ ಸಂಧಿಯಿಂದ” ಅತಿಚಮ್ವಾ ಎಂದಾಗಿದೆ. 


ಉದಾ-ಚತುರ್ಥಿ ವಿಭಕ್ತಿ ಏಕವಚನದಲ್ಲಿ ಅತಿಚಮ್ಮೈ - ಅತಿಚಮೂ* ಏ (ಜೇ) 
ಎಂದಿದ್ದಾಗ, “ಆಣ್‌ನದ್ಯಾಃ?' ಎಂಬುದರಿಂದ ಆಟ್‌ ಆಗಮವು ಬಂದು 


ಅತಿಚಮೂ-4ಆ4+ಐ ಎಂದಿದ್ದಾಗ, ವೃದ್ಧಿಯಾಗಿ ಅತಿಚಮೂ-4ಐ ಎಂದಿದ್ದಾಗ 
ಯಣಾದೇಶವಾಗಿ ಅತಿಚಮ್ವೆ J ಎಂದಾಗಿದೆ. 

ಉದಾ-ಪಣ್ಜುಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ ಅತಿಚಮೂ"ಜಸಿ'(ಅಸ್‌) 
ಮತ್ತು ಅತಿಚಮೂ-"ಜಸ್‌'(ಅಸ್‌) ಎಂದಿದ್ದಾಗ ಇಲ್ಲಿಯೂ ಆಟ್‌ ಆಗಮ, ನದೀ 
ಕಾರ್ಯ, ವೃದ್ಧಿ ಮತ್ತು ಯಣಾದೇಶಗಳಿಂದ ಅತಿಚಮ್ವಾಃ ಎಂದು ರೂಪಗಳಾಗಿವೆ. 

ಉದಾ-ಷಷ್ಠೀ-ಬಹುವಚನದಲ್ಲಿ ಅತಿಚಮೂನಾಮ್‌ - ಅತಿಚಮೂ--ಆಮ್‌ 
ಎಂದಿದ್ದಾಗ, ನದೀ ಕಾರ್ಯ ರೂಪವಾದ ನುಡಾಗಮ ಬಂದು ಅತಿಚಮೂನಾಮ್‌ 
ಎಂದು ರೂಪವಾಗಿದೆ. 

ಉದಾ-ಸಪ್ತಮೀ ಏಕವಚನದಲ್ಲಿ, ಅತಿಚಮ್ವಾಮ್‌ - ಅತಿಚಮೂ- ಜೆ (ಇ) 
ಎಂದಿದ್ದಾಗ, ಜಿಗೆ ಆಮ್‌ ಆದೇಶ, ಆಟ್‌ ಆಗಮ, ವೃದ್ಧಿ ಮತ್ತು ಯಣಾದೇಶಗಳಿಂದ 
ಅತಿಚಮ್ವಾಮ್‌ ಎಂದು ರೂಪವಾಗಿದೆ. 


ಹೂಜಿ ಮೇಲೆ ಹೇಳಿದ ರೂಪ ಗಳನ್ನು ಹೊರತುಪಡಿಸಿ ಉಳಿದ ರೂಪಗಳಲ್ಲಿ 
ವಿಶೇಷವೇನೂ ಇಲ್ಲವೆಂದು ತಿಳಿಯಬೇಕು]. 

ಉದಾ-ಖಲಪೂಃ-ಖಲಂ ಪುನಾತಿ ಇತಿ ಎಂದು ವಿಗ್ರಹ (ಗದ್ದೆಯನ್ನು 
ಶುದ್ಧಗೊಳಿಸುವ ಸೇವಕನು ಎಂದರ್ಥ). 

ಉದಾ- ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ, ಖಲಪೂಃ-ಖಲಪೂ-ಸ್‌(ಸು) 
ಎಂದಿದ್ದಾಗ, “ಸ್‌” ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ಖಲಪೂಃ ಎಂದಾಗಿದೆ. 

(ಯಣ್‌ ವಿಧಾಯಕ ಸೂತ್ರ) 

ಸೂತ್ರ- 21. ಓಃ ಸುಪಿ (6.4.86) 

ವೃತ್ತಿಃ-ಧಾತ್ವವಯವ-ಸಂಯೋಗಪೂರ್ವಃ ನ ಭವತಿ ಯಃ "ಉ' ವರ್ಣ, 
ತದಂತಃ ಯಃ ಧಾತುಃ ತದನ್ನಸ್ಯ ಅನೇಕಾಚಃ ಅಜ್ಞಸ್ಯ ಯಣ್‌ ಸ್ಯಾತ್‌; ಅಚಿ ಸುಪಿ। 
ಖಲಪ್ತೌ ಖಲಪ್ಪಃ ಏವಂ ಸುಲ್ವಾದಯಃ ಸ್ವಭೂಃ ಸ್ವಭುವೌ। ಸ್ವಭುಮಃ.. ವರ್ಷಾಭೂಃ 


ಹಡ್ಲಿಣ್ಣ್‌ ಪ್ರಕರಣಮ್‌ (ಅ.ಪು) 193 


ಅ.ವೃ.-"ಏರನೇಕಾಚೋತಸಂಯೋಗ-ಪೂರ್ವಸ್ಯ' ಎಂಬುದರಿಂದ ಅನೇಕಾಚಃ 
ಮತ್ತು ಅಸಂಯೋಗಪೂರ್ವಸ್ಯ” ಎಂಬ ಪದಗಳು ಹಾಗೆಯೇ “ಅಚಿ ಶ್ನು-ಧಾತು- 
ಭ್ರುವಾ೦-ಯ್ವೋರಿಯಜುವಜೌ ಎಂಬ ಸೂತ್ರದಿಂದ ಧಾತೋಃ ಮತ್ತು ಅಚಿ ಎಂಬ 
ಪದಗಳು ಹಾಗೆಯೇ “ಇಯೋಯಣ್‌' ಎಂಬುದರಿಂದ "ಯಣ್‌' ಎಂಬ ಪದಗಳು 
ಅನುವೃತ್ತವಾಗುತ್ತವೆ. 

ಅರ್ಥ-ಧಾತುವಿನ ಅವಯವವಾಗಿಯೂ ಪೂರ್ವದಲ್ಲಿ ಸಂಯೋಗರಹಿತವಾದ 
ಯಾವ ಒಂದು "ಉ'ಕಾರವಿರುವುದೋ ಅಂತಹ "ಉ'ಕಾರವನ್ನೇ ಅಂತವಾಗಿವುಳ್ಳ 
ಅನೇಕಾಚ್‌ ಆದ ಧಾತುವಿನ ಅಂಗಕ್ಕೆ ಅಜಾದಿಯಾದ ಸುಪ್‌ ಪ್ರತ್ಯಯವು ಪರದಲ್ಲಿದ್ದಾಗ, 
ಯಣಾದೇಶವಾಗುತ್ತದೆ. 

ಉದಾ-ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ಖಲಪ್ವೌ - ಖಲಪೂ-ಔ ಎಂದಿದ್ದಾಗ, 
ಇಲ್ಲಿ "ಊ' ವರ್ಣದ ಪೂರ್ವದಲ್ಲಿ ಸಂಯೋಗವಿಲ್ಲ. ತದಂತವಾದ ಧಾತುವು 
ಪೂ, ಇದನ್ನು ಅಂತವಾಗಿವುಳ್ಳ ಅಂಗವೆಂದರೆ ಖಲಪೂ ಎಂಬುದು. ಇದು ಅನೇಕಾಚ್‌ 
ಆಗಿದೆ. ಔ ಎಂಬ ಅಜಾದಿಯಾದ ಸುಪ್‌ ಪರದಲ್ಲಿರೋಣದ್ದರಿ೦ದ ಯಣ್‌ ಆದೇಶ 
ಬಂದು ಖಲಪ್‌.-ವ್‌..ಔ-ಖಲಪ್ಪ್‌ ಎಂದಾಗಿದೆ. 

ಉದಾ-ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ (ಜಸ್‌), ದ್ವಿತೀಯಾ ಬಹುವಚನದಲ್ಲಿ 
(ಶಸ್‌), ಮತ್ತು ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ (ಟಿಸ್‌ ) ವಿಭಕ್ತಿ ಪ್ರತ್ಯ ಯಗಳಿಗೆ 
ಯಣಾದೇಶವಾಗಿ ಖಲಪ್ಪಃ ಎಂದು ರೂಪಗಳಾಗುತ್ತವೆ. 


(ಊ-ಕಾರಾನ್ತ ಪುಲ್ಪ್ಲಂಗದ "ಖಲಪೂ' ಶಬ್ದದ ರೂಪಗಳು) 


ವಿಭಕ್ತಿ ಏ.ವ. ದ್ವಿವ. ಬ. ವ. 
ಪ್ರಥಮಾ ಖಲಪೂಃ ಖಲಪ್ವ್‌ ಖಲಪ್ವಃ। 
ದ್ವಿತೀಯಾ ಖಲಪ್ಪಮ್‌ ಖಲಪ್ವೌ ಖಲಪ್ಪಃ 
ತೃತೀಯಾ ಖಲಪ್ಪಾ ಖಲಪೂಭ್ಯಾಮ್‌ ಖಲಪೂಭಿಃ। 
ಚತುರ್ಥೀ ಖಲಪ್ವೇ ಖಲಪೂಭ್ಯಾಮ್‌ ಖಲಪೂಭ್ಯಃ। 
ಪಂಚಮೀ ಖಲಪ್ಪಃ ಖಲಪೂಭ್ಯಾಮ ಖಲಪೂಭ್ಯಃ। 
ಷಷ್ಟೀ ಖಲಪ್ಪಃ ಖಲಪ್ವೋಃ ಖಲಪ್ಪಾಮ್‌। 
ಸಪ್ತಮೀ ಖಲಪ್ವಿ ಖಲಪ್ವೋಃ ಖಲಪೂಷು। 
ಸಂಬೋಧನ ಹೇ ಖಲಪೂಜ। ಹೇ ಖಲಪ್ಪೌ! ಹೇ ಖಲಪ್ವಃ। 


ಸೂಚನೆ: ಇದರಂತೆ ಸುಲೂಃ (ಚೆನ್ನಾಗಿ ಕತ್ತರಿಸುವವನು) ಮೊದಲಾದ ಶಬ್ದಗಳು 
ನಿಷ್ಠನ್ನವಾಗುತ್ತವೆ. 

ಊ-ಕಾರಾನ್ರ ಸ್ವಭೂ- ಶಬ್ದ 

ಉದಾ-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಸ್ವಭೂಃ - ಸ್ವಭೂ*ಸ್‌ (ಸು) ಎಂದಿದ್ದಾಗ, 


192 ಲಘುಸಿದ್ಧಾಂತ ಕೌಮುದೀ 


ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ ಸ್ವಭೂಃ ಎಂದಾಗುತ್ತದೆ. 


ಉದಾ. ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ ಸ್ವಭುವೌ - ಸ್ವಭೂ.ಔ ಎಂದಿದ್ದಾಗ, 
“ಇಕೋಯಣಚಿ' ಎಂಬುದರಿಂದ ಯಣಾದೇಶವು ಪ್ರಾಪ್ತವಾಗಲು, ಅದನ್ನು ಬಾಧಿಸಿ 
ಪೂರ್ವಸವರ್ಣ ದೀರ್ಫವು ಪ್ರಾಪ್ತವಾಗಲು, 'ದೀರ್ಫಾಜ್ಯಸಿ ಚ' ಎಂಬುದರಿಂದ 
ಅದಕ್ಕೆ ನಿಷೇಧವು ಬ೦ದು ಪುನಃ : ಯಣಾದೇಶವು ಪ್ರಾಪ್ತವಾಗಲು, ಅದನ್ನು ಬಾಧಿಸಿ 
“ಅಚ ಶ್ನು-ಧಾತು-ಭ್ರುವಾಂ-ಯ್ವೋರಿಯಜುವಜ್‌ೌ ಎಂಬುದರಿಂದ `ಉುವಜ್‌' 
ಪ್ರಾಪ್ತವಾಗಲು, ಅದನ್ನು ಬಾಧಿಸಿ 'ಓರನೇಕಾಚೋಂಸಂಯೋಗಪೂರ್ವಸ್ಯ' ಎಂಬ 
ಸೂತ್ರದಿಂದ "ಯಣ್‌' ಪ್ರಾಪ್ತವಾಗಲು, ಅದಕ್ಕೆ “ನ ಭೂಸುಧಿಯೋಃ” ಎಂಬುದರಿಂದ 
"ಉವಜ್‌' ಆದೇಶವು ಬಂದು “ಅಚಿ ಶ್ನು-ಧಾತು-ಭ್ರುವಾಂ-ಯ್ಜೋರಿಯಜುವಜೌ 
ಎಂಬುದರಿಂದ ಸ್ವಭ್‌* ಉವ್‌- ಔ.ಸ್ವಭುವೌ ಎಂದು ರೂಪವು ನಿಷ್ಟನ್ನವಾಗುತ್ತದೆ. 


(ಊ-ಕಾರಾನ್ತ ಪ್ಪಭೂ-ಶಣ್ಣದ ರೂಪಗಳು) 


ವಿಭಕ್ತಿ ಏ.ವ. ದ್ವಿವ. ಬ. ವ. 
ಪ್ರಥಮಾ ಸ್ವಭೂಃ ಸ್ವಭುವೌ ಸ್ವಭುವಃ 
ದ್ವಿತೀಯಾ ಸ್ವಭುವಮ್‌ ಸ್ವಭುವೌ ಸ್ವಭುವಃ 
ತೃತೀಯಾ ಸ್ವಭುವಾ ಸ್ವಭೂಭ್ಯಾಮ್‌ ಸ್ವಭೂಭಿಃ। 
ಚತುರ್ಥೀ ಸ್ವಭುವೇ ಸ್ವಭೂಭ್ಯಾಮ್‌ ಸ್ವಭೂಭ್ಯಃ। 
ಪಂಚಮೀ ಸ್ವಭುವಃ ಸ್ವಭೂಭ್ಯಾಮ್‌ ಸ್ವಭೂಭ್ಯಃ। 
ಷಷ್ಠೀ ಸ್ವಭುವಃ ಸ್ವಭುವೊಃ ಸ್ವಭುವಾಮ್‌। 
ಸಪ್ತಮೀ ಸ್ವಭುವಿ ಸ್ವಭುವೊಃ ಸ್ವಭೂಷು। 
ಸಂಬೋಧನ ಹೇ ಸ್ವಭೂಃ। ಹೇ ಸ್ವಭುವೌ। ಹೇ ಸ್ವಭುವಃ। 


(ಯಣಾದೇಶವನ್ನು ವಿಧಿಸುವ ಸೂತ್ರ) 

ವರ್ಷಾಭೂ - ಶಬ್ದದ ರೂಪಗಳು (ಮಳೆಗಾಲದಲ್ಲಿ ಹುಟ್ಟುವ ಕಪ್ಪೆ ಎಂದು 
ಅರ್ಥ). (ವರ್ಷಾಪೂರ್ವಕ ಭೂ ಧಾತುವಿನ ನ೦ತರ ಕ್ವಿಪ್‌ ಪ್ರತ್ಯಯವನ್ನು ಸೇರಿಸಿ 
ಅದು ಸರ್ವಾಪಹಾರವಾದಮೇಲೆ ವರ್ಷಾಭೂ ಎಂದು ಪ್ರಾತಿಪದಿಕವಾಗುತ್ತದೆ). 

ಉದಾ-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ವರ್ಷಾಭೂ- ವರ್ಷಾಭೂಃಸ್‌ (ಸು) 
ಎಂದಿದ್ದಾಗ, "ಸ್‌' ಗೆ ರುತ್ವ-ವಿಸರ್ಗಗಳಾಗಿ ವರ್ಷಾಭೂಃ ಎಂದಾಗುತ್ತದೆ. 

(ಯಣ್‌ ವಿಧಾಯಕ ಸೂತ್ರ) 

ಸೂತ್ರ- 212. ವರ್ಷಾಜ್ಞಶ್ಚ (6.4.84) 

ವೃತ್ತಿಃ-ಅಸ್ಯ ಯಣ್‌ ಸ್ಯಾತ್‌ ಅಚಿ ಸುಪಿ। ವರ್ಷಾಭ್ವೌ ಇತ್ಯಾದಿ! ದೃನ್ಭೂಃ। 

ವಾ। ದೃನ್‌-ಕರ-ಪುನಃ-ಪೂರ್ವಸ್ಯ ಭುವಃ ಯಣ್‌ ವಕ್ಷವ್ಯಃ 


ಷಡ್ಲಿಣ್ಣಿ ಪ್ರಕರಣಮ್‌ (ಅ.ಪು) 193 


ದೃನ್‌ಭ್ರೌ ಏವಂ ಕರಭೂಃ ಧಾತಾ। ಹೇ ಧಾತಃ। ಧಾತಾರೌ। ಧಾತಾರಃ 

ವಾ। ಯ ವರ್ಣಾನ್ನಸ್ಯ ಣತ್ವಂ ವಾಚ್ಛಮ್‌। 

ಧಾತ್ಮಣಾಮ್‌। ಏವಂ ನಪ್ಪಾದಯಃ। ನಪ್ತಾದಿ ಗ್ರಹಣಂ ವ್ಯ್ಯತ್ಪತ್ತಿಪ 
ನಿಯಮಾರ್ಥಮ್‌। ತೇನ ಇಹ ನಗ ಪಿತಾ, ಪಿತರ ಪಿತರಃ ಶೇಷಂ ಥಾತ್ಯ ಹು 
ಏವಂ ಜಾಮಾತ್ರಾದಯಃ ನಾ। ನರೌ। 

ಪ. ಛೇ. ವರ್ಷಾಬ್ವಃ, ಚ । 

ಅ.ವ್ಯ - “ಅಚಿ ಶ್ನು-ಧಾತು-ಭ್ರುವಾಂ-ಯ್ವೋರಿಯಜುವಜ್‌ೌ ' ಎಂಬುದರಿಂದ 
“ಅಚೆ' ಎಂಬ ಪದವು, “ಓಃ ಸುಪಿ' ಎ೦ಬ ಸೂತ್ರದಿಂದ "ಸುಪಿ' ಎಂಬ ಪದವು 
ಮತ್ತು "ಇಣೋಯಣ್‌' ಎಂಬ ಸೂತ್ರದಿಂದ "ಯಣ್‌' ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ-ಅಜಾದಿಯಾದ "ಸುಪ್‌' ಪ್ರತ್ಯಯವು ಪರದಲ್ಲಿದ್ದಾಗ ವರ್ಷಾಭೂ ಶಬ್ದಕ್ಕೆ 
ಯಣ್‌ ಆದೇಶವಾಗಿ ಬರುತ್ತದೆ. 

ಉದಾ-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ ದ್ವಿವಚನದಲ್ಲಿ ವರ್ಷಾಭೂ--ಔ 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ ಯಣಾದೇಶವಾಗಿ ವರ್ಷಾಭ್ಟೌ - ಎಂದು 
ರೂಪಗಳಾಗುತ್ತವೆ. 

ಸೂಚನೆ: ಸ್ವಭುವೌ - ಶಬ್ದದಂತೆ ಪ್ರಕ್ರಿಯೆಯನ್ನು ತಿಳಿಯಬೇಕು. ಆದರೆ ಅಲ್ಲಿ 
"ಉವಜ್‌' ಆದೇಶವಾಗುತ್ತದೆ. ಇಲ್ಲಿ ಯಣಾದೇಶವಾಗುತ್ತದೆ. 

ವಾರ್ತಿಕ -ವಾ॥ ದೃನ್‌-ಕರ-ಪುನಃ-ಪೂರ್ವಸ್ಯ ಭುವಃ ಯಣ್‌ ವಕ್ಷವ್ಯಃ 

ದೃನ್‌, ಕರ, ಮತ್ತು ಪುನರ್‌ ಶಬ್ದಪೂರ್ವಕವಾದ "ಭೂ' ಶಬ್ದಕ್ಕೆ ಯಣಾದೇಶವು 
ಬರುತ್ತದೆ. ಅಜಾದಿಯಾದ "ಸುಪ್‌' ಪ್ರತ್ಯಯವು ಪರದಲ್ಲಿದ್ದಾಗ. 

ಉದಾ- ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ದೃನ್‌ಭೂ-ಔ ಎಂದಿದ್ದಾಗ, 
ಯಣಾದೇಶವಾಗಿ ದೃನ್‌ಭ್‌-ವ್‌-ಔದೃನ್‌ಭ್ಯೌ ಎಂದಾಗಿದೆ. ಸ್ವಭುವೌ-ಶಬ್ದದ 
ಪ್ರಕ್ರಿಯೆಯನ್ನು ಇಲ್ಲಿ ಅನುಸರಿಸಬೇಕು. 

ಸೂಚನೆ: ಇದರಂತೆ ಕರಭೂಃ, ಪುನರ್ಭೂಃ ಮೊದಲಾದ ಶಬ್ದ ಗಳು ರೂಪಗಳನ್ನು 
ಪಡೆಯುತ್ತವೆ. 

ಇಲ್ಲಗೆ "ಊ' ಕಾರಾ೦ತ ಶಬ್ದಗಳು ಮುಗಿದವು. 
"ಬು' ಕಾರಾ೦ತ ಶಣ್ಣಗಳು ಆರಂಭವಾಗುತ್ತವೆ. 

ಧಾತೃ ಶಬ್ದವು ಧಾ ಧಾತುವಿಗೆ ಕರ್ತರ್ಥದಲ್ಲಿ "ಣ್ವುಲ್‌ ತೃಚೌ' ಎಂಬುದರಿಂದ 
ತೃಚ್‌ ಪ್ರತ್ಯಯವು ಬ೦ದು ರೂಪ ಸಿದ್ಧವಾಗಿದೆ. (ಧಾರಣೆಯನ್ನು ಮತ್ತು 
ಪೋಷಣೆಯನ್ನು ಮಾಡುವ ಬ್ರಹ್ಮನು ಎಂದರ್ಥ). 

ಉದಾ- ಧಾತಾ - ಪ್ರಥಮಾವಿಭಕ್ತಿ ಏಕವಚನದಲ್ಲಿ ಧಾತಾ - ಧಾತೃ*ಸ್‌ (ಸು) 
ಎ೦ದಿದ್ದಾಗ, ಇದು "ಯ' ಕಾರಾಂತವಾಗುವುದರಿಂದ “ಯದುಶನಸ್ತುರದಂಸೋತನೇ- 


194 ಲಘುಸಿದ್ಧಾಂತ ಕೌಮುದೀ 


ಹಸಾಂಚ' ಎಂಬುದರಿಂದ "ಅನಜ್‌' ಆದೇಶವು ಬಂದು ಧಾತನ್‌4ಸ್‌ ಎಂದಿರುವಾಗ, 
ಅಪ್ಪನ್‌-ತೃಚ್‌-ಸ್ವಸೃ-ನಪ್ತೃ-ನೇಷ್ಟೃ-ತ್ವಷ್ಟೃ-ಕ್ಷತ್ತ್ಯ-ಹೋತೃ-ಪೋತೃ-ಪ್ರಶಾಸ್ತ್ರಣಾಮ್‌ 
(6.4.11) ಎಂಬ ಸೂತ್ರದಿಂದ ಉಪಧಾ 'ಅ'ಕಾರಕ್ಕೆ ದೀರ್ಪ ಬಂದು ಧಾತಾನ್‌4ಸ್‌ 
ಎ೦ದಿರುವಾಗ "ಹಲ್‌ಜ್ಯಾಭ್ಯೋ...' ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ 
ಬಂದು "ನ ಲೋಪಃ ಪ್ರಾತಿಪದಿಕಾನ್ವಸ್ಯ' ಎಂಬುದರಿಂದ "ನ್‌' ಕಾರಕ್ಕೆ ಲೋಪವಾಗಿ 
ಧಾತಾ ಎಂದು ರೂಪ ನಿಷ್ಪತ್ತಿ ಆಗುತ್ತದೆ. 

ಉದಾ- ಹೇಧಾತಃ - ಸಂಬೋಧನ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಹೇಧಾತಃ! 
-ಹೇ ಧಾತ್ಮ*ಸ್‌ (ಸು) ಎಂದಿರುವಾಗ, ಗುಣ ಬಂದು ಧಾತರ್‌*ಸ್‌ ಎಂದಿದ್ದಾಗ 
“ಹಲ್‌ ಜ್ಯಾಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷಮ್‌ ಹಲ್‌” ಎಂಬುದರಿಂದ *ಸ್‌' 
ಲೋಪವಾಗಿ ಧಾತರ್‌ ಎಂದಿರುವಾಗ ರೇಫಕ್ಕೆ ರುತ್ವ-ವಿಸರ್ಗಗಳಾಗಿ ಹೇಧಾತಃ। 
ಎಂದಾಗಿದೆ. 

ಉದಾ- ಧಾತಾರೌ - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಯ ದ್ವಿವಚನಗಳಲ್ಲಿ 
ಧಾತಾರೌ- ಧಾತೃ*ಔ ಎಂದಿದ್ದಾಗ, "ಯತೋಬಿ'... ಎಂಬುದರಿಂದ "ಯ'ಕಾರಕ್ಕೆ 
ಗುಣವಾಗಿ, ಧಾತರ್‌+ಔ ಎಂದಿರುವಾಗ "ಅಪ್‌ತೃನ್‌'... ಎಂಬುದರಿಂದ ಉಪಧಾಕ್ಕೆ 
ದೀರ್ಥವಾಗಿ ಧಾತಾರೌ ಎಂದಾಗಿದೆ. 

ಉದಾ- ಧಾತಾರಃ -ಪ್ರಥಮಾವಿಭಕ್ತಿ ಬಹುವಚನದಲ್ಲಿ ಧಾತಾರಃ - ಧಾತೃ--ಅಸ್‌ 
(ಜಸ್‌) ಎಂದಿದ್ದಾಗ, ಗುಣಬ೦ದು ಧಾತರ್‌* ಅಸ್‌ ಎಂದಿದ್ದಾಗ, "ಅಪ್‌ತೃನ್‌'.. 
ಎಂಬುದರಿಂದ ಉಪಧಾಕ್ಕೆ ದೀರ್ಫವಾಗಿ ಧಾತಾರ್‌4ಅಸ್‌ ಎಂದಿದ್ದಾಗ ರುತ್ವ- 
ವಿಸರ್ಗಗಳಾಗಿ ಧಾತಾರಃ ಎಂದಾಗಿದೆ. 

ವಾರ್ತಿಕ - ಯ ವರ್ಣಾನ್ನಸ್ಯನ್‌ ಣತ್ಹಂ ವಾಚ್ಯಮ್‌। 

ಯವರ್ಣದ ಪರದಲ್ಲಿರುವ "ನ' ಕಾರಕ್ಕೆ "ಣ” ಕಾರವು ಬರುತ್ತದೆ. 

ಉದಾ- ಧಾತ್ಯಣಾಮ್‌-ಷಷ್ಟೀ ವಿಭಕ್ತಿ ಬಹುವಚನದಲ್ಲಿ ಧಾತ್ಯಣಾಮ್‌- 
ಧಾತೃ*ನ್‌4ಆಮ್‌-ಧಾತ್ಯೃನಾಮ್‌ ಎಂದಾಗಿ ಪ್ರಕೃತ ವಾರ್ತಿಕದಿಂದ "ನ್‌' ಕಾರಕ್ಕೆ 
“ಣ್‌' ಬಂದು ಧಾತ್ಯಣಾಮ್‌ ಎಂದಾಗಿದೆ. 

ವ್ಯುತ್ಪತ್ತಿ ಪಕ್ಷದಲ್ಲಿ ನಪ್ಪ ಮೊದಲಾದ ಶಬ್ದಗಳನ್ನು ಸ್ವೀಕರಿಸಿರುವುದು ನಿಯಮಕ್ಕಾಗಿ 
ಇರುತ್ತದೆ. ಆದ್ದರಿಂದ ಪಿತಾ, ಪಿತರೌ, ಪಿತರಃ ಎಂಬಲ್ಲಿ ದೀರ್ಪವು ಬಂದಿಲ್ಲ. 
ಅಂದರೆ "ಅಪ್‌-ತೃನ್‌-ತೃಚ್‌'... ಎಂಬ ಸೂತ್ರದಲ್ಲಿ ಸ್ವಸ್ಯ ಮೊದಲಾದ ಶಬ್ದಗಳೂ 
ಪಠಿತವಾಗಿವೆ. ಇವುಗಳು ಉಣಾದಿ ಸೂತ್ರಗಳಿ೦ದ ಉತ್ಪನ್ನವಾಗಿವೆ. ಕೆಲವರು ಈ 
ಶಬ್ದಗಳನ್ನು ವ್ಯುತ್ತನ್ನ ಮತ್ತು ಅವ್ಯತ್ತನ್ನಗಳಂದು ಪರಿಗಣಿಸುತ್ತಾರೆ. ವ್ಯತ್ತನ್ನವೆಂದು 
ಸ್ವೀಕರಿಸುವ ಪಕ್ಷದಲ್ಲಿ, ಶಬ್ದಗಳನ್ನು ಪ್ರಕೃತಿ, ಪ್ರತ್ಯಯಗಳನ್ನಾಗಿ ವಿಂಗಡಿಸುತ್ತಾರೆ. 
ಇದರಿಂದ ತೃನ್ನಂತ, ತೃಜ೦ತಗಳಾಗಿರುವ ಶಬ್ದಗಳಿಗೆ ದೀರ್ಫವು ಬರುತ್ತದೆ. ಇವುಗಳಲ್ಲಿ 
(ಸಿದ್ಧವಾದ ರೂಪಗಳಲ್ಲಿ) ಕೆಲವೇ ಶಬ್ದಗಳನ್ನು ಸ್ವೀಕರಿಸುವ ಕಾರಣದಿಂದ, 


ಷಡ್ಗಿಜ್ಜ್‌ ಪ್ರಕರಣಮ್‌ (ಅ.ಪ) 195 


ಉಳಿದವುಗಳು ವ್ಯರ್ಥವಾಗುತ್ತವೆ. "ಸಿದ್ಧೇ ಸತ್ಯಾರಂಭೋ ನಿಯಮಾಯ' ಕಾರ್ಯವು 
ಉಪಾಯಾಂತರಗಳಿಂದ ಸಿದ್ಧವಾದರೂ, ಇವುಗಳನ್ನು ಪ್ರತ್ಯೇಕವಾಗಿ ಮತ್ತೆ ವಿಧಾನ 
ಮಾಡಿರುವುದು ನಿಯಮಕ್ಕಾಗಿ (ಬರಲೇಬೇಕು ಎಂದು). ಈ ನ್ಯಾಯದಿಂದ ಸ್ಪಸ್ರಾದಿ 
ಗ್ರಹಣವು ನಿಯಮವನ್ನು ಮಾಡುತ್ತಿದೆ. ಉಣಾದಿಗೆ ಸೇರಿದ ತೃನ್‌ ಮತ್ತು ತೃಚ್‌ 
ಪ್ರತ್ನಯಾಂತಗಳಿಗೆ ದೀರ್ಫವಾಗುವುದಾದರೆ ನಪ ಮೊದಲಾದವುಗಳಿಗೇ ಆಗುತ್ತದೆ. 
ಬೇರೆ ಶಬ್ದಗಳಿಗಲ್ಲ.ಅವ್ರ್ಯತ್ತನ್ನ ಪಕ್ಷದಲ್ಲಿ ಆಯಾ ಶಬ್ದಗಳನ್ನು ಸ್ವೀಕರಿಸಿ “ಸುಪ್‌ 
ಪ್ರತ್ಯಯಗಳನ್ನು ಸೇರಿಸಿದರೆ ಸಾಕು. 
("ಯ' ಕಾರಾಂತ ಪಿತೃ ಶಬ್ದ) 


ಸೂಚನೆ: ಪಿತೃ ಶಬ್ದವು ನಪ್ಪಾದಿಗಣದಲ್ಲಿ ಬರುವದಿಲ್ಲ, ಇದು "ಧಾತೃ' ಶಬ್ದದಂತೆ 
ಪ್ರಕ್ರಿಯೆಯನ್ನು ಹೊಂದಿದರೂ, ಸೆರ್ವನಾಮಸ್ಥಾನದಲ್ಲಿ ಅಪ್ಪ್ಯನ್‌-ತೃಚ್‌-ಸ್ವ ಸ್ವಶ್ಯ-ನಪ್ರೃ ಸ 
ನೇಷ್ಟ-ತ್ರಷ್ಟ-ಕತ್ರ -ಹೋತೃ-ಪೋತ್ಸ -ಪ್ರಶಾಸ್ತ್ಯಣಾಮ್‌ (6 4.11) ಎ೦ಬ ಸೂತ್ರದಿಂದ 
ಉಪಧಾ ದೀರ್ಫವು ಬರುವದಿಲ್ಲ, ಪರಂತು ಕೆಳಗಿನ ನಿಯಮದಿಂದ ಬರುತ್ತದೆ. 

ಉದಾ-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಪಿತಾ -ಹಿತೃ*ಸ್‌ (ಸು) ಎಂದಿದ್ದಾಗ 
“ಯದುಶನಸ್‌'... ಎಂಬುದರಿಂದ "ಅನಜ್‌' ಆದೇಶವಾಗಿ ಪಿತನ್‌4ಸ್‌ ಎಂದಿದ್ದಾಗ, 
“ಸರ್ವನಾಮಸ್ಥಾನೇ ಚಾಸಂಬುದ್ಧೌ' ಎಂಬ ಸೂತ್ರದಿಂದ ಉಪಧಾ ದೀರ್ಫವಾಗಿ, 
ಪಿತಾನ್‌-ಸ್‌ ಎಂದಿರುವಾಗ "ಹಲ್‌ಜ್ಯೌಭ್ಯೋ....' ಎಂಬುದರಿಂದ "ಸ್‌' ಕಾರಕ್ಕೆ 
ಲೋಪವಾಗಿ "ನ ಲೋಪಃ ಪ್ರಾತಿಪದಿಕಾನ್ವಸ್ಯ” ಎಂಬುದರಿಂದ "ನ್‌' ಕಾರಕ್ಕೆ ಲೋಪವಾಗಿ 
ಪಿತಾ ಎಂದು ರೂಪವಾಗುತ್ತದೆ. 

ಉದಾ-ಪಿತರೌ- ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ಪಿತೃ*ಔ ಎಂದಿದ್ದಾಗ, "ಯತೋ 
ಜೆ' ಎಂಬ ಸೂತ್ರದಿಂದ "ಬು'ಕಾರಕ್ಕೆ ಅರ್‌ ಎಂಬ ಗುಣಾದೇಶವು ಬಂದು 
ಪಿತರ್‌4+ಔ=ಪಿತರೌ ಎಂದಾಗಿದೆ. 

ಉದಾ-ಪಿತರಃ -ಪ್ರಥಮಾ ವಿಭಕ್ತಿ ಬಹು ವಚನದಲ್ಲಿ ಪಿತರಃ-ಪಿತೃ* ಅಸ್‌ (ಜಸ್‌) 
ಎಂದಿದ್ದಾಗ, ಗುಣಾದೇಶವಾಗಿ, ಪಿತರ್‌--ಅಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ- 
ವಿಸರ್ಗಗಳಾಗಿ ಪಿತರಃ ಎಂದಾಗಿದೆ. 

ಸೂಚನೆ: "ಧಾತೃ' ಶಬ್ದದಂತೆ ಉಳಿದ ರೂಪಗಳು ಇರುತ್ತವೆ. “ಜಾಮಾತೃ(ಅಳಿಯ), 
ಮತ್ತು ಬ್ರಾ ತ್ಯ(ಸಹೋದರ) ಎ೦ಬ ಶಬ್ದಗಳೂ ಕೂಡ ಇದೇರೀತಿಯಲ್ಲಿ ರೂಪಗಳನ್ನು 
ತಾಳುತ್ತವೆ. 

"ನೃ' ಶಬ್ದದ ರೂಪಗಳು 

ಉದಾ-ನಾ-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ನೃ*ಸ್‌(ಸು) ಎಂದಿದ್ದಾಗ 
“ಬದುಶನಸ್‌'... ಎಂಬುದರಿಂದ "ಅನಜ್‌' ಆದೇಶವಾಗಿ ನನ್‌--ಸ್‌ ಎ೦ದಿರುವಾಗ, 
"ಸರ್ವನಾಮಸ್ಥಾನೇ... ಸೂತ್ರದಿಂದ ಉಪಧಾ “ಅ'ಕಾರಕ್ಕೆ ದೀರ್ಫವಾಗಿ ನಾನ್‌.ಸ್‌ 
ಎ೦ದಿದ್ದಾಗ, "ಹಲ್‌ಜ್ಯಾಭ್ಯೋ... ಎಂಬುದರಿಂದ "ಸ್‌' ಕಾರ ಲೋಪವಾಗಿ, “ನಲೋಪಃ 


196 ಲಘುಸಿದ್ಧಾ೦ತ ಕೌಮುದೀ 


ಪ್ರಾತಿಪದಿಕಾನ್ನಸ್ಯ' ಎಂಬುದರಿಂದ ನ್‌ಗೆ ಲೋಪವಾಗಿ ನಾ ಎಂದು ರೂಪವಾಗುತ್ತದೆ. 

ಉದಾ-ನರೌ- ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ನೃ*ಔ ಎಂದಿದ್ದಾಗ "ಯತೋಜಿ' 
ಎಂಬ ಸೂತ್ರದಿಂದ “ಯ'ಕಾರಕ್ಕೆ ಅರ್‌ ಎಂಬ ಗುಣಾದೇಶವು ಬಂದು ನ್‌4ಅರ್‌+ 
ಔಎನರೌ ಎಂದಾಗಿದೆ. 


(ವಿಕಲ್ಪವಾಗಿ ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ್‌- 213. ನೃ ಚ (6.4.6) 

ವೃತ್ತಿಃ-ಅಸ್ಯ ನಾಮಿ ವಾ ದೀರ್ಫಃ ನೃಣಾಮ್‌, ನ್ಯಣಾಮ್‌। 

ಅ. ವೃ. -"ಛಂದಸ್ಕುಭಯಥಾ' ಎಂಬ ಸೂತ್ರದಿಂದ "ಉಭಯಥಾ' ಎಂಬ 
ಪದವು ಮತ್ತು "ಡಲೋಪೇ ಪೂರ್ವಸ್ಯ ದೀರ್ಫೋಇಣಃ' ಎಂಬ ಸೂತ್ರದಿಂದ 
ದೀರ್ಫಃ ಎಂಬ ಪದವು ಹಾಗೂ "ನಾಮಿ' ಎ೦ಬ ಸೂತ್ರವೂ ಅನುವೃತ್ತವಾಗುವವು. 

ಅರ್ಥ-ನೃ ಶಬ್ದಕ್ಕೆ "ನಾಮ್‌' ಪರವಾದಾಗ ದೀರ್ಫವು ವಿಕಲ್ಪವಾಗಿ ಬರುವುದು. 

ಉದಾ-ನೃಣಾಂ, ನ್ಶಣಾಂ-ಷಷ್ಟೀ ವಿಭಕ್ತಿ ಬಹುವಚನದಲ್ಲಿ ನೃ*ಆಮ್‌ ಎಂದಿದ್ದಾಗ, 
"ಹಸ್ತಿನದ್ಯಾಪೋ ನುಟ್‌' ಎ೦ಬ ಸೂತ್ರದಿಂದ ನುಟ್‌ ಆಗಮವು ಬಂದು ನೃ*ನ್‌-ಆಮ್‌ 
ಎಂದಿರುವಾಗ, ಪ್ರಕೃತ ಸೂತ್ರದಿಂದ ವೈಕಲ್ಲಿಕವಾಗಿ ದೀರ್ಫವು ವಿಕಲ್ಲವಾಗಿ ಬಂದು 
ನೃಃನಾಮ್‌ ಎಂದಿರುವಾಗ, "ನಾಮೀ' ಎಂಬಸೂತ್ತದಿಂದ ನ್ಶನಾಮ್‌ "ಯವರ್ಣಾನ್ತಸ್ಯ 
ಣತ್ವಂವಾಚ್ಕಂ' ಎಂಬ ವಾರ್ತಿಕದಿಂದ ನ್‌ ಕಾರಕ್ಕೆ ಣತ್ವ ಬಂದು ನ್ಯಣಾಮ್‌ 
ಎಂದಾಗಿದೆ. ದೀರ್ಫವು ಬಾರದೇ ಇದ್ದಾಗ ನೃಣಾಮ್‌ ಎಂದಾಗುತ್ತದೆ. ಸೂಚನೆ: 
“ಲೃ'ಕಾರಾ೦ತ, “ಏ' ಕಾರಾ೦ತ ಶಬ್ಧಗಳು ಅಪ್ರಸಿದ್ಧವಾಗಿವೆ. 
ಇಲ್ಲಗೆ ಖಕಾರಾ೦ತ ಶಬ್ದಗಳು ಮುಗಿದವು. 
(ಓ-ಕಾರಾ೦ತ ಶಣ್ಣವು ಪ್ರಾರಂಭವಾಗುತ್ತದೆ). 
(ಣಿದ್ದದ್ಧಾವವನ್ನು ವಿಧಿಸುವ ಸೂತ್ರ) 
ಸೂತ್ರ- 214. ಗೋತೋ ಣಿತ್‌ (7.1.60) 

ವೃತ್ತಿಃ-ಓಕಾರಾತ್‌ ವಿಹಿತಂ ಸರ್ವನಾಮಸ್ಥಾನಂ ಣಿದ್ದತ್‌। ಗೌಃ, ಗಾವೌ, ಗಾವಃ 

ಅ.ವೃ. - "ಇತೋತತ್‌ ಸರ್ವನಾಮಸ್ಥಾನೇ' ಎಂಬ ಸೂತ್ರದಿಂದ 
“ಸರ್ವನಾಮಸ್ಥಾನೇ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಓ'ಕಾರಾಂತ ಶಬ್ದದ ಪರದಲ್ಲಿ ವಿಧಿಸಲ್ಲಡುವ ಸರ್ವನಾಮಸ್ಥಾನಕ್ಕೆ 
ಣಿದ್ದದ್ಧಾವವು ಬರುತ್ತದೆ. 

ಉದಾ -ಗೌಃ - ಪ್ರಥಮಾ ಏಕವಚನದಲ್ಲಿ ಗ್‌.ಓ.-ಸ್‌ (ಸು) ಎಂದಿರುವಾಗ, 
ಪ್ರಕೃತ ಸೂತ್ರದಿಂದ "ಸ್‌' ಗೆ ಣಿದ್ವದ್ಭಾವ ಮಾಡಿ, "ಅಚೋ ಜ್‌ಣಿತಿ' ಎಂಬುದರಿಂದ 
ಪೂರ್ವದಲ್ಲಿರುವ "ಓ' ಕಾರಕ್ಕೆ ವೃದ್ಧಿ ಬಂದು ಗ್‌--ಔ--ಸ್‌ ಎಂದಿರುವಾಗ, "ಸ್‌ 
ಕಾರಕ್ಕೆ ರುತ್ವ ವಿಸರ್ಗಗಳಾಗಿ ಗೌಃ ಎಂದಾಗಿದೆ. 


ಷಡ್ಲಿಣ್ಗ್‌ ಪ್ರಕರಣಮ್‌ (ಅ.ಪ) 197 


ಉದಾ- ಗಾವೌ -ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ ಗಾವೌ- 
ಗೊ.ಔ ಎಂದಿರುವಾಗ, ಣಿದ್ದದ್ದಾವ ಪ್ರ ಪಯಃಕ ಕ್ತ ವೃದ್ಧಿ ಬಂದು ಗ್ಗ ಎಂದಿರುವಾಗ, 
“ಏಚೋ$*ಯವಾಯಾವಃ' ಎಂಬುದರಿಂದ ಆವ್‌ ಆದೇಶವಾಗಿ ಗ್‌--ಆವ್‌-.ಔಎಗಾವೌ 
ಎಂದಾಗಿದೆ. 

ಉದಾ- ಗಾವಃ - ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ, ಗ್‌+ ಓ.-ಅಸ್‌ (ಜಸ್‌) 
ಎಂದಿದ್ದಾಗ, ಣಿದ್ದದ್ಭಾವ ಓಕಾರಕ್ಕೆ ವೃದ್ಧಿ, ನಂತರ ಆವಾದೇಶ, ರುತ್ವ ವಿಸರ್ಗಗಳಾಗಿ 
ಗಾವಃ ಎ೦ಬ ರೂಪವಾಗಿದೆ. 
("ಅಮ್‌' ಮತ್ತು "ಶಸ್‌' ಗಳಗೆ ಆ-ಕಾರವನ್ನು ಏಕಾದೇಶವಾಗಿ ವಿಧಿಸುವ ಸೂತ್ರ) 
ಸೂತ್ರ- 216. ಔತೋಂಮ್‌ಶಸೊಃ (6.1.63) 

ವೃತ್ತಿಃ-ಔತಃ ಅಮ್‌-ಶಸೊಃ ಅಚಿ ಆಕಾರಃ ಏಕಾದೇಶಃ ಸ್ಯಾತ್‌। ಗಾಮ್‌। ಗಾವೌ। 
ಗಾಃ ಗವಾ। ಗವೇ। ಗೋಃ2। ಇತ್ಯಾದಿ! 

ಪ. ಛೇ. - ಆ, ಓತಃ, ಅಮ್‌, ಶಸೋಃ 

ಅ.ವೃ.-"ಇಕೋಯಣಚಿ” ಎಂಬ ಸೂತ್ರದಿಂದ "ಅಚಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. "ಏಕಃ ಪೂರ್ವಪರಯೋಳ” ಎಂಬುದು ಅಧಿಕಾರ ಸೂತ್ರ । 

ಅರ್ಥ- "ಓ'ಕಾರದ ಪರದಲ್ಲಿ ಅಮ್‌ ಮತ್ತು ಶಸ್‌ಗಳಲ್ಲಿರುವ ಅಜ್‌ ಇದ್ದಾಗ 
ಪೂರ್ವಪರಗಳ ಸ್ಥಾನದಲ್ಲಿ ಆಕಾರವು ಏಕಾದೇಶವಾಗಿ ಬರುತ್ತದೆ. 

ಉದಾ- ದ್ವಿತೀಯಾ ವಿಭಕ್ತಿಯ ಏಕವಚನದಲ್ಲಿ ಗೋ. ಅಮ್‌ ಎಂದಿದ್ದಾಗ, 
ಣಿದ್ದದ್ಭಾವದಿಂದ ವೃದ್ದಿ ಬರಬೇಕಾಗಿತ್ತು. ಅದನ್ನು ಬಾಧಿಸಿ, ಪ್ರಕೃತ ಸೂತ್ರದಿಂದ 
ಪೂರ್ವ ಪರಗಳ ಸ್ಥಾನದಲ್ಲಿ "ಆ'ಕಾರವು ಏಕಾದೇಶವಾಗಿ ಬಂದು ಗ್‌+ಆ4ಮ್‌=ಗಾಮ್‌ 
ಎಂದಾಗಿದೆ. 

ಉದಾ- ಗಾವೌ - ಪ್ರಥಮಾವಿಭಕ್ತಿ ದ್ವಿವಚನದಂತೆಯೇ ರೂಪವು ಇರುತ್ತದೆ. 

ಉದಾ-ದ್ವಿತೀಯಾ ವಿಭಕ್ತಿಯ ಬಹುವಚನದಲ್ಲಿ-ಗೋ-* ಅಸ್‌ (ಜಸ್‌) ಎಂದಿದ್ದಾಗ, 
ಪೂರ್ವಸವರ್ಣ ದೀರ್ಫವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಪೂರ್ವಪರಗಳ 
ಸ್ಥಾನದಲ್ಲಿ "ಆ'ಕಾರವು ಆದೇಶವಾಗಿ ಬಂದು ಗ್‌.-ಆ*ಸ್‌ ಎಂದಿರುವಾಗ ರುತ್ವ- 
ವಿಸರ್ಗಗಳಾಗಿ, ಗಾಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ತೃತಿಯಾ ವಿಭಕ್ತಿಯ ಏಕವಚನದಲ್ಲಿ ಗೋ ಆಟಾ) ಎಂದಿದ್ದಾಗ, 
ಅವಾದೇಶವಾಗಿ ಗ್‌+ಅವ್‌4+ಆ=ಗವಾ ಎಂದಾಗಿದೆ. 

ಉದಾ-ಗವೇ- ಚತುರ್ಥೀ ವಿಭಕ್ತಿಯ ಏಕವಚನದಲ್ಲಿ ಗೋ-ಏ(ಜೇ) ಎಂದಿದ್ದಾಗ, 
ಅವಾದೇಶವಾಗಿ ಗ್‌.ಅವ್‌-ಏಇಗವೇ ಎಂದಾಗಿದೆ. 


ಉದಾ-ಗೋಃ - ಪಂಚಮೀ ಮತ್ತು ಷಷ್ಠೀ ವಿಭಕ್ತಿಯ ಏಕವಚನದಲ್ಲಿ ಗೋ--ಅಸ್‌ 
(ಜಸಿ ಮತ್ತು ಜಸ್‌) ಎ೦ದಿದ್ದಾಗ "ಜಸಿ ಜಸೋಶ್ಚ' ಎಂಬುದರಿಂದ ಪೂರ್ವ ರೂಪ 


198 ಲಘುಸಿದ್ಧಾಂತ ಕೌಮುದೀ 


ಬಂದು ಗೋಸ್‌ ಎಂದಿದ್ದಾಗ, ರುತ್ವ ವಿಸರ್ಗಗಳಾಗಿ ಗೋಃ ಎಂದಾಗಿದೆ. 

ಸೂಚನೆ: ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ ಯಾವದೇ ವಿಶೇಷವಿಲ್ಲ. 

ಉದಾ-ತೃತಿಯಾ ವಿಭಕ್ತಿ ದ್ವಿವಚನ-ಬಹುವಚನಗಳಲ್ಲಿ-ಗೋಭ್ಯಾಮ್‌ ಗೋಭಿಃ 

ಉದಾ-ಚತುರ್ಥಿ ವಿಭಕ್ತೀ ದ್ವಿವಚನ-ಬಹುವಚನಗಳಲ್ಲಿ -ಗೋಭ್ಯಾಮ್‌ ಗೋಭ್ಯಃ 

ಉದಾ-ಪಂಚಮೀ ವಿಭಕ್ತೀ ದ್ವಿವಚನ-ಬಹುವಚನಗಳಲ್ಲಿ -ಗೋಭ್ಯಾಮ್‌ ಗೋಭ್ಯಃ 

ಉದಾ-ಷಷ್ಟೀ ವಿಭಕ್ತೀ ದ್ವಿವಚನ-ಬಹುವಚನಗಳಲ್ಲಿ - ಗೋ4ಓಸ್‌ » ಅವಾದೇಶ 
ಗ್‌* ಅವ್‌+ ಓಸ್‌ ಗವೋಸ್‌ > ರುತ್ನ-ವಿಸರ್ಗ ಗವೋಃ 

ಉದಾ-ಷಷ್ಟೀ ವಿಭಕ್ತೀ ಬಹುವಚನದಲ್ಲಿ- ಗೋ4ಆಮ್‌ >» ಅವಾದೇಶು 
ಗ್‌4+ಅವ್‌4+ಆಮ್‌=ಗವಾಮ್‌ (ಏ.ಓ,ಐ.ಔ ಅಂದರೆ “"ಏಜ್‌' ಗಳಿಗೆ ಹ್ರಸ್ತವಿಲ್ಲದ್ದರಿಂದ, 
ಹ್ರಸ್ತನದ್ಯಾಪೋನುಟ್‌ ಎಂಬ ಸೂತ್ರದಿಂದ ನುಡಾಗಮ ಬರುವದಿಲ್ಲ). 

ಉದಾ-ಸಪ್ತಮೀ ವಿಭಕ್ತೀ ಏಕವಚನದಲ್ಲಿ ಗೋ4ಇ(ಜೆ) >ಅವಾದೇಶ 
ಗವ್‌-ಇಇಗವಿ 

ಉದಾ-ಸಪ್ತಮೀ ದ್ವಿವಚನದಲ್ಲಿ - ಗೋ*ಓಸ್‌ »ಅವಾದೇಶ ಗವೋಸ್‌>ರುತ್ವ- 
ವಿಸರ್ಗ ಗವೋಃ 

ಉದಾ-ಸಪ್ತಮೀ ಬಹುವಚನದಲ್ಲಿ- ಗೋಸು (ಸುಪ್‌)ಆದೇಶಪ್ರತ್ಯಯಯೋಃ 
ಎ೦ಬಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ ಬಂದು ಗೋಷು ಎಂದಾಗಿದೆ. 

ಇಲ್ಲಗೆ ಓ-ಕಾರಾಂತ ಶಬ್ದಗಳು ಮುಗಿದವು. 
ಐ-ಕಾರಾಂತ 'ರೈ' ಶಬ್ದ 
(ಆ-ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 216. ರಾಯೋ ಹಲ (7.2.85) 

ವೃತ್ತಿಃ-ಅಸ್ಯ ಅಕಾರಾದೇಶಃ ಹಲಿ ವಿಭಕೌ। ರಾಃ ರಾಯೌ। ರಾಯಃ। ರಾಭ್ಯಾಂ 
ಇತ್ಯಾದಿ। [.....ಗ್ಲೌ! ಗ್ಲಾವೌ। ಗ್ಲಾವಃ ಗ್ಲೌಭ್ಯಾಂ ಇತ್ಯಾದಿ] 

ಪ. ಛೇ. - ರಾಯಃ, ಹಲಿ। 

ಅ.ವ್ಯ.-"ಅಷ್ಟನ ಆ ವಿಭಕೌ' ಎಂಬ ಸೂತ್ರದಿಂದ “ಆ' ಮತ್ತು "ವಿಭಕೌ' ಎಂಬ 
ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಹಲಾದಿ ವಿಭಕ್ತಿಯು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ "ರೈ' ಶಬ್ದದ 
“ಐ” ಕಾರಕ್ಕೆ “ಆ'ಕಾರವು ಆದೇಶವಾಗಿ ಬರುತ್ತದೆ. 

ಉದಾ - ರಾಃ (ಐಶ್ವರ್ಯ) ರೈ ಶಬ್ದದ ಪ್ರಥಮಾ ಏಕವಚನದಲ್ಲಿ ರೈ4ಸ್‌ (ಸು) 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಐ' ಕಾರಕ್ಕೆ “ಆ' ಕಾರವು ಆದೇಶವಾಗಿ ರಾ*ಸ್‌ 
ಎಂದಿದ್ದಾಗ ರುತ್ವ-ವಿಸರ್ಗಗಳಾಗಿ ರಾಃ ಎಂದಾಗಿದೆ. 


ಷಡ್ಗಿಜ್ಜಿ ಪ್ರಕರಣಮ್‌ (ಅ.ಪ) 199 


ಉದಾ -ರಾಯೌ - ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ ರೈ-ಔ ಎಂದಿದ್ದಾಗ, 
ಆಯ್‌ ಆದೇಶವು ಬಂದು ರಾಯ್‌+ಔ=ರಾಯೌ ಎಂದಾಗಿದೆ. 

ಉದಾ -ರಾಯಃ - ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿಯೂ ರೈ4ಅಸ್‌ (ಜಸ್‌) 
ಎ೦ದಿದ್ದಾಗ, ಆಯ್‌ ಆದೇಶವಾಗಿ ರುತ್ವ ವಿಸರ್ಗಗಳಾಗಿ ರಾಯಃ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ - ರಾಭ್ಯಾಮ್‌ - ತೃತಿಯಾ ಚತುರ್ಥೀ ಮತ್ತು ಪಂಚಮೀ ದ್ವಿವಚನಗಳಲ್ಲಿ 
ರೈ*ಬಭ್ಯಾಮ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಆ ಕಾರಾದೇಶವಾಗಿ 
ರಾ-ಭ್ಯಾಮ್‌-ರಾಭ್ಯಾಮ್‌ ಎಂದಾಗಿದೆ. 


ಸೂಚನೆ: 

1) ಉಳಿದರೂಪಗಳು ಅತಿ ಸ್ಪಷ್ಟವಾಗಿರೋಣದರಿಂದ ಅವುಗಳ ಪ್ರಕ್ರಿಯೆಯನ್ನು 
ಹೇಳಲಾಗಿಲ್ಲ. 

2) ಸ್ತ್ರೀಲಿಂಗದಲ್ಲಿಯೂ "ರೈ' ಶಬ್ದವು ಪುಲ್ಲಿಂಗದಂತೆಯೇ ರೂಪಗಳನ್ನು ತಾಳುತ್ತದೆ. 


ಅಖನ್ತ ಪುಲ್ಲಂಗದ "ಐ' ಕಾರಾಂತ "ರೈ' ಶಬ್ದದ ರೂಪಗಳು 


ವಿಭಕ್ತಿ ಏ.ವ. ದ್ವಿವ. ಬ.ವ. 
ಪ್ರಥಮಾ ರಾಃ ರಾಯೌ ರಾಯಃ। 
ದ್ವಿತೀಯಾ ರಾಯಮ್‌ ರಾಯೌ ರಾಯಃ 
ತೃತೀಯಾ ರಾಯಾ ರಾಭ್ಯಾಮ್‌ ರಾಭಿಃ। 
ಚತುರ್ಥೀ ರಾಯೇ ರಾಭ್ಯಾಮ್‌ ರಾಭ್ಯಃ। 
ಪಂಚಮೀ ರಾಯಃ ರಾಭ್ಯಾಮ್‌ ರಾಭ್ಯಃ। 
ಷಷ್ನೀ ರಾಯಃ ರಾಯೋಃ ರಾಯಾಮ್‌। 
ಸಪ್ತಮೀ ರಾಯಿ ರಾಯೋಃ ರಾಸು। 
ಸಂಬೋಧನ ಹೇ ರಾಃ। ಹೇ ರಾಯೌ। ಹೇ ರಾಯಃ! 


ಇಲ್ಲಗೆ ಕಾರಾಂತ ಶಬ್ದವು ಮುಗಿಯಿತು. 
ಶಶ ಶೇಷೇ 
ಔ-ಕಾರಾಂತ ಪುಲ್ಲಿಂಗದ "ಗ್ಲೌ' ಶಬ್ದವು ಆರಂಭವಾಗುತ್ತದೆ. 
ಉದಾ ಇಗ್ಗೌಃ (ಚಂದ್ರ ) ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಗ್ಲೌಸ್‌ (ಸು) 
ಎ೦ದಿದ್ದಾಗ, ರುತ್ವ-ವಿಸರ್ಗಗಳಾಗಿ ಗ್ಲೌಃ ಎಂದಾಗಿದೆ. 
ಉದಾ -ಗ್ಲಾವೌ -ಪ್ರಥಮಾ ವಿಭಕ್ತಿ ದ್ವಿ ವಚನದಲ್ಲಿ ಗ್ಲೌ*ಔ ಎಂದಿದ್ದಾಗ, ಆವ್‌ 
ಆದೇಶವಾಗಿ ಗ್ಲಾವೌ ರೂಪವು ಸಿದ್ದವಾಗಿದೆ. 


200 ಲಘುಸಿದ್ಧಾಂತ ಕೌಮುದೀ 


ಉದಾ -ಗ್ಲಾವಃ -ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ಗ್ಲೌ-ಅಸ್‌ (ಜಸ್‌) 
ಎಂದಿದ್ದಾಗ, ಆವ್‌ ಆದೇಶವಾಗಿ ಗ್ಲಾವ್‌-- ಅಸ್‌ ಎಂದಿದ್ದಾಗ, ರುತ್ವ-ವಿಸರ್ಗಗಳಾಗಿ 
ಗ್ಲಾವಃ ರೂಪವಾಗಿದೆ. ' 

ಉದಾ -ಗ್ಲೌಭ್ಯಾಮ್‌-ತೃತೀಯಾ, ಚತುರ್ಥಿ ಮತ್ತು ಪಠಣ್ಣಮೀ ದ್ವಿವಚನಗಳಲ್ಲಿ 
ಗ್ಲೌ-ಭ್ಯಾಮ್‌ ಎಂದಿದ್ದಾಗ, ಕೇವಲ ಪ್ರತ್ಯಯ ಸೇರಿಸುವುದರಿಂದಲೇ ಗ್ಲೌಭ್ಯಾಮ್‌ 
ರೂಪವು ಸಿದ್ಧವಾಗಿದೆ. 

ಸೂಚನೆ: ಉಳಿದರೂಪಗಳು ಅತಿ ಸ್ಪಷ್ಟವಾಗಿರೋಣದರಿಂದ ಅವುಗಳ ಪ್ರಕ್ರಿಯೆಯನ್ನು 
ಹೇಳಲಾಗಿಲ್ಲ. ಇದರಂತೆಯೇ ಉಳಿದ "ಔ' ಕಾರಾಂತ ಪುಲ್ಲಿಂಗದ ಶಬ್ದಗಳನ್ನು 
ನುಡಿಸಬೇಕು. 


(ಇಲ್ಲಗೆ ಔ-ಕಾರಾಂತ ಶಬ್ದವು ಮುಗಿಯಿತು) 
॥ ಇತಿ ಅಜಂತಾಃ ಪುಲ್ಲಿಕ್ಸಾಃ॥ 
॥ ಅಜಂತ ಪುಲ್ಲಿಂಗ (5) ಪ್ರಕರಣವು ಮುಗಿಯಿತು ॥ 


6. ಷಡಿಫೇಷು - ಇಜನ್ನಾಃ ಸ್ರೀಅಜ್ಲಾಃ 
(ಸೂತ್ರ 216-234 ರವರೆಗೆ) 


ಪೀಠಿಕೆ: 

"ಅಜನ್ತ ಪುಲ್ಲಿಂಗ' ಶಬ್ದಗಳ ನಿರೂಪಣೆ ಮಾಡಿದ ನಂತರ, ಪಂಡಿತ ವರದರಾಜರು 
ಕ್ರಮಪ್ರಾಪ್ತವಾದ “ಅಜನ್ವ ಸ್ಪೀಲಿಂಗ' ಶಬ್ದಗಳ ರೂಪ ಸಿದ್ದಿಯನ್ನು ಈ ಪ್ರಕರಣದಲ್ಲಿ 
ನಿರೂಪಣೆ ಮಾಡುತ್ತಾರೆ. ಜಂತ ಪ್ಲ ಪುಭಂಗ'ದಲ್ಲಿರುವರತ "ಅಜನ್ನ ಸ್ಪೀಲಿಂಗ'ದಲ್ಲಿ 
"ಹ್ರಸ್ವ-ಅಕಾರಾನ್ತ' ಶಬ್ದಗಳು ಇರುವುದೇ ಇಲ್ಲ.“ಅ'ಕಾರಾನ್ತ ಸ್ತ್ರೀಲಂಗೆ ಶಬ್ದಗಳಿಗೆ 
ಸಾಮಾನ್ಯವಾಗಿ “ಅಜಾದ್ಯತಷ್ಟಾಪ್‌(4-1 4)?” ಸೂತ್ರದಿಂದ" "ಟಾಪ್‌' ಪ್ರತ್ಯಯಗಳು 
ಬಂದು 'ಕಾರಾವ್ರವಾಗುತ್ತವೆ.. 

“ಆ'ಕಾರಾನ್ಷ ಸ್ತ್ರೀಅಂಗ ಶಬ್ದಗಳು “ರಮಾ”(ಲಕ್ಷಿ 2) 
1 ರಮಾ(ಲಕ್ಷಿ €) ಶಬ್ದದ ರೂಪಗಳು 

“ರಮು ಕ್ರೀಡಾಯಾಂ' ಎಂಬುದು ಧಾತು.“ನಂದಿ-ಗ್ರಹಿಪಚಾದಿಭ್ಯೋ 
ಲ್ಯುಣಿನ್ಯಚಃ (3-1-134)” ಸೂತ್ರದಿಂದ "ಅಚ್‌'(ಅ) ಪ್ರತ್ಯಯವು ಬಂದು 
ರಮ್‌ ಅ(ಅಚ್‌)- ವ"ರಮ' ಎಂದಾಗಿ “ಅಜಾದ್ಯತಷ್ಟಾಪ್‌(4-1- ಬ” ಸೂತ್ರದಿಂದ 
"ಟಾಪ್‌'(ಆ) ಬಂದು ಸವರ್ಣದೀರ್ಫ ಸಂಧಿಯಿಂದ. ರಮ--ಆ"ರಮಾ' ಎಂದು 
ಆಬನ್ತ ಸ್ತ್ರೀಲಿ೦ಗ ಶಬ್ದವಾಗಿದೆ. (ವಿಷ್ಣುವಿನ ಜೊತೆಗೆ ರಮಿಸುವ ಮಹಾಲಕ್ಷ್ಮೀ.) 

ಉದಾ -ಪ್ರಥಮಾವಿಭಕ್ತಿ ಏಕವಚನದಲ್ಲಿ "ರಮಾಃಸು'(ಸ್‌) ಎಂದಿದ್ದಾಗ, 
“ಹಲ್ಲ್ಯಾಭ್ಯೋ ದೀರ್ಫಾತ್‌ ಸು-ತಿ-ಸಿ ಅಪೃಕ್ಷಂ ಹಲ್‌(6-1-68)” ಎಂಬ 
ಸೂತ್ರದಿಂದ, ಅಪೃಕ್ಷವಾದ "ಸ್‌' ಕಾರವು ಲೋಪವನ್ನು ಹೊಂದುತ್ತದೆ. * 
ಎಂಬ ("ಸುಬನ್ತ' ಶಬ್ದವು) ಸಿಗುತ್ತದೆ. 

(ಈ ಗೆ ಶೀ(ಈ)- ವಿಧಾಯಕ ವಿಧಿಸೂತ್ರ) 
ಸೂತ್ರ - ೭16. ಔಣ ಅಪಃ (7.1.18) 

ವೃತ್ತಿ-ಆಬ೦ತಾತ್‌ ಅಜ್ಗಾತ್‌ ಪರಸ್ಯ ಔಜಃ ಶೀ ಸ್ಯಾತ್‌। ಔಜ್‌ ಇತಿ ಔಕಾರವಿಭಕ್ತೇಃ 
ಸಂಜ್ಞಾ ರಮೇ। ರಮಾಃ। 

ಪ. ಛೇ.- ಔಜಃ, ಆಪಃ 

ಅ.ವೃ-“ಜಸಃಶೀ(7-1-17)” ಸೂತ್ರದಿಂದ "ಶೀ' ಎಂಬ ಪದವು ಅನುವೃತ್ತವಾಗುತ್ತದೆ. 

“ಅಂಗಸ್ಯ(6- 4-1)” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ತ - ಆಬನ್ತವಾದ ಅಂಗದ ನಂತರ “ಬ್ರ ಔಟ್‌ ಅಥವಾ ಔಜ್‌) ಎಂಬ 
ಸು ಪ್‌ ಪ್ರತ್ಯಯವಿದ್ದರೆ, ಅದರ ಸ್ಥಾನದಲ್ಲಿ ಹ ಆದೇಶವು ಬರುತ್ತದೆ. 

ಕೋ “ಆಬನ್ತ' ಶಬ್ದಕ್ಕೆ ಟಾಪ್‌ “ಡಾಪ್‌', ಚಾಪ್‌' ಎಂಬ ಮೂರು ವಿಧ 


202 ಲಘುಸಿದ್ಧಾಂತ ಕೌಮುದೀ 


ಪ್ರತ್ಯಯಗಳು ಗೃಹೀತವಾಗುತ್ತವೆ. ಪ್ರಾಚೀನ ವೈಯಾಕರಣಿಗಳು "ಔ' ಮತ್ತು "ಔಟ್‌' 
ವಿಭಕ್ತಿ ಪ್ರತ್ಯಯಗಳನ್ನು "ಔಜ್‌' ಎಂದು ಕರೆಯುತ್ತಿದ್ದರು. "ಔಟ್‌' ನಲ್ಲಿರುವ "ಟ್‌' 
ಕಾರವು “ಇತ್‌' ಆಗಿದೆ ಮತ್ತು "ಔಜ್‌' ನಲ್ಲಿರುವ “ಜ್‌' ಕಾರವು “ಇತ್‌' ಆಗಿದೆ. 
ಆದ್ದರಿಂದ ಪ್ರಥಮಾ ವಿಭಕ್ತಿಯ ದ್ವಿವಚನ (ಔ) ಮತ್ತು ದ್ವಿತೀಯಾ ವಿಭಕ್ತಿಯ 
ದ್ವಿವಚನ(ಔ) ಪ್ರತ್ಯಯಗಳಿಗೆ "ಶೀ ಎಂಬ ಆದೇಶವು ಬರುವುದರಿಂದ ಒಂದೇ 
ತರಹದ ರೂಪವುಳ್ಳದ್ದಾಗಿರುತ್ತದೆ. “ಶೀ' ಪ್ರತ್ಯಯದಲ್ಲಿ “ಲಶಕ್ಟತದ್ದಿತೇ(1-3-8)” 
ಸೂತ್ರದಿಂದ "ಶೀ' ಎಂಬಲ್ಲಿರುವ "ಶ್‌' ಕಾರವು "ಇತ್‌' ಸಂಜ್ಞೆಯನ್ನು ಪಡೆದಿದೆ, 
ಆದ್ದರಿಂದ "ಈ' ಮಾತ್ರ ಉಳಿಯುತ್ತದೆ. "ಶೀ" ಎಂಬುದು "ಸುಪ್‌' ಪ್ರತ್ಯಯವಲ್ಲ 
“ಸ್ಥಾನಿವದಾದೇಶೋನಲ್ವಿಧೌ(1-1-56)7 ಸೂತ್ರದಿಂದ ಅದಕ್ಕೆ "ಸ್ಥಾನಿವದ್ಭಾವ' 
ಮಾಡಿದಮೇಲೆ ಅದಕ್ಕೆ "ಸುಪ್‌' ಪ್ರತ್ಯಯತ್ವವು ಬಂದು “ಲಶಕ್ಕತದ್ದಿತೇ(1-3-8)” 
ಸೂತ್ರದಿಂದ "ಶ್‌' ಕಾರವು "ಇತ್‌' ಆಗಿ ಲೋಪವನ್ನು ಹೊಂದಿದೆ]. 

ಉದಾ- ರಮೇ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ- ರಮಾ4ಔ 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಔ' ಗೆ ಶೀ (ಈ) ಆದೇಶ ಬಂದು "ರಮಾ ಈ 
(ಶೀ)- ಎಂದಿದ್ದಾಗ, “ಪ್ರಥಮಯೋಃ ಪೂರ್ವಸವರ್ಣಃ” ಎಂಬ ಸೂತ್ರದಿಂದ 
ಪೂರ್ವಸವರ್ಣದೀರ್ಫ ಬರಬೇಕಾಗಿತ್ತು. ಇದನ್ನು ಬಾಧಿಸಿ, "ಗುಣ' ಸಂಧಿಯಿಂದ 
“ರಮೇ” ಎಂದಾಗಿದೆ. 

ಉದಾ- ರಮಾಃ -ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ, - 
"ರಮಾ4ಅಸ್‌(ಜಸ್‌)' ಮತ್ತು “ರಮಾ--ಅಸ್‌ (ಶಸ್‌)' ಈ ಪ್ರತ್ಯಯಗಳು ಬಂದಾಗ, 
“ಸವರ್ಣದೀರ್ಫ್ಥ' ಸಂಧಿಯಿಂದ "ರಮಾಸ್‌' ಎಂದಾಗಿ "ಸ್‌' ಕಾರಕ್ಕೆ "ರುತ್ವ' ವಿಸರ್ಗಗಳು 
ಬಂದು “ರಮಾಃ' ಎ೦ಬ ರೂಪವು ಸಿದ್ಧವಾಗಿದೆ. “ದೀರ್ಫಾಜ್ಜಸಿ ಚ (6-1-105)” 
ಎಂಬ ಸೂತ್ರದಿ೦ದ ಇಲ್ಲಿ ಪೂರ್ವಸವರ್ಣದೀರ್ಫ್ಥದ ನಿಷೇಧವು ಮಾಡಲಾಗಿದೆ). 

(ಅಬನ್ನಕ್ಕೆ "ಏ' ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 218. ಸಂಖುದ್ಧೌ ಚ (7.3.10೦6) 

ವೃತ್ತಿ-ಆಪ ಏಕಾರಃ ಸ್ಯಾತ್‌ ಸಂಬುದ್ಧೌ| “ಏಜ್‌ ಹ್ರಸ್ವಾದಿತಿ” ಸಂಬುದ್ಧಿಲೋಪಃ 
ಹೇ ರಮೆ!, ಹೇ ರಮೇ!, ಹೇ ರಮಾಃ ರಮಾಮ್‌। ರಮೇ। ರಮಾಃ। 

ಅ.ವೃ- “ಆಜೆ ಚಾಪಃ(7-3-105)” ಸೂತ್ರದಿಂದ "ಆಪಃ' ಎಂಬ ಪದವು ಮತ್ತು 
“ಬಹುವಚನೇ ರುಲ್ಯೇತ್‌(7-3-103)” ಸೂತ್ರದಿಂದ "ಏತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ - “ಆಬನ್ನ' ವಾದ “ಅಜ್ಲ'ಕ್ಕೆ "ಏ' ಕಾರವು ಆದೇಶವಾಗಿ ಬರುತ್ತದೆ 
"ಸಂಬುದ್ಧಿ'(ಸು)ಯು ಪರದಲ್ಲಿದ್ದಾಗ. 

ಉದಾ- ಹೇ ರಮೇ! -ಸಂಬೋಧನ ಪ್ರಥಮೈಕವಚನದಲ್ಲಿ (ಹೇ) ರಮಾ4ಸ್‌ 
(ಸು) ಎಂದಿದ್ದಾಗ “ಸ೦ಬುದ್ಧಿ' ಪ್ರತ್ಯಯವು ಪರದಲ್ಲಿರುದರಿ೦ದ "ಆಬನ್ತ'ವಾದ “ರಮಾ' 


ಷಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ವೀ) 203 


ಶಬ್ದದ "ಅಜ್ಗ'(ಆ)ಕಾರಕ್ಕೆ "ಏ'ಕಾರವು ಆದೇಶವಾಗಿ ಬಂದು "ರಮ್‌. ಏ..ಸ್‌' 
ಎಂದಿದ್ದಾಗ, “ಏಜ್‌ ಹಸ್ಟಾತ್ಸಂಬುದ್ಧೇಃ(6-1-69)” ಸೂತ್ರದಿಂದ "ಸ್‌ ಕಾರಕ್ಕೆ ಲೋಪವು 
ಬಂದು "ಹೇ ರಮೇ' ಎಂದಾಗುತ್ತದೆ. 

ಸೂಚನೆ-"ಹೇ ರಮೇ' ಎಂಬ ದ್ವಿವಚನವು ಪ್ರಥಮಾ ವಿಭಕ್ತಿ ದ್ವಿವಚನದಂತೆನೇ 
ಇರುತ್ತದೆ. "ಹೇ ರಮಾಃ' ಎಂಬುದು ಪ್ರಥಮಾ ವಿಭಕ್ತಿ ಬಹುವಚನದ ರೂಪದಂತೆ 
ಸಿದ್ದವಾಗುತ್ತದೆ. ಹೀಗಾಗಿ ಪ್ರಥಮಾ ವಿಭಕ್ತಿಯಲ್ಲಿ “ರಮಾ', "ರಮೇ', “ರಮಾಃ' 
ಎಂದೂ ಸಂಬೋಧನ ಪ್ರಥಮಾ ವಿಭಕ್ತಿಯಲ್ಲಿ "ಹೇ ರಮೇ', "ಹೇ ರಮೇ', "ಹೇ 
ರಮಾಃ' ಎ೦ಬ ರೂಪಗಳು ಸಿದ್ಧವಾಗಿರುತ್ತವೆ. 

ಉದಾ - ರಮಾಮ್‌ - ದ್ವಿತೀಯಾ ಏಕವಚನದಲ್ಲಿ "ರಮಾ' ಶಬ್ದದ ನಂತರ 
“ಅಮ್‌' ವಿಭಕ್ತಿಯನ್ನು ಸೇರಿಸಲಾಗಿದೆ. ರಮ್‌--ಆ. ಅ --ಮ್‌' ಎಂದಿದ್ದಾಗ, ಅಕಃ 
ಸವರ್ಣೇ ದೀರ್ಫಃ” ಎಂಬ ಸೂತ್ರದಿಂದ ಸವರ್ಣದೀರ್ಫ್ಥ ಬರಬೇಕಿದ್ದಾಗ, ಅದನ್ನು 
ಬಾಧಿಸಿ “ಅಮಿ ಪೂರ್ವಃ 6-1-107)” ಸೂತ್ರದಿಂದ ಪೂರ್ವ ರೂಪವು ಬಂದು, 
ರಮ್‌4+ಆ4ಮ್‌ ಎಂದಾಗಿ, ರಮಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಸೂಚನೆ- “ತಸ್ಮಾಚ್ಛಸೋ ನಃ ಪುಂಸಿ(6-1-103)” ಸೂತ್ರದಿಂದ “ಶಸ್‌'ನಲ್ಲಿರುವ 
"ಸ್‌' ಕಾರಕ್ಕೆ "ನ್‌' ಕಾರವು ಪುಲ್ಲಿಂಗದಲ್ಲಿ ಮಾತ್ರ ಬರುತ್ತದೆ. ಸ್ತೀಲಿಂಗದಲ್ಲಿ "ನ್‌' 
ಕಾರವು ಬಾರದೇ "ಸ್‌' ಕಾರಕ್ಕೆ "ರುತ್ಹ' ವಿಸರ್ಗಗಳು ಬಂದು "ರಮಾಃ ಎಂಬ 
ರೂಪವು ಸಿದ್ಧವಾಗುತ್ತದೆ). 

("ಏ'ಕಾರಾದೇಶವನ್ನು ವಿಧಿಸುವ ಸೂತ್ರ). 

ಸೂತ್ರ- 21೨. ಆಹೆ ಚಾಪಃ (7.3.10೮5) 

ವೃತ್ತಿ-ಆಜಿ ಓಸಿ ಚ ಆಪ ಏಕಾರಃ॥ ರಮಯಾ। ರಮಾಭ್ಯಾಮ್‌। ರಮಾಭಿಃ। 

ಪ. ಛೇ.- ಆಜೆ, ಚ, ಆಪಃ 

ಅ.ವೃ-“ಓಸಿ ಚ(7-3-104)” ಸೂತ್ರದಿಂದ "ಓಸಿ' ಎಂಬ ಪದವು ಮತ್ತು 
“ಬಹುವಚನೇ ರುಲ್ಯೇತ್‌ (7-3-103)” ಸೂತ್ರದಿಂದ "ಏತ್‌' ಎಂಬ ಪದವು 
ಅನುವೃತ್ತವಾಗುತ್ತವೆ. “ಅಜ್ಗಸ್ಯ(6-4-1)” ಎಂಬುದು ಇಲ್ಲಿ ಅಧಿಕಾರ ಸೂತ್ರವಾಗಿದೆ. 

ಅರ್ಥ -"ಆಜ್‌' ಮತ್ತು "ಓಸ್‌' ಪರದಲ್ಲಿದ್ದಾಗ "ಆಬನ್ತ' ವಾದ ಅಜ್ಜಕ್ಕೆ "ಏ' 
ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ರಮಯಾ- ತೃತೀಯಾ ವಿಭಕ್ತಿ ಏಕವಚನದಲ್ಲಿ - ರಮಾ. ಆ (ಟಾ) 
ಎಂದಿದ್ದಾಗ, "ಸವರ್ಣದೀರ್ಥ' ಸಂಧಿಯನ್ನು ಬಾಧಿಸಿ, ಪ್ರಕೃತ ಸೂತ್ರದಿಂದ "ರಮಾ' 
ಎಂಬ ಶಬ್ದದ ಅನ್ವ್ಯವರ್ಣವಾದ "ಆ'ಕಾರದ ಸ್ಥಾನದಲ್ಲಿ “ಅಲೋನ್ಹ್ಯಸೃ(1-1- 
52)” ಎಂಬ ಸೂತ್ರದಿಂದ, "ಏ'ಕಾರವು ಆದೇಶವಾಗಿ ಬಂದು, 
"ರಮ್‌+ಏ'-ರಮೇ4ಆ(ಟಾ) ಎಂದಿದ್ದಾಗ, “ಏಚೋತಯವಾಯಾವಃ(6-1-78)” 
ಸೂತ್ರದಿಂದ "ಅಯ್‌' ಆದೇಶವು ಬಂದು “ರಮ್‌--ಅಯ್‌- ಆ "ರಮಯಾ' ಎಂಬ 


204 ಲಘುಸಿದ್ಧಾಂತ ಕೌಮುದೀ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ರಮಾಭ್ಯಾಮ್‌ - ತೃತೀಯಾ, ಚತುರ್ಥೀ ಮತ್ತು ಪಂಚಮೀ ದ್ವಿವಚನಗಳಲ್ಲಿ 
ರಮಾ ಭ್ಯಾಮ್‌ ಎಂದಿದ್ದಾಗ, ವರ್ಣ ಜೋಡಣೆಯಿಂದ “ರಮಾಭ್ಯಾ ' ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ರಮಾಭಿಃ - ತೃತೀಯಾ ವಿಭಕ್ತಿ ಬಹುವಚನದಲ್ಲಿ,"ರಮಾ- ಭಿಸ್‌ 
ಎಂದಿದ್ದಾಗ “ಭಿಸ್‌'ನಲ್ಲಿರುವ "ಸ್‌' ಕಾರಕ್ಕೆ "ರುತ್ವ', ವಿಸರ್ಗಗಳು ಬಂದು, 
"ರಮಾ+ಭಿಸ್‌'-"ರಮಾಭಿಃ' ಎಂಬ ರೂಪವು ಸಿದ್ಧವಾಗಿದೆ. 

(ಯಾಡಾಗಮವನ್ನು ವಿಧಿಸುವ ಸೂತ್ರ). 

ಸೂತ್ರ- 22೦. ಯಾಡಾಪಃ (7.3.13) 


ವೃತ್ತಿ-ಆಪ ಃ ಜಿತಃ ಯಾಟ್‌। ವೃದ್ಧಿಃ। ರಮಾಯ್ಕೆ| ರಮಾಭ್ಯಾಮ್‌। ರಮಾಭ್ಯಃ-2। 
ರಮಾಯಾಃ-2) ರಮಯೊಃ-2। ರಮಾಣಾಮ್‌। ರಮಾಸು! ಏವಂ ದುರ್ಗಾಂಬಿಕಾದಯಃ 

ಪ. ಛೇ.-ಯಾಟ್‌, ಆಪಃ 

ಅ.ವ್ಯ-“ಫೇರ್ಜಿತಿ(7-3-111)” ಸೂತ್ರದಿಂದ “ಜಿತಿ' ಎಂಬ “ಸಪ್ತಮ್ಯನ್ಹ' ಶಬ್ದವು 
“ಜಿತಃ' ಎಂದು “ಷಷ್ಟ್ಯನ್ನ'ವಾಗಿ ವಿಪರಿಣಾಮಗೊಳಿಸಿದ ನಂತರ ಅನುವೃತ್ತಿ 
ಮಾಡಲಾಗಿದೆ. 

ಅರ್ಥ- “ಆಬನ್ತ' ಅಂಗಕ್ಕಿಂತ ಪರದಲ್ಲಿರುವ “ಜೆತ್‌' ವಿಭಕ್ತಿಗೆ “ಯಾಟ್‌' ಆಗಮವು 
ಬರುವುದು. 

ಇಲ್ಲಿ ಬಂದಿರುವುದು “ಆದೇಶ'ವಲ್ಲ, "ಆಗಮ' ವಾಗಿದೆ. ಇಲ್ಲಿ ಬಂದಿರುವುದು 
“ಯಾಟ್‌' ಆಗಮವು, ಇದು "ಟಿತ್‌' ಅಗಿದೆ, ಆದ್ದರಿಂದ “ಆದ್ಯನ್ರೌ ಟಕಿತೌ(1-1- 
46)” ಸೂತ್ರದಿಂದ ಉತ್ತರಪದದ “ಆದ್ಯವಯವ' ವಾಗಿಯೂ ಬರುತ್ತದೆ. “ಯಾಟ್‌' 
ನಲ್ಲಿ "ಇತ್‌' ಆದ ಟ್‌” ಕಾರವು ಲೋಪವಾಗಿ "ಯಾ' ಮಾತ್ರ "ಉಳಿಯುತ್ತದೆ. 
“ಜಿತ್‌' ವಿಭಕ್ತಿಗಳು ಪರದಲ್ಲಿದ್ದಾಗ ಎಂದರೆ "“ಜೌ',"ಜಸಿ'."ಜಸ್‌' ಮತ್ತು “ಜಿ' ಈ 
ನಾಲ್ಕು ಪ್ರ ಪ್ರತ್ಯಯಗಳೆಂದು "ತಿಳಿಯಬೇಕು. ಇಂತಹ ಸ್ಥಿತಿಯಲ್ಲಿ ಈ ಸೂತ್ರವು 
ಪ್ರವ್ಯತ್ತವಾಗುತ್ತದೆ. 

ಉದಾ- ರಮಾಯ್ಕೆ- ಚತುರ್ಥಿ ವಿಭಕ್ತಿ ಏಕವಚನದಲ್ಲಿ-ರಮಾ-*- ಜೌ ಎಂದಿದ್ದಾಗ, 
“ಲಶಕ್ವ ತದ್ದಿತೇ(1-3-8)” ಸೂತ್ರದಿಂದ "ಇತ್‌' ಆದ “ಜ್‌' ಕಾರಕ್ಕೆ "ಲೋಪ' ವು 
ಬಂದು "ರಮಾ+*ಏ' ಎಂದಿದ್ದಾಗ “ವೃದ್ಧಿ' ಸಂಧಿಯು ಬರಬೇಕಾಗಿತ್ತು. ಅದನ್ನು 
ಬಾಧಿಸಿ ಪ್ರಕೃತ ಸೂತ್ರದಿಂದ "ಆಬನ್ತ ಅಂಗ' ವಾದ “ರಮಾ' ಶಬ್ದದ ಮೇಲೆ 
“ಜೌ'(ಏ) ಎಂದಿದ್ದಾಗ "ಯಾಟ್‌'(ಯಾ) ಆಗಮವು ಬಂದು "ಉತ್ತರ' ಶಬ್ದವಾದ 
ಏಜೌ) ಗೆ “ಆದ್ಯವಯವ'ವಾಗಿ ಬಂದು, "ರಮಾ4ಯಾ-+ಏ"ರಮಾ4ಯ್‌+ಇ( 
(ಆ--ಏ) ವೃದ್ಧಿಯಾಗಿ =ಐ)ವ"ರಮಾ+ಯ್ಯೆ-ರಮಾಯ್ಯೆ' ಎಂಬ ರೂಪವು 
ಸಿದ್ದವಾಗುತ್ತದೆ. 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ತ್ರೀ) 205 


ಉದಾ- ರಮಾಭ್ಯಾಮ್‌ -ಚತುರ್ಥೀ ಮತ್ತು ಪಂಚಮೀ ವಿಭಕ್ತಿ ದ್ವಿವಚನಗಳಲ್ಲಿ 
ರಮಾ* ಭ್ಯಾಮ್‌ ಎಂದಿದ್ದಾಗ, ವರ್ಣಜೋಡಣೆಯಿಂದ “ರಮಾಭ್ಯಾಮ್‌'- ಎಂದಾಗಿದೆ. 

ಉದಾ- ರಮಾಭ್ಯಃ - ಚತುರ್ಥೀ ವಿಭಕ್ತಿ ಮತ್ತು ಪಂಚಮೀ ಬಹುವಚನಗಳಲ್ಲಿ- 
“ರಮಾ*-ಭೃಸ್‌' ಎ೦ದಿದ್ದಾಗ, “"ರಮಾಭ್ಯಸ್‌' ಎಂದಾಗಿ ರುತ್ವ-ವಿಸರ್ಗಗಳಿಂದ ರಮಾಭ್ಯಃ 
ಎಂದಾಗಿದೆ. 

ಉದಾ-ರಮಾಯಾಃ- "ಪಂಚಮೀ' ಮತ್ತು “ಷಷ್ಟೀ' ವಿಭಕ್ತಿಗಳ ಏಕವಚನದಲ್ಲಿ 
“ರಮಾ ಅಸ್‌(ಜಸಿ) ಮತ್ತು “ರಮಾ. ಅಸ್‌(ಜಸ್‌) ಎಂದಿದ್ದಾಗ ಪ್ರಕೃತ ಸೂತ್ರದಿಂದ 
“ರಮಾ ಯಾ ಅಸ್‌' ಎ೦ದಿದ್ದಾಗ, “ಸವರ್ಣದೀರ್ಥ' ಸಂಧಿಯಿಂದ "ರಮಾಯಾಸ್‌' 
ಎಂದಾಗಿ “ರುತ್ವ' ವಿಸರ್ಗದಿಂದ “ರಮಾಯಾಃ' ಎಂದಾಗುತ್ತದೆ. 

ಉದಾ- ರಮಯೋಃ - ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ "ರಮ್‌--ಆ--ಓಸ್‌' 
ಎಂದಿದ್ದಾಗ “ಆಜೆ ಚಾಪಃ(7-3-105)” ಎಂಬ ಸೂತ್ರದಿಂದ "“ಆಪ್‌'ಗೆ 
"ಏ'ಕಾರಾದೇಶವು “ರಮಾ*ಓ (ಓಸ್‌) ಎಂದಿದ್ದಾಗ, “ಏಚೋತಯವಾಯಾವಃ” 
ಎ೦ಬ ಸೂತ್ರದಿಂದ, "ಏ' ಗೆ "ಅಯ್‌'ಆದೇಶವು ಬಂದು "ರಮಯೋಸ್‌' ಎಂದಾಗಿ 
"ರುತ್ವ ವಿಸರ್ಗಗಳಿಂದ “ರಮಯೋಃ' ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ರಮಾಣಾಮ್‌ - ಷಷ್ಠೀ ಬಹುವಚನದಲ್ಲಿ ರಮ್‌.-ಆ* ಆಮ್‌ ಎಂದಿದ್ದಾಗ, 
“ಹ್ರಸ್ವನದ್ಯಾಪೋ ನುಟ್‌(7-1-54)” ಸೂತ್ರದಿಂದ "ನುಟ್‌' ಆಗಮ ಬಂದು 
"ರಮಾ--ನ್‌.-ಆಮ್‌- ರಮಾನಾಮ್‌' ಎಂದಾಗಿ “ಅಟ್ಕುಪ್ವಾಜ್ನುಮ್ವ್ಯವಾಯೇಇಪಿ(8- 
4-2)” ಸೂತ್ರದಿಂದ "ನ್‌'ಕಾರಕ್ಕೆ "ಣತ್ಸ' ಬಂದು “ರಮಾಣಾಮ್‌' ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ರಮಾಯಾಮ್‌ - ಸಪ್ತಮೀ ಏಕವಚನದಲ್ಲಿ ರಮಾ+ಇ (ಜಿ) ಎಂದಿದ್ದಾಗ, 
“ಜೌರಾಮ್ನದ್ಯಾಮ್ನೀಭ್ಯಃ(7-3-116)7 ಸೂತ್ರದಿಂದ “ಜಿ'ಗೆ "ಅಮ್‌' ಆದೇಶವು ಬಂದು 
“ರಮಾ--ಆಮ್‌' ಎಂದಾಗುತ್ತದೆ. "ಆಪ್‌'ನ ಪರದಲ್ಲಿ "ಜಿ' ಪ್ರತ್ಯಯವು “ಜಿತ್‌' 
ಆಗಿರೋಣದರಿಂದ, ಪ್ರಕೃತ ಸೂತ್ರದಿಂದ "ಂಶಾಡಾಗಮ' ಬಂದು 
“ರಮಾ ಯಾ..ಆಮ್‌- ರಮಾಯಾಮ್‌' ಎಂದಾಗುತ್ತದೆ. 

ಉದಾ- ರಮಾಸು - ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ "ರಮಾ ಸು(ಸುಪ್‌) 
ಎ೦ದಿದ್ದಾಗ, ರಮಾ*-ಸು ಎಂದಾಗಿ "ರಮಾಸು' ಎಂದಾಗುತ್ತದೆ. “ಸ್‌'ಕಾರಕ್ಕೆ “ಷತ್ವ' 
ಬರುವ ಅವಕಾಶ ಇರುವದಿಲ್ಲ. 

ಸೂಚನೆ: ದುರ್ಗಾ, ಅಂಬಿಕಾ ಮೊದಲಾದ "ಆಕಾರಾನ್ಷ' ಶಬ್ದಗಳ ರೂಪಗಳು 
ಕೂಡ ಇದೇ ರೀತಿಯಲ್ಲಿ ಸಿದ್ಧವಾಗುತ್ತವೆ. 


ಇಲ್ಲಗೆ ಸಾಧಾರಣ “ಆ'ಕಾರಾನ್ತ ಶಬ್ದಗಳು ಮುಗಿದವು. 


ಶಶೀ 


206 ಲಘುಸಿದ್ಧಾಂತ ಕೌಮುದೀ 


(ಸ್ತೀಅಣ್ಣ ಸರ್ವನಾಮ ಶಬ್ಣದಲ್ಲ ಸ್ಯಾಡಾಗಮ ಮತ್ತು 
ಪ್ರಸ್ಹವನ್ನು ವಿಧಿಸುವ ಸೂತ್ರ) 

ಸೂತ್ರ- 221. ಸರ್ವನಾಮ್ಮಃ ಸ್ಯಾಡ್‌ಢಸ್ಟಶ್ಚ (7.3.14) 

ವೃತ್ತಿ-ಆಬಂತಾತ್‌ ಸರ್ವನಾಮ್ನಃ ಜಿತಃ ಸ್ಕಾಟ್‌ ಸ್ಯಾತ್‌, ಆಪಶ್ವ ಹ್ರಸ್ತಃ। 
ಸರ್ವಸ್ಯೆ ಪಸರ್ವಸ್ಕಾ2। ಸರ್ವಾಸಾಮ್‌ಸರ್ವಸ್ಯಾಮ್‌। ಶೇಷಂ ರಮಾವತ್‌ಏವಂ 
ವಿಶ್ವಾದಯಃ ಆಬಂತಾಃ। 

ಪ. ಛೇ.-ಸರ್ವನಾಮ್ನಃ ಸ್ಯಾಟ್‌, ಹ್ರಸ್ತಃ, ಚ. 

ಅ. ವೃ- “ಯಾಡಾಪಃ(7-3-113)” ಸೂತ್ರದಿಂದ "ಆಪಃ' ಎಂಬ ಪದವು, 
“ಫೇರ್ಜಿತಿ(7-3-111)” ಸೂತ್ರದಿಂದ “ಜಿತಿ' ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ -*ಸರ್ವನಾಮ' ಸಂಜ್ಞಕ "ಆಬ೦ತ' ಶಬ್ದಗಳ ನಂತರವಿರುವ “ಜಿತ್‌' 
ವಿಭಕ್ತಿಗೆ "ಸ್ಕಾಟ್‌' ಆಗಮವು ಬರುತ್ತದೆ. ಮತ್ತು "ಆಬ೦ತ'ವಾದ ಶಬ್ದಗಳಿಗೆ “ಹ್ರಸ್ತ' 
ಬರುತ್ತದೆ. 

[ಸೂಚನೆ; ಸರ್ವಾ ಶಬ್ದವು ಪ್ರಥಮಾ, ದ್ವಿತೀಯಾ ಮತ್ತು ತೃತೀಯಾ ವಿಭಕ್ತಿಗಳಲ್ಲಿ 
ಸಾಧಾರಣ “ಆ' ಕಾರಾ೦ತ ಶಬ್ದವಾದ “ರಮಾ' ಶಬ್ದದಂತೆ ರೂಪಗಳನ್ನು ಪಡೆಯುತ್ತವೆ] 

ಉದಾ- ಸರ್ವಸ್ಯೈ-ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ, - ಸರ್ವಾ+ಏ (ಜೇ) 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಸರ್ವಾ ಶಬ್ದದಲ್ಲಿಯ “ಆ” ಕಾರಕ್ಕೆ "ಹ್ರಸ್ತ' ಮತ್ತು 
“ಸ್ಕಾಟ್‌' ಆಗಮ ಬಂದು ಸರ್ವಸ್ಯಾ*ಏ, ಎಂದಿದ್ದಾಗ, ವೃದ್ಧಿ ಸಂಧಿಯಿಂದ “ವೃದ್ಧಿ 
ಬಂದು ಸರ್ವಸ್ಯೆ 4 ಎಂದಾಗಿದೆ. 

ಉದಾ- ಸರ್ವಾಭ್ಯಾಮ್‌- ಚತುರ್ಥೀ ಮತ್ತು ಪಂಚಮೀ ದ್ವಿವಚನ ರೂಪಗಳು 
ಮೇಲೆ ಹೇಳಿದ ತೃತೀಯಾ ವಿಭಕ್ತಿ ದ್ವಿವಚನದಂತೆಯೇ “ಸರ್ವಾಭ್ಯಾಮ್‌' ಎಂದಿರುತ್ತದೆ. 

ಉದಾ- ಸರ್ವಾಭ್ಯಃ -ಚತುರ್ಥೀ ಮತ್ತು ಪಂಚಮೀ ವಿಭಕ್ತಿ ಬಹುವಚನಗಳಲ್ಲಿ 
ಸರ್ವಾ4ಭ್ಯಸ್‌ ಎಂದಿದ್ದಾಗ, ಕೇವಲ ವರ್ಣಜೋಡಣೆಯಿಂದ ಸರ್ವಾಭ್ಯಃ ಎಂದು 
ರೂಪಗಳಾಗುತ್ತವೆ. 

ಉದಾ- ಸರ್ವಸ್ಯಾಃ- ಪಂಚಮೀ ಮತ್ತು ಷಷ್ಠಿ ಏಕವಚನಗಳಲ್ಲಿ, 
“ಸರ್ವಾ* ಅಸ್‌(ಜಸಿ), “ಸರ್ವಾ* ಅಸ್‌(ಜಸ್‌) ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಸರ್ವಾ 
ಶಬ್ಧದಲ್ಲಿಂಯ "ಆ' ಕಾರಕ್ಕೆ "ಹ್ರಸ್ವ' ಮತ್ತು "ಸ್ಯಾಟ್‌' ಆಗಮ ಬಂದು 
“ಸರ್ವಸ್ಯಾ*ಅಸ್‌(ಸರ್ವಣ ದೀರ್ಫ)ಸರ್ವಸ್ಕಾಸ್‌' ಎಂದಾಗಿ, “ಸ್‌'ಕಾರಕ್ಕೆ "ರುತ್ಪ' 
ವಿಸರ್ಗಗಳು ಬಂದು "ಸರ್ವಸ್ಯಾ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸರ್ವಯೋಃ -ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ, ಸರ್ವ್‌--ಆ--ಓ 
(ಓಸ್‌), ಎಂದಿದ್ದಾಗ, “ಆಜಿ ಚಾಪಃ” ಎಂಬ ಸೂತ್ರದಿಂದ “ಆ” ಕಾರಕ್ಕೆ “ಏ'ಕಾರ 
ಬಂದು ಸರ್ವ್‌ಏ..ಓ (ಒಸ್‌) ಎ೦ದಿದ್ದಾಗ, “ಏಚೋತಯವಾಯಾವಃ” ಸೂತ್ರದಿಂದ 
ಖಿ" ಕಾರಕ್ಕೆ “ಅಯ್‌' ಆದೇಶ ಬಂದು, ಸರ್ವ್‌೬ಅಯ್‌4+ಓ (ಓಸ್‌) ಎಂದಿದ್ದಾಗ, 


ಷಡ್ಲಿಜ್‌ ಪ್ರಕರಣಮ್‌ (ಅ.ಸ್ತ್ರೀ) 207 


ps ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಸರ್ವಯೋಃ ಎಂದು ರೂಪಗಳಾಗುತ್ತವೆ. 


ಉದಾ-ಸರ್ವಾಸಾಮ್‌ - ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ "ಸರ್ವಾ೬ಆಮ್‌', 
ಎಂದಿದ್ದಾಗ, “ಆಮಿಸರ್ವನಾಮ್ನ! ಸುಟ್‌(7-1-52)” ), ಎಂಬ "ಸೂತ್ರದಿಂದ “ಸುಟ್‌' 
ಆಗಮ ಬಂದು, "ಸರ್ವಾ ಸ್‌ *ಆಮ್‌-ಸರ್ವಾಸಾಮ್‌' ಎಂದು ರೂಪವಾಗುತ್ತದೆ. 

ಉದಾ- ಸರ್ವಸ್ಕಾಮ್‌- ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ, "ಸರ್ವಾ. ಇ (ಜಿ) 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ "ಹಸ್ಟ' ಮತ್ತು "ಸ್ಕಾಟ್‌(ಸ್ಕಾ)' ಆಗಮಗಳು ಬಂದು 
ಸರ್ವ+ಸ್ಯಾ*ಇ, ಎಂದಿದ್ದಾಗ, “ಜೌರಾಮ್ನದ್ಯಾಮ್ನೀಭ್ಯಃ(7-3-116)” ಎಂಬ 
ಸೂತ್ರದಿಂದ “ಇ' ಕಾರಕ್ಕೆ "ಆಮ್‌' ಬಂದು ಸರ್ವ- ಸ್ಯಾ ಆಮ್‌ ಎಂದಿದ್ದಾಗ, 
ಸರ್ವಣದೀರ್ಫ ಸಂದಿಯಿಂದ=ಸರ್ವಸ್ಯಾಮ್‌' ಎಂದಾಗುತ್ತದೆ. 

ಉದಾ-ಸರ್ವಾಸು ಸಪ್ತಮೀ ಬಹುವಚನದಲ್ಲಿ ಸರ್ವಾ*ಸು (ಸುಪ್‌) ಎಂದಿದ್ದಾಗ, 
"ಸರ್ವಾಸು' ಎಂದು ರೂಪವಾಗುತ್ತದೆ. 

ಉದಾ- ಸಂಬೋಧನಾ ಪ್ರಥಮಾ ವಿಭಕ್ತಿಯಲ್ಲಿ, “ರಮಾ' ಶಬ್ದದಂತೆ, ಹೇ 
ಸರ್ವೇ, ಹೇ ಸರ್ವೇ! ಹೇ ಸರ್ವಾಃ! ಎಂದು ರೂಪಗಳಾಗುತ್ತವೆ. 

[ಸೂಚನೆ: ಆಕಾರಾನ್ತ ಸ್ತ್ರೀಲಿಂಗದ ಸರ್ವನಾಮದ "ಸರ್ವಾ' ಶಬ್ದದ ರೂಪಗಳು- 
ಪುಲ್ಲಿಂಗದಲ್ಲಿ “ಸರ್ವ” ಶಬ್ದವು “ಅ' ಕಾರಂತವಾಗಿರುವದರಿಂದ “ಅಜಾದ್ಯತಷ್ಟಾಪ್‌ 
(4-1-4)” ಸೂತ್ರದಿಂದ "ಟಾಪ್‌' ಪ್ರತ್ಯಯವು ಬಂದು "ಸರ್ವಾ' ಎಂದು ಇಲ 
ಕಾರಂತವಾಗುತ್ತದೆ. “ಜಿತ್‌' ಆದ ವಿಭಕ್ತಿಗಳು ಮತ್ತು "ಆಮ್‌' ಪರದಲ್ಲಿ ಬಂದಾಗ 
ಮಾತ್ರ ವಿಶೇಷ ಕಾರ್ಯವಿರುತ್ತದೆ]. 


("ಆಬನ್ನ' ಸ್ತ್ರೀಅಂಗ “ಸರ್ವಾ' ಶಬ್ದದ ರೂಪಗಳು). 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸರ್ವಾ ಸರ್ವೇ ಸರ್ವಾಃ 
ದ್ವಿತೀಯ ಸರ್ವಾಮ್‌ ಸರ್ವೇ ಸರ್ವಾಃ 
ತೃತೀಯ ಸರ್ವಯಾ ಸರ್ವಾಭ್ಯಾಮ್‌ ಸರ್ವಾಭಿಃ 
ಚತುರ್ಥೀ ಸರ್ವಸ್ಯೆ J ಸರ್ವಾಭ್ಯಾಮ್‌ ಸರ್ವಾಭ್ಯಃ 
ಪಳ್ಳುಮೀ ಸರ್ವಸ್ಯಾಃ ಸರ್ವಾಭ್ಯಾಮ್‌ ಸರ್ವಾಭ್ಯಃ 
ಷಷ್ಠೀ ಸರ್ವಸ್ಯಾಃ ಸರ್ವಯೋಃ ಸರ್ವಾಸಾಮ್‌ 
ಸಪ್ತಮೀ ಸರ್ವಸ್ಕಾಮ್‌ ಸರ್ವಯೋಃ ಸರ್ವಾಸು 
ಸಂಬೋಧನ ಹೇ ಸರ್ವೇ! ಹೇ ಸರ್ವೇ! ಹೇ ಸರ್ವಾಃ! 


ಸೂಚನೆ: ಇಷ್ಟರವರೆಗೆ "ಆ'ಕಾರಾನ್ರದ ಸ್ತ್ರೀಲಿ೦ಗ ಶಬ್ದಗಳ ರೂಪಗಳಂತೆ 
ರೂಪಗಳಿರುತ್ತವೆ. “ಇದರಂತೆಯೇ "ವಿಶ್ವ ಮೊದಲಾದ ಸ್ತ್ರೀಲಿಂಗ ಶಬ್ದಗಳನ್ನು 
ನುಡಿಸಬೇಕು. 


206 ಲಘುಸಿದ್ಧಾಂತ ಕೌಮುದೀ 


(ಸ್ತ್ರೀಅಣ್ಣ ಸರ್ವನಾಮ ಶಣ್ಣದಲ್ಲ ಸ್ಯಾಡಾಗಮ ಮತ್ತು 
ಪ್ರಶ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ- 2೦1 ಸರ್ವನಾಮ್ನ!ಃ ಸ್ಯಾಡ್‌ಢಸ್ಪಶ್ನ (7.3.14) 

ವೃತ್ತಿ-ಆಬ೦ತಾತ್‌ ಸರ್ವನಾಮ್ನಃ ಜಿತಃ ಸ್ಕಾಟ್‌ ಸ್ಯಾತ್‌, ಆಪಶ್ಚ ಹಸ್ವಃ 
ಸರ್ವಸ್ಯೆ ಪಸರ್ವಸ್ಕಾ2। ಸರ್ವಾಸಾಮ್‌ಸರ್ವಸ್ಯಾಮ್‌। ಶೇಷಂ ರಮಾವತ್‌ ಏವಂ 
ವಿಶ್ವಾದಯಃ ಆಬಂತಾಃ। 

ಪ. ಛೇ.-ಸರ್ವನಾಮ್ನಃ, ಸ್ಕಾಟ್‌, ಹಸ್ತ, ಚ. 

ಅ. ವೃ- “ಯಾಡಾಪಃ(7-3-113)” ಸೂತ್ರದಿಂದ "ಆಪಃ' ಎಂಬ ಪದವು, 
“ಫೇರ್ಜಿತಿ(7-3-111)” ಸೂತ್ರದಿಂದ “ಜಿತಿ' ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ -"ಸರ್ವನಾಮ' ಸಂಜ್ಯಕ "ಆಬ೦ತ' ಶಬ್ದಗಳ ನಂತರವಿರುವ “ಜಿತ್‌' 
ವಿಭಕ್ತಿಗೆ "ಸ್ಕಾಟ್‌' ಆಗಮವು ಬರುತ್ತದೆ. ಮತ್ತು "ಆಬ೦ತ'ವಾದ ಶಬ್ದಗಳಿಗೆ “ಹಸ್ತ' 
ಬರುತ್ತದೆ. 

[ಸೂಚನೆ; ಸರ್ವಾ ಶಬ್ದವು ಪ್ರಥಮಾ, ದ್ವಿತೀಯಾ ಮತ್ತು ತೃತೀಯಾ ವಿಭಕ್ತಿಗಳಲ್ಲಿ 
ಸಾಧಾರಣ “ಆ' ಕಾರಾ೦ತ ಶಬ್ದವಾದ “ರಮಾ' ಶಬ್ದದಂತೆ ರೂಪಗಳನ್ನು ಪಡೆಯುತ್ತವೆ] 

ಉದಾ- ಸರ್ವಸ್ಯೈ-ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ, - ಸರ್ವಾ+ಏ (ಜೇ) 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಸರ್ವಾ ಶಬ್ದದಲ್ಲಿಯ “ಆ' ಕಾರಕ್ಕೆ "ಹ್ರಸ್ಥ' ಮತ್ತು 
“ಸ್ಕಾಟ್‌' ಆಗಮ ಬಂದು ಸರ್ವಸ್ಯಾ.ಏ, ಎಂದಿದ್ದಾಗ, ವೃದ್ಧಿ ಸಂಧಿಯಿಂದ "ವೃದ್ಧಿ 
ಬಂದು ಸರ್ವಸ್ಯ್ಯೈ ಎಂದಾಗಿದೆ. 

ಉದಾ- ಸರ್ವಾಭ್ಯಾಮ್‌- ಚತುರ್ಥೀ ಮತ್ತು ಪಂಚಮೀ ದ್ವಿವಚನ ರೂಪಗಳು 
ಮೇಲೆ ಹೇಳಿದ ತೃತೀಯಾ ವಿಭಕ್ತಿ ದ್ವಿವಚನದಂತೆಯೇ “ಸರ್ವಾಭ್ಯಾಮ್‌' ಎಂದಿರುತ್ತದೆ. 

ಉದಾ- ಸರ್ವಾಭ್ಯಃ -ಚತುರ್ಥೀ ಮತ್ತು ಪಂಚಮೀ ವಿಭಕ್ತಿ ಬಹುವಚನಗಳಲ್ಲಿ 
ಸರ್ವಾ+ಭ್ಯಸ್‌ ಎಂದಿದ್ದಾಗ, ಕೇವಲ ವರ್ಣಜೋಡಣೆಯಿಂದ ಸರ್ವಾಭ್ಯಃ ಎಂದು 
ರೂಪಗಳಾಗುತ್ತವೆ. 

ಉದಾ- ಸರ್ವಸ್ಯಾಃ- ಪಂಚಮೀ ಮತ್ತು ಷಷ್ಠಿ ಏಕವಚನಗಳಲ್ಲಿ, 
“ಸರ್ವಾ. ಅಸ್‌(ಜಸಿ), "ಸರ್ವಾ--ಅಸ್‌(ಜಸ್‌) ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ ಸರ್ವಾ 
ಶಬ್ದದಲ್ಲಿಯ "ಆ' ಕಾರಕ್ಕೆ "ಹ್ರಸ್ತ' ಮತ್ತು "ಸ್ಯಾಟ್‌' ಆಗಮ ಬಂದು 
“ಸರ್ವಸ್ಯಾ*ಅಸ್‌(ಸರ್ವಣ ದೀರ್ಫ)=ಸರ್ವಸ್ಕಾಸ್‌' ಎಂದಾಗಿ, 'ಸ್‌'ಕಾರಕ್ಕೆ "ರುತ್ವ' 
ವಿಸರ್ಗಗಳು ಬಂದು "ಸರ್ವಸ್ಯಾಃ' ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸರ್ವಯೋಃ -ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ, ಸರ್ವ್‌--ಆ.-ಓ 
(ಓಸ್‌), ಎ೦ದಿದ್ದಾಗ, “ಆಜಿ ಚಾಪಃ” ಎಂಬ ಸೂತ್ರದಿಂದ "ಆ' ಕಾರಕ್ಕೆ "ಏ'ಕಾರ 
ಬಂದು ಸರ್ವ್‌--ಏ.ಓ (ಒಸ್‌) ಎಂದಿದ್ದಾಗ, “ಏಚೋತಯವಾಯಾವಃ” ಸೂತ್ರದಿಂದ 
"ಏ' ಕಾರಕ್ಕೆ "ಅಯ್‌' ಆದೇಶ ಬಂದು, ಸರ್ವ್‌4ಅಯ್‌+ಓ (ಓಸ್‌) ಎಂದಿದ್ದಾಗ, 


ಷಡ್ಗಿಚ್ಲೆ ಪ್ರಕರಣಮ್‌ (ಅ.ಸ್ವೀ) 207 


1 ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಸರ್ವಯೋಃ ಎಂದು ರೂಪಗಳಾಗುತ್ತವೆ. 

ಉದಾ-ಸರ್ವಾಸಾಮ್‌ - ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ "ಸರ್ವಾ--ಆಮ್‌', 
ಎಂದಿದ್ದಾಗ, “ಆಮಿಸರ್ವನಾಮ್ನಃಸುಟ್‌(7-1-52)7, ಎಂಬ ಸೂತ್ರದಿಂದ "ಸುಟ್‌' 
ಆಗಮ ಬಂದು, "ಸರ್ವಾ*ಸ್‌- ಆಮ್‌-ಸರ್ವಾಸಾಮ್‌' ಎಂದು ರೂಪವಾಗುತ್ತದೆ. 

ಉದಾ- ಸರ್ವಸ್ಯಾಮ್‌- ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ, "ಸರ್ವಾ+ಇ (ಜಿ) 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಹ್ರಸ್ಥ' ಮತ್ತು "ಸ್ಯಾಟ್‌(ಸ್ಕಾ)' ಆಗಮಗಳು ಬಂದು 
ಸರ್ವ+ಸ್ಕಾ*ಇ, ಎಂದಿದ್ದಾಗ, “ಜೇರಾಮ್ನದ್ಯಾಮ್ನೀಭ್ಯಃ(7-3-116)7 ಎಂಬ 
ಸೂತ್ರದಿಂದ "ಇ' ಕಾರಕ್ಕೆ “ಆಮ್‌' ಬಂದು ಸರ್ವ- ಸ್ಯಾ ಆಮ್‌ ಎಂದಿದ್ದಾಗ, 
ಸರ್ವಣದೀರ್ಪ ಸಂದಿಯಿಂದ=ಸರ್ವಸ್ಕಾಮ್‌' ಎಂದಾಗುತ್ತದೆ. 

ಉದಾ-ಸರ್ವಾಸು ಸಪ್ತಮೀ ಬಹುವಚನದಲ್ಲಿ ಸರ್ವಾಸು (ಸುಪ್‌) ಎಂದಿದ್ದಾಗ, 
“ಸರ್ವಾಸು' ಎಂದು ರೂಪವಾಗುತ್ತದೆ. 

ಉದಾ- ಸಂಬೋಧನಾ ಪ್ರಥಮಾ ವಿಭಕ್ತಿಯಲ್ಲಿ, "ರಮಾ' ಶಬ್ದದಂತೆ, ಹೇ 
ಸರ್ವೇ।, ಹೇ ಸರ್ವೇ! ಹೇ ಸರ್ವಾಃ ಎಂದು ರೂಪಗಳಾಗುತ್ತವೆ. 

[ಸೂಚನೆ: ಆಕಾರಾನ್ತ ಸ್ಲೀಲಿಂಗದ ಸರ್ವನಾಮದ "ಸರ್ವಾ' ಶಬ್ದದ ರೂಪಗಳು- 
ಪುಲ್ಲಿಂಗದಲ್ಲಿ "ಸರ್ವ' ಶಬ್ದವು “ಅ” ಕಾರಂತವಾಗಿರುವದರಿಂದ “ಅಜಾದ್ಯತಷ್ಟಾಪ್‌ 
(4-1-4)” ಸೂತ್ರದಿಂದ "ಟಾಪ್‌' ಪ್ರತ್ಯಯವು ಬಂದು "ಸರ್ವಾ' ಎಂದು "ಆ' 
ಕಾರಂತವಾಗುತ್ತದೆ. “ಜಿತ್‌' ಆದ ವಿಭಕ್ತಿಗಳು ಮತ್ತು "ಆಮ್‌' ಪರದಲ್ಲಿ ಬಂದಾಗ 
ಮಾತ್ರ ವಿಶೇಷ ಕಾರ್ಯವಿರುತ್ತದೆ]. 


("ಆಬನ್ತ' ಸ್ತೀಅ೦ಗ “ಸರ್ವಾ' ಶಬ್ದದ ರೂಪಗಳು). 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸರ್ವಾ ಸರ್ವೇ ಸರ್ವಾಃ 
ದ್ವಿತೀಯ ಸರ್ವಾಮ್‌ ಸರ್ವೇ ಸರ್ವಾಃ 
ತೃತೀಯ ಸರ್ವಯಾ ಸರ್ವಾಭ್ಯಾಮ್‌ ಸರ್ವಾಭಿಃ 
ಚತುರ್ಥೀ ಸರ್ವಸ್ಯೆ J ಸರ್ವಾಭ್ಯಾಮ್‌ ಸರ್ವಾಭ್ಯಃ 
ಪಣ್ಣುಮೀ ಸರ್ವಸ್ಯಾಃ ಸರ್ವಾಭ್ಯಾಮ್‌ ಸರ್ವಾಭ್ಯಃ 
ಷಷ್ಲೀ ಸರ್ವಸ್ಯಾಃ ಸರ್ವಯೋಃ ಸರ್ವಾಸಾಮ್‌ 
ಸಪ್ತಮೀ ಸರ್ವಸ್ಕಾಮ್‌ ಸರ್ವಯೋಃ ಸರ್ವಾಸು 
ಸಂಬೋಧನ ಹೇ ಸರ್ಮೇೇ! ಹೇ ಸರ್ವೇ! ಹೇ ಸರ್ವಾಃ! 


ಸೂಚನೆ: ಇಷ್ಟರವರೆಗೆ “ಆ'ಕಾರಾನ್ತದ ಸ್ತ್ರೀಲಿ೦ಗ ಶಬ್ದಗಳ ರೂಪಗಳಂತೆ 
ರೂಪಗಳಿರುತ್ತವೆ. ಇದರಂತೆಯೇ "ವಿಶ್ವಾ' ಮೊದಲಾದ ಸ್ತ್ರೀಲಿಂಗ ಶಬ್ದಗಳನ್ನು 
ನುಡಿಸಬೇಕು. 


208 ಲಘುಸಿದ್ಧಾಂತ ಕೌಮುದೀ 


(ವೈಕಲ್ಪಕವಾಗಿ ಸರ್ವನಾಮಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 222. ವಿಭಾಷಾ ದಿಕ್ಸ್‌ಮಾಸೇ ಬಹುಪ್ರೀಹೌ (11.28) 
ವೃತ್ತಿ-ಸರ್ವನಾಮತಾ ವಾ | ಉತ್ತರಪೂರ್ವಸ್ಯೆ J ಉತ್ತರಪೂರ್ವಾಯ್ಯ। 
ವಾ॥ ತೀಯಸ್ಯ ಇತಿ ವಾ ಸರ್ವನಾಮ ಸಂಜ್ಞಾ | 


ದ್ವಿತೀಯಸೈ, 'ದ್ವಿತೀಯಾಯ್ಕಃ ಏವಂ ತೃತೀಯಾ। (195) ಅಂಬಾರ್ಥಾ ಇತಿ 
ಹ್ರಸ್ತಃ ಹೇ ಅಂಬ, “ಹೇ ಅಕ್ಕ, 3 ಅಲ್ಲ, ಜರಾ। ಜರಸೌ. ಇತ್ಯಾದಿ! ಪಕ್ಷೇ ಹಲಾದೌ 
ಚ ರಮಾವತ್‌। ಗೋಪಾಃ 'ವಿಶ್ವಪಾವತ್‌। [..... ಮತೀಃ ಮತ್ವಾ) 
ಪ. ಛೇ.-ವಿಭಾಷಾ, ದಿಕ್‌, ಸಮಾಸೇ, ಬಹುವ್ರೀಹೌ। 
ಅ.ವೃ- “ಸರ್ವಾದೀನಿ ಸರ್ವನಾಮಾನಿ (1-1-27)” ಎಂಬ ಇಡೀ ಸೂತ್ರವು 
ಅನುವೃತ್ತವಾಗುತ್ತದೆ. 
ಅರ್ಥ - “(ದಿಕ್ಷಮಾಸೇ ಬಹುವ್ರೀಹೌ ಸರ್ವಾದೀನಿ ಸರ್ವನಾಮಾನಿ ವಿಭಾಷಾ 
ಸ್ಯುಃ” "ದಿಕ್‌'- ವಾಚಕ ಶಬ್ದಗಳ ಬಹುವ್ರೀಹಿ ಸಮಾಸದಲ್ಲಿ "ಸರ್ವಾದಿ'ಗಳಿಗೆ 
ವಿಕಲ್ಲದಿಂದ "ಸರ್ವನಾಮ' ಸಂಜ್ಞೆಯು ಬರುತ್ತದೆ.“ದಿಜ್ನಾಮಾನ್ಯನ್ತರಾಲೇ(2-2- 
26)” ಸೂತ್ರದಿಂದ "ದಿಕ್‌'- ವಾಚಕ ಶಬ್ದಗಳಿಗೆ ಬಹುವ್ರೀಹಿ ಸಮಾಸವು ಬರುತ್ತದೆ. 
“ಸರ್ವಾದೀನಿ ಸರ್ವನಾಮಾನಿ(1-1-27)” ಸೂತ್ರದಿಂದ ನಿತ್ಯವಾಗಿ ಸರ್ವನಾಮ 
ಸಂಜ್ಞೆಯು ಬರುತ್ತಿತ್ತು. ಅದು ಪ್ರಕೃತ ಸೂತ್ರದಿಂದ ವೈಕಲ್ಪಿಕವಾಯಿತು. "ದಿಕ್‌' ಶಬ್ದವು 
ಸ್ತ್ರೀಲಿಂಗವಾಗಿದೆ. ಅದ್ದರಿಂದ ಇದರ ವಿಶೇಷಣವಾದ “ಪೂರ್ವಾ' ಮೊದಲಾದ 
ಶಬ್ದಗಳು ಸ್ತೀಲಿಂಗದಲ್ಲಿರುತ್ತವೆ. “ಪೂರ್ವ, “ದಕ್ಷಿಣ,” "ಪಶ್ಚಿಮ' ಮತ್ತು "ಉತ್ತರ' - 
ಈ “ಗಳೆ ಮಧ್ಯದಲ್ಲಿರುವ "ದಿಕ್‌'ಗಳಿಗೆ "ಅನ್ಷರಾಳ(ಉಪ “ದಕ್‌)ವೆಂದು ಹೇಳುತ್ತಾರೆ. 
ಉದಾಹರಣೆ- “ಪೂರ್ವ' ಮತ್ತು “ದಕ್ಷಿಣ' ಇವುಗಳ ಮಧ್ಯದಲ್ಲಿರುವ "ಉಪ 
ದಿಕ್‌'ಗೆ “ದಕ್ಷಿಣ-ಪೂರ್ವಾ' ಎಂದೂ, “ದಕ್ಷಿಣ” ಮತ್ತು “ಪಶ್ಚಿಮ' ದಿಕ್‌ಗಳ ಮಧ್ಯದಲ್ಲಿರುವ 
ಉಪ-ದಿಕ್‌ಗೆ “ದಕ್ಷಿಣ-ಪಶ್ಚಿಮಾ' ಎಂದೂ, “ಪಶ್ಚಿಮ' ಮತ್ತು "ಉತ್ತರ' ದಿಕ್‌ಗಳ 
ಮಧ್ಯದಲ್ಲಿರುವ ಉಪ-ದಿಕ್‌ಗೆ “ಪಶ್ಚಿಮೋತ್ತರಾ' ಎಂದೂ ಮತ್ತು “ಉತ್ತರ” ಮತ್ತು 
“ಪೂರ್ವ' ದಿಕ್‌ಗಳ ಮಧ್ಯದಲ್ಲಿರುವ ದಿಕ್‌ಗೆ "ಉತ್ತರ-ಪೂರ್ವಾ' ಎಂದು ಹೇಳುತ್ತಾರೆ. 
ಉದಾಹರಣೆ-1: "ಉತ್ತಾರಪೂರ್ವಾ'- "ಉತ್ತರಸ್ಕ್ಯಾಶ್ಚ ಪೂರ್ವಸ್ಯಾಃ ಚ ದಿಶೋಃ 
ಯದನ್ನರಾಳಂ ಸಾ ದಿಕ್‌' - "ಉತ್ತರಪೂರ್ವಾ'. ಇದು “ಅನ್ಯ ಪದಾರ್ಥ ಪ್ರಧಾನ'ವಾದ 
“ಬಹುವ್ರೀಹಿ' ಸಮಾಸದಲ್ಲಿದೆ. “ಸರ್ವಾದೀನಿ ಸರ್ವನಾಮಾನಿ (1-1-27)” ಸೂತ್ರದಿಂದ 
ನಿತ್ಯವಾಗಿ ಪ್ರಾಪ್ತವಾದ ಸರ್ವನಾಮ ಸಂಜ್ಞೆಯು ಪ್ರಕೃತ ಸೂತ್ರದಿಂದ ವಿಕಲ್ಪವಾಗಿದೆ. 
ಆದರೆ “ಸರ್ವನಾಮ್ನಃ ಸ್ಕಾಡ್ರ್ಯಸ್ವಶ್ಚ (7-3-114)” ಸೂತ್ರವು "ಸರ್ವನಾಮ' ಸಂಜ್ಞೆಯನ್ನು 
ಆಧರಿಸಿ ಹೊರಟಿದೆ. ಆದ್ದರಿಂದ ಇದಕ್ಕೆ “ಸ್ಕಾಟ್‌' ಆಗಮವು ಮತ್ತು 'ಪ್ರಸ್ತವು 
“ಜಿತ್‌' ವಿಭಕ್ತಿಗಳಲ್ಲೂ ಬರುತ್ತವೆ. ಆದ್ದರಿಂದ ವೈಕಲ್ಲಿಕ "ಸರ್ವನಾಮ' ಸಂಜ್ಞೆಯು 
“ಜಿತ್‌” ವಿಭಕ್ತಿಗಳಲ್ಲಿ ಕಾಣುತ್ತೇವೆ. 


ಹಡ್ಲಿಚ್ಸ್‌ ಪ್ರಕರಣಮ್‌ (ಅ.ಸ್ರೀ) 209 


ಉದಾಹರಣೆ-2: "ಉತ್ತರಪೂರ್ವಸ್ಯೈ', “ಉರಪೂರ್ವಸ್ಯಾ?', “"ಉತ್ತರಪೂರ್ವಸ್ಯಾಮ್‌' 
ಎಂಬ ರೂಪಗಳು “ಸರ್ವನಾಮ' ಸಂಜ್ಞೆಯನ್ನು ಹೊಂದಿದಾಗ “ಸ್ಯಾಡಾಗಮ'ವನ್ನು 
ಮತ್ತು "ಹ್ರಸ್ತ' ರೂಪವನ್ನು ತಾಳುತ್ತವೆ. “ಸರ್ವನಾಮ' ಸಂಜ್ಞೆಯನ್ನು ಹೊಂದದಿರುವ 
ಪಕ್ಷದಲ್ಲಿ "ಆ' ಕಾರಾನ್ತ ಸೀಲಿಂಗದಂತೆ “ಉತ್ತರಪೂರ್ವಾಯ್ಕೆ', ದ "ಉತ್ತರಪೂರ್ವಾಯಾಃ', 
"ಉತ್ತರಪೂರ್ವಾಯಾಮೌ' ಎಂದು ರೂಪಗಳಾಗುತ್ತವೆ. 

ವಾ।-“ತೀಯಸ್ಯೇತಿ ವಾ ಸರ್ವನಾಮಸಂ 

“ಅಜನ್ತ ಪುಲಿಂಗ'ದಲ್ಲಿ “ತೀಯಸ್ಯ PEE ವಾ” ಎಂಬ ವಾರ್ತಿಕವನ್ನು ಹೇಳಲಾಗಿದೆ. 
ಅಲ್ಲಿ "ಜಿತ್‌' ಪ್ರತ್ಯಯವು ಪರದಲ್ಲಿದ್ದಾಗ “ತೀಯ' ಪ್ರತ್ಯಯಾನ್ತ ಶಬ್ದಗಳಿಗೆ "ಸರ್ವನಾಮ' 
ಸಂಜ್ಞೆಯು ವಿಕಲ್ಪವಾಗಿ ಹೇಳಲಾಗಿದೆ. “ತೀಯ' ಪ್ರತ್ಯಯಾನ್ರ ಶಬ್ದ. ಗಳು ಸ್ತೀಲಿಂಗದಲ್ಲಿ 
ಇರುವುವು ಎರಡು- ಅವು "ದ್ವಿತೀಯಾ' ಮತ್ತು ಶೈ ತೀಯಾ. ಅದರೆ ಪರದಲ್ಲಿ 
"ಜಿದ್ದಿಭಕ್ತಿ' ಇದ್ದಾಗ ಸರ್ವನಾಮ ಸಂಜ್ಞೆಯು ಬಂದ” ಪಕ್ಷದಲ್ಲಿ, 

"ದ್ವಿತೀಯಸ್ಯೆ ಕ “ದ್ವಿತೀಯಸ್ಯಾಃ', 'ದ್ವತೀಯಸ್ಯಾಮ್‌,' ಎ೦ದೂ, ಅದೇ ರೀತಿಯಲ್ಲಿ 
ೈತೀಯಸ್ಕೆ ಛೆ 'ತೃತೇಯಸ್ಯಾ" 'ತೃತೀಯಸ್ಯಾಮ್‌' ಎಂದು ರೂಪಗಳಾಗುತ್ತವೆ. 

"ಸರ್ವನಾಮ' ಸ ಸಂಜ್ಞೆಯು ಬಾರದ ಪಕ್ಷದಲ್ಲಿ ಆ ಕಾರಾನ್ತ ಸ್ತ್ರೀಲಿಂಗ ಶಬ್ದಗಳೆಂತೆ 
“ದ್ವಿತೀಯಾಯ್ಕೆ', "ದ್ವಿತೀಯಾಯಾ', 'ದ್ವಿತೀಯಾಯಾಮ್‌' "ಸ್ತು "ತ ೈತೀಯಾಯ್ಕೆ', | 
ತ್ರ ಓೈತೀಯಾಯಾಃ', ಚ್ಟ ತೀಯಾಯಾಮ್‌' ಎಂಬ ರೂಪ ಗಳಾಗುತ್ತವೆ. “ಚಿದ್ದಿಭಕಿ'ಗಳು 
ಪರದಲ್ಲಿದ್ದಾಗ "ಸರ್ವನಾಮ" ಸಂಜ್ಞೆಯು ಬಾರದೇ ಸಾಧಾರಣ (ವ್ರ ಕಾರನ್ತ ಸ್ತ್ರೀಲಿಂಗ 
ಶಬ್ದಗಳಂತೆ ರೂಪಗಳನ್ನು ಹೊಂದುತ್ತವೆ. 


“ದ್ವಿತೀಯಾ' ಶಬ್ದದ ಎಲ್ಲ ರೂಪಗಳನ್ನು ಇಲ್ಲಿ ಕೊಡಲಾಗಿದೆ. 
'ಆಬನ್ತ' ಸ್ತೀಆಂಗ ತೀಯಪ್ರತ್ಯಯಾನ್ತ "ದ್ವಿತೀಯಾ' ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 

ಪ್ರಥಮಾ ದ್ವಿತೀಯಾ ದ್ವಿತೀಯೇ ದ್ವಿತೀಯಾಃ 

ದ್ವಿತೀಯಾ ದ್ದಿತೀಯಾಮ್‌ ದ್ವಿತೀಯೇ ದ್ವಿತೀಯಾಃ 

ತೃತೀಯಾ ದ್ವಿತೀಯಯಾ ದ್ವಿತೀಯಾಭ್ಯಾಮ್‌ ದ್ವಿತೀಯಾಭಿಃ 

ಚತುರ್ಥೀ ದ್ವಿತೀಯಸ್ಯೆ ಲ ದ್ವಿತೀಯಾಭ್ಯಾಮ್‌ ದ್ವಿತೀಯಾಭ್ಯಃ 
ದ್ವಿತೀಯಾಯ್ಯೆ 

ಪಣ್ಗುಮೀ ದ್ವಿತೀಯಸ್ಯಾಃ, ದ್ವಿತೀಯಾಭ್ಯಾಮ್‌ ದ್ವಿತೀಯಾಭ್ಯಃ 
ದ್ವಿತೀಯಾಯಾಃ 

ಷಷ್ಲೀ ದ್ವಿತೀಯಸ್ಯಾಃ, ದ್ವಿತೀಯಯೋಃ ದ್ವಿತೀಯಾನಾಮ್‌ 


ದ್ವಿತೀಯಾಯಾಃ 


210 ಲಘುಸಿದ್ಧಾಂತ ಕೌಮುದೀ 


ಸಪ್ತಮೀ ದ್ವಿತೀಯಸ್ಕಾಮ್‌, ದ್ವಿತೀಯಯೋಃ ದ್ವಿತೀಯಾಸು 
ದ್ವಿತೀಯಾಯಾಮ್‌ 

ಸಂಬೋಧನಾ ಹೇ ದ್ವಿತೀಯೇ! ಹೇ ದ್ವಿತೀಯೇ! ಹೇ ದ್ವಿತೀಯಾ! 

ಸೂಚನೆ- 1 : ಇದೇ ರೀತಿಯಲ್ಲಿ ತೃತೀಯಾ ಶಬ್ದದ ರೂಪಗಳನ್ನು ನುಡಿಸಬೇಕು. 

ಸೂಚನೆ-2: "ಅಂಬಾ',"ಅಕ್ಕಾ',"ಅಲ್ಲಾ' ಎಂಬ ಈ ಮೂರು ಶಬ್ದಗಳು "ತಾಯಿ' 
ಎಂಬರ್ಥವನ್ನು ಕೊಡುತ್ತವೆ.ಈ ಮೂರು ಶಬ್ದಗಳು “ಆಬನ್ನ'ವಾಗಿರುವುದರಿಂದ 
"ರಮಾ' ಶಬ್ದಗಳಂತೆ ಇವುಗಳನ್ನು ನುಡಿಸಬೇಕು. ಆದರೆ ಈ ಶಬ್ದಗಳಿಗೆ 
"ಅ೦ಬಾ'(ತಾಯಿ) ಎಂಬ ಅರ್ಥಿಮುಳ್ಳಂತಿಹದ್ದಾಗಿರುವುದರಿಂದ, 
“ಅಮ್ಜಾರ್ಥನದ್ಯೋರ್ಹಸ್ವಃ(7-3-107)” ಸೂತ್ರದಿಂದ ಹ್ರಸ್ವಾನ್ಷವಾಗಿ "ಹೇ ಅಂಬ,"ಹೇ 
ಅಕ್ಕ”ಹೇ ಅಲ್ಲ' ಎಂಬ ರೂಪಗಳನ್ನು ಸಂಬೋಧನದಲ್ಲಿ(ಏಕ ವಚನದಲ್ಲಿ) ಪಡೆಯುತ್ತವೆ. 

“ಜರಾ' ಶಬ್ದದ ರೂಪಗಳು. 

ಪ್ರಥಮಾ ವಿಭಕ್ತಿ-ಜರಾ ಜರಸೌ ಜರಸಃ. 

ಸೂಚನೆಃ - ಈ ಜರಾ ಶಬ್ದಕ್ಕೆ ವೈಕಲ್ಲಿಕವಾಗಿ ರಮಾ ಶಬ್ದದಂತೆಯೂ 
ರೂಪಗಳಿರುತ್ತವೆ. ಕಾರಣ "“ಜರಾ' ಎಂದು "ಆ' ಕಾರನ್ತ ಸ್ತೀಲಿ೦ಗ ರೂಪವಿದೆ. 
ಜರಾ ಶಬ್ದಕ್ಕೆ “ಜರಸ್‌' ಎಂಬ ಆದೇಶವು “ಜರಾಯಾ ಜರಸೆನ್ಯತರಸ್ಯಾಮ್‌(7-2- 
101)” ಸೂತ್ರದಿಂದ ಬರುತ್ತದೆ.ಆದ್ದರಿಂದ “ಅಜಾ'ದಿ ಪ್ರತ್ಯಯಗಳು ಪರದಲ್ಲಿದ್ದಾಗ 
“ಜರಸ್‌' ಆದೇಶವು ಬರುತ್ತದೆ. “ಜರಸ್‌' ಆದೇಶವು ಬಾರದ ಪಕ್ಷದಲ್ಲಿ ಮತ್ತು 
"ಹಲಾ'ದಿ ಸುಪ್‌ ಪ್ರತ್ಯಯವು ಪರದಲ್ಲಿದ್ದಾಗ "ರಮಾ' ಶಬ್ದದಂತೆ ರೂಪಗಳಿರುತ್ತವೆ. 

ಆಬನ್ನವಾದ ಸ್ತ್ರಿಲಿಂಗ "ಜರಾ' ಶಬ್ದದ ರೂಪಗಳು ಈ ಕೆಳಗಿನಂತಿವೆ. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಜರಾ ಜರಸೌ, ಜರೇ ಜರಸಃ, ಜರಾಃ 


ದ್ವಿತೀಯಾ ಜರಸಮ್‌,ಜರಾಮ್‌ ಜರಸೌ, ಜರೇ ಜರಸಃ,ಜರಾಃ 
ತೃತೀಯಾ ಜರಸಾ, ಜರಯಾ ಜರಾಭ್ಯಾಮ್‌ ಜರಾಭಿಃ 


ಚತುರ್ಥೀ ಜರಸೇ, ಜರಾಯ್ಕೆ ಜರಾಭ್ಯಾಮ್‌ ಜರಾಭ್ಯಃ 

ಪಣ್ಟಮೀ ಜರಸಃ,ಜರಾಯಾಃ ಜರಾಭ್ಯಾಮ್‌ ಜರಾಭ್ಯಃ 

ಷಷ್ಠೀ ಜರಸಃ, ಜರಾಯಾಃ ಜರಸೋಃ, ಜರಸಾಮ್‌, 
ಜರಯೋಃ ಜರಾಣಾಮ್‌ 

ಸಪ್ತಮೀ ಜರಸಿ, ಜರಾಯಾಮ್‌ ಜರಸೋಃ, ಜರಾಸು 
ಜರಯೋಃ 

ಸಮ್ಪೋಧನಾ ಹೇ ಜರೇ। ಹೇ ಜರಸೌ! ಹೇ ಜರಸಃ! 


ಹೇ ಜರೇ!। ಹೇ ಜರಾಃ। 


ಷಡಿಜ್ಲ್‌ ಪ್ರಕರಣಮ್‌ (ಅ.ಸ್ತ್ರೀ) 211 


ಸ್ತೀ ಅಂಗದಲ್ಲ "ಗೋಪಾ' ಶಬ್ದ 

ಸೂಚನೆ: "ಗೋಪಾ' ಶಬ್ದವನ್ನು "ವಿಶ್ವಪಾ' ಶಬ್ದದಂತೆ ನುಡಿಸಬೇಕು. “ಗಾಂ 
ಪಾತೀತಿ' - "ಗೋಪಾಳ. "ಪಾತಿ' ಎಂಬರ್ಥದಲ್ಲಿ "ಪಾ' ಧಾತುವಿಗೆ "ವಿಚ್‌' 
ಪ್ರತ್ಯಯವನ್ನು ಸೇರಿಸಿದಾಗ "ಗೋಪಾಃ' ಎಂಬ ಶಬ್ದವುಂಟಾಗುತ್ತದೆ.(ಗೋವನ್ನು 
ರಕ್ಷಣೆ ಮಾಡುವವಳು)."ವಿಶ್ವಪಾ' ಶಬ್ದವು "ವಿಶ್ವ. ಪೂರ್ವಕ “ಪಾ' 

ಧಾತುವಿನಿಂದ ಕೂಡಿದೆ. ಹಾಗೆಯೇ “ಗೋಪಾಃ' ಎಂಬ ಶಬ್ದವು "ಗೋ' ಪೂರ್ವಕ 
ಪಾ' ಧಾತುವಿನಿಂದ ಕೂಡಿದೆ. ಇದು "ಆಬನ್ತ' ಶಬ್ದವಲ್ಲ. ಸ್ತಿಲಿ೦ಂಗ ಪ್ರಯುಕ್ತವಾಗಿ 
ಯಾವ ಕಾರ್ಯವಿರುವುದಿಲ್ಲ. 

ಸೀೀಲಿಂಗದಲ್ಲಿ ಗೋಪಾ ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಗೋಪಾಃ ಗೋಪೌ ಗೋಪಾಃ 
ದ್ವಿತೀಯಾ  ಗೋಪಾಮ್‌ ಗೋಪೌ ಗೋಪಃ 
ತೃತೀಯಾ ಗೋಪಾ ಗೋಪಾಭ್ಯಾಮ್‌ ಗೋಪಾಭಿಃ 
ಚತುರ್ಥೀ ಗೋಪೇ ಗೋಪಾಭ್ಯಾಮ್‌ ಗೋಪಾಭ್ಯಃ 
ಪಣ್ಚುಮೀ ಗೋಪಃ | ಗೋಪಾಭ್ಯಾಮ್‌ ಗೋಪಾಭ್ಯಃ 
ಷಷ್ಟೀ ಗೋಪಃ ಗೋಪೋಃ ಗೋಪಾಮ್‌ 
ಸಪ್ತಮೀ ಗೋಪಿ ಗೋಪೋಃ ಗೋಪಾಸು 
ಸಮ್ಜೋಧನಾ ಹೇ ಗೋಪಾಃ ಹೇ ಗೋಪೌ!। ಹೇ ಗೋಪಾಃ! 


ವಿಶೇಷ- ಗೋಪನ ಪತಿ (ಗೋಪಸ್ಯ ಸ್ತ್ರೀ-ಗೊಲ್ಲನ ಹಂಡತಿ).ಈ ರೀತಿ ಅರ್ಥ 
ಮಾಡಿದಾಗ ಇಲ್ಲಿ “ಪಾ' ಧಾತುವು ಇರುವುದಿಲ್ಲ. ಇಲ್ಲಿ “ಅ'ಕಾರನ್ನ “ಗೋಪ' ಶಬ್ದದ 
ಮೇಲೆ ಸ್ತೀ ಪ್ರತ್ಯಯವು ಬಂದು "ಗೋಪೀ' ಎಂದಾಗಿದೆ. ಇದನ್ನು. "ನದೀ' ಶಬ್ದದಂತೆ 
ನುಡಿಸಬೌಕು. “'ಜಾತೇರಸ್ವೀವಿಷ ಷಯಾದಯೋಪಧಾತ್‌(4-1- 63)” ಸೂತ್ರದಿಂದ ಇಲ್ಲಿ 
"ಜೀಷ್‌' ಪ್ರತ್ಯಯವು ಬಂಜಿದೆ. (ಇಲ್ಲಿ ಎರಡು ತರಹದ “ಆ'ಕಾರನ್ನ ನ ಸ್ತ್ರೀಲಿಂಗ ಶಬ್ದಗಳು 
ವರ್ಣಿತವಾಗಿವೆ- 1. ಆಬನ್ನ ಸ್ತ್ರೀಲಿಂಗ ಶಬ್ದಗಳು,2. "ಆ'ಕಾರಾನ' ಧಾತುವನ್ನು 
ಕೊನೆಯಲ್ಲುಳ್ಳ ಸ್ತ್ರೀಲಿಂಗ ಶಬ್ದಗಳು ಎಂಬುದನ್ನು ಗಮನಿಸಬೇಕು). 


ಇಲ್ಲಿಗೆ "ಆ'ಕಾರಾನ್ತ ಸ್ತ್ರೀಲಿಂಗ ಶಬ್ದಗಳ ವಿವರಣೆ ಮುಗಿಯಿತು. 
“ಇ' ಕಾರಾಂಡ ಸ್ತ್ರೀಅಂಗ ಶಬ್ದಗಳು 


“ಇ' ಕಾರಾಂತ ಸ್ತ್ರೀಅಂಗ "ಮತಿ' ಶಬ್ದದ ರೂಪಗಳು 
ಉದಾ - ಮತಿ: (ಬುದ್ಧಿ) -ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ "ಮನ ಜ್ಞಾನೇ' 


212 ಲಘುಸಿದ್ಧಾಂತ ಕೌಮುದೀ 


ಎ೦ಬ ಧಾತುವಿನ ಪರದಲ್ಲಿ "ಕ್ವಿನ್‌ ಪ್ರತ್ಯಯವನ್ನು ಸೇರಿಸಿದಾಗ "ಮತಿ' ಎಂದಾಗಿ, 
ಮತಿ4ಸು ಎಂದಿದ್ದಾಗ, ರುತ್ವ-ವಿಸರ್ಗಗಳಿಂದ "ಮತಿಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಸೂಚನೆಃ "ಮತಿ' ಶಬ್ದಕ್ಕು "ಹರಿ' ಶಬ್ದಕ್ಕೂ ಹಲವು ರೂಪಗಳಲ್ಲಿ ಸಾಮ್ಯವಿದ್ದರೂ, 
ದ್ವಿತೀಯಾ ಬಹುವಚನ, ತೃತೀಯಾ ಏಕವಚನ, ಮತ್ತು "ಜಿತ್‌'ವಿಭಕ್ತಿಗಳುಳ್ಳ ವಚನಗಳು 
- ಇವುಗಳು ಮಾತ್ರ ಭಿನ್ನವಾಗಿರುತ್ತವೆ. 

ಉದಾ-ಮತೀ- ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ-"ಮತಿ-ಔ' ಎಂದಿದ್ದಾಗ 
(ಪೂರ್ವಸವರ್ಣದೀರ್ಫದಿಂದ) "ಮತೀ' ಎಂದಾಗುತ್ತದೆ. 

ಉದಾ- ಮತಯಃ - ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ- "ಮತಿ- ಅಸ್‌(ಜಸ್‌)' 
ಎಂದಿದ್ದಾಗ, “ಜಸಿ ಚ (7-3-109)” ಸೂತ್ರದಿಂದ “ಗುಣ' ಬಂದು "ಮತೇ4ಅಸ್‌' 
ಎಂದಾಗಿ, “ವಎಚೋಯವಾಯಾವಃ(6.1.78)” ಸೂತ್ರದಿಂದ "ಅಯ್‌' ಆದೇಶವು 
ಬಂದು, "ಮತ್‌4ಅಯ್‌4ಅಸ್‌'- "ಮತಯಸ್‌' ಎಂದಾಗಿ, ರುತ್ನ-ವಿಸರ್ಗದಿಂದ 
“ಮತಯಃ' ಎಂದಾಗಿದೆ. 


ಉದಾ- ಮತಿಮ್‌ -ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ- "ಮತಿ--ಅಮ್‌' 
ಎಂದಿದ್ದಾಗ, “ಅಮಿಪೂರ್ವಾ” ಎಂಬಸೂತ್ರದಿ೦ಂದ ಪೂರ್ವ ರೂಪ ಬಂದು, "ಮತಿಮ್‌' 
ಎಂದಾಗುತ್ತದೆ. 

ಉದಾ- ಮತೀ-ದ್ವಿತೀಯಾ ವಿಭಕ್ತಿ ದ್ವಿವಚನದ ರೂಪವು ಪ್ರಥಮಾ ವಿಭಕ್ತಿ 
ದ್ವಿವಚನರೂಪದಂತೆಯೇ "ಮತೀ' ಎಂದೇ ಇರುತ್ತದೆ. 

ಉದಾ-ಮತೀಃ - ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ, - ಮತಿ ಅಸ್‌(ಶಸ್‌) 
ಎಂದಿದ್ದಾಗ, ಪೂರ್ವಸವರ್ಣದೀರ್ಥದಿಂದ "ಮತೀಸ್‌' ಎಂದಾಗಿ 'ಸ್‌'ಕಾರಕ್ಕೆ "ರುತ್ವ' 
ವಿಸರ್ಗಗಳು ಬಂದು "ಮತೀ?' ಎಂದಾಗಿದೆ. ಇದು ಸ್ತ್ರೀಲಿ೦ಗ ಶಬ್ದವಾಗಿರುವುದರಿಂದ 
"ಸ್‌'ಕಾರಕ್ಕೆ “ನತ್ವ'ವು ಬರುವುದಿಲ್ಲ. 

ಉದಾ- ಮತ್ಕಾ- ತೃತೀಯಾ ವಿಭಕ್ತಿ ಏಕವಚನದಲ್ಲಿ - ಮತಿ ಆ(ಟಾ) 
ಎಂದಿದ್ದಾಗ, "ಯಣ್‌' ಸಂಧಿಯಿಂದ "ಮತ್ಯಾ' ಎಂದಾಗಿದೆ. 

ಸೂಚನೆ: “ಆಜೋ ನಾಂಸ್ತಿಯಾಮ್‌(7-3-120)” ಸೂತದಲ್ಲಿ, “ಅಸ್ತ್ರಿಯಾಮ್‌' 
ಎಂದು ಹೇಳಿರುವುದರಿಂದ "ನಾ' ಆದೇಶವು ಬರವುದಿಲ್ಲ. 

ಉದಾ- ಮತಿಭ್ಯಾಮ್‌ — ತೃತೀಯಾ, ಚತುರ್ಥೀ ಮತ್ತು ಪಂಚಮೀ ವಿಭಕ್ತಿ 
ದ್ವಿವಚನಗಳಲ್ಲಿ,- ಮತಿ ಭ್ಯಾಮ್‌ ಎಂದಿದ್ದಾಗ, ವರ್ಣ ಜೋಡಣೆಯಿಂದ “ಮತಿಭ್ಯಾ 
ಎಂದಾಗುತ್ತದೆ. 

ಉದಾ- ಮತಿಭಿಃ -ತೃತೀಯಾ ವಿಭಕ್ತಿ ಬಹುವಚನದಲ್ಲಿ, - ಮತಿ*ಭಿಸ್‌' 
ವರ್ಣಜೋಡಣೆಯಿಂದ, ಮತಿಭಿಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ, “ಮತಿಭೀಃ' 
ಎಂದಾಗುತ್ತದೆ. 


ಷಡ್ಲಿಣ್ಣಿ ಪ್ರಕರಣಮ್‌ (ಅ.ಸ್ರ್ರೀ) 213 
(ವೈಕಲ್ತಕವಾಗಿ ನದೀ ಸಂಜ್ಞೆಯನ್ನು ವಿಧಿಸುವ ಸೂತ್ರ). 


ಸೂತ್ರ- 223. ಚೆತಿ ಶ್ರಸ್ಟಶ್ಚ (14.6) 

ವೃತ್ತಿ-ಇಯಜುವಜ್‌ ಸ್ಥಾನೌ ಸ್ತ್ರೀ-ಶಬ್ದಭಿನ್ನೌ ನಿತ್ಯಸ್ತೀಲಿಜ್ಸ್‌ ಈತ್‌_ಊತೌ 
ಹಸ್ತೌ. ಚ ಈವರ್ಣ-ಊವರ್ಣೊ ಸ್ವೆಯಾಂ" ವಾ ನದೀ ಸೆಂಜ್ಞೌ ಸ ಃ ಚಿತಿ। ಮತ್ಯೈ, 
ಮಃ ಮತ್ಯಾಃ-2, ಮತೇಃ-2ಗ 

ಪ. ಛೇ. “ಇತಿ, ಹಸ್ತಃ, ಚ। 

ಅ. ವೃ- “ನೇಯಜುವಜ್‌ ಸ ಸ್ಥಾನಾವಸ್ತ್ರೀ1-4- -4)” ಎಂಬ ಸೂತ್ರದಲ್ಲಿ "ನ' 
ಪದವನ್ನು "ಬಟ್ಟು ಉಳಿದ ಸೂತ್ರದ ಭಾಗವು ಹಾಗೆಯೇ “ಯೂಸ್ತ್ರಾ ಖ್ಯೌ ನದೀ(1- 
4-3)” ಬ “ಸಂಪೂರ್ಣ ಸೂತ್ರವು ಅನುವೃತ್ತವಾಗುತ್ತವೆ. 


ಅರ್ಥ -"ಇಯಜ್‌' ಮತ್ತು "ಉವಜ್‌' ಆದೇಶಗಳು ಬರುವುದಕ್ಕೆ ಯೋಗ್ಯವಾದ 
ಮತ್ತು "ಸ್ತ್ರೀ' ಶಬ್ದಗಳಿಗಿಂತ ಭಿನ್ನ ವಾದ ಹಾಗೂ "ನಿತ್ಯ ಸ್ತ್ರೀಲಿಂಗ'ಗಳಾದ "ಈಃ'ಕಾರ, 
"ಊಕಾಶೆ('ಈ'ಕಾರಾನ್ರ, "ಊ'ಕಾರಾನಗಳಾದ) ಮತ್ತು ಹ್ರಸ್ತ "ಇ' ವರ್ಣ, ಉ' 
id ("ಇ'ಕಾರಾನ್ತ, "ಉ'ಕಾರಾನ್ತಗಳಾದ) ಸ್ತೀಲಿಂಗ ಶಬ್ದ ಗಳಿಗೆ ಪರದಲ್ಲಿ “ಜಿತ್‌'ಆದ 

ಸುಪ್‌' ಪ್ರತ್ಯಯಗಳು ಪರದಲ್ಲಿದ್ದಾಗ ವೈಕಲ್ಲಿಕವಾಗಿ "ನದೀ' ಸಂಜ್ಞೆಯು ಬರುತ್ತದೆ. 

"ಮತಿ' ಟನ “ಇ'ಕಾರಾನ್ತ ಸೀಲಿಂಗವಾಗಿದೆ. 

ಉದಾ- ಮತ್ತೆ ಚ /ಮತಯೇ -ಚತುರ್ಥಿೀ ವಿಭಕ್ತಿ ಏಕವಚನದಲ್ಲಿ- ಮತಿ ಜೇ 
ಎಂದಿದ್ದಾಗ, “ಜಿತ್‌' ಆದ "ಸುಪ್‌' ಪ್ರತ್ಯಯವು ಪರವಾಗಿರೋಣದರಿಂದ, ಪ್ರಕೃತ 
ಸೂತ್ರದಿಂದ "ನದೀ' ಸಂಜ್ಞೆಯು ವೈಕಲ್ಲಿಕವಾಗಿ ಬರುತ್ತದೆ. ಹೀಗೆ "ನದೀ' ಸಂಜ್ಞೆಯು 
ಇದ್ದಾಗ, “ಆಣ್ನದ್ಯಾಃ(7-3-112)” ಎಂಬ ಸೂತ್ರದಿಂದ "ಆಟ್‌' ಆಗಮವು ಬಂದು 
"ಮತಿ+ಆ4ಎ' ಎಂದಾಗುತ್ತದೆ. “ಆಟಶ್ಚ(6-1-90)” ಸೂತ್ರದಿಂದ “ಆ--ಏ' ಎಂಬುದಕ್ಕೆ 
“ವೃದ್ಧಿ' ಬಂದು ಮತಿ-ಐ ಎಂದಾಗಿ "ಯಣ್‌' ಸಂಧಿಯಿಂದ "ಮತ್ಯೆ 4 ಎಂದು 
ರೂಪವಾಗುತ್ತದೆ.ಇದಕ್ಕೆ ವೈಕಲ್ಲಿಕವಾಗಿ, “ನದೀ' ಸಂಜ್ಞೆಯು ಬಾರದ ಪಕ್ಷದಲ್ಲಿ ಚತುರ್ಥೀ 
ವಿಭಕ್ತಿ ಏಕವಚನದಲ್ಲಿ- "ಫ” ಸಂಜ್ಞೆಯು ಬಂದು "ಮತಿ*ಏ' ಎಂದಿದ್ದಾಗ 
“ಫೇರ್ಜಿತಿ(7-3-111)” ಸೂತ್ರದಿಂದ “ಇ'ಕಾರಕ್ಕೆ "ಗುಣ' ಬಂದು "ಮತೇ*.ಏ' ಎಂದಾಗಿ 
"ಅಯ್‌'- ಆದೇಶ ಬಂದು "ಮತಯೇ' ಎಂದಾಗುತ್ತದೆ. 

ಉದಾ- ಮತ್ಯಾ: - ಪಂಚಮೀ ಮತ್ತು ಷಷ್ಠೀ ವಿಭಕ್ತಿ ಏಕವಚನಗಳಲ್ಲಿ - 
ಮತಿ4ಅಸ್‌ (ಜಸಿ) ಮತ್ತು ಮತಿಅಸ್‌ (ಜಸ್‌) ಎಂದಿದ್ದಾಗ, “ಜಿತ್‌' ಆದ "ಜಸಿ' 
ಮತ್ತು "ಜಸ್‌' ಪ್ರತ್ಯಯಗಳು ಪರವಾಗಿರೋಣದ್ದರಿಂದ, "ಆಟ್‌ ಆಗಮವು ಬಂದು 
ವೃದ್ಧಿ ಯಣಾದೇಶ ಮತ್ತು "ರುತ್ತ' ವಿಸರ್ಗಗಳು ಬಂದು "ಮತ್ಯಾಃ' ಎಂದು 
ರೂಪಗಳಾಗುತ್ತವೆ. 

ಇದಕ್ಕೆ ವೈಕಲ್ಲಿಕವಾಗಿ, "ನದೀ' ಸಂಜ್ಞೆಯು ಬಾರದ ಪಕ್ಷದಲ್ಲಿ ಮತಿ4ಅಸ್‌ (ಜಸಿ) 
ಮತ್ತು ತ (ಜಸ್‌) ಎಂದಿದ್ದಾಗ, “ಘೇರ್ಜಿತಿ(7-3-111)” ಸೂತ್ರದಿಂದ 


214 ಲಘುಸಿದ್ಧಾಂತ ಕೌಮುದೀ 


"ಇ' ಕಾರಕ್ಕೆ 'ಗುಣ' ಬಂದು “ಮತೇ ಅಸ್‌' ಎಂದಾಗಿ “ಜಸಿಜಸೋಸ್ಟ(6-1-110)” 
ಸೂತ್ರದಿಂದ ಪೂರ್ವರೂಪವು ಬಂದು "ಮತೇಸ್‌' ಎಂದಾಗಿ ರುತ್ವ ವಿಸರ್ಗಗಳಿಂದ 
“ಮತೇಃ' ಎ೦ದು ರೂಪವಾಗುತ್ತದೆ. 

ಉದಾ-ಮತ್ಯೋಃ-ಷಷ್ಠೀ ಮತ್ತು ಸಪ್ತಮೀ ವಿಭಕ್ತಿ ದ್ವಿವಚನಗಳಲ್ಲಿ, ಮತಿ--ಓಸ್‌- 
“ಮತ್ಯೋಸ್‌' ಎಂದಾಗಿ "ರುತ್ನ' ವಿಸರ್ಗಗಳಿಂದ ಮತ್ಯೋಃ ಎಂದ್‌ ರೂಪಗಳಾಗುವೆ. 

ಉದಾ- ಮತೀನಾಮ್‌-ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ, ಮತಿ--ಆಮ್‌' ಎಂದಿದ್ದಾಗ, 
“ಹ್ರಸ್ತನದ್ಯಾಪೋ ನುಟ್‌ (7-1-54)” ಸೂತ್ರದಿಂದ "ನುಟ್‌' ಆಗಮವು ಬಂದು, 
“ಮತಿ-ನಾಮ್‌' ಎಂದಿದ್ದಾಗ, “ನಾಮಿ(6-4-3)” ಸೂತ್ರದಿಂದ “ಇ'ಕಾರಕ್ಕೆ ದೀರ್ಫವು 
ಬಂದು “ಮತೀನಾಮ್‌' ಎಂಬ ರೂಪವು ಸಿದ್ಧವಾಗುತ್ತದೆ. 


("ಹೆಗೆ "ಆಮ್‌' ಆದೇಶವನ್ನು ವಿಧಿಸುವ ವಿಧಿಸೂತ್ರ). 


ಸೂತ್ರ - 224. ಇದುದ್ದಾ ೦ (7.3.17) 

ವೃತ್ತಿ-ಇದುದ್ಭಾ ೦ ನದೀಸಂಜ್ಮಕಾಭ್ಯಾಂ ಪರಸ್ಕ ಜೇ ಆಮ್‌! ಮತ್ಕಾಮ್‌, 
ಮತೌಶೇಷಂ ಹರಿವತ್‌ಏವಂ ಬುದ್ಧಾ ಕದಯಖಃ 

ಅ.ವೃ-“ಜೇರಾಮ್ನದ್ಯಾಮ್ನೀಭ್ಯಃ(7-3-116)” ಸೂತ್ರದ ಏಕದೇಶವಾದ "ನದೀ' 
ಶಬ್ದದ ವಿಭಕ್ತಿ ವಚನಗಳನ್ನು ವಿಪರಿಣಾಮಗೊಳಿಸಿದ ನಂತರ “ನದೀಭ್ಯಾಮ್‌' ಎಂಬ 
ಪದವು ಮತ್ತು "ಜೇಃ' ಮತ್ತು' ಆಮ್‌' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- “ನದೀ' ಸಂಜ್ಞೆಯುಳ್ಳ “ಹ್ರಸ್ವ "ಇ'ಕಾರ ಮತ್ತು "ಉ'ಕಾರಗಳ ಪರದಲ್ಲಿರುವ 
“ಜತ್‌' ಪ್ರತ್ಯಯಕ್ಕೆ “ಆಮ್‌” ಆದೇಶವು ಬರುತ್ತದೆ. 

ವಿಶೇಷ- ಅನುವೃತ್ತಿಗೆ ಕಾರಣವಾದ “ಜೇರಾಮ್ನದ್ಯಾಮ್ನೀಭ್ಯಃ(7-3-116)” 
ಸೂತ್ರದಿಂದ “ಆಪ್‌' ಮತ್ತು “ಜೀ” ಎಂಬ ಶಬ್ದಗಳು ಅನುವೃತ್ತವಾಗಿಲ್ಲ. ಕಾರಣ 
ಪ್ರಕೃತ ಸೂತ್ರದಲ್ಲಿ ಹ್ರಸ್ವ "ಇ'ಕಾರ ಮತ್ತು “ಉ'ಕಾರಗಳೇ ಪಠಿತವಾಗಿವೆ. ಆದ್ದರಿಂದ 
“ಆಪ್‌' ಮತ್ತು "ಜಿತ್‌' ಇವುಗಳು ಹ್ರಸ್ಪ'ವಾಗಿಲ್ಲ. "ಮತಿ' ಶಬ್ದದ ಏಕವಚನದಲ್ಲಿ 
“ಜೇರಾಮ್ನದ್ಯಾಮ್ನೀಭ್ಯಃ(7-3-116)7 ಸೂತ್ರದಿಂದ *“ಜಿತ್‌'ಗೆ “ಆಮ್‌' ಆದೇಶವು 
ಹಾಗೂ “ಔತ್‌(7-3-118)” ಸೂತ್ರದಿಂದ "ಔ'ಕಾರಾದೇಶವು ಪ್ರಾಪ್ತವಾಗಿತ್ತು. ಆದರೆ 
“ವಿಪ್ರತಿಷೇಧೇ ಪರಂ ಕಾರ್ಯಮ್‌” ಎಂಬ ನ್ಯಾಯದಿಂದ ಪರ ಕಾರ್ಯವಾದ 
“ಔತ್‌(7-3-118)” ಸೂತ್ರದಿಂದ "ಔ'ಕಾರಾದೇಶವು ಬರುತ್ತದೆ. 

“ಔ'ಕಾರಾದೇಶವು ಬಂದರೆ "ಮತಿ-ಔ'ಎ'ಮತ್ಕೌ' ಎಂದು ಅನಿಷ್ಟ ರೂಪವು 
ಆಗುತ್ತಿತ್ತು. ಆದ್ದರಿಂದ ಪ್ರಕೃತ ಸೂತ್ರದಲ್ಲಿ "ನದೀ' ಸಂಜ್ಞೆಯುಳ್ಳ ಹ್ರಸ್ವ “ಇ'ಕಾರ 
ಮತ್ತು "ಉ'ಕಾರ ಪರದಲ್ಲಿರುವ “ಜಿತ್‌'ಪ್ರತ್ಯಯಕ್ಕೆ “ಆಮ್‌'ಆದೇಶವೇ ಬರುತ್ತದೆ. 
("ಔತ್‌' ಬರುವುದಿಲ್ಲವೆಂದು ತಾತ್ಪರ್ಯ). 

ಉದಾ-ಮತ್ಯಾಮ್‌- ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ, ಮತಿ4ಇ (ಜಿತ್‌) 
ಎಂದಿದ್ದಾಗ, ಇಲ್ಲಿ "ಭ'ಸಂಜ್ಞೆಯನ್ನು ಬಾಧಿಸಿ “ಜಿತಿ ಹ್ರಸ್ತಶ್ಚ(1-4-6)” ಸೂತ್ರದಿಂದ 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ರ್ರೀ) 215 


ವೈಕಲ್ಲಿಕವಾಗಿ “ನದೀ' ಸಂಜ್ಞೆಯು ಬರುತ್ತದೆ. ಈ ಕಾರಣದಿಂದ ಪ್ರಕೃತ ಸೂತ್ರದಿಂದ 
ಹ್ರಸ್ವ "ಇ'ಕಾರದ ಸ್ಥಾನದಲ್ಲಿ "ಆಮ್‌'ಆದೇಶವು ಬ೦ದು "ಮತಿ--ಆಮ್‌' ಎಂದಿರುತ್ತದೆ, 
ಈಗ “ಆಣ್ನದ್ಯಾಃ(7-3-112)7” ಸೂತ್ರದಿಂದ "ಆಟ್‌' ಆಗಮವು ಬಂದು 
"ಮತಿ-ಆ.-ಆಮ್‌' ಎಂದಿದ್ದಾಗ “ಆ--ಆಮ್‌'ಗಳು ಸೇರಿ “ಆಟಶ್ಚ(6-1-90)” 
ಸೂತ್ರದಿಂದ ವೃದ್ಧಿಯನ್ನು ಹೊಂದಿ “ಆಮ್‌' ಎಂದಾಗುತ್ತದೆ. ಈಗ "ಮತಿ-ಆಮ್‌' 
ಎಂದಿದ್ದಾಗ "ಯಣ್‌' ಸಂಧಿಯಿಂದ "ಮತ್‌4ಯ್‌4+ಆಮ್‌' ಎಂದಾಗಿ "ಮತ್ಯಾಮ್‌' 
ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಮತೌ -ವೈಕಲ್ಲಿಕವಾಗಿ ನದಿ ಸಂಜ್ಞೆಯು ಬಾರದ ಪಕ್ಷದಲ್ಲಿ, ಸಪ್ತಮೀ 
ವಿಭಕ್ತಿ ಏಕವಚನದಲ್ಲಿ, ಮತಿ4ಇ(ಜಿ) ಎ೦ದಿದ್ದಾಗ, "ಮತಿ' ಎಂಬಲ್ಲಿರುವ “ಇ'ಕಾರಕ್ಕೆ 
" “ಅಚ್ಚ ಫೇಃ(7-3-119)” ಸೂತ್ರದಿಂದ "ಅ'ಕಾರವು ಬಂದು, ಪ್ರತ್ಯಯವಾದ 
"ಇ'(ಜಿ)ಕಾರಕ್ಕೆ “ಔತ್‌(7-3-118)” ಸೂತ್ರದಿಂದ "ಔ'ಕಾರದೇಶವು ಬಂದು "ಮತ-ಔ' 
ಎಂದಿದ್ದಾಗ ವೃದ್ಧಿಯಿಂದ “ಮತೌ' ಎಂಬ ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ಉಳಿದ ರೂಪಗಳು "ಹರಿ' ಶಬ್ದದಂತೆ ಇರುತ್ತವೆ. 

ಪ್ರಶ್ನ "ಇ'ಕಾರಾನ್ತ ಸ್ರೀಅಂಗ "ಮತಿ' ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಮತಿಃ ಮತೀ ಮತಯಃ 
ದ್ವಿತೀಯಾ. ಮತಿಮ್‌ "ಮತೀ ಮತೀಃ 
ತೃತೀಯಾ ಮತ್ಯಾ ಮತಿಭ್ಯಾಮ ಮತಿಭಿಃ 
ಚತುರ್ಥೀ ಮತ್ಯೆ ಕ್ಲಿಮತಯೇ ಮತಿಭ್ಯಾಮ್‌ ಮತಿಭ್ಯಃ 
ಪಣ್ಣುಮೀ ಮತ್ಯಾಃಮತೇಃ ಮತಿಭ್ಯಾಮ್‌ ಮತಿಭ್ಯಃ 
ಷಷ್ಲೀ ಮತ್ಯಾಃಮತೇಃ ಮತ್ಯೋಃ ಮತೀನಾಮ್‌ 
ಸಪ್ತಮೀ ಮತ್ಯಾಮ್‌,ಮತೌ ಮತ್ಯೋಃ ಮತಿಷು 
ಸಮೋಧನಾ ಹೇ ಮತೇ! ಹೇ ಮತೀ! ಹೇ ಮತಯಃ। 


(ತ್ರಿಸ್ಯ-ಚತಸ್ಯ ಎಂಬ ಆದೇಶಗಳನ್ನು ವಿಧಿಸುವ ಸೂತ್ರ.) 

ಸೂತ್ರ -22೮. ತ್ರಿಚತುರೋಃ ಸ್ತಿಯಾಂ ತಿಸ್ಕಚತಸ್ಯ (7.2.66) 

ವೃತ್ತಿ-ಸ್ತೀಲಿಜ್ಚಯೋಃ ಏತಯೋಃ ಏತೌ ಸಃ ವಿಭಕೌ। 

ಮೆ ಧಿ ಧಿ 
ಪ. ಛೇ.-ತ್ರಿಚತುರೋಃ ಸಿಯಾಂ, ತ್ರಿಸ್ಕಚತಸೃ. 
ಮೆ 

ಅ.ವೃ- “ಅಷ್ಟನ ಆ ವಿಭಕ್ಷೌ(7-2-84)” ಸೂತ್ರದಿಂದ "ವಿಭಕೌ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ -"ಸುಪ್‌' ಪ್ರತ್ಯಯವು ಪರದಲ್ಲಿದ್ದಾಗ ಸ್ತೀಲಿಂಗದಲ್ಲಿರುವ "ತಿ' ಮತ್ತು 


216 ಲಘುಸಿದ್ಧಾಂತ ಕೌಮುದೀ 
“ಚತುರ್‌' ಶಬ್ದಗಳಿಗೆ ಕ್ರಮವಾಗಿ "ತಿಸೃ' ಮತ್ತು "ಚತಸ್ಕ' ಆದೇಶವಾಗಿ ಬರುತ್ತದೆ. 


“ಚತುರ್‌' ಶಬ್ದವು “ಹಲನ್ತ್ನ'ವಾಗಿರುವುದರಿಂದ ಅದನ್ನು “ಹಲನ್ನಸ್ತ್ರೀಲಿಂಗ' 
ಪ್ರಕರಣದಲ್ಲಿ ನಿರೂಪಿಸಲಾಗುವುದು. 


("ರೇಫ'ವನ್ನು ಆದೇಶವಾಗಿ ವಿಧಿಸುವ ಸೂತ್ರ). 

ಸೂತ್ತ-2೦6. ಅಜಿ ರ ಚುತಃ (7.2.100೦) 

ವೃತ್ತಿ-ತಿಸೃಚತಸ್ಯ ಏತಯೋಃ ಯಕಾರಸ್ಯ ರೇಫಾದೇಶಃ ಸ್ಕಾದಚಿ। ಗುಣ- 
ದೀರ್ಫತ್ವಾನಾಮ್‌ ಅಪವಾದಃ ತಿಸ್ರಃ, ತಿಸ್ರಃ ತಿಸೃಭಿಃ। ತಿಸ್ಕಭ್ಯಃ। ತಿಸ್ಕಭ್ಯಃ। ಆಮಿ 
ನುಟ್‌। 

ಪ. ಛೇ.-ಅಚಿ, ರಃ, ಯತಃ 

ಅ.ವೃ-“ತ್ರಿಚತುರೋಃ ಸ್ತಿಯಾಂ ತಿಸೃಚತಸ್ಕ(7.2.99)” ಸೂತ್ರದಿಂದ ವಿಭಕ್ತಿ 

ವಿಪರಿಣಾಮಗೊಳಿಸಿ "ತಿಸೃಚತಸ್ರೋಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ -"ಅಚ್‌' ಪರದಲ್ಲಿದ್ದಾಗ “ತಿಸ್ಕ' ಮತ್ತು "ಚತಸ್ಕ'ಗಳ "ಯ'ಕಾರಕ್ಕೆ "ರೇಫ'ವು 
ಆದೇಶವಾಗಿ ಬರುತ್ತದೆ. 

ಸೂಚನೆ: ಈ ಸೂತ್ರವು “ಯತೋ ಜಿ ಸರ್ವನಾಮಸ್ಥಾನಯೋಃ (7-3-110)? 
ಸೂತ್ರಕ್ಕೆ ಬಾಧಕವಾಗಿದೆ. 

ಉದಾ- ತಿಸ್ರಃ - ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ- ತ್ರಿ-ಅಸ್‌(ಜಸ್‌) ಎಂದಿದ್ದಾಗ, 
“ತ್ರಿಚತುರೋಃ ಸ್ತಿಯಾಂ ತಿಸೃಚತಸ್ಕ (7.2.99)” ಸೂತ್ರದಿಂದ "ತ್ರಿ' ಶಬ್ದದ ಸ್ಥಾನದಲ್ಲಿ 
"ತಿಸೃ' ಶಬ್ದವು ಆದೇಶವಾಗಿ ಬರುತ್ತದೆ. ಆಗ *ತಿಸ್ಕ*ಅಸ್‌' ಎಂದಿದ್ದಾಗ 
ಪೂರ್ವಸವರ್ಣವು ಬರಬೇಕಾಗಿತ್ತು. ಅದನ್ನು ಬಾಧಿಸಿ “ಯತೋ ಜೆ 
ಸರ್ವನಾಮಸ್ಥಾನಯೋಃ(7-3-110)” ಸೂತ್ರದಿಂದ "ಗುಣ'ವು ಬರಬೇಕಾಗಿತ್ತು. ಅದನ್ನು 
ಬಾಧಿಸಿ ಪ್ರಕೃತ ಸೂತ್ರದಿಂದ “ತಿಸ್ಕ' ಶಬ್ದಕ್ಕೆ “ರೇಫ'ವು ಅದೇಶವಾಗಿ ಬಂದು 
'ತಿಸ್‌*ರ್‌*ಅಸ್‌'ಎ “ತಿಸ್ರಸ್‌' ಎಂದಾಗಿ "ರುತ್ತ' ವಿಸರ್ಗದಿಂದ “ತಿಸ್ರಃ” ಎಂದಾಗುತ್ತದೆ. 

ಉದಾ- ತಿಸ್ರಃ-ದ್ವಿತೀಯಾ ವಿಭಕ್ತಿಯ ಬಹುವಚನದಲ್ಲಿ ತ್ರಿ-ಅಸ್‌ (ಶಸ್‌)' 
ಎಂದಿದ್ದಾಗ, ಮೇಲಿನಂತೆಯೇ ವಿಸರ್ಗಗಳಿಂದ “ತಿಸ್ರಃ” ಎಂದಾಗುತ್ತದೆ. 

ಉದಾ- "ತಿಸ್ಕಭಿಃ', "ತಿಸ್ಕಭ್ಯಃ'-ತೃತಿಯಾ ವಿಭಕ್ತಿ ಮತ್ತು ಚತುರ್ಥಿ ವಿಭಕ್ತಿ 
ಬಹುವಚನಗಳಲ್ಲಿ, ತ್ರಿ ಶಬ್ದಕ್ಕೆ ತಿಸ್ಕ ಆದೇಶ ಬಂದಮೇಲೆ, ತಿಸ್ಫ*ಭಿಸ್‌ ಮತ್ತು 
ತಿಸ್ಕ*ಭ್ಯಸ್‌ ಎ೦ದಿದ್ದಾಗ, ತಿಸೃಭಿಸ್‌ ಮತ್ತು ತಿಸ್ಕೃಭ್ಯಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ 
“ತಿಸೃಭಿಃ', “ತಿಸ್ಕಭ್ಯಃ' ಎಂಬ ರೂಪಗಳು ಸಿದ್ಧವಾಗುತ್ತವೆ. 


ಹಡ್ಲಿಣ್ಣಿ ಪ್ರಕರಣಮ್‌ (ಅ.ಸ್ತ್ರೀ) 217 
("ನಾಮ್‌' ಪರದಲ್ಲದ್ದಾಗ “ದೀರ್ಫ'ವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ- 227. ನ ತಿಸೃಚತಸ್ಕ (6.4.4) 


[ದ್ವೇದ್ವೇ/ದ್ವಾಭ್ಯಾಮ್‌ 

ಅ.ವೃ- “ನಾಮಿ(6-4-3)” ಸೂತ್ರದಿಂದ "ನಾಮಿ' ಎಂಬ ಪದವು ಮತ್ತು 
“ಢ್ರಲೋಪೇ ಪೂರ್ವಸ್ಯ ದೀರ್ಫೊ5ಣ೩(6-3-111)” ಸೂತ್ರದಿಂದ “ದೀರ್ಫಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ -"ನಾಮ್‌' ಶಬ್ದವು ಪರದಲ್ಲಿದಾಗ “ತಿಸ್ಕ' ಮತ್ತು “ಚತಸ್ಕ' ಶಬ್ದಗಳಿಗೆ 
"ದಿರ್ಥ'ವು ಬರುವುದಿಲ್ಲ. 

ಉದಾ- ತಿಸೃಣಾಮ್‌ - ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ - ತ್ರಿ-ಆಮ್‌ ಎಂದಿದ್ದಾಗ, 
“ತ್ರೇಸ್ವಯಃ(7-1-53)” ಎಂಬ ಸೂತ್ರದಿಂದ "ತ್ರಯ' ಆದೇಶವು ಬರುತಿತ್ತು. ಅದನ್ನು 
ಬಾಧಿಸಿ “ತ್ರಿಚತುರೋಃ ಸ್ತಿಯಾಂ ತಿಸೃಚತಸ್ಫ(7.2.99)” ಸೂತ್ರದಿಂದ “ತಿಸ್ಕ' ಆದೇಶವು 
ಬಂದು “ತಿಸ್ಕ-ಆಮ್‌' ಎಂದಾಗಿ, “ಹ್ರಸ್ವನದ್ಯಾಪೋ ನುಟ್‌(7-1-54)” ಸೂತ್ರದಿಂದ 
"ನುಟ್‌' ಆಗಮವು ಬಂದು ಹಾಗೆಯೇ “ಅಚಿ ರ ಖತಃ(7-2-100)” ಸೂತ್ರದಿಂದ 
“ರೇಫ' ಆದೇಶವು ಏಕಕಾಲಕ್ಕೆ ಪ್ರಾಪ್ತವಾಗಿದೆ. ಆಗ “ವಿಪ್ರತಿಷೇಧೇ ಪರಂ ಕಾರ್ಯಮ್‌” 
ಎಂಬ ನಿಯಮದಿಂದ ಪರ ಕಾರ್ಯವಾದ "ರೇಫ'ಆದೇಶವು ಪ್ರಾಪ್ತವಾದಾಗ 
“ನುಮಚಿರತೃಜ್ವದ್ಧಾವೇಭ್ಯೋ ನುಟ್‌ ಪೂರ್ವವಿಪ್ರತಿಷೇಧೇನ” ಎಂಬ ವಾರ್ತಿಕದಿಂದ, 
ಇಲ್ಲಿ “ಪೂರ್ವವಿಪ್ರತಿಷೇಧ'ದಿ೦ದ ಪೂರ್ವ ಕಾರ್ಯವಾದ "ನುಟ್‌'(ನ್‌) ಆಗಮವು 
ಬರುತ್ತದೆ. ಇದು "ಟಿತ್‌' ಆಗಿರುವುದರಿಂದ "ಆಮ್‌'ಗೆ “ಆದ್ಯವಯವ'ವಾಗಿ ಬಂದು 
'ತಿಸೃ೬ನ್‌ ಆಮ್‌” ಎಂದಾಗಿ “ನಾಮಿ(6-4-3)” ಸೂತ್ರದಿಂದ “ಯ” ಕಾರಕ್ಕೆ 
“ದೀರ್ಫ'ವು ಪಾಪ್ತವಾಗಬೇಕಾಗಿತ್ತು ಆದರೆ ಪ್ರಕೃತ ಸೂತ್ರದಿಂದ "ದೀರ್ಫ'ವನ್ನು 
ನಿಷೇಧಿಸಿ, “ಯವರ್ಣಾನ್ನಸ್ಯ ಣತ್ವಂ ವಾಚ್ಯಮ್‌” ವಾರ್ತಿಕದಿಂದ "ನ್‌ ಕಾರಕ್ಕೆ ಣತ್ವ 
ಬಂದು "ತಿಸೃ್ಕಣಾಮ್‌' ಎಂಬ ರೂಪವಾಗಿದೆ. 

ಉದಾ- ತಿಸ್ಕಷು-ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ-"ತಿಸ್ಕ--ಸು(ಸುಪ್‌)' 
ಎ೦ದಿದ್ದಾಗ, “ಆದೇಶಪ್ರತ್ಯಯಯೋಃ (8-3-59) ಸೂತ್ರದಿಂದ 'ಷತ್ನ'ವು ಬಂದು 
“ತಿಸೃಷು' ಎಂದಾಗುತ್ತದೆ. 

'ತಿ' ಶಬ್ದದ ಸ್ತೀಲಿಂಗದ ರೂಪಗಳು.-'ತಿಸ್ರಃ', “ತಿಸ್ರಃ', "ತಿಸೃಭೀಃ', ತಿಸೃಭ್ಯಃ',ತಿಸೃಭ್ಯಃ 
“ತಿಸೃಣಾಮ್‌', “ತಿಸೃಷು'. 

“ಚತಸ್ಕ' ಶಬ್ದ; ದ ಸ್ತೀಲಿಂಗದ ರೂಪಗಳು.-ಮೇಲಿನಂತೆಯೇ"ಚತುರ್‌' ಶಬ್ದ! ಕ್ಕೆ 
“ಚತಸ್ಕ' ಆದೇಶವು ಬಂದು ಕೆಳಗಿನ ರೂಪಗಳಾಗಿವೆ."ಚತಸ್ರಃ',"ಚತಸ್ರಃ', "ಚತಸೃಭಿಃ', 
“ಚತಸೃಭ್ಯಃ', “ಚತಸ್ಕಭ್ಯಗ', "ಚತಸೃಣಾಮ್‌', “ಚತಸೃಷು'. 

ದ್ವಿ ಶಬ್ದದ ರೂಪಗಳು :-"ದ್ದಿ' ಶಬ್ದವು ನಿತ್ಯ ದ್ವಿವಚನಾನ್ತವಾಗಿದೆ. 


218 ಲಘುಸಿದ್ಧಾಂತ ಕೌಮುದೀ 


ಉದಾ:-ದ್ವೇ-ಪ್ರಥಮಾ ವಿಭಕ್ತಿ ದ್ವಿ ವಚನದಲ್ಲಿ ದ್ವಿ-ಸ್‌ (ಸು) ಎಂದಿದ್ದಾಗ, 
“ತೃದಾದೀನಾಮಃ(7-2-102)” ಸೂತ್ರದಿಂದ “ಇ'ಕಾರಕ್ಕೆ "ಅ'ಕಾರವು ಬಂದು "ದ್ವಃಔ' 
ಎಂದಿರುತ್ತದೆ. 'ಸೀಲಿಂಗ'ದಲ್ಲಿ “ಅಜಾದ್ಯತಷ್ಟಾಪ್‌(4-1-4)” ಸೂತ್ರದಿಂದ "ಟಾಪ್‌'(ಆ) 
ಪ್ರತ್ಯಯವು ಬಂದು "ದ್ವ*ಆ.ಔ' ಎಂದಿದ್ದಾಗ ಮೊದಲೆರೆಡು ಶಬ್ದಗಳಿಗೆ 
“ಸವರ್ಣದೀರ್ಥ' ದಿಂದ ದ್ಹಾ' ಎಂದಾಗಿ "ದ್ವಾಃಔ' ಎಂದಿದ್ದಾಗ “ಔಜ ಆಪಃ(7- 
1-18)” ಸೂತ್ರದಿಂದ “ಔ'ಗೆ “ಶಿ'(ಇ) ಆದೇಶವು ಬಂದು 'ದ್ವಾ*ಇ' ಎಂದಾಗಿ 
“ಗುಣ'ವು ಬಂದು "ದ್ವೇ" ಎಂದಾಗುತ್ತದೆ. 

ಸೂಚನೆ: "ದ್ವಿತೀಯಾ ದ್ವಿವಚನ'ದಲ್ಲೂ ಇದೇ ರೀತಿಯಲ್ಲಿ “ದ್ವೇ” ಎಂದಾಗುತ್ತದೆ. 

ಉದಾ- ದ್ವಾಭ್ಯಾಮ್‌(3)- “ತೃತೀಯಾ', “ಚತುರ್ಥೀ' ಮತ್ತು “ಪಂಚಮೀ' 
ದ್ವಿವಚನಗಳಲ್ಲಿ ದ್ವಿ-ಭ್ಯಾಮ್‌ ಎಂದಿದ್ದಾಗ, “ದ್ವಿ' ಶಬ್ದಕ್ಕೆ ಮೇಲಿನಂತೆಯೇ “ಅತ್ವ'ದಿ೦ದ 
ದ್ವ*ಭ್ಯಾಮ್‌. ಎಂದಾಗಿ, ನಂತರ “ಟಾಪ್‌'(ಆ) ಬಂದು ದ್ವಾ* ಆಭ್ಯಾಮ್‌ ಎಂದಾಗಿ, 
ತದನಂತರ ಸವರ್ಣದೀರ್ಫ'ವನ್ನು ಮಾಡಿದಾಗ “ದ್ವಾಭ್ಕಾಮ್‌', “ದ್ವಾಭ್ಯಾಮ್‌', 
“ದ್ವಾಭ್ಯಾಮ್‌' ಎಂಬ ರೂಪಗಳು ಆಗುತ್ತವೆ. 

ಉದಾ- ದ್ವಯೋಃ (2) -ಷಷ್ಟೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ "ದ್ವಿ-ಓಸ್‌' 
ಎಂದಿದ್ದಾಗ ಹಿಂದಿನಂತೆಯೇ “ದ್ವಓಸ್‌' ಎಂದಾಗಿ “ದ್ವ-ಆ*ಓಸ್‌' 

ಎಂದಾಗಿ “ಸವರ್ಣದೀರ್ಥ'ವು ಬಂದು "ದ್ವಾ*ಓಸ್‌' ಎಂದಿದ್ದಾಗ, “ಆಜಿ ಚಾಪಃ 
(7-3-105)” ಸೂತ್ರದಿಂದ "ಏ'ಕಾರಾದೇಶವು ಬ೦ದು ಅದಕ್ಕೆ "ಅಯ್‌'ಆದೇಶವು 
ಬಂದು "ದ್ಹ್‌--ಅಯ್‌--ಓಸ್‌' ಎಂದಾಗಿ “ದ್ವಯೋಸ್‌' ಎಂದಾಗಿ “ರುತ್ತ' ವಿಸರ್ಗಗಳಿಂದ 
“ದ್ವಯೋಃ' ಎಂದಾಗುತ್ತದೆ. 

"ದ್ವಿ' ಶಬ್ದದ ರೂಪಗಳು- ದ್ವೇ ದ್ವೇ, “ದ್ವಾಭ್ಯಾಮ್‌', “ದ್ವಾಭ್ಯಾಮ್‌', "ದ್ವಾಭ್ಯಾಮ್‌', 
ದ್ವಯೋಃ, ದ್ವಯೋಃ . 

ಇಲ್ಲಗೆ “ಹ್ರಶ್ಟ “ಇ'ಕಾರಾನ್ತ ಶಬ್ದಗಳು ಮುಗಿದವು. 
"ಈ' ಕಾರಾನ್ತ ಸ್ತ್ರೀಅ೦ಗ ಶಣ್ಣಗಳು 

ಸೂಚನೆ: "ಗೌರ'- ಶಬ್ದಕ್ಕೆ, “ಷಿದ್ಲೌರಾದಿಭ್ಯಶ್ಚ (7-1-41)? ಎಂಬ ಸೂತ್ರದಿಂದ 
“ಜೀಷ್‌'(ಈ) ಬಂದು “ಗೌರೀ' ಎಂಬ ಸ್ತ್ರೀ' ಪ್ರತ್ಯಯಾನ್ತ ಶಬ್ದವಾಗಿದೆ. 

ಉದಾ- "ಗೌರೀ' - ಗೌರೀ - ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ- ಗೌರೀ.-ಸ್‌ 
(ಸು) ಎ೦ದಿದ್ದಾಗ, ಇದು "“ಜ್ಯನ್ನ'ವಾಗಿರುವುದರಿಂದ “ಹಲ್ವಾ ಭ್ಯೋ 
ದೀರ್ಫಾತ್ತುತಿಸ್ಯಪೃಕ್ಷಂ ಹಲ್‌(6-1-68)” ಎಂಬ ಸೂತ್ರದಿಂದ “ಸ್‌'ಕಾರಕ್ಕೆ ಲೋಪ 
ಬಂದು "ಗೌರೀ' ಎಂಬ ರೂಪವಾಗುತ್ತದೆ. 

ಉದಾ- ಗೌರ್ಯೌಗೌರ್ಯೌ - ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ- ಗೌರೀ4ಔ 
ಎಂದಿದ್ದಾಗ, “ಪೂರ್ವಸವರ್ಣದೀರ್ಥ'ವು ಪ್ರಾಪ್ತವಾಗಬೇಕಾಗಿದ್ದಾಗ, “ದೀರ್ಫಾಜ್ಞಸಿ 
ಚ(6-1-105)” ಸೂತ್ರದಿಂದ ಅದು ನಿಷೇಧವಾಗಿ,"ಯಣ್‌' ಸಂಧಿಯಿಂದ 


ಷಡ್ಲಿಣ್ಗ ಪ್ರಕರಣಮ್‌ (ಅ.ಸ್ತ್ರೀ) 219 


“ಗೌರ್‌-ಯ್‌.- ಔ' ಎಂದಿದ್ದಾಗ “ಅಚೋ ರಹಾಭ್ಯಾಮ್‌ ದ್ವೇ(8-4-46)” ಸೂತ್ರದಿಂದ 
"ಯ್‌'ಕಾರಕ್ಕೆ 'ದ್ವಿತ್ವ'ವು ಬಂದು "'ಗೌರ್ಯೌ್ಯ' ಎಂದಾಗುತ್ತದೆ. "ದ್ವಿತ್ಸ' ಅಭಾವ ಪಕ್ಷದಲ್ಲಿ 
“ಗೌರ್ಯೌ' ಎಂದಾಗುತ್ತದೆ. ಇದೇ ರೀತಿಯಲ್ಲಿ “ಗೌರೀ' ಶಬ್ದಕ್ಕೆ "ಯ್‌'ಕಾರದ 
"ದ್ವಿತ್ವ'ವುಳ್ಳ ರೂಪ ಮತ್ತು “ದ್ವಿತ್ವ'ವಿಲ್ಲದ ರೂಪಗಳಿರುತ್ತದೆ. 

[ವಿಶೇಷ- "ಯಣ್‌' ಸಂಧಿ ಬಾರದಿರುವ ಸ್ಥಳಗಳಲ್ಲಿ ಮಾತ್ರ ಅಂದರೆ "ಅಮ್‌' 
ಮತ್ತು "ಶಸ್‌' ಪ್ರತ್ಯಯಗಳು ಪರವಾದಾಗ "ಯ್‌'ಕಾರಕ್ಕೆ ಅವಕಾಶವೇ ಇರುವುದಿಲ್ಲ]. 

ಉದಾ- ಗೌರೀಮ್‌ - "ದ್ವಿತೀಯಾ' ಏಕವಚನದಲ್ಲಿ “ಗೌರೀ--ಅಮ್‌' ಎಂದಿದ್ದಾಗ, 
ಬರಬೇಕಿದ್ದ, "ಯಣ್‌' ಸಂಧಿಯನ್ನು ಬಾಧಿಸಿ “ಅಮಿ ಪೂರ್ವಃ(6-1-107) 
ಸೂತ್ರದಿಂದ ಪೂರ್ವರೂಪವು ಬಂದು "ಗೌರೀಮ್‌' ಎಂದಾಗುತ್ತದೆ. 

ಉದಾ- ಗೌರೀಃ- 'ದ್ವಿತೀಯಾ' ಬಹುವಚನದಲ್ಲಿ ಗೌರೀ--ಅಸ್‌(ಶಸ್‌)' ಎಂದಿದ್ದಾಗ, 
“ಪ್ರಥವುಂಕೋಃ ಪೂರ್ವಸವರ್ಣಃ(6-1-102)” ಸೂತ್ರದಿಂದ 
“ಪೂರ್ವಸರ್ಣದೀರ್ಥ'ವಾಗಿ “ರುತ್ತ' ವಿಸರ್ಗಗಳಿಂದ “ಗೌರೀಃ' ಎಂದು ರೂಪವಾಗುತ್ತದೆ. 

ಉದಾ-“ಗೌರ್ಯಾ' - “ತೃತೀಯಾ' ಏಕವಚನದಲ್ಲಿ “ಗೌರೀ--ಆ(ಟಾ)' ಎಂದಿದ್ದಾಗ 
"ಯಣ್‌' ಸಂಧಿಯಿಂದ "ಗೌರ್ಯಾ' ಎಂದಾಗುತ್ತದೆ. 

ಉದಾ- ಗೌರೀಭ್ಯಾಮ್‌(3) - ತೃತಿಯಾ, ಚತುರ್ಥೀ ಮತ್ತು ಪಂಚಮೀ 
ದ್ವಿವಚನಗಳಲ್ಲಿ ಗೌರೀ ಭ್ಯಾಮ್‌ ಎಂದಿದ್ದಾಗ, ಕೇವಲ ವರ್ಣ ಜೋಡಣೆಯಿಂದ 
ಗೌರೀಭ್ಯಾಮ್‌ ಎಂದಾಗುತ್ತದೆ. 

ಉದಾ- ಗೌರೀಭಿಃ - ತೃತಿಯಾ ವಿಭಕ್ತಿ ಬಹುವಚನದಲ್ಲಿ ಗೌರೀ--ಭಿಸ್‌ ಎಂದಿದ್ದಾಗ 
ಗೌರೀಭಿಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ ಗೌರೀಭಿಃ ಎಂದು ರೂಪವಾಗುತ್ತದೆ. 

ಉದಾ- ಗೌರೀಭ್ಯಃ (2)- ಚತುರ್ಥೀ ಮತ್ತು ಪಂಚಮೀ ಬಹುವಚನಗಳಲ್ಲಿ 
ಗೌರೀ--ಭ್ಯಸ್‌ ಎಂದಿದ್ದಾಗ, ಗೌರೀಭ್ಯಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಗೌರೀಭ್ಯಃ 
ಎಂದಾಗುತ್ತದೆ. 

ಉದಾ- “ಗೌರ್ಯೆ' - ಚತುರ್ಥಿ ವಿಭಕ್ತಿ ಏಕವಚನದಲ್ಲಿ- "ಗೌರೀ *ಏ'(ಜೇ) 
ಎಂದಿದ್ದಾಗ “ಆಣ್ನದ್ಯಾಃ(7-3-112)” ಸೂತ್ರದಿಂದ “ಆಟ್‌'(ಆ) ಆಗಮವು ಬಂದು 
'ಏ'ಕಾರಕ್ಕೆ "ಆದ್ಯವಯವ'ವಾಗಿ ಬಂದು, "ಗೌರೀ-ಆ*ಏ' ಎಂದಿದ್ದಾಗ, "ಯಣ್‌' 
ಸಂಧಿಯಿಂದ “ಗೌರ್‌.-ಯ್‌.-ಆ-ಏ' ಎಂದಿದ್ದಾಗ “ಗೌರ್ಯ್‌--ಆ-ಏ' ಎಂದಾಗಿ 
“ಆಟಶ್ಚ(6-1-90)” ಸೂತ್ರದಿಂದ "ವೃದ್ಧಿ'ಯಾಗಿ “ಗೌರ್ಯೆ' ಎಂದಾಗುತ್ತದೆ. 

ಉದಾ- "ಗೌರ್ಯಾಃ (2) - ಪಂಚಮೀ ಮತ್ತು ಷಷ್ಠೀ ವಿಭಕ್ತಿ ಏಕವಚನದಲ್ಲಿ, 
“ಗೌರೀ. ಜಸಿ'(ಅಸ್‌) ಮತ್ತು "ಗೌರೀ. ಜಸ್‌'(ಅಸ್‌) ಎಂದಿದ್ದಾಗ, “ಆಣ್ನದ್ಯಾಃ(7- 
3-112)” ಸೂತ್ರದಿಂದ "ಆಟ್‌' ಆಗಮವು "ಅಸ್‌' ಪ್ರತ್ಯಯಕ್ಕೆ "ಆದ್ಯವಯವ'ವಾಗಿ 
ಬರುತ್ತದೆ. "ಗೌರೀ೬ಆ+ಅಸ್‌' ಎ೦ದಿದ್ದಾಗ, “ಆಟಶ್ಚ(6-1-90)” ಸೂತ್ರದಿಂದ 
"ವೃದ್ಧಿ'ಯು ಏಕಾದೇಶವಾಗಿ ಬಂದು "ರುತ್ನ' ವಿಸರ್ಗದಿಂದ "ಗೌರ್ಯಾಃ' ಎಂದಾಗುತ್ತದೆ. 


220 ಲಘುಸಿದ್ಧಾಂತ ಕೌಮುದೀ 


ಉದಾ-ಗೌರ್ಯೊೋಃ (2)-"ಷಷ್ಟೀ' ಮತ್ತು “ಸಪ್ತಮೀ' “ದ್ವಿವಚನ'ಗಳಲ್ಲಿ 

"ಗೌರೀ೬ಓಸ್‌' ಎ೦ದಿದ್ದಾಗ “ಯಣ್‌” ಸಂಧಿಯಾಗಿ “ರುತ್ವ' ವಿಸರ್ಗಗಳಿಂದ 
“ಗೌರ್ಯೋಗ' ಎಂದಾಗುತ್ತದೆ. 

ಉದಾ-"ಗೌರೀಣಾಮ್‌' - ಷಷ್ಟೀ' ವಿಭಕ್ತಿ ಬಹುವಚನದಲ್ಲಿ ಗೌರೀ+"ಆಮ್‌' 
ಎಂದಿದ್ದಾಗ, "ನದೀ' ಸಂಜ್ಞೆಯು ಬಂದು ನಂತರ “ಹ್ರಸ್ವನದ್ಯಾಪೋ ನುಟ್‌(7-1- 
54)” ಎ೦ಬ ಸೂತ್ರದಿಂದ "ನುಟ್‌' ಆಗಮವು ಬಂದು “ನಾಮಿ(6-4-3)” ಸೂತ್ರದಿಂದ 
“ದೀರ್ಫ್ಥ'ವಾಗಿ “ಅಟುಪ್ವಾಜ್ನುಮ್‌ವ್ಯವಾಯೇಇಪಿ(8-4-2)” ಸೂತ್ರದಿಂದ “ಣತ್ಸ'ವು 
ಬಂದು “"ಗೌರೀಣಾಮ್‌' ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-"ಗೌರ್ಯಾಮ್‌'-ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ ಗೌರೀ೬ಜಿ (ಇ) 
ಎಂದಿದ್ದಾಗ, “ನದೀ' ಸಂಜ್ಞೆಯು ಬಂದು “ಜೇರಾಮ್ನದ್ಯಾಮ್ನೀಭ್ಯಃ (7-3-116)” 
ಸೂತ್ರದಿಂದ “ಜಿ'ಗೆ "ಆಮ್‌' ಆದೇಶವು ಬಂದು ಮತ್ತು “ಆಣ್ನದ್ಯಾಃ (7-3-112) 
ಸೂತ್ರದಿಂದ "ಆಟ್‌' ಆಗಮವು ಆದ್ಯವಯವ್‌ವಾಗಿ ಬಂದು “ಆಟಶ್ಚ (6-1-90) 
ಸೂತ್ರದಿಂದ ಏಕಾದೇಶ ವೃದ್ಧಿಯಾಗಿ “ಗೌರ್ಯಾಮ್‌' ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಗೌರೀಷು-"ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ ಗೌರೀ*ಸು (ಸುಪ್‌) 
ಎಂದಿದ್ದಾಗ, "ಗೌರೀ'ಶಬ್ದದ "ಈ'ಕಾರವು “ಇಣ್‌' ಆಗಿರುವುದರಿಂದ, ಅದರ 
ಪರದಲ್ಲಿರುವ "ಸುಪ್‌' ಪ್ರತ್ಯಯದ ಅವಯವವಾದ) "ಸ್‌'ಕಾರಕ್ಕೆ “ಆದೇಶ ಪ್ರತ್ಯಯೋಃ 
(8-3-59)” ಸೂತ್ರದಿಂದ “ಷ್‌' ಕಾರವು ಬಂದು "ಗೌರೀಷು' ರೂಪವು ಸಿದ್ಧವಾಗಿದೆ. 

ಉದಾ- (ಹೇ) ಗೌರಿ-“ಸಂಬೋಧನ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ, ಗೌರೀ. ಸ್‌ 
(ಸು) ಎಂದಿದ್ದಾಗ, “ಅಂಬಾರ್ಥನದ್ಯೋರ್ಹಸ್ವಃ(7-3-107)” ಸೂತ್ರದಿಂದ “ಈ'ಕಾರಕ್ಕೆ 
ಹ್ರಸ್ತವು ಬಂದು "ಗೌರೀ*ಸ್‌' ಎಂದಾಗಿ “ಏಜ್‌ಹ್ರಸ್ವಾತ್ಸಂಬುದ್ಧೇಃ (6-1-69)” 
ಎಂಬ ಸೂತ್ರದಿಂದ "ಸ್‌'ಕಾರಕ್ಕೆ ಲೋಪವು ಬಂದು "ಹೇ) ಗೌರಿ' ರೂಪವು 
ಸಿದ್ಧವಾಗುತ್ತದೆ. 


“ಜ್ಯನ್ತ ಸ್ತೀಅ೦ಗ "ಗೌರೀ' ಶಬ್ದದ ರೂಪಗಳು'. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 

ಪ್ರಥಮಾ ಗೌರೀ, ಗೌರ್ಯಾ, ಗೌರ್ಯೌ, ಗೌರ್ಯಃ 
ಗೌಯಣ್ಯಃ 

ದ್ವಿತೀಯಾ ಗೌರೀಮ್‌ ಗೌರ್ಯೌ, ಗೌರೀಃ 
ಗೌರ್ಯಾ 

ತೃತೀಯಾ ಗೌರ್ಯಾ್ಯ, ಗೌರೀಭ್ಯಾಮ್‌ ಗೌರೀಭಿಃ 

ಗೌರ್ಯಾ 
ಚತುರ್ಥೀ ಗೌರ್ಯೆ ಲ ಗೌರೀಭ್ಯಾಮ್‌ ಗೌರೀಭ್ಯಃ 


ಷಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ರೀ) 221 


ಪಣ್ಣುಮೀ ಗೌರ್ಯಾ್ಯಃ, ಗೌರೀಭ್ಯಾಮ್‌ ಗೌರೀಭ್ಯಃ 
ಗೌರ್ಯಾಃ 
ಷಷ್ನೀ ಗೌಯ್ಯಾ್ಯಃ, ಗೌಯ್ಯೋಃ, ಗೌರೀಣಾಮ್‌ 
ಗೌರ್ಯಾೀಃ ಗೌರ್ಯೋಃ 
ಸಪ್ತಮೀ ಗೌರ್ಯಾ್ಯಮ್‌, ಗೌಯ್ಯೋಃ, ಗೌರೀಷು 
ಗೌರ್ಯಾಮ್‌ ಗೌರ್ಯೋಃ 
ಸಮ್ಪೋಧನಾ ಹೇ ಗೌರಿ! ಹೇ ಗೌರ್ಯೌ್‌ ಹೇ ಗೌರ್ಯಃ। 
ಹೇ ಗೌರ್ಯೌ 
"ಜ್ಯಾನ್ತ ಸ್ತ್ರೀಅ೦ಂಗ "ನದೀ' ಶಬ್ದದ ರೂಪಗಳು'. 
ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ನದೀ ನದ್ಯೌ ನದ್ಯಃ 
ದ್ವಿತೀಯಾ ನದೀಮ್‌ ನದ್ಯೌ ನದೀಃ 
ತೃತೀಯಾ ನದ್ಯಾ ನದೀಭ್ಯಾಮ್‌ ನದೀಭಿಃ 
ಚತುರ್ಥೀ ನದೈ ನದೀಭ್ಯಾಮ್‌ ನದೀಭ್ಯಃ 
ಪಳ್ಳುಮೀ ನದ್ಯಾಃ ನದೀಭ್ಯಾಮ್‌ ನದೀಭ್ಯಃ 
ಷಷ್ಠೀ ನದ್ಯಾಃ ನದ್ಯೋಃ ನದೀನಾಮ್‌ 
ಸಪ್ತಮೀ ನದ್ಯಾಮ್‌ ನದ್ಯೋಃ ನದೀಷು 
ಸಮೋಧನಾ ಹೇ ನದಿ! ಹೇ ನದ್ವೌ! ಹೇ ನದ್ಯಃ! 


ಸೂಚನೆ: ಲಕಿ ಕ್ಸೀ ಇಲ್ಲಿ “ನದೀ' ಶಬ್ದದಂತೆ “ಜೀಪ್‌' ಅನ್ನವಾಗಿಲ್ಲದೇ 
ಇರುವುದರಿಂದ "ಜನ' ವಾಗಿಲ್ಲ. ಆದ್ದರಿಂದ “ಹಲ್ಲಾ ಶಿ ಭಜ್ಯೋ ದೀರ್ಫಾತ್ಸುತೀಸ ವೃಕ್ಷಂ 
ಹಲ್‌(6-1-68)” ಸೂತ್ರದಿಂದ “ಸ್‌'ಗೆ  ಲೋಪವಾಗದೆ “ಲಕ್ಷ್ಮೀಃ' ಎಂದು ರೂಪವಾಗಿದೆ. 
ಇತರ ವಿಭಕ್ತಿಗಳಿದ್ದಾಗ "ನದೀ' ಶಬ್ದಂತೆ ರೂಪಗಳಾಗುತ್ತವೆ. 

“ಸು' ಲೋಪವಾಗದಿರುವ ಸ್ತ್ರೀಲಿಂಗ ಶಬ್ದಗಳನ್ನು ಸಂಗ್ರಹಿಸಿದ ಶ್ಲೋಕವು ಈ 
ಕೆಳಗಿನಂತಿದೆ. 

“ಅವೀ- ತಸ್ವ್ರೀ- ತರೀ-ಲಕ್ಷಿ ಸ್ವ -ಧೀ-ಹ್ರೀ-ಕ್ರೀಣಾಮುಣಾದಿಷು । 

ಅಪಿ ಸ್ರೀಅರಿಗವೃತ್ತೀನಾಂ ಸೋಲೋಪೋ ನ ಕದಾಚನ. ॥ 

ಸೂಚನೆ: ಈ ಏಳು ಸ್ತೀಲಿಂಗ ಶಬ್ದಗಳು "ಉಣಾದಿ'ಗಣ ಪಠಿತವಾಗಿವೆ. ಆದರೆ 
ಇವು “ಜ್ಯನ'ಪ್ರತ್ಯಯಾನ್ತ ಶಬ್ದಗಳಲ್ಲ. ಆದ್ದರಿಂದ “ಹಲ್ವ್ಯಾಭ್ಯೋ ದೀರ್ಫಾತ್ಸುತೀಸ್ಕಪ್ಪಕ್ತಂ 
ಹಲ್‌(6-1-68)” ಸೂತ್ರದಿಂದ “ಸು” ಲೋಪವಾಗಿಲ್ಲ. ಆದ್ದರಿಂದ "ರುತ್ಪ' 
ವಿಸರ್ಗಗಳಾಗಿವೆ. 


222 ಲಘುಸಿದ್ಧಾಂತ ಕೌಮುದೀ 
'ಅಕ್ಯಾನ 'ವಾದ ಸ್ತ್ರೀಅಂಗ “ಲಕಿ ಕ್ಷ ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ 'ದ್ವಿವಚನ ಬಹುವಚನ 
ಪ್ರಥಮಾ ಜಿ ಲಕ್ಷ್ಮ ಲಕ್ಷ್ಯ 
ದ್ವಿತೀಯಾ ಲಕ್ಶ್ಮೀಮ್‌ ಲಕ್ಷ್‌ ಸ್ಟ್‌ ಲಕ್ಷ್ಮೀಃ 
ತೃತೀಯಾ ಲಕ್ಷ್ಯ ಲಕ್ಷಿ ನಭ್ಯಾಮ್‌ ಲಕ್ಷ್ಮೀಭಿಃ 
ಚತುರ್ಥೀ ಲಕ್ಷೆ ವ ಲಕ್ಷ್ಮೀಭ್ಯಾಮ್‌ ಲಕ್ಷ್ಮೀಭ್ಯಃ 
ಪಠಣ್ಗುಮೀ ಲಕ್ಷ್ಯ ಲಕ್ಷಿ ನಭ್ಯಾಮ್‌ ಲಕ್ಷಿ ಎಭ್ಯಕ 
ಷಷ್ಠೀ ಲಕ್ಷಾ ಕ್‌ ಲಕ್ಷೊ ಆನ್‌ ಲಕ್ಷಿ ನಿಣಾಮ್‌ 
ಸಪ್ತಮೀ ಲಕ್ಷ್ಮ್ಮ್ಯಾಮ್‌ ಲಕ್ಷೊ ಕ್‌ ಲಕ್ಷಿ BE 
ಸಮ್ಲೋಧನಾ . ಹೇ ಲಕ್ಷಿ | ಹೇ ಲಕ್ಷ್ಮ! ಹೇ ಲಕ್ಷ್ಮ 


೬ರಿ 

ಸೂಚನೆ-1: ಇದೇ ತರಹ pa ತರೀ, ತನೀ ತೂಡರಾಗ ಶಬ್ದದ ರೂಪಳಿರುತ್ತವೆ 
ಎಂದು ತಿಳಿಯಬೇಕು. 

ಸೂಚನೆ-2: "ಸೀ" ಶಬ್ದವು “ಸ್ಮ್ಯೈ' ಎಂಬ ಧಾತುವಿನ ನಂತರ "ಜೀಪ್‌' ಪ್ರತ್ಯಯವು 
ಬಂದು 'ಜ್ಯನ್ನ 'ವಾಗೆರುತ್ತವೆ ಮತ್ತು “ನಿತ್ಯ ಸ್ತೀಲಿಂಗ' ವಾಗಿಯೂ ಇದೆ. ಆದ್ದರಿಂದ 
“ನದೀ'ಸಂಜ್ಞೆಯು ಬಂದಿದೆ. 

ಉದಾ- ಸ್ತ್ರೀ - ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ - ಹ (ಸು) ಎ೦ದಿದ್ದಾಗ, 
“ಹಲ್ವಾ ಭ್ಯೋ ದೀರ್ಫಾತ್ಸುತೀಸೃಪೃಕ್ಷಂ ಹಲ್‌(6-1-68)” ಸೂತ್ರದಿಂದ ಸ್‌'ಗೆ ಲೋಪ 
ಬಂದದ್ದರಿಂದ, ರುತ್ವ-ವಿಸರ್ಗಗಳು ಬಾರದೇ ಸ್ತ್ರೀ ಎಂದು ರೂಪವಾಗಿದೆ. 

ಉದಾ- ಹೇ 400065 ಪ್ರಥಮಾ “ಭಕ್ತಿಯಲ್ಲಿ ಹೇ ಸ್ತ್ರೀ*ಸ್‌ (ಸು) 
ಎಂದಿದ್ದಾಗ, "ನದೀ ಸಂಜ್ಞೆಯು ಇರುವುದರಿಂದ “ಅಮ್ಸಾರ್ಥನದೆನ್ಯೀರ್ಹಸ್ನ ಸ್ವಃ(7- 
3- 107)” ಸೂತ್ರದಿಂದ "ಪ್ರ ಕಾರಕ್ಕೆ ಪ್ರಸ್ತವು ಬಂದು ಹೇ ಸ್ತ್ರಿಸ್‌ (ಸು) ಎಂದಿದ್ದಾಗ, 


“ಏಜ್ಞಸ್ವಾತ್ಮಮ್ಮುದ್ಧೇಃ(6- 1-69)” ಸೂತ್ರದಿಂದ 'ಸು' ಲೊಜವಾಗಿ ಹೇ ಸ್ತ್ರ ಎಂಬ 
ರೂಪವಾಗಿದೆ. 


("ಇಯಜ್‌' ಆದೇಶವನ್ನು ವಿಧಿಸುವ ಸೂತ್ರ). 
ಸೂತ್ರ- 228. ಸ್ತಿಯಾಃ (6.4.76) 
ವೃತ್ತಿ-ಅಸ್ಯ ಇಯಜ್‌ ಸ್ಯಾತ್‌ ಅಜಾದೌ ಪ್ರತ್ಯಯೇ ಪರೆ! ಸ್ಮಿಯೌ। ಸ್ತಿಯಃ। 
py) ಮೆ ಮ 
ಅ.ವೃ-“ಅಚಿ ಶ್ನುಧಾತುಭ್ರುವಾ೦ ಯ್ವೊರಿಯಜುವಜೌ(6-4-77)” ಸೂತ್ರದಿಂದ 
“ಅಚೆ' ಮತ್ತು “ಇಯಜ್‌' ಎಂಬ ಪದಗಳು ಅನುವೃತ್ತವಾಗುತ್ತವೆ. 


ಅರ್ಥ - ಅಚ್‌-ಆದಿ ಪ್ರತ್ಯಯವು ಪರದಲ್ಲಿದ್ದಾಗ "ಸ್ತ್ರೀ' ಶಬ್ದದ “ಈ' ಕಾರಕ್ಕೆ 
“ಇಯಜ್‌' ಆದೇಶವು ಬರುತ್ತದೆ. 


ಷಡ್ಲಿಖ್ಲ್‌ ಪ್ರಕರಣಮ್‌ (ಅ.ಸ್ತ್ರೀ) 223 


ಆದರೆ, "ಸ್ತ್ರೀ' ಶಬ್ದದಲ್ಲಿ ಧಾತುವಿಗೆ “ಈ” ಕಾರವಿಲ್ಲದೇ ಇರುವುದರಿಂದ “ಅಚಿ 

ಶ್ನುಧಾತುಭ್ರುಮೌಂ ಯ್ವೊರಿಯಜುವಜ್‌ (6-4 77)” ಸೂತ್ರದಿಂದ “ಇಯಜ್‌' 
ಪ್ರಾಪವಾಗುವದಿಲ್ಲ. ಆದ್ದರಿಂದ ಈ ಪ್ರಕೃತ ಸೂತ್ರವು ಪವೃತ್ತವಾಗಿದೆ. 

ಉದಾ-ಸ್ತ್ರಿಯೌ (2) - ಪ್ರಥಮಾ ಮತ್ತು ದ್ವಿತಿಯಾ ವಿಭಕ್ತಿ ದ್ವಿ ವಚನಗಳಲ್ಲಿ, 
ಸ್ತೀ*ಔ ಎಂದೆದ್ದಾಗ, "ಯಣ್‌' ಸಂಧಿ ಪ್ರಾಪವಾದಾಗ ಅದನ್ನು ಬಾಧಿಸಿ “ಪ್ರಥಮಯೋಃ 
ಶೊರ್ವಸವರ್ಣಃ (6-1-102) ಸೂತ್ರದಿಂದ ಪೂರ್ವಸವರ್ಣದೀರ್ಫವು 
ಬರಬೇಕಾಗಿದ್ದಾಗ, “ದೀರ್ಫಾಜ್ಜಸಿ ಚ(6-1-105)” ಸೂತ್ರದಿಂದ ನಿಷೇಧವಾದ ಮೇಲೆ 
"ಯಣ್‌' ಪ್ರಾಪವಾಗಿತ್ತು. ಆಗ 'ಪ್ರಕೃತ ಸೂತ್ರದಿಂದ “ಇಯಜ್‌'(ಇಯ್‌) ಆದೇಶವು 
ವಿಧಿಸಲಾಗಿದೆ. “ಗ "ಈಕಾರದ ಸ್ಥಾನದಲ್ಲಿ “ಇಯ್‌' ಆದೇಶವು ಬರುತ್ತದೆ. "ಸ್ಟ್‌ 
ಇಯ್‌ +೬ಔ' ಎಂದಾಗಿ " ಸ್ತಿಯೌ' ಎಂಬ "ರೂಪ ವು ಸಿದ್ಧವಾಗುತ್ತದೆ. 

ಉದಾ- “ಸ್ತ್ರಿಯಃ _ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ, ಸ್ಟ್‌ಅಸ್‌ (ಜಸ್‌) 
ಎಂದಿದ್ದಾಗ, "ನಮಯಜ್‌' ಆದೇಶವು ಬಂದು ಸ ed (ಇಯಜ್‌)4ಅಸ್‌ (ಜಸ್‌) 
ಎಂದು "ಇದ್ದಾಗ, ಸ್ತಿಯಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ "ಸ್ತಿಯಃ' ಎಂಬ 
ರೂಪವಾಗಿದೆ. | 

(ವೈಕಲ್ಪಕವಾಗಿ “ಇಯಣ*್‌'ನ್ನು ವಿಧಿಸುವ ಸೂತ್ರ) 
ಸೂತ್ರ-229. ವಾಮ್‌ಶಸೋಃ (6.4.80) 

ವೃತ್ತಿ-ಅಮಿ ಶಸಿ ಚ ಸ್ತ್ರಿಯಾ ಇಯಜ್‌ ವಾ ಸ್ಯಾತ್‌। ಸ್ತಿಯಮ್‌, ಧೀ 
ಸಿಯ ಸಿ ಸ್ತೀ ಸ್ತಿಯಾ, ಸಿಯೈೆ, ಸ್ತಿಯಾಃ ಪರತ್ವಾತ್‌ ನುಟ್‌, ಸ್ತ್ರೀಣಾಮ್‌। ಸ್ತ್ರೀಷು... 
(ಶೀ, ಶ್ರಿಯಾ, ಯಃ IN 

ಪ. ಛೇ.-ವಾ, ಅಮ್‌, ಶಸೊಃ। 

ಅ. ವೃ- “ಅಚಿಶ್ನುಧಾತುಭ್ರುವಾಂ ಯ್ವೊರಿಯಜುವಜೌ(6-4-77)” ಸೂತ್ರದಿಂದ 
“ಇಯಜ್‌' ಎಂಬ ಪದವು ಮತ್ತು “ಸ್ವಿಯಾಃ(6-4-79)” ಎಂಬ ಸಂಪೂರ್ಣ 
ಸೂತ್ರವೇ ಅನುವೃತ್ತವಾಗುತ್ತದೆ. 

ಅರ್ಥ - "ಅಮ್‌' ಮತ್ತು “ಶಸ್‌'ಗಳು ಪರದಲ್ಲಿದ್ದಾಗ "ಸ್ತ್ರೀ' ಶಬ್ದಕ್ಕೆ "ಇಯಜ್‌' 
ಆದೇಶವು ವಿಕಲ್ಪವಾಗಿ ಬರುತ್ತದೆ. 

[ವಿಶೇಷ-“ಸ್ತ್ರಿಯಾಃ (6-4-79)” ಸೂತ್ರದಿಂದ ನಿತ್ಯವಾಗಿ ಬರುವಂತಹ “ಇಯಜ್‌' 

ಪ್ರತ್ಯಯವು "ಅಫ್‌ ಮತ್ತು "ಶಸ್‌'ಗಳು ಪರದಲ್ಲಿದ್ದಾಗ ವಿಕಲವಾಗಿ ಬರುತ್ತದೆ]. 

(ಸೂಚನೆ: ಅಜಾದಿ ಸುಪ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ ಸ್ತಿಯಾಃ (3.4.79) 
ಸೂತ್ರದಿಂದ ಇಯಜ್‌ ಆದೇಶವು ಬಂದು ಈ ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ). 

ಉದಾ- ಸ್ತಿಯಮ್‌, ಸ್ಟ್ರೀಮ್‌ - ದ್ವಿತಿಯಾ ವಿಭಕ್ತಿ ಏಕವಚನದಲ್ಲಿ- ಸ್ತ್ರಿ-ಅಮ್‌ 
ಎಂದಿದ್ದಾಗ, ಮೆಣ್‌' ಸಂಜಿಗೆ ಅವಕಾಶವಿದ್ದು, “ಪ್ರಥಮಯೋಃ ಪೂರ್ವಸವರ್ಸಿಃ(6- 


224 ಲಘುಸಿದ್ಧಾಂತ ಕೌಮುದೀ 


1-107)” ಸೂತ್ರದಿಂದ ಅದು ನಿಷಿದ್ದವಾಗಿ, ಪೂರ್ವಸವರ್ಣದೀರ್ಥವು ಪ್ರಾಪವಾಗಲು, 
ಅದನ್ನು ಬಾಧಿಸಿ, “ಅಮಿ ಪೂರ್ವಃ (6-1-107)” ಸೂತ್ರದಿಂದ ಪೂರ್ವರೂಪವು 
ಪ್ರಾಪ್ತವಾಗಿತ್ತು. ಆಗ "ಸ್ತಿಯಾಃ (6-4-79)” ಸೂತ್ರದಿಂದ “ಇಯಜ್‌' ಆದೇಶವು 
ನಿತ್ಯವಾಗಿ ವಿಧಿಸಲಾಗಿತ್ತು. ' ಅದನ್ನು ಬಾಧಿಸಿ, ಪ್ರಕೃತ ಸೂತ್ರದಿ೦ದ ವಿಕಲ್ಪವಾಗಿ 
“ಇಯಜ್‌'(ಇಯ್‌) ಆದೇಶವು ಬಂದು ಸ್ಟ್ರ್‌ಇಯ್‌ (ಇಯಜ್‌)-ಅಮ್‌ ಎಂದಾಗಿ 
'ಸ್ತಿಯಮ್‌' ಎಂಬ ರೂಪವು ಸಿದ್ಧವಾಗುತ್ತದೆ. ಇದು ವೈಕಲ್ಪಿಕವಾಗಿರುವುದರಿಂದ 
“ಇಯಜ್‌' ಬಾರದ ಪಕ್ಷದಲ್ಲಿ ಸ್ತ್ರೀ*ಅಮ್‌ ಎಂದಿದ್ದಾಗ, “ಅಮಿ ಪೂರ್ವಃ (6-1- 
107)” ಸೂತ್ರದಿಂದ ಪೂರ್ವರೂಪವು ಬಂದು "ಸ್ತ್ರೀಮ್‌' ಎಂದು ರೂಪವಾಗುತ್ತದೆ. 
ಉದಾ- ಸ್ಲಿಯಃ, ಸ್ತೀಃ - ದ್ವಿತಿಯಾ ವಿಭಕ್ತಿ ದ್ವ ವಚನದಲ್ಲಿ- ಸ್ತ್ರೀ*ಅಸ್‌ (ಶಸ್‌) 
ಎಂದಿದ್ದಾಗ, ಕ ಪಕ್ಷದಲಿ, ಸ್ಟ್‌-ಇಯ(ಇಯಜ್‌ ಆಸ್‌ (ಶಸ್‌) 
ಎಂದಿದ್ದಾಗ, ಸ್ತಿಯಸ್‌ ಎಂದಾಗಿ, “ರುತ್ವ-ಪಿಸ ರ್ಗಗಳಿಂದ ಸ್ತ್ರಿಯಃ' ಎಂದು 
ರೂಪ ವಾಗುತ್ತದೆ” ತದಭಾವ ಪಕ್ಷದಲ್ಲಿ ಸ್ಪೀೀಅಸ್‌ (ಶಸ್‌) ಎಂದಿದ್ದಾಗ ಸ “ಪ್ರಥಮಯೋಃ 
ಪೂರ್ವಸವರ್ಣಃ (6-]- -102)” ಸೂತ್ರೆದಿಂದ ಪೂರ್ವಸವರ್ಣದೀರ್ಪವು ಬಂದು 
ಸ್ತ್ರೀಸ್‌ ಎಂದಾಗಿ, "ಸ್ತ್ರೀನ' ಎಂದು ರೂಪವಾಗುತ್ತದೆ. 
ಉದಾ- ಸಿಯಾ - ತೃತಿಯಾ ವಿಭಕ್ತಿ ಏಕವಚನದಲ್ಲಿ-ಸ್ವೀ-ಆ (ಟಾ) ಎಂದಿದ್ದಾಗ, 
ಇಯಜ್‌ ಆದೇಶವು ಹ ಸ ಸ್ಟ್ರ್‌ಇಯ್‌ (ಇಯಜ್‌-ಆ (ಟಾ) ಎಂದಿದ್ದಾಗ, 
ಸ್ತ್ರಿಯಾ ಎಂದು ರೂಪವಾಗುತ್ತದೆ 
ಉದಾ-ಸಿ "ಸ್ತಿಯ್ಯೆ ' - ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ- ಸ್ತ್ರೀ-ಏ(ಜೇ) ಎಂದಿದ್ದಾಗ, 
ಇಯಜ್‌ ಆದೇಶವು ಬಂದು ಸ ಸ್ಟ್ರ್‌ಇಯ್‌ (ಇಯಜ್‌) (ಜೌ) ಎಂದಿದ್ದಾಗ, 
“ಆಣ್ನದ್ಯಾ (7-3-112) ಸೂತ್ರದೆಂದ "ಆಟ್‌'(ಆ) ಆಗಮವು ಬಂದು "ಎ'ಕಾರಕ್ಕೆ 
'ಆದ್ಯವಯವ' ವಾಗಿ ಬಂದು, 'ಸಿಯ್‌+ಆ4ಏ' ಎ೦ದಿದ್ದಾಗ, “ಆಟಶ್ಚ(6- -1-90)” 
ಸೂತ್ರದಿಂದ "ವೃದ್ಧಿಯಾಗಿ ಸಯೈೆ' ಎಂದಾಗುತ್ತದೆ. 


ಉದಾ- ಸ್ತ್ರಿಯಾ, ಸ್ತ್ರಿಯಃ - ಪಂಚಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ - 
ಸ್ತೀ*ಅಸ ಸ್‌(ಜಸಿ), ಮತ್ತು ಸ್ತೀ*ಅಸ ಸ್‌(ಜಸ್‌) ಎಂದಿದ್ದಾಗ, ಇಯಜ್‌ ಆದೇಶವು 
ಬಂದು ಸ್ಟ್ರ್‌ಇಯ್‌ ಔಯಜ್‌)4ಅಸ್‌(ಜಸಿ), ಮತ್ತು ಸ್ಟ್‌ 4 ಇಂರರ್‌ 
Pd (ಜಸ್‌) ಎಂದಿದ್ದಾಗ, “ಆಣ್ನದ್ಯಾಃ (7-3 112)” ಹೊಂಡ 
“ಆಟ್‌'(ಆ) ಆಗಮವು ಬಂದು "ಸ್‌ ಸ್‌' ಗೆ 'ಆದ್ಯವಯವ” ವಾಗಿ ಬಂದು, 
ಸ್ತಿಯ್‌.-ಆ--ಅಸ್‌ ಎ೦ದಿದ್ದಾಗ, “ಆಟಶ್ಚ(6- 1-90)” ಸೂತ್ರದಿಂದ “ವೃದ್ಧಿ' ಬಂದು 
ನಿಯಾಸ್‌ ಎಂದಾಗಿ, ರುತ್ವ- ವಿಸರ್ಗಗಳಿಂದ ಸ್ತಿಯಾಃ, ಎಂದು ರೂಪವಾಗುತ್ತದೆ. 


ಔಟ್‌ ಅಗಮವು ಬಾರದಪಕ್ಷದಲ್ಲಿ ಸ್ತ್ರಿಯಃ ಎರೆದು ರೂಪವಾಗುತ್ತದೆ. 
“ನೇಯಜುವಜ್‌ಸ್ಥಾನಾವಸ್ತೀ(1- 2 4)” ಸೂತ್ರದಿ೦ದ ನಿಷೇಧವಾಗಿರುವುದರಿಂದ 

“ನದೀ” ಸಂಜ್ಞೆಯು ಬರುವುದಿಲ್ಲ. ಆದರೆ “ಜಿತ್‌' ಪ್ರತ್ಯಯಗಳು ಪರವಾದಾಗ “ಜಿತಿ 

ಹ್ರಸ್ವಸ್ಥ(1-4-6)” ಸೂತ್ರದಿಂದ ವೈಕಲ್ಲಿಕವಾಗಿ "ನದೀ' ಸಂಜ್ಞೆಯು ಬರುತ್ತದೆ]. 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ರೀ) 225 


ಉದಾ- "ಶ್ರೀಳ'- ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಶ್ರೀ*ಸ್‌(ಸು) ಎಂದಿದ್ದಾಗ 
“ರುತ್ವ' ವಿಸರ್ಗಗಳಿಂದ “ಶ್ರೀಃ” ಎಂದು ರೂಪವಾಗುತ್ತದೆ. 

- "ಶ್ರಿಯೌ' -ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ- “ಶ್ರೀ: ಔ' ಎಂದಿದ್ದಾಗ 
ಧಾತುವಿನ "ಈ' ಕಾರದ ಪೂರ್ವದಲ್ಲಿರುವ ಧಾತುವಿನ ಅವಯವದಲ್ಲಿ ಸಂಯೋಗವು 
“ಶ್ರ ಎಂಬ ಅಕ್ಷರದಲ್ಲಿದೆ ಮತ್ತು ಅನೇಕ "ಅಚ್‌'ಗಳುಳ್ಳ ಅಂಗವಾಗಿಯೂ ಇಲ್ಲ. 
ಆದ್ದರಿಂದ “ಏರನೇಕಾಚೋತಸಂಯೋಗಪೂರ್ವಸ್ಯ (6-4-82)” ಸೂತ್ರದಿಂದ "ಯಣ್‌' 
ಸಂಧಿಯು ಬಂದಿಲ್ಲ. “ಅಚಿ ಶ್ನುಧಾತುಭ್ರುವಾ೦ ಯ್ವ್ಹೊರಿಯಜುವಜ್‌ೌ (6-4-77)” 
ಸೂತ್ರದಿ೦ದ "ಇಯಜ್‌” ಆದೇಶವು ಬಂದು "ಶ್ರ್‌-ಇಯ್‌--ಔ'-ಶ್ರಿಯೌ' ಎಂದಾಗುತ್ತದೆ. 

ಉದಾ-'ಶ್ರಿಯಃ'-ಪ್ರಥಮಾ ವಿಭಕ್ತಿ ವಂತ ಶ್ರಿ೬ಅಸ್‌ (BN ) ಎಂದಿದ್ದಾಗ, 
"ಇಯಜ್‌' ಆದೇಶವು ಬಂದು "ಶ್‌*೬ಇಯ್‌4+ಅಸ್‌'ಎ “ಶ್ರಿಯಸ್‌' ಎಂದಾಗಿ ರುತ್ವ- 
ವಿಸರ್ಗಗಳಿಂದ "ಶ್ರಿಯಃ' ಎಂದಾಗುತ್ತದೆ. 


("ನದೀ' ಸಂಜ್ಞೆಯನ್ನು ನಿಷೇಧಿಸುವ ಸೂತ್ರ). 

ಸೂತ್ರ- 23೦. ನೇಯಖುವರ್ಣ್‌ಸ್ಥಾನಾವಸ್ತ್ರೀ (1.4.4.) 

ವೃತ್ತಿ-ಇಯಜುವಯೋಃ ಸ್ಥಿತಿಃ ಯಯೋಃ ತೌ ಈತ್‌-ಊತೌ ನದೀ ಸಂಜ್ಞೌ 
ನಸ್ತೋನತು ಸ್ತ್ರೀ ಹೇ ಶ್ರೀಃ ಶ್ರಿಯೌ, ಶ್ರಿಯಾಃ2 ಶ್ರಿಯಃ 2। 

ಪ. ಛೇ. ನ,ಇಯಜುವಜ್‌ಸ್ಥಾನೌ,ಅಸ್ತೀ। 

ಅ.ವೃ- “ಯೂ ಸ್ತ್ರ ಖ್‌ ನದೀ(1_4-3)” ಸೂತ್ರದಿಂದ "ಯೂ' ಮತ್ತು 
"ನದೀ ಎಂಬ ಪದಗಳು” ಅನುವ್ಯ ತ್ತವಾಗುತ್ತವೆ. 

ಉದಾ- ಸ್ತಿಯಾಮ್‌-ಸ ಪ್ರಮೀ ವಿಭಕ್ತಿ ಏಕವಚನದಲ್ಲಿ - ಸ್ತ್ರೀಇ (ಜ) ಎಂದಿದ್ದಾಗ, 
ಇಲ್ಲಿ ನದಿ ಸಂಜ್ಞೆ ಬರೋಣದ್ದರಿಂದ ಇಯಜ್‌ ಆದೇಶ ಬಂದು ಸ್ಟ್‌-ಇಯಜ್‌--ಇ 
ಎಂದಿದ್ದಾಗ, ಸ್ಟ್‌ಇಯ್‌-ಇ ಎಂದಾಗಿ, ನಂತರ, ಸ್ಮಿಯ್‌.-ಇ ಎಂದಿದ್ದಾಗ, 
“ಜೇರಾಮ್ಮದ್ಯಾನ್ನೇಭ್ಯಃ” ಎಂಬ ಸೂತ್ರದಿಂದ “ಇ' ಗೆ 'ಅಮ್‌' ಆದೇಶ ಬಂದು 
ಸ್ತಿಯ್‌.-ಆಮ್‌ಎಸ್ತ್ರಿಯಾಮ್‌ ಎಂದು ರೂಪವಾಗುತ್ತದೆ. 

ಉದಾ-ಸ್ತೀಷು - ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ - ಸ್ತೀ*ಸು (ಸುಪ್‌) 
ಎ೦ದಿದ್ದಾಗ, ಮಾವ ವಿಶೇಷ. ಕಾರ್ಯಗಳಲ್ಲದ್ದರಿಂದ, ಕೇವಲ ವರ್ಣಷೋಡಣೆಯಿಂದ, 
ಸ್ತೀಸು ಎಂದಾಗಿ “ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ ಪ್ರತ್ಯಯದ 
ಅವಯವವಾದ "ಸ್‌' ಕಾರಕ್ಕೆ ಪತ್ತ(ಷ್‌) ಬಂದು ಸ್ತ್ರೀಷು ಎಂದು ರೂಪವಾಗುತ್ತದೆ. 


'ಕ್ಯನ್ತ- ನಿತ್ಯ ಸ್ತ್ರೀಅಂಗ "ಸ್ತೀ' ಶಬ್ಞ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸೀ ಸಿಯೌ ಸಿಯಃ 
ಘಿ ಮಿ ಮಿ 
ದ್ವಿತೀಯಾ ಸಿಯಮ್‌, ಸೀಮ್‌ ಸಿಯೌ ಸ್ಥಿಯಃ,ಸೀಃ 
ಮೆ ಮಿ ಮಿ ಮಿ ಮೆ 


226 ಲಘುಸಿದ್ಧಾಂತ ಕೌಮುದೀ 


ತೃತೀಯಾ ಸ್ತಿಯಾ ಸ್ತ್ರೀಭ್ಯಾಮ್‌ ಸ್ತ್ರೀಭಿಃ 
ಚತುರ್ಥೀ ಸ್ತಿಯ್ಯೆ ಸ್ತ್ರೀಭ್ಯಾಮ್‌ ಸ್ತ್ರೀಭ್ಯಃ 
ಪಣ್ಣುಮೀ ಸ್ತಿಯಾಃ ಸ್ತ್ರೀಭ್ಯಾಮ್‌ ಸ್ತ್ರೀಭ್ಯಃ 
ಷಷ್ಠೀ ಸಿಯಾಃ ಸಿಯೋಃ ಸೀಣಾಮ್‌ 

ಈ ಹು ತು 
ಸಪ್ತಮೀ ಸಿಯಾಮ್‌ ಸಿಯೋಃ ಸೀಷು 

ಮು ಮಿ ಈ 
ಸಮ್ಪೋಧನಾ ಹೇ ಸ್ತ್ರ ಹೇ ಸ್ತಿಯೌ! ಹೇ ಸ್ತಿಯಃ। 


ಸೂಚನೆ: “ಶ್ರೀ' ಶಬ್ದ: -ಕ್ರಯತಿ ಹರಿಮ್‌ ಇತಿ ಶ್ರೀಃ' (ಹರಿಯನ್ನು ಆಶ್ರಯಿಸಿದವಳು- 
ಲಕ್ಷ್ಮೀ ಅಥವಾ ಸೌಂದರ್ಯ ಮೊದಲಾದವು). 

“ಶ್ರಿಜ್‌್‌ ಸೇವಾಯಾಮ್‌' ಎಂಬ ಧಾತುವಿನ ನಂತರ “ಕ್ವಿಪ್‌' ಪ್ರತ್ಯಯವು ಬಂದು 
ಅನಂತರ ದೀರ್ಫ್ಥವಾದಾಗ “ಶ್ರೀ” ಎಂದು ರೂಪವಾಗುತ್ತದೆ. ಇಲ್ಲಿ “ಜೀಪ್‌' ಮೊದಲಾದ 
"ಈ'ಕಾರದ ಸ್ತ್ರೀ” ಪ್ರತ್ಯಯವು ಬರುವುದಿಲ್ಲ. ಧಾತುವು “ಈ' ಕಾರಾಂತವಾಗಿರುವುದರಿಂದ 
"ಇಯಜ*' ಬರುತ್ತದೆ. "ಜೇಪ್‌' ಮೊದಲಾದ "ಈ'ಕಾರಾಂತ "ಸಿ ಸ್ರೀ" 
ಪ್ರತ್ಯಯಾಂತವಾಗಿಲ್ಲದಿರುವುದರಿಂದ "ಸು'ಗೆ ಲೋಪವು ಬರುವುದಿಲ್ಲ. 


ಉದಾ- ಸ್ತಿಯೋಃ(2) - ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ- ಸ್ತ್ರೀ*ಓಸ್‌ 
ಎಂದಿದ್ದಾಗ, `ಯಜ್‌ ಆದೇಶವು ಬಂದು ಸ್ಟ್ರ-ಇಯ್‌ (ಇಯಣೌ)೪ಓಸ್‌ 
ಎಂದಿದ್ದಾಗ, ಸ್ತಿಯೋಸ್‌ ಎಂದಾಗಿ ರುತ್ವ-ವಿಸ ರ್ಗಗಳೆಂದ ಸ್ತಿಯೋಃ ಎಂದಾಗುತ್ತದೆ. 


ಉದಾ- ಸೀಣಾಮ್‌ - ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ — `್ವ-ಆಮ್‌ ಎಂದಿದ್ದಾಗ, 
“ಹ್ರಸ್ವ ನದ್ಕಾ ್ಯಪೋನುಟ್‌? ಎಂಬ ಸೂತ್ರದಿಂದ ನ್‌(ನುಟ್‌) ಆಗಮ ಬಂದು 
ಸ್ರೀ(ನ್‌ಅಮ್‌- ಸ್ತ್ರೀ*ನಾಮ್‌ ಎ೦ದಿದ್ದಾಗ, ಇದು ಹಲಾದಿ ಪ್ರತ್ಯಯವಾದ್ದರಿಂದ 
ನೆಯಜ್‌ ಆದೇಶಪ್ರ ಬಾರದೇ ಣತ್ವ ಬಂದು ಸ್ವೀ-ಣ್‌.--ಆಮ್‌ ಇಸ್ತ್ರೀಣಾಮ್‌ ಎಂದು 
ರೂಪವಾಗಿದೆ. 


ಸೂಚನೆ:- ಹಲಾದಿ ಸುಪ್‌ ಪ್ರತ್ಯಯಗಳು ಪರವಾದಾಗ ಯಾವ ಕಾರ್ಯವೂ 
ಇರುವುದಿಲ್ಲ. ಆದರೆ “ಆಮ್‌' ಪರದಲ್ಲಿದ್ದಾಗ "ಸ್ತಿಯಾಃ(6-4-79)” ಸೂತ್ರಕ್ಕಿಂತ 
“ಹಸ್ತನದ್ಯಾಪೋ ನುಟ್‌(7-1-54)” ಸೂತ್ರವು ಫರದಲ್ಲಿರುವುದರಿಂದ ಮೊದಲು 
“ನುಟ್‌' ಆಗಮವು ಬಂದ ಮೇಲೆ "ನಾಮ್‌' ಎಂದಾದಾಗ, ಇದು ಹಲಾದಿ 
ಪ್ರತ್ಯಯವಾಗುತ್ತದೆ ("ಅಜಾದಿ' ಪ್ರತ್ಯಯವಾಗಿರುವದಿಲ್ಲ) ಆದ್ದರಿಂದ “ಇಯಜ್‌' 
ಆದೇಶವು ಬರುವುದಿಲ್ಲ, ಆದ್ದರಿಂದ " ಸ್ತ್ರೀಣಾಮ್‌' ಎಂಬ ರೂಪ ವು ಸಿದ್ಧವಾಗುತ್ತದೆ. 


ಉದಾ-ಸ್ತ್ರೀಭ್ಯಾಮ್‌(3) — ತೃತಿಯಾ, ಚತುರ್ಥೀ ಮತ್ತು ಮ ವಿಭಕ್ತಿ ದ್ವಿ 
ವಚನಗಳಲ್ಲಿ ಸೀ *ಭ್ಯಾಮ್‌ ಎಂದಿದ್ದಾಗ, ಇವು ಹಲಾದಿಯಾದ ಪ್ರತ್ಯ ಯಗಳಾದ್ದರಿಂದ 
ಕೇವಲ ವಣ ಜೋಡಣೆಯಿಂದ ಸ್ತೀಭ್ಯಾಮ್‌, ಸ್ತ್ರೀಭ್ಯಾಮ್‌, ಸೀಭ್ಯಾಮ್‌ ಎಂದು 
ರೂಪಗಳು ಸಿದ್ಧವಾಗುತ್ತವೆ. 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ರೀ) 227 


ಉದಾ- ಸ್ತೀಭಿಃ - ತೃತಿಯಾ ವಿಭಕ್ತಿ ಬಹುವಚನದಲ್ಲಿ ಸ್ತ್ರೀ*ಭಿಸ್‌ ಎಂದಿದ್ದಾಗ, 
ಯಾವ ವಿಶೇಷ ಕಾರ್ಯಗಳಿಲ್ಲದ್ದರಿಂದೆ, ಸ್ತೀಭಿಸ್‌ ಎಂದಾಗ ರುತ್ವ-ವಿಸರ್ಗಗಳಿಂದ 
ಸ್ತ್ರೀಭಿಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸ್ತೀಭ್ಯಃ (2) “ಜರ ಮತ್ತು ಪಂಚಮೀ ವಿಭಕ್ತಿ ಬಹುವಚನಗಳಲ್ಲಿ 
ಸ್ತ್ರೀ*ಭ್ಯಸ್‌ ಎಂದಿದ್ದಾಗ, ಯಾವ ವಿಶೇಷ ಕಾರ್ಯಗಳಿಲ್ಲದ್ದ ರಿಂದ, ಕೇವಲ 
ಸ್ನೋ ಜೋಡಣೆಯಿಂದ ಸ್ತೀಭ್ಯಸ್‌ ಎಂದಾಗಿ ರುತ್ವ- ವಿಸರ್ಗಗಳಿಂದ ಸ್ತ್ರೀಭ್ಯಃ, ಸಿ ಸ್ತ್ರೀಭ್ಯಃ 
ಎಂದು ರೂಪಗಳಾಗುತ್ತವೆ. 

ಅರ್ಥ-“ಇಯಜ್‌' ಮತ್ತು "ಉವಜ್‌' ಆದೇಶಗಳಿಗೆ ಸ್ಥಾನಿಯಾಗಿರುವ ದೀರ್ಫ 
"ಈ'ಕಾರ ಮತ್ತು "ಊ'ಕಾರಗಳಿಗೆ "ನದೀ' ಸಂಜ್ಞೆಯು ಬರುವುದಿಲ್ಲ. 

ಸೂಚನೆ:"ಶ್ರೀ' ಮೊದಲಾದ ಶಬ್ದಗಳಲ್ಲಿ “ಅಚಿಶ್ಲುಧಾತುಬಭ್ರುವಾಂ 
ಯ್ಹೊರಿಯಜುವಜೌ(6-4-77)” ಸೂತ್ರದಿಂದ “ಇಯಜ್‌' ಆದೇಶವು ಬರುತ್ತದೆ. 
ಆದ್ದರಿಂದ "ಶ್ರೀ' ಶಬ್ದದ "ಈ'ಕಾರವು “ಇಯಜ್‌' ಆದೇಶಕ್ಕೆ "ಸ್ಥಾನಿ'ಯಾಗಿದೆ. 

ಉದಾ-"(ಹೇ)ಶ್ರೀಃ' - ಸಂಬೋಧನ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಶ್ರೀ4ಸ್‌ 
(ಸು) ಪ್ರತ್ಯಯವನ್ನು ಸೇರಿಸಿದಾಗ “ಯೂ ಸ ಸ್ತ್ರ್ಯಾ ಖ್ಯೌ ನದೀ (1-4-3)” ಸೂತ್ರದಿಂದ 
"ನದೀ ಸಂಜ್ಞೆಯು ಪ್ರಾಪ್ತವಾಗಲು, “ನೇಯಜುವೆಜ್‌ಸ್ಕಾನಾವಸ್ತೀ (1.4.4.)” ಸೂತ್ರದಿಂದ 
ಚ ನಿಷೇಧವಾಗಲು, “ನದೀತ್ವ'ವಿಲ್ಲದೇ ಇರುವುದರಿಂಡೆ “ಅಮ್ಚಾರ್ಥನದ್ಯೋ- 

(7-3-107) ಸೂತ್ರದಿಂದ “ಹಸ್ತ'ವು ಬರಲಿಲ್ಲ. ಆದ್ದರಿಂದ “ಏಜ್‌ 

ಜವ (6-1-69)” ಎಂಬ ಸೂತ್ರದಿಂದ "ಸ್‌'ಗೆ 'ರೋಪಪು ಬರಲಿಲ್ಲ. ಆ 
"ಸ್‌ 'ರುತ್ತ' ವಿಸರ್ಗಗಳು ಬಂದು (ಹೆಲಿಶ್ರೀಳ” ಎ೦ದು ರೂಪವು ಸಿದ್ಧವಾಗಿದೆ. 

ಉದಾ- ಹೇ ಶ್ರಿಯೌ!, ಹೇ ಶ್ರಿಯಃ-ಸಂಬೋಧನ ಪ್ರಥಮಾ ವಿಭಕ್ತಿ ದ್ವಿವಚನ 
ಮತ್ತು ಬಹುವಚನಗಳಲ್ಲಿ-ಮೇಲಿನಂತೆಯೇ ಹೇ ಶ್ರಿಯೌ! ಹೇ ಶ್ರಿಯಃ ಎಂದು 
ರೂಪಗಳಾಗುತ್ತವೆ. 

ಉದಾ-ಶ್ರಿಯಮ್‌ - ದ್ವಿತಿಯಾ ವಿಭಕ್ತಿ ಏಕವಚನದಲ್ಲಿ- ಶ್ರೀ*ಅಮ್‌ ಎಂದಿದ್ದಾಗ, 
“ಇಯಜ್‌' ಆದೇಶವು ಬಂದು ಶ್ರ್‌-ಇಯ್‌(ಇಯಜ್‌) ಅಮ್‌ ಎಂದಿದ್ದಾಗ, ಶ್ರಿಯಮ್‌ 
ಎಂದು ರೂಪವಾಗುತ್ತದೆ., 

ಉದಾ -ಶ್ರಿಯೌ-ದ್ವಿತಿಯಾ ವಿಭಕ್ತಿ ದ್ವಿವಚನದಲ್ಲಿ ಶ್ರೀ-ಔ ಎಂದಿದ್ದಾಗ, ಪ್ರಥಮಾ 
ವಿಭಕ್ತಿ ದ್ವಿವಚನದಂತೆಯೇ ಶ್ರಿಯೌ ಎಂದು ರೂಪವಾಗುತ್ತದೆ. 

ಉದಾ - ಶ್ರಿಯಃ (2) - ಪ್ರಥಮಾ ಮತ್ತು ದ್ವಿತಿಯಾ ವಿಭಕ್ತಿ ಬಹುವಚನಗಳಲ್ಲಿ, 
ಶ್ರೀ4ಅಸ್‌ (ಜಸ್‌), ಮತ್ತು ಶ್ರೀ-ಅಸ್‌(ಶಸ್‌) ಎಂದಿದ್ದಾಗ, ಇಯಜ್‌ ಆದೇಶ 
ಬಂದು ಶ್ರ್‌*ಇಯ್‌* ಅಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಶ್ರಿಯಃ ಎಂದು 2 
ರೂಪಗಳಾಗುತ್ತವೆ. 

ಉದಾ- ಶ್ರಿಯಃ (2) ಪಂಚಮಿ ಮತ್ತು ಷಷ್ಠೀ ಏಕವಚನಗಳಲ್ಲಿ ಶ್ರಿಯಃ ಎಂದೇ 


228 ಲಘುಸಿದ್ಧಾಂತ ಕೌಮುದೀ 


2 ವೈಕಲ್ಸಿಕ ರೂಪಗಳಾಗುತ್ತವೆ. ಹೀಗೆ 4ನಾಲ್ಕು ರೂಪಗಳಿರುತ್ತವೆ. 

ಉದಾ- ಶ್ರಿಯಾ - ತೃತಿಯಾ ವಿಭಕ್ತಿ ಏಕವಚನದಲ್ಲಿ ಶ್ರೀ-ಆ (ಟಾ) ಎಂದಿದ್ದಾಗ, 
ಮೇಲಿನಂತೆಯೇ “ಇಯಜ್‌' ಆದೇಶವು ಬಂದು ಶ್ರ್‌*ಇಯ್‌.-ಆ(ಟಾ) ಎಂದಿದ್ದಾಗ, 
ಶ್ರಿಯಾ ಎಂದು ರೂಪವಾಗುತ್ತದೆ. 


ಉದಾ- "ಶ್ರಿಯ್ಯೆ, ಶ್ರಿಯೇ- ಚತುರ್ಥಿ ವಿಭಕ್ತಿ ಏಕವಚನದಲ್ಲಿ -ಶ್ರೀ-ಏ'(ಜೇ) 
ಎಂದಿದ್ದಾಗ “ಯೂ ಸ್ತ್ರ ಖ್ಯ ನದೀ(1-4-3)”ಸೂತ್ರದಿಂದ ಪ್ರಾಪವಾದ “ನದೀ' 
ಸಂಜ್ಞೆಯು “ನೇಯಜುವಪಸ್ಥಾನಾವಸ್ತೀ (1.4.4.)” ಸೂತ್ರದಿಂದ ಅದು "ನಿಷೇಧಿಸಲ್ಪಟ್ಟು 
ಜ್‌ ಪ್ರತ್ಯಯವು “ಜಿತ್‌' ಆಗಿರುವುದರೆರಿದ, "ಚಿತಿ ಹ್ರಸ್ತಶ್ಚ1-4-6)” ಎಂಬ ಸೂತ್ರದಿಂದ 
ವೈಕಲ್ಪಿಕವಾಗಿ “ನದೀ' ಸಂಜ್ಞೆಯು ಬರುತ್ತದೆ. "ನದೀ' ಸಂಜ್ಞೆಯು ಬಂದ ಪಕ್ಷದಲ್ಲಿ 
“ಆಣ್ನದ್ಯಾಃ(7-3-112)” ಸೂತ್ರದಿಂದ "ಆಟ್‌' ಆಗಮವು “ಬಂದು "ಶ್ರೀ೬ಆ4೬ಏ' 
ಎಂದಾಗುತ್ತದೆ. "ಆ4ಏ'ಗಳನ್ನು ಸೇರಿಸಿದಾಗ “ಆಟಶ್ಚ(6-1-90)” ಸೂತ್ರದಿಂದ 
“ವೃದ್ಧಿ “ಯಾಗಿ “ಐ' ನರಗ ಶ್ರೀ೬ಐ ಎಂದಿದ್ದಾಗ, “ಅಚಿ ಶ್ನುಧಾತುಭ್ರುವಾಂ 
ಯ್ಹೊರಿಯಜುವಜೌ(6- 4-77)” ಸೂತ್ರದಿಂದ “ಇಯಜ್‌' ಆದೇಶವು ಬಂದು 
ಶ್ರ ಇಯ್‌4ಐ'- “ಶ್ರಿಯ್ಯೆ ಎಂದು ರೂಪವಾಗುತ್ತದೆ. ನದಿ ಸಂಜ್ಞೆ ಬಾರದ ಪಕ್ಷದಲ್ಲಿ, 
ಶ್ರಿಯ್‌+ಏ (ಜೌ) ಎಂದಿದ್ದಾಗ, ವರ್ಣಜೋಡಣೆಯಿಂದ ಶ್ರಿಯೇ ಎಂದು ವೈಕಲ್ಪಿಕ 
ರೂಪವಾಗುತ್ತದೆ. 

ಸೂಚನೆ: ಇದೇ ತರಹದ ಪ್ರಕ್ರಿಯೆಯಿಂದ "ಪಂಚಮೀ", “ಷಷ್ಠೀ” ಮತ್ತು 
ಏಕವಚನಗಳಲ್ಲಿ ಕ್ರಮವಾಗಿ “ಶ್ರಿಯಾಃ-ಶ್ರಿಯಃ', "ಶ್ರಿಯಾಃ-ಶ್ರಿಯಃ' ಎಂದು 
ರೂಪಗಳಾಗುತ್ತವೆ 

ಉದಾ-"ಶ್ರಿಯಿ'- ಸಪ್ತಮಿ ವಿಭಕ್ತಿ ಏಕವಚನದಲ್ಲಿ ಶ್ರೀ*೬ಇ (ಜಿ) ಎಂದಿದ್ದಾಗ 
ಮೇಲಿನಂತೆಯೇ “ಇಯಜ್‌' ಆದೇಶ ಬಂದು ಶ್ರ್‌-ಇಯ್‌--ಇಬೆ) ಎಂದಿದ್ದಾಗ, 
“ಹೇರಾಮ್ನದ್ಯಾಮ್ಮೀಭ್ಯಃ” ಎ೦ಬ ಸೂತ್ರದಿಂದ, ಪ್ರತ್ಯಯದ “ಇ' ಕಾರಕ್ಕೆ "ಆಮ್‌' 
ಬ೦ದು ಶ್ರಿಯಾಮ್‌ ಎಂದು ರೂಪವಾಗುತ್ತದೆ. “ಆಮ್‌' ಬಾರದ ಪಕ್ಷದಲ್ಲಿ, ನದೀ 
ಸಂಜ್ಞೆ ಇಲ್ಲದ್ದರಿಂದ, ಶ್ರ್‌-ಇಯ್‌.- ಇ (ಚಿ) ಎಂದಿದ್ದಾಗ, ವರ್ಣಜೋಡಣೆಯಿಂದ 
"ಶ್ರಿಯಿ" ಎಂದು ರೂಪವಾಗುತ್ತದೀ. 

ಉದಾ-"ಶ್ರಿಯೋಃ (2)-ಷಷ್ಠೀ ಮತ್ತು ಸಪ್ತಮಿ ವಿಭಕ್ತಿ ದ್ವಿವಚನಗಳಲ್ಲಿ, ಶ್ರೀ*ಓಸ್‌ 
ಎಂದಿದ್ದಾಗ, “ಇಯಜ್‌' ಆದೇಶವು ಬಂದು ಶ್ರ್‌-ಇಯ್‌-.ಓಸ್‌ ಎಂದಿದ್ದಾಗ ಶ್ರಿಯೋಸ್‌ 
ಎಂದಾಗಿ ರುತ್ವ-ವಿಸರ್ಗಗಳಿ೦ದ "ಶ್ರಿಯೋಃ' ಎಂಬ ರೂಪವು ಸಿದ್ಧವಾಗುತ್ತದೆ. 

(ವೈಕಲ್ತಕವಾಗಿ "ನದೀ' ಸಂಜ್ಞೆಯನ್ನು ವಿಧಿಸುವ ಸೂತ್ರ). 

ಸೂತ್ರ -23೦. ವಾಮಿ (1.4.5) 

ವೃತ್ತಿ-ಇಯಜುವಜ್‌ ಸ್ಥಾನೌ ಸ್ತ್ಯಾಖ್ಯೌ ಯೂ ಆಮಿ ವಾ ನದಿಸಂಜ್ಞೌ ಸ್ತೋ 


ಮಿರಿ 


ನತು ಸ್ತ್ರೀ ಶ್ರೀಣಾಮ್‌, ಶ್ರಿಯಾಮ್‌! ಶ್ರಿ ಯಾಮ್‌, ಶ್ರಿಯಿ। ಧೇನುಃ ಮತಿವತ್‌। 


ಹಡ್ಲಿಣ್ಸ ಪ್ರಕರಣಮ್‌ (ಅ.ಸ್ತ್ರೀ) 229 


ಪ. ಛೇ.- ವಾ, ಅಮಿ। 

ಅ.ವ್ಯ- -್‌ನೇಯಜುವಜ್‌ಸ್ಥಾನಾವಸ್ತೀ (1.4.4.)” ಸೂತ್ರದಿಂದ "ನೇಯಜುವಜ್‌ 
ಸ್ಥಾನೌ' ಮತ್ತು “ಯೂ ಸ್ತ್ರ ಖ್ಯೌ ನದೇ(-4-3)” ಎ೦ಬ ಸಂಪೂರ್ಣ ಸೂತ್ರವೇ 
ಅನುವ್ಯ ತ್ರವಾಗುತ್ತವೆ. 

ಅರ್ಥ-"ಇಯಜ್‌' ಮತ್ತು "ಉವಜ್‌'ಗಳ ಸ್ಥಾನಿಗಳಾದ “ನಿತ್ಯ ಸ್ತ್ರೀಲಿ೦ಗ'ಗಳಲ್ಲಿರುವ 
"ಈ'ಕಾರ ಮತ್ತು "ಊ' ಕಾರಗಳು "ಆಮ್‌' ಪರದಲ್ಲಿದ್ದಾಗ ವಿಕಲ್ಪದಿಂದ "ನದೀ' 
ಸಂಜ್ಞೆಯನ್ನು ಪಡೆಯುತ್ತವೆ. ಆದರೆ “ಸ ಸ್ತ್ರೀ' ಶಬ್ದದಲ್ಲಿ ಈ ನಿಯಮವು ಬರುವುದಿಲ್ಲ. 

ಸೂಚಿತ “ಯೂ ಸ್ತ್ರಾ ಖ್‌ ನದೀ 1-4-3)” ಸೂತ್ರದಿಂದ "ನಿತ್ಯ'ವಾಗಿ ಪ್ರಾಪ್ತವಾದ 
"ನದೀ ಸಂಜ್ಞೆಯು, ಪ್ರಕ ಸೂತ್ರದಿಂದ ವಿಕಲ್ಲದಿಂದ ಬರುತ್ತದೆ. ಇದರಿಂದ ಧದೀ" 
ಸಂಜ್ಞಾ ಇದ್ದ. ಪಕ್ಷದಲ್ಲಿ ಸ ಪ್ರಸ್ತನದ್ಯಾಪೋ ನುಟ್‌(7- 1-54)” ಸೂತ್ರದಿಂದ "ನುಟ್‌' 
ಆಗಮ. ಬರುತ್ತದೆ. 'ನದೀ' ಸಂಜ್ಞಾ ಬಾರದಪಕ್ಷದಲ್ಲಿ "ಇಯಜ್‌' ಆದೇಶವು ಬರುತ್ತದೆ. 

ಉದಾ-"ಶ್ರೀಣಾಮ್‌, ಶ್ರಿಯಾಮ್‌'- ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ, ಶ್ರೀ೪ಆಮ್‌ 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ “ನದೀ' ಸಂಜ್ಞಾ ಇದ್ದ ಪಕ್ಷದಲ್ಲಿ, ಹಸ್ತನದ್ಯಾಪೋನುಟ್‌” 
ಸೂತ್ರದಿಂದ "ನುಟ್‌' ಆಗಮವು ಬಂದು ಶ್ರೀ*ನ್‌-ಆಮ್‌ ಎಂದಿದ್ದಾಗ, “ನಾಮಿ” 
ಎ೦ಬ ಸೂತ್ರದಿಂದ ದೀರ್ಪ "ಈ ಕಾರಕ್ಕೂ ದೀರ್ಫ "ಈ' ಕಾರವು ಬಂದನಂತರ, 
'ನ್‌'ಕಾರಕ್ಕೆ ಣತ್ವ ಬಂದು ಶ್ರೀ4ಣ್‌ಸಆಮ್‌ ಎಂದಾಗಿ "ಶ್ರೀಣಾಮ್‌' ಎಂಬ 
ರೂಪ ಪವಾಗುತ್ತದೆ.. "ನದೀ" ಸಂಜ್ಞಾ ಬಾರದ ಪಕ್ಷದಲ್ಲಿ "ಇಯಜ್‌' ಆದೇಶವು ಬಂದು 
'ಶ್ರ೬ಇಯ್‌ಆಮ್‌'-"ಶ್ರಿಯಾಮ್‌' ಎ ಎಂದು ರೂಪವಾಗುತ್ತದೆ. 

ಉದಾ-ಶ್ರೀಷು-ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ, ಶ್ರೀ-ಸು(ಸುಪ್‌) ಎಂದಿದ್ದಾಗ, 
ಶ್ರೀಸು ಎಂದಾಗಿ “ಆದೇಶ ಪ್ರತ್ಯಯೋಃ” ಸೂತ್ರದಿಂದ "ಸ್‌'ಕಾರಕ್ಕೆ ಷತ್ವ ಬಂದು 
ಶ್ರೀಷು ಎಂದಾಗುತ್ತದೆ. 


“ಅಜ್ಯನ್ತ-ಸಿತ್ಯಸ್ತೀಅಂಗ' "ಶ್ರೀ' ಶಬ್ದದ ರೂಪಗಳು 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಶ್ರೀಃ ಶ್ರಿಯೌ ಶ್ರಿಯಃ 
ದ್ವಿತೀಯಾ ಶ್ರಿಯಮ್‌ ಶ್ರಿಯೌ ಶ್ರಿಯಃ 
ತೃತೀಯಾ ಶ್ರಿಯಾ ಶ್ರೀಭ್ಯಾಮ್‌ ಶ್ರೀಭಿಃ 
ಚತುರ್ಥೀ ಶ್ರಿಯ್ಯೆ, ಶ್ರಿಯೇ ಶ್ರೀಭ್ಯಾಮ್‌ ಶ್ರೀಭ್ಯಃ 
ಪಣಳ್ಟುಮೀ ಶ್ರಿಯಾಃ, ಶ್ರಿಯಃ ಶ್ರೀಭ್ಯಾಮ್‌ ಶ್ರೀಭ್ಯಃ 
ಷಷ್ಟೀ ಶ್ರಿಯಾಃ, ಶ್ರಿಯಃ ಶ್ರಿಯೋಃ ಶ್ರೀಣಾಮ್‌, ಶ್ರಿಯಾಮ್‌ 
ಸಪ್ತಮೀ ಶ್ರಿಯಾಮ್‌.ಶ್ರಿಯಿ ಶ್ರಿಯೋಃ ಶ್ರೀಷು 
ಸಮೋಧನಾ ಹೇ ಶ್ರೀಃ ಹೇ ಶ್ರಿಯೌ ಹೇ ಶ್ರಿಯಃ 


230 ಲಘುಸಿದ್ಧಾಂತ ಕೌಮುದೀ 


ಸೂಚನೆ: - "ನದೀ' ಸಂಜ್ಞೆ ಯಿಂದ ಆಗುವ ಪರಿಣಾಮಗಳು "“ಜೌ', "ಜಸಿ', 
“ಜಸ್‌', “ಜಿ, ಆಮ್‌' ಮತ್ತು ಸಮ್ಜೋಧನಗಳಲ್ಲೇ ಇರುತ್ತದೆ. ಯಾವ ಶಬ್ದಗಳಿಗೆ 
"“ಇಂರುಜ್‌', "ಉವಜ*' ಆದೇಶಗಳು ಬರುತ್ತವೆಂಯೋ ಅವುಗಳಿಗೆ 
“ನೇಯಜುವಜ್‌ಸ್ಥಾನವಸ್ತೀ (1.4.4.)” ಸೂತ್ರದಿಂದ "ನದೀ' ಸಂಜ್ಞೆಗೆ ನಿಷೇಧವು 
ಬರುತ್ತದೆ. ಆದರೆ “ಜಿತ್‌” ಪ್ರತ್ಯಯಗಳು ಪರದಲ್ಲಿದ್ದಾಗ “ಚಿತಿ ಹಸ್ವಶ್ಚ(1-4-6)” 
ಮತ್ತು “ವಾಮಿ(1-4-5)” ಎಂಬ ಪ್ರಕೃತ ಸೂತ್ರಗಳಿಂದ ವೈಕಲ್ಲಿಕವಾಗಿ "ನದೀ 

ಸಂಜ್ಞೆಯು ಬರುತ್ತದೆ. “ಅಸ್ತ್ರೀ' ಎಂದು ಹೇಳಿ ನಿಷೇಧ bp ಈ 
ನಿಯಮವು "ಸ್ತ್ರೀ' ಶಬ್ದಕ್ಕೆ ಅನ್ವೆಯಿಸುವುದಿಲ್ಲ. ಅಂದರೆ "ಸ್ತ್ರೀ' ಶಬ್ದವು ನಿತ್ಯವಾಗಿ 
“ನದೀ' ಸಂಜ್ಞೆಯು ಬರುತ್ತದೆಂದರ್ಥ. 


ಇಲ್ಲಗೆ “ಈ' ಕಾರಾನ್ತ ಶಬ್ದಗಳು ಮುಗಿದವು. 
ಈಗ “ಉ'ಕಾರಾನ್ತ ಶಬ್ದಗಳ ಸಿರೂಪಣೆಯು ಆರ೦ಥವಾಗುತ್ತದೆ. 
ಸೂಚನೆ: “ಧೇನುರ್ಮತಿವತ್‌'- 'ಧೇನು' ಶಬ್ದವು "ಉ'ಕಾರಾನ್ರವಾಗಿದೆ, "ಮತಿ' 
ಶಬ್ದವು “ಇ'ಕಾರಾನ್ಪವಾಗಿದೆ. ಆದರೆ “ಇ'ಕಾರಾನ್ತ "ಸ್ತ್ರೀ'ಶಬ್ದಗಳಿಗೆ ಕೆಲವೆಡೆ “ಇ'ಕಾರಕ್ಕೆ 
ಗುಣವು ಬಂದು "ಏ'ಕಾರವಾಗುತ್ತದೆ. ಅದೇ ರೀತಿಯಲ್ಲಿ "ಉ'ಕಾರಾನ್ತವಾದ ಶಬ್ದಗಳಿಗೆ 
"ಗುಣ'ವು ಬಂದಾಗ “ಓ'ಕಾರಾನ್ತ್ರವಾಗುತ್ತವೆ. ಈ ರೀತಿ “ಇ'ಕಾರಾನ್ತ, “ಉ'ಕಾರಾನ್ತ 
ಸ್ತೀಲಿಂಗ ಶಬ್ದಗಳಲ್ಲಿ ಪ್ರಕ್ರಿಯೆಗಳಿರುತ್ತವೆ೦ದು ತಿಳಿಯಬೇಕು. 


“ಉ'ಕಾರಾನ್ತ ಸ್ತ್ರೀಅಂ೦ಗ "ಧೇನು' ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಧೇನುಃ ಧೇನೂ ಧೇನವಃ 
ದ್ವಿತೀಯಾ ಧೇನುಮ್‌ ಧೇನೂ ಧೇನೂಃ 
ತೃತೀಯಾ ಧೇನ್ವಾ ಧೇನುಭ್ಯಾಮ್‌ ಧೇನುಭಿಃ 
ಚತುರ್ಥೀ ಧೇನ್ವೆ ಕಿಥೇನವೇ ಧೇನುಭ್ಯಾಮ್‌ ಧೇನುಭ್ಯಃ 
ಪಣ್ಣಾಮೀ ಧೇನಾಃ, ಧೇನೋಃ ಧೇನುಭ್ಯಾಮ್‌ ಧೇನುಭ್ಯಃ 
ಷಷ್ಠೀ ಧೇನ್ವಾ, ಧೇನೋಃ ಧೇನ್ಹೋಃ ಧೇನೂನಾಮ್‌ 
ಸಪ್ತಮೀ ಧೇನ್ವಾಮ್‌ ಧೇನೌ,ಧೇನ್ಹ್ವೋಃ ಧೇನುಷು 
ಸಮ್ಪೋಧನಾ ಹೇ ಧೇನೋ!। ಹೇ ಧೇನೂ! ಹೇ ಧೇನವಃ। 


(ತೃಜ್ಞದ್ಧಾವನ್ನು ವಿಧಿಸುವ ಅತಿದೇಶ ಸೂತ್ರ). 
ಸೂತ್ರ - 292. ಸ್ತ್ರಿಯಾಂ ಚ (7.1.96) 
ವೃತ್ತಿ-ಸ್ತ್ರೀವಾಚೀ ಕ್ರೋಷ್ಟು-ಶಬ್ದಃ ತೃಜಂತವತ್‌ ರೂಪಂ ಲಭತೇ। 
ಅ.ವೃ ದ್ಳ ಜ್ವತ್‌ ಕ್ರೋಷ್ಟುಃ(7- 1-95)” ಸಂಪೂರ್ಣ ಸೂತ್ರವು ಅನುವೃತ್ತವಾಗುತ್ತದೆ. 


ಷಡ್ಲಿಣ್ಗ ಪ್ರಕರಣಮ್‌ (ಅ.ಸ್ತ್ರೀ) 231 


ಅರ್ಥ -"ಸ್ತೀ' ವಾಚಕವಾದ "ಕ್ರೋಷ್ಟು' ಶಬ್ದವೂ ಕೂಡ "ತೃಚ್‌' ಪ್ರತ್ಯಯಾನ್ತದಂತೆ 
ಆಗುತ್ತದೆ. ಅಂದರೆ “ತೃಜ್ವದ್ಭಾವ'ವನ್ನು ಹೊಂದುತ್ತದೆ. 

ಸೂಚನೆ:-ಈ ಸಂದರ್ಭದಲ್ಲಿ ಪುಲ್ಲಿಂಗದಲ್ಲಿ "ಕ್ರೋಷ್ಟು' ಶಬ್ದದ ರೂಪಗಳನ್ನು 
ಪರಿಶೀಲಿಸಬೇಕು. ಕೆಲವು ವಿಭಕ್ತಿಗಳು ಪರದಲ್ಲಿದ್ದಾಗ "ಉ'ಕಾರಾನ್ತ ಶಬ್ದಗಳು 
ತ ೈಜ್ವದ್ಭಾವ'ವನ್ನು ಹೊಂದಿ "ಖು'ಕಾರಾನ್ತವಾಗುತ್ತವೆ. ಇಲ್ಲಿ ಸ್ತ್ರೀಲಿಂಗದಲ್ಲಿ ಪ್ರ ಪ್ರತ್ಯೇಕವಾದ 
ವಿಭಕ್ತಿಗಳ ಅಪೇಕ್ಷೆ ಇರುವುದಿಲ್ಲ. ಕೇವಲ ಸ್ತತ ವಿವಕ್ಷೆ ಇದ್ದಾಗ “ತೃ ಜ್ವದ್ಧಾವ'ವು 
ಬರುತ್ತದೆ. "ಕ್ರೋಷ್ಟು' ಶಬ್ದವು "ಕ್ರೋಷ್ಟ ' ಎರಿದು 'ತೃಜ್ವದ್ಭಾವ'ವನ್ನು ಹೊಂದುತ್ತದೆ. 
ಮತ್ತು “ಮುಂದಿನ ಸೂತ್ರ (ಯನ್ನೆ ಭ್ಯೋ. ಜೀಪ್‌ (4- 1-5) ದಿಂದ 'ಜೀಪ್‌' ಪ್ರತ್ಯಯವು 
ಬಂದು “ಕ್ರೋಷ್ಟೀ' ಎಂಬ ರೂಪವಾಗುತ್ತದೆ. 

("ಜೇಪ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 233. ಖುನ್ನೇಭ್ಯೋ ಜೇಪ್‌ (4.1.5) 

ವೃತ್ತಿ-ಯದಂತೇಭ್ಯೋ ನಾಂತೇಭ್ಯಶ್ಚ ಸ್ತಿಯಾಂ ಜೀಪ್‌! ಕ್ರೋಷ್ಟೀ ಗೌರೀವತ್‌... 
ಸಃ ಶ್ರೀವತ್‌। ಸ್ವಯಂಭೂಃ ಪುಂವತ್‌॥ 

ಪ. ಛೇ.- ಯನ್ನೇಭ್ಯಃ, ಜೀಪ್‌! 

ಅ.ವೃ- *ಜ್ರಾವಾತವದಿಕಾತ( -1)” ಎಂಬ ಸೂತ್ರದಿಂದ ವಚನವಿಪರಿಣಾಮ 
ಮಾಡಿದ ಮೇಲೆ, ಔ್ರಾತಿಪದಿಕೇಭ್ಯ? ಎಂಬ ಪದವು ಅನುವೃತ್ತಿ ಮಾಡಲಾಗಿದೆ. 

ಅರ್ಥ -"ಯ'ಕಾರಾನ್ರ ಮತ್ತು "ನ'ಕಾರಾನ್ತ ಪ್ರಾತಿಪದಿಕದ ನಂತರ "ಸಿ 'ಸ್ಪೀತ್ಸ' ವಿವಕ್ಷೆ 
ಇದ್ದಾಗ, "ಜೀಪ್‌'(ಈ) ಪ್ರತ್ಯಯವು ಬರುತ್ತದೆ. 

ಸೂಚನೆ: - “ಸ್ತೀ” ಪ್ರತ್ಯಯಗಳಲ್ಲಿ “ಜೀಪ್‌, ಜೇಷ್‌', ಜೀನ್‌' ಮೊದಲಾದ 
ಪ್ರತ್ಯಯಗಳಿವೆ. “ಡೇಪ್‌' "ಕಬ್ಬ ದಿಂದ ಸಾಮಾನ್ಯ ವಾಗಿ "ಈ'ಕಾರಾನ್ತವೆಂದು 
ಸೂಚಿಸಲಾಗಿದೆ. ಅವುಗಳಲ್ಲಿ 'ಎಂತಹ "ಈ'ಕಾರಾನ್ತ ಪ್ರತ್ಯಯವು ಬರುತ್ತದೆಂಬುದನ್ನು 
ಅನುಬಂಧಗಳನ್ನು ಪ್ರತ್ಯೇಕವಾದ ಸೂತ್ರದಿಂದ ಅಲ್ಲಲ್ಲಿ ) ಪಾಣಿನಿಯವರು ತಿಳಿಸುತ್ತಾರೆ. 

ಕ್ರೋಷ್ಟು ಶಬ್ದವು “ತೃಜ್ವದ್ಭಾವ'ವನ್ನು ಹೊಂದಿ "ಕ್ರೋಷ್ಟ' ಎಂದಾದಮೇಲೆ, 
"ಯ'ಕಾರಾನ್ತ ಶಬ್ದವಾಗಿದೆ. “ಮತ್ತೊಂದು ಉದಾಹರಣೆಯನ್ನು ಹೇಳುವುದಾದರೆ 
ಸ್ವಾಮಿನ್‌' ಶಬ್ದವು" "ನ್‌'ಕಾರಾನ್ತವಾಗಿದ್ದು, ಸ್ತೀಲಿಜ್ಞದಲ್ಲಿ “ಜೀಪ್‌ '(ಈ) ಪ್ರತ್ಯಯವನ್ನು 
ಹೊಂದಿ, ಸ್ವಾಮಿನೀ ಎಂದಾಗುತ್ತದೆ. "ಮೊದಲನೆಯ ಉದಾಹರಣೆಯಲ್ಲಿ ್ರೋಪ್ಟ 

ಪ್‌' (ಈ) ಎಂದಿದ್ದಾಗ, "ಯಣ್‌'ಸಂಧಿಯಾಗಿ, "ಕ್ರೋಷ್‌ ಕರ್‌ ರವ “ಕ್ರೋಷ್ಟೀ' 

ಚ ರೂಪವಾಗುತ್ತದೆ. ಎರಡನೇಯ ಉದಾಹರಣೆಯಲ್ಲಿ "ನ್‌'ಕಾರಾನ್ತವಾದ 
“ಸ್ವಾಮಿನ್‌' ಶಬ್ದದ ನರತರ “ಜೀಪ್‌' ಬಂದಾಗ "ಸ್ವಾಮಿನೀ' ಎಂದಾಗುತ್ತದೆ. “ದು 
"ಜನ್ನ ಸ್ತೀಲಿಂಗ'ವಾಗಿರುವುದರಿಂದ "ಕಾಶೀ" ಶಬ್ದದಂತೆ ರೂಪಗಳನ್ನು ತಾಳುತ್ತದೆ. 

ಸೂಚನೆ:-“ಉ'ಕಾರಾನ್ತ "ಕ್ರೋಷ್ಟು' ಶಬ್ದವು "ತೃಜೃದ್ಧಾವನ್ನು ಹೊಂದಿದ ಮೇಲೆ 
“ಜೇಪ್‌' ಪ್ರತ್ಯಯವನ್ನು ಸೇರಿಸಿದಾಗ ಮೇಲೆ ಬರುವ ರೂಪಗಳು ಈ ಕೆಳಗಿನಂತಿವೆ. 


232 ಲಘುಸಿದ್ಧಾಂತ ಕೌಮುದೀ 
(ಈ-ಕಾರಾನ್ರ ಸ್ತ್ರೀಅಣ್ಣದ ಕ್ರೋಶ್ಟೀ ಶಬ್ದದ ರೂಪಗಳು) 
ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಕ್ರೋಷ್ಟೀ ಕ್ರೋಷ್ಟ್‌ ಸ ಕ್ರೋಷ್ಟ್ಯಃ 
ದ್ವಿತೀಯಾ ಕ್ರೋಷ್ಟೀಮ್‌ ಕ್ರೋಪ್ರ್ರೈ ಕ್ರೋಷ್ಟೀಃ 
ತೃತೀಯಾ ಕ್ರೌಷ್ಟ್ರ್ಯಾ ಕ್ರೋಪ್ಪೀಭ್ಯಾಮ್‌ ಕ್ರೋಷ್ಟೀಭಿಃ 
ಚತುರ್ಥೀ ಕ್ರೋಷ್ಟೆ ಕೆಳ ಕ್ರೋಷ್ಟೀಭ್ಯಾಮ್‌ ಕ್ರೋಷ್ಟೀಭ್ಯಃ 
ಪಣ್ಜುಮೀ ಕ್ರೋಷ್ಟಾ ಣೆ ಕ್ರೋಷ್ಟೀಭ್ಯಾಮ್‌ ಕ್ರೋಷ್ಟೀಭ್ಯಃ 
ಷಷ್ಠೀ ಕ್ರೋಷ್ಟ್ಯಾಃ ಕ್ರೋಷ್ಟೊ ನ ಕೋಷ್ಟೀಣಾಮ್‌ 
ಸಪ್ತಮೀ ಕ್ರೋಷ್ಟಾ ಮ್‌ ಕ್ರೋಷ್ಟೊ ನ  ಕೋಷ್ಟೀಷು 
ಸಮ್ಪೋಧನಾ ಹೇ ಕ್ರೋಷ್ಟಿ[ ಹೇ ಕ್ರೋಷ್ಟ್‌ ಕೆ ಹೇ ಕ್ರೋಷ್ಟ ಜೆ 


ಸೂಚನೆ-1:- ಇದೇರೀತಿ "ಯ'ಕಾರಾನ್ತ ಮತ್ತು "ನ್‌'ಕಾರಾನ್ತ ಶಬ್ದಗಳನ್ನು "ಜೀಪ್‌' 
ಪ್ರತ್ಯಯವನ್ನು ಸೇರಿಸಿ ರೂಪಗಳನ್ನು ತಯಾರಿಸಬೇಕು. 
ಸೂಚನೆ-2:- ಸ್ವಾಮಿನ್‌' ಶಬ್ದವು "ಹಲನ್ನ' ಶಬ್ದವಾಗಿದೆ. ಆದ್ದರಿಂದ ಇದು 
“ಹಲನ್ತ ಸ್ತ್ರೀಲಿಂಗ” ಪ್ರಕರಣಕ್ಕೆ ಸೇರಿದ್ದು. ಆದರೂ ಇದು "ಈ' ಕಾರಾನ್ರವಾಗಿರುವುದರಿಂದ 
“ಅಜನ್ತ ಸ್ತೀಲಿಂಗ' ಪ್ರಕರಣದಲ್ಲೂ ನಿರೂಪಿಸಲಾಗಿದೆ. 


“ಈ'ಕಾರಾನ್ತ ಸ್ತೀಅ೦ಗ "ಸ್ಥಾಮಿನೀ' ಶಬ್ದದ ರೂಪಗಳು. 


ಏಕವಚನ 


ವಿಭಕ್ತಿಗಳು ದ್ವಿವಚನ ಬಹುವಚನ 
ಪ್ರಥಮಾ ಸ್ವಾಮಿನೀ ಸ್ವಾಮಿನ್ಯೌ ಸ್ವಾಮಿನ್ಯಃ 
ದ್ವಿತೀಯಾ ಸ್ವಾಮಿನೀಮ್‌ ಸ್ವಾಮಿನ್ಕ್‌ ಸ್ವಾಮಿನೀಃ 
ತೃತೀಯಾ ಸ್ವಾಮಿನ್ಯಾ ಸ್ವಾಮಿನೀಭ್ಯಾಮ್‌ ಸ್ವಾಮಿನೀಭಿಃ 
ಚತುರ್ಥೀ ಸ್ವಾಮಿನ್ಯೈ ಸ್ವಾಮಿನೀಭ್ಯಾಮ್‌ ಸ್ವಾಮಿನೀಭ್ಯಃ 
ಪಣ್ಣುಮೀ ಸ್ವಾಮಿನ್ಯಾಃ ಸ್ವಾಮಿನೀಭ್ಯಾಮ್‌ ಸ್ವಾಮಿನೀಭ್ಯಃ 
ಷಷ್ಠೀ ಸ್ವಾಮಿನ್ಯಾಃ ಸ್ವಾಮಿನ್ಯೋಃ ಸ್ವಾಮಿನೀನಾಮ್‌ 
ಸಪ್ತಮೀ ಸ್ವಾಮಿನ್ಯಾಮ್‌ ಸ್ವಾಮಿನ್ಯೋಃ ಸ್ವಾಮಿನೀಷು 
ಸಮ್ಪೋಧನಾ ಹೇ ಸ್ವಾಮಿನಿ! ಹೇ ಸ್ವಾಮಿನ್ಯೌ! ಹೇ ಸ್ವಾಮಿನ್ಯಃ। 


ಸೂಚನೆ:- ಭ್ರೂಃ-ಶ್ರೀವತ್‌'- "ಭ್ರೂ' ಶಬ್ದದ ರೂಪಗಳು “ಶ್ರೀ” ಶಬ್ದದ ರೂಪದಂತೆ 


ಇರುತ್ತವೆ. “ಅಚಿ ಶ್ನುಧಾತುಭ್ರುವಾ೦ ಯ್ಹೊರಿಯಜುವಜ್‌ೌ (6-4-77)” ಸೂತ್ರದಲ್ಲಿ 
“ಭ್ರೂ' ಶಬ್ದವು ಪಠಿತವಾಗಿದೆ. ಆದ್ದರಿಂದ “ಭ್ರೂ' ಶಬ್ದದ "ಊ'ಕಾರದ ಸ್ಥಾನದಲ್ಲಿ 
“ಉವಜ್‌' ಆದೇಶವು ಬರುತ್ತದೆ. "ಉವಜ್‌' ಆದೇಶವು ಬರುವುದರಿಂದ 
“ನೇಯಜುವಜ್‌ಸ್ಥಾನಾವಸ್ತೀ (1.4.4.)” ಸೂತ್ರದಿಂದ "ನದೀ' ಸಂಜ್ಞೆಗೆ ನಿಷೇಧ 


ಷಡ್ಲಿಣ್ಗಿ ಪ್ರಕರಣಮ್‌ (ಅ.ಸ್ರೀ) 233 


ಬಂದ ಮೇಲೂ “ಜಿತ್‌ ವಿಭಕ್ತಿಯು ಪರದಲ್ಲಿದ್ದಾಗ, “ಚಿತಿ ಹ್ರಸ್ಪಶ್ನ (1-4-6)” 
ಸೂತ್ರದಿಂದ ಮತ್ತು "ಅಮ್‌' ಪರದಲ್ಲಿದ್ದಾಗ, “ವಾಮಿ (1-4-5)” ಸೂತ್ರದಿಂದ 
ವೈಕಲ್ಲಿಕ "ನದೀ' ಸಂಜ್ಞೆಯು ಬರುವುದರಿಂದಲೂ ಇದರ ರೂಪಗಳು "ಶ್ರೀ ಶಬ್ದದಂತೆ 
ಸಿದ್ಧವಾಗುತ್ತವೆ. "ಭ್ರೂ*ಔ'>ಭ್ರ್‌*ಉವಜ್‌ಔ, ಭ್ರ್‌ಃಉವ್‌+ಔ=ಭ್ರುವೌಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. 

'ಊ'ಕಾರಾನ್ತ ಸ್ತ್ರೀಅ೦ಗ "ಭ್ರೂ' ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಭ್ರೂಃ ಭ್ರುವೌ ಭ್ರುವಃ 
ದ್ವಿತೀಯಾ ಭ್ರುವಮ್‌ ಭ್ರುವೌ ಭ್ರುವಃ 
ತೃತೀಯಾ ಭುವಾ ಭ್ರೂಭ್ಯಾಮ್‌ ಭೂಭಿಃ 
ಚತುರ್ಥೀ ಭ್ರುವೈ, ಭ್ರುವೇ ಭ್ರೂಭ್ಯಾಮ್‌ ಭ್ರೂಭ್ಯಃ 
ಪಳ್ಳುಮೀ ಭ್ರುವಾಃ, ಭ್ರುವಃ ಭ್ರೂಭ್ಯಾಮ್‌ ಭ್ರೂಭ್ಯಃ 
ಷಷ್ಠೀ ಭುವಾ೩ಭುವಃ ಭ್ರುವೋಃ ಭ್ರುವಾಮ್‌, 
ಭ್ರೂಣಾಮ್‌ 
ಸಪ್ತಮೀ ಭ್ರುವಾಮ್‌, ಭ್ರುವಿ ಭುವೋಃ ಭ್ರೂಷು 
ಸಮ್ಪೋಧನಾ ಹೇ ಭ್ರೂಃ। 'ಹೇ ಭುವೌ। ಹೇಬ್ರುವಃ। 


ಸೂಚನೆ:- ಸ್ವಯಮ್ಭೂಃ ಪುಂವತ್‌'. “ಸ್ವಯಮ್ಯೂ' ಶಬ್ದದ ರೂಪಗಳು ಪುಲ್ಲಿಂಗದ 
'ಸ್ವಯಮ್ಮೂ' ಶಬ್ದದ ರೂಪಗಳಂತೆ ಇರುತ್ತವೆ. ಅಂದರೆ ಎರಡೂ ಲಿಂಗಗಳಲ್ಲೂ 
ರೂಪಗಳು ಸಮಾನವಾಗಿರುತ್ತವೆ. ವಿಶೇಷ್ಯದ ಲಿಂಗವನ್ನು ತಿಳಿದು ಅದಕ್ಕನುಗುಣವಾಗಿ 
ಆಯಾ ಲಿಂಗಗಳಲ್ಲಿ ವಿಶೇಷಣಗಳಾದ "ಸ್ವಯಮ್ಮೂ' ಶಬ್ದದ ರೂಪಗಳನ್ನು 
ಉಪಯೋಗಿಸಬೇಕು. ಇದು "ನಿತ್ಯ ಸ್ತೀಲಿಂಗ'ವಾಗಿಲ್ಲದಿರುವುದರಿಂದ “ಯೂ ಸ್ತ್ರಾಖ್ಯೌ 
ನದೀ(1-4-3)” ಸೂತ್ರದಿಂದ "ನದೀ' ಸಂಜ್ಞೆಯು ಬರುವುದಿಲ್ಲ. ಆದ್ದರಿಂದ “ಓಃ 
ಸುಪಿ(6-4-83)” ಸೂತ್ರದಿಂದ ಬರಬೇಕಾದ "ಯಣ್‌' ಸಂಧಿಗೆ “ನಭೂ ಸುಧಿಯೋಃ 
(6-4-85)” ಸೂತ್ರದಿಂದ ನಿಷೇಧವು ಬಂದಿದೆ. ಆಮೇಲೆ “ಅಚಿ ಶ್ನುಧಾತುಭ್ರುವಾಂ 
ಯ್ವೊರಿಯಜುವಜೌ(6-4-77)” ಸೂತ್ರದಿಂದ "ಉವಜ್‌' ಆದೇಶವು ಬಂದು 
"ಸ್ವಯಮ್ಮೂ?',"ಸ್ವಯಮ್ಮುವೌ', “ಸ್ವಯಮೃುವಃ' ಎಂಬ ರೂಪಗಳು ಸಿದ್ಧವಾಗುತ್ತವೆ. 


“ಊ'ಕಾರಾನ್ತ ಸ್ರೀಆಂಗ “ಸ್ವಯಮ್ಮೂ' ಶಬ್ದದ ರೂಪಗಳು. 
ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸ್ವಯಮ್ಳೂಃ ಸ್ವಯಮ್ಛುವೌ ಸ್ಹಯಮ್ಭುವಃ 
ದ್ವಿತೀಯಾ ಸ್ವಯಮ್ಭುವಮ್‌ ಸ್ವಯಮ್ಮುವೌ ಸ್ವಯಮೃ್ಭುವಃ 


ತೃತೀಯಾ ಸ್ವಯಮ್ಭು ವಾ ಸ್ವಯಮ್ಭೂ ಭ್ಯಾಮ್‌ ಸ್ವಯಮ್ಭೂ ಲಃ 


234 ಲಘುಸಿದ್ಧಾಂತ ಕೌಮುದೀ 


ಚತುರ್ಥೀ ಸ್ವಯಮ್ಯು; ವೇ ಸ್ವಯಮ್ಭೂ ಭ್ಯಾಮ್‌ ಸ್ವಯಮ್ಭೂ। ಭ್ಯಃ 
ಪಣ್ಣಮೀ  ಸ್ವಯಮ್ಯುವಃ ಸ್ವಯಮ್ಯೂಭ್ಯಾಮ್‌ ಸ್ವಯಮ್ಯೂಭ್ಯಃ 
ಷಷ್ಠೀ ಸ್ವಯಮ್ಭುವಃ ಸ್ವಯಮೃ್ಭವೋಃ ಸ್ವಯಮೃ್ಭುವಾಮ್‌ 
ಸಪ್ತಮೀ ಸ್ವಯಮ್ಭುವಿ ಸ್ವಯಮೃ್ಭವೋಃ  ಸ್ವಯಮ್ಯೂಷು 


ಸಮ್ಲೋಧನಾ ಹೇ ಸ್ವಯಮ್ಭೂಃ। ಹೇ ಸ್ವಯಮ್ಮುವೌ। ಹೇ ಸ್ವಯಮ್ಭುವಃ। 
("ಹೇಪ್‌' ಮತ್ತು 'ಟಾಪ್‌'ಗಳಗೆ ನಿಷೇಧವನ್ನು ಹೇಳುವ ಸೂತ್ರ). 

ಸೂತ್ರ- 234. ನ ಷಟ್‌-ಸ್ವಸ್ರಾದಿಭ್ಯಃ (4.1.10) 

ವೃತ್ತಿ-ಜೀಪ್‌ ಟಾಪೌ ನ ಸ್ತಃ 

ಸ್ವಸಾ ತಿಸ್ರಶ್ಚತಸ್ತಶ್ಚ ನನಾಂದಾ ದುಹಿತಾ ತಥಾ। 

ಯಾತಾ ಮಾತೇತಿ ಸಪ್ತೈತೇ ಸ್ವಸ್ತಾದಯ ಉದಾಹೃತಾಃ 

ಸ್ವಸಾ। ಸ್ವಸಾರೌ। ಮಾತಾ ಪಿತೃವತ್‌, ಮಾತೃ್ಯಃಿ ದ್ಯೌರ್ಗೋವತ್‌। ರಾಃ ಪುಂವತ್‌। 
ನೌಗೌವತ್‌। 

ಪ. ಛೇ.-ನ, ಷಟ್ಟಸ್ರಾದಿಭ್ಯಃ 

ಅ. ವೃ- “ಯನ್ನೇಭ್ಯೋ ಜೀಪ್‌ (4-1-5)” ಸೂತ್ರದಿಂದ “ಜೇಪ್‌' ಎಂಬ 
ಪದವು ಮತ್ತು “ಅಜಾದ್ಯದಷ್ಟಾಪ್‌(4-1-4)” ಸೂತ್ರದಿಂದ "ಟಾಪ್‌' ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಅರ್ಥ -"ಷಟ್‌' ಸ೦ಜ್ಞೆಯುಳ್ಳ ಮತ್ತು "ಸ್ವಸ್ರಾದಿ' ಗಣ ಪಠಿತವಾದ ಶಬ್ದಗಳ 
ನಂತರ "ಸ್ತ್ರೀತ್ವ' ವಿವಕ್ಷೆಯಲ್ಲಿ “ಜೀಪ್‌' ಮತ್ತು “ಟಾಪ್‌' ಪ್ರತ್ಯಯಗಳು ಬರುವುದಿಲ್ಲ. 

ಈ ಸೂತ್ರವು ಹಿಂದಿನ ಸೂತ್ರವಾದ “ಹನ್ನೇಭ್ಯೋ ಜೇಪ್‌(4-1-5)” ಸೂತ್ರದಿಂದ 
“ಪಂಚನ್‌', “ಷಷ್‌', "ಸ್ವಸ್ಥ, "ದುಹಿತೃ' ಮೊದಲಾದ ಶಬ್ದಗಳಿಗೆ ಬರುವ "ಜೀಪ್‌' 
ಮತ್ತು “ಟಾಪ್‌' ಮೊದಲಾದ "ಸ್ತ್ರೀ' ಪ್ರತ್ಯಯಗಳಿಗೆ ನಿಷೇಧವನ್ನು ಹೇಳುತ್ತದೆ. “ಷಟ್‌' 
ಸಂಜ್ಞೆಯುಳ್ಳ ಶಬ್ದಗಳು ಮತ್ತು "ಸ್ವಸ್ರಾದಿ' ಗಣಗಳಲ್ಲಿ ಹೇಳಿರುವ ಶಬ್ದಗಳ ನಂತರ 
“ಜೀಪ್‌' ಮತ್ತು ಟಾಪ್‌' ಪ್ರತ್ಯಯಗಳು ಬರುವುದಿಲ್ಲ. ಅಂದರೆ ಈ ಪ್ರತ್ಯಯಗಳಿಲ್ಲದೇ 
ಇದ್ದರೂ "ಸ್ತ್ರೀತ್ವ ಅರ್ಥವನ್ನು ಕೊಡುತ್ತವೆ. "ಚತಸ್ಥ'(ನಾಲ್ಕರ ಸಂಖ್ಯೆ), "ನನಾನ್ಹ'(ಗ೦ಡನ 
ಸಹೋದರಿ), “ದುಹಿತೃ'(ಮಗಳು), "ಯಾತ್ಮ'(ಮೈದುನನ ಹೆಂಡತಿ) ಮತ್ತು 
"ಮಾತೃ'(ತಾಯಿ) ಈ ಶಬ್ದಗಳು “ಸ್ವಸ್ರಾದಿ' ಗಣ ಪಠಿತವಾಗಿವೆ. 

ಸೂಚನೆ:-"ಸ್ವಸಾ' (ಸಹೋದರಿ) ಈ ಶಬ್ದದ ಮೇಲೆ "ಸ್ತ್ರೀಲಿ೦ಗ' ಪ್ರತ್ಯಯವು 
ಇಲ್ಲ."ಉಣಾದಿ' ನಿಷ್ಠನ್ನವಾಗಿದ್ದರೂ ಅಪ್ಪೃನ್ನ್ಯಚ್ಚಸೃನಪ್ತೃನೇಷ್ಟೃತ್ವಷ್ಟಕ್ಷತೃಹೋತೃ- 
ಪೋತೃಪ್ರಶಾಸ್ತೃಣಾಮ್‌ (6-4-11)” ಸೂತ್ರದಲ್ಲಿ ಪಠಿತವಾಗಿರುವುದರಿಂದ 
“ಸರ್ವನಾಮ' ಸ್ಥಾನದಲ್ಲಿ “ಉಪಧಾದೀರ್ಥ'ವು ಬರುತ್ತದೆ. ಆದ್ದರಿಂದ ಇವುಗಳ 
ರೂಪವು ಪುಲ್ಲಿಂಗದ “ಧಾತ್ಮ' ಶಬ್ದದಂತೆ ಇರುತ್ತವೆ. "ಶಸ್‌' ಪ್ರತ್ಯಯವು ಪರದಲ್ಲಿದ್ದಾಗ 


ಷಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ತ್ರೀ) 235 
“ನತ್ನ'ವು ಬಾರದೇ "ಸ್ವಸ್ಯ್ಯಃ' ಎಂದು ರೂಪಗಳಾಗುತ್ತದೆ. 
"ಸ್ವಸ್ಯ' ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸಸಾ ಸಸಾರೌ ಸ್ವಸಾರಃ 
ದ್ವಿತೀಯಾ ಸ್ವಸಾರಮ್‌ ಸಸಾರ್‌ೌ ಸ್ಪಸ್ಯಃ 
ತೃತೀಯಾ ಸ್ವಸ್ರು ಸ್ವಸ್ಫಭ್ಯಾಮ್‌ ಸ್ವಸೃಭಿಃ 
ಪಳ್ಜಾಮೀ ಸ್ವಸುಃ ಸ್ವಸ್ಯಭ್ಯಾಮ್‌ ಸ್ವಸೃಭ್ಯಃ 
ಷಷ್ಠೀ ಸ್ವಸುಃ ಸ್ವಸ್ರೋಃ ಸ್ವಸ್ಥಣಾಮ್‌ 
ಸಪ್ತಮೀ ಸಸರಿ ಸ್ವಸ್ರೋಃ ಸ್ಪಸೃಷು 
ಸಮ್ಸೋಧನಾ `ಹೇ ಸ್ವಸಃ। ಹೇ ಸ್ವಸಾರೌ। ಹೇ ಸ್ವಸಾರಃ। 


ಸೂಚನೆ:- “ತಿಸ್ಕ' ಶಬ್ದವು ಕೂಡ ಇದೇ ತರಹ ರೂಪಗಳನ್ನು ಪಡೆಯುತ್ತದೆ. 
ನಿತ್ಯ ಬಹುವಚನದಲ್ಲರುವ “ತಿಸ್ಕ' ಶಬ್ದದ ರೂಪಗಳು'. 


ವಿಭಕ್ತಿಗಳು ಬಹುವಚನ 
ಪ್ರಥಮಾ ತಿಸ್ರಃ 
ದ್ವಿತೀಯಾ ತಿಸ್ರಃ 
ತೃತೀಯಾ ತಿಸ್ಕಭಿಃ 
ಚತುರ್ಥೀ ತಿಸೃಭ್ಯಃ 
ಪಜ್ಚುಮೀ ತಿಸ್ಕಭ್ಯಃ 
ಷಷ್ಠೀ ತಿಸ್ಕೃಣಾಮ್‌ 
ಸಪ್ತಮೀ ತಿಸೃಷು 


ಸೂಚನೆ:- “ಅಪ್ತನ್ತೃಚ್ಚ್ವಸೃನಪ್ತೃನೇಷ್ಟೃತ್ವಷ್ಟೃಕ್ಷತೃಹೋತೃಪೋತೃಪ್ರಶಾಸ್ತ್ರಣಾಮ್‌ 
(6-4-11)” ಸೂತ್ರದಲ್ಲಿ "ನನಾನ್ಸೃ', "ದುಹಿತ್ಯ' ಮತ್ತು "ಯಾತ್ಕ' ಮೊದಲಾದ 
ಶಬ್ದಗಳು ಪಠಿತವಾಗಿಲ್ಲದೇ ಇರುವುದರಿಂದ “ಸರ್ವನಾಮಸ್ಥಾನ'ದಲ್ಲಿ "ಉಪಧಾ 
ದೀರ್ಫ್ಥ'ವು ಆಗುವುದಿಲ್ಲ. ಆದರೆ “ಸರ್ವನಾಮಸ್ಥಾನೇ ಚಾಸಮ್ಮುದ್ಧೌ (6-4-8)” 
ಸೂತ್ರದಿಂದ "ಸು' ಪ್ರತ್ಯಯವಿದ್ದಾಗ, "ದೀರ್ಫ್ಥ'ವಾಗಿ "ನನಾನ್ಹಾ', “ನನಾನ್ದರೌ', 
“ನನಾನ್ಹರಃ'; “ದುಹಿತಾ', 'ದುಹಿತರೌ', "ದುಹಿತರಃ; "ಯಾತಾ', "ಯಾತರೌ', “ಯಾತರಃ' 
ಎಂಬ ರೂಪಗಳು ಸಿದ್ಧವಾಗುತ್ತವೆ. 


236 ಲಘುಸಿದ್ಧಾಂತ ಕೌಮುದೀ 
"ಖು' ಕಾರಾನ್ತ ಸ್ತ್ರೀಅ೦ಗ "ಮಾತೃ' ಶಬ್ದದ ರೂಪಗಳು'. 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಮಾತಾ ಮಾತರೌ ಮಾತರಃ 
ದ್ವಿತೀಯಾ ಮಾತರಮ್‌ ಮಾತರೌ ಮಾತ್ಸಃ 
ತೃತೀಯಾ ಮಾತ್ರಾ ಮಾತೃಭ್ಯಾಮ್‌ ಮಾತೃಭಿಃ 
ಚತುರ್ಥೀ ಮಾತ್ರೇ ಮಾತೃಭ್ಯಾಮ್‌ ಮಾತೃಭ್ಯಃ 
ಪಳ್ಬುಮೀ ಮಾತುಃ ಮಾತೃಭ್ಯಾಮ್‌ ಮಾತೃಭ್ಯಃ 
ಷಷ್ಠೀ ಮಾತುಃ ಮಾತ್ರೋಃ ಮಾತ್ಯಣಾಮ್‌ 
ಸಪ್ಪಮೀ ಮಾತರಿ ಮಾತ್ರೋ ಮಾತೃಷು 
ಸಮ್ಪೋಧನಾ ಹೇ ಮಾತಃ ಹೇ ಮಾತರೌ। ಹೇ ಮಾತರಃ 


ಸೂಚನೆ:- ಇಲ್ಲಿ “ಮಾತೃ' ಶಬ್ದದ ನಂತರ "ಶಸ್‌' ಪ್ರತ್ಯಯವನ್ನು ಸೇರಿಸಿದಾಗ 
“ಮಾತ್ರ” ಎ೦ದು ರೂಪವು ಸಿದ್ಧವಾಗುತ್ತದೆ. ಉಳಿದ ರೂಪಗಳೆಲ್ಲಾ "ಪಿತೃ' ಶಬ್ದದ 
ರೂಪಗಳಂತೆ ಇರುತ್ತವೆ. 

ಇಲ್ಲಗೆ "ಯ' ಕಾರಾ೦ತ ಶಬ್ದಗಳು ಮುಗಿದವು 
“ಓ'ಕಾರಾನ್ತ ಸ್ತ್ರೀಅ೦ಗ ಶಬ್ಧದ ರೂಪಗಳು 

ಸೂಚನೆ: - ಅಜನ್ತ ಪುಲ್ಲಿಂಗ'ದ "ಓ' ಕಾರಾನ್ತ ಶಬ್ದಗಳಂತೆ ಇರುತ್ತವೆ..ಗೋತೋ 
ಣಿತ್‌(7-1-90)” ಸೂತ್ರದಿಂದ 'ಣಿದ್ದದ್ದಾವ' ಮಾಡಿದಾಗ “ಅಚೋ ಕ್ಹ್‌ತಿ(7-2- 
115)” ಸೂತ್ರದಿಂದ “ವೃದ್ಧಿ'ಯಾಗಿ "ಸುಪ್‌' ಪ್ರತ್ಯಯವನ್ನು ಸೇರಿಸಿದಾಗ ಕೆಳಗಿನಂತೆ 
ರೂಪಗಳಾಗುತ್ತವೆ. 


"ಓ'ಕಾರಾನ್ತ ಸ್ತೀಅಣ್ಣಃ "ದ್ಯೋ' ಶಬ್ದದ ರೂಪಗಳು. 


ವಿಭಕ್ತಿಗಳು ಏಕವಚನ `  ದ್ವಿವಚನ ಬಹುವಚನ 
ಪ್ರಥಮಾ ದ್ಯೌಃ ದ್ಯಾವೌ ದ್ಯಾವಃ 
ದ್ವಿತೀಯಾ ದ್ಯಾಮ್‌ ದ್ಯಾವೌ ಕ 
ತೃತೀಯಾ ದ್ಯವಾ ದ್ಯೋಭ್ಯಾಮ್‌ ದ್ಯೋಭಿಃ 
ಚತುರ್ಥೀ ದ್ಯವೇ ದ್ಯೋಭ್ಯಾಮ್‌ ದ್ಯೋಭ್ಯಃ 
ಪಣ್ಗುಮೀ ದ್ಯೋಃ ದ್ಯೋಭ್ಯಾಮ್‌ ದ್ಯೋಭ್ಯಃ 
ಷಷ್ಠೀ ದ್ಯೋಃ ದ್ಯವೋಃ ದ್ಯವಾಮ್‌ 
ಸಪ್ತಮೀ ದ್ಯವಿ ದ್ಯವೋಃ ದ್ಯೋಷು 


ಸಮ್ಪೋಧನಾ ಹೇ ದ್ಯೌಃ ಹೇ ದ್ಯಾವೌ। ಹೇ ದ್ಯಾವಃ! 


ಹಡ್ಲಿಣ್ಗ್‌ ಪ್ರಕರಣಮ್‌ (ಅ.ಸ್ರೀ) 237 


ಸೂಚನೆ-1:- "ಓ'ಕಾರಾನ್ತ "ಗೋ' ಶಬ್ದವು "ಸ್ತ್ರೀಲಿ೦ಗ' ಮತ್ತು “ಪುಲ್ಲಿಂಗ'ಗಳಲ್ಲಿ 
ಸಮಾನ ರೂಪಗಳನ್ನು ತಾಳಿರುತ್ತವೆ. 

ಸೂಚನೆ-2:- ಇದೇರೀತಿಯಲ್ಲಿ “ರೈ'(ಐಶ್ವರ್ಯ)ಶಬ್ದ ವು 'ಸೀಲಿಂಗ', "ಪುಲ್ಲಿಂಗ'ಗಳಲ್ಲಿ 
ಒಂದೇ ರೀತಿಯಲ್ಲಿರುತ್ತವೆ. “ರಾಯೋ ಹಲಿ(215/7-2-85)” ಸೂತ್ರದಿಂದ "ಹಲ್‌' 
ಪರವಾದಾಗ “ಆ'ಕಾರವು “ಅನ್ತಾದೇಶ'ವಾಗಿರುತ್ತದೆ. “ಅಜಾದಿಪ್ರತ್ಯಯ'ಗಳು ಪರವಾದಾಗ 
"ಯಾನ್ತ್ನಾದೇಶ-ವಾನ್ತಾದೇಶ' ಸಂಧಿಯಿಂದ “ಆಯ್‌'ಆದೇಶವು ಬರುತ್ತದೆ. 

ಸೂಚನೆ-3:- ಔ'ಕಾರಾನ್ತ "ನೌ'(ಹಡಗು)ಶಬ್ದವು “ಪುಲ್ಲಿಂಗದ “ಗ್ಲೌ' ಶಬ್ದದಂತಿರುತ್ತದೆ. 
"ಹಲಾದಿ' ವಿಭಕ್ತಿಗಳು ಪರವಾದಾಗ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. "ಅಜಾದಿ' 
ವಿಭಕ್ತಿಗಳು ಪರವಾದಾಗ "ಆವ್‌'ಆದೇಶವು ಬಂದು ಕೆಳಗಿನಂತೆ ರೂಪಗಳಾಗುತ್ತವೆ. 


"ಔ'ಕಾರಾನ್ತ "ಸ್ತೀಅಣ್ಣ' "ನೌ' ಶಬ್ದಃದ ರೂಪಗಳು . 


ವಿಭಕ್ತಿಗಳು ಏಕವಚನ '  ದ್ವಿವಚನ ಬಹುವಚನ 
ಪ್ರಥಮಾ ನೌಃ ನಾವೌ ನಾವಃ 
ದ್ವಿತೀಯಾ ನಾವಮ್‌ ನಾವೌ ನಾವಃ 
ತೃತೀಯಾ ನಾವಾ ನೌಭ್ಯಾಮ್‌ ನೌಭಿಃ 
ಚತುರ್ಥೀ ನಾವೇ ನೌಭ್ಯಾಮ್‌ ನೌಭ್ಯಃ 
ಪಣ್ಬುಮೀ ನಾವಃ ನೌಭ್ಯಾಮ್‌ ನೌಭ್ಯಃ 
ಷಷ್ಲೀ ನಾವಃ ನಾವೋಃ ನಾವಾಮ್‌ 
ಸಪ್ತಮೀ ನಾವಿ ನಾವೋಃ ನೌಷು 
ಸಮೋಧನಾ ಹೇ ನೌಃ। ಹೇ ನಾವೌ। ಹೇ ನಾವಃ! 


ಇತಿ ಅಹ೦ತಾಃ ಸ್ತೀಆಂಗಾಃ॥ 
॥ ಅಖನ್ನಸ್ತೀಅಂಗ (6) ಪ್ರಕರಣವು ಮುಗಿಯಿತು. 


ಇ. ಷಢಿಲ್ಲೇಷು- ಅಜಂಡಾಃ ನಪುಂಸಕ ಅಪ್ಲಾಃ 


(ಸೂತ್ರ 235-251 ರವರೆಗೆ) 
(ಅಮ್‌-ಆದೇಶ ವಿಧಾಯಕ ಸೂತ್ರ) 

ಸೂತ್ರ-235. ಅತೋ ಂಮ್‌ ( 7.1.24) 

ವೃತ್ತಿಃ-ಅತೋಜ್ಗಾತ್‌ ಕ್ಷೀಬಾತ್‌ ಸ್ವಮೋಃ ಅಮ್‌। “ಅಮಿಪೂರ್ವಃ” | ಜ್ಞಾನಮ್‌। 
“ಎಜ್‌ಹ್ರಸ್ವಾತ್‌” ಇತಿ ಹಲ್‌-ಲೋಪಃ ಹೇ ಜ್ಞಾನ। 

ಪ. ಛೇ. - ಅತಃ, ಅಮ್‌। 

ಅ.ವೃ.- “ಅಜ್ಞಸ್ಯ” ಎ೦ಬುದು ಅಧಿಕಾರಸೂತ್ರ, ಮತ್ತು “ಸ್ವಮೋರ್ನಪುಂಸಕಾತ್‌” 
ಎಂಬ ಸೂತ್ರವು ಸಂಪೂರ್ಣವಾಗಿ ಅನುವೃತ್ತವಾಗಿದೆ. 

ಅರ್ಥ- ನಪುಂಸಕಲಿಜ್ಲದ ಅದನ್ನ ಅಜ್ಜದನಂತರ "ಸು' ಮತ್ತು "ಅಮ್‌ 
ಪ್ರತ್ಯಯಗಳಿದ್ದಾಗ,ಅವುಗಳಿಗೆ "ಅಮ್‌' ಆದೇಶವು ಬರುತ್ತದೆ. 

ಸೂಚನೆ: 1- ಈ ಸೂತ್ರವು “ಸ್ವಮೋರ್ನಪುಂಸಕಾತ್‌” ಎಂಬ ಸೂತ್ರಕ್ಕೆ 
ಬಾಧಕವಾಗಿದೆ. ಈ ಸೂತ್ರದಿಂದ "ಸು' ಮತ್ತು "ಅಮ್‌'ಗಳಿಗೆ ಲೋಪ ಬರುತ್ತಿತ್ತು. 
ಆದರೆ ಪ್ರಕೃತ ಸೂತ್ರದಿಂದ "ಸು' ಮತ್ತು "ಔ'ಗಳಿಗೆ "ಅಮ್‌' ಆದೇಶವು ಬರುತ್ತದೆ. 
“ಅನೇಕಾಲ್‌ ಶಿತ್‌ ಸರ್ವಸ್ಯ” ಎಂಬ ಸೂತ್ರದ ನಿಯಮದಿಂದ, “ಅಮ್‌' ಎಂಬುದು 
ಸರ್ವಾದೇಶವಾಗಿ ಬರುತ್ತದೆ. 

ಸೂಚನೆ: 2- ಸ್ಥಾನಿವದ್ಧಾವದಿಂದ “ಸು' ನಲ್ಲಿರುವ ವಿಭಕ್ತಿತ್ತವು "ಅಮ್‌' ಗೂ 
ಬರುತ್ತದೆ. ಅದ್ದರಿಂದ “ಅಮ್‌'ನಲ್ಲಿರುವ “ಮ್‌'ಕಾರಕ್ಕೆ “ನ ವಿಭಕ್ತ್‌ ತುಸ್ಮಾಃ” ಎಂಬ 
ಸೂತ್ರದಿಂದ, ನಿಷೇಧಿಸಲಾಗಿದೆ. ಕ 

ಉದಾ- ಜ್ಞಾನಮ್‌(ಜ್ಞಾನ) - ಇದು ಅ-ಕಾರಾನ್ತ ಶಬ್ದವಾಗಿದೆ. ಪ್ರಥಮಾ 
ವಿಭಕ್ತಿ ಏಕವಚನದಲ್ಲಿ- ಜ್ಞಾನ.-ಸ್‌(ಸು) ಎಂದಿದ್ದಾಗ, “ಸ್ಪಮೋರ್ನಪುಂಸಕಾತ್‌” 
ಎಂಬ ಸೂತ್ರದಿಂದ, “ಸು” ಗೆ ಲೋಪವು ಪ್ರಾಪ್ತವಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ 
ಸೂತ್ರದಿಂದ "ಅಮ್‌' ಎಂಬುದು ಸರ್ವಾದೇಶವಾಗಿ ಬಂದಿದೆ. ಜ್ಞಾನ--ಅಮ್‌ 
ಎಂದಿದ್ದಾಗ, “ಅಮಿ ಪೂರ್ವಃ” ಎಂಬ ಸೂತ್ರದಿಂದ, ಪೂರ್ವರೂಪವಾಗಿ ಜ್ಞಾನಮ್‌ 
ಎಂಬ ರೂಪವು ಸಿದ್ಧವಾಗಿದೆ. 

(ಶೀ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 236. ನಪುಂಸಕಾಚ್ಛ (7.1.1) 

ವೃತ್ತಿಃ-ಕ್ಷೀಬಾತ್‌ ಔಜಃ ಶೀ ಸ್ಯಾತ್‌। ಭಸಂಜ್ಞಾಯಾಮ್‌। 

ಪ. ಛೇ. - ನಪುಂಸಕಾತ್‌, ಚ। 

ಅ. ವ್ಯ. - “ಔಜ ಆಪಃ” ಎಂಬ ಸೂತ್ರದಿಂದ "ಔಜಃ' ಎಂಬ ಪದವೂ “ಜಶಃ 


ಷಡ್ಲಿಣ್ಸ್‌ ಪ್ರಕರಣಮ್‌ (ಅ.ನ.) 239 


ಶೀ” ಎಂಬ ಸೂತ್ರದಿಂದ "ಶೀ” ಎಂಬುದು ಅನುವೃತ್ತವಾಗುತ್ತದೆ. 
ಅರ್ಥ- ನಪುಂಸಕ ಲಿಜ್ಗ ಶಬ್ದದ ಅಜ್ಲದನಂತರ "ಔ' ಪ್ರತ್ಯಯಕ್ಕೆ "ಶೀ ಆದೇಶವು 
ಬರುತ್ತದೆ. ಇದು ಕೇವಲ ನಪುಂಸಕ ಲಿಜ್ಗ ಶಬ್ದಗಳಿಗೆ ಮಾತ್ರ ಅನ್ವಯಿಸುತ್ತದೆ. 


(ಇ-ವರ್ಣ, ಅ-ವರ್ಣಗಳಗೆ ಲೋಪವನ್ನು ಹೇಳುವ ಸೂತ್ರ) 


ಸೂತ್ರ- 237. ಯಸ್ಯೇತಿ ಚ (6.4.24) 

ವೃತ್ತಿಃ-ಈಕಾರೇ ತದ್ದಿತೇ ಚ ಪರೇ ಭಸ್ಯ ಇ-ವರ್ಣ-ಅವರ್ಣಯೋಃ ಲೋಪಃ 
ಇತಿ ಅಲ್ಲೋಪೇ ಪ್ರಾಪ್ತೇ 

ವಾ। ಔಜಃ ಶ್ಯಾಂ ಪ್ರತಿಷೇಧ: ಜ್ಞಾನೇ। 

ಪ. ಛೇ. - ಯಸ್ಯ, ಈತಿ, ಚ 

ಅ. ವೃ. - “ನಸ್ತದ್ಧಿತೇ? ಎಂಬ ಸೂತ್ರದಿಂದ, “ತದ್ಧಿತೇ' ಎಂಬ ಪದವೂ, 
“ಅಲ್ಲೋಪೋತನಃ” ಎಂಬ ಸೂತ್ರದಿಂದ, "ಲೋಪಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. “ಭಸ್ಕ' ಎಂಬುದು ಅಧಿಕೃತವಾಗಿದೆ. 

ಅರ್ಥ- "ಈ'ಕಾರ ಮತ್ತು ತದ್ಧಿತ ಪ್ರತ್ಯಯವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ 
“ಭ'ಸ೦ಜ್ಞಕ “ಇ' ವರ್ಣ ಮತ್ತು "ಅ' ವರ್ಣಗಳಿಗೆ ಲೋಪವು ಬರುತ್ತದೆ. 

ಸೂಚನೆ:- “ನಪುಂಸಕಾಚ್ಚ” ಎಂಬ ಸೂತ್ರದಿಂದ, "ಔ' ಪ್ರತ್ಯಯಕ್ಕೆ ಬಂದಿರುವ 
"ಈ'(ಶೀ) ಕಾರವು ಪರದಲ್ಲಿರುವಾಗ, ಪೂರ್ವದಲ್ಲಿರುವ "ಅ' ಕಾರಕ್ಕೆ ಲೋಪವು 
ಬರುತ್ತಿತ್ತು. ಇದನ್ನು ತಡೆಯುವದಕ್ಕಾಗಿ ಮೇಲಿನ ವಾರ್ತಿಕ (ಔಜಃ ಶ್ಯಾಂ ಪ್ರತಿಷೇಧಃವು 
ಪ್ರವೃತ್ತವಾಗಿದೆ. ಈ ಸ೦ದರ್ಭದಲ್ಲಿ, ಸರ್ವನಾಮಸ್ಥಾನವಲ್ಲದ ಅಜಾದಿಗಳಾದ ಸ್ವಾದಿ 
ಪ್ರತ್ಯಯಗಳು ಪರದಲ್ಲಿದ್ದಾಗ, “ಯಚಿ ಭಮ್‌ ” ಎಂಬ ಸೂತ್ರದಿಂದ "“ಭ' ಸಂಜ್ಞೆಯು 
ಬರುತ್ತದೆ ಎಂಬುದನ್ನು ಗಮನಿಸಬೇಕು. 

ವಾ। ಔಜಃ ಶ್ಯಾಂ ಪ್ರತಿಷೇಧಃ। 

“ಔಜ್‌' ಪ್ರತ್ಯಯದ ಸ್ಥಾನದಲ್ಲಿ, ಬರುವ "ಈ' (ಶೀ) ಪರದಲ್ಲಿರುವಾಗ, ಪ್ರಕೃತ 
ಸೂತ್ರವಾದ “ಯಸ್ಯೇತಿ ಚ “(6.4.248) ಎಂಬುದರ ನಿಷೇಧವನ್ನು ಮಾಡಬೇಕಾಗಿತ್ತು. 
ಅಂದರೆ ಬೇರೆ ಕಡೆಯಲ್ಲಿ “ಯಸ್ಯೇತಿ ಚ “(6.4.248) ಎಂಬ ಸೂತ್ರವು ಲೋಪವನ್ನು 
ವಿಧಾನ ಮಾಡುತ್ತದೆ. ಆದರೆ "ಔಜ್‌' ನ ಸ್ಥಾನದಲ್ಲಿ ಆದೇಶವಾಗಿ ಬರುವ "ಈ' 
(ಶೀ) ಪರದಲ್ಲಿದ್ದಾಗ, ಲೋಪವು ಬರುವದಿಲ್ಲ. 

ಉದಾ- ಜ್ಞಾನೇ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲಿ ಜ್ಞಾನ--ಔ, 
ಮತ್ತು ಜ್ಞಾನ--ಔ (ಔಟ್‌) ಎಂದಿದ್ದಾಗ, ವೃದ್ಧಿಯು ಬರುತ್ತಿತ್ತು. ಅದನ್ನು ಬಾಧಿಸಿ 
“ನಪುಂಸಕಾಚ್ಚ” (7.111) ಎಂಬ ಸೂತ್ರವು ಪ್ರವೃತ್ತವಾಗುತ್ತದೆ. ಇಲ್ಲಿ "ಔ' ನ ಸ್ಥಾನದಲ್ಲಿ 
“ಈ (ಶೀ) ಆದೇಶವಾಗಿ ಬಂದು, ಜ್ಞಾನ--ಈ ಎ೦ದಿದ್ದಾಗ, “ಯಚಿ ಭಮ್‌” ಎಂಬ 
ಸೂತ್ರದಿಂದ ಜ್ಞಾನ ಶಬ್ದಕ್ಕೆ "ಭ' ಸಂಜ್ಞೆಯು ಬಂದು ಪ್ರಕೃತ ಸೂತ್ರವಾದ “ಯಸ್ಯೇತಿ 


240 ಲಘುಸಿದ್ಧಾಂತ ಕೌಮುದೀ 


ಚ “(6.4.248) ಎಂಬುದರಿಂದ ಜ್ಞಾನ ಶಬ್ದದಲ್ಲಿರುವ “ಅ” ಕಾರವು 
ಲೋಪವಾಗಬೇಕಿದ್ದಾಗ, ಮೇಲಿನ ವಾರ್ತಿಕ (ಔಜಃ ಶ್ಯಾಂ ಪ್ರತಿಷೇಧಃ)ದಿಂದ “ಅ' 
ಕಾರ ಲೋಪವಾಗಲಿಲ್ಲ. ಜ್ಞಾನ*ಈ ಎಂಬಲ್ಲಿ ಗುಣಸಂಧಿಯಿಂದ ಜ್ಞಾನೇ ಎಂದು 
ರೂಪವಾಗಿದೆ. ` 


(ಶಿ-ಆದೇಶವನ್ನು ವಿಧಿಸುವ ಸೂತ್ರು 
ಸೂತ್ರ- 299 ಅಶ್ಯಸೋಃ ಶಿಃ (7.1.20) 


ವೃತ್ತಿಃ-ಕ್ಷೀಬಾತ್‌ ಅನಯೋಃ ಶಿಃ ಸ್ಯಾತ್‌। 

ಪ. ಛೇ. - ಜಶ್ಶಸೋಃ ಶಿಃ। 

ಅ. ವೃ. - “ಸ್ವಮೋರ್ನಪುಂಸಕಾತ್‌” ಎಂಬ ಸೂತ್ರದಿಂದ, "ನಪುಂಸಕಾತ್‌' 
ಎ೦ಬ ಶಬ್ದವು ಅನುವೃತ್ತವಾಗುತ್ತದೆ. 

ಅರ್ಥ- ನಪುಂಸಕಲಿಜ್ಞದಲ್ಲಿ, "ಜಸ್‌' ಮತ್ತು “ಶಸ್‌' ವಿಭಕ್ತಿಗಳು ಪರದಲ್ಲಿದ್ದಾಗ, 
ಅವುಗಳಿಗೆ “ಇ' (ಶಿ) ಆದೇಶವಾಗಿ ಬರುತ್ತದೆ. 

(ಸರ್ವನಾಮ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ- 239. ಶಿ ಸರ್ವನಾಮಸ್ಥಾನಮ್‌ (1.1.42) 

ವೃತ್ತಿಃ-ಶಿ ಇತಿ ಏತದ್‌ ಉಕ್ತಸಂಜ್ನಂ ಸ್ಯಾತ್‌। 

ಅರ್ಥ- "ಶಿ' ಎಂಬ ಈ ಆದೇಶವು ಸರ್ವನಾಮಸ್ಥಾನ ಸಂಜ್ಞೆಯನ್ನು ಪಡೆಯುತ್ತದೆ. 

“ಜಸ್‌' ಮತ್ತು "ಶಸ್‌' ಗಳ ಸ್ಥಾನದಲ್ಲಿ, "ಇ'(ಶಿ) ಆದೇಶವು ಬಂದು ಸರ್ವನಾಮಸ್ಥಾನ 
ಸಂಜ್ಞೆಯನ್ನು ಪಡೆಯುವದೇ ಈ ಸೂತ್ರದ ಉದ್ದೇಶ. “ಸುಡನಪುಂಸಕಸ್ಕ” ಎಂಬ 
ಸೂತ್ರದಿಂದ ನಪುಂಸಕಲಿಜ್ಞದಲ್ಲಿ, ಸರ್ವನಾಮಸ್ಥಾನ ಸಜ್ಜೆಯು ಪ್ರಾಪ್ತವಾಗುತ್ತಿರಲಿಲ್ಲ. 
ಹಾಗೆಯೇ “ಶಸ್‌' ಗೆ ಬೇರೆಕಡೆಯಲ್ಲಿಯೂ ಸರ್ವನಾಮಸ್ಥಾನ ಸಂಜ್ಞೆಯು ಬರುತ್ತಿರಲಿಲ್ಲ. 
ಆದರೆ ನಪುಂಸಕಲಿಜ್ಗದಲ್ಲಿ "ಜಸ್‌' ಮತ್ತು "ಶಸ್‌' ಗಳಿಗೆ ಇಲ್ಲಿ ಅಪ್ರಾಪ್ತವಾದ ಈ 
ಸಂಜ್ಞೆಯು ಈ ಸೂತ್ರದಿಂದ ಮಾಡಲಾಗಿದೆ. ಇದರ ಪರಿಣಾಮವನ್ನು ಮುಂದೆ 
ನೋಡಬಹುದು. 

(ನುಮ್‌- ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- 24೦. ನಪುಂಸಕಸ್ಯ ರುಲಚಃ (7.1.72) 

ವೃತ್ತಿಃ-ರುಲನ್ತಸ್ಯ ಅಜನ್ತತಸ್ಯ ಚ ಕ್ಷೀಬಸ್ಯ ನುಮ್‌ ಸ್ಯಾತ್‌ ಸರ್ವನಾಮಸ್ಥಾನೇ। 

ಅ. ವೃ. - “ಇದಿತೋ ನುಮ್‌ ಧಾತೋ” ಎಂಬ ಸೂತ್ರದಿಂದ "ನುಮ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. ಮತ್ತು "ಉಗಿದಚಾಂ ಸರ್ವನಾಮಸ್ಥಾನೇ ಚಾಂಧಾತೋಃ?” 
ಎಂಬ ಸೂತ್ರದಿಂದ “ಸರ್ವನಾಮಸ್ಥಾನೇ' ಎ೦ಬಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸರ್ವನಾಮಸ್ಥಾನವು ಪರದಲ್ಲಿರುವಾಗ, ನಪುಂಸಕಲಿಜ್ಗದಲ್ಲಿ ಇರುವ 


ಹಡ್ಗಿಚ್ಗ್‌ ಪ್ರಕರಣಮ್‌ (ಅ.ನ.) 241 
"ರುಲನ್ನ' ಮತ್ತು "ಅಜನ್ನ' ಶಬ್ದಗಳಿಗೆ "ನುಮ್‌' ಆಗಮವು ಬರುತ್ತದೆ. 
(ಮಿತ್‌-ಆಗಮವನ್ನು ವಿಧಿಸುವ ಪರಿಭಾಷಾ ಸೂತ್ರ) 

ಸೂತ್ರ- 241. ಮಿದಚೋಂಂತ್ಯಾತ್‌ ಪರಃ (11.47) 

ವೃತ್ತಿಃ-ಅಚಾಂ ಮಧ್ಯೇ ಯಃ ಅಂತ್ಯಃ ತಸ್ಮಾತ್ರರಃ ತಸ್ಕೆ ವ ಅಂತಾವಯವಃ 
ಮಿತ್‌ ಸ್ಯಾತ್‌! ಉಪಧಾ ದೀರ್ಫಃ ಜ್ಞಾನಾನಿ। ಪುನಃ ತದ್ವತ್‌। ಶೇಷಂ ಪುಂವತ್‌। 
ಏವಂ ಧನ-ವನ-ಫಲಾದಯಃ। 

ಪ. ಛೇ. - ಮಿತ್‌, ಅಚಃ, ಅನ್ತಾ ತ್‌. ಪರಃ 

ಅರ್ಥ- “ಅಚ್‌' ಗಳಲ್ಲಿ ಯಾವ ಒಂದು "ಅಚ್‌' ಅನ್ತ ವಾಗಿರುವುದೋ ಅದರ 
ಪರದಲ್ಲಿಯೇ ಅನ್ತಾವಯವಾಗಿ "ಮಿತ್‌' ಆಗಮವು ಬರುವದು. 

ಸೂಚನೆ: - ಒಂದು ಶಬ್ದಸಮೂಹದಲ್ಲಿ, ಹಲವು ಸ್ವರಗಳಿರಬಹುದು. ಅವುಗಳಲ್ಲಿ 
ಕೊನೆಯ ಸ್ವರವು ಯಾವದಿದೆಯೋ ಅದರಪರದಲ್ಲಿ "ಮಿತ್‌' ಆದ ಆಗಮವು 
ಅನ್ತ್ಯಾವಯವವಾಗಿ ಬರುವದು. "ಮಿತ್‌' ಆಗಮವು ಯಾವಶಬ್ದಕ್ಕೆ ಬರುತ್ತದೆಯೋ 
ಆ ಶಬ್ದವು "ಅ'ಕಾರಾನ್ರವಾಗಿ ಇರಬೇಕೆಂದಿಲ್ಲ. ಕೊನೆಯ "ಅಚ್‌' ನ ನಂತರ "ಹಲ್‌' 
ವರ್ಣವಿದ್ದರೂ, ಆ ಹಲ್‌ ವರ್ಣದ ಪೂರ್ವದಲ್ಲಿರುವ ಕೊನೆಯ “ಅಚ್‌' ನ ನಂತರ 
ಆ ಅಚ್‌ ಗೆ ಅನ್ನ್ಯಾವಯವವಾಗಿ ಬರುತ್ತದೆ. ("ಮಿತ್‌', ನಲ್ಲಿ "ಮ್‌' ಕಾರ ಮಾತ್ರ 
ಉಳಿಯುತ್ತದೆ). ಶಿ 

ಉದಾ- ಜ್ಞಾನಾನಿ (2) - ಪ್ರಥಮಾ ಮತ್ತು ದ್ವಿತಿಯಾ ವಿಭಕ್ತಿ ಬಹುಚನಗಳಲ್ಲಿ, 
ಜ್ಞಾನ--ಅಸ್‌(ಜಸ್‌) ಮತ್ತು ಜ್ಞಾನ ಅಸ್‌(ಶಸ್‌) ಎಂದಿದ್ದಾಗ, "ಅಸ್‌' ನ ಸ್ಥಾನದಲ್ಲಿ 
“ಜಶ್ಮಸೋಃ ಶ್ರಿಃ” (7.1.20) ಎಂಬ ಸೂತ್ರದಿಂದ, ಇ (ಶಿ) ಆದೇಶವು ಬರುತ್ತದೆ. 
ಜ್ಞಾನ--ಇ(ಶಿ) ಎಂದಿದ್ದಾಗ “ಶಿ ಸರ್ವನಾಮಸ್ಥಾನಮ್‌” (1.1.42) ಎ೦ಬ ಸೂತ್ರದಿಂದ, 
“ಇ'ಕಾರಕ್ಕೆ ಸರ್ವನಾಮಸ್ಥಾನ ಸಂಜ್ಞೆಯು ಬರುತ್ತದೆ. ಆಗ “ನಪುಂಸಕಸ್ಯ ರುಲಚಃ” 
(7.1.72) ಎಂಬ ಸೂತ್ರವು ಪ್ರವೃತ್ತವಾಗಿ, ಜ್ಞಾನ ಎಂಬಲ್ಲಿರುವ "ನ್‌'ಕಾರೋತ್ತರ 
ಅಂತ್ಯ "ಅ' ಕಾರದ ಪರದಲ್ಲಿ ಅದಕ್ಕೆ ಅನ್ನಾಾವಯವವಾಗಿ “ನುಮ್‌' ಆಗಮವು 
ಬರುತ್ತದೆ. "ನುಮ್‌'ನಲ್ಲಿ "ನ್‌' ಮಾತ್ರ ಉಳಿಯುತ್ತದೆ. ಜ್ಞಾನ--ನ್‌.-ಇ ಎಂದಿದ್ದಾಗ, 
“ಅಲೋತನ್ತಾ ಕ್‌ ಪೂರ್ವ ಉಪಧಾ” ಎಂಬ ಸೂತ್ರದಿಂದ, “ನ್‌' ಕಾರೋತ್ತರವರ್ತಿ 
“ಅ' ಕಾರಕ್ಕೆ ಉಪಧಾ ಸಂಜ್ಞೆಯು ಬಂದು “ಸರ್ವನಾಮಸ್ಥಾನೇ ಚಾಸಮ್ಮುದ್ಧೌ” 
ಎ೦ಬ ಸೂತ್ರದಿಂದ, ಉಪಧಾ ದೀರ್ಫವಾಗಿ ಜ್ಞಾನಾನ್‌--ಇ-ಜ್ಞಾನಾನಿ ಎಂದಾಗುತ್ತದೆ. 

ಸೂಚನೆ: - ಇದೇ ರೀತಿಯಲ್ಲಿ, ಪ್ರಥಮೈಕವಚನ, ದ್ವಿತೀಯೈಕವಚನದಲ್ಲಿಯೂ, 
“ಸು? ಮತ್ತು “ಅಮ್‌' ಪ್ರತ್ಯಯಗಳನ್ನು ಸೇರಿಸಿದಾಗ, ಅತೋಇ*ಮ್‌ (7.1.24) ಎಂಬ 
ಸೂತ್ರದಿಂದ, ಒಂದೇ ತರಹದ ರೂಪಗಳು (ಜ್ಞಾನಮ್‌, ಜ್ಞಾನಮ್‌) ಸಿದ್ಧವಾಗುತ್ತವೆ. 
ಇದೇ ರೀತಿಯಲ್ಲಿ "ಅ'ಕಾರಾಂತವಾದ ನಪುಂಸಕಲಿಜ್ಗ್ಲ- ಶಬ್ದಗಳಿಗೆ, ಮೂರೂ 
ವಚನಗಳಲ್ಲೂ ಒಂದೇ ತರಹವಾಗಿ ಇರುತ್ತವೆ. "ಅ'ಕಾರಾ೦ತವಲ್ಲದ, ಬೇರೆ ನಪುಂಸಕಲಿಜ್ಗ 


262 ಲಘುಸಿದ್ದಾಂತ ಕೌಮುದೀ 


ಶಬ್ದಗಳಿಗೆ ಬೇರೆ ಪ್ರಕ್ರಿಯೆಗಳಿಂದ, ಪ್ರಥಮಾ ಮತ್ತು ದ್ವಿತಿಯಾ ವಿಭಕ್ತಿಗಳ ಎಲ್ಲ 
ವಚನಗಳಿಗೂ ಸಮಾನವಾದ, ರೂಪಗಳೇ ಬರುತ್ತವೆ. ಇದೇ ರೀತಿಯಲ್ಲಿ, ಉಳಿದ 
ವಿಭಕ್ತಿಗಳಲ್ಲೂ "ಅ'ಕಾರಾಂತ ಪುಲ್ಲಿಜ್ನ ಶಬ್ದಗಳಿಗೆ ಬರುವ ರೂಪಗಳೇ ಬರುತ್ತವೆ. 


(ಅ-ಕಾರಾಂತ ನಪುಂಸಕಅಂಗ "ಹ್ಞಾನ' ಶಬ್ದದ ರೂಪಗಳು). 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಜ್ಞಾನಮ್‌ ಜ್ಞಾನೇ ಜ್ಞಾನಾನಿ 
ದ್ವಿತೀಯ ಜ್ಞಾನಮ್‌ ಜ್ಞಾನೇ ಜ್ಞಾನಾನಿ 
ತೃತೀಯ ಜ್ಞಾನೇನ ಜ್ಞಾನಾಭ್ಯಾಮ್‌ ಜ್ಞಾನೈಃ 
ಚತುರ್ಥೀ ಜ್ಞಾನಾಯ ಜ್ಞಾನಾಭ್ಯಾಮ್‌ ಜ್ಞಾನೇಭ್ಯಃ 
ಪಳ್ಬುಮೀ ಜ್ಞಾನಾತ್‌ ಜ್ಞಾನಾಭ್ಯಾಮ್‌ ಜ್ಞಾನೇಭ್ಯಃ 
ಷಷ್ಠೀ ಜ್ಞಾನಸ್ಯ ಜ್ಞಾನಯೋಃ ಜ್ಞಾನಾನಾಮ್‌ 
ಸಪ್ತಮೀ ಜ್ಮನಯೋಃ ಜ್ಞಾನೇಷು 
ಸಂಬೋಧನ ಹೇ ಜ್ಞಾನ! ಹೇ ಜ್ಞಾನೇ! ಹೇ ಜ್ಞಾನಾನಿ! 


(ಅದ್‌ಡ್‌ ಅದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 242. ಅದ್‌ಡ್‌ಡತರಾದಿಭ್ಯಃ ಪಣ್ಣುಭ್ಯಃ (7.1.25) 

ವೃತ್ತಿಃ-ಏಭ್ಯಃ ಕ್ಷೀಬೇಭ್ಯಃ ಸ್ವಮೋಃ ಅದ್‌ಡ್‌ ಆದೇಶಃ ಸ್ಯಾತ್‌। 

ಪ. ಛೇ. - ಅದ್‌ಡ್‌, ಡತರಾದಿಭ್ಯಃ, ಪಣ್ಣುಭ್ಯಃ। 

ಅ. ವೃ. - “ಸ್ವಮೋರ್ನಪುಂಸಕಾತ್‌” ಎಂಬ ಸೂತ್ರದಿಂದ, ವಚನ 
ವಿಪರಿಣಾಮಗೊಳಿಸಿ, “ನಪುಂಸಕೇಭ್ಯಃ' ಎಂಬ ಪದವು, ಮತ್ತು “ಸ್ವಮೋಃ' ಎಂಬ 
ಪದವೂ ಅನುವೃತ್ತವಾಗಿವೆ. 

ಅರ್ಥ-ಡತರ, ಡತಮ, ಅನ್ಯ, ಅನ್ಯತರ, ಇತರ ಈ ಐದು ಪ್ರತ್ಯಯಾನ್ತ ನಪುಂಸಕ 
ಶಬ್ದಗಳ ಪರದಲ್ಲಿ "ಸು' ಮತ್ತು "ಅಮ್‌' ಪ್ರತ್ಯಯಗಳ ಸ್ಥಾನದಲ್ಲಿ, ಅದ್‌ಡ್‌ ಆದೇಶವು 
ಬರುತ್ತದೆ. 

ಸೂಚನೆ: ಡತರ, ಡತಮ ಮೊದಲಾದವು ಪ್ರತ್ಯಯಗಳಾದ್ದರಿಂದ ಪ್ರತ್ಯಯಾಂತ 
ಶಬ್ದಗಳನ್ನು ಇಲ್ಲಿ ಗ್ರಹಿಸಬೇಕು. ಅದ್‌ಡ್‌ನಲ್ಲಿ “ಡ' ಕಾರವು ಇತ್ತಾಗಿದೆ. ಆದ್ದರಿಂದ 
"ಟೇ" ಎಂಬ ಸೂತ್ರದಿಂದ "ಟಿ'ಗೆ ಲೋಪವು ಬರುತ್ತದೆ. 

(ಆಗೆ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- 243. ಟಃ (6.4.143) 
ವೃತಿಃ-ಡಿತಿ ಭಸ್ಯ ಟೆ ಲೋಪಃ। ಕತರತ್‌, ಕತರದ್‌।ಕತರೆ!ಕತರಾಣಿ।ಹೇ ಕತರತ್‌! 


ಶೇಷಂ ಪುಂವತ್‌। ಏವಂ ಕತರತ್‌।ಇತರತ್‌।ಅನ್ಯತ್‌!ಅನ್ಯತರತ್‌। ಅನ್ಯತಮಸ್ಯ ತು 
ಅನ್ಯತಮ ಇತ್ಯೇವ 


ಷಡ್ಲಿಣ್ಣಿ ಪ್ರಕರಣಮ್‌ (ಅ.ನ.) 243 


ವಾ॥ ಏಕತರಾತ್‌ ಪ್ರತಿಷೇಧೋ ವಕ್ತವ್ಯಃ ಏಕತರಮ್‌। 

ಅ. ವ್ಯ, - "ಟಿ ವಿಂಶತೇರ್ಡಿತಿ' ಎಂಬ ಸೂತ್ರದಿಂದ “ಡಿತಿ' ಎಂಬ ಪದವು 
“"ಅಲ್ಲೋಪೋಇನ:' ಎಂಬ ಸೂತ್ರದಿಂದ "ಲೋಪ:' ಎಂಬ ಪದವು ಅನುವೃತ್ತವಾಗುತ್ತವೆ. 
“ಭಸ್ಕ' ಎಂಬುದು ಇಲ್ಲಿ ಅಧಿಕಾರ ಸೂತ್ರವಾಗಿದೆ. 

ಅರ್ಥ- “ಡಿತ್‌' ಪರದಲ್ಲಿ ಇದ್ದಾಗ “ಭ'ಸ ಸಂಜ್ಞೆಯುಳ್ಳ ಅಂಗದ ಟಿಗೆ ಲೋಪವು 
ಬರುತ್ತದೆ. 

ಕಿಮ್‌ ಶಬದ್ದ ಮೇಲೆ “ಡತರ' ಪ್ರತ್ಯಯ ಬಂದು "ಕತರ' ಎಂದಾಗಿದೆ. 

ಉದಾ:- ಕತರತ್‌, ಕತರದ್‌ - ಪ್ರಥಮಾವಿಭಕ್ತಿ ಏಕವಚನದಲ್ಲಿ, ಇದಕ್ಕೆ "ಸು' 
ಪ್ರತ್ಯಯವನ್ನು ಸೇರಿಸಿ ಕತರ4ಸ್‌ (ಸು) ಎಂದಿದ್ದಾಗ, ಅದಕ್ಕೆ “ಅತೋ*ಮ್‌?” 
(7.1.24) ಎಂಬ ಸೂತ್ರದಿಂದ ಅಮಾದೇಶವು ಬರಬೇಕಿದ್ದಾಗ, ಅದನ್ನು ಬಾಧಿಸಿ 
“ಅದ್‌ಡ್‌ಡತರಾದಿಭ್ಯಃ ಪಣ್ಣುಭ್ಯಃ” (7.1.25) ಎಂಬ ಸೂತ್ರದಿಂದ ಅದ್‌ಡ್‌ (ಅದ್‌) 
ಆದೇಶವು ಬಂದು ಕತರ ಅದ್‌ ಎಂದಾಗುತ್ತದೆ. ಕತರ ಎಂಬಲ್ಲಿರುವ ರೇಫೋತ್ತರ 
“ಅ'ಕಾರಕ್ಕೆ "ಟಿ' ಸಂಜ್ಞೆ ಬಂದು ಅದಕ್ಕೆ “ಟೇ:” ಎಂಬ ಸೂತ್ರದಿಂದ ಲೋಪವು 
ಬಂದು ಕತರ್‌--ಅದ್‌- ಕತರದ್‌ ಎಂದಾಗುತ್ತದೆ. ಅವಸಾನವು ಪರದಲ್ಲಿದ್ದಾಗ 
“ವಾವಸಾನೇ” ಎಂಬ ಸೂತ್ರದಿಂದ “ದ'ಕಾರದ ಸ್ಥಾನದಲ್ಲಿ ವೈಕಲ್ಲಿಕವಾಗಿ ಚರ್ತ್ವವು 
ಬಂದು ಕತರತ್‌ ಎಂದಾಗುತ್ತದೆ. ಚರ್ತ್ವ ಬಾರದ ಪಕ್ಷದಲ್ಲಿ ಕತರದ್‌ ಎಂದಿರುತ್ತದೆ. 

ಉದಾ- ಕತರಮ್‌ - ದ್ವಿತಿಯಾ ವಿಭಕ್ತಿ ಏಕವಚನದಲ್ಲಿಯೂ ಕತರ4ಅಮ್‌ 
ಎಂದಿದ್ದಾಗ, ಮೇಲಿನಂತೆಯೇ ಕತರಮ್‌ ಎಂದು ರೂಪವು ಆಗುತ್ತದೆ. 

ಉದಾ- ಕತರೇ - ಪ್ರಥಮಾ ಮತ್ತು ದ್ವಿತೀಯಾ ದ್ವಿವಚನಗಳಲಿ ಕತರ-ಔ' 

ಮತ್ತು ಕತರ ಔ(ಔಟ್‌) ಎಂದಿದ್ದಾಗ, ವೃದ್ಧಿ" ಬರಬೇಕಾಗಿತ್ತು ಅದನ್ನು ಬಾಧಿಸಿ 
“ನಪುಂಸಕಾಚ್ಚ” (7.111) ಎಂಬ “ಸೂತ್ರದಿರದ ಟ್ಟ ಪ್ರತ್ಯಯದ ಸ್ಥಾನದಲ್ಲಿ "ಈ 
(ಶೀ) ಆದೇಶವು ಬಂದು ಕತರ--ಈ ಎಂದಿದ್ದಾಗ “ಯಚೆ ಭಮ್‌' ಎಂಬ "ಸೂತ್ರದಿಂದ 
ಪೂರ್ವ ಅಂಗಕ್ಕೆ “ಭ'ಸ ೦ಜ್ಞೆಯು ಬಂದು 'ಯಸ್ಯೇತಿ ಚ” ಎಂಬ ಸೂತ್ರದಿಂದ 
ರೇಘೋತ್ತರದಲ್ಲಿರುವ "ಅ 'ಕಾರಕ್ಕೆ ಲೋಪವು ಪ್ರಾಪ್ತವಾದಾಗ "ಔಜಃ ಶ್ಯಾಂ ಪ್ರತಿಷೆಢೋ 
ವಾಚ್ಯ” ಎಂಬ ವಾರ್ತಿಕದಿಂದ. ನಿಷೇಧವು ಬಂದು ಕತರ--ಈ ಎಂದಿದ್ದಾಗ, ಗುಣ 
ಬಂದು “ಕತರೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಕತರಾಣಿ - ಕತರ ಶಬ್ದದ ಪ್ರಥಮಾ ಮತ್ತು ದ್ವಿತೀಯಾ ಬಹುವಜನಗಳಲ್ಲ 
ಕ್ರಮವಾಗಿ ಕತರ4ಅಸ್‌(ಜಸ್‌) ಮತ್ತು ಕತರ4ಅಸ್‌(ಶಸ್‌್‌ ಎಂದಿದ್ದಾಗ, "ಅಸ್‌' ಗಳ 
ಸ್ಥಾನದಲ್ಲಿ“ಜಶ್ಶಸೋಃ ಶಿ” (7.1. 20) ಎಂಬ ಸೂತ್ರದಿಂದ ಇ(ಶಿ) ಆಡೇಶವು ಬಂದು 
ಕತರ--ಇ ಎಂದಾಗುತ್ತದೆ. “ಶಿ ಸ ಸರ್ವನಾಮಸ್ಥಾನಮ್‌” (1.1.42) ಎ೦ಬ ಸೂತ್ರದಿಂದ 
ಸರ್ವನಾಮಸ್ಥಾನ ಸಂಜ್ಞೆಯು ಬಂದು. “ನಪುಂಸಕಸ್ಕ ರುಲಚಃ” (7.172) ಎಂಬ 
ಸೂತ್ರದಿಂದ ನುಮಾಗಮ(ನ್‌) ಬಂದು ಅದು ಮಿತ್‌ ಆಗಿರುವುದರಿಂದ ರೇಫ 


244 ಲಘುಸಿದ್ಧಾಂತ ಕೌಮುದೀ 


ಪರದಲ್ಲಿರುವ ಅಂತ್ಯ ಅಕಾರದ ನಂತರ ಬಂದು, ಕತರ-ನ್‌-ಇ ಎಂದಾಗುತ್ತದೆ. 
ಕತರ4ನ್‌ ಎಂಬಲ್ಲಿ ಅಂತ್ಯ ವರ್ಣವಾದ "ನ್‌' ಕಾರಕ್ಕೆ ಪೂರ್ವದಲ್ಲಿ 
ರೇಘೋತ್ತರವರ್ತಿಯಾದ "ಅ'ಕಾರವು ಉಪಧಾ ಸಂಜ್ಞೆಯನ್ನು ಹೊಂದುತ್ತದೆ. ಮತ್ತು 
“ಸರ್ವನಾಮಸ್ಥಾನೇ ಚಾಸಮ್ಬುದ್ದೌ' ಎಂಬ ಸೂತ್ರದಿಂದ ಉಪಧಾ "ಅ'ಕಾರಕ್ಕೆ ದೀರ್ಫ 
ಬಂದು ಕತರಾನ್‌*ಇ- ಕತರಾನಿ ಎಂದಾಗುತ್ತದೆ. ರೇಫದ ಪರದಲ್ಲಿರುವ "ನ್‌'ಕಾರಕ್ಕೆ 
ಣತ್ವ ಬಂದು ಕತರಾಣಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ - ಹೇ ಕತರತ್‌, ಮತ್ತು ಹೇ ಕತರದ್‌- ಸಂಬೋಧನ ಪ್ರಥಮಾ 
ವಿಭಕ್ತಿಯಲ್ಲಿ ಹೇ ಕತರ4ಸ್‌(ಸು) ಎಂದಿದ್ದಾಗ, "ಅದ್‌ಡ್‌(ಅದ್‌)' ಆದೇಶ ಬಂದು, 
ಹಿಂದಿನಂತೆಯೇ ಹೇ ಕತರತ್‌, ಮತ್ತು ಹೇ ಕತರದ್‌ ಎಂದು ಎರಡು ರೂಪಗಳಾಗುತ್ತವೆ. 

ಸೂಚನೆ:- ಉಳಿದ ರೂಪಗಳು ಪುಲ್ಲಿಜ್ನ ಶಬ್ದ "ಸರ್ವ'ದಂತೆ ಇರುತ್ತವೆ. 


“ಕತರ' ಶಬ್ದದ ರೂಪಗಳು 


ವಿಭಕ್ತಿಗಳು ಎಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಕತರತ್‌, ಕತರದ್‌ ಕತರೇ ಕತರಾಣಿ 
ದ್ವಿತೀಯ ಕತರತ್‌, ಕತರದ್‌ ಕತರೇ ಕತರಾಣಿ 
ತೃತೀಯ ಕತರೇಣ ಕತರಾಭ್ಯಾಮ್‌ ಕತರ್ಗೆಃ 
ಚತುರ್ಥೀ ಕತರಸ್ಮೈ ಕತರಾಭ್ಯಾಮ್‌ ಕತರೇಭ್ಯಃ 
ಪಠ್ಣುಮೀ ಕತರಸ್ಮಾತ್‌ ಕತರಾಭ್ಯಾಮ್‌ ಕತರೇಭ್ಯಃ 
ಷಷ್ಠೀ ಕತರಸ್ಯ ಕತರಯೋಃ ಕತರೇಷಾಮ್‌ 
ಸಪ್ತಮೀ ಕತರಸ್ಮಿನ್‌ ಕತರಯೋಃ ಕತರೇಷು 
ಸಂಬೋಧನ ಹೇ ಕತರತ್‌, ಹೇ ಕತರೇ ಹೇ ಕತರಾಣಿ: 
ಹೇ ಕತರದ್‌ 


ಸೂಚನೆ 1- ಇದೇ ತರಹ ಕತಮ, ಅನ್ಯ, ಅನ್ಯತರ, ಇತರ, ಮೊದಲಾದ 
ಶಬ್ದಗಳು ರೂಪಗಳನ್ನು ತಾಳುತ್ತವೆ. 


ಸೂಚನೆ 2.- "ಅನ್ಯತಮ' ಶಬ್ದವು ಡತರಾದಿ ಐದು ಶಬ್ದಗಳಲ್ಲಿ ಬರುವದಿಲ್ಲ. 
ಅದುದರಿಂದ "ಅದ್‌ಡ್‌' ಆದೇಶವು ಬರುವದಿಲ್ಲ. ಹೀಗಾಗಿ "ಅನ್ಯತಮಮ್‌' ಎಂದೇ 
ರೂಪವಾಗುತ್ತದೆ. 

ವಾರ್ತಿಕ- “ಏಕತರಾತ್‌ ಪ್ರತಿಷೇಧೋ ವಕ್ಷವ್ಯಃ” 

ಈ ವಾರ್ತಿಕದ ಪ್ರಕಾರ ಏಕತರ ಶಬ್ದದನ೦ತರ "ಸು' ಮತ್ತು "ಅಮ್‌' 
ಪ್ರತ್ಯಯಗಳಿದ್ದರೆ, ಅವುಗಳಿಗೆ "ಅದ್‌ಡ್‌' ಆದೇಶವು ಬರುವದಿಲ್ಲ ಎಂದರ್ಥ. “ಡತರ' 
ಪ್ರತ್ಯಯಾಂತವಾಗಿರೋಣದ್ದರಿಂದ “ಏಕತರ' ಶಬ್ದಕ್ಕೂ “ಅದ್‌ಡ್‌' ಆದೇಶವು ಬರುತ್ತಿತ್ತು. 
ಈ ವಾರ್ತಿಕವು ಅದನ್ನು ನಿಷೇಧ ಮಾಡಿದೆ. ಆಗ "ಸು' ಮತ್ತು "ಔ' ಪ್ರತ್ಯಯಗಳು 


ಷಡ್ಲಿಣ್ಸ್‌ ಪ್ರಕರಣಮ್‌ (ಅ.ನ.) 245 


ಪರದಲ್ಲಿದ್ದಾಗ "ಏಕತರಮ್‌' ಎಂದೇ ರೂಪಗಳನ್ನು ತಾಳುತ್ತವೆ. ಉಳಿದ ರೂಪಗಳು 
"ಕತರ' ಶಬ್ದದ ರೂಪಗಳಂತೆಯೇ ಇರುತ್ತವೆ. 
(ಹ್ರಸ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ- 244. ಕ್ರಸ್ಟೋ ನಫುಂಸಕೇ ಪ್ರಾತಿಪದಿಕಸ್ಯ (1.2.47) 

ವೃತ್ತಿಃ-ಅಜಂತಸ್ಯ ಇತ್ಯೇವ। ಶ್ರೀಪಮ್‌। ಜ್ಞಾನವತ್‌। ...... (ದ್ವೇ-2ತ್ರೀಣಿ-2/] 

ಅರ್ಥ-ನಪುಂಸಕ ಲಿಜ್ಗದಲ್ಲಿ ಅಜನ್ತ ಪ್ರಾತಿಪದಿಕಕ್ಕೇನೇ ಹ್ರಸ್ಟವು ಬರುತ್ತದೆ. 

ಸೂಚನೆ: ಎಲ್ಲೆಲ್ಲಿ ಹಸ್ವ-ದೀರ್ಫ್ಥ-ಪ್ಲುತ ಶಬ್ದಗಳಿಂದ ಅವು ವಿಧಿಸಲ್ಪಡುತ್ತವೆಯೋ 
ಆಲ್ಲಿ “ಅಚಶ್ಚ' ಎಂಬ ಪರಿಭಾಷೆಯಿಂದ "ಅಚಃ' ಎಂಬ ಪದವನ್ನು ಸೇರಿಸಿಕೊಳ್ಳಬೇಕು. 
ಇಲ್ಲೂ "ಹ್ರಸ್ವ' ಎಂಬ ಪದವು ಬಂದಿರೋಣದ್ದರಿಂದ, ಅಜನ್ನಕ್ಕೇನೇ ಹ್ರಸ್ಟವು ಬರುತ್ತದೆ 
ಎಂದು ನಿಯಮ ಮಾಡಲಾಗಿದೆ. 

ಸೂಚನೆ -ಶ್ರೀಪಮ್‌ ಜ್ಞಾನವತ್‌। ಶ್ರೀಪ (ಲಕ್ಷ್ಮೀಯನ್ನು ರಕ್ಷಣೇ ಮಾಡುವಂಥ 
ವಂಶ) "ವಿಶ್ವಪಾ' ಶಬ್ದದಂತೆ ಶ್ರಿಯಂ ಪಾತಿ ಇತಿ ಶ್ರೀಪಾ. ಇದು ಶ್ರೀ ಪೂರ್ವಕ 
“ಪಾ' ಧಾತುವಾಗಿದೆ. ನಪುಂಸಕಲಿಜ್ಞದಲ್ಲಿ, “ಹ್ರಸ್ಟೋ ನಪುಂಸಕೇ ಪ್ರಾತಿಪದಿಕಸ್ಯ” 
ಎ೦ಬ ಸೂತ್ರದಿಂದ, “ಪಾ' ಶಬ್ದದ “ಆ'ಕಾರಕ್ಕೆ ಹ್ರಸ್ತವು ಬ೦ದು ಶ್ರೀಪ ಎಂದಾಗಿದೆ. 
ಇದು ಅದನ್ತವಾಗಿದೆ. ಆದ್ದರಿಂದ “ಜ್ಞಾನ' ಶಬ್ದದಂತೆ ರೂಪಗಳನ್ನು ತಾಳುತ್ತದೆ. 

ಉದಾ- ಶ್ರೀಪಂ, ಶ್ರೀಪೇ, ಶ್ರೀಪಾಣಿ ಇತ್ಯಾದಿ. 

(ಲೋಪ(ಲುಕ್‌)ವನ್ನು ಹೇಳುವ ಸೂತ್ರ) 

ಸೂತ್ರ- 245. ಸ್ವಮೋರ್ನಪುಂಸಕಾತ್‌(7.1.23) 


ವೃತ್ತಿಃ-ಲುಕ್‌ ಸ್ಯಾತ್‌ | ವಾರಿ। 


ಪ. ಛೇ. - ಸ್ವಮೋಃ ನಪುಂಸಕಾತ್‌। 


ಅ. ವೃ. - “ಷಡ್ಫ್ರೋಲುಕ್‌” ಎಂಬ ಸೂತ್ರದಿಂದ, “ಲುಕ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ನಪುಂಸಕಲಿಜ್ಲದ ಶಬ್ದದ ಪರದಲ್ಲಿರುವ, ಸು” ಮತ್ತು "ಅಮ್‌' ಪ್ರತ್ಯಯಗಳಿಗೆ 
“ಲುಕ್‌” ಬರುತ್ತದೆ. "ಲುಕ್‌' ಶಬ್ದವು ಲೋಪ ಎಂಬ ಅರ್ಥವನ್ನೇ ಕೊಡುತ್ತದೆ. 
ಆದರೆ, "ಲುಕ್‌' ಆದನ೦ತರವೂ, "ಲುಕ್‌' ಶಬ್ದದಿಂದ ಎಲ್ಲಿ ಲೋಪಮಾಡಲಾಗಿದೆಯೋ, 
ಅದನ್ನು ಆಶ್ರಯಿಸಿ ಆಗುವ ಕಾರ್ಯಗಳು ಆಗುವದಿಲ್ಲ. ಅಂದರೆ “ಲುಕ್‌' ಎಂದರೂ 
ಅದರ್ಶನವೆಂದೇ ಅರ್ಥ. ಆದರೆ ಲೋಪ ಮತ್ತು ಲುಕ್‌ ಮೊದಲಾದವುಗಳಲ್ಲಿ ಈ 
ಕೆಳಗಿನ ಅಂತರವಿದೆ. ಲೋಪವಾಗುವದಕ್ಕೆ ಮೊದಲು ಯಾವ ಕಾರ್ಯವಾಗುತ್ತಿತ್ತೋ 
ಆ ಕಾರ್ಯವು ಲೋಪವಾದಮೇಲೆಯೂ “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌” 
ಎ೦ಬ ನ್ಯಾಯದಿಂದ ಆಗುತ್ತದೆ. ಆದರೆ ಪ್ರಕೃತ "ಲುಕ್‌' ಮೊದಲಾದವುಗಳು ಆಗುವುದಕ್ಕೆ 
ಮೊದಲು, ಅಂಗ-ಸಂಬಂಧಿಯಾದ ಯಾವ ಕಾರ್ಯವಾಗುತ್ತಿತ್ತೋ, ಆ ಕಾರ್ಯವು 


246 ಲಘುಸಿದ್ಧಾ೦ತ ಕೌಮುದೀ 


ಲುಕ್‌ ಮೊದಲಾದವುಗಳು ಆದಮೇಲೆ ಆಗುವದಿಲ್ಲ. “ಪ್ರತ್ಯಯಲೋಪೇ 
ಪ್ರತ್ಯಯಲಕ್ಷಣಮ್‌" ಎಂಬುದು ಪ್ರತ್ಯಯ ಲಕ್ಷಣಕ್ಕಾಗಿ ಇರುವ ಸೂತ್ರ. ಪ್ರತ್ಯಯದ 
ಲೋಪವಾದಮೇಲೂ, ಅದನ್ನು ಲೆಕ್ಕಿಸಿ ಆಗುವ ಕಾರ್ಯವು ಆಗುವದು. ತದನಂತರ 
ಇದರ ನಿಷೇಧವನ್ನು “ನ ಲುಮತಾಜ್ಗಸ್ಯ” ಎಂಬ ಸೂತ್ರದಿಂದ ಮಾಡಲಾಗಿದೆ. ಇಲ್ಲಿ 
“ಲುಕ್‌' ಮೊದಲಾದವು ಆದಮೇಲೆ ಪೂರ್ವಸೂತ್ರದ ನಿಷೇಧವನ್ನು ಮಾಡಲಾಗಿದೆ. 
ಅಲ್ಲಿ ಸ್ಮಾನಿವದ್ಭಾವ ಬರುವದಿಲ್ಲ. ನಪುಂಸಕ ಸಾಮಾನ್ಯದಲ್ಲಿ, ಇದು ಬರುತ್ತದೆ. 

ವಾರಿ (ನೀರು) ಶಬ್ದದ ರೂಪಗಳು 

ಉದಾ- ವಾರಿ - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ ವಾರಿ4ಸು, 
ಮತ್ತು ವಾರಿ ಅಮ್‌ ಎಂದಿದ್ದಾಗ, "ಸು' ಮತ್ತು “ಅಮ್‌' ಗಳಿಗೆ "ಲುಕ್‌' (ಲೋಪ) 
ಬಂದು “ವಾರಿ” ಎಂದೇ ಉಳಿಯುತ್ತದೆ. ಇಲ್ಲಿ "ಸು' ಮತ್ತು "ಅಮ್‌' ಪ್ರತ್ಯಯಗಳು 
“ಲುಕ್‌” ಶಬ್ದದಿಂದ ಲೋಪವಾಗಿರುವದರಿಂದ ಸ್ಥಾನಿವದ್ಭಾವ ಬರುವದಿಲ್ಲ. 


(ನುಮಾಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 246. ಇಕೋಃಿ ವಿಭಕೌ (7.1.73) 
ವೃತ್ತಿಃ-ಇಗ೦ತಸ್ಯ ನುಮ್‌ ಅಚಿ ವಿಭಕ್ತೌ । ವಾರಿಣಿ। ವಾರೀಣಿ(191) ನ ಲುಮತಾ 
ಇತ್ಯಸ್ಯ ಅನಿತ್ಯತ್ವಾತ್‌ ಪಕ್ಷೇ ಸಂಬುದ್ಧಿನಿಮಿತ್ತೋ ಗುಣಃ ಹೇ ವಾರೇ!. ಹೇ ವಾರಿ॥ 
ಆಜೋನಾ, ವಾರಿಣಾ। ಫೇರ್ಜಿತಿ ಇತಿ ಗುಣೇ ಪ್ರಾಪ್ತೇ। 


ವಾ। ವೃದ್ಧ್ಯೌತ್ವತೃಜ್ವದ್ಧಾವಗುಣೇಭ್ಯೋ ನುಮ್‌ ಪೂರ್ವ ವಿಪ್ರತಿಷೇಧೇನ। 


ವಾರಿಣೇ। ವಾರಿಣಃ-2। ವಾರಿಣೋಃ-2। ನುಮಚಿರೇತಿ ನುಟ್‌। ವಾರೀಣಾಮ್‌। 
ವಾರಿಣಿ।! ಹಲಾದೌ ಹರಿವತ್‌। 

ಪ. ಛೇ.- ಇಕಃ, ಅಚಿ, ವಿಭಕೌ| 

ಅ. ವೃ. -“ನಪುಂಸಕಸ್ಯ ರುಲಚಃ” ಎಂಬ ಸೂತ್ರದಿಂದ, "ನಪುಂಸಕಸ್ಯ' ಎಂಬ 
ಪದವೂ, ಮತ್ತು “ಇದಿತೋನುಮ್ಭಾತೋಃ” ಎಂಬ ಸೂತ್ರದಿಂದ, "ನುಮ್‌' ಎಂಬ 
ಪದವು ಅನುವೃತ್ತವಾಗಿದೆ. 

ಅರ್ಥ-ಇಗಂತ ನಪುಂಸಕ ಅಜ್ಗಕ್ಕೆ ಅಜಾದಿ ವಿಭಕ್ತಿ ಪ್ರತ್ಯಯವು ಪರದಲ್ಲಿದ್ದಾಗ, 
"ನುಮ್‌'(ನ್‌) ಆಗಮವು ಬರುತ್ತದೆ. “ಮಿದಚೋಇನ್ತಾ ಸರಃ ಎಂಬ ಸೂತ್ರದಿಂದ, 
ಅನ್ತ್ಯವಾದ ಅಚ್ಚಿ (ಅಚ್‌)ನ ನಂತರ ಈ ಆಗಮವು ಬರುತ್ತದೆ. 

ಉದಾ-ವಾರಿಣೀ-ಪ್ರಥಮಾ ವಿಭಕ್ತಿ ದ್ವಿವಚದಲ್ಲಿ ವಾರಿ-ಔ ಎಂದಿದ್ದಾಗ, 
“ನಪುಂಸಕಾಚ್ಚ” ಸೂತ್ರದಿಂದ “ಈ” (ಶೀ) ಆದೇಶ ಬಂದು, ವಾರಿ ಈ(ಶೀ) ಎಂದಿದ್ದಾಗ, 
ಪ್ರಕೃತ ಸೂತ್ರವು ಪ್ರವೃತ್ತವಾಗುತ್ತದೆ. ಇಲ್ಲಿ, ವಾರಿ ಎಂಬುದು ಇಗ(ಇಕ್‌)ನ್ತ ವಾಗಿದೆ. 
ಇದರ ಪರದಲ್ಲಿ ಅಜಾದಿಯಾದ "ಔ' ಪ್ರತ್ಯಯವಿದೆ. ಆದ್ದರಿಂದ ನುಮಾಗಮ ಬಂದು 
ವಾರಿ-ನ್‌.-ಈ ಎಂದಾಗಿ, “ಅಟ್‌-ಕುಪ್ವಾಜ್‌-ನುಮ್‌ ವ್ಯವಾಯೇಃಪಿ” ಎಂಬ 
ಸೂತ್ರದಿಂದ "ನ್‌' ಕಾರಕ್ಕೆ ಣತ್ವ ಬ೦ದು ವಾರಿಣೀ ಎಂದು ರೂಪವು ಸಿದ್ಧವಾಗಿದೆ. 


ಹಡ್ಲಿಣ್ಣ್‌ ಪ್ರಕರಣಮ್‌ (ಅ.ನ.) 247 


ಸೂಚನೆ ; ದ್ವಿತಿಯಾ ವಿಭಕ್ತಿಯ ದ್ವಿವಚನದಲ್ಲಿಯೂ ಮೇಲಿನಂತೆಯೇ ಪ್ರಕ್ರಿಯೆ 
ನಡೆದು. ವಾರಿಣೀ ಎ೦ದು ರೂಪವು ಸಿದ್ಧವಾಗುತ್ತದೆ. 

ಉದಾ- ವಾರೀಣಿ - ಪ್ರಥಮಾ ಮತ್ತು ದ್ವಿತಿಯಾ ವಿಭಕ್ತಿ ಬಹುವಚನಗಳಲ್ಲಿ 
ಕ್ರಮವಾಗಿ ವಾರಿ 4ಅಸ್‌(ಜಸ್‌), ಮತ್ತು ವಾರಿ. ಅಸ್‌(ಶಸ್‌) ಎಂದಿದ್ದಾಗ, “ಅಸ್‌'ಗೆ 
“ಜಶ್ಶ್ಮಸೋಃ ಶಿ” ಸೂತ್ರದಿಂದ ಇ(ಶಿ) ಆದೇಶ ಬಂದು “ಶಿ ಸರ್ವನಾಮಸ್ಥಾನಮ್‌” 
ಎ೦ಬ ಸೂತ್ರದಿಂದ, ಸರ್ವನಾಮಸ್ಥಾನ ಸಂಜ್ಞೆ ಬ೦ದು, ವಾರಿ4ಇ(ಶಿ) ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ ನುಮಾ(ನ್‌)ಗಮ ಬಂದು ವಾರಿ4ನ್‌4ಇ(ಶಿ)ಎಂದಿದ್ದಾಗ, "ರಿ” 
ನಲ್ಲಿಯ "ಇ' ಕಾರಕ್ಕೆ ಉಪಧಾ ಸಂಜ್ಞೆಯು ಬಂದು, “ಸರ್ವನಾಮಸ್ಥಾನೇ ಚಾಸಂಬುದ್ಧೌ” 
ಎಂಬ ಸೂತ್ರದಿಂದ ಉಪಧಾ ದೀರ್ಪವಾಗಿ, ವಾರೀ--ನ್‌--ಇ(ಶಿ) ಎಂದಿದ್ದಾಗ, 
ವಾರೀನಿ ಎಂದಾಗಿ, “ಅಟ್‌-ಕುಪ್ವಾಜ್‌-ನುಮ್‌ ವ್ಯವಾಯೇಃಪಿ” ಎ೦ಬ ಸೂತ್ರದಿಂದ 
"ನ್‌' ಕಾರಕ್ಕೆ ಣತ್ವ ಬಂದು ವಾರೀಣಿ ಎಂದು ರೂಪವು ಸಿದ್ಧವಾಗಿದೆ. 

ಉದಾ- ಹೇ ವಾರೇ/ಹೇ ವಾರಿ ಸಂಬೋಧನ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ, 
ಹೇ ವಾರಿಸ್‌ (ಸು) ಎಂದಿದ್ದಾಗ, ಪ್ರಥಮಾ ವಿಭಕ್ತಿ ಏಕವಚನದಲ್ಲಿಯಂತೆಯೇ 
ಸ್‌ ಗೆ "ಲುಕ್‌''ಲೋಪ) ಬಂದು ಹೇ ವಾರಿ ಎಂದಿದ್ದಾಗ, “ನ ಲುಮತಾಜ್ಗಸ್ಯ” 
ಎಂಬುದು ಅನಿತ್ಯವಾಗಿರುವದರಿಂದ, ಪಾಕ್ಷಿಕವಾಗಿ ಸಂಬುದ್ಧಿ ನಿಮಿತ್ತಕವಾಗಿ, ರೇಫೋತ್ತರ 
“ಇ' ಕಾರಕ್ಕೆ ಗುಣ ಬ೦ದು ಹೇ ವಾರೇ ಎ೦ದು ರೂಪವಾಗಿದೆ. ಹೇ ವಾರಿ ಎಂಬ 
ರೂಪವೂ ಪ್ರಥಮಾ ವಿಭಕ್ತಿ ಏಕವಚನದಂತೆ ಬಂದಿದೆ. 

ವಿವರಣೆ: “ಪ್ರತ್ಯಯಸ್ಯ ಲುಕ್‌ ಶ್ಲು ಲುಪಃ”, “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌” 
ಮತ್ತು“ನ ಲುಮತಾಜ್ಞಸ್ಯ” ಎಂಬ ಈ ಮೂರು ಸೂತ್ರಗಳು ಈ ಪ್ರಸಂಗಕ್ಕೆ 
ಸಂಬಂಧಿಸಿದವು. ಪ್ರತ್ಯಯ ಲೋಪವಾದಮೇಲೂ, ಆ ಪ್ರತ್ಯಯವನ್ನು ನಿಮಿತ್ತ ಮಾಡಿ 
ಕೊಂಡು, ಕಾರ್ಯವಾಗುತ್ತದೆ ಎಂಬುದೇ "ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಂ' 
ಎಂಬುದರ ಅರ್ಥ. ಆದರೆ, "ಲುಕ್‌', “ಶ್ಲು', ಮತ್ತು "ಲುಪ್‌'ಗಳದ್ದಾರಾ ಲೋಪವಾದ 
ಮೇಲೆ ಪ್ರತ್ಯಯದ ನಿಮಿತ್ತ ಮಾಡಿಕೊಂಡು, ಅಂಗ-ಸಂಬಂಧಿಯಾದ ಕಾರ್ಯವು 
ಆಗುವದಿಲ್ಲ ಎಂಬುದೇ ನಿಷೇಧ. ಸಂಬೋಧನದ "ಸುಪ್‌' ಪ್ರತ್ಯಯದ, ಸ್ಥಾನದಲ್ಲೂ, 
"ಅಮ್‌' ಆದೇಶ ಪ್ರಾಪ್ತವಾಗಿತ್ತು, ಅದನ್ನು ಬಾಧಿಸಿ “ಸ್ವಮೋರ್ನಪುಂಸಕಾತ್‌” ಎ೦ಬ 
ಸೂತ್ರದಿಂದ, "ಲುಕ್‌' ಬಂದು "ವಾರಿ' ಎಂಬ ರೂಪವು ಸಿದ್ಧವಾಗಿದೆ. ಪ್ರತ್ಯಯದ 
ಲಕ್ಷಣದಿಂದ, ಸಂಬುದ್ಧಿಯನ್ನು ಮನ್ನಿಸಿ, “ಹ್ರಸ್ವಸ್ಯ ಗುಣಃ” ಎಂಬ ಸೂತ್ರದಿಂದ, 
ಗುಣವು ಪ್ರಾಪ್ತವಾಗಿತ್ತು, ಆದರೆ “ನ ಲುಮತಾಜ್ಞಸ್ಯ” ಎಂಬ ಸೂತ್ರದಿಂದ, 
ನಿಷೇಧವಾಗಿರುವದರಿಂದ, ಪ್ರತ್ಯಯಲಕ್ಷಣವನ್ನು ಆಶ್ರಯಿಸಿರುವ ಅಂಗ-ಕಾರ್ಯವು 
ಆಗುವದಿಲ್ಲ. ಅಂದರೆ, ವಾರಿ ಶಬ್ದದ “ಇ” ಕಾರಕ್ಕೆ ಗುಣವು ಬರುವದಿಲ್ಲ. 

ಆದರೆ ಪತಂಜಲಿಯವರು ಹಲವಾರು ಕಾರಣಗಳಿಂದ, “ನ ಲುಮತಾಜ್ಗಸ್ಥ” 
ಎ೦ಬ ಸೂತ್ರಕ್ಕೆ ನಿತ್ಯತ್ವವನ್ನು ಹೇಳುತ್ತಾರೆ. ಅ೦ದರೆ, ಕೆಲವು ಕಡೆಗೆ ಪ್ರವೃತ್ತವಾಗುತ್ತ 
ಕೆಲವುಕಡೆ ಪ್ರವೃತ್ತವಾಗುವದಿಲ್ಲ. ಆದ್ದರಿ೦ದ ಅನಿತ್ಯ. ಇಲ್ಲಿಯೂ ಅನಿತ್ಯ ಪಕ್ಷದಲ್ಲಿ, 


248 ಲಘುಸಿದ್ಧಾಂತ ಕೌಮುದೀ 


ನಿಷೇಧವಾಗದೇ “ಹ್ರಸ್ವಸ್ಯ ಗುಣಃ” ಎಂಬ ಸೂತ್ರದಿಂದ "ವಾರಿ' ಶಬ್ದದ "ಇ'ಕಾರಕ್ಕೆ 
ಗುಣವು ಬಂದು, ವಾರೇ*ಸ್‌ ಎಂದಾಗುತ್ತದೆ. ಈ ರೀತಿಯಾಗಿ ವಾರೇ4ಸ್‌ ಮತ್ತು 
ವಾರಿ4ಸ್‌ ಎಂಬ ಎರಡು ಪಕ್ಷದಲ್ಲೂ, “ಏಜ್‌ ಹ್ರಸ್ವಾತ್‌ ಸಂಬುದ್ದೇಃ” ಎಂಬ 
ಸೂತ್ರದಿಂದ, ಹಲ್‌ ವರ್ಣಕ್ಕೆ ಲೋಪ ಬಂದು ಹೇ ವಾರೇ ಮತ್ತು ಹೇ ವಾರಿ 
ಎಂದು ಎರಡು ರೂಪಗಳಾಗುತ್ತವೆ. 


ಉದಾ- ಹೇ ವಾರಿಣೀ, ಹೇ ವಾರೀಣಿ - ಸಂಬೋಧನ ಪ್ರಥಮಾ ವಿಭಕ್ತಿಯ 
ದ್ವಿವಚನ ಮತ್ತು ಬಹುವಚನರೂಪಗಳು ಪ್ರಥಮಾ ವಿಭಕ್ತಿ ದ್ವಿವಚನ- ಬಹುವಚನಗಳ 
ರೂಪಗಳಂತೆಯೇ ಹೇ ವಾರಿಣೀ, ಹೇ ವಾರೀಣಿ ಎಂದೇ ಇರುತ್ತವೆ. 


ಉದಾ- ವಾರಿ, ವಾರಿಣೀ, ವಾರೀಣಿ -ದ್ವಿತಿಯಾವಿಭಕ್ತಿಯ ಎಲ್ಲ ರೂಪಗಳೂ 
ಪ್ರಥಮಾ ವಿಭಕ್ತಿಯ ರೂಪಗಳಂತೆಯೇ ಇರುತ್ತವೆ ( ವಾರಿ, ವಾರಿಣೀ, ವಾರೀಣಿ). 

ಉದಾ-ವಾರಿಣಾ-ತೃತಿಯಾ ವಿಭಕ್ತಿ ಏಕವಚನದಲ್ಲಿ- ವಾರಿ-ಆ(ಟಾ) ಎಂದಿದ್ದಾಗ, 
“ಇಕೋಂಚಿ ವಿಭಕೌ” (7.1.73) ಎಂಬ ಸೂತ್ರದಿಂದ "ನುಮ್‌'(ನ್‌) ಪ್ರಾಪ್ತವಾಗುತ್ತದೆ. 
ಆದರೆ, “ಆಹೋನಾಸ್ತಿಯಾಮ್‌” ಎಂಬುದು ಪರಸೂತ್ರವಾಗುವದರಿಂದ, "ನಾ' 
ಆದೇಶವು ಬಂದು, ವಾರಿ೬ನಾ ಎಂದಿದ್ದಾಗ, "ನ್‌' ಕಾರಕ್ಕೆ ಣತ್ವ ಬಂದು ವಾರಿಣಾ 
ಎಂದು ರೂಪವಾಗುತ್ತದೆ. 

ಉದಾ- ವಾರಿಭ್ಯಾಮ್‌(3)- ತೃತಿಯಾ, ಚತುರ್ಥೀ ಮತ್ತು ಪಳ್ಳುಮೀ ವಿಭಕ್ತಿ 
ದ್ವಿವಚನದಲ್ಲಿ- ವಾರಿ-ಭ್ಯಾಮ್‌ ಎ೦ದಿದ್ದಾಗ, ಇವು ಹಲಾದಿ ವಿಭಕ್ತಿಗಳಾದ ಪ್ರಯುಕ್ತ, 
“ನುಮ್‌' ಆಗಮ ಬಾರದೇ ಕೇವಲ ವರ್ಣಜೋಡಣೆಯಿಂದ ವಾರಿಭ್ಯಾಮ್‌, 
ವಾರಿಭ್ಯಾಮ್‌, ವಾರಿಭ್ಯಾಮ್‌ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ವಾರಿಭಿಃ - ತೃತಿಯಾ ವಿಭಕ್ತಿ ಬಹುವಚನದಲ್ಲಿ- ವಾರಿ-ಭಿಸ್‌ ಎಂದಿದ್ದಾಗ, 
ಇದು ಹಲಾದಿ ವಿಭಕ್ತಿಯಾದ ಪ್ರಯುಕ್ತ, "ನುಮ್‌' ಆಗಮ ಬಾರದೇ ಕೇವಲ 
ವರ್ಣಜೋಡಣೆಯಿಂದ ವಾರಿಭಿಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ವಾರಿಭಿಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ವಾರ್ತಿಕ- ವೃದ್ಧಿ-ಔತ್ವ-ತ್ಯ ೈಜ್ವದ್ಭಾವ-ಗುಣೇಭ್ಯೋ ನುಮ್‌ ಪೂರ್ವ ವಿಪ್ರತಿಷೇಧೇನ 

ಅರ್ಥ: ಭರ ವಿಪ್ರತಿಷೇಧದಿಂದ, ವೃದ್ಧಿ, ಔತ್ವ ತೃಜ್ವದ್ಧಾವ, ಮತ್ತು ಗುಣ 
ಇವುಗಳಿಗಿಂತ ಮೊದಲು ನುಮ್‌' ಆಗಮವು ಬರುತ್ತದೆ. 'ತಾತ್ವರ್ಯವೇನೆಂದರೆ, 
ಒಮ್ಮೆಲೇ “ಅಚೊಳ್ಳ್‌ತಿ” ಎಂಬ ಸೂತ್ರದಿಂದ ವೃದ್ಧಿ, “ಮತ್ತು ಪ್ರಕೃತ ಸೂತ್ರದಿಂದ, 
“ನುಮ್‌, "ಅಚ್ಚಘೇಃ” ಸೂತ್ರದಿಂದ ಔತ್ವ, ಮತ್ತು ಇದರಿಂದ ನುಮ್‌' ಹಾಗೆಯೇ 
“ತೃಜ್ವತ್‌ ಕ್ರೋಷ್ಟು” ಎಂಬ ಸೂತ್ರದಿಂದ ತೃಜ್ವದ್ಭಾವ ಮತ್ತು ಇದರಿಂದ "ನುಮ್‌', 
ಹಾಗೆಯೇ * ಘೇರ್ಜಿತಿ” ಸೂತ್ರದಿಂದ "ಗುಣ” ಮತ್ತು ಕೋಚೆ ವಿಭಕೌ” ಎಂಬ 
ಸೂತ್ರದಿಂದ, "ನುಮ್‌' ಪ್ರಾಪವಾದಮೇಲೆ, “ವಿಪ್ರತಿಷೇಧೇ ಪರಂ ಕಾರ್ಯಮ್‌” 
ಎಂಬ ನಿಯಮದಿಂದ, ಪೂರ್ವದ "ನುಮ್‌' ಕಾರ್ಯವನ್ನು ಬಾಧಿಸಿ ಪರಕಾರ್ಯವಾದ, 


ಷಢ್ಲಿಣ್ಸ್‌ ಪ್ರಕರಣಮ್‌ (ಅ.ನ.) 249 


ಪ ದ್ಧಿ] ಮೊದಲಾದವುಗಳು ಪ್ರಾಪ್ತವಾಗುತ್ತಿತ್ತು. ಅದನ್ನು ವಾರ್ತಿಕಕಾರರು, ಈ ಮೇಲಿನ 
ವಾರ್ತಿತಿಕವನ್ನು ಮಾಡಿ ಈನಿರ್ಣಯವನ್ನು ಕೊಟ್ಟಿದಾರೆ ಅಂದರೆ, ವೃದ್ಧಿ ಮೊದಲಾದ, 
ಮತ್ತು 'ನುಮ್‌"' ಕಾರ್ಯಗಳು ಒಮ್ಮೆಲೇ ಪ್ರಾಪ್ತವಾದಾಗ, ವಿಪ್ರತಿಷೇಧವಾಗುವದರಿಂದ, 
ಮೊದಲು "ನುಮ್‌'ಆಗಮವನ್ನು ಮಾಡಬೇಕು. ಇಲ್ಲಿ "ವಾರಿ' ಶಬ್ದದಮೇಲೆ, “ಜೌ” 
ಪ್ರತ್ಯಯವು ಬಂದಾಗ, “ಫೇರ್ಜಿತಿ” ಎಂಬ ಸೂತ್ರದಿಂದ "ಗುಣವು ಮತ್ತು 
“ಕೊಂಚಿವಿಭಕ” ಎ೦ಬ ಸೂತ್ರದಿಂದ, "ನುಮ್‌' ಆಗಮವು ಒಮ್ಮೆಲೇ ಪ್ರಾಪ್ತವಾದಾಗ, 
ಪರಕಾರ್ಯವಾದ ಗುಣವೇ ಪ್ರಾಪ್ತವಾಗಬೇಕಿದೆ. ಈ ವಾರ್ತಿಕದ ನಿಯಮದಿಂದ, 
“ನುಮ್‌' ಆಗಮವೇ ಮೊದಲು ಬರುತ್ತದೆ. 

ಉದಾ- ವಾರಿಣೇ-ಚತುರ್ಥಿ ವಿಭಕ್ತಿ ಏಕವಚನದಲ್ಲಿ-ವಾರಿ--ಏ (ಜೌ)ಎಂದಿದ್ದಾಗ, 
ಇದು ಅಜಾದಿ ಪ್ರತ್ಯಯವಾಗಿರುವದರಿಂದ, ನುಮಾ (ನುಮ್‌) ಗಮ ಬಂದು 
ವಾರಿ-ನ್‌.-ಏ ಎಂದಿದ್ದಾಗ, ಣ(ನ್‌)ತ್ವ ಬಂದು ವಾರಿ*ನ್‌*ಏ ಎಂದಾಗಿ, "ನ್‌' 
ಕಾರಕ್ಕೆ ಣತ್ವ ಬಂದು ವಾರಿಣೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ವಾರಿಭ್ಯಃ (2) - ಚತುರ್ಥೀ ಮತ್ತು ಪಠಣ್ಣುಮೀ ವಿಭಕ್ತಿ ಬಹುವಚನಗಳಲ್ಲಿ- 
ವಾರಿ+ ಭ್ಯಸ್‌, ಮತ್ತು ವಾರಿ ಭ್ಯಸ್‌ ಎಂದಿದ್ದಾಗ, ಇದು ಹಲಾದಿ ವಿಭಕ್ತಿಯಾದ 
ಪ್ರಯುಕ್ತ, "ನುಮ್‌'ಆಗಮ ಬಾರದೇ ಕೇವಲ ವರ್ಣಜೋಡಣೆಯಿಂದ 
ವಾರಿಭ್ಯಸ್‌ ಎಂದಾಗಿ ರುತ್ವ- 58181190 ವಾರಿಭ್ಯಃ, ವಾರಿಭ್ಯಃ ಎಂದು 
ರೂಪಗಳಾಗುತ್ತವೆ. 

ಉದಾ- ವಾರಿಣಃ (2)- ಪಳ್ಬುಮೀ ಮತ್ತು ಷಷ್ಠೀ ವಿಭಕ್ತಿ ಏಕವಚನಗಳಲ್ಲಿ- 
ವಾರಿ. ಅಸ್‌ (ಜಸಿ) ಮತ್ತು ವಾರಿ4ಅಸ್‌ (ಜಸ್‌) ಎ೦ದಿದ್ದಾಗ, ನುಮಾ(ನ್‌)ಗಮ 
ಬಂದು ವಾರಿ4ನ್‌4ಅಸ್‌ 'ಎಂದಿದ್ದಾಗ, "ನ್‌' ಕಾರಕ್ಕೆ ಣತ್ವ ಮತ್ತು'ಸ್‌' ಕಾರಕ್ಕೆ ರುತ್ವ 
-ವಿಸರ್ಗಗಳು ಬಂದು ವಾರಿಣಃ, ವಾರಿಣಃ ಎಂದು ರೂಪಗಳಾಗುತ್ತವೆ. 

ಉದಾ- ವಾರಿಣೋಃ(2) - ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ- ವಾರಿ-ಓಸ್‌ 
ಎ೦ದಿದ್ದಾಗ, ಹಿಂದಿನಂತೆಯೇ ನುಮಾಗಮ ಮತ್ತು ಇತ್ವಗಳು ಬಂದು 
ವಾರಿನ್‌ಓಸ್‌- ವಾರಿಣೋಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ವಾರಿಣೋಃ, 
ವಾರಿಣೋಃ ಎ೦ದು ರೂಪಗಳಾಗುತ್ತವೆ. 

ನುಮಚಿರೇತಿ ನುಟ್‌- 

ಉದಾ- ವಾರೀಣಾಮ್‌ - ಷಷ್ಠೀ ವಿಭಕ್ತಿಯ ಬಹುವಚನದಲ್ಲಿ ವಾರಿ.-ಆಮ್‌ 
ಎ೦ದಿದ್ದಾಗ, “ಹ್ರಸ್ತನದ್ಯಾಪೋ ನುಟ್‌” ಎ೦ಬ ಸೂತ್ರದಿಂದ "ನುಟ್‌'(ನ್‌) ಪ್ರಾಪ್ತವಾಗಿ, 
ಮತ್ತು ಇಕೋಚಿ ವಿಭಕೌ” ಎ೦ಬ ಸೂತ್ರದಿಂದ "ನುಮ್‌' ಪ್ರಾಪ್ತವಾಗಿ, ಇದು 
ಪರದಲ್ಲಿ ಇರುವದರಿಂದ, "ನುಟ್‌' ಗೆ ಬಾಧ ಬಂದು "ನುಮ್‌' ಎ೦ದು ಆಗಬೇಕಾಗಿತ್ತು 
ಆದರೆ, “ನುಮಚಿರ ತೃಜ್ವದ್ಭಾವೇಭ್ಯೋ “ನುಟ್‌ಪೂರ್ವಪ್ರತಿಷೇಧೇನ” ಎಂಬ 
ನಿಯಮದಿಂದ, "ನುಟ್‌' ಆಗಮವೇ ಬಂದಿದೆ. ವಾರಿ--ನ್‌.ಆಮ್‌ ಎಂದಿದ್ದಾಗ, 
“ನಾಮಿ” ಎಂಬ ಸೂತ್ರದಿಂದ “ಇ'ಕಾರಕ್ಕೆ ದೀರ್ಫ ಬಂದು "ನ್‌' ಕಾರಕ್ಕೆ "ಣತ್ವ' 


250 ಲಘುಸಿದ್ಧಾಂತ ಕೌಮುದೀ 


ಬಂದು ವಾರೀಣಾಮ್‌ ಎ೦ಬ ರೂಪವು ಸಿದ್ಧವಾಗಿದೆ. 

ವಿಶೇಷ- “ನುಮ್‌' ಮತ್ತು "ನುಟ್‌'ಗಳಲ್ಲಿ "ನ್‌' ಕಾರ ಮಾತ್ರ ಉಳಿಯುತ್ತದೆ. 
ಹಾಗಿದ್ದರೂ "ನುಟ್‌' ಆಗಮವು “ಆಮ್‌” ಪರದಲ್ಲಿ ಇದ್ದಾಗ, ಆಗುತ್ತದೆ. ಮತ್ತು 
"ಟಿತ್‌' ಆಗಿ ಇರೋಣದ್ದರಿ೦ದ ಆದ್ಯವಯವಾಗಿ ಬರುತ್ತದೆ. ಮತ್ತು "ನುಮ್‌' ಆಗಮವು 
“ಇಗ೦ತಕ್ಕೆ' ಬರುತ್ತದೆ. ಅದು ಮಾತ್ರವಲ್ಲದೇ "ನುಮ್‌' ಆಗಮವು "ಮಿತ್‌' 
ಆಗಿರೋಣದ್ದರಿಂದ “ಮಿದಚೋಇನ್ತ್ನ್ಯಾತ್‌ ಪರಃ” ಎಂಬ ಸೂತ್ರದಿಂದ ಅಂತ್ಯವಾದ 
"'ಅಚ್‌' ನ ನಂತರ ಬರುತ್ತದೆ. “ನುಮ್‌' ಆಗಮವು ಬಂದಮೇಲೆ ಪೂರ್ವದಲ್ಲಿರುವ 
ಅಜನ್ತ ಅಜ್ಗಕ್ಕೆ ಪರದಲ್ಲಿ “ನಾಮ್‌' ಕೂಡ ಇರುವದಿಲ್ಲ. ಆದ್ದರಿಂದ “ನಾಮಿ” ಎಂಬ 
ಸೂತ್ರದಿಂದ, ದೀರ್ಫವು ಬರುವದಕ್ಕೆ ಅವಕಾಶವಿರುವದಿಲ್ಲ. ಆದ್ದರಿಂದ "ವಾರಿಣಾಮ್‌' 
ಎಂಬ ಅನಿಷ್ಟರೂಪವು ಸಿದ್ಧವಾಗುತ್ತಿತ್ತು. "ನುಟ್‌', “ಆಮ್‌' ಪರದಲ್ಲಿದ್ದಾಗಲೂ 
ಆಗುತ್ತದೆ. . ಪೂರ್ವದಲ್ಲಿ ವಾರಿ ಅಜನ್ವ-ಅಜ್ಸ ಮತ್ತು "ನಾಮ್‌' ಪರದಲ್ಲಿರುತ್ತದೆ. 
ಆದ್ದರಿಂದ “ನಾಮ್‌' ಪರದಲ್ಲಿದ್ದಾಗ ಪೂರ್ವ "ಇ' ಕಾರಕ್ಕೆ ದೀರ್ಫ ಬಂದು 
ವಾರೀಣಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ:- ವಾರಿಣಿ -ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ, ವಾರಿ*ನ್‌4ಇ (ಜಿ) 
ಎಂದಿದ್ದಾಗ, “ನ್‌' ಕಾರಕ್ಕೆ "ಇತ್ವ ಬಂದು ವರ್ಣಜೋಡಣೆಯಿಂದ ವಾರಿಣಿ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ - ವಾರಿಷು - ಸಪ್ತಮೀ ಬಹುವಚನದಲ್ಲಿ ವಾರಿ4ಸು (ಸುಪ್‌) ಎಂದಿದ್ದಾಗ, 
“ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸ್‌ ಕಾರಕ್ಕೆ "ಷತ್ತ' ಬಂದು ವಾರಿಷು 
ಎಂದು ರೂಪವಾಗುತ್ತದೆ. 


(ಇ-ಕಾರಾನ್ಷ ನಪುಂಸಕಅಣ್ಣದ "ವಾರಿ' ಶಬ್ದದ ರೂಪಗಳು) 


ವಿಭಕ್ತಿಗಳು. ಏಕವಚನ ದ್ವಿವಚನ ಬಹುವಚನ. 
ಪ್ರಥಮಾ ವಾರಿ ವಾರಿಣೀ ವಾರೀಣಿ 
ದ್ವಿತೀಯ ವಾರಿ ವಾರಿಣೀ ವಾರೀಣಿ 
ತೃತೀಯ ವಾರಿಣಾ ವಾರಿಭ್ಯಾಮ್‌ ವಾರಿಭಿಃ 
ಚತುರ್ಥೀ ವಾರಿಣೇ ವಾರಿಭ್ಯಾಮ್‌ ವಾರಿಭ್ಯಃ 
ಪಣ್ಚುಮೀ ವಾರಿಣಃ ವಾರಿಭ್ಯಾಮ್‌ ವಾರಿಭ್ಯಃ 
ಷಷ್ಠೀ ವಾರಿಣಃ ವಾರಿಣೋಃ ವಾರೀಣಾಮ್‌ 
ಸಪ್ತಮೀ ವಾರಿಣಿ ವಾರಿಣೋಃ ವಾರಿಷು 
ಸಂಬೋಧನ ಹೇ ವಾರೇ! ಹೇ ವಾರಿಣೀ। ಹೇ ವಾರೀಣಿ! 


ಹೇ ವಾರಿ! 


ಷಡ್ಲಿಣ್ಗ್‌ ಪ್ರಕರಣಮ್‌ (ಅ.ನ.) 251 


(ಅನ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 247. ಅಸ್ಥಿ-ದಧಿ-ಸಕ್ಕ 852 ಮನಜುದಾತ್ತಃ (7.175) 

ವೃತ್ತಿಃ-ಏಷಾಮ್‌ ಅನಜ್‌ ಸ್ಯಾತ್‌ ಟಾದೌ ಅಚಿ। 

ಪ. ಛೇ. - ಅಸ್ಥಿ, ದಧಿ, ಸಕ್ಕಿ, ಅಕ್ಷ್ಟಾಮ್‌, ಅನಜ್‌, ಉದಾತ್ತಃ॥ 

ಅ. ವ್ಯ. - “ಇಕೋಚಿ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಮತ್ತು “ಅಚಿ' 
ಎಂಬ ಎರಡು ಪದಗಳು ವಚನ ವಿಪರಿಣಾಮ ಮಾಡಿದಮೇಲೆ “ಅಕ್ಷು' ಮತ್ತು 
"ವಿಭಕ್ತಿಷು' ಹಾಗೆಯೇ “ತೃತಿಯಾದಿಷು ಭಾಷಿತ ಪುಂಸ್ಕಂ ಪುಂವದ್ಗಾಲವಸ್ಯ” ಎಂಬ 
ಸೂತ್ರದಿಂದ, “ತೃತಿಯಾದಿಷು' ಎಂಬ ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ತೃತೀಯಾದಿ ವಿಭಕ್ತಿಗಳಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಅಸ್ಥಿ, 
ದಧಿ, ಸಕ್ಕಿ, ಮತ್ತು ಅಕ್ಷಿ ಈ ಶಬ್ದಗಳಿಗೆ, "ಅನಜ್‌' ಆದೇಶವು ಬರುತ್ತದೆ. 
“ಅನಜ್‌' ನಲ್ಲಿ "ಅನ್‌' ಮಾತ್ರ ಉಳಿಯುತ್ತದೆ. ಇದು “ಜೆ' ಆಗಿರೋಣದ್ದರಿಂದ, 
"'ಜಿಚ್ಚ' ಎಂಬ ಸೂತ್ರದಿಂದ, ಅನ್ನ್ಯವಾದ "ಇ' ಕಾರದ ಸ್ಥಾನದಲ್ಲೇ ಈ "“ಅನ್‌' 
ಆದೇಶವು ಬರುತ್ತದೆ. "ಟಾ' ಇಂದ ಆರಂಭಿಸಿ "ಸುಪ್‌' ವರೆಗೆ ತೃತಿಯಾದಿ ವಿಭಕ್ತಿಗಳು 
ಇವೆ. ಇವುಗಳಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ ಮಾತ್ರ ಈ ಆದೇಶವು 
ಬರುತದೆ. 


(ಅ-ಕಾರದ ಲೋಪವನ್ನು (ಅಲ್ಲೋಪವನ್ನು) ವಿಧಿಸುವ ಸೂತ್ರ) 

ಸೂತ್ರ- 248. ಅಲ್ಲೋಪೋತನಃ (6.4.2934) 

ವೃತ್ತಿ$-ಅಜ್ಲಾವಯವೋತಸರ್ವನಾಮಸ್ಥಾನ-ಯಜಾದಿ-ಸ್ವಾದಿಪರಃ ಯಃ ಅನ್‌ 
ತಸ್ಯ ಅ ಕಾರಸ್ಯ ಲೋಪಃ। ದಧ್ನಾ । ದಧ್ನೇ। ದಧ್ದಃ ದದ್ನಃ ದಧ್ನೋಃ ದಧ್ನೋಕಿ 

ಪ. ಛೇ. - ಅತ್‌,(ಅತಃ), ಲೋಪಃ, ಅನಃ। 

ಅ.ವೃ. - "ಭಸ್ಯ' ಮತ್ತು “ಅಜ್ಲಸ್ಯ' ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ- ಅಸರ್ವನಾಮಸ್ಥಾನವಾದ, ಯಾದಿ (ಯ್‌-ಕಾರಾದಿ) ಮತ್ತು ಅಜಾದಿ 
ಸುಪ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ, ಪೂರ್ವಶಬ್ದರೂಪಕ್ಕೆ "ಭ' ಸಂಜ್ಞೆಯು ಬರುತ್ತದೆ. 
ಸರ್ವನಾಮಸ್ಥಾನ ಭಿನ್ನವಾದ “ಯ್‌'ಕಾರಾದಿ ಮತ್ತು ಅಜಾದಿ ಸ್ವಾದಿ 
(ಸುಪ್‌)ಪ್ರತ್ಯಯಗಳು ಪರದಲ್ಲಿದ್ದಾಗ, ಅಜ್ಲದ ಅವಯವಕ್ಕೆ ಯಾವ "“ಅನ್‌' 
ಆದೇಶವಾಗಿ ಬರುತ್ತದೋ, ಅದರ “ಅ” ಕಾರಕ್ಕೆ ಲೋಪವು ಬರುತ್ತದೆ. "ಭಸ್ಯ' 
ಎಂಬುದರಿಂದ ಸರ್ವನಾಮಸ್ಥಾನಭಿನ್ನವಾದ ಸ್ಥಳಗಳಲ್ಲಿ "ಯ್‌' ಕಾರಾದಿ ಮತ್ತು 
"ಅಜಾದಿ' ಸ್ವಾದಿಪ್ರತ್ಯಯಗಳು ಎಂಬುದು ಗೃಹೀತವಾಗುತ್ತದೆ. ಇವುಗಳು ಪರದಲ್ಲಿದ್ದಾಗ, 
ಈ ಪ್ರಕೃತ ಸೂತ್ರವು ಪ್ರವೃತ್ತವಾಗುತ್ತದೆ. "ಅನಜ್‌' ಆದೇಶದಲ್ಲಿ "ನ್‌' ಕಾರೋತ್ತರವರ್ತಿ 
"ಅ'ಕಾರವು ಅನುನಾಸಿಕವಾದುದರಿಂದ ಅದಕ್ಕೆ “ಇತ್‌' ಸಂಜ್ಞೆ ಮತ್ತು “ಜ್‌' ಕಾರಕ್ಕೆ 
“ಹಲನ್ತ್ಯಮ್‌” ಎಂಬ ಸೂತ್ರದಿಂದ "ಇತ್‌' ಸಂಜ್ಞೆ ಬಂದು ಅವು ಲೋಪವಾಗಿ 
“ಅನ್‌' ಎಂಬುದು ಮಾತ್ರ ಉಳಿಯುತ್ತದೆ. ಅನಂತರ "ಅನ್‌' ಎಂಬುದರಲ್ಲಿರುವ 


252 ಲಘುಸಿದ್ಧಾಂತ ಕೌಮುದೀ 
"ಅ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಲೋಪವು ಬಂದು "ನ್‌' ಮಾತ್ರ ಉಳಿಯುತ್ತದೆ. 

ಉದಾ- ದಧ್ನಾ - ತೃತಿಯಾ ವಿಭಕ್ತಿ ಏಕವಚನದಲ್ಲಿ ದಧಿ+ಆ(ಟಾ) ಎಂದಿದ್ದಾಗ, 
ಹಿಂದಿನ ಸೂತ್ರದಿಂದ "ಅನ್‌' (ಅನಜ್‌) ಆದೇಶವು ಬಂದು ದಧ್‌--ಅನ್‌--ಆ 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ “ಅನ್‌' ನಲ್ಲಿರುವ "ಅ' ಕಾರಕ್ಕೆ ಲೋಪ ಬಂದು 
ದಧ್‌* ನ್‌+ಆ=ದದ್ದಾ ಎಂದು ರೂಪವು ಆಗುತ್ತದೆ. 

ಉದಾ - ಧಧ್ನೇ - ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ ದಧ್‌-ಅನ್‌.-ಏ (ಜೇ) 
ಎಂದಿದ್ದಾಗ, ಮೇಲಿನಂತೆಯೇ "ಅ' ಕಾರ ಲೋಪವಾಗಿ "ನ್‌' ಮಾತ್ರ ಉಳಿದು 
ದಧ್‌4ನ್‌+ಏಎಧಧ್ದೇ ಎಂದು ರೂಪವಾಗುತ್ತದೆ. 

ಉದಾ - ದಧ್ನಃ(2)- ಪಣ್ಣಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ ದಧ್‌.-ನ್‌--ಅಸ್‌ 
(ಜಸಿ) ಎ೦ದಿದ್ದಾಗ, ದಧ್ನಸ್‌ ಎಂದಾಗಿ"ಸ್‌' ಕಾರಕ್ಕೆ ಯತ್ನ-ವಿಸರ್ಗಗಳು ಬಂದು 
ದಧ್ದಃ, ದಧ್ದಃ ಎಂದು ರೂಪಗಳಾಗುತ್ತವೆ. 

ಉದಾ- ದಧ್ನೋಃ(2)-ಷಷ್ಟೀ ಮತ್ತು ಸಪ್ತಮೀ ವಿಭಕ್ತಿ ದ್ವಿವಚನಗಳಲ್ಲಿ 
ದಧ್‌*ಅನ್‌ಓಸ್‌ ಎ೦ದಿದ್ದಾಗ, ಮೇಲಿನಂತೆಯೇ ಪ್ರಕ್ರಿಯೆಗಳಾಗಿ, ದಧ್‌.-ನ್‌-ಓಸ್‌- 
ದಧ್ನೋಸ್‌ ಎಂದಾಗಿ ಯತ್ವ-ವಿಸರ್ಗಗಳು ಬಂದು ದದ್ದೋಃ, ದಧ್ನೋಃ 
ಎಂದು ರೂಪಗಳಾಗಿವೆ. 

ಉದಾ-ದಧ್ನಾಮ್‌ - ಷಷ್ಠೀ ವಿಭಕ್ತಿ ಬಹುವಚನದಲ್ಲಿ-ದಧ್‌.ಅನ್‌--ಆಮ್‌ 
ಎಂದಿದ್ದಾಗ, ಮೇಲಿನಂತೆಯೇ ಪ್ರಕ್ರಿಯೆಗಳಾಗಿ, ದಧ್‌-ನ್‌-ಆಮ್‌ ಎಂದಾಗಿ ದಧ್ನಾಮ್‌ 
ಎಂದು ರೂಪವಾಗುತ್ತದೆ. 


ಸೂಚನೆ: ಇನ್ನು ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, ಯಾವ ವಿಕಾರಗಳು 

ಆಗದು. ಹಾಗಾಗಿ ದಧಿಬ್ಯಾಮ್‌-3 ದಧಿಭ್ಯಃ-2, ದಧಿಷು ಇತ್ಯಾದಿ ರೂಪಗಳಾಗುತ್ತವೆ. 
(ವೈಕಲ್ಪಕವಾಗಿ ಅಲ್ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ -249. ವಿಭಾಷಾ ಚೆಶ್ಯೋಃ (6.4.236) 

ವೃತ್ತಿಃ-ಅಜ್ಗಾವಯವೋಇಸರ್ವನಾಮಸ್ಥಾನಪರಃ ಯಃ ಅನ್‌ ತಸ್ಯ ಅ ಕಾರಸ್ಯ 
ಲೋಪಃ ವಾ ಸ್ಕಾತ್‌। ಜಿಶ್ಯೋಃ ಪರಯೋಃ ದದ್ದಿ ॥ದಧನಿ। ಶೇಷಂ ವಾರಿವತ್‌। 
ಏವಂ ಅಸ್ಥಿ-ಸಕ್ಕ ಚಿ! ಸುಧಿ! ಸುಧಿನೀ। ಸುಧೀನಿ। ಹೇ ಸುಧೇ!ಹೇಸುಧಿ! 

ಅ. ವೃ. - “ಅಲ್ಲೋಪೋತನಃ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಭಸ್ಕ' 
ಮತ್ತು "ಅಜ್ಞಸ್ಯ' ಎಂಬುವು ಅಧಿಕಾರಸೂತ್ರಗಳು. 

ಅರ್ಥ- ಸರ್ವನಾಮಸ್ಥಾನಭಿನ್ನವಾದ "ಯ್‌' ಕಾರಾದಿಯಾದ ಮತ್ತು ಅಜಾದಿ, 
ಸ್ವಾದಿ-ಪ್ರತ್ಯಯರೂಪವಾದ "ಜಿ' ಮತ್ತು "ಶೀ' ಪರದಲ್ಲಿದ್ದಾಗ, ಅಜ್ಲದ ಅವಯವವಾದ 
“ಅನ್‌' ನಲ್ಲಿರುವ “ಅ' ಕಾರಕ್ಕೆ ವಿಕಲ್ಪದಿ೦ದ, ಲೋಪವು ಬರುತ್ತದೆ. 

ಉದಾ- ದದ್ದಿ- ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ, ದಧ್‌4ಅನ್‌+ಇ (ಜಿ) 


ಷಡ್ಲಿಣ್ಲಿ ಪ್ರಕರಣಮ್‌ (ಅ.ನ.) 253 
ಎ೦ದಿದ್ದಾಗ, "ಅ' ಕಾರ ಲೋಪಾಭಾವ ಪಕ್ಷದಲ್ಲಿ, ಕೇವಲ ವರ್ಣಜೋಡಣೆಯಿಂದ 
ದಧನಿ ಎಂದು ರೂಪವಾಗುತ್ತದೆ. ವೈಕಲ್ಲಿಕ ಪಕ್ಷದಲ್ಲಿ ದಧ್‌*ಅನ್‌4ಇ (ಜಿ) ಎಂದಾಗಿ 
ಪ್ರಕೃತ ಸೂತ್ರದಿಂದ “ಅ'ಕಾರಕ್ಕೆ ಲೋಪ ಬಂದು ದಧ್‌*ನ್‌4ಇ ಎಂದಾಗಿ ದದ್ದಿ 
ಎಂದು ರೂಪವಾಗುತ್ತದೆ. 

ಸೂಚನೆ: ಉಳಿದ ರೂಪಗಳು ವಾರಿ ಶಬ್ದದಂತೆ ಇರುತ್ತವೆ. 


(ಇ-ಕಾರಾನ್ತ ನಪುಂಸಕ ದಧಿ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ದಧಿ ದಧಿನೀ ದಧೀನಿ 
ದ್ವಿತೀಯ ದಧಿ ದಧಿನೀ ದಧೀನಿ 
ತೃತೀಯ ದಧ್ನಾ ದಧಿಭ್ಯಾಮ್‌ ದದಿಭಿಃ 
ಚತುರ್ಥೀ ದಧ್ನೇ ದಧಿಭ್ಯಾಮ್‌ ದಧಿಭ್ಯಃ 
ಪಳ್ಳುಮೀ ದಧ್ನಃ ದಧಿಭ್ಯಾಮ್‌ ದಧಿಭ್ಯಃ 
ಷಷ್ಠೀ ದಧ್ನಃ ದದ್ನೋಃ ದಧ್ನಾಮ್‌ 
ಸಪ್ತಮೀ ದದ್ದಿ, ದಧನಿ ದಧ್ನೋಃ ದಧಿಷು 
ಸಂಬೋಧನ ಹೇ ದಧೇ! ಹೇ ದಧಿ!ಹೇ ದಧಿನೀ! ಹೇ ದಧೀನಿ! 


ಸೂಚನೆ: ಅಸ್ಥಿ, ಸಕ್ಕಿ, ಮತ್ತು ಅಕ್ಷಿ ಶಬ್ದಗಳು ಇದೇ ರೀತಿಯಲ್ಲಿ ನಡೆಸಲ್ಪಡುತ್ತವೆ. 
ಇಲ್ಲಗೆ “ಇ' ಕಾರಾನ್ತ ನಫು೦ಸಕಲಅ್ಲ ಶಣ್ಣಗಳು ಮುಗಿದವು. 

ಸೂಚನೆ-]: ವಿದ್ದಾನ್‌ ಎಂಬ ಅರ್ಥವುಳ್ಳಂತಹ ಸುಧೀ ಶಬ್ದವು ಪುಲ್ಲಿಂಗದಲ್ಲಿದ್ದರೂ 
ವಿದ್ವಾಂಸರಿಂದ ಕೂಡಿದ ಕುಲ ಎಂಬ ಅರ್ಥದಲ್ಲಿ ಕುಲ ಶಬ್ದಕ್ಕೆ ವಿಶೇಷಣವಾದಾಗ 
ನಪುಂಸಕ ಲಿಂಗದಲ್ಲಿ ಪ್ರಯೋಗಿಸಲ್ಪಡುತ್ತದೆ. 

ಸೂಚನೇ-2: "ಹ್ರಸ್ಟೋ ನಪುಂಸಕೇ ಪ್ರಾತಿಪದಿಕಸ್ಯ' ಎಂಬ ಸೂತ್ರದಿಂದ ಸುಧೀ 
ಶಬ್ದದಲ್ಲಿರುವ “ಈ” ಕಾರಕ್ಕೆ ಹ್ರಸ್ವ ಬ೦ದು ಸುಧಿ ಎಂದಾಗುತ್ತದೆ. 

ಉದಾ - ಹೇ ಸುಧೇ!, ಹೇ ಸುಧಿ!- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳಲ್ಲಿ 
ದಧಿ ಶಬ್ದದಂತೆ ಸುಧಿ, ಸುಧಿನೀ, ಸುಧೀನೀ ಎಂದು ಹಾಗೆಯೇ ಸಂಬೋಧನಾರ್ಥದಲ್ಲಿ 
ಹೇ ಸುಧೇ, ಹೇ ಸುಧಿ ಎಂದು ರೂಪಗಳು ಸಿದ್ಧವಾಗುತ್ತವೆ. 

(ಪುಂವದ್ಧಾವವನ್ನು ವಿಧಿಸುವ ಸೂತ್ರ) 

ಸೂತ್ರ- 2೮೦. ತೃತೀಯಾದಿಷು ಭಾಷಿತಪುಂಸ್ಥಂ ಪುಂವದ್‌ ಗಾಲವಸ್ಯ (7.1.74) 

ವೃತ್ತಿಃ-ಪ್ರವೃತ್ತಿನಿಮಿತ್ತ ಐಕ್ಕೇ ಭಾಷಿತಪುಂಸ್ಕಂ ಇಗಂತಂ ಕ್ಲೀಬ೦ ಪುಂವದ್ವಾ ಟಾದೌ 
ಅಚಿ। ಸುಧಿಯಾ। ಸುಧಿನಾ ಇತ್ಯಾದಿ! ಮಧು, ಮಧುನೀ, ಮಧೂನಿ। ಹೇ ಮಧೋ! 
ಹೇ ಮಧು! ಸುಲು। ಸುಲುನೀ। ಸುಲೂನಿ। ಸುಲ್ವ್ರಾ ಸುಲುನೇ ಇತ್ಯಾದಿ ಧಾತೃ! 


254 ಲಘುಸಿದ್ಧಾಂತ ಕೌಮುದೀ 


ಧಾತೃಣೀ। ಧಾತ್ಯಣಿ। ಹೇ ಧಾತಃ॥ಹೇ ಧಾತೃ! ಧಾತ್ರಾ, ಧಾತ್ಕುಣಾ, ಧಾತ್ಮಣಾಮ್‌। 
ಏವಂ ಜ್ಞಾತ್ರಾದಯಃ 

ಅ.ವೃ.-“ಇಕೋಂಚಿ ವಿಭಕೌ (245/7.173)” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ- ಪ್ರವೃತ್ತಿ ನಿಮಿತ್ತಗಳು ಒಂದೇ ಆಗಿರುವಾಗ ಭಾಷಿತ ಪುಂಸ್ಕವಾದ ಇಗಂತ 
ನಪುಂಸಕ ಶಬ್ದವು ವಿಕಲ್ಪದಿ೦ದ ಪುಲ್ಲಿಂಗದಂತೆ ಇರುತ್ತದೆ - ತೃತೀಯಾ ಮೊದಲಾದ 
ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ. 

ಸೂಚನೆ-1: ಪ್ರವೃತ್ತಿ ನಿಮಿತ್ತ- ಪ್ರತ್ಯೇಕ ಶಬ್ದಕ್ಕೆ ತನ್ನ ಅರ್ಥವನ್ನು ಬೋಧಿಸುವುದಕ್ಕಾಗಿ 
ಒಂದು ನಿಮಿತ್ತವು ಅವಶ್ಯಕವಾಗಿರುತ್ತದೆ. ಅದಕ್ಕೆ ಪ್ರವೃತ್ತಿ ನಿಮಿತ್ತವೆಂದು ಹೇಳುತ್ತೇವೆ. 
ಬಿಳುಪು ಎಂಬ ಅರ್ಥವನ್ನು ಬೋಧಿಸುವುದಕ್ಕಾಗಿ ಶುಕ್ಷ ಎಂಬ ಶಬ್ದವು ಪ್ರವೃತ್ತವಾಗುತ್ತದೆ. 
ಶುಕ್ಷತ್ವ ಈ ಪ್ರವೃತ್ತಿಗೆ ನಿಮಿತ್ತವಾಗಿದೆ. 

ಸೂಚನೆ-2: ವಿಪ್ರ ಎಂಬ ಅರ್ಥವನ್ನು ಬೋಧಿಸುವುದಕ್ಕಾಗಿ ಬ್ರಾಹ್ಮಣ ಶಬ್ದವು 
ಪ್ರವೃತ್ತವಾಗಿದೆ. ಇಲ್ಲಿ ಪ್ರವೃತ್ತಿಗೆ ನಿಮಿತ್ತವು ಬ್ರಾಹ್ಮಣತ್ವ ಒಂದೇ ವಿಶೇಷವನ್ನು ನಿಮಿತ್ತವಾಗಿ 
ಇಟ್ಟುಕೊಂಡು ಪ್ರವೃತ್ತವಾಗುವುದಕ್ಕೆ ಪ್ರವೃತ್ತಿ ನಿಮಿತ್ತವೆಂದು ಹೆಸರು. ಪ್ರವೃತ್ತಿ 
ನಿಮಿತ್ತವು ಪುಲ್ಲಿಂಗದಲ್ಲಿಯೂ ಇರಬಹುದು. ಆದರೆ ಅದು ಒಂದಾಗಿಯೂ ಇರಬಹುದು. 
ಹೇಗೆ ಸುಧೀ ಶಬ್ದಕ್ಕೆ ಪುಲ್ಲಿಂಗದಲ್ಲಿ ಶೋಭನಧ್ಯಾನಕತಣೃತ್ವವು ಪ್ರವೃತ್ತಿ ನಿಮಿತ್ತವಾಗಿದೆಯೋ 
ಹಾಗೆಯೇ ನಪುಂಸಕ ಲಿಂಗದಲ್ಲಿಯೂ ಶೋಭನಧ್ಯಾನಕತಣೃತ್ವ ಎಂಬ ಅರ್ಥವು 
ಪ್ರವೃತ್ತಿ ನಿಮಿತ್ತವಾಗಿದೆ. ಆದ್ದರಿ೦ದ ಪ್ರವೃತ್ತಿ ನಿಮಿತ್ತವು ಒಂದೇ ಆಗಿದೆ. 
ತಾತ್ಟರ್ಯವೇನೆಂದರೆ ಶಬ್ದಪ್ರಯೋಗಕ್ಕೆ ಕಾರಣವಾಗಿ ಅಂದರೆ ಯಾವ ನಿಮಿತ್ತದಿಂದ 
ಶಬ್ದಪ್ರಯೋಗವಾಗುತ್ತದೆಯೋ ಆ ಅರ್ಥವನ್ನೇ ಪ್ರವೃತ್ತಿ ನಿಮಿತ್ತವೆಂದು ತಿಳಿಯಬೇಕು. 

ಸೂಚನೆ-3: ಭಾಷಿತ ಪುಂಸ್ಕ- ಒಂದೇ ಪ್ರವೃತ್ತಿ ನಿಮಿತ್ತವನ್ನು ಆಶ್ರಯಿಸಿದ 
ಪುಲ್ಲಿಂಗದಲ್ಲಿ ಪ್ರವೃತ್ತವಾದ ಶಬ್ದವು ನಪುಂಸಕದಲ್ಲಿಯೂ ಪ್ರಯುಕ್ತವಾದರೆ ಅದಕ್ಕೆ 
ಭಾಷಿತ ಪುಂಸ್ಕವೆಂದು ಕರೆಯುತ್ತಾರೆ. ಗಾಲವ ಯಷಿಗಳ ಪ್ರಕಾರ ಪುಲ್ಲಿಂಗದಂತೆ 
ಆದರೆ ಇತರರ ಪ್ರಕಾರ ನಪುಂಸಕ ಲಿಂಗದಲ್ಲೂ ಇರುವುದು. ಪುಂವದಾವ ಬಂದ 
ಕಾರಣದಿಂದ ಪುಲ್ಲಿಂಗದಲ್ಲೇ ಇರಬೇಕೆಂದಿಲ್ಲ. ಆದರೆ ಪುಲ್ಲಿಂಗದಲ್ಲಿ ಯಾವ 
ಕಾರ್ಯವಾಗುತ್ತದೆಯೋ ಆ ಕಾರ್ಯ ನಪುಂಸಕ ಲಿಂಗದಲ್ಲೂ ಆಗಬೇಕು. 


ಇಲ್ಲಿ ಸುಧೀ ಶಬ್ದದ ಮೇಲೆ ಪುಂವದ್ಧಾವವಾದ ಮೇಲೆ ನಪುಂಸಕ ಲಿಂಗದಲ್ಲಿ 
ಹ್ರಸ್ವಾಂತರೂಪವನ್ನು ತಾಳಿದೆ. ಮತ್ತು ಈ ಸುಧೀ ಶಬ್ದವು ದೀರ್ಫಾ೦ತ ರೂಪದಲ್ಲೂ 
ಪ್ರಯುಕ್ತವಾಗುತ್ತದೆ. ಸುಧೀ--ಆ ಎಂದಿದ್ದಾಗ “ಅಚಿ-ಶ್ನು- ಧಾತುಬ್ರುವಾಂ-ಯ್ವೋ- 
ಇಯಜ್‌-ಉವಜೌ' ಎಂಬ ಸೂತ್ರದಿಂದ “ಇಯಜ್‌' ಪ್ರಾಪ್ತವಾಗಿ ಅದನ್ನು ಬಾಧಿಸಿ 
"ಏರನೇಕಾಚೋ*ಸಂಯೋಗಪೂರ್ವಸ್ಯ' ಎಂಬ ಸೂತ್ರದಿಂದ ಯಣ್‌ ಪ್ರಾಪ್ತವಾಗಿ 
ಅದನ್ನು "ನ ಭೂಸುಧಿಯೋ?' ಎಂಬ ಸೂತ್ರವು ನಿಷೇಧಿಸಿದ ಮೇಲೆ “ಅಚಿಶ್ನು... 
ಇಯಜ್‌ ಉವಜೌ' ಎಂಬ ಸೂತ್ರದಿಂದ ಇಯಜ್‌ ಬಂದು ಸುಧಿಯಾ ಮೊದಲಾದ 
ರೂಪಗಳು ಸಿದ್ಧವಾಗುತ್ತವೆ. ಪುಂವದ್ಗಾವವು ಬಾರದ ಪಕ್ಷದಲ್ಲಿ ಹ್ರಸ್ತವೇ ಉಳಿಯುತ್ತದೆ. 


ಷಡ್ಗಿಜ್ಞ್‌ ಪ್ರಕರಣಮ್‌ (ಅ.ನ.) 255 


ಮತ್ತು "ಇಕೋಂಚಿ ವಿಭಕೌ' ಅನ್ನುವದರಿ೦ದ ನುಮಾ(ನ್‌)ಗಮ ಬಂದು ಸುಧಿನಾ 
ಎಂದು ರೂಪವಾಗುತ್ತದೆ. ಸುಧಿಂತತಾ, ಸುಧಿನಾ ಎಂಬಂತೆ ಚತುರ್ಥೀ 
ಏಕವಚನದಲ್ಲಿ ಸುಧಿಯೇ, ಸುಧಿನೇ ಎಂದಾಗುತ್ತದೆ. ಪಂಚಮೀ ಮತ್ತು ಷಷ್ಠೀ 
ಏಕವಚನದಲ್ಲಿ ಸುಧಿಯಃ, ಸುಧಿನಃ, ಎಂದು ರೂಪವಾಗುತ್ತವೆ. ತೃತೀಯಾ ಮತ್ತು 
ಚತುರ್ಕೀ ಮೊದಲಾದ ವಿಭಕ್ತಿಗಳಲ್ಲಿ ಯಾವ ಕಾರ್ಯವಾಗುತ್ತದೋ ಅದು ಪ್ರಥಮಾ 
ಮತ್ತು ದ್ವಿತೀಯಾ ವಿಭಕ್ತಿಗಳಲ್ಲಿ ಇರುವುದಿಲ್ಲ. 


("ಈ' ಕಾರಾಂತ ಭಾಷಿತ ಪುಂಸ್ಥ ಸುಧೀ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸುಧಿ ಸುಧಿನೀ ಸುಧೀನಿ 
ದ್ವಿತೀಯ ಸುಧಿ ಸುಧಿನೀ ಸುಧೀನಿ 
ತೃತೀಯ ಸುಧಿಯಾ ಸುಧಿಭ್ಯಾಮ್‌ ಸುಧಿಭಿಃ 


ಚತುರ್ಥೀ ಸುಧಿಯೇ, ಸುಧಿನೇ ಸುಧಿಭ್ಯಾಮ್‌ ಸುಧಿಭ್ಯಃ 
ಪಣ್ಣುಮೀ ಸುಧಿಯಃ, ಸುಧಿನಃ ಸುಧಿಭ್ಯಾಮ್‌ ಸುಧಿಭ್ಯಃ 


ಷಷ್ಠೀ ಸುಧಿಯಃ, ಸುಧಿನಃ ಸುಧಿಯೋಃ, ಸುಧಿಯಾಮ್‌, 
ಸುಧಿನೋಃ ಸುಧೀನಾಮ್‌ 
ಸಪ್ತಮೀ ಸುಧಿಯಿ, ಸುಧಿನಿ  *ಸುಧಿಯೋಃ, ಸುಧಿಷು 
ಸುಧಿನೋಃ 
ಸಂಬೋಧನ ಹೇ ಸುಧೇ।, ಹೇ ಸುಧಿನೀ! ಹೇ ಸುಧೀನಿ! 
ಹೇ ಸುಧಿ! 


ಗಮನಕ್ಕೆ: ಈಗ "ಉ' ಕಾರಾಂತ ನಪುಂಸಕ ಮಧು ಮೊದಲಾದ ರೂಪಗಳಿಗೆ 
ವಾರಿ ಶಬ್ದ ದಂತೆ ರೂಪಗಳು ಸಿದ್ಧವಾಗುತ್ತವೆ ಎಂಬುದನ್ನು ವಿವರಿಸುತ್ತೇವೆ. ವಾರಿ 
ಮತ್ತು ಮಧು ಶಬ್ದಗಳ ರೂಪಗಳಲ್ಲಿ ಸ್ವಲ್ಪವೇ ಭೇದವಿದೆ. ವಾರಿ ಶಬ್ದದ ನಂತರ 
ಬರುವಂತಹ "ನುಮ್‌' ನ "ನ್‌' ಕಾರವು ರೇಫದ ಪರದಲ್ಲಿ ಇರುವುದರಿಂದ ಣತ್ವವು 
ಬರುತ್ತದೆ. ಆದರೆ ಮಧು ಶಬ್ದದ ನಂತರ ಇರುವ "ನುಮ್‌' ನ "ನ್‌' ಕಾರವು ರೇಫ 
ಅಥವಾ ಷ್‌ ಕಾರದ ನಂತರ ಇಲ್ಲದೇ ಇರುವುದರಿಂದ ಣತ್ಸವು ಇರುವುದಿಲ್ಲ. 


(ಉ ಕಾರಾಂತ ನಪುಂಸಕ ಅಂಗದ ಮಧು ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಮಧು ಮಧುನೀ ಮಧೂನಿ 
ದ್ವಿತೀಯ ಮಧು ಮಧುನೀ ಮಧೂನಿ 


ತೃತೀಯ ಮಧುನಾ ಮಧುಭ್ಯಾಮ್‌ ಮಧುಭಿಃ 


256 ಲಘುಸಿದ್ಧಾಂತ ಕೌಮುದೀ 


ಚತುರ್ಥೀ ಮಧುನೇ ಮಧುಭ್ಯಾಮ್‌ ಮಧುಭ್ಯಃ 
ಪಣ್ಞುಮೀ ಮಧುನಃ ಮಧುಭ್ಯಾಮ್‌ ಮಧುಭ್ಯಃ 
ಷಷ್ಠೀ ಮಧುನಃ ಮಧುನೋಃ ಮಧೂನಾಮ್‌ 
ಸಪ್ತಮೀ ಮಧುನಿ ' ಮಧುನೋಃ ಮಧುಷು 
ಸಂಬೋಧನ ಹೇ ಮಧೋ!। ಹೇ ಮಧುನೀ। ಹೇ ಮಧೂನಿ! 


“ಸುಲು' ಶಬ್ದದ ರೂಪಗಳು-ಸುಷ್ಠು ಲುನಾತಿ ಇತಿ ಸುಲು. ಸು-ಲೂ ಇದು 
ಅಜಂತವಾಗಿರುವುದರಿಂದ ನಪುಂಸಕ ಲಿಂಗದಲ್ಲಿ “ಹ್ರಸ್ಟೋ ನಪುಂಸಕೇ ಪ್ರಾತಿಪದಿಕಸ್ಯ' 
ಎಂಬ ಸೂತ್ರದಿಂದ ಹ್ರಸ್ತವಾಗಿ ಸುಲು ಎಂದಾಗುತ್ತದೆ. ಸುಲು ಅಂದರೆ ಯಾವುದು 
ಚೆನ್ನಾಗಿ ಕತ್ತರಿಸುತ್ತದೋ ಅದು (ಶಸ್ತ್ರ. ವಿಶೇಷ ನಿಗ್ರಹವಾಗುವುದರಿಂದ ಇದರ 
ರೂಪಗಳು ಮೂರೂ ಲಿಂಗಗಳಲ್ಲೂ ಇರುತ್ತದೆ. ಒಂದು ಅರ್ಥವನ್ನು ವಿಶೇಷವಾಗಿ 
ಸ್ವೀಕಾರಮಾಡಿರುವುದರಿಂದ ಮೂರೂ ಲಿಂಗಗಳಲ್ಲೂ ಇರುವುದರಿಂದ ಪ್ರವೃತ್ತಿ ನಿಮಿತ್ತವು 
ಒಂದೇ ಇರುತ್ತದೆ. ಇದಕ್ಕೆ ಪುಂವದ್ಭಾವವು ಬಂದಿದೆ. ಪುಲ್ಲಿಂಗದಲ್ಲಿ "ಓಃಸುಪಿ' 
ಎಂಬ ಸೂತ್ರದಿಂದ ಯಣ್‌ ಸಂಧಿ ಬಂದು ಸಲೂಃ, ಸುಲ್ವೌ, ಸುಲ್ವಃ, ಎಂದು 
ರೂಪಗಳು ಸಿದ್ಧವಾಗುತ್ತವೆ. ನಪುಂಸಕ ಲಿಂಗದಲ್ಲೂ ಸಹ ತೃತೀಯಾದಿಂದ ಆರಂಭಿಸಿ 
ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ ಪುಂವದ್ಭಾವ ಬ೦ದ ರೂಪ ಒಂದು, ಮತ್ತು 
ಪುಂವದ್ಧಾವವಿಲ್ಲದ ಪಕ್ಷದಲ್ಲಿ 'ನುಮಾಗಮ'ದಿಂದ ಕೂಡಿದ ರೂಪವು ಒಂದು ಬರುತ್ತದೆ. 


“ಉ' ಕಾರಾಂತ ಭಾಷಿತ ಪುಂಸ್ಥ ಸುಲೂ ಶಬ್ದದ ರೂಪಗಳು 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸುಲು ಸುಲುನೀ ಸುಲೂನಿ 
ದ್ವಿತೀಯ ಸುಲು ಸುಲುನೀ ಸುಲೂನಿ 
ತೃತೀಯ ಸುಲ್ವಾ, ಸುಲುನಾ ಸುಲುಭ್ಯಾಮ್‌ ಸುಲುಭಿಃ 
ಚತುರ್ಥೀ ಸುಲ್ವೇ, ಸುಲುನೇ ಸುಲುಭ್ಯಾಮ್‌ ಸುಲುಭ್ಯಃ 
ಪಠ್ಣುಮೀ ಸುಲ್ವಃ, ಸುಲುನಃ ಸುಲುಭ್ಯಾಮ್‌ ಸುಲುಭ್ಯಃ 
ಷಷ್ಠೀ ಸುಲ್ಪಃ, ಸುಲುನಃ ಸುಲ್ವೋಃ, ಸುಲ್ವಾಮ್‌, 
ಸುಲುನೋಃ ಸುಲೂನಾಮ್‌ 
ಸಪ್ತಮೀ ಸುಲ್ವಿ, ಸುಲುನಿ ಸುಲ್ವೋಃ,ಸುಲುನೋಃ ಸುಲುಷು 
ಸಂಬೋಧನ ಹೇ ಸುಲೋ! ಹೇ ಸುಲುನೀ। ಹೇ ಸುಲೂನಿ! 


ಸೂಚನೆ: ಈ ತರಹ ಮೇಲೆ ಬರೆದಿರುವ ಭಾಷಿತ-ಪುಂಸ್ಕ ಶಬ್ದಗಳ ರೂಪಗಳನ್ನು 
ವಿದ್ಯಾರ್ಥಿಗಳು ಪರಿಚಯಮಾಡಿಕೊಳ್ಳಬೇಕು. ಇಲ್ಲಿರುವ ವ್ಯತ್ಯಾಸಗಳನ್ನು 
ತಿಳಿದುಕೊಳ್ಳಬೇಕು. ಇಲ್ಲಿ ಉ ಕಾರಾ೦ತ ಶಬ್ದವು ಧಾತುವಲ್ಲವಾದರೆ ಅದು ಪುಲ್ಲಿಂಗ 


ಷಡ್ಲಿಲ್ಲಿ ಪ್ರಕರಣಮ್‌ (ಅ.ನ.) 257 


ಶಬ್ದದಲ್ಲಿ "ಓಃ ಸುಪಿ' ಎ೦ಬ ಸೂತ್ರದಿಂದ ಯಣ್‌ ಸಂಧಿಯಂತು ಆಗುವುದಿಲ್ಲ. 
ಆದರೆ ಭಾನು ಶಬ್ದದಂತೆ ರೂಪಗಳು ಇರುತ್ತವೆ. 
“ಉ' ಕಾರಾಂತ ಇತರ ಭಾಷಿತ ಪುಂಸ್ಕ ಶಬ್ದಗಳ ಉದಾಹರಣೆಗಳು- 
ಯಜು, ಸಾಧು, ಕಟು, ಮೃದು, ಸ್ವಾದು, ಗುರು, ವಿಭು. 


ಇಲ್ಲಗೆ "ಉ'ಕಾರಾ೦ತ ನಪುಂಸಕ ಅಂಗ ಶಬ್ದಗಳು ಮುಗಿದವು. 


"ಖು'ಕಾರಾ೦ತ ಸಪುಂಸಕಅಂಗ ಶಬ್ದಗಳು 

ಸೂಚನೆ-1: ಧಾತೃ- ಧಾರಣ ಮಾಡುವ ಕುಲ, ಇಲ್ಲಿ ಧಾರಣಮಾಡುವ ಎಂಬ 
ಅರ್ಥದಲ್ಲಿ ಈ ಶಬ್ದವು ಪುಲ್ಲಿಂಗದಲ್ಲಿ ಪ್ರಯುಕ್ತವಾಗಿರುತ್ತದೆ. ಮತ್ತು ಇದೇ ಅರ್ಥವುಳ್ಳ 
ಶಬ್ದವು ನಪುಂಸಕಲಿಂಗದಲ್ಲೂ ಪ್ರವೃತ್ತವಾಗುತ್ತದೆ. ಆಗ ಪ್ರವೃತ್ತಿನಿಮಿತ್ತವು ಒಂದೇ 
ಆಗಿದೆ, ಭಾಷಿತ ಪುಂಸ್ಕವಾಗಿಯೂ ಇದೆ. ಆದ್ದರಿಂದ ತೃತೀಯಾದಿ ಅಜಾದಿ ವಿಭಕ್ತಿಗಳು 
ಪರವಾದಾಗ ವಿಕಲ್ಪದಿಂದ ಪುಂವದ್ಭಾವವು ಬಂದು ಎರೆಡೆರಡು ರೂಪಗಳು ಬರುತ್ತವೆ. 

ಸೂಚನೆ-2: ಪುಲ್ಲಿಂಗದಲ್ಲಿ ತೃತೀಯಾದಿ ವಿಭಕ್ತಿಗಳಲ್ಲಿನ ಅಜಾದಿ ವಿಭಕ್ತಿಗಳು 
ಪರವಾದಾಗ ಯಣ್‌ ಸಂಧಿ ಹಾಗು ನುಮಾಗಮವು ಬರುತ್ತದೆ. 


ಖು ಕಾರಾಂತ ಭಾಷಿತಮಂಸ್ಥ ಧಾತೃ ಶಬ್ಧದ ರೂಪಗಳು 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಧಾತೃ ಥಾತೃಣೇ ಧಾತ್ಯಣಿ 
ದ್ವಿತೀಯ ಧಾತೃ ಧಾತೃಣೇ ಧಾತ್ಯಣಿ 
ತೃತೀಯ ಧಾತ್ರಾ,ಧಾತೃಣಾ ಧಾತ್ಮ ೈಭ್ಯಾಮ್‌ ಧಾತೃಭಿಃ 
ಚತುರ್ಥೀ ಧಾತ್ರೇ, ಧಾತೃಣೇ ಧಾತೃಭ್ಯಾಮ್‌ ಧಾತೃಭ್ಯಃ 
ಪಣಳ್ಳುಮೀ ಧಾತುಃ, ಧಾತೃಣಃ ಧಾತೃಭ್ಯಾಮ್‌ ಧಾತೃಭ್ಯಃ 
ಷಷ್ಠೀ ಧಾತುಃ, ಧಾತೃಣಃ ಧಾತ್ರೋಃಧಾತೃಣೋಃ ಧಾತ್ಮಣಾಮ್‌ 
ಸಪ್ತಮೀ ಧಾತರಿ,ಧಾತೃಣಿ ಧಾತ್ರೋಃಧಾತೃಣೋಃ ಧಾತೃಷು 
ಸಂಬೋಧನ ಹೇ ಧಾತಃಹೇ ಧಾತೃ!ಹೇ ಧಾತೃಣೀ! ಹೇ ಧಾತ್ಯೃಣೀ! 


ಸೂಚನೆ: ಇದೇ ತರಹ ಜ್ಞಾತೃ, ಕರ್ತೃ, ವಕ್ತೃ ಶ್ರೋತೃ, ಮೊದಲಾದ ಶಬ್ದಗಳ 
ರೂಪಗಳನ್ನು ತಿಳಿದುಕೊಳ್ಳಬೇಕು. 
ಇಲ್ಲಗೆ ಖು-ಕಾರಾನ್ತ ಶಬ್ದಗಳು ಮುಗಿದವು. 
ಓ ಕಾರಾಂತ ನಮಂಸಕಲಅಂಗ ಶಬ್ದಗಳು 
(ಏಜ್‌ ಗೆ "ಇಕ್‌' ಆದೇಶವನ್ನು ವಿಧಿಸುವ ನಿಯಮ ಸೂತ್ರ) 
ಸೂತ್ರ- 25. ಏಚ ಇಗ್ಫಸ್ಟಾದೇಶೇ (1.1.48) 
ವೃತ್ತಿಃ-ಆದಿಶ್ಯಮಾನೇಷು ಹ್ರಸ್ವೇಷು ಮಧ್ಯೇ ಏಚಃ ಇಕ್‌ ಏವ ಸ್ಕಾತ್‌। ಪಧ್ಯು 


258 ಲಘುಸಿದ್ಧಾಂತ ಕೌಮುದೀ 


ಪ್ರಧ್ಯುನೀ। ಪ್ರಧ್ಯೂನಿ। ಪ್ರಧ್ಯುನೆ ಇತ್ಯಾದಿ! ಪ್ರರಿ। ಪ್ರರಿಣೀ (ಪ್ರರೀಣಿ। ಪ್ರರಿಣಾ। ಏಕದೇಶವಿಕೃತಂ 
ಅನನ್ಯವತ್‌। ಪ್ರರಾಭ್ಯಾಮ್‌। ಸುನು। ಸುನುನೀ। ಸುನೂನಿ। ಸುನುನೇತ್ಯಾದಿ। 


ಇತ್ಯಜನ್ರಾಃ ನಪುಂಸಕ ಆಅಜಳ್ಲಾಃ 

ಪ. ಛೇ. - ಏಚಃ, ಇಕ್‌, ಹ್ರಸ್ತಾದೇಶೇ. 

ಅರ್ಥ- ಏಚ್‌(ಏ.ಓ,ಐ,ಔ) ವರ್ಣಗಳ ಸ್ಥಾನದಲ್ಲಿ ಹ್ರಸ್ವಾದೇಶವು ವಿಧಿಸಲ್ಪಟ್ಟಾಗ, 
ಅದು ಇಕ್‌ ವರ್ಣಗಳದ್ದೇ ಹ್ರಸ್ತರೂಪವಾಗಿರುತ್ತದೆ. ಏಕೆ ಈ ರೀತಿಯಾಗಿ ಹೇಳಲಾಗಿದೆ 
ಎಂದರೆ ಏಚ್‌ ವರ್ಣಗಳಿಗೆ ಹ್ರಸ್ಟಗಳಿಲ್ಲ, ಏಚ್‌ ವರ್ಣಗಳಿಗೆ ಹ್ರಸ್ವ ಬರಬೇಕಾದರೆ 
ಯಾವ ವರ್ಣಗಳು ಬರಬೇಕೆಂಬ ಪ್ರಶ್ನೆ ಬಂದಾಗ ಈ ಪ್ರಕೃತ ಸೂತ್ರವು ಒಂದು 
ನಿಯಮವನ್ನು ಮಾಡಿದೆ. “ಸ್ಥಾನೇ೦5ತರತಮಃ' ಎಂಬ ಪರಿಭಾಷೆಯಿಂದ ಏಚ್‌ 
ವರ್ಣಗಳ ಸ್ಥಾನದಲ್ಲಿ ಇಕ್‌ ವರ್ಣಗಳಿಗೆ ಹ್ರಸ್ತವರ್ಣಗಳಿವೆ. ಏಚ್‌ನಲ್ಲಿ ಏ, ಓ, ಐ, 
ಔ, ಎಂದು ನಾಲ್ಕು ವರ್ಣಗಳಿವೆ. ಹ್ರಸ್ತವರ್ಣಗಳು ಐದು ಇವೆ. (ಅ, ಇ, ಉ, ಯ, 
ಲೃ) ಇಲ್ಲಿ ಸಮ ಸಂಖ್ಯೆ ಇಲ್ಲದಿರುವುದರಿಂದ “ಯಥಾಸಂಖ್ಯಮನುದೇಶಃಸಮಾನಾಮ್‌' 
ಎ೦ಬ ಸೂತ್ರವು ಪ್ರವೃತ್ತವಾಗುವುದಿಲ್ಲ. ಆದ್ದರಿಂದ ಸ್ಥಾನಸಾಮ್ಯದ ದೃಷ್ಟಿಯಿಂದ “ಏ 
ಐ,' ಗಳ ಸ್ಥಾನದಲ್ಲಿ ಇ ಕಾರವು ಮತ್ತು ಅ ಕಾರವು, ಓ, ಔ ಗಳ ಸ್ಥಾನದಲ್ಲಿ ಉ 
ಕಾರ ಮತ್ತು ಅ ಕಾರವು ಆದೇಶವಾಗಿ ಬರುತ್ತವೆ. ಆದ್ದರಿ೦ದ ಪ್ರಕೃತ ಸೂತ್ರವು ಅ 
ಕಾರವನ್ನು ಬಿಟ್ಟು ಇಕ್‌ ವರ್ಣಗಳೇ ಆದೇಶವಾಗಿ ಬರಬೇಕು. ಅಂದರೆ ಬೇರೆ 
ವರ್ಣಣಗಳು ಬರುವದಿಲ್ಲವೆಂದು ಅರ್ಥ. ಹೀಗೆ ನಿಯಮವನ್ನು ಮಾಡುವುದಕ್ಕಾಗಿ 
ಪ್ರವೃತ್ತವಾಗಿದೆ. 

ಪ್ರಕೃಷ್ಟಾ ದ್ಯೌಃ ಯಸ್ಮಿನ್‌ ದಿನೇ, ತತ್‌ ದಿನಂ-ಪ್ರದ್ಯು (ಮೋಡವಿಲ್ಲದೆ ಸ್ವಚ್ಛವಾದ 
ಆಕಾಶವುಳ್ಳದಿನ) ಕೇವಲ ದ್ಯೋ ಶಬ್ದವು ಪುಲ್ಲಿಂಗದಲ್ಲೇ ಇರುತ್ತದೆ. ಆದರೆ ಪ್ರ 
ಉಪಸರ್ಗಪೂರ್ವಕ ದ್ಯೋ ಶಬ್ದವು ನಪುಂಸಕಲಿಂಗದಲ್ಲಿದೆ. ಆದ್ದರಿಂದ ಪ್ರದ್ಯೋ 
ನಲ್ಲಿರುವ "ಓ' ಕಾರಕ್ಕೆ ಹಸ್ತವು "ಹ್ರಸ್ಟೋ ನಪುಂಸಕೇ ಪ್ರಾತಿಪದಿಕಸ್ಯ' ಎಂಬ ಸೂತ್ರದಿಂದ 
ಬಂದಿದೆ. ಪ್ರಕೃತ ಸೂತ್ರದಿಂದ ನಿಯಮವಾಗಿ "ಸ್ಥಾನೇಂsತರತಮಃ' ಎಂಬ 
ಪರಿಭಾಷೆಯಿಂದ ಪ್ರದ್ಯೋವಿನಲ್ಲಿರುವ "ಓ'ಕಾರಕ್ಕೆ "ಉ'ಕಾರವು ಆದೇಶವಾಗಿ ಬಂದು 
ಪ್ರದ್ಯು ಎಂದಾಗುತ್ತದೆ. ಇದರ ರೂಪವು ಉ ಕಾರಾಂತ ಮಧು ಶಬ್ದದಂತೆ ಇರುತ್ತದೆ. 


ಓ ಕಾರಾಂತ ನಪುಂಸಕಲಆಂಗದ ಪ್ರದ್ಯೋ ಶಬ್ದದ ರೂಪಗಳು 


ವಿಭಕ್ತಿಗಳು. ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರದ್ಯು ಪ್ರದ್ಯುನೀ ಪ್ರದ್ಯೂನಿ 
ದ್ವಿತೀಯ ಪ್ರದ್ಯು ಪ್ರದ್ಯುನೀ ಪ್ರದ್ಯೂನಿ 
ತೃತೀಯ ಪ್ರದ್ಯುನಾ ಪ್ರದ್ಯುಭ್ಯಾಮ್‌ ಪ್ರದ್ಯುಭಿಃ 
ಚತುರ್ಥೀ  ಪ್ರದ್ಯುನೇ ಪ್ರದ್ಯುಭ್ಯಾಮ್‌ ಪ್ರದ್ಯುಭ್ಯಃ 
ಪಣಳ್ಜುಮೀ ಪ್ರದ್ಯುನಃ ಪ್ರದ್ಯುಭ್ಯಾಮ್‌ ಪ್ರದ್ಯುಭ್ಯಃ 


ಹಡಿ ಪ್ರಕರಣಮ್‌ (ಅ.ನ.) 259 


ಷಷ್ಟೀ ಪ್ರದ್ಯುನಃ ಪ್ರದ್ಯುನೋಃ ಪ್ರದ್ಯೂನಾಮ್‌ 
ಸಪ್ತಮೀ ಪ್ರದ್ಯುನಿ ಪ್ರದ್ಯುನೋಃ ಪ್ರದ್ಯುಷು 
ಸಂಬೋಧನ ಹೇ ಪ್ರದ್ಯೋ! ಹೇ ಪ್ರದ್ಯುನೀ। ಹೇ ಪ್ರದ್ಯೂನಿ! 
ಹೇ ಪ್ರದ್ಯು! 
ಇಲ್ಲಗೆ "ಓ' ಕಾರಾನ್ತ ಶಬ್ದಗಳು ಮುಗಿದವು. 
ಐ ಕಾರಾನ್ಷ ಶಬ್ಧಗಳು 
ವಿವರಣೆ: ಪ್ರರಿ-ಪ್ರಕೃಷ್ಣಃ ರಾಃ ಯಸ್ಯ ಕುಲಸ್ಯ ತತ್‌ ಪ್ರರಿ ಕುಲಮ್‌ (ಪ್ರಕೃಷ್ಣವಾದ 


ಐಶ್ವರ್ಯವುಳ್ಳ ವಂಶ) ಪುಲ್ಲಿಜ್ಗ ಶಬ್ದದಲ್ಲಿ ರೈ ಶಬ್ದ ಇದೆ. ಅದು ನಪುಂಸಕ ಲಿಜ್ಗದಲ್ಲಿ 
ಪ್ರ ಪೂರ್ವಕ ರೈ ಶಬ್ದವಾಗಿದೆ. ನಪುಂಸಕ ಲಿಜ್ಗದಲ್ಲಿ “ಹ್ರಸ್ವೋ ನಪುಂಸಕೇ ಪ್ರಾತಿಪದಿಕಸ್ಯ 
“ ಎಂಬ ಸೂತ್ರದಿಂದ, “ಎಚ ಇಪುಸ್ಟಾದೇಶೇ” ಎಂಬ ನಿಯಮದಂತೆ "ಐ' ಕಾರದ 
ಸ್ಥಾನದಲ್ಲಿ, ಹ್ರಸ್ವ "ಇ' ಕಾರ ಬಂದು “ಪ್ರರಿ' ಎಂದಾಗಿದೆ. ಇದಕ್ಕೆ "ಸುಪ್‌' ಪ್ರತ್ಯಯಗಳನ್ನು 
ಸೇರಿಸಲಾಗುತ್ತದೆ. ಈ “ಪ್ರರಿ' ಶಬ್ದಕ್ಕೆ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ವಾರಿ' 
ಶಬ್ದದಂತೆಯೂ, *“ಪ್ರರೈ' ಶಬ್ದವು “ಪ್ರರಿ' ಎಂದಾದಾಗಲೂ, "ಏಕದೇಶವಿಕೃತ' 
ನ್ಯಾಯದಿಂದ, ಹಲಾದಿ ವಿಭಕ್ತಿಗಳು (ಭ್ಯಾಮ್‌, ಭಿಸ್‌, ಭ್ಯಸ್‌, ಮತ್ತು ಸುಪ್‌) 
ಪರದಲ್ಲಿದ್ದಾಗ “ರಾಯೋ ಹಲೀ” ಎಂಬ ಸೂತ್ರದಿಂದ, "ಆ' ಕಾರಾದೇಶವು ಬಂದು, 
"ಪ್ರರಾಭ್ಯಾಮ್‌', “ಪ್ರರಾಭಿಃ' ಎಂದು ರೂಪಗಳಾಗುತ್ತವೆ. 


ಕಾರಾನ್ತ ನಪುಂಸಕ ಅಣ್ಣ "ಪ್ರರೈ' ಶಬ್ದಗಳು 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರರಿ ಪ್ರರಿಣೀ ಪ್ರರೀಣಿ 
ದ್ವಿತೀಯ ಪರಿ ಪ್ರರಿಣೀ ಪ್ರರೀಣಿ 
ತೃತೀಯ ಪ್ರರಿಣಾ ಪ್ರರಾಭ್ಯಾಮ್‌ ಪ್ರರಾಭಿಃ 
ಚತುರ್ಥೀ ಪ್ರರಿಣೇ ಪ್ರರಾಭ್ಯಾಮ್‌ ಪ್ರರಾಭ್ಯಃ 
ಪಳ್ಚುಮೀ ಪ್ರರಿಣಃ ಪ್ರರಾಭ್ಯಾಮ್‌ ಪ್ರರಾಭ್ಯಃ 
ಷಷ್ಠೀ ಪ್ರರಿಣಃ ಪ್ರರಿಣೋಃ ಪ್ರರೀಣಾಮ್‌ 
ಸಪ್ತಮೀ ಪ್ರರಿಣಿ ಪ್ರರಿಣೋಃ ಪ್ರರಾಸು 
ಸಂಬೋಧನ ಹೇ ಪ್ರರೇ!, ಹೇ ಪ್ರರಿಣೀ! ಹೇ ಪ್ರರೀಣಿ! 
ಹೇ ಪ್ರರಿ! 


ಇಲ್ಲಗೆ "ಐ' ಕಾರಂತ ಶಬ್ದಗಳು ಮುಗಿದವು. 
ಔಕಾರಾನ್ತ್ರ ಶಬ್ದಗಳು 
ವಿವರಣೆ: ಸುನು-ಸುಷ್ಠುಃ ನೌಃ ಯಸ್ಯ ತತ್‌ ಕುಲಮ್‌ (ಸುಂದರವಾದ ಹಡಗು 
ಉಳ್ಳವನ ಕುಲ). ಸ್ತೀಲಿಜ್ಗದಲ್ಲಿ "ನೌ' ಶಬ್ದವು "ಔ' ಕಾರಾನ್ತವಾಗಿದೆ. 


260 ಲಘುಸಿದ್ಧಾಂತ ಕೌಮುದೀ 


"ಸು' ಶಬ್ದವನ್ನು "ನೌ' ಶಬ್ದದಜೊತೆಗೆ ಸೇರಿಸಿ ಸಮಾಸ ಮಾಡಿದಾಗ, ನಪುಂಸಕ 
ಲಿಜ್ಲದಲ್ಲಿ "ಔ' ಕಾರಕ್ಕೆ “ಪ್ರಸ್ಟೋ ನಪುಂಸಕೇ ಪ್ರಾತಿಪದಿಕಸ್ಯ “ ಎಂಬ ಸೂತ್ರದಿಂದ, 
“ಏಚ ಇಪ್ಪಸ್ವಾದೇಶೇ” ಎಂಬ ನಿಯಮದಂತೆ "ಔ' ಕಾರದ ಸ್ಥಾನದಲ್ಲಿ, ಹ್ರಸ್ವ "ಉ' 
ಕಾರ (ಇಕ್‌) ಬಂದು."ಸುನು' ಎಂದಾಗಿದೆ. ಇದಕ್ಕೆ “ಸುಪ್‌' ಪ್ರತ್ಯಯಗಳನ್ನು 
ಸೇರಿಸಲಾಗುತ್ತದೆ. ಆಗ ಮಧು ಶಬ್ದದಂತೆ ರೂಪಗಳಾಗುತ್ತವೆ. 


ಔಕಾರಾನ್ತ ನಪುಂಸಕ ಅಣ್ಣದ "ಸುನೌ” ಶಬ್ದದ ರೂಪಗಳು 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸುನು ಸುನುನೀ ಸುನೂನಿ 
ದ್ವಿತೀಯ ಸುನು ಸುನುನೀ ಸುನೂನಿ 
ತೃತೀಯ ಸುನುನಾ ಸುನುಭ್ಯಾಮ್‌ ಸುನುಭಿಃ 
ಚತುರ್ಥೀ ಸುನುನೇ ಸುನುಭ್ಯಾಮ್‌ ಸುನುಭ್ಯಃ 
ಪಳ್ಳುಮೀ ಸುನುನಃ ಸುನುಭ್ಯಾಮ್‌ ಸುನುಭ್ಯಃ 
ಷಷ್ಠೀ ಸುನುನಃ ಸುನುನೋಃ ಸುನೂನಾಮ್‌ 
ಸಪ್ತಮೀ ಸುನುನಿ ಸುನುನೋಃ ಸುನುಷು 
ಸಂಬೋಧನ ಹೇ ಸುನೋ! ಹೇ ಸುನುನೀ ಹೇ ಸುನುನೀ। 
ಹೇ ಸುನು! 


ಇಲ್ಲಗೆ ಅಜನ್ರ ನಪುಂಸಕ ಅಣ್ಣ ಪ್ರಕರಣ ಮುಗಿಯಿತು. 
ಇಲ್ಲಗೆ ಷಡ್ಲಿಚ್ಲೆ ಪ್ರಕರಣದಲ್ಲ ಅಜನ್ತಅಣ್ಣಗಳ ಪ್ರಕರಣ (7) ಮುಗಿಯಿತು. 


8. ಹಲನ್ರ ಪುಲ್ಲಂಗ ಪ್ರಕರಣ 


(ಸೂತ್ರ 252-359 ರವರೆಗೆ) 
(ಢತ್ಯ ವಿಧಾಯಕ ಸೂತ್ರ) 

ಸೂತ್ರ- 25೭. ಸೂತ್ರ - ಹೋ ಢಃ (8.2.31) 

ವೃತ್ತಿಃ-ಹಸ್ಯ ಢಃ ಸ್ಯಾತ್‌ ರುಲಿ ಪದಾನ್ತೇ ಚ । ಲಿಟ್‌, ಲಿಡ್‌। ಲಿಹೌ। 
ಲಿಹಃಲಿಡ್ಸಾ ಕಮ್‌!ಲಿಟ್ಟು, ಲಿಟ್ಟು 

ಪ.ಛೇ - ಹಃ ಢಃ 

ಅ.ವ್ಯ- “ರುಲೋರುರಿ” ಎಂಬ ಸೂತ್ರದಿಂದ "ರುರಿ' ಎಂಬ ಪದವೂ ಮತ್ತು 
“ಸ್ಕೋಃಸ೦ಯೋಗಾದ್ಯೋರನ್ನೇಚ” ಎಂಬ ಸೂತ್ರದಿಂದ "ಅನ್ನೇ ಎಂಬ ಪದವೂ 
ಅನುವೃತ್ತವಾಗುತ್ತವೆ. “ಪದಸ್ಕ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- "ರುಲ್‌' ಪರದಲ್ಲಿರುವ ಅಥವಾ ಪದಾನ್ರದಲ್ಲಿರುವ "ಹ್‌' ಕಾರದ 
ಸ್ಥಾನದಲ್ಲಿ "ಢ್‌' ಕಾರವು ಆದೇಶವಾಗಿ ಬರುತ್ತದೆ. (ಢಃ ಎಂಬಲ್ಲಿ “ಅ” ಕಾರವು 
ಉಚ್ಚಾರಣಾರ್ಥ, ಆದ್ದರಿಂದ “ಢ್‌' ಮಾತ್ರ ಉಳಿಯುತ್ತದೆ). 

ಉದಾ- ಲಿಟ್‌, ಲಿಡ್‌ -(ನೆಕ್ಕುವವನು)ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ- "ಲಿಹ್‌' 
ಧಾತುವಿನ ಪರದಲ್ಲಿ "ಕ್ಲಿಪ್‌ ಪ್ರತ್ಯಯ ಬಂದು, ಸರ್ವಾಪಹಾರಲೋಪವಾಗಿ, ಪ್ರಾತಿಪದಿಕ 
ಸಂಜ್ಞೆ ಬಂದು, "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, ಲಿಹ್‌4ಸ್‌ ಎಂದಿರುತ್ತದೆ. 
“ಹಲ್ಲಾ ಕಬ್ಯೋದೀರ್ಫಾತ್‌ ಸುತಿಸ್ಯಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ 
ಲೋಪ ಬರುತ್ತದೆ. “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌” ಎಂಬ ಸೂತ್ರದಿಂದ, 
ಮೇಲಿನ ರೂಪವನ್ನು ಪ್ರತ್ಯಯಾವ್ತವಾಗಿ ಭಾವಿಸಿ ಪದವೆಂದು ಸ್ವೀಕರಿಸಬೇಕು. “ಲಿಹ್‌' 
ಎಂಬುದು "ಹ್‌'ಕಾರಾನ್ರ ಪದವಾಗಿರೋಣದ್ದರಿಂದ, ಪ್ರಕೃತ ಸೂತ್ರದಿಂದ, "ಹ್‌' 
ಕಾರಕ್ಕೆ "ಢ್‌ ಕಾರವು ಆದೇಶವಾಗಿ ಬಂದು, "ಲಿಢ್‌' ಎಂದಾಗುತದೆ. ಪರದಲ್ಲಿ 
ಅವಸಾನ ಸಂಜ್ಞೆ ಇರುವದರಿಂದ, “ವಾಂವಸಾನೇ” ಎಂಬ ಸೂತ್ರದಿಂದ “ಢ್‌' 
ಕಾರಕ್ಕೆ ವಿಕಲ್ಲವಾಗಿ "ಚರ್ತ್ವ' ಬಂದು "ಲಿಟ್‌' ಎಂದಾಗುತ್ತದೆ. ಹೀಗಾಗಿ "ಲಿಟ್‌' 
ಲಿಡ್‌' ಎಂದು ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಲಿಹೌ-ಪ್ರಥಮಾ ವಿಭಕ್ತಿಯ ದ್ವಿ ವಚನದಲ್ಲಿ, ಲಿಹ್‌+ಔ-ಲಿಹೌ ಎಂದು 
ರೂಪವಾಗುತ್ತದೆ. 

ಉದಾ- ಲಿಹಃ-ಪ್ರಥಮಾ ವಿಭಕ್ತಿಯ ಬಹು ವಚನದಲ್ಲಿ, ಲಿಹ್‌-ಜಸ್‌ (ಅಸ್‌) 
ಎ೦ದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಲಿಹಃ ಎಂದು ರೂಪವಾಗುತ್ತದೆ. 

ಉದಾ-ಲಿಹಮ್‌ -ದ್ವಿತೀಯಾ ವಿಭಕ್ತಿಯ ಏಕ ವಚನದಲ್ಲಿ, ಲಿಹ್‌4ಅಮ್‌-ಲಿಹಮ್‌ 
ಎಂದು ರೂಪವಾಗುತ್ತದೆ. 


262 ಲಘುಸಿದ್ಧಾಂತ ಕೌಮುದೀ 


ಉದಾ - ಲಿಹೌ-ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲಿ-ಪ್ರಥಮಾ ವಿಭಕ್ತಿ 
ದ್ವಿವಚನದಂತೆಯೆ ಲಿಹೌ ಎಂದು ರೂಪವಾಗುತ್ತದೆ. 

ಉದಾ- ಲಿಹಃ-ದ್ದಿತೀಯಾ ವಿಭಕ್ತಿ ಬಹುವಚನದಲ್ಲಿ ಲಿಹ್‌.-ಶಸ್‌ (ಅಸ್‌) 
ಎಂದಿದ್ದಾಗ ರುತ್ವ- ವಿಸರ್ಗಗಳಿಂದ ಲಿಪಃ ಎಂದು ರೂಪವಾಗುತ್ತದೆ 

ಉದಾ- Ped - ತೃತೀಯಾ ವಿಭಕ್ತಿ ಏಕವಚನದಲ್ಲಿ ಲಿಹ್‌-ಟಾ(ಆ)-ಲಿಹಾ 
ಎಂದು ರೂಪವಾಗುತ್ತದೆ. 

ಉದಾ-ಲಿಡಾ ಮ್‌ (3) - ತೃತೀಯಾ, ಚತುರ್ಥೀ ಮತ್ತು ಪಳ್ಳುಮೀ ವಿಭಕ್ತಿ 
ದ್ವಿವಚನಗಳಲ್ಲಿ ಲಿಹ್‌- ಭ್ಯಾಮ್‌ ಎಂದಿದ್ದಾಗ, ಅಸರ್ವನಾಮಸ್ಥಾನ - ಹಲಾದಿ 
ವಿಭಕ್ತಿಯಾದ “ಭ್ಯಾಮ್‌' ಪರದಲ್ಲಿರೋಣದ್ದರಿಂದ "ಲಿಹ್‌'ಗೆ “ಸ್ವಾದಿಷ್ಟರ್ವನಾಮಸ್ಥಾನೇ” 
ಎ೦ಬ ಸೂತ್ರದಿಂದ ಪದಸಂಜ್ಞೆಯು ಬರುತ್ತದೆ. ಪ್ರಕೃತ ಸೂತ್ರದಿಂದ "ಹ್‌' ಕಾರಕ್ಕೆ 
"ಢತ್ತ' ಬಂದು, ಲಿಢ್‌.-ಭ್ಯಾಮ್‌ ಎಂದಾಗುತ್ತದೆ. “ರುಲಾಂಜ ಶೋತಂತೇ” ಎಂಬ 
ಸೂತ್ರದಿಂದ ಜಸ್ತ್ವವು ಬಂದು, ಲಿಡ್‌. ಭ್ಯಾಮ್‌-ಲಿಡ್ಭಾ $ಮ್‌(3) ಎಂದು 
ರೂಪವಾಗುತ್ತದೆ. 

ಉದಾ-ಲಿಡ್ಡಿಃ - ತೃತೀಯಾ ವಿಭಕ್ತಿ ಬಹುವಚನದಲ್ಲಿ ಲಿಹ್‌4ಭಿಸ್‌ ಎಂದಿದ್ದಾಗ, 
ಹಿಂದಿನಂತೆಯೇ ಲಿಢ್‌+ಭಿಸ್‌ ಎಂದಿದ್ದಾಗ, “ರುಲಾಂಜ ಶೋತನ್ಹೇ” ಎಂಬ 
ಸೂತ್ರದಿಂದ “ಜಶ್ಚ್ವ' ಬಂದು ಲಿಡ್‌.ಭಿಸ್‌ "ಎಂದಾಗಿ. ರುತ್ವ-ವಿಸರ್ಗಗಳಿಂದ ಲಿಡ್ಫಿಃ 
ಎಂದು ರೂಪ ವಾಗುತ್ತದೆ. 

ಉದಾ- ಲಿಹೇ - ಚತುರ್ಥೀ ವಿಭಕ್ತಿ ಏಕ ವಚನದಲ್ಲಿ ಲಿಹ್‌.-ಜೇ(ಏ)- ಲಿಹೇ 
ಎಂದು ರೂಪವಾಗುತ್ತದೆ. 

ಉದಾ- ಲಿಡ್ಕ್ಯ 8 (2) - ಚತುರ್ಥೀ ಮತ್ತು ಪಣ್ಣುಮೀ ವಿಭಕ್ತಿ ಬಹುವಚನಗಳಲ್ಲಿ 
ಲಿಹ್‌-ಭ್ಯಸ್‌ ಎಆದಿದ್ದಾಗ, “ಪದಸಂಜ್ಠೆ] ಬಂದು, ಲಿಢ್‌-ಭ್ಯಸ್‌ ಎಂದಾಗಿ, ನಂತರ 
a ಕೆಯ, "ಜ್ತ Re ಕಾರಕ್ಕೆ ರುತ್ವ-ವಿಸ ೪: ಬಂದು ಲಿಡ್ಭ್ಯ $ (2) 
ಎಂದು ರೂಪವಾಗುತ್ತದೆ. 

ಉದಾ- ಲಿಹಃ (2)-ಪಣ್ಣುಮೀ ಮತ್ತು ಷಷ್ಟೀ ವಿಭಕ್ತಿ ಏಕವಚನಗಳಲ್ಲಿ ಕ್ರಮವಾಗಿ 
ಜಸಿ (ಅಸ್‌), ಜಸ್‌(ಅಸ್‌) ಪ್ರತ್ಯಯಗಳು "ಬಂದಾಗ ಲಿಹ್‌4ಅಸ್‌ ಎಂದು 'ಇರುತ್ತದೆ. 
ಈಗ “ಸ್‌” ಕಾರಕ್ಕೆ ರುತ್ವ-ವಿಸ ರ್ಗಗಳು ಬಂದು ಲಿಹಃ (2) ಎಂದು ರೂಪಗಳಾಗುತ್ತವೆ. 

ಉದಾ- ಹೋ (2)-ಷಷ್ಠೀ ಮತ್ತು ಸಪ್ತಮೀ ವಿಭಕ್ತಿ ದ್ವಿವಚನಗಳಲ್ಲಿ ಲಿಹ್‌*ಓಸ್‌ 
ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಲಿಹೋಃ (2) ಎಂದು 
ರೂಪಗಳಾಗುತ್ತವೆ. 

ಉದಾ-ಲಿಹಿ ಸಪ್ತಮೀ ವಿಭಕ್ತಿ ಏಕವಚನದಲ್ಲಿ ಲಿಹ್‌* ಜೆ (ಇ)-ಲಿಹಿ ಎಂದು 
ರೂಪವಾಗುತ್ತದೆ. 

ಉದಾ-ಲಿಟ್ಟು, ಲಿಟ್ಟು - ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ ಲಿಹ್‌4 ಸುಪ್‌(ಸು) 


ಹಡ್ಲಿಣ್ಸಿ ಪ್ರಕರರಣಮ್‌ (ಹ.ಪು.) 263 


ಎಂದಿದ್ದಾಗ, ತೃತೀಯಾ ವಿಭಕ್ತಿಯಂತೆಯೇ ಪ್ರಕ್ರಿಯೆ ನಡೆದು ಢತ್ವ, "ಜಶ್ಚ್ವ', ಗಳು 
ಬಂದು ಲಿಡ್‌+ಸು ಎಂದಿದ್ದಾಗ, “ಡಃಸಿಧುಟ್‌” ಎಂಬ ಸೂತ್ರದಿಂದ ವೈಕಲ್ಪಿಕವಾಗಿ 
ಸು' ಗೆ "ಧುಟ್‌' ಆಗಮವು ಆದ್ಯವಯವವಾಗಿ ಬಂದು, ಲಿಡ್‌4ಧ್‌4ಸು ಎಂದಾಗುತ್ತದೆ. 
ನಂತರ "ಡ್‌' ಕಾರ ಮತ್ತು 'ಧ್‌್‌ ಗಳು ಸೇರಿ, "ಷ್ರುತ್ವ' ಬಂದಾಗ, 
“ನಪದಾನ್ನಾಟ್ಟೋರನಾಮ್‌” ಎಂಬ ಸೂತ್ರದಿಂದ "ನಿಷೇಧ' ಬಂದು, “ಖರಿಚ” 
ಎಂಬುದರಿಂದ “ಚರ್ತ್ವ' ಬಂದು “ಡ್‌' ಕಾರಕ್ಕೆ "ಟ್‌' ಕಾರ ಬಂದು, ಲಿಟ್ಟ್ಸು ಎಂದು 
ರೂಪವಾಗುತ್ತದೆ. "ಧುಟ್‌' ಆಗಮ ಬಾರದ ಪಕ್ಷದಲ್ಲಿ ಲಿಟ್ಟು ಎಂದು ರೂಪವಿರುತ್ತದೆ. 

ಉದಾ- ಸಂಬೋಧನ ಏಕವಚನ, ದ್ವಿವಚನ ಮತ್ತು ಬಹುವಚನಗಳಲ್ಲಿ ಕ್ರಮವಾಗಿ 
ಹೇ ಲಿಟ್‌, ಹೇಲಿಡ್‌!, ಹೇ ಲಿಹೌ!, ಹೇ ಲಿಹಃ ಎಂದೇ ಪ್ರಥಮಾ ವಿಭಕ್ತಿಯಂತೆ 
ರೂಪಗಳು ಇರುತ್ತವೆ. 


(ಹ್‌- ಕಾರಾನ್ತ ಫುಲ್ಲಂಗ "ಅಹ್‌' ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಲಿಟ್‌, ಲಿಡ್‌ ಲಿಹೌ ಲಿಹಃ 

ದಿವಿ. ಲಿಹಮ್‌ ಲಿಹೌ ಲಿಹಃ 

ತೃ.ವಿ ಲಿಹಾ ಲಿಡ್ಸಾ ಮ್‌ ಲಿಡ್ಫಿಃ 

ಚ.ವಿ ಲಿಹೇ ಲಿಡ್ಭಾ ಮ್‌ ಲಿಡ್ಛ $ 

ಪ.ವಿ ಲಿಹಃ ಲಿಡ್ಭಾ ಕ್ರಮ್‌ ಲಿಡ್ಛ § 

ಷ.ವಿ ಲಿಹಃ ಲಿಹೋಃ ಲಿಹಾಮ್‌ 
ಸ.ವಿ. ಲಿಹಿ ಲಿಹೋಃ ಲಿಟ್ಟು, ಲಿಟ್ಟು 
ಸಂ.ಪ್ರವಿ ಹೇ ಲಿಟ್‌!,ಹೇ ಲಿಡ್‌! ಹೇ ಲಿಹೌ! ಹೇ ಲಿಹಃ। 


(ಹ್‌ ಕಾರಕ್ಕೆ ಫ್‌ ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ- 2೮3. ದಾದೇರ್ಧಾತೋರ್ಥಃ (6.2.32) 
ವೃತಿಃ-ರುಲಿ ಪದಾಂತೇ ಚ ಉಪದೇಶೇ ದಾದೇರ್ಧಾತೋಃ ಹಸ್ಯ ಘಃ 

ಪ. ಛೇ. - ದಾದೇಃ ಧಾತೋಃ, ಘಃ 

ಅ. ವೃ. - “ ಹೋಢಃ” ಎಂಬ ಸೂತ್ರದಿಂದ "ಹಳ ಎಂಬ ಪದವೂ, ಮತ್ತು 
“ರುಲೋರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವೂ ಅನುವೃತ್ತವಾಗಿವೆ. 
“ಪದಸ್ಕ' ಎಂಬುದು ಅಧಿಕಾರ ಸೂತ್ರ 

ಅರ್ಥ- ಉಪದೇಶದ ಅವಸ್ಥೆಯಲ್ಲಿ “ದ್‌' ಕಾರಾದಿಯಾದ ಧಾತುವಿನ "ಹ್‌ 
ಕಾರವು ಪದಾನ್ತವಾಗಿದ್ದಾಗಲೋ ಅಥವಾ “ಹ್‌' ಕಾರದ ನಂತರ "ರುಲ್‌' 
ಪರವಾದಾಗಲೋ, "ಹ್‌' ಕಾರದ ಸ್ಥಾನದಲ್ಲಿ “ಫ್‌' ಕಾರವು ಆದೇಶವಾಗಿ ಬರುತ್ತದೆ. 


264 ಲಘುಸಿದ್ಧಾಂತ ಕೌಮುದೀ 


ಸೂಚನೆ: ಈ ಸೂತ್ರವು “ಹೋ ಢಃ” ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. “ಘಃ 

ಎಂಬಲ್ಲಿ "ಅ' ಕಾರವು ಉಚ್ಚಾರಣಾರ್ಥ. ಹೀಗಾಗಿ "ಫ್‌' ಮಾತ್ರ ಉಳಿಯುತ್ತದೆ. 
(ಭಷ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 2೮54. ಏಕಾಜೋ ಬಶೋ ಛಷ್‌ ರುಷಂತಸ್ಯ ಸ್ಥ್ವೋಃ (8.2.37) 

ವೃತ್ತಿಃ- ಧಾತ್ವವಯವಸ್ಯ ಏಕಾಚಃ ರುಷಂತಸ್ಯ ಬಶಃ ಭಷ್‌, ಸೇ ಧೇ ಪದಾನ್ಹೇ 
ಚ। ಧುಕ್‌, ಧುಗ್‌। ದುಹೌ। ದುಹಃ ಧುಗ್ಭಾ ಕ್ರಮ್‌! ಧುಕ್ಷು 

ಪ. ಛೇ. - ಏಕಾಚಃ, ಬಶಃ, ಭಷ್‌, ರುಷನ್ನಸ್ಯ, ಸ್ಥೊ ವ 

ಅ. ವ್ಯ - “ದಾದೇರ್ಧಾತೋರ್ಥಃ (8.2.32)” ಎಂಬ ಸೂತ್ರದಿಂದ, “ಧಾತೋಃ' 
ಎಂಬ ಪದವೂ ಮತ್ತು “ಸ್ಕೋಃ ಸಂಯೋಗಾದ್ಯೋರನ್ತೇ ಚ” ಎಂಬ ಸೂತ್ರದಿಂದ 
"ಅನ್ನೇ' ಎಂಬ ಪದವೂ ಅನುವೃತ್ತವಾಗುತ್ತದೆ. “ಪದಸ್ಯ” ಎಂಬುದು ಅಧಿಕಾರ 
ಸೂತ್ರ 

ಅರ್ಥ- ಧಾತುವಿನ ಅವಯವವಾದ "ರುಷ್‌' ಅನ್ತವಾದ "ಏಕಾಚ್‌' ನ "ಬಶ್‌' 
ವರ್ಣಕ್ಕೆ "ಭಷ್‌' ಆದೇಶವು ಬರುತ್ತದೆ - "ಸ್‌' ಕಾರ ಮತ್ತು "ಧ್‌' ಕಾರವು ಪರದಲ್ಲಿದ್ದಾಗ, 
ಅಥವಾ "ಬಶ್‌' ವರ್ಣವು ಪದಾನ್ತವಾದಾಗ,- 

ಸೂಚನೆ: ಇಲ್ಲಿ ಮೂರು ಪ್ರತ್ಯಾಹರಗಳನ್ನು ಹೇಳಲಾಗಿದೆ. 1. "ಬಶ್‌' 2. "ಭಷ್‌' 
3. “ರುಷ್‌'. “ಬಶ್‌' ಪ್ರತ್ಯಾಹಾರದಲ್ಲಿ ಬ್‌,ಗ್‌,ಡ್‌,ದ್‌ ವರ್ಣಗಳು ಇವೆ. "ಭಷ್‌' 
ಪ್ರತ್ಯಾಹಾರದಲ್ಲಿ ಭ್‌.ಫ್‌.ಢ್‌,ಧ್‌ ವರ್ಣಗಳು ಬರುತ್ತವೆ. “ರುಷ್‌' ಪ್ರತ್ಯಾಹಾರದಲ್ಲಿ 
ರು್‌,ಭ್‌, ಫ್‌, ಢ್‌, ಧ್‌ ವರ್ಣಗಳು ಇರುತ್ತವೆ. 

ಧಾತುವಿನ ಅವಯವವು "ಏಕಾಚ್‌' ಆಗಿದ್ದು ಅಂತ್ಯದಲ್ಲಿ "ರುಷ್‌' ವರ್ಣವು 
ಇರಬೇಕು. ಧಾತುವು "ಅನೇಕಾಚ್‌' ಆಗಿ ಇದ್ದರೂ, ಒಂದು ಅವಯವ ಗ್ರಹಣವನ್ನು 
ಇಲ್ಲಿ ಮಾಡಲಾಗುವದು. ಈ "ಏಕಾಚ್‌' ನಲ್ಲಿ ಇರುವ "ಬಶ್‌' ವರ್ಣದ ಸ್ಥಾನದಲ್ಲಿ 
“ಭಷ್‌' ವರ್ಣವು ಆದೇಶವಾಗಿ ಬರುವದು. ಮತ್ತು "ಸ್‌' ಕಾರ ಅಥವಾ "ಧ್ಭ್‌' 
ಕಾರವು ಪರದಲ್ಲಿ ಇರಬೇಕು. ಅಥವಾ "“ಬಶ್‌' ವರ್ಣವೇ ಪದಾನ್ತವಾಗಿ ಇರಬೇಕು. 

ಉದಾ- ದುಕ್‌-ಧುಗ್‌(ಹಾಲು ಕರೆಯುವವನು)- "ದುಹ್‌' ಪ್ರಪೂರಣೇ ಎಂಬ 
ಧಾತುವಿನ ನಂತರ, ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ, "್ವಿಪ್‌' ಪ್ರತ್ಯಯವು ಬಂದು, 
ಅದರ ಸರ್ವಾಪಾಹಾರವಾದಮೇಲೆ, "ದುಹ್‌' ಎಂದಾಗುತ್ತದೆ. ಈ ಧಾತುವು 
ಉಪದೇಶಾವಸ್ಥೆಯಲ್ಲಿ "ಧ್‌' ಕಾರಾದಿಯಾಗಿ ಇರುತ್ತದೆ. "ಸು(ಸ್‌)' ಪ್ರತ್ಯಯವನ್ನು 
ಸೇರಿಸಿದಮೇಲೆ, “ಹಲ್ವಾ ಚ್ಯೋ ದೀರ್ಪಾತ್‌...... “ ಎಂಬ ಸೂತ್ರದಿಂದ "ಸ್‌ 
ಲೋಪವಾಗುತ್ತದೆ. “ಹೋಢಃ” ಎಂಬ ಸೂತ್ರದಿಂದ ಢತ್ವ ಬರಬೇಕಾಗಿತ್ತು. ಅದನ್ನು 
ಬಾಧಿಸಿ, “ದಾದೇರ್ಧಾತೋರ್ಫಃ (8.2.32)” ಎಂಬ ಸೂತ್ರದಿಂದ, "ಹ್‌' ಕಾರಕ್ಕೆ 
"ಫ್‌' ಕಾರವು ಆದೇಶವಾಗಿ ಬಂದು, "ದುಫ್‌' ಎಂದಾಗಿದೆ. 

ಸೂಚನೆ: ಪ್ರಕೃತ ಸೂತ್ರದಿಂದ ಮುಂದಿನ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. 


ಷಡ್ಗಿಜ್ಞ್‌ ಪ್ರಕರಣಮ್‌ (ಹ.ಪು.) 265 


“ಫ್‌' ಎಂಬುದು "ರುಷ್‌' ವರ್ಣ. ಧಾತ್ವಯವಯವಾದ ರುಷನ್ತವಾದ ಏಕಾಚ್‌ 
ಎಂಬುದು "ದುಫ್‌'. "ದ್‌' ಎಂಬುದು "“ಬಶ್‌' ವರ್ಣ. ಇದಕ್ಕೆ "ಭಷ್‌' ವರ್ಣ (ದ್‌ 
ಕಾರಕ್ಕೆ ಧ್‌ ಕಾರ)ವು “ಸ್ಥಾನೆಂನ್ತರತಮಃ? ಎಂಬ ಸೂತ್ರದಿಂದ ಆದೇಶವಾಗಿ ಬಂದು 
"ದುಫ್‌' ಎಂದಾಗುತ್ತದೆ. “ರುಲಾಮ್‌ ಜಶೋತನ್ತೇ” ಎಂಬ ಸೂತ್ರದಿಂದ ಅಂತ್ಯ 
ಫ್‌' ಕಾರಕ್ಕೆ "ಗ್‌' ಕಾರ ಬಂದು, “ವಾಂವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ 
ಚರ್ತ್ವದಿಂದ “ಕ್‌' ಆದೇಶವು ಬರುತ್ತದೆ. ಈ ರೀತಿಯಾಗಿ ಧುಕ್‌-ಧುಗ್‌ ಎಂಬುದಾಗಿ 
ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ದುಹೌ(2) - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ - 
ಅಜಾದಿ ವಿಭಕ್ತಿಯು ಪರದಲ್ಲಿದ್ದಾಗ, ಪ್ರಕೃತಿಯ ಜೊತೆಗೆ ಪ್ರತ್ಯಯವನ್ನು ಸೇರಿಸಬೇಕು. 
ಹೀಗೆ ದುಹ್‌4ಔ ಮತ್ತು ದುಹ್‌.- ಔಟ್‌ ಎ೦ದಿದ್ದಾಗ, ಕ್ರಮವಾಗಿ ದುಹೌ(2) ಎಂದು 
ರೂಪಗಳಾಗುತ್ತವೆ. 

ಉದಾ- ದುಹಃ (2) - ಪ್ರಥಮಾವಿಭಕ್ತಿ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ 
ದುಹ್‌--ಜಸ್‌(ಅಸ್‌) ಮತ್ತು ದುಹ್‌--ಶಸ್‌(ಅಸ್‌) ಎಂದಿದ್ದಾಗ, "ಸ್‌ ಕಾರಕ್ಕೆ ರುತ್ವ- 
ವಿಸರ್ಗಗಳು ಬಂದು ಕ್ರಮವಾಗಿ ದುಹಃ (2) ಎಂದು ರೂಪಗಳಾಗುತ್ತವೆ. 

ಉದಾ- ದುಹಮ್‌ - ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ ದುಹ್‌- ಅಮ್‌-ದುಹಮ್‌ 
ಎಂದು ರೂಪವಾಗುತ್ತದೆ. 

ಉದಾ- ದುಹಾ - ತೃತೀಯಾ ವಿಭಕ್ತಿ ಏಕವಚನದಲ್ಲಿ ದುಹ್‌ *ಟಾ(ಆ)-ದುಹಾ 
ಎಂದು ರೂಪವಾಗುತ್ತದೆ. 

ಉದಾ- ದುಗಾ ಕ್‌-ದುಗ್ಳ ಇನ್ನು 'ಭ್ಯಾಮ್‌' ಮೊದಲಾದ ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದು, ದುಹ್‌.-ಭ್ಯಾಮ್‌ ಎಂದಿದ್ದಾಗ, “ಸ್ವಾದಿಷ್ಟ ಸರ್ವನಾಮಸ್ಥಾನೇ” ಎಂಬ 
ಸೂತ್ರದಿಂದ, ಪೂರ್ವರೂಪ (ಹ್‌) ಕೆ “ಪದಸಂಜ್ಞೆ' ಬಂದು ಪದಾಂತವಾಗುತ್ತದೆ. 
ಆಗ ಪ್ರಕೃತ ಸೂತ್ರದಿಂದ "ಹ್‌' ಕಾರಕ್ಕೆ "ಭಷ್‌' ವರ್ಣವಾದ "ಫ್‌' ಆದೇಶವಾಗಿ 
ಬಂದು ದುಫ್‌--ಭ್ಯಾಮ್‌ ಎಂದಿದ್ದಾಗ, “ರುಲಾಮ್ಹಶೋತನ್ಹೇ” ಎ೦ಬ ಸೂತ್ರದಿಂದ 
"ಫ್‌' ಕಾರಕ್ಕೆ "ಜಶ್‌' ವರ್ಣವಾದ "ಗ್‌' ಕಾರವು ಬಂದು, ದುಗ್‌- ಭ್ಯಾ ಇದುಗ್ಭಾಮ್‌ 
ಮತ್ತು ದುಗ್‌.-ಭ್ಯಸ್‌ ದುಗ್ಭ .ೆ ಮೊದಲಾದ ರೂಪಗಳು ಆಗುತ್ತವೆ. 

ಉದಾ- ಧುಕ್ಷು-ಸಪ್ತಮೀ ಬಹುವಚನದಲ್ಲಿ "ಸುಪ್‌' ಪ್ರತ್ಯಯವು ಪರದಲ್ಲಿ 
ಇರುವುದರಿಂದ, "ಘತ್ನ' "ಭಶ್‌' ಆದೇಶ ಮತ್ತು "ಜಶ್ವ್ವ' ಗಳು ಬಂದು, ಧುಗ್‌-ಸು 
ಎಂದಾಗಿ ನಂತರ "ಖರ್‌' ವರ್ಣವಾದ "ಸ್‌' ಕಾರವು ಪರದಲ್ಲಿರುವಾಗ "ಗ್‌' ಕಾರಕ್ಕೆ 
“ಖರಿ ಚ” ಎಂಬ ಸೂತ್ರದಿಂದ ಚರ್ತ್ವ(ಕ್‌) ಬರುತ್ತದೆ. "ಕ್‌” ಕಾರದ ಪರದಲ್ಲಿ "ಸ್‌' 
ಕಾರವು ಇರೋಣದ್ದರಿಂದ, “ಆದೇಶಪ್ರತ್ಯಯಯೋಃ” ಎ೦ಬ ಸೂತ್ರದಿಂದ “ಷತ್ವ(ಷ್‌) 
ಬಂದು, "ಕ್‌' ಕಾರ ಮತ್ತು "ಷ್‌' ಕಾರಗಳ ಸಂಯೋಗದಿಂದ ಧುಕ್ಷು ಎಂದು 
ರೂಪವು ಸಿದ್ಧವಾಗುತ್ತದೆ. 


266 ಲಘುಸಿದ್ದಾಂತ ಕೌಮುದೀ 
(ಹ್‌ ಕಾರಾನ್ರ ಪುಲ್ಲಂಗ ದುಹ್‌ ಶಣ್ಣದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಧುಕ್‌, ಧುಗ್‌ ದುಹೌ ದುಹಃ 
ದಿವಿ. ದುಹಮ್‌ ದುಹೌ ದುಹಃ 
ತೃ.ವಿ. ದುಹಾ ಧುಗ್ಳಾ ಮ್‌ ಧುಗ್ಗಿಃ 
ಚ.ವಿ. ದುಹೇ ಧುಗ್ಭಾ ಮ್‌ ಧುಗ್ಭ § 
ಪ.ವಿ. ದುಹಃ ಧುಗ್ಳಾ ಕ್ರಮ್‌ ಧುಗ್ಭ ೫ 
ಷವಿ. ದುಹಃ ದುಹೋಃ ದುಹಾಮ್‌ 
ಸೃಷ್ಟಿ ದುಹಿ ದುಹೋಃ ಧುಕ್ಸು 
ಸಂ.ಪ್ರವಿ. ಹೇಧುಕ್‌!,ಹೇಧುಗ್‌! ಹೇ ದುಹೌ! ಹೇ ದುಹಃ। 


(ವೈಕಲ್ಪಕ ಫ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 2೮ರ. ವಾ ದ್ರುಹ-ಮುಹ-ಷ್ಟ್ಣುಹ-ಕ್ಣಿಪಾಮ್‌ (8.2.33) 
ವೃತ್ತಿ-ಏಷಾಂ ಹಸ್ಯ ವಾ ಘೋ ರಲಿ ಪದಾನ್ಮೇ ಚಿ! 
ಧ್ರುಕ್‌,ಧುಗ್‌,ಧ್ರುಟ್‌,ಧ್ರುಡ್‌,ದ್ರುಹೌ। ಧುಹಃಧುಗ್ಸ್ಯಾಮ್‌, ಧುಡ್ಸಾಮ್‌ದುಕ್ತು, ಧುಟ್ಟು, 
ಧ್ರುಟ್ಟು ಏವಂ ಮುಕ್‌,ಮುಗ್‌। ಇತ್ಯಾದಿ। 

ಪ. ಛೇ. - ವಾ, ದ್ರುಹ-ಮುಹ-ಷ್ಲುಹ-ಪ್ಟಿಹಾಮ್‌। 

ಅ. ವೃ. - “ಹೋ ಢಃ” ಎಂಬ ಸೂತ್ರದಿಂದ, "ಹಃ" ಎಂಬ ಪದವು 
“ದಾದೇರ್ಧಾತೋರ್ಥಃ” ಎಂಬ ಸೂತ್ರದಿಂದ "ಘಃ' ಎಂಬ ಪದವೂ, ಮತ್ತು 
“ರುಲೋ ರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವೂ ಮತ್ತು “ಸ್ಯೋಃ 
ಸಂಯೋಗಾದ್ಯೋರನ್ತೇ ಚ” ಎಂಬ ಸೂತ್ರದಿಂದ “ಅನ್ನೇ” ಎಂಬ ಪದವೂ 
ಅನುವೃತ್ತವಾಗಿವೆ. “ಪದಸ್ಕ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ದ್ರುಹ್‌,ಮುಹ್‌, ಷ್ಲುಹ್‌ ಮತ್ತು ಪ್ಟಿಹ್‌ ಧಾತುಗಳ "ಹ್‌' ಕಾರದ ಸ್ಥಾನದಲ್ಲಿ 
ವಿಕಲ್ಪವಾಗಿ "ಫ್‌' ಕಾರವು ಆದೇಶವಾಗಿ ಬರುತ್ತದೆ- "ರುಲ್‌' ಪರದಲ್ಲಿದ್ದಾಗ, 
ಅಥವಾ "ಹ್‌' ಕಾರವು ಪದಾನ್ನವಾಗಿದ್ದಾಗ. ಸೂತ್ರದಲ್ಲಿ ದ್ರುಹ್‌, ಮುಹ್‌, ಷ್ಣುಹ್‌ 
ಮತ್ತು ಷ್ಲಿಹ್‌ ಎಂಬಲ್ಲಿ ("ಅ' ಕಾರವು ಉಚ್ಚಾರಣಾರ್ಥವಾಗಿರೋಣದ್ದರಿಂದ ಅದನ್ನು 
ತ್ಯಜಿಸಲಾಗಿದೆ). ಈ ಸೂತ್ರವು ಈ ನಾಲ್ಕು ಧಾತುಗಳಿಗೆ ಮಾತ್ರ ಅನ್ವಯಿಸುತ್ತದೆ. 

ಉದಾ-1. ದ್ರುಹ್‌ (ದ್ರೋಹ ಮಾಡುವದು) 

ವಿವರಣೆ - "ದುಹ್‌' ನಲ್ಲಿ “ದಾದೇರ್ಧಾತೋರ್ಥಃ (8.2.32)” ಎಂಬ 
ಸೂತ್ರದಿಂದ, ನಿತ್ಯವಾಗಿ ಬರುವ "ಫ್‌' ಕಾರವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ 
ವೈಕಲ್ಲಿಕವಾಗಿ “ಫ್‌' ಆದೇಶವಾಗಿ ಬರುತ್ತದೆ. ಉಳಿದ ಮೂರು ಶಬ್ದಗಳಲ್ಲಿ “ಹೋ 


ಹಡ್ಲಿಣ್ಣ್‌ ಪ್ರಕರಣಮ್‌ (ಹ.ಪು.) 267 


ಢಃ” ಎಂಬ ಸೂತ್ರದಿಂದ ನಿತ್ಯವಾಗಿ “ಢ್‌'ಕಾರಾದೇಶವು ಬ೦ದಮೇಲೆ ವಿಕಲ್ಪವಾಗಿ 
“ಫ್‌' ಕಾರಾದೇಶ ಬರುವದಕ್ಕಾಗಿ, ಈ ಸೂತ್ರವು ಪ್ರವೃತ್ತವಾಗಿದೆ. “ಫ್‌' ಕಾರವು 
ಬಾರದ ಪಕ್ಷದಲ್ಲಿ “ಹೋಢಃ” ಎಂಬ ಸೂತ್ರದಿಂದ “ಡಢ್‌' ಕಾರಾದೇಶವು ಬರುತ್ತದೆ. 
ಇದೇ ರೀತಿಯಲ್ಲಿ ದ್ರುಹ್‌ ನಂತರ "ಸು' ಬಂದಾಗ, "ಹ್‌' ಕಾರದ ಸ್ಥಾನದಲ್ಲಿ, "ಫ್‌' 
ಕಾರಾದೇಶ, ಮತ್ತು "ದ್‌' ಕಾರದ ಸ್ಥಾನದಲ್ಲಿ “"ಭಷ್‌(ಧ್‌)' ಬಂದು, ನಂತರ ಜಶ್ತ್ವ, 
ವಿಕಲ್ಲದಿಂದ ಚರ್ತ್ವ ಬಂದು, "ಫ್‌' ಕಾರಾದೇಶ ಪಕ್ಷದಲ್ಲಿ, ಧ್ರುಕ್‌ ಮತ್ತು ಧ್ರುಗ್‌ 
ಎಂಬ ಈ ಎರಡು ರೂಪಗಳು ಆಗುತ್ತವೆ. ಮತ್ತು "ಢ್‌' ಕಾರಾದೇಶ ಬಂದ ಪಕ್ಷದಲ್ಲಿ 
ಧ್ರುಟ್‌, ಧ್ರುಡ್‌ ಎ೦ಬ ಎರಡು ರೂಪಗಳಾಗುತ್ತವೆ. ಹೀಗೆ ಒಟ್ಟು ನಾಲ್ಕು 
ರೂಪಗಳಾಗುತ್ತವೆ. 

ಉದಾ- ಧ್ರುಫ್‌, ಧುಢ್‌, ಧ್ರುಗ್‌, ಧುಡ್‌ - ದುಹ್‌ ಶಬ್ದದ ಪ್ರಥಮಾ ಏಕವಚನದಲ್ಲಿ, 
ದ್ರುಹ್‌*-ಸ್‌(ಸು) ಎಂದಿದ್ದಾಗ, “ಹಲ್ವ್ವಾಭ್ಯೋ ದೀರ್ಫಾತ್‌..... “ ಎಂಬ ಸೂತ್ರದಿಂದ 
'ಸ್‌' ಕಾರಕ್ಕೆ ಲೋಪ ಬಂದು "ದ್ರುಹ್‌' ಎಂದಾಗುತ್ತದೆ. "ಹ್‌' ಕಾರವು 
ಪದಾನ್ತವಾಗಿರೋಣದ್ದರಿ೦ದ ಪ್ರಕೃತ ಸೂತ್ರದಿಂದ "ಹ್‌' ಕಾರಕ್ಕೆ, ವೈಕಲ್ಪಿಕವಾಗಿ “ಫ್‌' 
ಕಾರವು ಬಂದು, ದ್ರುಫ್‌ ಎಂದಾಗುತ್ತದೆ. 

“ಫ್‌' ಕಾರ ಬಾರದ ಪಕ್ಷದಲ್ಲಿ, “ಹೋಢಃ” ಎಂಬ ಸೂತ್ರದಿಂದ ಪದಾನ್ತ "ಹ್‌' 
ಕಾರಕ್ಕೆ "ಢ್‌' ಕಾರ ಬಂದು ಧ್ರುಢ್‌ ಎಂದಾಗುತ್ತದೆ. ನಂತರ “ಏಕಾಚೋ ಬಶೋ 
ಭಷ್‌ ರುಷಂತಸ್ಕ ಸ್ಥೊ ನ್‌” (8.2.37) .ಎಂಬ ಸೂತ್ರದಿಂದ ಎರಡೂ ಪಕ್ಷದಲ್ಲಿ 
"ದ್‌' ಕಾರದ ಸ್ಥಾನದಲ್ಲಿ "ಧ್‌' ಕಾರವು ಬ೦ದು ಧ್ರುಫ್‌ ಮತ್ತು ಧ್ರುಢ್‌ ಎಂದು 
ರೂಪಗಳಾಗುತ್ತವೆ. 

ಹೀಗಿರುವಾಗ “ರುಲಾಮ್ಜಶೋಇನ್ರೇ” ಎಂಬ ಸೂತ್ರದಿಂದ ಪದಾನ್ತ "ರುಲ್‌' 
ವರ್ಣಗಳಾದ "ಫ್‌' ಕಾರ “ಢ್‌' ಕಾರಗಳ ಸ್ಥಾನಗಳಲ್ಲಿ, ಕ್ರಮವಾಗಿ “ಜಶ್‌' ವರ್ಣಗಳಾದ 
'ಗ್‌' ಕಾರ ಮತ್ತು "ಡ್‌' ಕಾರಗಳು ಆದೇಶವಾಗಿ ಬಂದು, ಧ್ರುಗ್‌, ಧ್ರುಡ್‌ ಎಂದು 
ರೂಪಗಳಾಗುತ್ತವೆ. 

ಮತ್ತೆ “ವಾಂವಸಾನೇ” ಎಂಬ ಸೂತ್ರದಿಂದ "ಗ್‌' ಕಾರ ಮತ್ತು “ಡ್‌' ಕಾರಗಳ 
ಸ್ಥಾನಗಳಲ್ಲಿ ವೈಕಲ್ಲಿಕ ಚರ್ತ್ವ(ಕ್‌ ಮತ್ತು ಟ್‌) ಬಂದು ಧ್ರುಕ್‌, ಧ್ರುಟ್‌ ಎಂದು 
ರೂಪಗಳಾಗುತ್ತವೆ. ಹೀಗಾಗಿ ಒಟ್ಟು ಧ್ರುಕ್‌, ಧ್ರುಗ್‌, ಧ್ರುಟ್‌, ಧ್ರುಡ್‌ ಎಂದು ನಾಲ್ಕು 
ರೂಪಗಳಾಗುತ್ತವೆ. 

ಇದೇ ತರಹ "ಭ್ಯಾಮ್‌' ಮತ್ತು "ಭಿಸ್‌' ಮೊದಲಾದ ಹಲಾದಿ "ಸುಪ್‌' ಪ್ರತ್ಯಯಗಳು 
ಪರದಲ್ಲಿದ್ದಾಗಲೂ, “ಫ್‌' ಕಾರ ಮತ್ತು "ಢ್‌' ಕಾರಾದೇಶಗಳು ಬಂದಮೇಲೆ, ಹಿಂದಿನಂತೆ 
'ಧುಗ್ಭಾ ಕ್ರಮ್‌ ಧುಡ್ಸ್ಯಾಮ್‌' ಮೊದಲಾದ ಎರಡೆರಡು ರೂಪಗಳು ಸಿದ್ಧವಾಗುತ್ತವೆ. 
“ಸುಪ್‌' ಪ್ರತ್ಯಯಗಳು ಪರದಲ್ಲಿದ್ದಾಗ, "ಫ್‌' ಕಾರ ಬ೦ದ ಪಕ್ಷದಲ್ಲಿ, "ಧುಕ್ಷು' ಎಂಬಂತೆ 
"ಧ್ರುಕ್ಷು' ಎಂಬ ರೂಪವು ಮತ್ತು "ಢ್‌' ಕಾರಾದೇಶ ಬಂದ ಪಕ್ಷದಲ್ಲಿ “ಲಿಟ್ತ್ನು' ಮತ್ತು 
“ಲಿಟ್ಟು' ಎಂಬಂತೆ "ಧ್ರುಟ್ಟು' "ಧ್ರುಟ್ಟು' ಎಂದು ಒಟ್ಟು ಮೂರು ರೂಪಗಳು 


268 ಲಘುಸಿದ್ಧಾಂತ ಕೌಮುದೀ 


ಸಿದ್ಧವಾಗುತ್ತವೆ. ಉಳಿದ ಅಜಾದಿ ಪ್ರತ್ಯಯಗಳು ಪರದಲ್ಲಿ ಬ೦ದಾಗ, ಕೇವಲ ಅಕ್ಷರಗಳು 
ಜೋಡಿಸಲ್ಪಡುತ್ತವೆ. 


(ಹ್‌ ಕಾರಾನ್ತ ಪುಲ್ಪಂಗ ದ್ರುಹ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಧ್ರುಕ್‌, ಧುಗ್‌, ದ್ರುಹೌ ದ್ರುಹಃ 
ಧ್ರುಟ್‌, ಧ್ರುಡ್‌ 

ದ್ವಿವಿ. ದ್ರುಹಮ್‌ ದ್ರುಹೌ ದ್ರುಹಃ 

ತೃವಿ. ದ್ರುಹಾ ಧುಗ್ಬ್ಯಾಮ್‌, ಧ್ರುಗ್ಳಿಃ,ಧ್ರುಡ್ಳಿಃ 

ಚ.ವಿ. ಧ್ರುಡ್ಛ್ಯಾಮ್‌ ದ್ರುಹೇ 

| ಧುಗ್ಸ್ಯಾಮ್‌.ಧುಡ್ಸಾಮ್‌ ಧ್ರುಗ್ಭ್ಯಃ, ಧ್ರುಡ್ಫ ಃ 
ಪ.ವಿ. ದ್ರುಹಃ ಧ್ರುಗ್ಭಾಮ್‌, ಧುಗ್ಭ ಕ ಧ್ರುಡ್ಫಃ 
ಧ್ರುಡ್ಛ್ಯಾಮ್‌ 

ಷವಿ. ದುಹಃ ದ್ರುಹೋಃ, ದ್ರುಹಾಮ್‌ 

ಸ.ವಿ. ದ್ರುಹಿ ದ್ರುಹೋಃ ಧುಕ್ಟು,ಧುಟ್ಟು, 
ದುಟ್ಟು 

ಸಂ.ಪ್ರವಿ ಹೇಧುಕ್‌!,ಹೇಧ್ರುಗ್‌! ಹೇ ದ್ರುಹೌ! ಹೇ ದ್ರುಹಃ! 


ಇದೇ ತರಹ "ಮುಹ್‌' ಶಬ್ದದ ರೂಪಗಳನ್ನು ತಯಾರಿಸಬೇಕು. ಇಲ್ಲಿ ಮುಹ್‌, 
ಷ್ಲುಹ್‌ ಮತ್ತು ಪ್ಲಿಹ್‌ ಮೂರು ಧಾತುಗಳಿಗೆ, "ಬಶ್‌' ಪ್ರತ್ಯಾಹಾರ ಬಾರದೇ ಇರುವದರಿಂದ 
“ಭಶ್‌' ಆದೇಶವು ಬರುವದಿಲ್ಲ. ಇಷ್ಟೇ ಇದರಲ್ಲಿ ಇರುವ ವಿಶೇಷ. 


(ಷ್‌ ಕಾರಕ್ಕೆ ಸ್‌ ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 2೮೮. ಧಾತ್ಹಾದೇಃ ಷಃ ಸಃ (6.1.64) 

ವೃತ್ತಿಃ-ಧಾತೋಃ ಆದೇಃ ಷಸ್ಯ ಸಃ ಸ್ಯಾತ್‌। ಸ್ನುಕ್‌-ಸ್ನುಗ್‌,ಸ್ನುಟ್‌-ಸ್ನುಡ್‌। ಏವಂ 
ಸ್ನಿಕ್‌-ಸ್ನಿಗ್‌, ಸ್ನಿಟ್‌-ಸ್ನಿಡ್‌। (ವಿಶ್ವವಾಟ್‌, ವಿಶ್ವವಾಡ್‌। ವಿಶ್ವವಾಹೌ। 
ವಿಶ್ವವಾಹಃವಿಶ್ವವಾಹಮ್‌। ವಿಶ್ವವಾಹೌ)। 

ಅರ್ಥ- (ಧಾತ್ವಾದೇಃ “ಷ್‌' ಕಾರಸ್ಯ ಸ್ಥಾನೇ “ಸ್‌” ಕಾರಾದೇಶೋ ಭವತಿ.) - 
ಧಾತು ಪಾಠದಲ್ಲಿ ಇರುವ ಧಾತುವಿನ ಆದಿಯಲ್ಲಿ ಇರುವ "ಷ್‌' ಕಾರಕ್ಕೆ "ಸ್‌' 
ಕಾರವು ಆದೇಶವಾಗಿ ಬರುತ್ತದೆ. ಧಾತುವಿನ ಆದಿಯಲ್ಲಿರುವ "ಷ್‌' ಕಾರಕ್ಕೆ ಷ್‌ 
ಕಾರಾದೇಶ ಬಂದಮೇಲೆ, ಷ್ಟುತ್ವ ನಿಮಿತ್ತವಾದ ಕಾರ್ಯಗಳು ಇಲ್ಲದಿರುವುದರಿಂದ 
ಷ್ಟುತ್ವ ನಿಮಿತ್ತಕವಾದ ರೂಪಗಳು ನಾಶವಾಗಿ "ಸ್‌' ಕಾರ ನಿಮಿತ್ತವಾದ ರೂಪಗಳು 
ಬರುತ್ತವೆ. ಈ ನಿಯಮವನ್ನು ವ್ಯಾಕರಣಶಾಸ್ತ್ರದಲ್ಲಿ “ನಿಮಿತ್ತಾಪಾಯೇ 
ನೈಮಿತ್ತಿಕಸ್ಕಾಪ್ಯಪಾಯಃ” ಎಂದು ಹೇಳುತ್ತಾರೆ. 


ಷಡ್ಲಿಣ್ಸ ಪ್ರಕರಣಮ್‌ (ಹ.ಪು.) 269 


ಅಂದರೆ ನಿಮಿತ್ತ ನಾಶವಾಗೋಣದ್ದರಿದ ನೈಮಿತ್ತಿಕದ ನಾಶವೂ ಆಗುತ್ತದೆ. 
(ನೈಮಿತ್ತಿಕವೆಂದರೆ - ನಿಮಿತ್ತದ ಕಾರಣದಿಂದ ಉತ್ಪನ್ನವಾದ ಎಂದು ಅರ್ಥ). 

ಹ್ಹಿಹ್‌(ಸ್ನಿಹ್‌) -(ಸ್ನೇಹ ಮಾಡುವದು) 

ಉದಾ- ಸ್ನಿಹ್‌ - "ಹ್ಹಿಹ್‌' ಎ೦ಬುದು ಧಾತುಪಾಠದಲ್ಲಿರುವ ಧಾತುವಿನ ರೂಪ. 
ಇಲ್ಲಿ “ಷ್‌' ಕಾರವನ್ನು ನಿಮಿತ್ತ ಮಾಡಿಕೊಂಡು, "ನ್‌' ಕಾರದ ಸ ಸ್ಥಾನದಲ್ಲಿ “ರಷಾಭ್ಯಾಂ 
ನೋ ಣಃ ಸಮಾನಪದ್ದೇ” ಎಂಬ ಸೂತ್ರದಿಂದ “ಇತ್ನ'ವು ಬಂದಿದೆ. ಈಗ ಪ್ರಕೃತ 
ಸೂತ್ರದಿಂದ "ಷ್‌' ಕಾರದ ಸ ಸ್ಥಾನದಲ್ಲಿ "ಸ್‌ ಕಾರವು ಬಂದು " ಷತ್ವ'ವು ನಾಶವಾಗಿದೆ. 
ಆದ್ದರಿಂದ ನೈಮಿತ್ತಿಕವಾದ “ಷ್‌' ಕಾರವು ನಾಶವಾಗುತ್ತದೆ. ಅಂದರೆ, ಪೂರ್ವದಲ್ಲಿದ್ದ 
ನ್‌್‌ ಕಾರವೇ ಉಳಿದು "ಸ್ಲಿಹ್‌' ಎಂದೇ ಉಳಿಯುತ್ತದೆ. 

ಸ್ನುಕ್‌-ಸ್ನುಗ್‌, ಸ್ನುಟ್‌-ಸ್ನುಡ್‌, ಸ್ನಿಕ್‌-ಸ್ನಿಗ್‌, ಸ್ನಿಟ್‌-ಸ್ನಿಡ್‌-ಪ್ಡಿಹ್‌ ಮತ್ತು ಷ್ಟುಹ್‌ 
ಧಾತುಗಳಲ್ಲಿ ಪ್ರಕೃತ ಸೂತ್ರದಿಂದ, "ಸ್‌' ಕಾರಾದೇಶ ಮತ್ತು “ನಿಮಿತ್ತಾಪಾಯೇ 
ಸೀಯ ಸತ ಪಾಯಃ” ಎಂಬ ನಿಯಮದಿಂದ “ಣ್‌' ಕಾರಕ್ಕೆ "ನ್‌್‌ ಕಾರ ಬಂದು 

ಸ್ನಿಹ್‌ ಮತ್ತು ಸ್ನುಹ್‌ ಎಂದಾಗಿವೆ. ಇವುಗಳ ಪರದಲ್ಲಿರುವ ದೀಸ್‌ )' ಪ್ರತ್ಯಯವು 
ಲೋಪವಾದಾಗ, ಹೋ ಢಃ” ಎಂಬ ಸೂತ್ರದಿಂದ ಢತ್ವ ಪ ಪ್ರಾಪ್ತವಾದಾಗ, ಇದನ್ನು 
ಬಾಧಿಸಿ “ವಾ ದ್ರುಹ-ಮುಹ-ಷ್ಲುಹ-ಸ್ಟಿಹಾಮ್‌” (8.233) ಎಂಬ ಸೂತ್ರದಿಂದ 
ವೈಕಲ್ಲಿಕ “ಫ್‌' ಕಾರಾದೇಶ, ಜಶ್ವ « ಮತ್ತು ವೈಕಲ್ಲಿಕ ಚರ್ತ್ವ ಗಳು ಬಂದು ಸ್ನಿಕ್‌- 
ಸ್ನಿಗ್‌ ಮತ್ತು ಸ್ನುಕ್‌-ಸ್ನುಗ್‌ ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 

“ಫ್‌' ಜ್‌ ಕ ಪಕ್ಷದಲ್ಲಿ, “ಹೋ ಢಃ” ಹ ಸೂತ್ರದಿಂದ “ಢ್‌' 
ಕಾರಾದೇಶ ಬಂದು , ನಂತರ ಜತ್ತ ವೈಕಲ್ಪಿಕ ಚರ್ತ್ವ ಬಂದು ಸ್ನಿಟ್‌-ಸ್ನಿಡ್‌, ಮತ್ತು 
ಸ್ನುಟ್‌- ಸ್ನುಡ್‌ ಎಂಬ ಈ ತಂಡ ರೂಪಗಳು ಸಿದ್ಧವಾಗುತ್ತವೆ. 

ಇದೇ ತರಹ ಹಿಂದಿನಂತೆ ಸುಪ್‌(ಸು) ಪ್ರತ್ಯಯ ಸೇರಿಸಿದಾಗ, ಮೇಲಿನ ನಾಲ್ಕು 
ರೂಪಗಳಾಗುತ್ತವೆ. ಉಳಿದ ಪ್ರತ್ಯಯಗಳೆಲ್ಲ ದ್ರುಹ್‌ ಶಬ್ದದ ಪ್ರತ್ಯಯದಂತೆಯೇ ಇರುವುವು. 


(ವಿಶ್ವವಾಟ್‌ ಶಬ್ದದ ರೂಪಗಳು) 

ಉದಾ- ವಿಶ್ವವಾಟ್‌, ವಿಶ್ವವಾಡ್‌: ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ- "ವಿಶ್ವಂ 
ವಹತಿ ಇತಿ ವಿಶ್ವವಾಟ್‌' ಎಂಬುದು ವಿಗ್ರಹ. ವಿಶ್ವ ಪೂರ್ವಕ "ವಹ್‌' ಧಾತುವಿನ 
ನಂತರ "ಣ್ಲಿ' ಪ್ರತ್ಯಯಾದಿ ಕಾರ್ಯಗಳಾದಮೇಲೆ ಇದು ಕೃದಂತವಾಗುತ್ತದೆ. 

ಹೀಗೆ - ವಿಶ್ವವಾಹ್‌*ಸು(ಸ್‌) ಎಂದಿದ್ದಾಗ, “ಸು' ಲೋಪವಾಗಿ, “ಹೋಡಢಃ” 
ಎ೦ಬ ಸೂತ್ರದಿಂದ ಢತ್ವ ಬಂದು ಅದಕ್ಕೆ “ಜಶ್ವ್ವ (ಡ್‌)' ಬಂದಮೇಲೆ, ಆ “ಡ್‌' 
ಕಾರಕ್ಕೆ ವೈಕಲ್ಲಿಕ “ಚರ್ತ್ವ(ಟ್‌)' ಬಂದು ವಿಶ್ವವಾಟ್‌- ವಿಶ್ವವಾಡ್‌ ಎಂದು ಎರಡು 
ರೂಪಗಳು ಸಿದ್ಧವಾಗುತ್ತವೆ. 

ಇನ್ನು ಔ, ಜಸ್‌, ಅಮ್‌, ಔಟ್‌ ಪ್ರತ್ಯಯಗಳನ್ನು ಸೇರಿಸಿದಾಗ, ವಿಶ್ವವಾಹೌ। 
ವಿಶ್ವವಾಹಃ। ವಿಶ್ವವಾಹಮ್‌। ವಿಶ್ವವಾಹೌ ಎಂದು ರೂಪಗಳಾಗುತ್ತವೆ. 


270 ಲಘುಸಿದ್ಧಾಂತ ಕೌಮುದೀ 


(ಸಂಪ್ರಸಾರಣ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 257. ಇಗ್ಯಣಃ ಸಂಪ್ರಸಾರಣಮ್‌। (11.45) 

ವೃತ್ತಿಃ-ಯಣಃ ಸ್ಥಾನೇ ಪ್ರಯುಜ್ಯಮಾನೋ ಯಃ ಇಕ್‌, ಸಃ ಸಂಪ್ರಸಾರಣ 
ಸಂಜ್ಯಃ ಸ್ಯಾತ್‌। 

ಪ. ಛೇ. - ಇಕ್‌, ಯಣಃ, ಸಂಪ್ರಸಾರಣಮ್‌। 

ಅರ್ಥ- “ಯಣ್‌' (ಯ್‌.ವ್‌,ರ್‌.ಲ್‌) ಸ್ಥಾನದಲ್ಲಿ ಕ್ರಮವಾಗಿ ಆದೇಶವಾಗಿ ಬರುವ, 
"ಇಕ್‌' (ಇ,ಉ,ಖ,ಲೃ) ಗಳಿಗೆ ಸಂಪ್ರಸಾರಣ ಸಂಜ್ಞೆ ಬರುತ್ತದೆ. ಅಂದರೆ- ಎಲ್ಲೆಲ್ಲಿ 
ಸಂಪ್ರಸಾರಣ ಶಬ್ದವು ಪ್ರಯೋಗಿಸಲ್ಪಡುತ್ತದೆಯೋ, ಅಲ್ಲಲ್ಲಿ "ಯಣ್‌' (ಯ,ವ್‌,ರ್‌.ಲ್‌) 
ಸ್ಥಾನದಲ್ಲಿ “ಇಕ್‌' (ಇ,ಉ,ಯ,ಲೃ) ವರ್ಣಗಳು ಕ್ರಮವಾಗಿ ಆದೇಶವಾಗಿ ಬರುತ್ತವೆ. 
ಇದು "ಯಣ್‌' ಸಂಧಿಗೆ ವಿಪರೀತ ಕ್ರಮದಲ್ಲಿದೆ. 

(ಊರ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 2೮8. ವಾಹ ಊರ್‌ (6.4.1932) 

ವೃತ್ತೀಃ-ಭಸ್ಯ ವಾಹಃ ಸಂಪ್ರಸಾರಣಂ೦ ಊಹ್‌। 

ಪ. ಛೇ. - ವಾಹಃ, ಊಠ್‌। 

ಅ. ವೃ. - “ವಸೋಃ ಸಂಪ್ರಸಾರಣಮ್‌” ಎಂಬ ಸೂತ್ರದಿಂದ “ಸಂಪ್ರಸಾರಣಮ್‌' 
ಎಂಬ ಪದವು ಅನುವೃತ್ತವಾಗಿದೆ. “ಭಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-"ಭ್‌' ಸ೦ಜ್ಞೆಯುಳ್ಳ "ವಾಹ್‌' ಧಾತುವಿಗೆ ಸಂಪ್ರಸಾರಣ ಸ೦ಜ್ಞೆಯುಳ್ಳ 
“ಊಠ್‌(ಊ)' ಆದೇಶವಾಗಿ ಬರುತ್ತದೆ. "ಊಠ್‌(ಊ)' ಆದೇಶವನ್ನು ಸಾಕ್ಷಾತ್ತಾಗಿ 
ಮಾಡದೇ ಸಂಪ್ರಸಾರಣ ಸಂಜ್ಞೆಯನ್ನು ಕೊಡುವದರ ಫಲವೆಂದರೆ, 
ಸಂಪ್ರಸಾರಣವಾದಮೇಲೆ “ಸಂಪ್ರಸಾರಣಾಚ್ಚ” ಎಂಬ ಮುಂದಿನ ಸೂತ್ರದಿಂದ 
“ಪೂರ್ವರೂಪವನ್ನು' ಮಾಡಲಾಗುತ್ತದೆ. 

(ಪೂರ್ವರೂಪವನ್ನು ವಿಧಿಸುವ ಸೂತ್ರ) 
ಸೂತ್ರ- 2೮೨. - ಸಂಪ್ರಸಾರಣಾಜ್ಚ (6.1108) 

ವೃತ್ತಿ-ಸಂಪ್ರಸರಣಾತ್‌ ಅಚಿ ಪೂರ್ವರೂಪಮೇಕಾದೇಶಃ ಸ್ಕಾತ್‌। “ಏತ್ಯೇಧತ್ಕೂಡ್ಲು” 
ಇತಿ ವೃದ್ಧಿ॥ ವಿಶ್ವೌಹಃ, ಇತ್ಯಾದಿ। 

ಪ. ಛೇ. - ಸಂಪ್ರಸಾರಣಾತ್‌, ಚ। 

ಅ. ವೃ. -“ಇಕೋಯಣಚಿ” ಎಂಬ ಸೂತ್ರದಿಂದ “ಅಜೆ' ಎಂಬ ಪದವೂ 
ಮತ್ತು “ಅಮಿಪೂರ್ವಃ” ಎಂಬ ಸೂತ್ರದಿಂದ “ಪೂರ್ವಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. “ಏಕಃ ಪೂರ್ವಪರಯೋಃ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ಸಂಪ್ರಸಾರಣಕ್ಕಿಂತ "ಅಚ್‌' ಪರದಲ್ಲಿದ್ದಾಗ, ಪೂರ್ವ- ಪರಗಳ ಸ್ಥಾನದಲ್ಲಿ, 
ಪೂರ್ವರೂಪವು ಏಕಾದೇಶವಾಗಿ ಬರುತ್ತದೆ. 


ಹಡ್ಲಿಣ್ಸ್‌ ಪ್ರಕರಣಮ್‌ (ಹ.ಪು.) 271 


ಉದಾ- ವಿಶ್ನೌಹಃ: - ದ್ವಿತೀಯಾ ಬಹುವಚನದಲ್ಲಿ - ವಿಶ್ವವಾಹ್‌ ಶಬ್ದದ 
ಪರದಲ್ಲಿ "ಶಸ್‌(ಅಸ್‌)' ಸೇರಿಸಿದಾಗ, ವಿಶ್ವವಾಹ್‌- ಅಸ್‌ ಎಂದಿರುತ್ತದೆ. ಅಸ್‌ 
ಪರದಲ್ಲಿರೋಣದ್ದರಿಂದ “ಯಚಿ ಭಮ್‌” ಎಂಬ ಸೂತ್ರದಿಂದ "ವಿಶ್ವವಾಹ್‌' ಶಬ್ದಕ್ಕೆ 
“ಭ್‌' ಸಂಜ್ಞೆ ಬರುತ್ತದೆ. “ವಾಹ ಊಠ್‌” ಎಂಬ ಸೂತ್ರದಿಂದ "ವಾಹ್‌' ನಲ್ಲಿರುವ 
"ವ್‌' ಗೆ ಸಂಪ್ರಸಾರಣ ಸಂಜ್ಞೆಯುಳ್ಳ “"ಊಠ್‌(ಊ)' ಆದೇಶವು ಬರುತ್ತದೆ. ಆಗ 
ವಿಶ್ವ-ಊ*ಆಹ್‌--ಅಸ್‌ ಎಂದಿರುತ್ತದೆ. ಆಗ ಪ್ರಕೃತ ಸೂತ್ರದಿಂದ ಊ--ಆ ವರ್ಣಗಳು 
ಸೇರಿದಾಗ, ಪೂರ್ವರೂಪ ಏಕಾದೇಶದಿಂದ "ಊ' ಎಂದಾಗುತ್ತದೆ. ಹೀಗೆ 
ವಿಶ್ವಃಊಹ್‌4ಅಸ್‌ ಎಂದಿದ್ದಾಗ, “ಎತ್ಯೇಧತ್ಕೂಡ್ಲು” ಎ೦ಬ ಸೂತ್ರದಿಂದ ವಿಶ್ವಃಊಹ್‌ 
ಗಳಲ್ಲಿರುವ "ಅ' ಕಾರ ಮತ್ತು "ಊ' ಕಾರಗಳ ಸ್ಥಾನದಲ್ಲಿ ವೃದ್ಧಿ ಬಂದು, 
ವಿಶ್ವೌಹ* ಅಸ್‌-ವಿಶ್ವೌಹಸ್‌ ಎಂದಾಗಿ, ನಂತರ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ವಿಶ್ನೌಹಃ ಎಂದು ರೂಪವಾಗುತ್ತದೆ. 


ಇದೇ ತರಹ ವಿಶ್ವೌಹ್‌ ಜೊತೆಗೆ ಪರದಲ್ಲಿರುವ ಅಜಾದಿ ವಿಭಕ್ತಿಗಳನ್ನು ಸೇರಿಸಿದಾಗ, 
ಆಯಾ ಇಷ್ಟ ರೂಪಗಳು ಸಿದ್ಧಿಸುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಹೋ 
ಢಃ” ಎಂಬ ಸೂತ್ರದಿ೦ದ ಢತ್ಸವು ಬಂದು, “ರುಲಾಂ ಜಶೋನ್ನೇ” ಎಂಬ ಸೂತ್ರದಿಂದ 
ಅದಕ್ಕೆ "ಜಶ್ತ್ವ' ಮಾಡಿದಾಗ, "ಡ್‌' ವರ್ಣವು ಬರುತ್ತದೆ. "ಸುಪ್‌'ನಲ್ಲಿ "ಧುಟ್‌' 
ಬಂದಾಗ, "ದ್ರುಹ್‌' ಶಬ್ದದಂತೆ ಮೂರು ರೂಪಗಳು ಉಂಟಾಗುತ್ತವೆ. 


(ಹ್‌ ಕಾರಾನ್ತ ಪುಲ್ಲಂಗ ವಿಶ್ವವಾಹ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 

ಪ್ರವಿ. ವಿಶ್ವವಾಟ್‌.ವಿಶ್ವವಾಡ್‌ ವಿಶ್ವವಾಹೌ ವಿಶ್ವವಾಹಃ 

ದ್ವಿವಿ. ವಿಶ್ವವಾಹಮ್‌ ವಿಶ್ವವಾಹೌ ಎಿಶ್ವ್‌ೌಹಃ 

ತೃವಿ. ವಿಶ್ವೌಹಾ ವಿಶ್ವವಾಡ್ಸಾ ಮ್‌ ವಿಶ್ವವಾಡ್ದಿ; 9 

ಚ.ವಿ. ವಿಶ್ನೌಹೇ ವಿಶ್ವವಾಡ್ಸಾ ಕಮ್‌ ವಿಶ್ವವಾಡ್ಛ ಣೆ 

ಪ.ವಿ. ವಿಶ್ಲೌಹಃ ವಿಶ್ವವಾಡ್ಸಾ ಮ್‌ ವಿಶ್ವವಾಡ್ಛ § 

ಷ.ವಿ. ವಿಶ್ವ್‌ಹಃ ವಿಶ್ವ್‌ಹೋಃ ವಿಶ್ವಾಹಾಮ್‌ 

ಸ.ವಿ. ವಿಶ್ವೌಹಿ ವಿಶ್ವಾಹೋಃ ವಿಶ್ವವಾಟ್ಪು, ವಿಶ್ವವಾಟ್ಸು 
ಸಂ.ಪ್ರವಿ ಹೇವಿಶ್ವವಾಟ್‌! ಹೇವಿಶ್ವವಾಹೌ! ಹೇವಿಶ್ವವಾಹಃ!ಹೇವಿಶ್ವವಾಡ್‌! 


(ಆಮ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ - 2೮೦. ಚತುರನಡುಹೋರಾಮುದಾತ್ತಃ (7.1.೨8) 
ವೃತ್ತಿಃ-ಅನಯೋಃ ಆಮ್‌ ಸ್ಯಾತ್‌ ಸರ್ವನಾಮಸ್ಥಾನೇ ಪರೆ! 
ಪ. ಛೇ. - ಚತುರನಡುಹೋಃ, ಆಮ್‌, ಉದಾತ್ತಃ। 


ಅ. ವೃ. - “ಇತೋತತ್‌ ಸರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ 


272 ಲಘುಸಿದ್ಧಾಂತ ಕೌಮುದೀ 


“ಸರ್ವನಾಮಸ್ಥಾನೇ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಸರ್ವನಾಮ' ಸ್ಥಾನವು ಪರದಲ್ಲಿದ್ದಾಗ, "ಚತುರ್‌' ಮತ್ತು "ಅನಡುಹ್‌' 
ಶಬ್ದಗಳಿಗೆ "ಆಮ್‌(ಆ)' ಆಗಮವು ಬರುತ್ತದೆ. ಇಲ್ಲಿ "ಮ್‌' ಕಾರವು "ಇತ್‌' ಆಗಿದೆ. 
ಆದುದರಿಂದ ಇದು "ಮಿತ್‌' ಆದ ಆಗಮವಾಗಿಯೂ ಇದೆ. “ಮಿದಜೋಇನ್ವ್ಯಾತ್‌ 
ಪರಃ” ಎಂಬ ಸೂತ್ರದಿಂದ ಅಂತ್ಯವಾದ "ಅಚ್‌' ನ ನಂತರ ಈ ಆಗಮವು ಬರುತ್ತದೆ. 
ಸೂತ್ರದಲ್ಲಿ "ಉದಾತ್ತಃ' ಎಂಬ ಪದವು "ಉದಾತ್ತ' ಸ್ವರವನ್ನು ವಿಧಾನ ಮಾಡುತ್ತದೆ. 
ಲಘು ಸಿದ್ಧಾನ್ತ ಕೌಮುದಿಯಲ್ಲಿ ಸ್ವರ ಪ್ರಕರಣವು ಇಲ್ಲದಿರುವುದರಿಂದ, ಇದರ ಬಗ್ಗೆ 
ಹೆಚ್ಚೇನೂ ಹೇಳುವದಿಲ್ಲ. 


(ನುಮ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- 261. ಸೂತ್ರ - ಸಾವನಡುಹಃ (7.1.82) 

ವೃತ್ತಿಃ- ಅಸ್ಯ ನುಮ್‌ ಸ್ಯಾತ್‌ ಸೌ ಪರೇ। ಅನಡ್ವಾನ್‌। 

ಪ. ಛೇ. - ಸೌ, ಅನಡುಹಃ 

ಅ. ವೃ - “ಆಚ್ಛೇನದ್ಯೋರ್ನುಮ್‌” ಎಂಬ ಸೂತ್ರದಿಂದ "ನುಮ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸು(ಸುಪ್‌) ಪ್ರತ್ಯಯವು ಪರದಲ್ಲಿದ್ದಾಗ, “ಅನಡುಹ್‌' ಶಬ್ದಕ್ಕೆ "ನುಮ್‌' 
ಆಗಮವು ಬರುತ್ತದೆ. ಇದು "ಮಿತ್‌' ಆಗಿರೋಣದ್ದರಿ೦ದ, ಅಂತ್ಯವಾದ "ಅಚ್‌(ಸ್ವರ)' 
ನ ನಂತರ ಬರುತ್ತದೆ. ಈ ಸೂತ್ರವು ಈ ಶಬ್ದಕ್ಕೆ ಮಾತ್ರ ಮೀಸಲಾಗಿದೆ. 

ಉದಾ - ಅನಡ್ವಾನ್‌: (ಎತ್ತು/ವೃಷಭ)-"ಅನಡುಹ್‌' ಶಬ್ದದ ಪರದಲ್ಲಿ 
ಪ್ರಥಮೈಕವಚನ ಪ್ರತ್ಯಯವಾದ ಸು' ನಲ್ಲಿ "ಉ' ಕಾರ ಲೋಪವಾದಮೇಲೆ 
ಅನಡುಹ್‌4ಸ್‌ ಎಂದಿದ್ದಾಗ, “ಚತುರನಡುಹೋರಾಮುದಾತ್ತಃ (7.1.98)” ಎಂಬ 
ಸೂತ್ರದಿಂದ, “ಆಮ್‌(ಆ)' ಆಗಮವು ಅಂತ್ಯ "ಅಚ್‌' ಆದ “ಡ್‌'ಕಾರೋತ್ತರ "ಉ' 
ಕಾರದ ನಂತರ ಮತ್ತು "ಹ್‌' ಕಾರದ ಪೂರ್ವದಲ್ಲಿ ಬಂದು, ಅನಡು--ಆ.ಹ್‌*ಸ್‌ 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ನುಮ್‌(ನ್‌)' ಆಗಮವು ಅಂತ್ಯ “ಅಚ್‌' ಆದ 
"ಆ' ಕಾರದ ನಂತರ ಬಂದು, ಅನಡು--ಆ*-ನ್‌.-ಹ್‌-ಸ್‌ ಎಂದಾಗುತ್ತದೆ. "ಡು4ಆ 
ಎಂಬಲ್ಲಿ "ಯಣ್‌' ಸಂಧಿಯಿಂದ ಅನಡ್ವಾ*ನ್‌ 4ಹ್‌4ಸ್‌ ಎಂದಿದ್ದಾಗ, ಅಂತ್ಯ "ಸ್‌' 
ಕಾರಕ್ಕೆ “ಹಲ್ಹಾಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ತಮ್‌ ಹಲ್‌” ಎಂಬ ಸೂತ್ರದಿಂದ 
ಲೋಪವಾಗುತ್ತದೆ. "ಹ್‌' ಕಾರವು “ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ 
ಲೋಪವಾಗಿ ಅನಡ್ವಾ.-ನ್‌-ಅನಡ್ವಾನ್‌ ಎಂದು ರೂಪವಾಗುತ್ತದೆ. 

ಉದಾ- ಅನಡ್ವಾಹೌ - ಪ್ರಥಮಾ ದ್ವಿವಚನದಲ್ಲಿ - "ಔ' ಪ್ರತ್ಯಯವು ಬಂದು, 
ಅನಡುಹ್‌.ಔ ಎಂದಿದ್ದಾಗ, “ಚತುರನಡುಹೋರಾಮುದಾತ್ತಃ (7.1.98)” ಎಂಬ 
ಸೂತ್ರದಿಂದ, "ಆಮ್‌(ಆ)' ಆಗಮವು ಬಂದು, ಅನಡು*ಆ+ಹ್‌+ಔ ಎಂದಾಗುತ್ತದೆ. 
“ಅನಡು' ಎಂಬಲ್ಲಿ "ಯಣ್‌' ಸಂಧಿಯಿಂದ ಅನಡ್ವಾಹ್‌- ಔಎಅನಡ್ಡಾಹೌ ಎಂದು 


ಷಡ್ಗಿಜ್‌ ಪಕರಣಮ್‌ (ಹ.ಪು.) 273 


ರೂಪವಾಗುತ್ತದೆ. (ಇಲ್ಲಿ "ಸ್‌(ಸು)' ಪರದಲ್ಲಿ ಇಲ್ಲದೇ ಇರೋಣದ್ದರಿಂದ, ಪ್ರಕೃತ 
ಸೂತ್ರದಿಂದ "ನುಮ್‌' ಆಗಮವು ಬಂದಿಲ್ಲು. ಇದೇ ರೀತಿಯಲ್ಲಿ ಅನಡ್ವಾಹಃ, 
ಅನಡ್ವಾಹಮ್‌, ಅನಡ್ವಾಹ್‌, ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ - ಅನಡುಹಃ - ದ್ವಿತೀಯಾ ಬಹುವಚನದಲ್ಲಿ "ಶಸ್‌(ಅಸ್‌) ಪ್ರತ್ಯಯವು 
ಬಂದು, ಅನಡುಹ್‌4ಅಸ್‌ ಎಂದಿರುವಾಗ, (ಸರ್ವನಾಮಸ್ಥಾನ ಸಂಜ್ಞೆ ಬಾರದೇ 
ಇರೋಣದ್ದರಿಂದ “ಆಮ್‌' ಆಗಮವು ಬರುವದಿಲ್ಲ). "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ಅನಡುಹಃ ಎಂಬ ರೂಪವು ಸಿದ್ಧಿಸುತ್ತದೆ. 


(ಅಮ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ- 262. ಅಮ್‌ ಸಂಬುದ್ಧೌ (7.199) 

ವೃತ್ತಿಃ-ಹೇ ಅನಡ್ವನ್‌। ಹೇ ಅನಡ್ವಾಹೌ। ಹೇ ಅನಡ್ವಾಹಃ ಅನಡುಹಃಅನಡುಹಾ। 

ಅ. ವೃ. - “ಚತುರನಡುಹೋರಾಮುದಾತ್ತಃ (7.1.98)” ಎಂಬ ಸೂತ್ರದಿಂದ, 
"ಚತುರನಡುಹೋಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಸಂಬುದ್ಧಿಯಲ್ಲಿ ಅನಡುಹ್‌ ಶಬ್ದಕ್ಕೆ "ಅಮ್‌' ಆಗಮವು ಬರುತ್ತದೆ. 

ಉದಾ - ಹೇ ಅನಡ್ಡನ್‌!-ಸಂಬುದ್ಧಿಯಲ್ಲಿ ಅನಡುಹ್‌4ಸ್‌ ಎಂದಿದ್ದಾಗ, ಪ್ರಕೃತ 
ಸೂತ್ರದಿಂದ "ಅಮ್‌(ಅ)' ಆಗಮವು ಬಂದು, ಅನಡು* ಅ ಹ್‌*ಸ್‌ ಎಂದಾಗುತ್ತದೆ. 
ಡು--ಆ ಎಂಬಲ್ಲಿ "ಯಣ್‌' ಸಂಧಿಯಿರಿದ ಅನಡ್ವ*ಹ್‌.-ಸ್‌ ಎಂದಾಗಿ, ನಂತರ 
“ಸಾವನಡುಹಃ (7.1.82)” ಎಂಬ ಸೂತ್ರದಿಂದ "ನುಮ್‌(ನ್‌)' ಆಗಮವು ಬಂದು, 
ಅನಡ್ವ--ನ್‌-ಸ್‌-ಹ್‌ ಎಂದಿದ್ದಾಗ, "ಸ್‌ ಕಾರಕ್ಕೆ “ಹಲ್ವಾ ಚ್ಯೋ ದೀರ್ಫ್ಪಾತ್‌ 
ಸುತಿಸ್ಯಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ "ಲೋಪ' ಬರುತ್ತದೆ. “ಸಂಯೋಗಾನ್ನಸ್ಯ 
ಲೋಪಃ”ಎಂಬ ಸೂತ್ರದಿಂದ "ಹ್‌' ಕಾರಕ್ಕೆ ಲೋಪವಾಗಿ ಹೇ ಅನಡ್ಡನ್‌। ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಇನ್ನು ಮುಂದೆ ಅಜಾದಿ ವಿಭಕ್ತಿ ಪ್ರತ್ಯಯಗಳು ಬಂದಾಗ, ಕೇವಲ ಅಕ್ಷರ 
ಜೋಡಣೆಯಿಂದ ಮತ್ತು "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದಲೂ ಅನಡುಹಾ, 
ಅನಡುಹೇ ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

(ಸ್‌ ಕಾರ ಮತ್ತು ಹ್‌ ಕಾರಗಳಗೆ “ದ್‌' ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ-263. ವಸು-ಸ್ರಂಸು ಧ್ವಂಸ್ಟನಡುಹಾಂ ದಃ (8.2.72) 

ವೃತ್ತಿಃ- ಸಾನ್ತವಸ್ವಂತಸ್ಯ ಸ್ರಂಸಾದೇಶ್ವ ದಃ ಸ್ಯಾತ್‌ ಪದಾಂತೇ। ಅನಡುದ್ಯಾಮ್‌ 
ಇತ್ಯಾದಿ! ಸಾಂತೇತಿ ಕಿಮ್‌? ವಿದ್ವಾನ್‌! ಪದಾಂತೇ ಕಿಮ್‌9-ಸ್ರಸ್ತಮ್‌, ಧ್ವಸ್ತಮ್‌। 

ಪ. ಛೇ. - ವಸು-ಸ್ತಂಸು-ಧ್ವಂಸು-ಅನಡುಹಾಂ, ದಃ 

ಅ. ವೃ.- “ಸಸಜುಷೋರುಃ” ಎಂಬ ಸೂತ್ರದಿಂದ ಸಮಾಸೈಕದೇಶವಾದ "ಸಃ 
ಎಂಬ ಪದವು ಅನುವೃತ್ತವಾಗುತ್ತದೆ. “ಪದಸ್ಯ ಎಂಬುದು ಅಧಿಕಾರ ಸೂತ್ರ. 


274 ಲಘುಸಿದ್ಧಾಂತ ಕೌಮುದೀ 


ಅರ್ಥ- “ಸ್‌' ಕಾರಾಂತವಾದ “ವಸು' ಪ್ರತ್ಯಯಾಂತ ಶಬ್ದ, ಸ್ರಂಸ್‌- ಧ್ವಂಸ್‌- 
ಮತ್ತು ಅನಡುಹ್‌ ಶಬ್ದಗಳ ಸ್ಥಾನದಲ್ಲಿ 'ದ್‌' ಕಾರವು ಪದಾಂತದಲ್ಲಿ ಆದೇಶವಾಗಿ 
ಬರುತ್ತದೆ. 

ವಸು ಎಂಬುದು ಪ್ರತ್ಯಯ. ಆದುದ್ದರಿಂದ, “ಪ್ರತ್ಯಯಗ್ರಹಣೇ ತದನ್ತ ಗ್ರಹಣಮ್‌' 
ಎ೦ಬ ನಿಯಮಕ್ಕನುಸಾರವಾಗಿ "ವಸು' ಪ್ರತ್ಯಯಾಂತ ಶಬ್ದವನ್ನು ತೆಗೆದುಕೊಳ್ಳಬೇಕು. 
“ಅಲೋನ್ರ್ಯಸ್ಯ” ಎಂಬ ಪರಿಭಾಷಾ ಸೂತ್ರದ ಪ್ರಕಾರ, ಎಲ್ಲ ಷಷ್ಟ್ಯಂತವಾದ 
ಶಬ್ದಗಳ ಅಂತ್ಯ ಅಕ್ಷರಕ್ಕೆ ಆದೇಶ ಎಂದು ತಿಳಿಯಬೇಕು. 

ಉದಾ- ಅನಡುದ್ಧಾ ಮ್‌ - "ಅನಡುಹ್‌' ಶಬ್ದದ ಮೇಲೆ ತೃತೀಯಾ, ಚತುರ್ಥೀ 
ಮತ್ತು ಪಣಳ್ಬುಮೀ ವಿಭಕ್ತಿಗಳ ದ್ವಿವಚನದಲ್ಲಿ, ಭ್ಯಾಮ್‌ ಎಂಬ ಪ್ರತ್ಯಯವು ಬರುತ್ತದೆ. 
ಪದಸಂಜ್ಞೆ ಬಂದಮೇಲೆ, ಪ್ರಕೃತ ಸೂತ್ರದಿಂದ "ಹ್‌' ಕಾರದ ಸ್ಥಾನದಲ್ಲಿ "ದ್‌' ಕಾರವು 
ಆದೇಶವಾಗಿ ಬಂದು ಅನಡು-ದ್‌--ಭ್ಯಾಮ್‌೬ಅನಡುದ್ಧಾ $ವರ್‌ ಎಂದು 
ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ತೃತೀಯಾ ಬಹುವಚನದಲ್ಲಿ ಅನಡುದ್ಧಿಃ, ಚತುರ್ಥೀ 
ಮತ್ತು ಪಣ್ಣುಮೀ ಬಹು ವಚನಗಳಲ್ಲಿ "ಅನಡುದ್ಭ ಃ' ಎಂದೂ, ಸಪ್ತಮೀ ಬಹುವಚನದಲ್ಲಿ 
ಅನಡುತ್ತು ಎಂದು ರೂಪಗಳಾಗುತ್ತವೆ. 


(ಹ್‌ ಕಾರಾನ ಪುಲ್ಲಿಂಗ ಅನಡುಹ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಅನಡ್ಸಾನ್‌ ಅನಡ್ವಾಹೌ ಅನಡ್ಡಾಹಃ 
ದ್ವಿವಿ. ಅನಡ್ವಾಹಮ್‌ ಅನಡ್ಡಾಹೌ ಅನಡುಹಃ 
ತೃ.ವಿ. ಅನಡುಹಾ ಅನಡುದ್ಧಾ ಮ್‌ ಅನಡುದ್ದಿಃ 
ಚ.ವಿ. ಅನಡುಹೇ ಅನಡುದ್ಧಾ ಕಮ್‌ ಅನಡುದ್ಧ .ೆ 
ಪ.ವಿ. ಅನಡುಹಃ ಅನಡುದ್ಧಾ ಮ್‌ ಅನಡುದ್ಧ 4 
ಷವಿ. ಅನಡುಹಃ ಅನಡುಹೋಃ ಅನಡುಹಾಮ್‌ 
ಸ.ವಿ. ಅನಡುಹಿ ಅನಡುಹೋಃ ಅನಡುತ್ತು 
ಸಂ.ಪ್ರವಿ ಹೇ ಅನಡ್ಡನ್‌! ಹೇ ಅನಡ್ವಾಹೌ। ಹೇ ಅನಡ್ವಾಹಃ। 


ಸಾಂತೇತಿ ಕಿಮ್‌? ವಿದ್ವಾನ್‌! 

ಉದಾ- ವಿದ್ವಾನ್‌- ಎಂಬ ಶಬ್ದದ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಪ್ರಕೃತ 
ಸೂತ್ರದಲ್ಲಿ “ಸಾಂತ” ಎಂಬ ಶಬ್ದವನ್ನು ಏಕೆ ಅನುವೃತ್ತಿ ಮಾಡಲಾಗಿದೆ? ಎಂದರೆ, 
ಈ ಶಬ್ದವನ್ನು ಪ್ರಯೋಗ ಮಾಡದಿದ್ದರೆ- ಸಾಂತ ಮತ್ತು ಅಸಾಂತ ಶಬ್ದಗಳ 
ಸ್ಥಾನದಲ್ಲೂ "ದ್‌' ಕಾರದ ಆದೇಶವು ಬರುತ್ತಿತ್ತು. "ವಿದ್ವಸ್‌' ಶಬ್ದವು "ವಸು' 
ಪ್ರತ್ಯಯಾಂತವಾಗಿ ಇರೋಣದ್ದರಿಂದ ಅದು ಸಾಂತವಾಗಿಯೇ ಇದೆ. ಆದರೆ 'ಸು' 
ವಿಭಕ್ತಿಯನ್ನು ಸೇರಿಸಿದಾಗ, “ವಿದ್ವಾನ್‌' ಎಂದು ರೂಪ ತಾಳಿದಮೇಲೆ, "ನ್‌' ಕಾರದ 
ಸ್ಥಾನದಲ್ಲಿ “ದ್‌” ಕಾರದ ಆದೇಶವು ಬಂದು, "ಎದ್ವಾತ್‌' ಎಂದು ಅನಿಷ್ಟ ರೂಪವು 


ಷಡ್ಗಿಣ ಪ್ರಕರಣಮ್‌ (ಹ.ಪು.) 275 


ಸಿದ್ದವಾಗುತ್ತಿತ್ತು. "ಸಾಂತ' ಎಂದು ಹೇಳಿದಮೇಲೂ ಅದು "“ವಸು' 
ಪ್ರತ್ಯಯಾಂತವಾಗಿದ್ದರೂ, "ದ್‌' ಕಾರಾದೇಶ ಮಾಡುವ ಸಂದರ್ಭದಲ್ಲಿ ಅದು 
ಸಾಂತವಾಗಿಯೇ ಇರಬೇಕಾಗುತ್ತದೆ. 

ಪದಾನ್ತೇ ಕಿಮ್‌? 

ಉದಾ- ಸ್ರಸ್ತಮ್‌, ಧ್ವಸ್ತಮ್‌ ಎಂಬಲ್ಲಿ, ಪದಾ೦ತೇ ಎಂದು ಸೂತ್ರದ ವೃತ್ತಿಯಲ್ಲಿ 
ಇಲ್ಲದಿದ್ದರೆ, ಪದಾ೦ತ ಮತ್ತು ಅಪದಾಂತಗಳಲ್ಲೂ "ಸ್‌' ಕಾರದ ಸ್ಥಾನದಲ್ಲಿ 

"ದ್‌' ಕಾರವು ಆದೇಶವಾಗಿ ಬರುತ್ತಿತ್ತು. ಸ್ರಸ್‌*ತಮ್‌ ಮತ್ತು ದ್ವಸ್‌.-ತಮ್‌ 
ಎಂಬಲ್ಲಿ, "ಸ್‌' ಕಾರವು ಪದಾ೦ತವಾಗಿಲ್ಲ. ಇಲ್ಲಿ "ದ್‌' ಕಾರಾದೇಶವು ಬಂದಿದ್ದರೆ- 
ಸತ್ತಮ್‌ ಮತ್ತು ದ್ವತ್ತಮ್‌ ಎಂಬ ಅನಿಷ್ಟ ರೂಪಗಳು ಆಗಿರುತ್ತಿದ್ದವು 

(ಮೂರ್ಧನ್ಯ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 264. ಸಹೇಃ ಸಾಢಃ ಸಃ ( 8.3.೮6) 

ವೃತ್ತಿಃ-ಸಾಡ್‌-ರೂಪಸ್ಯ ಸಹೇಃ ಸಸ್ಯ ಮೂರ್ಧನ್ಯಾದೇಶಃ। ತುರಾಷಾಟ್‌। 
ತುರಾಸಾಹೌ। ತುರಾಸಾಹಃ 

ಅ. ವೃ.- “ಅಪದಾನ್ತಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ “ಮೂರ್ಧನ್ಯ? 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಸಾಡ್‌' ರೂಪವನ್ನು ಹೊಂದಿರುವ "ಸಹ್‌' ಧಾತುವಿನ "ಸ್‌ ಕಾರಕ್ಕೆ 
ಮೂರ್ಧನ್ಯಾದೇಶವು ಬರುತ್ತದೆ. 

“ಸಾಡ್‌' ರೂಪವೆಂದರೆ "ಸಹ್‌' ಧಾತುವಿನ ಮೇಲೆ "ಕ್ವಿಪ್‌' ಪ್ರತ್ಯಯವು ಬಂದು, 
ದೀರ್ಪ, ಡತ್ವ ಜಶ್ತ ವಳು ಬಂದಮೇಲೆ, "ಸಾಡ್‌' ಎಂದಾಗುತ್ತದೆ. ಆಗ ಈ ಸೂತ್ರವು 
ಪ್ರವೃತ್ತವಾಗುತ್ತದೆ. 

ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು - “ಹೋ ಢಃ” ಎಂಬ ಸೂತ್ರದಿಂದ 
ಢತ್ವವು, ಪದಾಂತ "ಹ್‌' ಕಾರದ ಸ್ಥಾನದಲ್ಲಿದ್ದಾಗಲೂ ಅಥವಾ “ರುಲ್‌' 
ಪರದಲ್ಲಿದ್ದಾಗಲೂ ಆಗುತ್ತದೆ. ಈ ತರಹ "ಸ್‌' ಕಾರದ ಸ್ಥಾನದಲ್ಲಿ, ಮೂರ್ಧನ್ಯ 
ವರ್ಣಗಳಾದ ಖಕಾರ, ಟವರ್ಗ, ರೇಫ ಮತ್ತು ಷ-ಕಾರಗಳು ಎಲ್ಲವೂ ಪ್ರಾಪ್ತವಾಗುತ್ತವೆ. 
“ಸ್ಥಾನೇಇನ್ತ್ನರತಮಃ” ಎಂಬ ಸೂತ್ರದಿಂದ “ಈಷದ್ವಿವೃತ' ಪ್ರಯತ್ನವುಳ್ಳ "ಸ್‌' ಕಾರದ 
ಜೊತೆಗೆ, ಅಂತಹದ್ದೇ ಪ್ರಯತ್ನವುಳ್ಳ "ಷ್‌'ಕಾರವು ಆದೇಶವಾಗಿ ಬರುತ್ತದೆ. ಈ 
ತರಹ ಎಲ್ಲೆಲ್ಲಿ “ಹೋ ಢಃ” ಎ೦ಬ ಸೂತ್ರದಿಂದ "ಢ್‌' ಕಾರವು ಬರುತ್ತದೋ ಅಲ್ಲಲ್ಲಿ 
'ಷ್‌' ಕಾರವು ಆದೇಶವಾಗಿ ಬರುತ್ತದೆ. ಬೇರೆ ಕಡೆಗೆ ಬರುವದಿಲ್ಲ. ಆದುದರಿಂದ 
“ಅಜಾದಿ' ವಿಭಕ್ತಿಗಳು ಪರದಲ್ಲಿದ್ದಾಗ, "ಷ್‌' ಕಾರವು ಆದೇಶವಾಗಿ ಬರುವದಿಲ್ಲ. 

ಉದಾ:- ತುರಾಷಾಟ್‌- ತುರಾಷಾಡ್‌ (ಇಂದ್ರ: "ತುರಂ ಸಾಹಯತೇ ಇತಿ 
ತುರಾಷಾಟ್‌' ಎ೦ದು ವಿಗ್ರಹ. "ತುರ್‌' ಪೂರ್ವಕ ಣ್ಯನ್ತ "ಸಹ್‌' ಧಾತುವಿನ ನಂತರ 
'ಕ್ವಿಪ್‌' ಬಂದು ಸರ್ವಾಪಹಾರವಾಗಿ, "ಣಿ' ಲೋಪವಾಗಿ ದೀರ್ಫ ಬಂದಾಗ, 


ಅರ್ಥ- “ಸ್‌' ಕಾರಾಂತವಾದ "ವಸು' ಪ್ರತ್ಯಯಾಂತ ಶಬ್ದ, ಸ್ರಂಸ್‌- ಧ್ವಂಸ್‌- 
ಮತ್ತು ಅನಡುಹ್‌ ಶಬ್ದಗಳ ಸ್ಥಾನದಲ್ಲಿ "ದ್‌' ಕಾರವು ಪದಾಂತದಲ್ಲಿ ಆದೇಶವಾಗಿ 
ಬರುತ್ತದೆ. 

ವಸು ಎಂಬುದು ಪ್ರತ್ಯಯ. ಆದುದ್ದರಿಂದ, "ಪ್ರತ್ಯಯಗ್ರಹಣೇ ತದನ್ತ ಗ್ರಹಣಮ್‌' 
ಎ೦ಬ ನಿಯಮಕ್ಕನುಸಾರವಾಗಿ "ವಸು' ಪ್ರತ್ಯಯಾಂತ ಶಬ್ದವನ್ನು ತೆಗೆದುಕೊಳ್ಳಬೇಕು. 
“ಅಲೋಕನ್ತ PN ಎಂಬ ಪರಿಭಾಷಾ ಸೂತ್ರದ ಪ್ರಕಾರ, ಎಲ್ಲ ಷಷ್ಠ ಕ೦ತವಾದ 
ಶಬ್ದಗಳ ಅಂತ್ಯ ಅಕ್ಷರಕ್ಕೆ ಆದೇಶ ಎಂದು ತಿಳಿಯಬೇಕು. 

ಉದಾ- ಅನಡುದ್ಭ್ಯ್ಯಾಮ್‌ - "ಅನಡುಹ್‌' ಶಬ್ದದ ಮೇಲೆ ತೃತೀಯಾ, ಚತುರ್ಥೀ 
ಮತ್ತು ಪಣ್ವುಮೀ ವಿಭಕ್ತಿಗಳ ದ್ವಿವಚನದಲ್ಲಿ, ಭ್ಯಾಮ್‌ ಎ೦ಬ ಪ್ರತ್ಯಯವು ಬರುತ್ತದೆ. 
ಪದಸಂಜ್ಞೆ ಬಂದಮೇಲೆ, ಪ್ರಕೃತ ಸೂತ್ರದಿಂದ "ಹ್‌' ಕಾರದ ಸ್ಥಾನದಲ್ಲಿ "ದ್‌' ಕಾರವು 
ಆದೇಶವಾಗಿ ಬಂದು ಅನಡುದ್‌ 4ಭ್ಯಾವತ್‌-ಅನಡುದ್ದಾ ವರ್‌ ಎಂದು 
ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ತೃತೀಯಾ ಬಹುವಚನದಲ್ಲಿ ಅನಡುದ್ದಿಃ$, ಚತುರ್ಥೀ 
ಮತ್ತು ಪಣ್ಣಮೀ ಬಹು ವಚನಗಳಲ್ಲಿ "ಅನಡುದ್ಭ್ಯಃ' ಎಂದೂ, ಸಪ್ತಮೀ ಬಹುವಚನದಲ್ಲಿ 
ಅನಡುತ್ತು ಎಂದು ರೂಪಗಳಾಗುತ್ತವೆ. 


(ಹ್‌ ಕಾರಾನ್ತ ಪುಲ್ಲಂಗ ಅನಡುಹ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಅನಡ್ವಾನ್‌ ಅನಡ್ವಾಹೌ ಅನಡ್ವಾಹಃ 
ದ್ವಿವಿ. ಅನಡ್ವಾಹಮ್‌ ಅನಡ್ವಾಹೌ ಅನಡುಹಃ 
ತೃ.ವಿ. ಅನಡುಹಾ ಅನಡುದ್ಧಾ ಕಮ್‌ ಅನಡುದ್ದಿಃ 
ಚ.ವಿ. ಅನಡುಹೇ ಅನಡುದ್ಧಾ ಕಮ್‌ ಅನಡುದ್ಧ 8 
ಪ.ವಿ. ಅನಡುಹಃ ಅನಡುದ್ದಾ ಮ್‌ ಅನಡುದ್ಧ ಣೆ 
ಷ.ವಿ. ಅನಡುಹಃ ಅನಡುಹೋಃ ಅನಡುಹಾಮ್‌ 
ಸ.ವಿ. ಅನಡುಹಿ ಅನಡುಹೋಃ ಅನಡುತ್ತು 
ಸಂ.ಪ್ರವಿ ಹೇ ಅನಡ್ವನ್‌! ಹೇ ಅನಡ್ಡಾಹೌ!। ಹೇ ಅನಡ್ವಾಹಃ। 


ಸಾಂತೇತಿ ಕಿಮ್‌ ವಿದ್ವಾನ್‌। 


ಉದಾ- ವಿದ್ವಾನ್‌- ಎಂಬ ಶಬ್ದದ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಪ್ರಕೃತ 
ಸೂತ್ರದಲ್ಲಿ 'ಸಾಂತ' ಎಂಬ ಶಬ್ದವನ್ನು ಏಕೆ ಅನುವೃತ್ತಿ ಮಾಡಲಾಗಿದೆ? ಎಂದರೆ, 
ಈ ಶಬ್ದವನ್ನು ಪ್ರಯೋಗ ಮಾಡದಿದ್ದರೆ- ಸಾಂತ ಮತ್ತು ಅಸಾಂತ ಶಬ್ದಗಳ 
ಸ್ಥಾನದಲ್ಲೂ “ದ್‌' ಕಾರದ ಆದೇಶವು ಬರುತಿತ್ತು "ವಿದಸ್‌' ಶಬ್ದವು "ವಸು' 
ಹ; ಎಬಿ 0 ಸ್ಟ್‌ ಎ 
ಪ್ರತ್ಯಯಾಂತವಾಗಿ ಇರೋಣದ್ದರಿಂದ ಅದು ಸಾಂತವಾಗಿಯೇ ಇದೆ. ಆದರೆ “ಸು' 
ವಿಭಕ್ತಿಯನ್ನು ಸೇರಿಸಿದಾಗ, “ವಿದ್ವಾನ್‌” ಎಂದು ರೂಪ ತಾಳಿದಮೇಲೆ, "ನ್‌' ಕಾರದ 
ಸ್ಥಾನದಲ್ಲಿ "ದ್‌' ಕಾರದ ಆದೇಶವು ಬಂದು, “ವಿದ್ವಾತ್‌' ಎಂದು ಅನಿಷ್ಟ ರೂಪವು 


ಷಡ್ಲಿಜ್ಸ್‌ ಪ್ರಕರಣಮ್‌ (ಹ.ಪು.) 275 


ಸಿದ್ದವಾಗುತ್ತಿತ್ತು. “ಸಾಂತ' ಎಂದು ಹೇಳಿದಮೇಲೂ ಅದು "“ವಸು' 
ಪ್ರತ್ಯಯಾಂತವಾಗಿದ್ದರೂ, "ದ್‌' ಕಾರಾದೇಶ ಮಾಡುವ ಸಂದರ್ಭದಲ್ಲಿ ಅದು 
ಸಾಂತವಾಗಿಯೇ ಇರಬೇಕಾಗುತ್ತದೆ. 

ಪದಾನ್ಹೇ ಕಿಮ್‌? 

ಉದಾ- ಸ್ರಸ್ತಮ್‌, ಧ್ವಸ್ತಮ್‌ ಎಂಬಲ್ಲಿ, ಪದಾಂತೇ ಎ೦ದು ಸೂತ್ರದ ವೃತ್ತಿಯಲ್ಲಿ 
ಇಲ್ಲದಿದ್ದರೆ, ಪದಾಂತ ಮತ್ತು ಅಪದಾಂತಗಳಲ್ಲೂ “ಸ್‌” ಕಾರದ ಸ್ಥಾನದಲ್ಲಿ 

"ದ್‌' ಕಾರವು ಆದೇಶವಾಗಿ ಬರುತ್ತಿತ್ತು ಸ್ರಸ್‌-ತಮ್‌ ಮತ್ತು ದ್ವಸ್‌.-ತಮ್‌ 
ಎಂಬಲ್ಲಿ, "ಸ್‌' ಕಾರವು ಪದಾಂತವಾಗಿಲ್ಲ. ಇಲ್ಲಿ "ದ್‌' ಕಾರಾದೇಶವು ಬಂದಿದ್ದರೆ- 
ಸ್ರತ್ತಮ್‌ ಮತ್ತು ದ್ವತ್ತಮ್‌ ಎ೦ಬ ಅನಿಷ್ಟ ರೂಪಗಳು ಆಗಿರುತ್ತಿದ್ದವು 

(ಮೂರ್ಧನ್ಯ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 264. ಸಹೇಃ ಸಾಢಃ ಸಃ ( 8.3.೮6) 

ವೃತ್ತಿಃಸಾಡ್‌-ರೂಪಸ್ಯ ಸಹೇಃ ಸಸ್ಯ ಮೂರ್ಧನ್ಯಾದೇಶಃ। ತುರಾಷಾಟ್‌। 
ತುರಾಸಾಹೌ। ತುರಾಸಾಹಃ। 

ಅ. ವೃ.- “ಅಪದಾನ್ನಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ "ಮೂರ್ಧನ್ಯಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಸಾಡ್‌' ರೂಪವನ್ನು ಹೊಂದಿರುವ "ಸಹ್‌' ಧಾತುವಿನ "ಸ್‌' ಕಾರಕ್ಕೆ 
ಮೂರ್ಧನ್ಯಾದೇಶವು ಬರುತ್ತದೆ. 

“ಸಾಡ್‌' ರೂಪವೆಂದರೆ "ಸಹ್‌' ಧಾತುವಿನ ಮೇಲೆ "ಕ್ವಿಪ್‌' ಪ್ರತ್ಯಯವು ಬಂದು, 
ದೀರ್ಫ, ಡತ್ವ, ಜಶ್ತ್ವಗಳು ಬಂದಮೇಲೆ, "ಸಾಡ್‌' ಎಂದಾಗುತ್ತದೆ. ಆಗ ಈ ಸೂತ್ರವು 
ಪ್ರವೃತ್ತವಾಗುತ್ತದೆ. 

ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು - “ಹೋ ಢಃ” ಎಂಬ ಸೂತ್ರದಿಂದ 
ಢತ್ವವು, ಪದಾಂತ "ಹ್‌' ಕಾರದ ಸ್ಥಾನದಲ್ಲಿದ್ದಾಗಲೂ ಅಥವಾ "“ರುಲ್‌' 
ಪರದಲ್ಲಿದ್ದಾಗಲೂ ಆಗುತ್ತದೆ. ಈ ತರಹ "ಸ್‌' ಕಾರದ ಸ್ಥಾನದಲ್ಲಿ, ಮೂರ್ಧನ್ಯ 
ವರ್ಣಗಳಾದ ಖಕಾರ, ಟವರ್ಗ, ರೇಫ ಮತ್ತು ಷ-ಕಾರಗಳು ಎಲ್ಲವೂ ಪ್ರಾಪ್ತವಾಗುತ್ತವೆ. 
“ಸ್ಥಾನೇಂನ್ತರತಮಃ” ಎಂಬ ಸೂತ್ರದಿಂದ “ಈಷದ್ವಿವೃತ' ಪ್ರಯತ್ನವುಳ್ಳ "ಸ್‌' ಕಾರದ 
ಜೊತೆಗೆ, ಅಂತಹದ್ದೇ ಪ್ರಯತ್ನವುಳ್ಳ "ಷ್‌'ಕಾರವು ಆದೇಶವಾಗಿ ಬರುತ್ತದೆ. ಈ 
ತರಹ ಎಲ್ಲೆಲ್ಲಿ “ಹೋ ಢಃ” ಎ೦ಬ ಸೂತ್ರದಿಂದ "ಢ್‌' ಕಾರವು ಬರುತ್ತದೋ ಅಲ್ಲಲ್ಲಿ 
'ಷ್‌' ಕಾರವು ಆದೇಶವಾಗಿ ಬರುತ್ತದೆ. ಬೇರೆ ಕಡೆಗೆ ಬರುವದಿಲ್ಲ. ಆದುದರಿಂದ 
“ಅಜಾದಿ' ವಿಭಕ್ತಿಗಳು ಪರದಲ್ಲಿದ್ದಾಗ, "ಷ್‌' ಕಾರವು ಆದೇಶವಾಗಿ ಬರುವದಿಲ್ಲ. 

ಉದಾ:- ತುರಾಷಾಟ್‌- ತುರಾಷಾಡ್‌ (ಇಂದ್ರ): “ತುರಂ ಸಾಹಯತೇ ಇತಿ 
ತುರಾಷಾಟ್‌' ಎಂದು ವಿಗ್ರಹ. "ತುರ್‌' ಪೂರ್ವಕ ಣ್ಯನ್ಷ "ಸಹ್‌' ಧಾತುವಿನ ನಂತರ 
“ಕ್ವಿಪ್‌' ಬಂದು ಸರ್ವಾಪಹಾರವಾಗಿ, "ಣಿ' ಲೋಪವಾಗಿ ದೀರ್ಫ ಬಂದಾಗ, 


'ತುರಾಸಾಹ್‌' ಎಂದು ರೂಪವಾಗುತ್ತದೆ. ಇದರಮೇಲೆ, "ಸುಪ್‌(ಸ್‌) ಪ್ರತ್ಯಯ ಬಂದು, 
ಅದರ ಲೋಪವಾಗಿ, “ಹೋ ಢಃ” ಎಂಬ ಸೂತ್ರದಿಂದ ಢತ್ವ ಬಂದಮೇಲೆ, ಜಶ್ತ್ವ 
ಬಂದು ತುರಾಸಾಡ್‌ ಎಂದು ರೂಪವಾಗುತ್ತದೆ. ಪ್ರಕೃತ ಸೂತ್ರದಿಂದ "ಸಾಡ್‌' ನ 
“ಸ್‌' ಕಾರದ ಸ್ಥಾನದಲ್ಲಿ “ಷ್‌' ಕಾರವು ಆದೇಶವಾಗಿ ಒಂದು; ತುರಾಷಾಡ್‌ ಎಂದು 
ರೂಪವಾಗುತ್ತದೆ. “ಡ್‌' ಕಾರಕ್ಕೆ “ವಾಂವಸಾನೇ” ಎಂಬ ಸೂತ್ರದಿಂದ ವೈಕಲ್ಪಿಕವಾಗಿ 
ಚರ್ತ್ವ ಬಂದು, ತುರಾಷಾಟ್‌ ಎಂದು ರೂಪವಾಗುತ್ತದೆ. ಹೀಗೆ ಕೃತಾ 
ತುರಾಷಾಡ್‌ ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 


(ಹ್‌ ಕಾರಾನ್ತ ಪುಲ್ಲಂಗ ತುರಾಸಾಹ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ತುರಾಷಾಟ್‌,ತುರಾಷಾಡ್‌ ತುರಾಸಾಹೌ ತುರಾಸಾಹಃ 
ದ್ವಿವಿ. . ತುರಾಸಾಹಮ್‌ ತುರಾಸಾಹೌ ತುರಾಸಾಹಃ 
ತೃ.ವಿ. ತುರಾಸಾಹಾ ತುರಾಷಾಡ್ಸಾ ಕಮ್‌ ತುರಾಷಾಡ್ಭಿಃ 
ಚ.ವಿ. ತುರಾಸಾಹೇ ತುರಾಷಾಡ್ಸಾ ಕಮ್‌ ತುರಾಷಾಡ್ಛ # 
ಪ.ವಿ. ತುರಾಸಾಹಃ ತುರಾಷಾಡ್ಸಾ ಕಮ್‌ ತುರಾಷಾಡ್ಛ § 
ಷ.ವಿ. ತುರಾಸಾಹಃ ತುರಾಸಾಹೋಃ ತುರಾಸಾಹಾಮ್‌ 
ಸ.ವಿ. ತುರಾಸಾಹಿ ತುರಾಸಾಹೋಃ ತುರಾಷಾಟ್ತು, 

ತುರಾಷಾಟ್ಸು 
ಸಂ.ಪ್ರವಿ ಹೇ ತುರಾಷಾಟ್‌। ಹೇ ತುರಾಸಾಹೌ! ಹೇ ತುರಾಸಾಹಃ 

ಹೇ ತುರಾಷಾಡ್‌! 


ಇಲ್ಲಗೆ "ಹ್‌' ಕಾರಾಂತ ಶಬ್ದಗಳು ಮುಗಿದವು. 
"ವ್‌' ಕಾರಾಂತ ಶಬ್ದಗಳು ಆರಂಭವಾಗುತ್ತವೆ. 
(ಈ ಕಾರಾದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 2೮೮. - ದಿವ ಹತ್‌ (7.184) 
ವೃತ್ತಿಃ-ದಿವ್‌ ಇತಿ ಪ್ರಾತಿಪದಿಕಸ್ಯ ಔತ್‌ ಸ್ಯಾತ್‌ ಸೌ (ಪರೇ)ಸುದ್ಯೌಃ। ಸುದಿವೌ। 
ಪ. ಛೇ. - ದಿವಃ, ಔತ್‌। 
ಅ. ವೃ. -“ಸಾವನಡುಹಃ” ಎಂಬ ಸೂತ್ರದಿಂದ, "ಸೌ ಎಂಬ ಪದವು 
ಅನುವ ೈತ್ತವಾಗುತ್ತದೆ. 
ಅರ್ಥ- “ಸು(ಸ್‌)' ಪ್ರತ್ಯಯವು ಪರದಲ್ಲಿದ್ದಾಗ, “ದಿವ್‌' ಎಂಬ ಪ್ರಾತಿಪದಿಕಕ್ಕೆ 
(ಅಂತ್ಯವರ್ಣಕ್ಕೆ) “೫' ಕಾರಾದೇಶವು ಬರುತ್ತದೆ." 


ಉದಾ- ಸುದ್ಯೌಃ - "ಸುದಿವ್‌' ಶಬ್ದದ ಮೇಲೆ "ಸು' ಸೇರಿಸಿದಾಗ, ಪ್ರಕೃತ 
ಸೂತ್ರದಿಂದ “ವ್‌' ಕಾರದ ಸ್ಥಾನದಲ್ಲಿ, "ಔ'. ಕಾರವು ಆದೇಶವಾಗಿ ಬಂದು, ಸುದಿ ಹಾಸ್‌ 


ಷಢ್ಲಿಣ್ಣಿ ಪ್ರಕರಣಮ್‌ (ಹ.ಪು.) 277 


ಎಂದಾಗುತ್ತದೆ. ದಿ-ಔ ಎಂಬಲ್ಲಿ ಯಣಾದೇಶವು ಬಂದು, 'ದ್ಯೌ? ಎಂದಾಗುತ್ತದೆ. 
"ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಸುದ್ಯೌಃ ಎಂದು ರೂಪವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ ವರ್ಣಗಳು ಮಾತ್ರ 
ಜೋಡಿಸಲಾಗುತ್ತದೆ. ಹೀಗಾಗಿ ಸುದಿವೌ, ಸುದಿವಃ ಎ೦ಬ ರೂಪಗಳು ಆಗುತ್ತವೆ. 

(ಉ ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 266. ದಿವ ಉತ್‌ (6.1.13) 

ವೃತ್ತಿಃ-ದಿವಃ ಅನ್ನಾದೇಶಃ ಉಕಾರಃ ಸ್ಯಾತ್‌ ಪದಾನ್ನೇ। ಸುದ್ಯುಭ್ಯಾಮ್‌। ಇತ್ಯಾದಿ। 
ಚತ್ವಾರಃ ಚತುರಃ ಚತುರ್ಭಿಃ ಚತುರ್ಭ್ಯಃ ಜು 

ಪ. ಛೇ. - ದಿವಃ, ಉತ್‌। 

ಅ. ವೃ. -“ಏಜಃ ಪದಾನ್ತಾದತಿ” ಎಂಬ ಸೂತ್ರದಿಂದ ಸಪ್ತಮೀ ಏಕವಚನಕ್ಕೆ 
ವಿಪರಿಣಾಮಗೊಳಿಸಿ "ಪದಾನ್ತೇ' ಎಂಬ ಶಬ್ದವು ಅನುವೃತ್ತವಾಗುತ್ತದೆ. 

ಅರ್ಥ- ಪದದ ಅಂತ್ಯದಲ್ಲಿ "ದಿವ್‌' ಶಬ್ದಕ್ಕೆ "ಉ' ಕಾರವು ಅಂತಾದೇಶವಾಗಿ 
ಬರುತ್ತದೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ "ಸುದಿವ್‌' ಶಬ್ಧಕ್ಕೆ 
“ಸ್ವಾದಿಷ್ಟಸರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ "ಪದ-ಸ೦ಜ್ಞೆಯು' ಬರುತ್ತದೆ. 
ಆಗ "ವ್‌' ಕಾರದ ಸ್ಥಾನದಲ್ಲಿ "ಉ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ಸುದ್ಯುಭ್ಯಾಮ್‌ - "ಸುದಿವ್‌' ಶಬ್ದದಮೇಲೆ "ಭ್ಯಾಮ್‌' ಪ್ರತ್ಯಯ 
ಸೇರಿಸಿದಾಗ, ಅದಕ್ಕೆ "ಪದ-ಸಂಜ್ಞೆ'ಯು ಬಂದು ಪ್ರಕೃತ ಸೂತ್ರದಿಂದ, "ವ್‌' ಕಾರಕ್ಕೆ 
"ಉ' ಕಾರಾದೇಶವು ಬಂದು ಸುದೀ-ಉ- ಭ್ಯಾಮ್‌ ಎಂದಿದ್ದಾಗ, "ಈ' ಕಾರ "ಉ' 
ಕಾರಗಳಿಗೆ "ಯಣ್‌' ಸಂಧಿಯಾಗಿ "ಸುದ್ಯುಭ್ಯಾಮ್‌' ಎಂಬ ರೂಪವು ಸಿದ್ಧಿಸುತ್ತದೆ. 

(ವ್‌ - ಕಾರಾನ್ರ ಪುಲ್ಪ್ಲಂಗ ಸುದಿವ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಸುದ್ಯೌಃ ಸುದಿವೌ ಸುದಿವಃ 
ದ್ವಿವಿ. ಸುದಿವಮ್‌ ಸುದಿವೌ ಸುದಿವಃ 
ತೃವಿ. ಸುದಿವಾ ಸುದ್ಯುಭ್ಯಾಮ್‌ ಸುದ್ಯುಭಿಃ 
ಚ.ವಿ. ಸುದಿವೇ ಸುದ್ಯುಭ್ಯಾಮ್‌ ಸುದ್ಯುಭ್ಯಃ 
ಪ.ವಿ. ಸುದಿವಃ ಸುದ್ಯುಭ್ಯಾಮ್‌ ಸುದ್ಯುಭ್ಯಃ 
ಷವಿ. ಸುದಿವಃ ಸುದಿವೋಃ ಸುದಿವಾಮ್‌ 
ಸ.ವಿ. ಸುದಿವಿ ಸುದಿವೋಃ ಸುದ್ಯುಷು 


ಸಂ.ಪ್ರವಿ ಹೇ ಸುದ್ಯೌಃ। ಹೇ ಸುದಿವೌ। ಹೇ ಸುದಿವಃ! 


ಈಗ ರೇಫಾಂತ ಶಬ್ಧಗಳು ಆರಂಫವಾಗುತ್ತವೆ. 

ಚತ್ವಾರಃ - “ಚತುರ್‌' ಶಬ್ದವು ರೇಫಾಂತವಾಗಿದ್ದು ನಿತ್ಯ ಬಹುವಚನವಾಗಿಯೇ 
ಇರುತ್ತದೆ. 

ಉದಾ- ಚತ್ವಾರಃ - `“ಚತುರ್‌' ಶಬ್ದಕ್ಕೆ ಪ್ರಥಮಾ ಬಹುವಚನದಲ್ಲಿ "ಜಸ್‌(ಅಸ್‌)' 
ಪ್ರತ್ಯಯವನ್ನು ಸೇರಿಸಿದಾಗ, ಚತುರ್‌೪ಅಸ್‌ ಎಂದಾಗಿ “ಚತುರನಡುಹೋರಾಮುದಾತ್ರ 
(7.1.98) ಎಂಬ ಸೂತ್ರದಿಂದ, ಹಾಗೂ “ಮಿದಚೋಇನ್ತಾ ತ್‌ ಪರಃ” ಎಂಬ 
ಪರಿಭಾಷೆಯಿಂದ ಅಂತ್ಯವಾದ "ಅಚ್‌' ಎಂದರೆ "ತ್‌' ಕಾರದ 'ಪರದಲ್ಲಿರುವ ಉ' 
ಕಾರದ ನಂತರ 'ಆಮ್‌(ಆ)' ಆಗಮವು ಬಂದು, ಚತು--ಆ--ರ್‌--ಅ(ಅಸ್‌ ) ಎಂದಿದ್ದಾಗ, 
“ಉ' ಕಾರ "ಆ' ಕಾರಗಳಿಗೆ "ಯಣ್‌' 

ಸಂಧಿಯಿಂದ ಚತ್ವಾರ್‌ಅಸ್‌ ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು 
"ಚತ್ವಾರಃ' ಎಂದು ರೂಪವಾಗುತ್ತದೆ. 

ಉದಾ- ಚತುರಃ - ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ - ಚತುರ್‌. ಶಸ್‌(ಅಸ್‌) 
ಎಂದಿದ್ದಾಗ, "ಸ "ಸ್‌ ಕಾರಕ್ಕೆ ರುತ್ವ-ವಿಸ ಸರ್ಗಗಳು ಬಂದು ಚತುರಃ ಎಂದು ರೂಪವಾಗುತ್ತದೆ. 

ಉದಾ- ಚತುರ್ಭಿಃ - "ತೃತೀಯಾ ವಿಭಕ್ತಿ ಬಹುವಚನದಲ್ಲಿ - ಚತುರ್‌ ಭಿಸ್‌ 
ಎ೦ದಿದ್ದಾಗ, "ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಚತುರ್ಭಿಃ ಎಂದು ರೂಪವಾಗುತ್ತದೆ. 

ಉದಾ- ಚತುರ್ಭ್ಯಃ(2) -ಚತುರ್ಥೀ ಮತ್ತು ಪಂಚಮೀ ಬಹು ವಚನಗಳಲ್ಲಿ 
ಚತುರ್‌. ಭ್ಯಸ್‌, ಚತುರ್‌*ಭ್ಯಸ್‌ ಎಂದಿದ್ದಾಗ, ಹಿಂದಿನಂತೆ ಹ್‌ ಕಾರಕ್ಕೆ ರುತ್ವ- 
ಬ್ಗ ಚತುರ್ಭ್ಯಃ (೨) ಎಂದು ರೂಪಗಳಾಗುತ್ತವೆ. 


(ನುಟ್‌(ನ್‌) ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ - 268. ಷಟ್‌ ಚತುಭಣ್ಯಶ್ಚ (7.155) 

ವೃತ್ತಿಃಏಭ್ಯಃ ಆಮಃ ನುಡಾಗಮಃ(ಸ್ಯಾತ್‌)| 

ಪ. ಛೇ. - ಷಟ್‌, ಚತುರ್ಭ;ಃ, ಚ। 

ಅ. ವೃ. -“ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರದಿಂದ “ಆಮಿ” ಎಂಬ 
ಪದವು ಮತ್ತು “ಹ್ರಸ್ವ ನದ್ಯಾಪೋ ನುಟ್‌” ಎಂಬ ಸೂತ್ರದಿಂದ "ನುಟ್‌' ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- “ಷಟ್‌ ಸಂಜ್ಞೆಯುಳ್ಳ ಮತ್ತು “ಚತುರ್‌' ಶಬ್ದಗಳ ಮೇಲೆ ಇರುವ 
“ಆಮ್‌' ಗೆ "ನುಟ್‌(ನ್‌)' ಆಗಮವು ಬರುತ್ತದೆ. ಇಲ್ಲಿ ನುಡಾಗಮವು “ಟಿತ್‌' ಆಗಿ 
ಇರೋಣದ್ದರಿಂದ "ಆಮ್‌' ಶಬ್ದದ ಆದ್ಯವಯವವಾಗಿ ಬರುತ್ತದೆ. 

(ತ್ವ ವನ್ನು ವಿಧಿಸುವ ಸೂತ್ರ) 
ಸೂತ್ರ - 267. ರಷಾಭ್ಯಾಂ ನೋ ಣಃ ಸಮಾನಪದೇ (8.4.1) 
ವೃತ್ತಿಃ-”ಅಚೋರಹಾಭ್ಯಾಂ ದ್ವೇ” ಚತುಣಾನ್ಞಮ್‌। ಚತುರ್ಣಾಮ್‌। 


ಷಡ್ಗಿಣ್ಸೆ ಪ್ರಕರಣಮ್‌ (ಹ.ಪು.) 279 


ಪ. ಛೇ. - ರಷಾಭ್ಯಾಂ, ನಃ, ಣಃ, ಸಮಾನಪದೇ। 

ಅರ್ಥ- "ರೇಫ' ಮತ್ತು "ಷ್‌' ಕಾರದ ನಂತರ ಇರುವ "ನ್‌' ಕಾರಕ್ಕೆ "ಣ್‌' 
ಕಾರವು ಆದೇಶವಾಗಿ ಬರುತ್ತದೆ- ಸಮಾನ ಪದದಲ್ಲಿ ಮಾತ್ರ ಭಿನ್ನವಾದ ಪದಗಳಲ್ಲಿದ್ದರೆ 
“ಇತ್ತ' ಬರುವದಿಲ್ಲ. 

ಉದಾ-ಹರಿರ್ನಯತಿ- ಹರಿಃ--ನಯತಿ ಎಂಬಲ್ಲಿ "ಹರಿರ್ನಯತಿ” ಎಂದೇ 
ಸಂಧಿಯಾಗುತ್ತದೆ ಹೊರತು, "ಹರಿರ್ಣಯತಿ' ಎಂದು ರೂಪವಾಗುವದಿಲ್ಲ. ಏಕೆಂದರೆ 
ಅಸಮಾನ ಪದವಾಗಿರೋಣದ್ದರಿಂದ. “ಅಟ್ಕುಪ್ಪಾಜ್‌ ನುಮ್‌ ವ್ಯವಾಯೇಇಪಿ” ಎಂಬ 
ಸೂತ್ರದಿಂದ "ರೇಫ' ಅಥವಾ "“ಷ್‌' ಕಾರಗಳಿಗೆ ಅವ್ಯವಹಿತೋತ್ತರವಾಗಿಯೇ “ಣ್‌' 
ಕಾರವು ಇರಬೇಕೆಂದಿಲ್ಲ. “ರೇಫ' "ಷ್‌' ಕಾರ ಮತ್ತು "ನ್‌' ಕಾರಗಳ ಮಧ್ಯದಲ್ಲಿ 
"ಅಟ್‌' ಪ್ರತ್ಯಾಹಾರಾ೦ತರ್ಗತ ವರ್ಣಗಳು, ಕ-ವರ್ಗ, ಪ-ವರ್ಗ, “ಆಜ್‌” ಮತ್ತು' 
“ನುಮ್‌' ಇವುಗಳೆಲ್ಲವೂ ಇದ್ದರೂ ಅಥವಾ ಇವುಗಳಲ್ಲಿ ಕೆಲವು ಇದ್ದರೂ ಣತ್ವ 
ಬರುತ್ತದೆ. 

ಉದಾ- ಚತುರ್ಣ್ಣಾಮ್‌,ಚತುರ್ಣಾಮ್‌ - ಚತುರ್‌ ಶಬ್ದದ ನಂತರ ಷಷ್ಠೀ 
ಬಹುವಚನದಲ್ಲಿ, “ಆಮ್‌' ಪ್ರತ್ಯಯವನ್ನು ಸೇರಿಸಿದಾಗ, “ಷಟ್ಟತುರ್ಭ್ಯಶ್ನ” ಎಂಬ 
ಸೂತ್ರದಿಂದ “ಆಮ್‌' ಗೆ ನುಡಾ(ನ್‌)ಗಮವು ಆದ್ಯವಯವವಾಗಿ ಬರುತ್ತದೆ. ಆಗ 
ಚತುರ್‌--ನ್‌--ಆಮ್‌ ಎಂದಾಗಿ ಪ್ರಕೃತ ಸೂತ್ರದಿಂದ "ಇತ್ವ' ಬಂದು "ಚತುರ್ಣ್ಣಾಮ್‌' 
ಅಥವಾ "ಚತುರ್ಣಾಮ್‌' ಎಂದು ರೂಪವಾಗುತ್ತದೆ. “ಅಚೋರಹಾಭ್ಯಾಮ್‌ ದ್ವೇ” 
ಎಂಬ ಸೂತ್ರದಿಂದ ಚತುರ್ಣ್ಣಾಮ್‌ ಎಂಬಲ್ಲಿ "ಣ್‌' ಕಾರಕ್ಕೆ ವೈಕಲ್ಲಿಕವಾಗಿ ದ್ವಿತ್ವ 
ಬಂದಿದೆ. 


(ರೇಫಕ್ಕೆ ವಿಸರ್ಗವನ್ನು ನಿಯಮವಾಗಿ ವಿಧಿಸುವ ಸೂತ್ರ) 

ಸೂತ್ರ - 269. ರೋಃಸುಪಿ (8.3.16) 

ವೃತ್ತಿಃ-ರೋಃ ಏವ ವಿಸರ್ಗಃ ಸುಪಿ। ಷತ್ವಮ್‌। ಷಸ್ಯ ದ್ವಿತ್ವೇ ಪ್ರಾಪ್ತೇ 

ಅ. ವೃ. - “ಖರವಸಾನಯೋರ್ವಿಸರ್ಜನೀಯಃ” ಎಂಬ ಸೂತ್ರದಿಂದ 
"ವಿಸರ್ಜನೀಯಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಸಪ್ತಮೀ” ಬಹುವಚನ ಪ್ರತ್ಯಯವಾದ "ಸುಪ್‌' ಪರದಲ್ಲಿದ್ದಾಗ, 
ರು(ರೇಫ)ವಿನ ಸ್ಥಾನಕ್ಕೇನೇ "ವಿಸರ್ಗವು' ಬರುತ್ತದೆಯೇ ಹೊರತು ಬೇರೆ ವರ್ಣಗಳ 
ಸ್ಥಾನಕ್ಕೆ ಬರುವದಿಲ್ಲ. "ಸಿದ್ದೇ ಸತಿ ಆರಭ್ಯಮಾಣೋ ವಿಧಿ: ನಿಯಮಾಯ ಭವತಿ” 
ಎಂಬ ನಿಯಮದ ಪ್ರಕಾರ ಇದು ನಿಯಮ ಸೂತ್ರವಾಗಿದೆ. ಅಂದರೆ ಒಂದು 
ಕಾರ್ಯವು ಸಿದ್ಧವಾಗಿದ್ದರೂ, ಅದೇ ಕಾರ್ಯಕ್ಕಾಗಿ ಮತ್ತೊಂದು ಸೂತ್ರವಾದರೆ, 
ವಿಶೇಷ ನಿಯಮಕ್ಕಾಗಿ (ಅದು ಬಂದೇ ಬರಬೇಕು ಎಂಬ ಉದ್ದೇಶದಿಂದ) ರಚಿಸಲಾಗಿದೆ 
ಎಂದು ತೀಳಿಯಬೇಕು. "ರು' (ರೇಫ) ವಿನ ಸ್ಥಾನದಲ್ಲಿ “ಖರವಸಾನಯೋ- 
ರ್ವಿಸರ್ಜನೀಯಃ” ಎಂಬ ಸೂತ್ರದಿಂದ, "ವಿಸರ್ಗ()' ರೂಪವಾದ ಆದೇಶವು 


280 ಲಘುಸಿದ್ಧಾಂತ ಕೌಮುದೀ 


ಸಿದ್ಧವಾಗಿದೆ. ಹಾಗಿದ್ದರೂ ಪ್ರಕೃತ ಸೂತ್ರವು ಪ್ರವೃತ್ತವಾಗಿದೆ. "ಸುಪ್‌' ಪ್ರತ್ಯಯವು 
ಪರದಲ್ಲಿದ್ದಾಗ, ವಿಸರ್ಗವಾಗಬೇಕಾದರೆ ಪೂರ್ವದಲ್ಲಿರುವ ರೇಫಕ್ಕೇನೇ ವಿಸರ್ಗ ()ವು 
ಬರುತ್ತದೆ ಬೇರೆ ವರ್ಣಗಳಿಗಲ್ಲವೆಂದು ಈ ಸೂತ್ರವು ತಿಳಿಸುತ್ತದೆ. 

ಉದಾ- ಚತುರ್ಷು- ಚತುರ್‌.--ಸು (ಸುಪ್‌) ಎಂದಿದ್ದಾಗ, “ಸು' ಪ್ರತ್ಯಯದ 
ಪೂರ್ವದಲ್ಲಿರುವ 'ರೇಫ' ದ ಸ್ಥಾನದಲ್ಲಿ ವಿಸರ್ಗವು ಬರುವದಿಲ್ಲ. ಏಕೆಂದರೆ, “ಚತುರ್‌' 
ನಲ್ಲಿರುವ ರೇಫವು "ರು' ಆದೇಶಕ್ಕೆ ಸಂಬಂದ್ಧ ಪಟ್ಟದ್ದಲ್ಲ. ಅಂದರೆ ಸ್ವತಃ ರೇಫಾಂತವಾದ 
ಶಬ್ದ. ಆದ್ದರಿಂದ ಚತುರ್ಷು ಎಂದೇ ರೂಪವಿರುತ್ತದೆ. 


(ದ್ವಿತ್ಚವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 27೦. ಶರೋಜಿ (8.4.49) 

ವೃತ್ತಿಃ-ಅಚಿ ಪರೆ ಶರಃ ನ ದ್ವೇ ಸ್ತಃ ಚತುರ್ಷು। 

ಪ. ಛೇ. - ಶರಃ, ಅಚಿ! 

ಅ. ವ್ಯ.-“ನಾದಿನ್ಯಾಕ್ರೋಶೇ ಪುತ್ರಸ್ಯ” ಎಂಬ ಸೂತ್ರದಿಂದ. "ನ' ಎಂಬ ಪದವೂ 
ಮತ್ತು “ಅಚೋರಹಾಭ್ಯಾಂ ದ್ವೇ” ಎಂಬ ಸೂತ್ರದಿಂದ "ದ್ವೇ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- "ಅಚ್‌' ಪರದಲ್ಲಿದ್ದಾಗ, "ಶರ್‌' ವರ್ಣಕ್ಕೆ ದ್ವಿತ್ಹವು ಬರುವದಿಲ್ಲ. 

ಉದಾ- ಚತುರ್ಷು-ಚತುರ್‌* ಸು ಎಂದಿದ್ದಾಗ, “ಆದೇಶಪ್ರತ್ಯಯಯೋಃ?” ಎಂಬ 
ಸೂತ್ರದಿಂದ, "ಷತ್ನ' ಬಂದು "ಚತುರ್‌+೬ಷು' ಎಂದಿದ್ದಾಗ, “ಅಚೋರಹಾಭ್ಯಾಂ 
ದ್ವೇ” ಎಂಬ ಸೂತ್ರದಿಂದ "ಷ್‌' ಕಾರಕ್ಕೆ ವೈಕಲ್ಲಿಕವಾಗಿ ದ್ವಿತ್ವವು ಪ್ರಾಪ್ತವಾಗುತ್ತದೆ. 
ಪ್ರಕೃತ ಸೂತ್ರವು ಅದನ್ನು ನಿಷೇಧಿಸುತ್ತದೆ. ಪ್ರಕೃತ "ಅಚ್‌' ನ ಪರದಲ್ಲಿ ರೇಫವಿದ್ದು, 
ಅದರ ಪರದಲ್ಲಿ "ಯರ್‌' ವರ್ಣವಾದ "ಷ್‌' ಕಾರವು ಇರುತ್ತದೆ. ಅದುದರಿಂದ 
"ದ್ವಿತ್ವ' ಬರುವದಕ್ಕೆ ಅವಕಾಶವಿದೆ. ಆದರೆ ಪ್ರಕೃತ ಸೂತ್ರದಿಂದ ಅದು 
ನಿಷೇಧಿಸಲ್ಪಟ್ಟಿದ್ದರಿ೦ದ, 'ದ್ವಿತ್ವ'ವು ಬರುವದಿಲ್ಲ. (ಯಾಕೆಂದರೆ "ಶರ್‌' ವರ್ಣದ ಪರದಲ್ಲಿ 
"ಅಚ್‌' ವರ್ಣವು ಇದೆ). ಹೀಗೆ ಚತುರ್‌+ಸು ಎಂದಿದ್ದಾಗ, ರೇಫದ ಸ್ಥಾನದಲ್ಲಿ 
“ಖರವಸಾನಯೋರ್ವಿಸರ್ಜನೀಯಃ” ಎ೦ಬ ಸೂತ್ರದಿಂದ, ವಿಸರ್ಗವು ಪ್ರಾಪ್ತವಾಗಿತ್ತು. 
ಆದರೆ “ರೋಃ ಸುಪಿ (8.3.16) ಎಂಬ ಸೂತ್ರದಿಂದ ಅದು ನಿಷೇಧಿಸಲ್ಪಟ್ಟಿದೆ. 
ರೇಫ'ವನ್ನು “ಇಣ್‌' ಪ್ರತ್ಯಾಹಾರಾಂತರ್ಗತ ವರ್ಣವೆಂದು ಬಾವಿಸಿ 
“ಆದೇಶಪ್ರತ್ಯಯಯೋಃ” ಸೂತ್ರದಿಂದ, “ಷತ್ವ' ಬಂದು, ಚತುರ್ಷು ಎಂದಾಗುತ್ತದೆ. 

(ರೇಫಾಂತ ಚತುರ್‌ ಶಬ್ದದ ರೂಪಗಳು) 
ವಿಭಕ್ತಿಗಳು ಬಹುವಚನ 
ಪ್ರವಿ. ಚತ್ವಾರಃ 
ದ್ವಿವಿ. ಚತುರಃ 


ಷಡ್ಲಿಕ್ಲ್‌ ಪ್ರಕರಣಮ್‌ (ಹ.ಪು.) 281 


ತೃ.ವಿ. ಚತುರ್ಭಿಃ 
ಚಿ.ವಿ. ಚತುರ್ಭ್ಯಃ 
ಪ.ವಿ. ಚತುರ್ಭ್ಯಃ 
ಷವಿ. ಚತುರ್ಣ್ಣಾಮ್‌, ಚತುರ್ಣಾಮ್‌ 
ಸ.ವಿ. ಚತುರ್ಷು 


(ಇಲ್ಲಗೆ ರೇಫಾಂತ ಶಬ್ದಗಳು ಮುಗಿದವು) 
“ಮ್‌' ಕಾರಾಂತ ಶಬ್ದಗಳು ಆರಂಭವಾಗುತ್ತವೆ. 
(ನ್‌ ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 271. ಮೋ ನೋ ಧಾತೋಃ (8.2.64) 

ವೃತ್ತಿಃ-ಧಾತೋಃ ಮಸ್ಯ ನಃ ಸ್ಯಾತ್‌ ಪದಾನ್ಹೇ। ಪ್ರಶಾನ್‌। 

ಪ. ಛೇ. - ಮಃ, ನಃ, ಧಾತೋಃ 

ಅ. ವೃ-“ಸ್ಕ್ಯೋಃ ಸಂಯೋಗಾದ್ಯೋರನ್ತೇ ಚ” ಎಂಬ ಸೂತ್ರದಿಂದ "ಅನ್ನೇ' 
ಎಂಬುದು ಅನುವೃತ್ತವಾಗುತ್ತದೆ. “ಪದಸ್ಕ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ಪದಾಂತದಲ್ಲಿರುವ ಧಾತುವಿನ "ಮ್‌' ಕಾರಕ್ಕೆ "ನ್‌' ಕಾರವು ಆದೇಶವಾಗಿ 
ಬರುತ್ತದೆ. '` 

ವಿಶೇಷ- "ಸು'ವಿನ ಲೋಪವಾದಮೇಲೆ, ಹಾಗೆಯೇ "ಭ್ಯಾಮ್‌' ಮೊದಲಾದ 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಮ್‌' ಕಾರವು ಪದಾ೦ತವಾಗಿರುತ್ತದೆ. ಆದ್ದರಿಂದ 
ಪ್ರಕೃತ ಸೂತ್ರದಿಂದ "ಮ್‌' ಕಾರದ ಸ್ಥಾನದಲ್ಲಿ "ನ್‌' ಕಾರವು ಆದೇಶವಾಗಿ ಬರುತ್ತದೆ. 
ಮತ್ತು ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಪದ-ಸಂಜ್ಞೆ!ಯು ಬರುವದಿಲ್ಲವಾದ್ದರಿಂದ 
"ಮ್‌' ಕಾರವು ಹಾಗೆಯೇ ಉಳಿಯುತ್ತದೆ. 

ಉದಾ- ಪ್ರಶಾನ್‌ - ಪ್ರ-ಪೂರ್ವಕ "ಶಮ್‌' ಧಾತುವು “ಪ್ರಶಾಮ್‌' ಎಂದಾಗುತ್ತದೆ. 
ಅದಕ್ಕೆ "ಸು' ಪ್ರತ್ಯವು ಸೇರಿ, ಪ್ರಶಾಮ್‌.-ಸು ಎಂದಿರುತ್ತದೆ. ಈ “ಸು” ವಿಗೆ ಲೋಪ 
ಬರುತ್ತದೆ. ಪೂರ್ವದಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ನ್‌' 
ಕಾರವು ಆದೇಶವಾಗಿ ಬಂದು, “ಪ್ರಶಾನ್‌' ಎಂದು ರೂಪವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ ವರ್ಣಜೋಡಣೆ ಮಾತ್ರದಿಂದ 
ರೂಪಗಳ ಸಿದ್ಧಿಯಾಗುತ್ತದೆ. 

("ಮ್‌' ಕಾರಾ೦ತ ಪುಲ್ಲಂಗ ಪ್ರಶಾಮ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರಶಾನ್‌ ಪ್ರಶಾಮೌ ಪ್ರಶಾಮಃ 


ದ್ವಿತೀಯಾ  ಪ್ರಶಾಮಮ್‌ ಪ್ರಶಾಮೌ ಪ್ರಶಾಮಃ 


280 ಲಘುಸಿದ್ಧಾಂತ ಕೌಮುದೀ 


ಸಿದ್ಧವಾಗಿದೆ. ಹಾಗಿದ್ದರೂ ಪ್ರಕೃತ ಸೂತ್ರವು ಪ್ರವೃತ್ತವಾಗಿದೆ. "ಸುಪ್‌' ಪ್ರತ್ಯಯವು 
ಪರದಲ್ಲಿದ್ದಾಗ, ವಿಸರ್ಗವಾಗಬೇಕಾದರೆ ಪೂರ್ವದಲ್ಲಿರುವ ರೇಫಕ್ಕೇನೇ ವಿಸರ್ಗ (ವು 
ಬರುತ್ತದೆ ಬೇರೆ ವರ್ಣಗಳಿಗಲ್ಲವೆಂದು ಈ ಸೂತ್ರವು ತಿಳಿಸುತ್ತದೆ. 

ಉದಾ- ಚತುರ್ಷು- ಚತುರ್‌*ಸು (ಸುಪ್‌) ಎಂದಿದ್ದಾಗ, “ಸು' ಪ್ರತ್ಯಯದ 
ಪೂರ್ವದಲ್ಲಿರುವ "ರೇಫ' ದ ಸ್ಥಾನದಲ್ಲಿ ವಿಸರ್ಗವು ಬರುವದಿಲ್ಲ. ಏಕೆಂದರೆ, "ಚತುರ್‌' 
ನಲ್ಲಿರುವ ರೇಫವು "ರು' ಆದೇಶಕ್ಕೆ ಸಂಬ೦ದ್ಧ ಪಟ್ಟದ್ದಲ್ಲ. ಅಂದರೆ ಸ್ವತಃ ರೇಫಾ೦ತವಾದ 
ಶಬ್ದ. ಆದ್ದರಿಂದ ಚತುರ್ಷು ಎಂದೇ ರೂಪವಿರುತ್ತದೆ. 


(ದ್ದಿತ್ಚವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 27೦. ಶರೋಚಿ (8.4.49) 

ವೃತ್ತಿಃ-ಅಚಿ ಪರೆ ಶರಃ ನ ದ್ವೇ ಸ್ತಃ ಚತುರ್ಷು। 

ಪ. ಛೇ. - ಶರಃ, ಅಚಿ। 

ಅ. ವೃ.-“ನಾದಿನ್ಯಾಕ್ರೋಶೇ ಪುತ್ರಸ್ಯ” ಎಂಬ ಸೂತ್ರದಿಂದ. 'ನ' ಎಂಬ ಪದವೂ 
ಮತ್ತು “ಅಚೋರಹಾಭ್ಯಾಂ ದ್ವೇ” ಎಂಬ ಸೂತ್ರದಿಂದ “ದ್ವೇ” ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- "ಅಚ್‌' ಪರದಲ್ಲಿದ್ದಾಗ, “ಶರ್‌' ವರ್ಣಕ್ಕೆ ದ್ವಿತ್ಹವು ಬರುವದಿಲ್ಲ. 

ಉದಾ- ಚತುರ್ಷು-ಚತುರ್‌.ಸು ಎಂದಿದ್ದಾಗ, “ಆದೇಶಪ್ರತ್ಯಯಯೋಃ” ಎಂಬ 
ಸೂತ್ರದಿಂದ, “ಷತ್ವ' ಬಂದು “ಚತುರ್‌.-ಷು' ಎಂದಿದ್ದಾಗ, “ಅಚೋರಹಾಭ್ಯಾಂ 
ದ್ವೇ” ಎಂಬ ಸೂತ್ರದಿಂದ "ಷ್‌' ಕಾರಕ್ಕೆ ವೈಕಲ್ಟಿಕವಾಗಿ ದ್ವಿತ್ವವು ಪ್ರಾಪ್ತವಾಗುತ್ತದೆ. 
ಪ್ರಕೃತ ಸೂತ್ರವು ಅದನ್ನು ನಿಷೇಧಿಸುತ್ತದೆ. ಪ್ರಕೃತ "ಅಚ್‌' ನ ಪರದಲ್ಲಿ ರೇಫವಿದ್ದು, 
ಅದರ ಪರದಲ್ಲಿ "ಯರ್‌' ವರ್ಣವಾದ "ಷ್‌' ಕಾರವು ಇರುತ್ತದೆ. ಅದುದರಿಂದ 
“ದ್ವಿತ್ವ' ಬರುವದಕ್ಕೆ ಅವಕಾಶವಿದೆ. ಆದರೆ ಪ್ರಕೃತ ಸೂತ್ರದಿಂದ ಅದು 
ನಿಷೇಧಿಸಲ್ಪಟ್ಟಿದ್ದರಿ೦ದ, “ದ್ವಿತ್ವ'ವು ಬರುವದಿಲ್ಲ. (ಯಾಕೆಂದರೆ "ಶರ್‌' ವರ್ಣದ ಪರದಲ್ಲಿ 
“ಅಚ್‌' ವರ್ಣವು ಇದೆ). ಹೀಗೆ ಚತುರ್‌4ಸು ಎಂದಿದ್ದಾಗ, ರೇಫದ ಸ್ಥಾನದಲ್ಲಿ 
“ಖರವಸಾನಯೋರ್ವಿಸರ್ಜನೀಯಃ” ಎ೦ಬ ಸೂತ್ರದಿಂದ, ವಿಸರ್ಗವು ಪ್ರಾಪ್ತವಾಗಿತ್ತು. 
ಆದರೆ “ರೋಃ ಸುಪಿ (8.3.16)” ಎಂಬ ಸೂತ್ರದಿಂದ ಅದು ನಿಷೇಧಿಸಲ್ಪಟ್ಟಿದೆ. 
ರೇಘವನ್ನು "ಇಣ್‌' ಪ್ರತ್ಯಾಹಾರಾಂತರ್ಗತ ವರ್ಣವೆಂದು ಬಾವಿಸಿ 
“ಆದೇಶಪ್ರತ್ಯಯಯೋಃ? ಸೂತ್ರದಿಂದ, “ಷತ್ನ' ಬಂದು, ಚತುರ್ಷು ಎಂದಾಗುತ್ತದೆ. 

(ರೇಫಾಂತ ಚತುರ್‌ ಶಬ್ದದ ರೂಪಗಳು) 
ವಿಭಕ್ತಿಗಳು ಬಹುವಚನ 
ಪ್ರವಿ. ಚತ್ವಾರಃ 
ದ್ವಿವಿ. ಚತುರಃ 


ಷಡ್ಲಿಕ್‌ ಪ್ರಕರಣಮ್‌ (ಹ.ಪು.) ಕ 281 


ತೃ.ವಿ. ಚತುರ್ಭಿಃ 
ಚ.ವಿ. ಚತುರ್ಭ್ಯಃ 
ಪ.ವಿ. ಚತುರ್ಭ್ಯಃ 
ಷವಿ. ಚತುರ್ಣಾಮ್‌, ಚತುರ್ಣಾಮ್‌ 
ಸ.ವಿ. ಚತುರ್ಷು 


(ಇಲ್ಲಗೆ ರೇಫಾಂತ ಶಬ್ದಗಳು ಮುಗಿದವು) 
“ಮ್‌' ಕಾರಾಂತ ಶಬ್ಧಗಳು ಆರಂಭವಾಗುತ್ತವೆ. 
(ನ್‌ ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 271. ಮೋ ನೋ ಧಾತೋಃ (8.2.64) 

ವೃತ್ತಿಃ-ಧಾತೋಃ ಮಸ್ಯ ನಃ ಸ್ಯಾತ್‌ ಪದಾನ್ಹ್ನೇ। ಪ್ರಶಾನ್‌। 

ಪ. ಛೇ. - ಮಃ, ನಃ, ಧಾತೋಃ 

ಅ. ವೃ-“ಸ್ಕ್ಯೋಃ ಸಂಯೋಗಾದ್ಯೋರನ್ತೇ ಚ” ಎಂಬ ಸೂತ್ರದಿಂದ “ಅನ್ನೇ” 
ಎಂಬುದು ಅನುವೃತ್ತವಾಗುತ್ತದೆ. “ಪದಸ್ಕ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ಪದಾಂತದಲ್ಲಿರುವ ಧಾತುವಿನ "ಮ್‌' ಕಾರಕ್ಕೆ "ನ್‌' ಕಾರವು ಆದೇಶವಾಗಿ 
ಬರುತ್ತದೆ. ` 

ವಿಶೇಷ- “ಸು'ವಿನ ಲೋಪವಾದಮೇಲೆ, ಹಾಗೆಯೇ "ಭ್ಯಾಮ್‌' ಮೊದಲಾದ 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಮ್‌' ಕಾರವು ಪದಾಂತವಾಗಿರುತ್ತದೆ. ಆದ್ದರಿಂದ 
ಪ್ರಕೃತ ಸೂತ್ರದಿಂದ “ಮ್‌' ಕಾರದ ಸ್ಥಾನದಲ್ಲಿ "ನ್‌' ಕಾರವು ಆದೇಶವಾಗಿ ಬರುತ್ತದೆ. 
ಮತ್ತು ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಪದ-ಸಂಜ್ಞೆ!ಯು ಬರುವದಿಲ್ಲವಾದ್ದರಿಂದ 
"ಮ್‌' ಕಾರವು ಹಾಗೆಯೇ ಉಳಿಯುತ್ತದೆ. 

ಉದಾ- ಪ್ರಶಾನ್‌ - ಪ್ರ-ಪೂರ್ವಕ "ಶಮ್‌' ಧಾತುವು “ಪ್ರಶಾಮ್‌' ಎಂದಾಗುತ್ತದೆ. 
ಅದಕ್ಕೆ "ಸು' ಪ್ರತ್ಯವು ಸೇರಿ, ಪ್ರಶಾಮ್‌.-ಸು ಎಂದಿರುತ್ತದೆ. ಈ "ಸು ವಿಗೆ ಲೋಪ 
ಬರುತ್ತದೆ. ಪೂರ್ವದಲ್ಲಿರುವ "ಮ್‌' ಕಾರದ ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ನ್‌' 
ಕಾರವು ಆದೇಶವಾಗಿ ಬಂದು, "ಪ್ರಶಾನ್‌' ಎಂದು ರೂಪವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ ವರ್ಣಜೋಡಣೆ ಮಾತ್ರದಿಂದ 
ರೂಪಗಳ ಸಿದ್ಧಿಯಾಗುತ್ತದೆ. 

("ಮ್‌' ಕಾರಾ೦ತ ಪುಲ್ಪಂಗ ಪ್ರಶಾಮ್‌ ಶಬ್ದದ ರೂಪಗಳು) 


ವಿಭಕ್ತಿಗಳು ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರಶಾನ್‌ ಪ್ರಶಾಮೌ ಪ್ರಶಾಮಃ 


ದ್ವಿತೀಯಾ ಪ್ರಶಾಮಮ್‌ ಪ್ರಶಾಮೌ ಪ್ರಶಾಮಃ 


ಕಾ) 


ತೃತೀಯಾ ಪ್ರಶಾಮಾ ಪ್ರಶಾನ್ಸ್ಯಾಮ್‌ ಪ್ರಶಾನ್ಫಿಃ 
ಚತುರ್ಥೀ ಪ್ರಶಾಮೇ ಪ್ರಶಾನ್ಸಾ ಮ್‌ ಪ್ರೆಶಾನ್ಸ 8 
ಪಣ್ಣುಮೀ  ಪ್ರಶಾಮಃ ಪ್ರಶಾನ್ಸ್ಯಾಮ್‌ ಪ್ರಶಾನ್ಸ್ಯಃ 
ಷಷ್ಠೀ ಪ್ರಶಾಮಃ ಪ್ರಶಾಮೋಃ ಪ್ರಶಾಮಾಮ್‌ 
ಸಪ್ತಮೀ ಪ್ರಶಾನಿ ಪ್ರಶಾಮೋಃ ಪ್ರಶಾನ್ಸು 
ಸಂಬೋಧನ ಹೇ ಪ್ರಶಾನ್‌! ಹೇ ಪ್ರಶಾಮೌ। ಹೇ ಪ್ರಶಾಮಃ। 


(ಕ- ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 272. ಕಿಮಃ ಕಃ (7.2103) 

ವೃತ್ತಿಃ-ಕಿಮಃ ಕಃ ಸ್ಯಾತ್‌ ವಿಭಕೌ। ಕಃ, ಕೌ, ಕೇ। ಇತ್ಯಾದಿ। ಶೇಷಂ ಸರ್ವವತ್‌। 

ಅ. ವ್ಯ.- “ಅಷ್ಟನ ಆ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-ವಿಭಕ್ತಿ ಪ್ರತ್ಯಯವು ಪರದಲ್ಲಿದ್ದಾಗ, "ಕಿಮ್‌' ಶಬ್ದದ ಸ್ಥಾನದಲ್ಲಿ "ಕ' 
ಆದೇಶವು ಬರುತ್ತದೆ. 

ಯಾವದೇ ವಿಭಕ್ತಿ ಪ್ರತ್ಯಯವು ಪರದಲ್ಲಿದ್ದಾಗಲೂ "ಮ್‌' ಕಾರಾಂತ “ಕಿಮ್‌' 
ಶಬ್ದದ ಸ್ಥಾನದಲ್ಲಿ ಅ-ಕಾರಾಂತ "ಕ' ಆದೇಶವಾಗಿ ಬರುತ್ತದೆ. "ಕ' ಎಂಬುದು 
“ಅನೇಕಾಲ್‌' ಆಗಿರುವದರಿಂದ, “ಅನೇಕಾಲ್‌ ಶಿತ್‌ ಸರ್ವಸ್ಯ” ಎಂಬ ಸೂತ್ರದಿಂದ, 
ಸಂಪೂರ್ಣ “ಕಿಮ್‌' ಶಬ್ದದ ಸ್ಥಾನದಲ್ಲಿ ಆದೇಶವು ಬರುತ್ತದೆ. ಅಂದರೆ ಹಲಂತ 
“ಕಿಮ್‌' ಶಬ್ದವು ಅಜ೦ತವಾಗುತ್ತದೆ. ಈ “ಕಿಮ್‌' ಶಬ್ದವು “ಸರ್ವಾದಿ' ಗಣದಲ್ಲೂ 
ಬರುವದರಿಂದ, ಅದಕ್ಕೆ “ಸರ್ವಾದೀನಿ ಸರ್ವನಾಮಾನಿ” ಎಂಬ ಸೂತ್ರದಿಂದ 


“ಸರ್ವನಾಮ' ಸಂಜ್ಞೆಯು ಬರುತ್ತದೆ. ಆದುದರಿಂದ ಇದರ ರೂಪಗಳು 'ಸರ್ವ' 
ಶಬ್ದದಂತೆ ಆಗುತ್ತವೆ. 


ಉದಾ- ಕಃ, ಕೌ, ಕೇ - "ಕಿಮ್‌' ಶಬ್ದದಮೇಲೆ ವಿಭಕ್ತಿ ಪ್ರತ್ಯಯಗಳು ಬಂದಾಗ, 
ಪ್ರಕೃತ ಸೂತ್ರವಾದ “ಕಿಮಃ ಕಃ” ಎಂಬ ಸೂತ್ರದಿಂದ, "ಕ' ಆದೇಶವು ಬರುತ್ತದೆ. 
ಅ-ಕಾರಾಂತ “ಕ' ಶಬ್ದದಮೇಲೆ "ಸ್‌(ಸು)'ಸೇರಿಸಿ ಕ4ಸ್‌(ಸು) ಎಂದಿದ್ದಾಗ, "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು, ಕಕ; ಎಂದು ರೂಪವಾಗುತ್ತದೆ. ಇದೇ 
ರೀತಿಯಲ್ಲಿ ಕ*ಔ ಎಂದಿದ್ದಾಗ, "ವೃದ್ಧಿ' ಬಂದು “ೌ' ಎಂದಾಗುತ್ತದೆ. ಕ-ಜಸ್‌(ಅಸ್‌) 
ಎಂದಿದ್ದಾಗ, "ಸರ್ವೇ' ಎಂಬಂತೆ “ಕೇ' ಎಂದಾಗುತ್ತದೆ. ಹೀಗೆ "ಕಿಮ್‌' ಶಬ್ದದ 
ಇತರ ರೂಪಗಳು ಕೂಡ "ಸರ್ವ ಶಬ್ದದಂತೆಯೇ ರೂಪ ತಾಳುತ್ತವೆ. 

ಸೂಚನೆ: ತದ್‌, ತದ್‌, ಯದ್‌, ಏತದ್‌, ಇದಮ್‌, ಅದಸ್‌, ಏಕ, ದ್ವಿ, ಯುಷ್ಕದ್‌, 


ಅಸ್ಮದ್‌, ಭವತು ಮತ್ತು ಕಿಮ್‌ ಈ ಶಬ್ದಗಳ ಮೇಲೆ ಸಂಬೋಧನ ರೂಪಗಳು 
ಇರುವದಿಲ್ಲ. 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 


ವಿಭಕ್ತಿಗಳು 
ಪ್ರಥಮಾ 

ದ್ವಿತೀಯಾ 
ತೃತೀಯಾ 
ಚತುರ್ಥೀ 


("ಮ್‌' ಕಾರಾಂತ ಪುಲ್ಲಿಂಗ “ಕಿಮ್‌' ಶಬ್ದದ ರೂಪಗಳು) 


ಏಕವಚನ ದ್ವಿವಚನ ಬಹುವಚನ 

ಕಃ ಕೌ ಕೇ 

ಕಮ್‌ ಕೌ ಕಾನ್‌ 

ಕೇನ ಕಾಭ್ಯಾಮ್‌ ೈಃ 

ಕಸ್ಮೈ ಕಾಭ್ಯಾಮ್‌ ಕೇಭ್ಯಃ 

ಕಸ್ಮಾತ್‌,ಕಸ್ಮಾದ್‌ ಕಾಭ್ಯಾಮ್‌ ಕೇಭ್ಯಃ 

ಕಸ್ಯ ಕಯೋಃ ಕೇಷಾಮ್‌ 

ಕಸ್ಮಿನ್‌ ಕಯೋಃ ಕೇಷು 
("ಮ್‌' ಕಾರಾಂತ ಸ್ತ್ರೀಲ್ಲಂಗ “ಕಿಮ್‌' ಶಬ್ದದ ರೂಪಗಳು) 

ಏಕವಚನ ದ್ವಿವಚನ ಬಹುವಚನ 

ಕಾ ಕೇ ಕಾಃ 

ಕಾಂ ಕೇ ಕಾಃ 

ಕಯಾ ಕಾಭ್ಯಾಮ್‌ ಕಾಭಿಃ 

ಕಸ್ಯ ಕಾಭ್ಯಾಮ್‌ ಕಾಭ್ಯಃ 

ಕಸ್ಯಾಃ ಕಾಭ್ಯಾಮ್‌ ಕಾಭ್ಯಃ 

ಕಸ್ಯಾಃ ಕಯೋಃ ಕಾಸಾಂ 

ಕಸ್ಯಾಂ ಕಯೋಃ ಕಾಸು 
("ಮ್‌' ಕಾರಾ೦ತ ನಪುಂಸಕ "ಕಿಮ್‌' ಶಬ್ಣದ ರೂಪಗಳು) 

ಏಕವಚನ ದ್ವಿವಚನ ಬಹುವಚನ 

ಕಿಮ್‌ ಕೇ ಕಾನಿ 

ಕಿಮ್‌ ಕೇ ಕಾನಿ 

ಕೇನ ಕಾಭ್ಯಾಮ್‌ ೈಃ 

ಕಸ್ಥೆ ೈ ಕಾಭ್ಯಾಮ್‌ ಕೇಭ್ಯಃ 

ಕಸ್ಮಾತ್‌ ಕಾಭ್ಯಾಮ್‌ ಕೇಭ್ಯಃ 

ಕಸ್ಯ ಕಯೋಃ ಕೇಷಾಮ್‌ 

ಕಯೋಃ ಕೇಷು 


283 


284 ಲಘುಸಿದ್ಧಾಂತ ಕೌಮುದೀ 


(ಮ್‌ ಕಾರಾಂತ ಪುಲ್ಲಂಗ “ಇದಮ್‌' ಶಣ್ಣ) 
ಸೂಚನೆ: ಈ ಶಬ್ದವು ಸರ್ವಾದಿ ಗಣದಲ್ಲಿ ಪಠಿತವಾಗಿರುವುದರಿ೦ದ “ಸರ್ವಾದೀನಿ 
ಸರ್ವನಾಮಾನಿ” ಎಂಬ ಸೂತ್ರದಿಂದ ಇದಕ್ಕೆ “ಸರ್ವನಾಮ' ಸಂಜ್ಞೆಯು ಬರುತ್ತದೆ. 
(ಮ್‌ ಕಾರಕ್ಕೆ "ಮ್‌' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ - 273.ಇದಮೋ ಮಃ (7.2.108) 


ವೃತ್ತಿಃ-ಸ ಸೌ। ತೃದಾದ್ಯ ತ್ವ-ಅಪವಾದಃ 


ಪ. ಛೇ. - ಇಡು. 

ಅ. ವ್ಯ.- “ತದೋಃ ಸಃ ಸ್‌ ಎ೦ಬ ಸೂತ್ರದಿಂದ, "ಸೌ” ಎಂಬ 
ಶಬ್ದದ ಅನುವ ೈತ್ರಿಯಾಗುತ್ತದೆ. 

ಅರ್ಥ-"ಸು' ಪ್ರತ್ಯಯವು ಪರದಲ್ಲಿದ್ದಾಗ, “ಇದಮ್‌' ಶಬ್ದದ "ಮ್‌' ಕಾರಕ್ಕೆ 
"ಮ್‌' ಕಾರವೇ ಆದೇಶವಾಗಿ' ಬರುತ್ತದೆ. 

ಇದರಿಂದ ಏನು ಲಾಭವೆಂದು ಕೇಳಿದರೆ - “ಇದಮ್‌' ಶಬ್ದವು “ತ್ಯದಾದಿ' 
ಗಣದಲ್ಲಿ ಪಠಿತವಾಗಿದೆ. ಆದ್ದರಿಂದ “ತ್ಯದಾದೀನಾಮಃ” ಎಂಬ ಸೂತ್ರದಿಂದ, “ಇದಮ್‌' 
ಶಬ್ದದ "ಮ್‌' ಕಾರದ ಸ್ಥಾನದಲ್ಲಿ ಅ-ಕಾರ ಆದೇಶವಾಗಿ ಬರುವ ಸಂದರ್ಭವಿತ್ತು. 
ಈ “ಅತ್ವ'ವನ್ನು ಬಾಧಿಸಿ, ಪ್ರಕೃತ ಸೂತ್ರದಿಂದ, "ಮ್‌' ಕಾರದ ಸ್ಥಾನದಲ್ಲಿ "ಮ್‌ 
ಕಾರವೇ ಆದೇಶವಾಗಿ ಬಂದಿದೆ. 

(ಅಯ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 274. ಇದೋಯ್‌ ಪುಂಸಿ (7.2.11) 

ವೃತ್ತಿಃಇದಮಃ ಇದಃ ಅಯ್‌ ಸೌ ಪುಂಸಿ। ಅಯಮ್‌ ತ್ಯದಾದ್ಯತ್ವೇ। 

ಪ. ಛೇ.- ಇದಃ ಅಯ್‌, ಪುಂಸಿ। 

ಅ. ವೃ.-“ಇದಮೋ ಮಃ” ಎಂಬ ಸೂತ್ರದಿಂದ “ಇದಮಃ' ಎಂಬ ಪದವೂ 
ಮತ್ತು “ಯಃ ಸೌ” ಎಂಬ ಸೂತ್ರದಿಂದ "ಸೌ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-"ಸು' ಪರದಲ್ಲಿದ್ದಾಗ, ಪುಲ್ಲಿಂಗದಲ್ಲಿ “ಇದಮ್‌” ಶಬ್ದದ “ಇದ್‌' ಎಂಬ 
ಶಬ್ದ-ಸ್ವರೂಪಕ್ಕೆ "ಅಯ್‌ ಆದೇಶವು ಬರುತ್ತದೆ. 

ಉದಾ: ಅಯಮ್‌- "ಮ್‌' ಕಾರಾಂತ “ಇದಮ್‌' ಶಬ್ದಕ್ಕೆ "ಸು(ಸ್‌)' ಸೇರಿಸಿ, 
ಇದಮ್‌. ಸು(ಸ್‌) ಎಂದಿದ್ದಾಗ, “ತೃದಾದೀನಾಮಃ” ಎಂಬ ಸೂತ್ರದಿಂದ, ಪ್ರಾಪ್ತವಾಗುವ 

ಅ-ಕಾರವನ್ನು ಬಾಧಿಸಿ “ಸದಮೋ ಮಃ” ಎಂಬ ಸೂತ್ರದಿಂದ ಮ್‌್‌ ಕಾರದ 
ಸ್ಥಾನದಲ್ಲಿ “ಮ್‌'ಕಾರವೇ ಆದೇಶವಾಗಿ ಬರುತ್ತದೆ. ಹೀಗೆ ಇದಮ್‌4ಸ್‌ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ “ಇದ್‌' ಪರ್ಯಂತ `ಶಬ್ದ-ಸ್ವರೂಪ ಕ್ಕೆ "ಅಯ್‌' ಆದೇಶವು 
ಬಂದು, ಅಯ್‌-.-ಅಮ್‌.-ಸ್‌ ಎಂದಿದ್ದಾಗ, “ಹಲ್ವಾ. 'ಭ್ಯೋ ದೀರ್ಫಾತ್‌ ಸುತಿಸ್ಮ ೈಪೃಕ್ಷಮ್‌ 
ಹಲ್‌” ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು, "ಅಯಮ್‌ ಎಂದಾಗುತ್ತದೆ. 


ಹಡ್ಲಿಣ್ಣ್‌ ಪ್ರಕರಣಮ್‌ (ಹ.ಪು.) 285 


(ಪರರೂಪ ವಿಧಾಯಕ ಸೂತ್ರ) 
ಸೂತ್ರ - 275. ಅತೋ ಗುಣೇ (6.197) 
ವೃತ್ತಿಃ-ಅಪದಾನ್ರಾತ್‌ ಅತಃ ಗುಣೇ ಪರರೂಪಮ್‌ ಏಕಾದೇಶಃ ಸ್ಯಾತ್‌। 
ಪ. ಛೇ. -ಅತಃ, ಗುಣೇ। 

ಅ. ವ್ಯ.- “ಉಸ್ಕಪದಾನ್ಹಾತ್‌” ಎಂಬ ಸೂತ್ರದಿಂದ "ಅಪದಾನ್ಹಾತ್‌' ಎಂಬ 
ಪದವೂ ಮತ್ತು “ಏಜಃ ಪದಾನ್ಮಾದತಿ” ಎಂಬ ಸೂತ್ರದಿಂದ “ಅತಿ” ಎಂಬ ಪದವೂ 
ಅನುವೃತ್ತವಾಗುತ್ತದೆ. “ಎಕಃ ಪೂರ್ವ-ಪರಯೋಃ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ಅಪದಾನ್ತವಾದ ಅ-ಕಾರಕ್ಕಿಂತ ಗುಣಾಕ್ಷರವು (ಅ,ಇ,ಉ) ಪರದಲ್ಲಿರುವ 
ಪೂರ್ವ-ಪರಗಳ ಸ್ಥಾನದಲ್ಲಿ ಪರರೂಪವು ಏಕಾದೇಶವಾಗಿ ಬರುತ್ತದೆ. 

(ಮ್‌-ಕಾರಾದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 276. ಶ್ಚ (7.2.109) 
ವೃತ್ತಿಃಇದಮಃ ದಸ್ಯ ಮಃ ಸ್ಯಾತ್‌ ವಿಭಕ್ತೌ ಇಮೌ। ಇಮೇ। ಇತ್ಯಾದೇಃ 
ಸಂಬೋಧನಂ ನಾಸ್ತಿ ಇತಿ ಉತ್ಪರ್ಗಃ। 
ಪ. ಛೇ. - ದಃ, ಚ। 
ಅ. ವೃ.- “ಅಷ್ಟನ ಆ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವೂ, 
“ಇದಮೋ ಮಃ” ಎಂಬ ಸೂತ್ರನಿಂದ "ಮಃ' ಎಂಬ ಪದವೂ, ಅನುವ್ಯ ತ್ತವಾಗುತ್ತವೆ. 

ಅರ್ಥ-“ಇದಮ್‌' ಶಬ್ದದ "ದ್‌' ಕಾರದ ಸ ಸ್ಥಾನದಲ್ಲಿ “ಮ್‌” ಕಾರವು ಆದೇಶವಾಗಿ 
ಬರುತ್ತದೆ - ವಿಭಕ್ತಿ ಪ್ರತ್ಯಯಗಳು ಪರದಲ್ಲಿದ್ದಾಗ. | 

ಉದಾ- ಇಮೌ - “ಇದಮ್‌” ಶಬ್ದದಮೇಲೆ ಪ್ರಥಮಾ ದ್ವಿವಚನದ "ಔ' ಪ್ರತ್ಯಯವು 
ಪರದಲ್ಲಿದ್ದು, ಇದಮ್‌--ಔ ಎಂದಿದ್ದಾಗ, “ತ್ಯದಾದೀನಾಮಃ” ಎಂಬ ಸೂತ್ರದಿಂದ, 
"ಮ್‌' ಕಾರದ ಸ್ಥಾನದಲ್ಲಿ ಅತ್ವ(ಅ-ಕಾರಾದೇಶ)ವು ಬಂದು, ಇದ+ಅ+ಔ ಎಂದಾಗುತ್ತದೆ. 
ಇದ.-ಅ ಎಂಬಲ್ಲಿ, “ಅತೋ ಗುಣೇ (6.1.97)” ಎಂಬ ಸೂತ್ರದಿಂದ, ಪೂರ್ವದಲ್ಲಿರುವ 
"ಇದ' ಶಬ್ದದ ಅ-ಕಾರ ಮತ್ತು ಪರದಲ್ಲಿರುವ ಅತ್ವದ ಅ-ಕಾರಗಳ ಸ್ಥಾನದಲ್ಲಿ 
ಪರರೂಪ “ಅ' ಕಾರವೇ ಆದೇಶವಾಗಿ ಬಂದು, “ಇದ' ಎಂದಾಗಿ, ಇದಃಔ 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ, “ದ್‌' ಕಾರದ ಸ್ಥಾನದಲ್ಲಿ "ಮ್‌' ಕಾರವು ಆದೇಶವಾಗಿ 
ಬಂದು, ಇಮ-ಔ ಎಂದಾಗುತ್ತದೆ. ಹೀಗೆ ಇವು. ಔ ಎಂದಿದ್ದಾಗ, ವೃದ್ಧಿಸಂಧಿಯಿಂದ 
ಇಮೌ ಎಂದು ರೂಪವಾಗುತ್ತದೆ. 

ಉದಾ- ಇಮೌ -ಇದೇ ರೀತಿಯಲ್ಲಿ ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲೂ "ಔಟ್‌ (ಔ)' 
ಪ್ರತ್ಯಯವು ಪರದಲ್ಲಿದ್ದಾಗ, ಇಮೌ ಎಂದು ರೂಪವಾಗುತ್ತದೆ. 

ಉದಾ- ಇಮೇ- ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ "ಜಸ್‌(ಅಸ್‌)' ಪ್ರತ್ಯಯ 
ಪರದಲ್ಲಿದ್ದಾಗ, “ತ್ಯದಾದೀನಾಮಃ” ಎಂಬ ಸೂತ್ರದಿ೦ದ, ಅತ್ವ “ಅತೋ "ಗುಣೇ 


286 ಲಘುಸಿದ್ಧಾಂತ ಕೌಮುದೀ 


(6.1.97)” ಎಂಬ ಸೂತ್ರದಿಂದ, ಪರರೂಪ ಮತ್ತು "ಸರ್ವನಾಮ' ಸಂಜ್ಞೆ 
ಪಡೆಯುವುದರಿಂದ, “ಜಸಃ ಶೀ” ಎ೦ಬ ಸೂತ್ರದಿಂದ ಜಸ್‌' ನಲ್ಲಿರುವ “ಅಸ್‌' ನ 
ಸ್ಥಾನದಲ್ಲಿ “ಶೀ(ಈ)' ಆದೇಶ ಬಂದು, ಪ್ರಕೃತ ಸೂತ್ರದಿಂದ “ಮತ್ತ” ಬಂದು, 
ಇದು ಈ ಎ೦ದಿದ್ದಾಗ, "ಅ' ಕಾರ “ಈ' 'ಕಾರಗಳ ಸ್ಥಾನದಲ್ಲಿ "ಗುಣ' ಬಂದು, 
“ಇಮೇ' ಎಂಬ ರೂಪವು ಸಿದ್ಧಿಸುತ್ತದೆ. 

ವಿಶೇಷ: -“ತ್ಯದಾದೇಃ ಸಂಬೋಧನಂ ನಾಸ್ತಿ ಇತಿ ಉತ್ಸರ್ಗಃ” -(ತ್ಯದಾದಿ- 
ಗಣ-ಶಬ್ದಗಳಿಗೆ ಸಂಬೋಧನದ ರೂಪವಿಲ್ಲ). 

ಉದಾ- ಇಮಮ್‌ - ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ "ಅಮ್‌' ಪ್ರತ್ಯಯವು 
ಪರದಲ್ಲಿದ್ದಾಗ, “ತ್ಯದಾದೀನಾಮಃ” ಎಂಬ ಸೂತ್ರದಿಂದ, ಅತ್ವ, “ಅತೋ ಗುಣೇ 
(6.1.97)” ಎಂಬ ಸೂತ್ರದಿಂದ, ಪರರೂಪ, ಹಾಗೂ “ದಶ್ಚ” ಎಂಬ ಸೂತ್ರದಿಂದ 
"ಮತ್ನ' ಬಂದು, ಇಮ4ಅಮ್‌ ಎಂದಿದ್ದಾಗ, “ಅಮಿ ಪೂರ್ವಃ” ಎಂಬ ಸೂತ್ರದಿಂದ 
ಪೂರ್ವರೂಪ ಬಂದು ಇಮಮ್‌ ಎಂದು ರೂಪವಾಗುತ್ತದೆ. 

ಉದಾ- ಇಮಾನ್‌-ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ- “ಶಸ್‌(ಅಸ್‌)' ಪ್ರತ್ಯಯ 
ಪರದಲ್ಲಿದ್ದಾಗ, “ತ್ಯದಾದೀನಾಮಃ” ಎಂಬ ಸೂತ್ರದಿಂದ, ಅತ್ವ, “ಅತೋ ಗುಣೇ 
(6.197)” ಎಂಬ ಸೂತ್ರದಿಂದ, ಪರರೂಪ, ಹಾಗೂ “ದಶ್ಚ” ಎಂಬ ಸೂತ್ರದಿಂದ 
"ಮತ್ನ' ಬಂದು, ಇಮ--ಅಸ್‌ ಎಂದಿದ್ದಾಗ, “ಪ್ರಥಮಯೋಃ ಪೂರ್ವ ಸವರ್ಣಃ” 
ಎಂಬ ಸೂತ್ರದಿಂದ, ಪೂರ್ವ ಸವರ್ಣದೀರ್ಫ ಬಂದು, ಇಮಾಸ್‌ ಎಂದಾಗಿ, 
“ತಸ್ಮಾಚ್ಛಸೋಃ ನಃ ಪುಂಸಿ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ "ನ್‌' ಕಾರ ಬಂದು 
ಇಮಾನ್‌ ಎಂದು ರೂಪವಾಗುತ್ತದೆ. 

(ಅನ್‌ ಆದೇಶ ವಿಧಾಯಕ ಸೂತ್ರ) 

ಸೂತ್ರ- 277. ಅನಾಪ್ಯಕಃ (7.2.12) 


ವೃತ್ತಿಃ-ಅಕಕಾರಸ್ಯ (ಕ-ಕಾರವಲ್ಲದ) ಇದಮಃ ಇದಃ ಅನ್‌ ಆಪಿ ವಿಭಕ್ತಾ” ಆಪ್‌ 
ಇತಿ ಪ್ರಶ್ಯಾಹಾರಃ ಅನೇನ। 


ಪ. ಫೇ - ಅನ್‌, ಆಪಿ, ಅಕಃ। 

ಅ. ವೃ. ಷ್ಯನು ಮಃ” ಎಂಬ ಸೂತ್ರದಿಂದ “ಇದಮಃ' ಎಂಬ ಪದವೂ, 
“ಇದೋಉಯ್‌ ಪುಂಸಿ” ಎಂಬ ಸೂತ್ರದಿಂದ “ಇದಳ' ಎಂಬ ಪದವೂ ಮತ್ತು 
“ಅಷ್ಟನ ಆ ಜೆ ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವೂ ಅನುವೃ; ತವಾಗುತ್ತವೆ. 


ಅರ್ಥ- “ಆಪ್‌' ಪ್ರತಾ ಹಾರದ ವಿಭಕ್ತಿ ಪ್ರತ ಯವು ಪರದಲ್ಲಿದ್ದಾಗ, “ಅಕಚ್‌' 
ಪ್ರತ್ಯಯದಲ್ಲಿರುವ "ಕ' ಕಾರ 'ರಹಿತವಾದ "ಇದಮ್‌" ಶಬ್ದದ "ಇದ್‌". ಎಂಬ ಸಾ ಸ್ಥಾನದಲ್ಲಿ 
"ಅನ್‌" ಆದೇಶವು ಬರುತ್ತದೆ. 


[ಗಮನಿಸಿರಿ--ಇದಮ್‌' ಶಬ್ದದಲ್ಲಿ “ಅವ್ಯಯ-ಸರ್ವನಾಮ್ನಾಂ ಅಕಚ್‌ ಪ್ರಾಕ್‌ 
ಟೇಃ” ಎಂಬ ಸೂತ್ರದಲ್ಲಿ “ಅಕಚ್‌? ಇಲ್ಲದಿದ್ದರೆ, ಆಗ ಈ ಸೂತ್ರವು "ಪ್ರವ್ಯ ತ್ತವಾಗುತ್ತಿತ್ತು. 


ಷಡ್ಲಿಜ್ಜ್‌ ಪ್ರಕರಣಮ್‌ (ಹ.ಪು.) 287 


ಏಕೆಂದರೆ- "ಅಕಚ್‌' ಪ್ರತ್ಯಯದ ನಂತರ “ಇದಮ್‌' ಶಬ್ದವು “ಇದಕಮ್‌' ಎಂದೇ 
ಆಗುತ್ತಿತ್ತು. ಅರ್ಥಾತ್‌ "ಕ' ಕಾರಯುಕ್ತವಾಗುತ್ತಿತ್ತು]. 

ಸೂತ್ರದಲ್ಲಿ "ಅಕಃ' ಎಂಬುದರ ಅರ್ಥ - ನ ಕಃ-ಅಕಃ ಎಂದು. ಅಂದರೆ ಎಲ್ಲಿ 
"ಕ ಕಾರವು ಇಲ್ಲವೋ ಅಲ್ಲಿ ಎಂದು ಅರ್ಥ. "ಆಪಿ' ಎಂದರೆ-"ಆಪ್‌'ನ "ಸಪ್ತಮೀ' 
ವಿಭಕ್ತಿ ಎಂದು ಅರ್ಥ. “ಆಪ್‌' ಎಂಬುದು ಪ್ರತ್ಕಾಹಾರವಾಗಿದೆ. ಇದು "ಟಾ' ಎಂಬಲ್ಲಿನ 
"ಆ' ದಿಂದ ಆರಂಭ ಮಾಡಿ, ಸಪ್ತಮೀ ಬಹುವಚನದ "ಸುಪ್‌' ಪ್ರತ್ಯಯದ ವರೆಗಿನ 
ಪ್ರತ್ಯಯಗಳನ್ನು ಗಹಿಸುತ್ತದೆ. 

ಉದಾ- ಅನೇನ - ತೃತೀಯಾ ಏಕವಚನ - "ಇದಮ್‌' ಶಬ್ದದಮೇಲೆ ತೃತೀಯಾ 
ಏಕವಚನದ ಪ್ರತ್ಯಯವಾದ "ಟಾ(ಆ)” ವನ್ನು ಸೇರಿಸಿದಾಗ, ಇದಮ್‌4ಟಾ(ಆ) 
ಎಂದಿರುತ್ತದೆ. “ತ್ಯದಾದೀನಾಮಃ” ಎ೦ಬ ಸೂತ್ರದಿಂದ, "ಮ್‌' ಕಾರ ಸ್ಥಾನದಲ್ಲಿ 
“ಅತ್ವ' ಬಂದು, ಇದ. ಅ--ಟಾ(ಆ) ಎ೦ದಿದ್ದಾಗ, ಪರರೂಪವಾಗಿ ಇದ--ಆ ಎಂದಿದ್ದಾಗ, 
“ದಶ್ಶ” ಎಂಬ ಸೂತ್ರದಿಂದ, ಪ್ರಾಪ್ತವಾದ "ಮತ್ಹ'ವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ 
'ಇದ' ಎಂಬಲ್ಲಿಯ “ಇದ್‌' ನ ಸ್ಥಾನದಲ್ಲಿ "ಅನ್‌' ಆದೇಶವು ಬಂದು, 
ಅನ್‌--ಅ--ಆಐಅನ--ಆ ಎಂದಾಗುತ್ತದೆ. ಈಗ “ಟಾಜಸಿಜಸಾಮಿನಾತ್ಸಾ ಃ” ಎಂಬ 
ಸೂತ್ರದಿಂದ "ಟಾ' ದಲ್ಲಿರುವ “ಆ' ಗೆ “ಇನ' ಎಂಬ ಆದೇಶ ಬಂದು, ಅನ4ಇನ 
ಎಂದಾಗಿ, "ಅ' ಕಾರ “ಇ' ಕಾರಗಳಿಗೆ "ಗುಣ' ಬಂದು "ಅನೇನ' ಎಂಬ ರೂಪವು 
ಸಿದ್ಧಿಸುತ್ತದೆ. 

(ಇದಮ್‌ ಶಬ್ದದಲ್ಲರುವ "ಇದ್‌' ಭಾಗಕ್ಕೆ ಲೋಪ ವಿಧಾಯಕ ಸೂತ್ರ) 
ಸೂತ್ರ - 278. ಹಲ ಲೋಪಃ (7.2.13) 

ವೃತ್ತಿಃ-ಅಕಕಾರಸ್ಯ ಇದಮಃ ಇದಃ ಲೋಪಃ ಆಪಿ ಹಲಾದೌ। ಪರಿಭಾಷಾ - “ನ 
ಅನರ್ಥಕೇ ಅಲೋಂತ್ಯವಿಧಿಃ ಅನಭ್ಯಾಸ ವಿಕಾರೇ?। 

ಅ. ವೃ.-“ಅನಾಪ್ಯಕಃ” ಎಂಬ ಸೂತ್ರದಿಂದ, "ಅಕಃ' ಮತ್ತು “ಆಪಿ' ಎಂಬ 
ಪದಗಳು, ಮತ್ತು “ಇದಮೋ ಮಃ” ಎಂಬ ಸೂತ್ರದಿಂದ "ಇದಮಃ' ಎಂಬ ಪದವು, 
“ಇದೋಇಯ್‌ ಪುಂಸಿ” ಎಂಬ ಸೂತ್ರದಿಂದ "ಇದಃ' ಎ೦ಬ ಪದವು, “ಅಷ್ಟನ ಆ 
ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- "ಅಕಚ್‌' ಪ್ರತ್ಯಯದ "ಕ್‌' ಕಾರದಿಂದ ರಹಿತವಾದ “ಇದಮ್‌' ಶಬ್ದದ 
“ಇದ್‌' ಎಂಬುದಕ್ಕೆ "ಲೋಪ' ಬರುತ್ತದೆ. "ಆಪ್‌' ಪ್ರತ್ಯಾಹಾರಾಂತರ್ಗತವಾದ ಹಲಾದಿ 
ವಿಭಕ್ತಿಗಳು ಪರವಾದಾಗ. ಈ ಸೂತ್ರವು (ಪ್ರಕೃತ) ಹಲಾದಿ ವಿಭಕ್ತಿಯಲ್ಲಿ “ಅನಾಪ್ಯಕಃ” 
ಎ೦ಬ ಸೂತ್ರವನ್ನು ಬಾಧಿಸುತ್ತದೆ. ಅಜಾದಿಯಲ್ಲಿಯೇ ಪ್ರವೃತ್ತವಾಗುವದು ಎಂದೂ 
ಇಲ್ಲ. ಆದ್ದರಿಂದ, ಅಜಾದಿಯಲ್ಲಿ “ಅನಾಪ್ಯಕಃ” ಎಂಬ ಸೂತ್ರದಿಂದ “ಅನ್‌” ಆದೇಶವು 
ಆಗುತ್ತದೆ. ತೃತೀಯಾದಿಂದ ಸಪ್ತಮೀ ವಿಭಕ್ತಿಗಳಲ್ಲಿರುವ ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗಲೂ ಪ್ರವೃತ್ತವಾಗುವದು. 


288 ಲಘುಸಿದ್ಧಾಂತ ಕೌಮುದೀ 


“ತ್ಯದಾದೀನಾಮಃ” ಎಂಬ ಸೂತ್ರದಿಂದ “ಅತ್ವ” ಬಂದಮೇಲೆ, “ಇದ' ಶಬ ದಲ್ಲಿರುವ 
"ಇದ್‌" ನ ಲೋಪವಾದಮೇಲೆ, ಕೇವಲ ಆ ಕಾರ ಮಾತ್ರ ಉಳಿಯುವದು. 
“ನಾನರ್ಥಕೇ ಅಲೋಕನ್ತ್ಯಸ್ಯ ಎಧಿಃ ಅನಭ್ಯಾಸ ವಿಕಾರೇ” ಎಂಬುದು ಒಂದು 
ಪರಿಭಾಷೆ. ಅನರ್ಥಕದಲ್ಲಿ ನಿರರ್ಥಕ ಮತ್ತು ಅರ್ಥವುಳ್ಳವುಗಳಲ್ಲಿ ನಿರ್ಣಯ ಮಾಡುವಾಗ 
“ಅಲೋತಕನ್ತ್ಯಸ” ಎಂಬ ಪರಿಭಾಷೆಯು ಪ್ರವ್ಯ ತ್ರವಾಗುವದಿಲ್ಲ. ಆದರೆ ಅಭ್ಯಾಸದ 
ವಿಕಾರವು ಅನರ್ಥಕವಾದಾಗಲೂ ಪ್ರವೃತ್ತವಾಗುತ್ತದೆ. 

ನಿರರ್ಥಕ ಮತ್ತು ಸಾರ್ಥಕಗಳ ನಿರ್ಣಯ ಮಾಡುವದಕ್ಕಾಗಿ ಪರಿಭಾಷೆಗಳು 
ಇವೆ. "ಸ ಇಮುದಾಯೋಹ್ಯರ್ಥವಾನ್‌ ತಸ್ಪೈಕದೇಶೋಇನರ್ಥಕಃ' ಅಂದರೆ ಸಮುದಾಯವು 
ಅರ್ಥವುಳ್ಳದ್ದು, ಆದರೆ ಹಬ ಏಕ ಭಾಗವು ಅನರ್ಥಕವಾಗಿರುತ್ತದೆ. 

ಉದಾ- "ಇದಮ್‌' ಎಂಬುದು ವರ್ಣಗಳ ಸಮುದಾಯ. ಇದು ಅರ್ಥವತಾಗಿದೆ 
ಮತ್ತು "ಇದ್‌' ಎಂಬುದು ಏಕದೇಶವಾಗಿರೋಣದ್ದರಿ೦ದ ಮತ್ತು "ಅಮ್‌' ಎಂಬುದೂ 
ಏಕದೇಶವಾಗಿರೋಣದ್ದರಿಂದ ಎರಡೂ ನಿರರ್ಥಕಗಳಾಗಿವೆ. 


ಇದ. ಭ್ಯಾಮ್‌ ಮೊದಲಾದ ತೃತೀಯಾದಿ ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, 
“ಅನಾಪ್ಯಕಃ” ಎಂಬ ಸೂತ್ರವನ್ನು ಬಾಧಿಸಿ “ಹಲಿ ಲೋಪಃ” ಎಂಬ (ಪ ಪ್ರಕೃತ) 
ಸೂತ್ರದಿಂದ “ಇದ್‌' ಭಾಗದ ಲೋಪವಾಗುತ್ತದೆ. ನಂತರ “ಅಲೋನ್ತ ಸ್ಮ” ಎಂಬ 
ಸೂತ್ರವು ಪ್ರವ ತವಾಗಿ: ಅಂತ್ಯ ಸ್ಥಾನಕ್ಕೆ ಲೋಪವಾಗಬೇಕಾಗಿತ್ತು ಆದರೆ "ಬಾನರ್ಥಕೇ 
ಅಲೋನ ನ್ರ್ಯಸ್ಯ ವಿಧಿಃ ಅನಭ್ಯಾಸ ಕಾರೇ” ಎಂಬ ನಿಯಮದ ಪ್ರಕಾರ ಇಲ್ಲಿ 
“ಅಲೋತನ ನ್ರ್ಯಸ್ಯ” ಪರಿಭಾಷೆಯು ಪ್ರವೃತ್ತವಾಗುವದಿಲ್ಲ. ಆದುದರಿಂದ ಸಂಪೂರ್ಣವಾದ 
“ಇದ್‌' ಶಬ್ದವು ಲೋಪವಾಗುತ್ತದೆ. 


(ಅತಿದೇಶ ಸೂತ್ರ) 
ಸೂತ್ರ- 279. ಆದ್ಯಂತವದೇಕಸ್ಕಿನ್‌ (1.1.21) 
ವೃತ್ತೀ-ಏಕಸ್ಮಿನ್‌ ಕ್ರಿಯಾಮಾಣಂ ಕಾರ್ಯಂ ಆದೌ ಇವ ಅಂತ ಇವ ಚ ಸ್ಯಾತ್‌। 
“ಸುಖ “ಚ” ಇತಿ ದೀರ್ಥಃ ಆಭ್ಯಾಮ್‌-3| 
ಪ. ಛೇ. - ಆದಿಃ, ಅನ್ನವತ್‌, ಏಕಸ್ಮಿನ್‌। 
ಅರ್ಥ-ಆದಿ ಮತ್ತು ಅ೦ತವನ್ನು ಸ್ವೀಕರಿಸಿ ಆಗುವ ಕಾರ್ಯವು ಕೇವಲ ಒಂದನ್ನೇ 
ಸ್ವೀಕರಿಸಿ ಅಂದರೆ, ಒಂದೇ ವರ್ಣದ ಆದಿಯನ್ನೋ ಅಥವಾ ಅಂತವನ್ನೋ 


ಸ್ವೀಕರಿಸಿದಾಗ ಆಗುತ್ತದೆ. ಈ ಸೂತ್ರದಿಂದ ಆಗತವ ಕಾರ್ಯವನ್ನು 
pe ;ಪದೇಶಿವದ್ಧಾವ'ವೆಂದು ಕರೆಯುತ್ತಾರೆ. ಅಂದರೆ, ಹೇಗೆ ಒಬ್ಬ ವಿಗೆ ಒಬ್ಬನೇ 
ಮಗನಿದ್ದರೆ, ಅವನನ್ನೇ ಜೇಷ್ಠನೆಂದೂ, ಮಧ್ಯಮನೆಂದೂ, ಕನಿಷ್ಠನೆಂದೂ ಕರೆಯುತ್ತಾರೆ. 

ಆದಿ ಮತ್ತು ಅಂತ ಶಬ್ದಗಳು ಸಾಪೇಕ್ಷವಾಗಿವೆ. ಅಂದರೆ, ಒಂದು ಮತ್ತೊಂದನ್ನು 
ಅಪೇಕ್ಷಿಸುತ್ತದೆ. ಯಾವಾಗ ಕೊನೆಯ 'ವರ್ಣವಿರುವದಿಲ್ಲವೋ ಆಗ ಆದ್ಯ ತಗಳ 
ನಿಶ್ಚಯವಾಗುವದಿಲ್ಲ. “ಯಸ್ಮಾತ್‌ ಪೂರ್ವಂ ನಾಸ್ತಿಸಃ ಆದಿಃ', “ಯಸ್ಮಾತ್‌ ಪೂರ್ವಮಸ್ತಿ 


ಹಡ್ಲಿಣ್ಸಿ ಪ್ರಕರಣಮ್‌ (ಹ.ಪು.) 289 


ಪರಂ ಚ ನಾಸ್ತಿ, ಸಃ ಅಂತಃ 

“ಇದಮ್‌' ಶಬ್ದದಲ್ಲಿ "ಇದ್‌' ಭಾಗದ ಲೋಪವಾದಮೇಲೆ "ಅ' ಕಾರವು ಮಾತ್ರ 
ಉಳಿಯುತ್ತದೆ. ನಂತರ “ಸುಪಿ ಚ” ಎಂಬ ಸೂತ್ರದಿಂದ ದೀರ್ಥವಾಗಿ "ಆ' 
ಎಂದಾಗುತ್ತದೆ. ಇಲ್ಲಿ ಕೇವಲ ಅ-ಕಾರವಿರೋಣದ್ದರಿಂದ, “ಸುಪಿ ಚ” ಎಂಬ 
ಸೂತ್ರದಿಂದ ಅದಂತ ಅಂಗಕ್ಕೆ ದೀರ್ಫ ಬರುವ ಅವಕಾಶವಿಲ್ಲ. ಆದ್ದರಿಂದ ಪ್ರಕೃತ 
ಸೂತ್ರದಿಂದ “"ಅ' ಕಾರವನ್ನೇ ಅದಂತವಾಗಿ ಪರಿಗಣಿಸಲಾಗಿದೆ. ಇದನ್ನೇ 
"ವ್ಯಪದೇಶಿವದ್ಭಾವ' ಎನ್ನುತ್ತಾರೆ. 

ಉದಾ- ಆಭ್ಯಾಮ್‌- "ಇದಮ್‌' ಶಬ್ದದಮೇಲೆ ತೃತೀಯಾ, ಚತುರ್ಥೀ ಮತ್ತು 
ಪಣ್ಣುಮೀ ವಿಭಕ್ತಿ ದ್ವಿವಚನಗಳಲ್ಲಿ "ಭ್ಯಾಮ್‌' ಬಂದಮೇಲೆ, ಅತ್ವ, ಪರರೂಪಗಳಾದಮೇಲೆ, 
ಇದ4ಭ್ಯಾಮ್‌ ಎಂದಿರುತ್ತದೆ. ಆಗ ಪ್ರಕೃತ ಸೂತ್ರದಿಂದ, “ಇದ್‌' ಭಾಗ ಲೋಪವಾದಾಗ, 
ಅ+ಭ್ಯಾಮ್‌ ಎಂದಿರುತ್ತದೆ. ಅಗ ವ್ಯಪದೇಶಿವದ್ಭಾವದಿಂದ ಅದಂತವಾಗಿ “ಸುಪಿ 
ಚ” ಎಂಬ ಸೂತ್ರದಿಂದ "ಅ ಕಾರಕ್ಕೆ ದೀರ್ಫ ಬಂದು ಆ--ಭ್ಯಾಮ್‌-ಆಭ್ಯಾಮ್‌ 
ಎಂದು ರೂಪವಾಗುತ್ತದೆ. 


(ಐಸ್‌ ಆದೇಶವನ್ನು ನಿಷೇಧಿಸುವಸೂತ್ರ) 

ಸೂತ್ರ- 258೦. ನೇದಮದಸೋರಕೋಃ (7.1.1) 

ವೃತ್ತಿಃ-ಅಕಕಾರಯೋಃ ಇದಮ್‌ ಆದಸೋಃ ಭಿಸಃ ಐಸ್‌ ನ। ಏಭಿಃ ಅಸ್ಮೈ! 
ಏಭ್ಯಃ॥ ಅಸ್ಮಾತ್‌। ಅಸ್ಯ ಅನಯೋಃ-2। ಏಷಾಮ್‌। ಅಸ್ಮಿನ್‌। ಏಷು। 

ಪ. ಛೇ. - ನ, ಇದಮ್‌, ಅದಸೋಃ, ಅಕೋ 

ಅ. ವೃ.-“ಅತೋ ಭಿಸ್‌ ಐಸ್‌” ಎಂಬ ಸೂತ್ರದಿಂದ "ಭಿಸಃ' ಮತ್ತು "ಐಸ್‌' 
ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-"ಅಕಚ್‌' ನಲ್ಲಿ "ಕ್‌' ಕಾರ ಇಲ್ಲದೇ ಇರುವ “ಇದಮ್‌' ಮತ್ತು "ಅದಸ್‌' 
ಶಬ್ದಗಳ ಪರದಲ್ಲಿರುವ "ಭಿಸ್‌' ನ ಸ್ಥಾನದಲ್ಲಿ "ಐಸ್‌' ಆದೇಶ ಬರುವದಿಲ್ಲ. “ಅತೋ 
ಭಿಸ ಐಸ್‌” ಎಂಬ ಸೂತ್ರದಲ್ಲಿ ಬರುವ "ಐಸ್‌' ಆದೇಶದ ನಿಷೇಧವನ್ನು ಇಲ್ಲಿ 
ಹೇಳಲಾಗಿದೆ. 

ಉದಾ- ಏಭಿಃ- "ಇದಮ್‌' ಶಬ್ದದಮೇಲೆ ತೃತೀಯಾ ಬಹುವಚನದ "ಭಿಸ್‌' 
ಪ್ರತ್ಯಯವು ಬಂದಾಗ, "ಅತ್ವ ಮತ್ತು “ಪರರೂಪ' ಗಳಾದಮೇಲೆ ಇದ- ಭಿಸ್‌ ಎಂದಿದ್ದಾಗ, 
“ಹಲಿ ಲೋಪಃ” ಎಂಬ ಸೂತ್ರದಿಂದ “ಇದ್‌' ಎಂಬ ಶಬ್ದಸ್ವರೂಪವು ಲೋಪವಾಗಿ 
“ಅ' ಮಾತ್ರ ಉಳಿದು, ಅ4ಭಿಸ್‌ ಎಂದಿರುತ್ತದೆ. ಇದು ಹ್ರಸ್ವ "ಅ' ಕಾರಾ೦ತವಾದಮೇಲೆ, 
“ಅತೋ ಭಿಸ ಐಸ್‌” ಎ೦ಬ ಸೂತ್ರದಿಂದ "ಐಸ್‌' ಆದೇಶ ಬರುವ ಪ್ರಸಂಗವಿತ್ತು 
ಆದರೆ ಪ್ರಕೃತ ಸೂತ್ರದಿಂದ ಅದು ನಿಷೇಧಿಸಲ್ಪಟ್ಟಿದ್ದರಿ೦ದ, “ಅ” ಕಾರದಸ್ಥಾನದಲ್ಲಿ 
“ಬಹುವಚನೇ ರುಲ್ಕೇತ್‌' ಎಂಬ ಸೂತ್ರದಿಂದ “ಎತ್ವ' ಬಂದು "ಏಭಿಸ್‌' ಎಂದಾಗಿ 
ನಂತರ ರುತ್ವ-ವಿಸರ್ಗಗಳಿಂದ “ಏಭಿಃ' ಎಂದು ರೂಪವಾಗುತ್ತದೆ. 


ಉದಾ- ಅಸೆ ೈ “ಇದಮ್‌' ಶಬ್ದದ ಮೇಲೆ ಚತುರ್ಥೀ ಏಕವಚನ ಪ್ರತ್ಯಯವಾದ 
“ಜೇ(ಏ)' ಪರದಲ್ಲಿದ್ದಾಗ, "ಅತ್ನ' ಮತ್ತು “ಪರರೂಪ'ಗಳಾದ ಮೇಲೆ ಇದ--ಜೇ(ಏ) 
ಎ೦ದಿದ್ದಾಗ, “ಸರ್ವನಾಮ' ಸಂಜ್ಞೆಯು ಬಂದು, "ಸರ್ವನಾಮ್ನಃ ಸ್ಮೈ' ಸೂತ್ರದಿಂದ 
“ಜೇ(ಏ)'ಗೆ 'ಸ್ಮೈ' ಆದೇಶವಾಗಿ ಬಂದು ಇದ-ಸ್ಕೈ ಎಂದಿರುತ್ತದೆ. "ಅಜಾದಿ' ಪ್ರತ್ಯಯದ 
ಸ್ಥಾನದಲ್ಲಿ "ಹಲಾದಿ' ಪ್ರತ್ಯಯವು ಬಂದದ್ದರಿಂದ, “ಹಲಿ ಲೋಪಃ” ಎಂಬ ಸೂತ್ರದಿಂದ, 
"ಇದ್‌' ಶಬ್ದಸ್ತ್ವರೂಪದ ಲೋಪವಾಗಿ ಅ ಸ್ಮೈಎಅಸ್ಕೈ ಎಂಬ ರೂಪ ಸಿದ್ಧವಾಗುತ್ತದೆ. 

ಉದಾ- ಏಭ್ಯಃ- “ಇದಮ್‌' ಶಬ್ದದ ಮೇಲೆ ಚತುರ್ಥೀ ಹಾಗೂ ಪಳ್ಜುಮೀ 
ಬಹುವಚನ ಪ್ರತ್ಯಯವಾದ "ಭ್ಯಸ್‌' ಪರದಲ್ಲಿದ್ದಾಗ, "ಇದಮ್‌' ಶಬ್ದಕ್ಕೆ "ಅತ್ವ' ಮತ್ತು 
“ಪರರೂಪ'ಗಳಾದಮೇಲೆ ಇದ. ಭ್ಯಸ್‌ ಎಂದಿದ್ದಾಗ, “ಹಲಿ ಲೋಪಃ” ಎಂಬ 
ಸೂತ್ರದಿಂದ, “ಇದ್‌” ಶಬ್ದ; ಸ್ವರೂಪದ ಲೋಪವಾಗಿ ಅ-ಭ್ಯಸ್‌ ಎಂದಿರುತ್ತದೆ. ನಂತರ 
"ಅ' ಕಾರಕ್ಕೆ “ಬಹುವಚನೇ ರುಲ್ಯೇತ್‌' ಎಂಬ ಸೂತ್ರದಿಂದ "ಏತ್ವ' ಬಂದು "ಏಭ್ಯಸ್‌' 
ಎಂದಾಗಿ ನಂತರ ರುತ್ನ-ವಿಸರ್ಗಗಳಿಂದ "ಏಭ್ಯಃ' ಎ೦ದು ರೂಪವಾಗುತ್ತದೆ. 

ಉದಾ- ಅಸ್ಮಾತ್‌ - "ಇದಮ್‌' ಶಬ್ದದ ಮೇಲೆ ಪಣ್ಣುಮೀ ಏಕವಚನ ಪ್ರತ್ಯಯವಾದ 
“ಜಸಿ(ಅಸ್‌)' ಬಂದ ನಂತರ “ಇದಮ್‌' ಶಬ್ದಕ್ಕೆ "ಅತ್ಸ' ಮತ್ತು "ಪರರೂಪ'ಗಳಾದಮೇಲೆ, 
ಇದ4ಅಸ್‌ ಎಂದಿದ್ದಾಗ, “ಇದಮ್‌' ಎಂಬುದು "ಅದಂ೦ತ' ವಾಗಿರುತ್ತದೆ. ಆಗ 
“ಜಸಿಜ್ಯೋಃ ಸ್ಮಾತ್‌ ಸ್ಮಿನೌ” ಎಂಬ ಸೂತ್ರದಿಂದ, "ಅಸ್‌' ಗೆ "ಸ್ಮಾತ್‌' ಆದೇಶವಾಗಿ 
ಬಂದು, ಇದ-ಸ್ಮಾತ್‌ ಎಂದಿರುತ್ತದೆ. “ಹಲಿ ಲೋಪಃ” ಎಂಬ ಸೂತ್ರದಿಂದ, “ಇದ್‌' 
ಶಬ್ದಸ್ಥರೂಪದ ಲೋಪವಾಗಿ ಅ+ಸ್ಮಾತ್‌-ಅಸ್ಮಾತ್‌ ಎಂದು ರೂಪವಾಗುತ್ತದೆ. 

ಉದಾ- ಅಸ್ಯ - 'ಇದಮ್‌' ಶಬ್ದದ ಮೇಲೆ ಷಷ್ಠೀ ಏಕವಚನ ಪ್ರತ್ಯಯವಾದ 
“ಜಸ್‌(ಅಸ್‌)' ಪರದಲ್ಲಿದ್ದಾಗ, “ಇದವ್‌' ಶಬ್ದ ಕ 'ಅತ್ವ' ಮತ್ತು “ಪರರೂಪ'ಗಳಾದಮೇಲೆ, 
ಇದ4ಅಸ್‌ ಎಂದಿದ್ದಾಗ, “ಟಾ ಜಸಿಜಸಾಮ್‌ ಇನಾತ್ಸಾ ಕಿ” ಎಂಬ ಸೂತ್ರದಿಂದ 
“ಅಸ್‌' ಗೆ "ಸ' ಆದೇಶವಾಗಿ ಇದ--ಸ್ಯ ಎಂದಿದ್ದಾಗ, “ಹಲಿ ಲೋಪಃ” ಎಂಬ 
ಸೂತ್ರದಿಂದ, “ಇದ್‌' ಶಬ್ಧಸ್ವರೂಪದ ಲೋಪವಾಗಿ ಅ+ಸ್ಕ-ಅಸ್ಯ ಎಂದಾಗುತ್ತದೆ. 

ಉದಾ- ಅನಯೋಃ- "ಇದಮ್‌' ಶಬ್ದದ ಮೇಲೆ ಷಷ್ಠೀ ಮತ್ತು ಸಪ್ತಮೀ 
ದ್ವಿವಚನ ಪ್ರತ್ಯಯವಾದ “ಸ್‌ ಪರದಲ್ಲಿದ್ದಾಗ, “ಇದಮ್‌” ಶಬ್ಧಕ್ಕೆ “ಅತ್ವ' ಮತ್ತು 
“ಪರರೂಪ'ಗಳಾದಮೇಲೆ ಇದ--ಓಸ್‌ ಎ೦ದಿದ್ದಾಗ, “ಅನಾಪ್ಯಕಃ” ಎಂಬುದರಿಂದ 
“ಇದ್‌' ಶಬ್ದ ಸ್ವರೂಪಕ್ಕೆ "ಅನ್‌' ಆದೇಶವಾಗಿ ಬಂದು, ಅನ್‌4ಅ+ಓಸ್‌ ಎಂದಿರುತ್ತದೆ. 
ನಂತರ “ಓಸಿ ಚ” ಎಂಬ ಸೂತ್ರದಿಂದ "“ಅ' ಕಾರಕ್ಕೆ "ಏ' ಕಾರಾದೇಶವಾಗಿ ಬಂದು, 
ಅನ್‌--ಏ-ಓಸ್‌ ಎಂದಿದ್ದಾಗ, “ಏ' ಕಾರಕ್ಕೆ “ಏಚೋತಯವಾಯಾವಃ” ಎಂಬ 
ಸೂತ್ರದಿಂದ “ಅಯ್‌' ಆದೇಶವಾಗಿ ಬಂದು, ಅನ್‌. ಅಯ್‌..ಓಸ್‌ ಎಂದಿದ್ದಾಗ, 
“ಅನಯೋಸ್‌' ಎಂದಾಗಿ ನಂತರ ರುತ್ವ-ವಿಸರ್ಗಗಳಿ೦ಂದ "ಅನಯೋಃ' ಎಂದು 
ರೂಪವಾಗುತ್ತದೆ. 


ಉದಾ- ಏಷಾಮ್‌-“ಇದಮ್‌' ಶಬ್ದದಮೇಲೆ "ಷಷ್ಟೀ' ಬಹುವಚನದ "“ಆಮ್‌' 


ಷಡ್ಗಿ್ಗ ಪ್ರಕರಣಮ್‌ (ಹ.ಪು.) 291 


ಪ್ರತ್ಯಯ ಸೇರಿಸಿದಾಗ, ಹಿಂದಿನಂತೆ “"ಅತ್ಹ' ಮತ್ತು ಪರರೂಪಗಳು ಬಂದಮೇಲೆ, 
ಇದ ಆಮ್‌ ಎಂದಿದ್ದಾಗ, "ಸರ್ವನಾಮ ಸಂಜ್ಞೆ ಬಂದು ಅದಂತವಾಗಿರುವುದರಿಂದ 
“ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರದಿಂದ "ಸುಟ್‌(ಸ್‌)' ಆಗಮ ಬಂದು, 
ಇದ+ಸ್‌4ಆಮ್‌ ಎಂದಿದ್ದಾಗ, ಇದ.--ಸಾಮ್‌ ಎಂದಾಗುತ್ತದೆ. “ಹಲಿ ಲೋಪಃ” 
ಎಂಬ ಸೂತ್ರದಿಂದ, “ಇದ್‌' ಶಬ್ದಸ್ವರೂಪದ ಲೋಪವಾಗಿ ಅ ಸಾಮ್‌ ಎಂದಿದ್ದಾಗ, 
“ಬಹುವಚನೇ ರುಲ್ಕೇತ್‌' ಎಂಬ ಸೂತ್ರದಿಂದ "ಅ' ಕಾರಕ್ಕೆ "ಏತ್ನ' ಬಂದು, ಏ+ಸಾಮ್‌ 
ಎಂದಿದ್ದಾಗ, “ಆದೇಶಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ 
ಬಂದು, ಏ.ಷಾಮ್‌-ಏಷಾಮ್‌ ಎಂದು ರೂಪವಾಗುತ್ತದೆ. 

ಉದಾ- ಅಸ್ಮಿನ್‌-"ಇದಮ್‌' ಶಬ್ದದಮೇಲೆ "ಸಪ್ತಮೀ' ಏಕವಚನದ "ಜಿ(ಇ)' 
ಪ್ರತ್ಯಯ ಸೇರಿಸಿದಾಗ, ಹಿಂದಿನಂತೆ "ಅತ್ನ' ಮತ್ತು ಪರರೂಪಗಳು ಬಂದಮೇಲೆ, 
ಇದ*ಜಿ(ಇ) ಎಂದಿದ್ದಾಗ, “ಜಸಿಜ್ಯೋಃ ಸ್ಮಾತ್‌ ಸ್ಮಿನೌ” ಎ೦ಬ ಸೂತ್ರದಿಂದ, ಜೆ(ಇ) 
ಗೆ "ಸ್ಮಿನ್‌' ಆದೇಶ ಬಂದು, ಇದ-ಸ್ಮಿನ್‌ ಎಂದಿದ್ದಾಗ, ಹಿಂದಿನಂತೆ “ಹಲಿ ಲೋಪಃ” 
ಎಂಬ ಸೂತ್ರದಿಂದ, "ಇದ್‌' ಶಬ್ದಸ್ವರೂಪದ ಲೋಪವಾಗಿ ಅ-ಸ್ಮಿನ್‌ಅಸ್ಮಿನ್‌ ಎಂದು 
ರೂಪವಾಗುತ್ತದೆ. 

ಉದಾ- ಏಷು- “ಇದಮ್‌' ಶಬ್ದದಮೇಲೆ "ಸಪ್ತಮೀ' ಬಹುವಚನದ "ಸುಪ್‌(ಸು)' 
ಪ್ರತ್ಯಯ ಸೇರಿಸಿದಾಗ, ಹಿಂದಿನಂತೆ "ಅತ್ವ' ಮತ್ತು ಪರರೂಪಗಳು ಬಂದಮೇಲೆ 
ಇದ--ಸು ಎ೦ದಿದ್ದಾಗ, ಹಿಂದಿನಂತೆ “ಹಲಿ ಲೋಪಃ” ಎಂಬ ಸೂತ್ರದಿಂದ, "ಇದ್‌' 
ಶಬ್ದಸ್ಥರೂಪದ ಲೋಪವಾಗಿ, ಅ+ಸು ಎಂದಿದ್ದಾಗ, “ಬಹುವಚನೇ ರುಲ್ಯೇತ್‌' 
ಎಂಬ ಸೂತ್ರದಿಂದ "ಅ' ಕಾರಕ್ಕೆ "ಏತ್ವ' ಬಂದು, ಏ-ಸು ಎಂದಿದ್ದಾಗ, 
“ಆದೇಶಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ ಬಂದು, ಏ4ಷು-ಏಷು 
ಎ೦ದು ರೂಪವಾಗುತ್ತದೆ. 

(ಮ್‌ ಕಾರಾಂತ ಪುಲ್ಲಂಗ "ಇದಮ್‌' ಶಬ್ದದರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 

ಪ್ರಥಮಾ ಅಯಮ್‌ ಇಮೌ ಇವೇ 

ದ್ವಿತೀಯಾ ಇಮಮ್‌, ಏನಮ ಇಮ್‌ೌ, ಏನ್‌ ಇಮಾನ್‌, ಏನಾನ್‌ 

ತೃತೀಯಾ ಅನೇನ,ಏನೇನ ಆಭ್ಯಾಮ್‌ ಏಭಿಃ 

ಚತುರ್ಥೀ ಅಸೆ ೈ ಆಭ್ಯಾಮ್‌ ಏಭ್ಯಃ 

ಪಣ್ಣುಮೀ ಅಸ್ಮಾತ್‌ ಆಭ್ಯಾಮ್‌ ಏಭ್ಯಃ 

ಷಷ್ಲೀ ಅಸ್ಯ ಅನಯೋಃ, ಏಷಾಮ್‌ 
ಏನಯೋಃ 

ಸಪ್ತಮೀ ಅಸ್ಮಿನ್‌ ಅನಯೋಃ, ಏಷು 


292 ಲಘುಸಿದ್ಧಾಂತ ಕೌಮುದೀ 
(ಮ್‌ ಕಾರಾಂತ ಸ್ತ್ರೀಲ್ಲಂಗ "ಇದಮ್‌" ಶಬ್ದದರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 

ಪ್ರಥಮಾ ಇಯಮ್‌ ಕಃ ಇಮಾಃ 

ದ್ವಿತೀಯಾ ಇಮಾಮ್‌, ಏನಾಮ್‌ ಇಮೇ, ಏನೇ ಇಮಾಃ, ಏನಾಃ 

ತೃತೀಯಾ ಅನಯಾ,ಏನಯಾ ಆಭ್ಯಾಮ್‌ ಅಭಿಃ 

ಚತುರ್ಥೀ ಅಸ್ಕೆ J ಆಭ್ಯಾಮ್‌ ಆಭ್ಯಃ 

ಪಣಳ್ಟುಮೀ ಅಸ್ಯಾಃ ಆಭ್ಯಾಮ್‌ ಆಭ್ಯಃ 

ಷಷ್ಠೀ ಅಸ್ಯಾಃ ಅನಯೋಃ, ಆಸಾಮ್‌ 
ಏನಯೋಃ 

ಸಪ್ತಮೀ ಅಸ್ಯಾಂ ಅನಯೋಃ, ಆಸು 

' ಏನಯೋಃ 
(ಮ್‌ ಕಾರಾ೦ತ ನಪುಂಸಕ ಅಂಗ"'ಇದಮ್‌' ಶಬ್ದದರೂಪಗಳು 

ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 

ಪ್ರಥಮಾ ಇದಮ್‌ ಇಮೇ ಇಮಾನಿ 

ದ್ವಿತೀಯಾ ಇದಮ್‌ ಇಮೇ ಇಮಾನಿ 

ತೃತೀಯಾ  ಅನೇನ,ಏನೇನ ಆಭ್ಯಾಮ್‌ ಏಭಿಃ 

ಚತುರ್ಥೀ ಅಸೆ ೈ ಆಭ್ಯಾಮ್‌ ಏಭ್ಯಃ 

ಪಣ್ಣುಮೀ ಅಸ್ಮಾತ್‌ ಆಭ್ಯಾಮ್‌ ಏಭ್ಯಃ 

ಷಷ್ಠೀ ಅಸ್ಯ ಅನಯೋಃ, ಏಷಾಮ್‌ 
ಏನಯೋಃ 

ಸಪ್ತಮೀ ಅಸ್ಮಿನ್‌ ಅನಯೋಃ, ಏಷು 
ಏನಯೋಃ 


(ಏನ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ-281. ಧ್ವಿತೀಯಾಟೌಸ್ಲ್ವೇನಃ (2.4.34) 

ವೃತ್ತಿ ದಮ್‌-ಏತದೋಃ ಅನ್ವಾದೇಶೇ। ಕಿಚ್ಬ್‌ತ್‌ ಕಾರ್ಯಂ ವಿಧಾತುಮ್‌ 
ಉಪಾತ್ರಸ ್ಥ ಕಾರ್ಯಾಂತರಂ ವಧಾತುಲ ಪುನಃ ಉಪಾದಾನಂ ಅನ್ವಾದೇಶಃ। ಯಥಾ- 
ಅನೇನ ವ್ಯಾಕರಣಮಧೀತಂ ಏನಂ ಛಂದೋಧಧ್ಯಾ ಪಯೇತಿ। ಅನಯೋಃ ಪವಿತ್ರಂ- 
ಕುಲಂ ಏನಯೋಃ ಪ್ರಭೂತಂ ಸ್ವಂ ಇತಿ ಏನಮ್‌। ಏನೌ। ಏನಾನ್‌। ಏನೇನ। 
ಏನಯೋಃ। ರಾಜಾ। 


ಪ. ಛೇ. - ದ್ವಿತೀಯಾ, ಟಾ, ಓಸ್ತು, ಏನಃ। 


ಹಡ್ಲಿಣ್ಣಿ ಪ್ರಕರಣಮ್‌ (ಹ.ಪು.) 293 


ಅ. ವ್ಯ-“ಇದಮೋಂನ್ವಾದೇಶೇ$ ಶನುದಾತ್ತಃ ತೃತೀಯಾದೌ” ಎಂಬ ಸೂತ್ರದಿಂದ 
"ಇದಮಃ' ಮತ್ತು "ಅನ್ವಾದೇಶೇ' ಎಂಬ ಪದಗಳು, ಹಾಗೆಯೇ “ಏತದಸ್ತ್ರ ತಸೂಸಪದೌ 
ಚಾನುದಾತೌ” ಎಂಬ ಸೂತ್ರದಿಂದ, "ಏತದಃ' ಎಂಬ ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ-ದ್ವಿತೀಯಾ ವಿಭಕ್ತಿ, "ಟಾ' ಮತ್ತು "ಓಸ್‌' ಈ ಪ್ರತ್ಯಯಗಳು ಪರದಲ್ಲಿದ್ದಾಗ, 
"ಇದಮ್‌' ಮತ್ತು “ಏತದ್‌' ಶಬ್ದಗಳ ಸ್ಥಾನದಲ್ಲಿ, “ಎನ' ಎಂಬ ಆದೇಶವು ಅನ್ವಾದೇಶದಲ್ಲಿ 
ಬರುತ್ತದೆ.ಯಾವದಾದರೂ ಕೆಲಸದ ಬಗ್ಗೆ, ಒಬ್ಬನನ್ನು ಕುರಿತು ಹೇಳಿದಮೇಲೆ ಮತ್ತೊಮ್ಮೆ 
ಅವನನ್ನೇ ಕುರಿತು ಹೇಳುವಾಗ, ಆ ಕ್ರಿಯೆಗೆ “ಅನ್ವಾದೇಶ'ವೆಂದು ಹೆಸರು. 


ಉದಾ: “ಅನೇನ ವ್ಯಾಕರಣಮ್‌ ಅಧೀತಮ್‌, ಏನಮ್‌ ಚಂದೋಧ್ಯಾಪಯ' 
ಅಂದರೆ ಇವನಿಂದ ವ್ಯಾಕರಣವು ಕಲಿಯಲ್ಪಟ್ಟಿದೆ, ಇವನಿಗೆ (ಇವನನ್ನು) ವೇದವನ್ನು 
ಕಲಿಸಿರಿ. ಎಂಬಲ್ಲಿ, ಅನೇನ(ಇವನಿಂದ) ಎಂಬ ಶಬ್ದದಿಂದ ಹೇಳಲ್ಪಟ್ಟ ವ್ಯಕ್ತಿಯೇ, 
"ಏನಮ್‌' (ಇವನಿಗೆ) ಅನ್ಹಾದೇಶವೆನ್ನುತ್ತಾರೆ. ಅನ್ವಾದೇಶದಲ್ಲಿ ಎರಡನೇ ಸಲ ಹೇಳಲ್ಪಟ್ಟ 
'ಇದಮ್‌' ಮತ್ತು "ಏತದ್‌' ಶಬ್ದಗಳ ಸ್ಥಾನದಲ್ಲಿ ಅಮ್‌, ಔಟ್‌, ಶಸ್‌ ಮತ್ತು ಟಾ, 
ಓಸ್‌ ಇವು ಪರದಲ್ಲಿದ್ದಾಗ, "ಎನ' ಆದೇಶವು ಬಂದು, “ಇಮಮ್‌, ಇಮಾನ್‌, 
ಅನೇನ, ಅನಯೋಃ ಹಾಗೂ ಏತಮ್‌, ಏತೌ, ಏತಾನ್‌, ಏತೇನ, ಏತಯೋಃ 
ಇವುಗಳ ಸ್ಥಾನದಲ್ಲಿ ಕ್ರಮವಾಗಿ ಏನಮ್‌, ಏನೌ, ಏನಾನ್‌, ಏನೇನ, ಏನಯೋಃ 
ಎಂಬ ಅನ್ವಾದೇಶ ರೂಪಗಳು ಸಿದ್ಧವಾಗುತ್ತವೆ. 


(ಇಲ್ಲಗೆ "ಮ್‌' ಕಾರಾ೦ತ ಶಬ್ದಗಳು ಮುಗಿದವು) 
(ನ್‌ ಕಾರಾಂತ ಶಬ್ದಗಳು ಆರಂಭವಾಗುತ್ತವೆ) 
ರಾಜ್ಯ-ದೀಪ್ಲೌ ಎಂಬ ಧಾತುವಿನ ಮೇಲೆ "ಕನಿನ್‌' ಪ್ರತ್ಯಯ ಬಂದು, "ರಾಜನ್‌' 
ಶಬ್ದವು ಸಿದ್ಧವಾಗಿದೆ. ಈ ಪ್ರತ್ಯಯವು "ಕೃತ್‌' ಪ್ರಕರಣಕ್ಕೆ ಸೇರಿದೆ. ಆದುದರಿಂದ 
“ಕೃತ್ತದ್ಧಿತ ಸಮಾಸಾಶ್ಚ” ಎಂಬ ಸೂತ್ರದಿಂದ ಪ್ರಾತಿಪದಿಕ ಸಂಜ್ಞೆಯು ಬಂದಿದೆ. 
ಉದಾ- ರಾಜಾ - "ರಾಜನ್‌' ಶಬ್ದದಮೇಲೆ ಪ್ರಥಮಾ ಏಕವಚನದಲ್ಲಿ "ಸ್‌(ಸು)' 
ಪ್ರತ್ಯಯ ಸೇರಿಸಿದಾಗ, ರಾಜನ್‌4ಸ್‌ ಎಂದಿರುತ್ತದೆ. ಆಗ “ಅಲೋಇನ್ತ್ಯಾತ್‌ ಪೂರ್ವ 
ಉಪಧಾ” ಎಂಬ ಸೂತ್ರದಿಂದ “ಜ್‌' ಕಾರೋತ್ತರ "ಅ' ಕಾರಕ್ಕೆ "ಉಪಧಾ' ಸಂಜ್ಞೆ 
ಬ೦ದು “ಸರ್ವನಾಮಸ್ಥಾನೇಚಾಸಮ್ದದ್ಧೌ” ಎಂಬ ಸೂತ್ರದಿಂದ ಉಪಧಾ ಕೈ "ದೀರ್ಫ' 
ಬಂದು ರಾಜಾನ್‌*ಸ್‌ ಎಂದಿರುತ್ತದೆ. “ಹಲ್‌ ಜ್ಯಾಭ್ಯೋ ಸುತಿಸ್ಯಪೃಕ್ಷಂ ಹಲ್‌” 
ಎ೦ಬ ಸೂತ್ರದಿಂದ ಅಪೃಕ್ಷವಾದ "ಸ್‌' ಕಾರಕ್ಕೆ ಲೋಪ ಬರುತ್ತದೆ. “ನಲೋಪಃ 
ಪ್ರಾತಿಪದಿಕಾನ್ಷಸ್ಯ ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ ಬಂದು "ರಾಜಾ' 
ಎಂದು ರೂಪವಾಗುತ್ತದೆ. 
ಉದಾ- ರಾಜಾನೌ, ರಾಜಾನಃ, ರಾಜಾನಮ್‌, ರಾಜಾನೌ- "ರಾಜನ್‌' ಶಬ್ದದಮೇಲೆ 
ಪ್ರಥಮಾ ದ್ವಿ- ವಚನದಲ್ಲಿ "ಔ' ಪ್ರತ್ಯಯವನ್ನು ಸೇರಿಸಿದಾಗ ರಾಜನ್‌--ಔ ಎಂದಿದ್ದಾಗ, 
“ಉಪಧಾಸಂಜೆ? ಹಾಗೂ “ಉಪಧಾದೀರ್ಫ' ಬಂದು, ರಾಜಾನ್‌.ಔ ಎಂದಾಗಿ 
ವರ್ಣ ಜೋಡಣೆಯಿಂದ "ರಾಜಾನೌ' ಎಂಬ ರೂಪವು ಸಿದ್ಧಿಸುತ್ತದೆ. 


294 ಲಘುಸಿದ್ಧಾಂತ ಕೌಮುದೀ 


ಇದೇ ರೀತಿಯಲ್ಲಿ ರಾಜನ್‌ ಶಬ್ದದ ಪರದಲ್ಲಿ ಪ್ರಥಮಾ ಬಹುವಚನ ಪ್ರತ್ಯಯ 
"ಜಸ್‌(ಅಸ್‌)', ದ್ವಿತೀಯಾ ಏಕವಚನ ಪ್ರತ್ಯಯ "ಅಮ್‌' ಹಾಗೂ ದ್ವಿ ವಚನ ಪ್ರತ್ಯಯ 
“ಔ (ಔಟ್‌)' ಗಳು ಬಂದು ರಾಜನ್‌ ಅಸ್‌, ರಾಜನ್‌--ಅಮ್‌, ರಾಜನ್‌. ಔ, 
ಎಂದಿದ್ದಾಗ, ಹಿಂದಿನಂತೆ "ಉಪಧಾಸಂಜ್ಞೆ', "ಉಪಧಾದೀರ್ಫ್ಥ'ಗಳು ಬಂದು ರಾಜಾನಃ, 
ರಾಜಾನಮ್‌ ಮತ್ತು ರಾಜಾನೌ ಎಂಬ ರೂಪಗಳು ಸಿದ್ಧಿಸುತ್ತವೆ. 


(ನ್‌ ಲೋಪವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ -282. ನ ಹೆ-ಸಂಬುದ್ಧ್ಯ್ಯೋಃ ( 8.2.8) 

ವೃತ್ತಿಃ-ನಸ್ಕ ಲೋಪಃ ನ ಜೌ ಸಮ್ದುದ್ಧೌ ಚ। ಹೇ ರಾಜನ್‌! 

ವಾ| ಜಣವುತ್ತರಪದೇ ಪ್ರತಿಷೇಧೋ ವಕ್ತವ್ಯಃ ಬ್ರಹ್ಮನಿಷ್ಠಃ ರಾಜಾನೌ। ರಾಜಾನಃ 
ರಾಜ್ಞಃ 

ಪ.'ಛೇ. - ನ, ಜಿ, ಸಂಬುಧ್ಯೋಃ। 

ಅರ್ಥ- "ಜೌ ಮತ್ತು ಸಂಬುದ್ಧಿ ಪ್ರತ್ಯಯಗಳು ಪರದಲ್ಲಿದ್ದಾಗ, 'ನ್‌' ಕಾರಕ್ಕೆ 
ಲೋಪವು ಬರುವದಿಲ್ಲ. "ರಾಜನ್‌' ಶಬ್ದದಮೇಲೆ ಸಂಬುದ್ಧಿಯ “ಸ್‌(ಸು)' 
ಪರದಲ್ಲಿದ್ದಾಗ, “ಹಲ್ವಾ ಭ್ಯೋ ಸುತಿಸ್ಕಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ, ಅಪೃಕ್ಷವಾದ 
"ಸ್‌' ಕಾರಕ್ಕೆ ಲೋಪ ಬಂದು "ರಾಜನ್‌' ಎಂದಿದ್ದಾಗ, “ನಲೋಪಃ ಪ್ರಾತಿಪದಿಕಾನ್ನಸ್ಯ” 
ಎ೦ಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ ಬರಬೇಕಾಗಿದ್ದಾಗ, ಪ್ರಕೃತ ನಿಷೇಧ 
ಸೂತ್ರವು ಪ್ರವೃತ್ತವಾಗಿದೆ. ಈ ನಿಷೇಧವನ್ನು ನಿಷೇಧಿಸುವ ವಾರ್ತಿಕವು ಹೀಗಿದೆ. 

ವಾ। ಜಇಾವುತ್ತರಪದೇ ಪ್ರತಿಷೇಧೋ ವಕ್ತವ್ಯಃ - 

ಈ ವಾರ್ತಿಕವು ಉತ್ತರಪದವನ್ನು ಪರದಲ್ಲಿ ಉಳ್ಳ "ಜಿ(ಇ)' ಪ್ರತ್ಳಯವು ಪರದಲ್ಲಿದ್ದಾಗ 
“ನಲೋಪಃ ಪ್ರಾತಿಪದಿಕಾನ್ನಸ್ಯ” ಎಂಬ ಸೂತ್ರದಿಂದ ನಿಷೇಧಿಸಲ್ಪಟ್ಟ "ನ್‌' ಕಾರ 
ಲೋಪವನ್ನು ನಿಷೇಧಿಸುತ್ತದೆ. ಅಂದರೆ “ನ ಜಿಸಂಬುದ್ಧೊ 8 ( 8.2.8)” ಎಂಬ 
ಸೂತ್ರದ ನಿಷೇಧವನ್ನು ಹೇಳಬೇಕು. ಆಗ- 

ಉದಾ- "ಬ್ರಹ್ಮನಿಷ್ಯಃ' ಎಂಬಲ್ಲಿ ಬ್ರಹ್ಮನ್‌+ಜಿ(ಇ)+ನಿಷ್ಠಃ ಎ೦ದಿದ್ದಾಗ, "ನ್‌' ಕಾರದ 
ಲೋಪದ ನಿಷೇಧಕ್ಕೆ ನಿಷೇಧವು ಬರಲಿಲ್ಲ. ಅಂದರೆ "ನ್‌' ಕಾರದ ಲೋಪವು 
ಆಗಿಯೇ ಆಗುತ್ತದೆ. ಆಗ ಬ್ರಹ್ಮ*ಇ-ನಿಷ್ಠಃ ಎಂದಿರುತ್ತದೆ. ಇದರಿಂದ ಬ್ರಹ್ಮನಿಷ್ಠಃ 
ಎಂಬ ರೂಪವು ಸಿದ್ಧವಾಗಿದೆ. 

ಈ ವಾರ್ತಿಕದ ಪ್ರಕಾರ ಉತ್ತರಪದದಿಂದ ಕೂಡಿದ “ಜಿ(ಇ)' ಪ್ರತ್ಯಯವು 
ಪರದಲ್ಲಿದ್ದಾಗ ಮಾತ್ರ "ನ್‌' ಕಾರ ಲೋಪವನ್ನು ಹೇಳುತ್ತದೆ. “ನ ಜಿಸಂಬುದ್ಧ್ಳೋಃ 
(8.2.8)” ಎಂಬಲ್ಲಿನ “ಜ(ಇ)' ಮತ್ತು ಸಂಬುದ್ದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, "ನ್‌' 
ಲೋಪವನ್ನು ನಿಷೇಧಿಸಲಾಗಿದೆ. ವಾರ್ತಿಕದಲ್ಲಿ ಹೇಳಿರುವ “ಜಿ(ಇ)' ಉತ್ತರಪದದಿಂದ 
ಕೂಡಿದ “ಜಿಇ)' ಆಗಿದೆ, ಆದ್ದರಿಂದ ಅಲ್ಲಿ ಮಾತ್ರ "ನ್‌' ಲೋಪ ನಿಷೇಧದ 
ನಿಷೇಧವನ್ನು ಹೇಳಿದಂತಾಗುತ್ತದೆ]. 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 295 


ಉದಾ - ಹೇ ರಾಜನ್‌! - "ರಾಜನ್‌' ಶಬ್ದದಮೇಲೆ ಸಂಬೋಧನ ಪ್ರಥಮಾ 
ಪ್ರತ್ಯಯವಾದ "ಸ್‌(ಸು)' ವನ್ನು ಸೇರಿಸಿದಾಗ, ಹೇ ರಾಜನ್‌4ಸ್‌ ಎಂದಿರುತ್ತದೆ. ಆಗ 
“ಹಲ್‌ ಜ್ಯಾಭ್ಯೋ ದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ ಅಪ್ಪಕ್ತವಾದ 
"ಸ್‌ ಕಾರಕ್ಕೆ ಲೋಪ ಬಂದು ಹೇ ರಾಜನ್‌! ಎಂಬ ಸಂಬೋಧನ ಪ್ರಥಮಾ 
ವಿಭಕ್ತಿಯ ರೂಪವು ಸಿದ್ಧಿಸುತ್ತದೆ. 

“ಸರ್ವನಾಮಸ್ಥಾನೇಚಾಸಂಬುದ್ಧೌ” ಎಂಬ ಸೂತ್ರದಲ್ಲಿ "ಅಸಂಬುದ್ಧೌ' ಎಂದು 
ಹೇಳಿರೋಣದರಿಂದ (ಉಪಧಾ) ದೀರ್ಪವು ಬರಲಿಲ್ಲ. “ನಲೋಪಃ ಪ್ರಾತಿಪದಿಕಾನ್ಸಸ್ಕ” 
ಎಂಬ ಸೂತ್ರದಿಂದ ಬರಬೇಕಾದ "ನ್‌' ಕಾರದ ಲೋಪವು “ನ ಜಿಸಂಬುದ್ಧ್ಯೋಃ 
(8.2.8)” ಎಂಬ ಸೂತ್ರದಿಂದ ನಿಷೇಧಿಸಲ್ಪಟ್ಟಿದೆ. ಹೀಗಾಗಿ ಹೇ ರಾಜನ್‌! ಎಂಬ 
ಸಂಬೋಧನ ಪ್ರಥಮಾ ವಿಭಕ್ತಿಯ ರೂಪವು ಸಿದ್ಧವಾಗಿದೆ. 

ಉದಾ-ರಾಜ್ಯಃ- "ರಾಜನ್‌' ಶಬ್ದದಮೇಲೆ ದ್ವಿತೀಯಾ ವಿಭಕ್ತಿ ಬಹುವಚನ 
ಪ್ರತ್ಯಯವಾದ “ಶಸ್‌(ಅಸ್‌)' ಪರದಲ್ಲಿದ್ದಾಗ, ರಾಜನ್‌--ಶಸ್‌(ಅಸ್‌) ಎಂದಿರುತ್ತದೆ. 
“ಯಚಿ ಭಮ್‌” ಎಂಬ ಸೂತ್ರದಿಂದ "ರಾಜನ್‌' ಶಬ್ದಕ್ಕೆ "ಭ' ಸಂಜ್ಞೆ ಬರುತ್ತದೆ. ಇಲ್ಲಿ 
“ಅಲ್ಲೋಪೋತನಃ” ಎಂಬ ಸೂತ್ರವು ಪ್ರವೃತ್ತವಾಗುತ್ತದೆ. ರಾಜ್‌4ಅನ್‌4ಅಸ್‌ 
ಎ೦ದಿದ್ದಾಗ, ಅಂಗಾವಯವವಾದ "ಅಸರ್ವನಾಮ' ಸ್ಥಾನಕ್ಕೆ ಪರದಲ್ಲಿ “ಅನ್‌' ಇರುತ್ತದೆ. 
ಆ “ಅನ್‌' ನಲ್ಲಿರುವ “ಅ' ಕಾರಕ್ಕೆ “ಅಲ್ಲೋಪೋತನಃ” ಎ೦ಬ ಸೂತ್ರದಿಂದ "ಲೋಪ' 
ಬಂದು, ರಾಜ್‌--ನ್‌--ಅಸ್‌ ಎಂದಿದ್ದಾಗ, `ರಾಜ್‌--ನ್‌ ಎಂಬಲ್ಲಿ, “ಸ್ತೋಃ ಶ್ವುನಾಶ್ಚು” 
ಎಂಬ ಸೂತ್ರದಿಂದ, “ಶ್ಥುತ್ಥ' ಬಂದು "ನ್‌' ಕಾರಕ್ಕೆ “ಇ*' ಕಾರ ಬಂದು, 
ರಾಜ್‌-ಇ್‌್‌.ಅಸ್‌(ಅ) ಎಂದಾಗುತ್ತದೆ. ಆಗ “ಜ್‌' ಮತ್ತು "ಇ ಈ ಎರಡು 
ವ್ಯಂಜನಗಳು ಕೂಡಿ ರಾಜ್ಜ್‌ಃಅಸ್‌(ಅ) ಎಂದಾಗಿ ಮುಂದೆ ರುತ್ವ-ವಿಸರ್ಗಗಳಿಂದ 
ರಾಜ್ಞಃ ಎಂದು ರೂಪವಾಗುತ್ತದೆ. 

ಉದಾ- ರಾಜ್ಞಾ "ರಾಜನ್‌' ಶಬ್ದದಮೇಲೆ ತೃತೀಯಾ ವಿಭಕ್ತಿ ಏಕವಚನ 
ಪ್ರತ್ಯಯವಾದ "ಟಾ(ಆ)' ಬಂದು, ರಾಜನ್‌-ಟಾ(ಆ) ಎಂದಿದ್ದಾಗ, ಹಿಂದಿನಂತೆ, 
“ಅ' ಕಾರ ಲೋಪ, ಶ್ಚುತ್ವ, ನಂತರ “ಜ್‌' ಮತ್ತು “ಇ್‌' ಈ ಎರಡು ವ್ಯಂಜನಗಳು 
ಕೂಡಿ ರಾಜ್ಞ್‌-೮-ರಾಜ್ಞಾ ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ, ಅಜಾದಿ ವಿಭಕ್ತಿ ಪ್ರತ್ಯಯಗಳು ಪರದಲ್ಲಿದ್ದಾಗ, ಚತುರ್ಥೀ 
ವಿಭಕ್ತಿ ಏಕವಚನದಲ್ಲಿ ರಾಜನ್‌-ಜೌಎ) ಎಂದಿದ್ದಾಗ, ರಾಜ್ಞೇ ಎಂದೂ, ಹಾಗೆಯೇ 
ರಾಜ್ಞಃ, ರಾಜ, ರಾಜೋಃ, ರಾಜ್ಲಾಮ್‌, ಇತ್ತಾದಿ ರೂಪಗಳಾಗುತವೆ. 

ಇ ಇ ಇ ಇ p) 

ವಿಶೇಷ: ರಾಜ್ಞಾಮ್‌ ಎಂಬಲ್ಲಿ ವ್ಯಂಜನಾಂತವಾದ ಅಂಗವಿರುವುದರಿಂದ, 
“ಹ್ರಸ್ವನದ್ಯಾಪೋ ನುಟ್‌” ಎ೦ಬ ಸೂತ್ರದಿಂದ ನುಡಾಗಮವೂ, ಮತ್ತೆ “ನಾಮಿ” 
ಎ೦ಬ ಸೂತ್ರದಿಂದ ದೀರ್ಫವೂ ಬರಲಿಕ್ಕೆ ಸುತರಾಂ ಅವಕಾಶವಿಲ್ಲ. 


296 ಲಘುಸಿದ್ಧಾಂತ ಕೌಮುದೀ 


(ನ-ಲೋಪಕ್ಕೆ ಅಸಿದ್ಧತ್ವವನ್ನು ನಿಯಮಿಸುವ ಸೂತ್ರ) 
ಸೂತ್ರ-283.ಸೂತ್ರ -ನಲೋಪಃ ಸುಪ್‌-ಸ್ಟರ-ಸಂಖ್ಯಾ-ತುಗ್ದಿಧಿಷು ಕೃತಿ (8.೦.೦) 
ವೃತ್ತಿಕ-ಸುಬ್ಬಿಧೌ ಸ್ವರವಿಧೌ ಸಂಜ್ಞಾವಿಧೌ ಕೃತಿ ತುಗ್ನಿಧೌ ಚ ನ ಲೋಪಃ $ ಅಸಿದ್ಧಿ 
ನ ಅನ್ಯತ್ರ ರಾಜಾಶ್ವಃ "ಇತ್ಯಾದೌ। ಇತಿ ಅಸಿದ್ಧಾತ್‌ ಆತ್ಮಂ, ಏತ್ವಂ, ಐಸ್ತ್ವಂ ಚ ನ| 
ರಾಜಾಭ್ಯಾಮ್‌। ಸ ರಾಜಭ್ಯಃ ರಾಜಭ್ಯಃ। ರಾಜನ. ರಾಜ್ನೆ ರಾಜಸು। ಯಜ್ಞಾ 
ಯುಜ್ದಾನೌ ಯಜ್ವಾನಃ। 
ಪ. ಛೇ. - ನಲೋಪಃ, ಸುಪ್‌, ಸ್ವರ, ಸಂಜ್ಞಾ, ತುಗ್ವಿಧಿಷು, ಕೃತಿ! 


ಅ. ವೃ.-“ಪೂರ್ವತ್ರಾ ್ರಾಸಿದ್ಧಮ್‌” ಎಂಬ ಸೂತ್ರದಿಂದ ಲಿಂಗ ವಿಪರಿಣಾಮ ಮಾಡಿ 
'ಅಸಿದ್ದ' ಎ ಪದವು ಅನುವೃತ್ತವಾಗುತ್ತದೆ. 


ರ -ಸುಪ್‌ವಿಧಿ, ಸ್ವರವಿಧಿ, ಸಂಜ್ಞಾವಿಧಿ ಮತ್ತು ಕೃತ್‌ ಗೆ ಪರದಲ್ಲಿ "ತುಕ್‌' 
ಆಗಮದ ವಿಧಿ ಇರುವಾಗ. “ನ್‌' ಕಾರದ ಲೋಪವು ಅಸಿದ್ದವಾಗುತ್ತದೆ. ಬೇರೆಕಡೆಯಲ್ಲಿ 
ಅಲ್ಲ. 

ಇಲ್ಲಿ "ಸುಪ್‌' ಆಶ್ರಯವನ್ನು ಮನ್ನಿಸಿ ಉಂಟಾಗುವ “ಸುಪ್‌' ವಿಧಿಯು 
ಮಾಡಲಾಗುತ್ತದೆ. “ನಲೋಪಃ ಪ್ರಾತಿಪದಿಕಾನ್ನಸ್ಯ” ಎಂಬ ಸೂತ್ರದಿಂದ "ನ್‌' ಕಾರದ 
ಲೋಪವಾದ ಮೇಲೂ ಈ ಸೂತ್ರದಿಂದ "ನ್‌' ಕಾರದ ಲೋಪವು ಅಸಿದ್ಧವಾಗಿರುತ್ತದೆ. 

ಅಂದರೆ ಲೋಪವಾಗದೇ ಇರುವ ಹಾಗೆ ನಿಯಮವನ್ನು ಮಾಡುತ್ತದೆ. "ನ್‌' 
ಕಾರದ ಲೋಪವು ಅಸಿದ್ಧವಾದಮೇಲೆ, “ಸುಪಿ ಚ” ಎಂಬ ಸೂತ್ರದಿಂದ ಆತ್ಮವೂ, 
“ಬಹುವಚನೇ ರುಲ್ಯೇತ್‌” ಎಂಬ ಸೂತ್ರದಿಂದ ಏತ್ವವೂ ಮತ್ತು “ಅತೋ ಭಿಸ 
ಐಸ್‌” ಎಂಬ ಸೂತ್ರದಿಂದ "ಐಸ್‌' ಮೊದಲಾದವು ಆಗುವದಿಲ್ಲ. ಇದನ್ನು ಕೆಳಗಿನ 
ಉದಾಹರಣೆ ಸ್ಪಷ್ಟಪಡಿಸುವುದು. 

ಉದಾ- ರಾಜಾಶ್ವಃ ಎಂಬಲ್ಲಿ "ಸುಪ್‌'ನ ವಿಧಿ, "ಸ್ವರ'ದ ವಿಧಿ, “ಸ೦ಜ್ಞೆಯ ವಿಧಿ 
ಮತ್ತು "ಕೃತ್‌' ಪರದಲ್ಲಿದ್ದಾಗ, ಬರುವ ತುಗಾಗಮವಿಧಿಗಳಲ್ಲೂ "ನ್‌' ಕಾರದ ಲೋಪವು 
ಅಸಿದ್ದವಾಗೋಣದ್ದರಿಂದ “ರಾಜ್ಯ ಅಶ್ವಃ' ಎಂಬುದರ ಸಮಾಸದಲ್ಲಿ ರಾಜನ್‌--ಅಶ್ವಃ 
ಎ೦ದಿರುವಾಗ, "ನ್‌' ಕಾರದ ಲೋಪವಾಗಿ, ರಾಜ--ಅಶ್ವಃ ಎಂದಾಗುತ್ತದೆ. ಈಗ 
ದೀರ್ಫ ಮಾತ್ರ ಮಾಡಲಾಗುತ್ತದೆ. ಆದರೆ ಮೇಲೆ ಹೇಳಿದ ವಿಧಿಗಳಲ್ಲ. ಆದುದರಿಂದ 
“ನ್‌' ಕಾರದ ಲೋಪವು ಅಸಿದ್ಧವಾಗಲಿಲ್ಲ. ಆದುದರಿಂದ ಸವರ್ಣದೀರ್ಫವು ಬಂದು 
ರಾಜಾಶ್ವಃ ಎಂದಾಗಿದೆ. “ನ್‌' ಕಾರದ ಲೋಪವು ಅಸಿದ್ಧವಾಗಿದ್ದರೆ, ದೀರ್ಫವು 
ಬರುತ್ತಿರಲಿಲ್ಲ. 

ಉದಾ- 1 ರಾಜಭ್ಯಾಮ್‌- ರಾಜನ್‌ ಶಬ್ದದ ಮೇಲೆ ತೃತೀಯಾ ದ್ವಿವಚನದ 
ಪ್ರತ್ಯಯವಾದ “ಭ್ಯಾಮ್‌' ಬಂದು, ರಾಜನ್‌* ಭ್ಯಾಮ್‌ ಎ೦ದಿದ್ದಾಗ, “ಸ್ವಾದಿಷ್ಟ 
ಸರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ ರಾಜನ್‌" ಶಬ್ದಕ್ಕೆ "ಪದಸಂಜ್ಞೆ' ಬಂದು, 
ಮತ್ತು ಪದಾನ್ತ "ನ್‌' ಕಾರಕ್ಕೆ “ನಲೋಪಃ ಪ್ರಾತಿಪದಿಕಾನ್ವಸ್ಯ" ಎ೦ಬ ಸೂತ್ರದಿಂದ 


ಹಡ್ಗಿಷ್ಸ್‌ ಪ್ರಕರಣಮ್‌ (ಹ.ಪು.) 297 


ಲೋಪ ಬಂದು, ರಾಜ*ಭ್ಯಾಮ್‌ ಎಂದಾಗಿದೆ. ಈಗ “ಸುಪಿ ಚ” ಎ೦ಬ ಸೂತ್ರದಿಂದ 
"ರಾಜ' ಎಂಬಲ್ಲಿರುವ “ಅ” ಕಾರಕ್ಕೆ ದೀರ್ಫವು ಬರಬೇಕಾಗಿತ್ತು. ಯಾಕೆಂದರೆ ಆ 
ಸೂತ್ರದಲ್ಲಿ ಹ್ರಸ್ವ “ಅ” ಕಾರಕ್ಕೆ ದೀರ್ಪ ಹೇಳಲಾಗಿದೆ. "ನ್‌' ಕಾರ ಲೋಪವಾದಮೇಲೆ 
ರಾಜ ಎ೦ಬ ಹ್ರಸ್ವ "ಅ' ಕಾರಾಂತ ಶಬ್ದವಾಗಿತ್ತು. ಅದನ್ನು ದೀರ್ಫ ಮಾಡುವದಕ್ಕಾಗಿ, 
ಪ್ರಕೃತ ಸೂತ್ರವು ಪ್ರವೃತ್ತವಾಗಿದೆ. ನಮಗೆ ಮೊದಲು “ಸುಪಿ ಚ” ಎಂಬ ಸೂತ್ರದಿಂದ 
'ಸುಪ್‌' ವಿಧಿಯಾದ ದೀರ್ಫವನ್ನು ಮಾಡಬೇಕಾಗಿದೆ. ಆದ್ದರಿಂದ ಈ ಸೂತ್ರದಿಂದ 
"ನ್‌' ಕಾರದ ಲೋಪವನ್ನು ಅಸಿದ್ದಗೊಳಿಸಲಾಗಿದೆ. ಯಾವಾಗ "ನ್‌' ಕಾರ ಲೋಪವು 
ಅಸಿದ್ಧವಾಯಿತೋ ಆಗ, “ಪಿ ಚ” ಎಂಬ ಸೂತ್ರದಿಂದ “ಹ್ರಸ್ವ ಅ-ಕಾರಾಂತ 
ಶಬ್ದವು ಕಾಣಿಸುವದಿಲ್ಲ. ಅದುದರಿಂದ ದೀರ್ಫ್ಥವು ಮಾಡಲ್ಲಡಲಿಲ್ಲ. ಈ ಸೂತ್ರವು 
ಇರದಿದ್ದರೆ, “ಸುಪಿ ಚೆ” ಎಂಬ ಸೂತ್ರದಿಂದ, ದೀರ್ಪವಾಗಿ "ರಾಜಾಭ್ಯಾಮ್‌ ಎಂಬ 
ಅನಿಷ್ಟ ರೂಪವು ಬರುತ್ತಿತ್ತು. “ನಲೋಪಃ ಪ್ರಾತಿಪದಿಕಾನ್ತಸ್ಯ” ಎಂಬ ಸೂತ್ರವು 
ತ್ರಿಪಾದಿಯಲ್ಲಿ ಇರೋಣದ್ದರಿ೦ದ “ಪೂರ್ವತ್ರಾಸಿದ್ಧಮ್‌” ಎಂಬ ಸೂತ್ರದಿಂದಲೇ 
ಅಸಿದ್ಧವಾಗುತ್ತಿತ್ತು. ಹಾಗಿದ್ದಾಗ, ಮತ್ತೆ ಈ ಸೂತ್ರವು ಯಾಕೆ ಪ್ರವೃತ್ತವಾಯಿತು? 
ಎಂದರೆ - "ನ್‌' ಲೋಪ ಅಸಿದ್ದವಾಗುವದಾದರೆ, "ಈ ಎಲ್ಲ ವಿಧಿಗಳಲ್ಲಿಯೂ 
ಆಗಲಿ. ಬೇರೆಕಡೆಗೆ ಆಗುವದು ಬೇಡ ಎಂದು ನಿಯಮವನ್ನು ಮಾಡುವದಕ್ಕಾಗಿ. 
ಆದುದರಿಂದ, ರಾಜ4ಅಶ್ವಃ ಎಂಬಲ್ಲಿ, ಮೇಲೆ ಹೇಳಿದ ವಿಧಿಗಳು ಇರುವದಿಲ್ಲ. 
ಆದುದರಿಂದ, "ನ್‌' ಲೋಪವು ಅಸಿದ್ಧವಾಗಿಲ್ಲ. ಆದುದರಿಂದ ದೀರ್ಫ ಬಂದು 
ರಾಜಾಶ್ವಃ ಎಂದು ರೂಪವು ಸಿದ್ಧವಾಗಿದೆ. 

ಉದಾ- ರಾಜಭಿಃ - ತೃತೀಯಾ ವಿಭಕ್ತಿ ಬಹುವಚನದಲ್ಲಿ ರಾಜನ್‌- ಭಿಸ್‌ 
ಎಂದಿದ್ದಾಗ, ಪದಸಂಜ್ಞೆ "ನ್‌' ಕಾರ ಲೋಪ, "ಭಿಸ್‌' ಗೆ "ಐಸ್‌' ಆದೇಶ, ಮತ್ತು 
"ನ್‌' ಕಾರದ ಲೋಪಕ್ಕೆ ಅಸಿದ್ಧತ್ವ ಬರೋಣದ್ದರಿಂದ, "ಐಸ್‌' ಆದೇಶ ಬಾರದಿರೋಣ, 
ಮೊದಲಾದ ಪ್ರಕ್ರಿಯೆ 'ಆದಮೇಲೆ, "ಸ್‌ ಕಾರಕ್ಕೆ ರುತ್ನ-ವಿಸರ್ಗಗಳು ಬಂದು ರಾಜಭಿಃ 
ಎಂದು ರೂಪವಾಗುತ್ತದೆ. 

ಉದಾ- ರಾಜಭ್ಯಃ(2)-ಚತುರ್ಥೀ ಮತ್ತು ಪಳ್ಟ್ಳುಮೀ ಬಹುವಚನಗಳಲ್ಲಿ 
ರಾಜನ್‌--ಭ್ಯಸ್‌ ಎಂದಿದ್ದಾಗ, "ಪದಸಂಜ್ಞೆ, "ನ್‌' ಕಾರದ ಲೋಪ, “ಬಹುವಚನೇ 
ರುಲ್ಕೇತ್‌” ಎ೦ಬ ಸೂತ್ರದಿಂದ "ಏತ್ವ'ದ ಪ್ರಾಪ್ತಿ ಮತ್ತು "ನ್‌' ಕಾರಲೋಪಕ್ಕೆ ಅಸಿದ್ದತ್ವವು 
ಬಂದು, "ಏತ್ವ' ಬಾರದೇ ಇರುವ ಪ್ರಕ್ರಿಯೆಗಳಾದಮೇಲೆ, "ಸ್‌' ಕಾರಕ್ಕೆ ರುತ್ವ- 
ವಿಸರ್ಗಗಳು ಬಂದು ರಾಜಭ್ಯಃ(2) ಎಂದು ರೂಪಗಳಾಗುತ್ತವೆ. 

ಉದಾ- ರಾಜ್ಞಿ ರಾಜನಿ-ಸಪ್ತಮೀ ಏಕವಚನದಲ್ಲಿ ರಾಜನ್‌+ಜೆ(ಇ) ಎಂದಿದ್ದಾಗ, 
“ಭ'ಸ೦ಜ್ಞೆ ಬಂದು, “ಅಲ್ಲೊಪೋತನಃ” ಎಂಬ ಸೂತ್ರದಿಂದ "ಅನ್‌' ಶಬ್ದದ "ಅ' 
ಕಾರಕ್ಕೆ ನಿತ್ಯವಾಗಿ ಲೋಪವು ಪ್ರಾಪ್ತವಾಗಿತ್ತು. ಅದನ್ನು ಬಾಧಿಸಿ, “ವಿಭಾಷಾ ಜಿ 
ಶ್ಯೋಃ” ಎ೦ಬ ಸೂತ್ರದಿಂದ ವಿಕಲ್ಲದಿಂದ "ಅ' ಕಾರದ ಲೋಪವು ಮಾಡಲಾಗಿದೆ. 

ತದನಂತರ ರಾಜ್‌4ನ್‌+ಇ ಎಂದಿದ್ದಾಗ, ಶ್ಚುತ್ವ ಬಂದು, ನಂತರ “ಇ ಕಾರ 


298 ಲಘುಸಿದ್ಧಾಂತ ಕೌಮುದೀ 


ಬಂದು, ಹಾಗೆಯೇ "ಜ್‌' ಕಾರದ ಜೊತೆಗೆ ಕೂಡಿಕೊಂಡು, 'ಜ್ಞ್‌ ಆಗುತ್ತದೆ. ಅನಂತರ, 
ರಾಜ್ಜ್‌ಇ-ರಾಜ್ಞಿ ಎಂದಾಗುತ್ತದೆ. "ಅ' ಕಾರ ಲೋಪವಾಗದೇ ಇರುವ ಪಕ್ಷದಲ್ಲಿ 
ಕೇವಲ ವರ್ಣಸ೦ಯೋಗದಿಂದ ರಾಜನಿ ಎಂದು ರೂಪವಾಗುತ್ತದೆ. 

ಉದಾ- ರಾಜಸು-ಸಪ್ತಮೀ ಬಹುವಚನದಲ್ಲಿ ರಾಜನ್‌*-ಸು (ಸುಪ್‌) 
ಎ೦ದಿದ್ದಾಗಲೂ, "ಏತ್ವ'ದ ಅಭಾವ ಬರೋಣದ್ದರಿಂದ, "ಷತ್ವ'ವೂ ಬಾರದೇ ರಾಜಸು 
ಎಂದೇ ಉಳಿಯುತ್ತದೆ. 


"ನ್‌' ಕಾರಾಂತ ರಾಜನ್‌ ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ರಾಜಾ ರಾಜಾನೌ ರಾಜಾನಃ 
ದ್ವಿತೀಯಾ ರಾಜಾನಮ್‌ ರಾಜಾನೌ ರಾಜ್ಞಃ 
ತೃತೀಯಾ ರಾಜ್ಞಾ ರಾಜಭ್ಯಾಮ್‌ ರಾಜಭಿಃ 
ಚತುರ್ಥೀ ರಾಜ್ನೇ ರಾಜಭ್ಯಾಮ್‌ ರಾಜಭ್ಯಃ 
ಪಣ್ಣುಮೀ ರಾಜ್ಯ ರಾಜಭ್ಯಾಮ್‌ ರಾಜಭ್ಯಃ 
ಷಷ್ಠೀ ರಾಜ್ಯ ರಾಜ್ಞೋಃ ರಾಜ್ನಾಮ್‌ 
ಸಪ್ತಮೀ ರಾಜ್ಞಿ ರಾಜನಿ ರಾಜ್ದೋಃ ರಾಜಸು 
ಸಂಬೋಧನ ಹೇ ರಾಜನ್‌! ಹೇ ರಾಜಾನೌ। ಹೇ ರಾಜಾನಃ। 


ಉದಾ- ಯ ಜ್ಞಾ ಯಜ್ಞಾನೌ। ಯಜ್ವಾನಃಯಜ್ವಾನಮ್‌। ಯಜ್ವಾನೌ - ಯಜ್ಜನ್‌ 
ಶಬ್ದದಮೇಲೆ ಪ್ರಥಮಾ ವಿಭಕ್ತಿಯ 3 ವಚನಗಳು ಮತ್ತು ದ್ವಿತೀಯಾ ವಿಭಕ್ತಿಯ 
ಏಕವಚನ ಮತ್ತು ದ್ವಿವಚನ ವಿಭಕ್ತಿಗಳು ಸೇರಿದಾಗ (ಸು, ಔ, ಜಸ್‌, ಅಮ್‌, ಔಟ್‌) 
ಉಪಧಾ ದೀರ್ಫ್ಥ, ಮತ್ತು "ಸು' ದಲ್ಲಿರುವ "ಸ್‌' ಕಾರದ ಲೋಪ ಹಾಗೂ "ನ್‌' 
ಕಾರದ ಲೋಪವಾದಮೇಲೆ ಯಜ್ಞಾ ಯಜ್ಞಾನೌ। ಯಜ್ಞಾನಃ॥ಯಜ್ಞಾನಮ್‌। ಯಜ್ಞಾನೌ 
ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 


(ಅ-ಕಾರ ಲೋಪವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ - 284. ನ ಸಂಯೋಗಾದ್‌ ವಮಂತಾತ್‌ (6.4.137) 

ವೃತ್ತಿವಮಂತಸಂಯೋಗಾತ್‌ ಅನಃ "ಅ'ಕಾರಸ್ಯ ಲೋಪಃ ನ। ಯಜ್ಜನಃ ಯಜ್ಞನಾ। 
ಯಜ್ವಭ್ಯಾಮ್‌। ಬ್ರಹ್ಮಣಃ ಬ್ರಹ್ಮಣಾ। 

ಅ. ವೃ. - “ಅಲ್ಲೋಪೋತನಃ” ಎಂಬ ಸೂತ್ರದಿಂದ “ಅನಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- *ವ್‌' ಕಾರಾಂತ ಸಂಯೋಗ ಮತ್ತು "ಮ್‌' ಕಾರಾಂತ ಸಂಯೋಗ, 
ಇವುಗಳಿಗಿಂತ ಪರದಲ್ಲಿರುವ "ಅನ್‌' ಶಬ್ದದ "ಅ' ಕಾರಕ್ಕೆ ಲೋಪ ಬರುವದಿಲ್ಲ. 


ಷಡ್ಲಿಣ್ಣಿ ಪ್ರಕರಣಮ್‌ (ಹ.ಪು.) 299 


ಯಜ್‌--ವ್‌.ಅನ್‌ ಎಂಬಲ್ಲಿ "ಜ್‌' ಮತ್ತು "ವ್‌' ಕಾರಗಳು ಸಂಯುಕ್ತವಾಗಿವೆ. 
ಸಂಯುಕ್ತಾಕ್ಷರದಲ್ಲಿ “ವ್‌' ಕಾರವು ಕೊನೆಯಲ್ಲಿದೆ. ಆದುದರಿಂದ - “ಅಲ್ಲೋಪೋತನಃ” 
ಎಂಬ ಸೂತ್ರದಿಂದ ಪ್ರಾಪ್ತವಾದ "ಅ' ಕಾರದ ಲೋಪಕ್ಕೆ ನಿಷೇಧವು ಬರುತ್ತದೆ. 

ಉದಾ- ಯಜ್ಜನಃ - ದ್ವಿತೀಯಾವಿಭಕ್ತಿ ಬಹುವಚನದಲ್ಲಿ ಯಜ್ಜನ್‌+ಶಸ್‌(ಅಸ್‌) 
ಎಂದಿದ್ದಾಗ, “ಅಲ್ಲೋಪೋತನಃ” ಎಂಬ ಸೂತ್ರದಿಂದ, "ಅ' ಕಾರದ ಲೋಪವು 
ಪ್ರಾಪ್ತವಾಯಿತು. ಮತ್ತು ಪ್ರಕೃತಸೂತ್ರದಿಂದ ಲೋಪದ ನಿಷೇಧವೂ ಆಗಿದೆ. ಆದ್ದರಿಂದ 
ಯಜ್ವನ್‌* ಅಸ್‌ಯಜ್ವನಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು 
ಯಜ್ಜನಃ ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಇದೇ ಪ್ರಕ್ರಿಯೆಯಿಂದ 
ಆಯಾ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಪದಸಂಜ್ಠೆ ಬಂದು, "ನ್‌' ಕಾರಕ್ಕೆ 
ಲೋಪವಾಗಬೇಕಾಗಿದ್ದಾಗ, ಅದರ ಲೋಪವು ಅಸಿದ್ಧವಾಗೋಣದ್ದರಿಂದ “ಸುಪಿಚ” 
ಎಂಬ ಸೂತ್ರದಿಂದ ದೀರ್ಫ ಬಂದು, “ಅತೋ ಭಿಸ ಐಸ್‌” ಎಂಬ ಸೂತ್ರದಿಂದ 
"ಐಸ್‌' ಆದೇಶ ಬಂದು, ಅನಂತರ “ಬಹುವಚನೇ ರುಲ್ಯೇತ್‌” ಎಂಬ ಸೂತ್ರದಿಂದ 
ಏತ್ವ ಬಾರದೇ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು, ಆಯಾ ರೂಪಗಳು 
ಸಿದ್ಧವಾಗುತ್ತವೆ. 


'ವ್‌' ಕಾರಾಂತ ಸಂಯೋಗವುಳ್ಳ "ನ್‌' ಕಾರಾ೦ತ ಯಜ್ಞನ್‌ ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಯಜ್ವಾ ಯಜ್ವಾನೌ ಯಜ್ವಾನಃ 
ದ್ವಿತೀಯಾ  ಯಜ್ಞಾನಮ್‌ ಯಜ್ವಾನೌ ಯಜ್ಜನಃ 
ತೃತೀಯಾ ಯಜ್ಜನಾ ಯಜ್ವಭ್ಯಾಮ್‌ ಯಜ್ಜಭಿಃ 
ಚತುರ್ಥೀ ಯಜ್ಜನೇ ಯಜ್ವಭ್ಯಾಮ್‌ ಯಜ್ವಭ್ಯಃ 
ಪಳ್ಳುಮೀ ಯಜ್ಜನಃ ಯಜ್ಜಭ್ಯಾಮ್‌ ಯಜ್ಜಭ್ಯಃ 
ಷಷ್ಟೀ ಯಜ್ಜನಃ ಯಜ್ವನೋಃ ಯಜ್ವನಾಮ್‌ 
ಸಪ್ತಮೀ ಯಜ್ಞನಿ ಯಜ್ಜನೋಃ ಯಜ್ಞಸು 
ಸಂಬೋಧನ ಹೇ ಯಜ್ಜನ್‌! ಹೇ ಯಜ್ಞಾನೌ! ಹೇ ಯಜ್ಞಾನಃ। 
"ಮ್‌" ಕಾರಾಂತ ಸ೦ಯೋಗವುಳ್ಳ "ನ್‌' ಕಾರಾಂತ "ಬ್ರಹ್ಮನ್‌' ಶಬ್ದದ ರೂಪಗಳು 
ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಬ್ರಹ್ಮಾ ಬ್ರಹ್ಮಾಣೌ ಬ್ರಹ್ಮಾಣಃ 


ದ್ವಿತೀಯಾ ಬ್ರಹ್ಮಾಣಮ್‌ ಬ್ರಹ್ಮಾಣೌ ಬ್ರಹ್ಮಣಃ 


300 ಲಘುಸಿದ್ಧಾಂತ ಕೌಮುದೀ 


ತೃತೀಯಾ ಬ್ರಹ್ಮಣಾ ಬ್ರಹ್ಮಭ್ಯಾಮ್‌ ಬ್ರಹ್ಮಭಿಃ 

ಚತುರ್ಥೀ ಬ್ರಹ್ಮಣೇ ಬ್ರಹ್ಮಭ್ಯಾಮ್‌ ಬ್ರಹ್ಮಭ್ಯಃ 

ಪಣ್ಟುಮೀ ಬ್ರಹ್ಮಣಃ ಬ್ರಹ್ಮಭ್ಯಾಮ್‌ ಬ್ರಹ್ಮಭ್ಯಃ 

ಷಷ್ಠೀ ಬ್ರಹ್ಮಣಃ ಬ್ರಹ್ಮಣೋಃ ಬ್ರಹ್ಮಣಾಮ್‌ 

ಸಪ್ತಮೀ ಬ್ರಹ್ಮಣಿ ಬ್ರಹ್ಮಣೋಃ ಬ್ರಹ್ಮಸು 

ಸಂಬೋಧನ ಹೇ ಬ್ರಹ್ಮನ್‌! ಹೇ ಬ್ರಹ್ಮಾಣೌ! ಹೇ ಬ್ರಹ್ಮಾಣ! 
(ನಿಯಮಸೂತ್ರ) 


ಸೂತ್ರ - 265. ಇನ್‌-ಹನ್‌-ಪೂಷಾರ್ಯಮ್ಣಾಂ ಶೌ ( 6.4.12) 
ವೃತ್ತಿಃ-ಎಷಾ೦ ಶೌ ಏವ ಉಪಧಾಯಾಃ ದೀರ್ಫಃ ನ ಅನ್ಯತ್ರ ಇತಿ ನಿಷೇಧೇ 
ಪ್ರಾಪ್ಲೇ- 

ಅ. ವೃ-“ನೋಪಧಾಯಾಃ” ಎಂಬ ಸೂತ್ರದಿಂದ "ಉಪಧಾಯಾಃ' ಎಂಬ 
ಪದವೂ, ಮತ್ತು “ಢ್ರಲೋಪೇ ಪೂರ್ವಸ್ಯ ದೀರ್ಫೋಇಣಃ” ಎಂಬ ಸೂತ್ರದಿಂದ 
"ದೀರ್ಫಃ' ಎಂಬ ಪದವು ಅನುವೃತ್ತವಾಗುತ್ತದೆ. “ಅಜ್ಗಸ್ಯ” ಎಂಬುದು ಅಧಿಕಾರಸೂತ್ರ 

ಅರ್ಥ-"ಇನ್‌' ಎಂಬುದನ್ನು ಅಂತ್ಯದಲ್ಲಿ ಉಳ್ಳ ಶಬ್ದ, "ಹನ್‌' ಎಂಬುದನ್ನು 
ಅಂತದಲ್ಲಿಯುಳ್ಳ ಶಬ್ದ ಹಾಗೆಯೇ "ಪೂಷನ್‌' ಮತ್ತು "ಅರ್ಯಮನ್‌' ಶಬ್ದಗಳ 
ಉಪಧೆಗೆ “ಶಿ” ಪರದಲ್ಲಿದ್ದಾಗ ಮಾತ್ರವೇ ದೀರ್ಫ ಬರುತ್ತದೆ. ಬೇರೆಕಡೆಗೆ ಬರುವದಿಲ್ಲ. 
ಯಾವಾಗ ನಪುಂಸಕಲಿಂಗದಲ್ಲಿ, ಪ್ರಾತಿಪದಿಕದ ಪರದಲ್ಲಿ, "ಜಸ್‌' ಮತ್ತು "ಶಸ್‌' 
ಪ್ರತ್ಯಯಗಳು ಬರುತ್ತವೆಯೋ ಆಗ, ಅವುಗಳಿಗೆ "ಶಿ' ಆದೇಶ ಬರುತ್ತದೆ. ಈ 
ಸಂದರ್ಭದಲ್ಲಿಯೇ ಉಪಧೆಗೆ ದೀರ್ಫ್ಥವನ್ನು ವಿಧಿಸಲಾಗಿದೆ. 

"ಶಿ' ಎಂಬುದು ಸರ್ವನಾಮಸ್ಥಾನವಾಗಿರೋಣದ್ದರಿ೦ದ, “ಸರ್ವನಾಮಸ್ಥಾನೇ 
ಚಾsಸಂಬುದ್ದೌ” ಎಂಬ ಸೂತ್ರದಿಂದಲೇ ಅಲ್ಲಿ ದೀರ್ಪವಾಗುವ ಅವಕಾಶವಿದೆ. 
ಹಾಗಾದರೆ ಮತ್ತೆ ದೀರ್ಪವನ್ನು ವಿಧಿಸಲಿಕ್ಕಾಗಿ ಈ ಸೂತ್ರವು ಪ್ರವೃತ್ತಿಸಲಿಕ್ಕೆ 
ಕಾರಣವೇನೆಂದರೆ, ನಿಯಮ ಮಾಡುವದಕ್ಕಾಗಿ. ಅದು ಯಾಕೆಂದರೆ, “ಇನ್‌', "ಹನ್‌', 
"ಪೂಷನ್‌' ಮತ್ತು "ಅರ್ಯಮನ್‌' ಈ ಶಬ್ದಗಳಲ್ಲಿ "ದೀರ್ಫ' ವಾಗಬೇಕಾದರೆ "ಶಿ' 
ಪರದಲ್ಲಿದ್ದಾಗ ಮಾತ್ರ ಆಗುತ್ತದೆ. ಬೇರೆಕಡೆಯಲ್ಲಿ ಆಗುವದಿಲ್ಲ ಎಂದು ಅರ್ಥ. 
"ಸಿದ್ಧೇ ಸತಿ ಆರಭ್ಯಾಮಾಣೋ ವಿಧಿಃ ನಿಯಮಾಯ ಭವತಿ' ಎಂಬುದು ನ್ಯಾಯ. 

(ಸಂಬುದ್ಧಿ ನ್ನ "ಸು' ಪರದಲ್ಲದ್ದಾಗ ಉಪಧೆಗೆ ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ - 286. ಸೌ ಚ (6.4.13) 

ವೃತ್ತಿಃ-ಇನ್ನಾದೀನಾ೦ ಉಪಧಾಯಾಃ ದೀರ್ಫಃ ಅಸಂಬುದ್ಧೌ ಸೌ। ವೃತ್ರಹಾ। 
ಹೇ ವೃತ್ರಹನ್‌! 

ಅ.ವೃ. -ಇನ್‌-ಹನ್‌-ಪೂಷಾರ್ಯಮ್ಹಾಂ ಶೌ (6.4.12)” ಎಂಬ ಸೂತ್ರದಿಂದ 


ಷಡ್ಗಿಜ್‌ ಪ್ರಕರಣಮ್‌ (ಹ.ಪು.) 301 


"ಇನ್‌-ಹನ್‌-ಪೂಷಾರ್ಯಮ್ಹಾಂ' ಎಂಬ ಪದವೂ, “ನೋಪಧಾಯಾಃ” ಎಂಬ 
ಸೂತ್ರದಿಂದ "ಉಪಧಾಯಾಃ' ಎಂಬ ಪದವೂ, “ಡಢ್ರಲೋಪೇ ಪೂರ್ವಸ್ಯ 
ದೀರ್ಫೋಇಣಃ” ಎ೦ಬ ಸೂತ್ರದಿಂದ "ದೀರ್ಫಃ' ಎಂಬ ಪದವೂ, “ಸರ್ವನಾಮಸ್ಥಾನೇ 
ಚಾ*ಸಂಬುದ್ಧಾ” ಎಂಬ ಸೂತ್ರದಿಂದ "ಅಸಂಬುದ್ಧೌ”' ಎಂಬ ಪದವೂ, 
ಅನುವೃತ್ತವಾಗುತ್ತದೆ. “ಅಜ್ಗಸ್ಯ” ಎಂಬುದು ಅಧಿಕಾರಸೂತ್ರ. 

ಅರ್ಥ- “ಇನ್‌' ಎಂಬುದನ್ನು ಅಂತವಾಗಿಯುಳ್ಳ ಮತ್ತು "ಹನ್‌' ಎಂಬುದನ್ನು 
ಅಂತವಾಗಿಯುಳ್ಳ ಹಾಗೂ "ಪೂಷನ್‌' ಮತ್ತು “ಅರ್ಯಮನ್‌' ಶಬ್ದಗಳ ಅಂಗಗಳ 
ಉಪಧೆಗೆ ಸಂಬುದ್ಧಿಭಿನ್ನವಾದ "ಸು' ಪರದಲ್ಲಿದ್ದಾಗ, ಮಾತ್ರವೇ ದೀರ್ಫ್ಥ ಬರುತ್ತದೆ. 
ಬೇರೆ ವಿಭಕ್ತಿಗಳು ಪರದಲ್ಲಿದ್ದಾಗ ಬರುವದಿಲ್ಲ. 

ಇದಕ್ಕಿಂತ ಮೊದಲು ಪ್ರಕ್ರಿಯೆಯು ಹೀಗಿತ್ತು-“ಸರ್ವನಾಮಸ್ಥಾನೇ ಚಾಂಸಂಬುದ್ಧೌ” 
ಎಂಬ ಸೂತ್ರದಿಂದ, ಸರ್ವನಾಮಸ್ಥಾನ ಅಥವಾ ಸು,ಔ,ಜಸ್‌, ಅಮ್‌, ಔಟ್‌ ಈ 
ಪ್ರತ್ಯಯಗಳು ಪರದಲ್ಲಿದ್ದಾಗ, ಉಪಧೆಗೆ ದೀರ್ಫ್ಥವು ಪ್ರಾಪ್ತವಾಗಿತ್ತು. ಅದನ್ನು 
ನಿಷೇಧಿಸುವದಕ್ಕಾಗಿಯೇ ಸೂತ್ರಕಾರರು “ಇನ್‌-ಹನ್‌-ಪೂಷಾರ್ಯಮ್ದಾಂ ಶೌ 
(6.4.12)” ಎಂಬ ಸೂತ್ರವನ್ನು ಮಾಡಿದ್ದಾರೆ. ಮೇಲೆ ಹೇಳಿದ ನಾಲ್ಕು ಶಬ್ದಗಳಿಗೆ 
“ಶಿ ಪರದಲ್ಲಿದ್ದಾಗ ಮಾತ್ರ ದೀರ್ಫವು ಬರುತ್ತದೆ. ಇನ್ನಂತವಾದ ಶಬ್ದಗಳ ವಿಷಯದಲ್ಲಿ 
“ಸು' ಮೊದಲಾದ ಪ್ರತ್ಯಯಗಳು ಪರದಲ್ಲಿದ್ದಾಗ, ದೀರ್ಫ ಬರುವದು ತಪ್ಪಿದಂತಾಗುತ್ತದೆ. 
ಹೀಗಾದಾಗ, ಔ,ಜಸ್‌, ಅಮ್‌, ಔಟ್‌ ಈ ಪ್ರತ್ಯಯಗಳು ಪರದಲ್ಲಿದ್ದಾಗ, ದೀರ್ಫ 
ನಿಷೇಧವಾಗುವದು ಪಾಣಿನೀಯವರ ಅಭಿಮತವಾಗಿತ್ತು. ಆದರೆ "ಸು' ಪರದಲ್ಲಿದ್ದಾಗ, 
ದೀರ್ಫ ನಿಷೇಧವು ಅವರಿಗೆ ಅಭಿಮತವಾಗಿಲ್ಲ. ಅದುದರಿಂದ "ಸು' ಪರದಲ್ಲಿದ್ದಾಗ, 
ದೀರ್ಪ ಬರುವದಕ್ಕಾಗಿ ಅವರು ಈ ಸೂತ್ರವನ್ನು ರಚಿಸಿರುವರು. ಇದರಿಂದ 
ತಿಳಿಯುವದೇನೆಂದರೆ, “ಇನ್‌' ಶಬ್ದದ ವಿಷಯದಲ್ಲಿ ಉಪಧೆಗೆ ದೀರ್ಫ ನಿಷೇಧವಿದೆ. 
ಆದರೂ "ಸು' ಪರದಲ್ಲಿದ್ದಾಗ, ದೀರ್ಫ್ಥವು ಬಂದೇ ಬರುತ್ತದೆ. 

ಉದಾ- ವೃತ್ರಹಾ- ವೃತ್ತಂ ಹತವಾನ್‌ ಇತಿ ವೃತ್ರಹಾ(ಇಂದ್ರನು) - ಪ್ರಥಮಾ 
ವಿಭಕ್ತಿ ಏಕವಚನದಲ್ಲಿ ವೃತ್ರಹನ್‌--ಸು(ಸ್‌) ಎಂದಿದ್ದಾಗ, “ಉಪಧಾಸಂಜ್ಠೆ ಬಂದು, 

"ನ್‌' ಕಾರಾಂತ ವೃತ್ರಹನ್‌ ಶಬ್ದದ ಉಪಧೆಗೆ ದೀರ್ಫ ಪ್ರಾಪ್ತವಾಗಿತ್ತು, ಆದರೆ 
“ಇನ್‌-ಹನ್‌-ಪೂಷಾರ್ಯಮ್ಹಾಂ ಶೌ (6.4.12)” ಎಂಬ ಸೂತ್ರದ ನಿಯಮದಿಂದ 
ದೀರ್ಫಕ್ಕೆ ನಿಷೇಧ ಪ್ರಾಪ್ತವಾಯಿತು. ಇದನ್ನೂ ಬಾಧಿಸಿ “ಸೌ ಚ (6.4.13)” ಎಂಬ 
ಸೂತ್ರದಿಂದ ದೀರ್ಫವು ಬಂದು ವೃತ್ರಹಾನ್‌*ಸ್‌ ಎಂದಾಗುತ್ತದೆ. ಈಗ "ಸ್‌' ನ 
ಲೋಪವು “ಹಲ್ವಾ ಭ್ಯೋ ದೀರ್ಫಾತ್‌ ಸುತಿಸ್ಯಪ್ರಕ್ತಂ ಹಲ್‌” ಎಂಬ ಸೂತ್ರದಿಂದ 
ಆಗುತ್ತದೆ. "ನ್‌' ಕಾರದ ಲೋಪವು “ನಲೋಪಃ ಪ್ರಾತಿಪದಿಕಾಂತಸ್ಯ” ಎಂಬ ಸೂತ್ರದಿಂದ 
ಆಗುತ್ತದೆ. ಆಗ ವೃತ್ರಹಾ ಎಂಬ ರೂಪವು ಸಿದ್ಧಿಸುತ್ತದೆ. 

ಉದಾ- ಹೇ ವೃತ್ತಹನ್‌! - ಈ ರೂಪವು ಹೇ ರಾಜನ್‌ ಎಂಬಂತೆ ಸಿದ್ಧವಾಗುತ್ತದೆ. 


302 ಲಘುಸಿದ್ಧಾಂತ ಕೌಮುದೀ 


(ಣತ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ - 267. ಏಕಾಖುತ್ತರಪದೇ ಣಃ ( 8.4.12) 

ವೃತ್ತಿಃ-ಎಏಕಾಚ್‌ ಉತ್ತರಪದಂ ಯಸ್ಯ ತಸ್ಮಿನ್‌ ಸಮಾಸೇ ಪೂರ್ವಪದಸ್ಥ ನಿಮಿತ್ತಾತ್‌ 
ಪರಸ್ಯ ಪ್ರಾತಿಪದಿಕಾಂತಿ-ನುಮ್‌ ವಿಭಕ್ತಿಸ್ಥಸ್ಯ ನಸ್ಯ ಣಃ ವೃತ್ರಹಣೌ। 

ಅ.ವೃ.-“ಪೂರ್ವಪದಾತ್‌ ಸಂಜ್ಞಾಯಾಮಗಃ” ಎಂಬ ಸೂತ್ರದಲ್ಲಿ "ಪೂರ್ವಪದಾತ' 
ಎಂಬುದರ ವಿಭಕ್ತಿ ವಿಪರಿಣಾಮ ಮಾಡಿ ಪೂರ್ವಪದಾಭ್ಯಾಮ್‌ ಎಂಬ ಪದವನ್ನು 
ಹಾಗೂ “ರಷಾಭ್ಯಾಂ ನೋ ಣಃ ಸಮಾನಪದೇ” ಮತ್ತು ಪ್ರಾತಿಪದಿಕಾಂತ “ನುಮ್‌ 
ವಿಭಕ್ತಿಷುಚ” ಎ೦ಬ ಸೂತ್ರಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಯಾವದಕ್ಕೆ ಒಂದೇ ಅಚ್‌ ಉಳ್ಳ ಉತ್ತರಪದ ಇದೆಯೋ ಅಂಥ 
ಸಮಾಸದಲ್ಲಿ ಪೂರ್ವಪದದಲ್ಲಿರುವ ನಿಮಿತ್ತವಾದ “ಯ” ಕಾರ, ರೇಫ ಮತ್ತು "ಷ್‌ 
ಕಾರಗಳ ಪರದಲ್ಲಿ ಪ್ರಾತಿಪದಿಕಾಂತ, ನುಮ್‌(ನ್‌) ಹಾಗೂ ವಿಭಕ್ತಿಯಲ್ಲಿರುವ "ನ್‌' 
ಕಾರಕ್ಕೆ "ಣ್‌' ಕಾರವು ಬರುತ್ತದೆ. 

ಗಮನಿಸಬೇಕಾದ ಅಂಶ - "ನ್‌' ಕ್ಕೆ “ಇತ್ವ' ಬರಬೇಕಾದರೆ ಪೂರ್ವದಲ್ಲಿ "ಯ' 
ಕಾರ, ರೇಫ, ಮತ್ತು "ಷ್‌' ಕಾರಗಳು ಇದ್ದೇ ಇರುತ್ತವೆ. ಅವುಗಳ ಪರದಲ್ಲಿ "ನ್‌' 
ಕಾರಕ್ಕೆ ಣತ್ಸವು ಬರುತ್ತದೆ. ಆದರೆ ಆ "ನ್‌' ಕಾರವು ಪ್ರಾತಿಪದಿಕಾಂತವಾಗಿಯೂ 
ಇರಬಹುದು, ಅಥವಾ "ನುಮ್‌' ಗೆ ಸಂಬಂಧಿಸಿದ್ದಾಗಿಯೂ ಇರಬಹುದು, ಅಥವಾ 
ವಿಭಕ್ತಿಗೆ ಸಂಬ೦ಧಿಸಿದ್ದಾಗಿಯೂ ಇರಬಹುದು. ಇನ್ನೊಂದು ಅಂಶವೆಂದರೆ, 
ನಿಮಿತ್ತದಿಂದ ಕೂಡಿದ ಪದದ ಜೊತೆಗೆ ಸಮಾಸವಾಗಿಯೂ ಇರಬೇಕು ಹೀಗಿದ್ದಾಗ 
ಮಾತ್ರ "ಣ್‌'ತ್ವವು ಬರುತ್ತದೆ, ಇಲ್ಲದಿದ್ದರೆ ಇಲ್ಲ. 

ಉದಾ- ವೃತ್ರಹಣೌ -(ಇಬ್ಬರು ಇಂದ್ರರು) - ಪ್ರಥಮಾ ಮತ್ತು ದ್ವಿತೀಯಾ 
ದ್ವಿವಚನಗಳಲ್ಲಿ ವೃತ್ರ*ಹನ್‌ ಎಂದಿದ್ದಾಗ, ಸಮಾಸವಾಗುತ್ತದೆ. ಆಲ್ಲಿ ಪೂರ್ವಪದದಲ್ಲಿ 
'ತ್ರ' ಎಂಬಲ್ಲಿ ರೇಫವಿದೆ. ಮತ್ತು ಉತ್ತರಪದದಲ್ಲಿ ಒಂದೇ ಅಚ್‌ ಉಳ್ಳ "ಹನ್‌" 
ಎಂಬ ಶಬ್ದವು ಇದೆ. "ಹನ್‌' ಶಬ್ದದಲ್ಲಿರುವ “ನ್‌' ಕಾರವು ಪ್ರಾತಿಪದಿಕಾ೦ತವಾಗಿದೆ. 
ಆದ್ದರಿಂದ "ನ್‌' ಕಾರಾಕ್ಕೆ ಣತ್ವವು ಬಂದು ವೃತ್ರಹಣ್‌-ಔ ಎಂದಿರುತ್ತದೆ. ವರ್ಣ 
ಜೋಡಣೆಯಿಂದ ವೃತ್ರಹಣೌ ಎಂಬ ರೂಪವು ಸಿದ್ಧಿಸುತ್ತದೆ. 


(ಕುತ್ಸವನ್ನು ವಿಧಿಸುವ ಸೂತ್ರ) 
ಸೂತ್ರ- ೭66. ಹೋ ಹನ್ತೇಜಾಕ್‌ರ್ಣಿನ್ನೇಷು (7.3.54) 
ವೃತ್ತಿಃ-ಇೆತಿ ಣಿತಿ ಪ್ರತ್ಯಯೇ ನಕಾರೇ ಚ ಪರೇ ಹಂತೇಃ ಹಕಾರಸ್ಯ ಕುತ್ಚಮ್‌। 
ವೃತ್ರಫ್ನಕಿ ಇತ್ಯಾದಿ। ಏವಂ ಶಾಜೆನ್‌, ಯಶಸ್ವಿನ್‌, ಅರ್ಯಮನ್‌, ಪೂಷನ್‌। 
ಅ. ವೃ. -“ಚಜೋಃ ಕು ಫಿಣ್ಯತೋಃ” ಎಂಬ ಸೂತ್ರದಿಂದ "ಕು? ಎಂಬ 
ಶಬ್ದವು ಅನುವೃತ್ತವಾಗುತ್ತದೆ. “ಅಂಗಸ್ಯ” ಎಂಬುದು ಅಧಿಕಾರ ಸೂತ್ರ. 
ಅರ್ಥ- ಇತ್‌ ಣಿತ್‌ ಪ್ರತ್ಯಯಗಳು ಹಾಗೂ "ನ್‌' ಕಾರಕ್ಕೆ ಪರದಲ್ಲಿರುವ "ಹನ್‌' 


ಹಡ್ಗಿಚ್ಗ್‌ ಪ್ರಕರಣಮ್‌ (ಹ.ಪು.) 303 


ಧಾತುವಿನ "ಹ್‌' ಕಾರದ ಸ್ಥಾನದಲ್ಲಿ "ಕ್‌' ವರ್ಗವು ಆದೇಶವಾಗಿ ಬರುತ್ತದೆ. 

ಉದಾ- ವೃತ್ರಫ್ನಃ(3) - ದ್ವಿತೀಯಾ ಬಹುವಚನ ಹಾಗೂ ಪಂಚಮೀ, ಷಷ್ಠೀ 
ಬಹುವಚನಗಳಲ್ಲಿ ಕ್ರಮವಾಗಿ ವೃತ್ರಹನ್‌--ಶಸ್‌(ಅಸ್‌), ವೃತ್ರಹನ್‌.-ಜಸಿ(ಅಸ್‌) ಹಾಗೂ 
ವೃತ್ರಹನ್‌-ಜಸ್‌(ಅಸ್‌) ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 'ನ್‌' ಕಾರಕ್ಕೆ ಣತ್ವವು 
ಪ್ರಾಪ್ತವಾಗುತ್ತದೆ ಆದರೆ, ಣತ್ವ ವಿಧಾಯಕ ಸೂತ್ರವು ತ್ರಿಪಾದಿಯಲ್ಲಿ ಇದೆ. ಆದುದರಿಂದ 
“ಪೂರ್ವತ್ರಾಸಿದ್ಧಮ್‌” ಎಂಬ ನಿಯಮದಿಂದ, “ಅಲ್ಲೋಪೋಇನಃ” ಎಂಬ ಸೂತ್ರದ 
ದೃಷ್ಟಿಯಲ್ಲಿ ಣತ್ವ ವಿಧಾನವು ಅಸಿದ್ಧವಾಗುತ್ತದೆ. ಹೀಗಾಗಿ ಮೊದಲನೆಯ “ಅ' ಕಾರ 
ಲೋಪವಾದಮೇಲೆ ವೃತ್ರಹ್‌ನ್‌--ಅಸ್‌ ಎಂದಿರುತ್ತದೆ. ಆಗಲೂ ಣತ್ವವು ಬರುವದಿಲ್ಲ. 
ಯಾಕೆಂದರೆ ಈ ಸಮಯದಲ್ಲಿ ಉತ್ತರಪದದಲ್ಲಿ ಇರುವ "ಹನ್‌' ಮಾತ್ರ ಉಳಿದಿರುತ್ತದೆ. 
ಆದರೆ ಅದು ಏಕಾಚ್‌ ಆಗಿಲ್ಲ. ಈಗ "ನ್‌' ಕಾರವು ಪರದಲ್ಲಿದೆ ಎಂದು ಭಾವಿಸಿ 
ಪ್ರಕೃತ ಸೂತ್ರದಿಂದ “ಹ್‌' ಕಾರದ ಸ್ಥಾನದಲ್ಲಿ ಸ್ಥಾನ-ಪ್ರಯತ್ನ-ಸಾಮೃದಿಂದ "ಕ್‌ 
ವರ್ಗದ "ಫ್‌' ಆದೇಶವಾಗಿ ಬಂದು, ವೃತ್ರಫ್‌ನ್‌--ಅಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ 
ರುತ್ವ-ವಿಸರ್ಗಗಳು ಬಂದು ವೃತಘ್ನಃ(3) ಎಂಬ ರೂಪವು ಸಿದ್ಧವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪ್ರಕ್ರಿಯೆಯು ಇದೇ ರೀತಿಯಲ್ಲಿರುತ್ತದೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿರುವ "ನ್‌' ಕಾರಕ್ಕೆ “ನ ಲೋಪಃ ಪ್ರಾತಿಪದಿಕಾನ್ನಸ್ಯ” 
ಎಂಬ ಸೂತ್ರದಿಂದ ಲೋಪವು ಬರುತ್ತದೆ. 

ಹನ್ನನ್ತ “ವೃತ್ರಹನ್‌' ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ವೃತ್ರಹಾ ವೃತ್ರಹಣೌ ವೃತ್ರಹಣಃ 
ದ್ವಿತೀಯಾ ವೃತ್ರಹಣಮ್‌ ವೃತ್ರಹಣೌ ವೃತ್ರಪ್ನಃ 
ತೃತೀಯಾ ವೃತ್ರಘ್ನಾ ವೃತ್ರಹಭ್ಯಾಮ್‌ ವೃತ್ರಹಭಿಃ 
ಚತುರ್ಥೀ ವೃತ್ರಫ್ನೇ ವೃತ್ರಹಭ್ಯಾಮ್‌ ವೃತ್ರಹಭ್ಯಃ 
ಪಳ್ಳುಮೀ ವೃತ್ರಪ್ನಃ ವೃತ್ರಹಭ್ಯಾಮ್‌ ವೃತ್ರಹಭ್ಯಃ 
ಷಷ್ನೀ ವೃತ್ರಪ್ನಃ ವೃತ್ರಘ್ನೋ $ ವೃತ್ರಘ್ನಾಮ್‌ 
ಸಪ್ತಮೀ ವೃತ್ತಹಣಿ/ವೃತ್ತನ್ನಿ ವೃತ್ರಘ್ನೋಃ ವೃತ್ರಹಸು 
ಸಂಬೋಧನ ಹೇ ವೃತ್ರಹನ್‌! ಹೇ ವೃತ್ರಹಣೌ। ಹೇ ವೃತ್ರಹಣಃ। 


(ತೃ ಎಂಬ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - ೭8೨. ಮಘವಾ ಬಹುಲಮ್‌ ( 6.4.126) 
ವೃತ್ತಿಃ॥ಮಘವನ್‌ ಶಬ್ದಸ್ಯ ವಾ ತೃ ಇತಿ ಅಂತಾದೇಶಃ। ಯತ ಇತ್‌! 
ಅ. ವೃ. -“ಅರ್ವಣಸ್ತಸಾವನಇಃ” ಎಂಬ ಸೂತ್ರದಿಂದ "ತೃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 


304 ಲಘುಸಿದ್ಧಾಂತ ಕೌಮುದೀ 


ಅರ್ಥ- ಮಘವನ್‌ ಶಬ್ಧಕ್ಕೆ ವಿಕಲ್ಲದಿಂದ "ತೃ' ಎಂಬುದು ಅಂತಾದೇಶವಾಗಿ 
ಬರುತ್ತದೆ. ತ್ರ ಎಂಬಲ್ಲಿ ತ್‌.ಯ ಎಂಬ ಎರಡು ಅಕ್ಷರಗಳಿವೆ. ಆದುದರಿಂದ ಇದು 
ಅನೇಕಾಲ್‌ ಆಗುತ್ತದೆ. “ಅನೇಕಾಲ್‌ ಶಿತ್‌ ಸರ್ವಸ್ಯ” ಎಂಬ ಸೂತ್ರದಿಂದ “ತ್ಕ' 
ಎಂಬುದು ಸರ್ವಾದೇಶವಾಗಿ ಬರಬೇಕಾಗಿತ್ತು ಆದರೆ, "ತೃ' ಎಂಬುದನ್ನು ಇಲ್ಲಿ 
ಅನೇಕಾಲ್‌ ಆಗಿ ಭಾವಿಸಲಾಗಿಲ್ಲ. ಅದಕ್ಕೆ “ನಾನುಬಂಧಕೃತಮ್‌ ಅನೇಕಾಲ್ತ್ವಮ್‌' 
ಎ೦ಬ ಪರಿಭಾಷೆಯು ಪ್ರಮಾಣವಾಗಿದೆ. ಅಂದರೆ ಅನುಬಂಧವನ್ನು ತೆಗೆದುಕೊಂಡು 
ಅನೇಕಾಲ್‌ತ್ವವನ್ನು ಮಾಡುವದಿಲ್ಲ. “ತ' ನಲ್ಲಿ "ಯ' ಕಾರವು “ಉಪದೇಶೇಇಜನುನಾಸಿಕ 
ಇತ್‌” ಎಂಬುದರಿಂದ "ಇತ್‌ ಸಂಜ್ಞೆಯನ್ನು ಹೊಂದುತ್ತದೆ. ಆದ್ದರಿಂದ “ತ್‌' ಎಂಬ 
ಒಂದೇ ಅಕ್ಷರ ಉಳಿಯುತ್ತದೆ. ಆದುದರಿಂದ ಇದು ಸರ್ವಾದೇಶವಾಗಿ ಬಾರದೇ 
“ಅಲೋ. ನ್ರ್ಯಸ್ಯ” ಎಂಬ ಸೂತ್ರದಿಂದ "ಮಘವನ್‌' ಶಬ್ದದ ಅಂತ್ಯ ವರ್ಣವಾದ 
"ನ್‌' ಕಾರದ ಸ್ಥಾನದಲ್ಲಿ ತೃ(ತ್‌) ಆದೇಶವು ಬರುತ್ತದೆ. 

ಕೃಚತ್ವವೃತ್ತಿ ಕೃಚಿದಪ್ರವೃತ್ತಿಃ ಕ್ಷಚಿದ್ದಿಭಾಷಾ ಕ್ಷಚಿದನ್ಯದೇವಃ। 

ವಿಧೇರ್ವಿಧಾನಮ್‌ ಬಹುದಾ ಸಮೀಕ್ಷ ಕೆ 

ಚತುರ್ವಿಧಮ್‌ ಬಾಹುಲಕಂ ವದಸ್ತಿ। 


(ನುಮಾಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ -29೦.  ಉಗಿದಜಾಂ ಸರ್ವನಾಮಸ್ಥಾನೇ*ಧಾತೋಃ (7.170) 

ವೃತ್ತಿಃ -ಅಧಾತೋಃ ಉಗಿತಃ ನಲೋಪಿನಃ ಅಳ್ಜುತೇಶ್ವ ನುಮ್‌ ಸ್ಯಾತ್‌ 
ಸರ್ವನಾಮಸ್ಥಾನೇ ಪರೇ। ಮಘವಾನ್‌। ಮಘವಂತೌ।: ಮುಘವಂ೦ಂತಃ। ಹೇ 
ಮಫಘವನ್‌॥ ಮಘವದ್ಭಾ ಮ್‌! ತೃತ್ವಾಭಾವೇ-ಮಘವಾ। ಸುಟೀ ರಾಜವತ್‌!। 

ಪ. ಛೇ.-ಉಗಿದಚಾಂ, ಸರ್ವನಾಮಸ್ಸ್ಥಾನೇ, ಅಧಾತೋಃ 

ಅ. ವೃ-“ಇದಿತೋನುಮ್‌ ಧಾತೋಃ” ಎಂಬ ಸೂತ್ರದಿಂದ "ನು' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ, ಧಾತುಭಿನ್ನವಾದ "ಉಗಿತ್‌'ಗೆ 
ಹಾಗೂ "ನ್‌' ಕಾರ ಲೋಪವಾಗುವಂಥ "“ಅಳ್ಜು' ಧಾತುವಿಗೆ "ನುಮ್‌' ಆಗಮವು 
ಬರುತ್ತದೆ. ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ, "ನುಮ್‌' ಆಗಮವು ಬರುತ್ತದೆ; 
ಆದರೆ ಯಾವದರ ನ೦ತರ ಆಗಮವು ಬರುತ್ತದೋ ಅದು ಧಾತು ಆಗಿರಬಾರದು. 
ಮತ್ತು "ಉಕ್‌' (ಉ,ಖ,ಲೃ) ಪ್ರತ್ಕಾಹಾರವನ್ನು “ಇತ್‌' ಸಂಜ್ಞೆಯುಳ್ಳದ್ದಾಗಿಯೂ 
ಅಥವಾ “ನ್‌' ಕಾರ ಲೋಪವುಳ್ಳಂಥಾದ್ದಾಗಿರುವಂಥ "ಅರ್ಥ್‌" ದಾತುವಾಗಿರಬೇಕು 
ಎಂಬುದು ಇದರ ಅಭಿಪ್ರಾಯ. 

ಉದಾ- ಮಘವಾನ್‌-(ಇಂದ್ರನು) - ಪ್ರಥಮಾ ಏಕವಚನದಲ್ಲಿ ಮಘವನ್‌4ಸು 
(ಸ್‌) ಎಂದಿದ್ದಾಗ, “ಮಘವಾ ಬಹುಲಮ್‌” ಎಂಬ ಸೂತ್ರದಿಂದ "ನ್‌' ಕಾರದ 
ಸ್ಥಾನದಲ್ಲಿ "ತೃ(ತ್‌)' ಆದೇಶವು ಬಂದು ಮಘವತ್‌--ಸ್‌ ಎಂದಿರುತ್ತದೆ. ಪ್ರಕೃತ 


ಷಡ್ಗಿಲ್ಲ್‌ ಪ್ರಕರಣಮ್‌ (ಹ.ಪು.) 305 


ಸೂತ್ರದಿಂದ "ನುಮ್‌(ನ್‌) ಆಗಮ ಬರುತ್ತದೆ. ಅದು "ಮಿತ್‌' ಆಗಿ ಇರೋಣದ್ದರಿಂದ 
“ಮಿದಜೋಇನ್ತ್ಯಾತ್‌ ಪರಃ” ಎಂಬ ಸೂತ್ರದಿಂದ "ವ್‌' ಕಾರದ ನಂತರ ಇರುವ 
"ಅ' ಕಾರದ ನಂತರ ಬಂದು ಮಘವನ್‌ತ್‌4ಸ್‌ ಎಂದಾಗುತ್ತದೆ. “ಹಲ್ಜಾಭ್ಯೋ 
ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ "ಸ್‌' ಗೆ ಲೋಪ ಬರುತ್ತದೆ. 
“ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ ಕೊನೆಯ “ತ್‌' ಗೆ ಲೋಪ 
ಬಂದು ಮಘವನ್‌ ಎಂದಾಗುತ್ತದೆ. ನಂತರ ಪ್ರಕೃತ ಸೂತ್ರದಿಂದ "ವ್‌' ಕಾರದ 
ನಂತರ ಇರುವ "ಅ' ಕಾರಕ್ಕೆ ದೀರ್ಫ ಬಂದು "ಮಘವಾನ್‌' ಎಂದಾಗುತ್ತದೆ. 


ಇಲ್ಲಿ ತ್ರಿಪಾದಿಯಲ್ಲಿ ಪರದಲ್ಲಿರುವ “ಸಂಯೋಗಾನ್ವಸ್ಯ ಲೋಪಃ” ಎಂಬ ಸೂತ್ರದಿಂದ 
ಆಗಿರುವ "ತ್‌' ಕಾರ ಲೋಪವು ತ್ರಿಪಾದಿಯ ಪೂರ್ವದಲ್ಲಿರುವ “ನಲೋಪಃ 
ಪ್ರಾತಿಪದಿಕಾಂತಸ್ಯ” ಎಂಬ ಸೂತ್ರದ ದೃಷ್ಟಿಯಲ್ಲಿ ಅಸಿದ್ದವಾಗೋಣದ್ದರಿಂದ, "ನ್‌' 
ಕಾರಕ್ಕೆ ಲೋಪವು ಬರುವದಿಲ್ಲ. ಯಾಕೆಂದರೆ "ನ್‌' ಕಾರದ ಲೋಪವಾಗಬೇಕಾದರೆ 
“ನ್‌' ಕಾರವು ಅಂತ್ಯದಲ್ಲಿ ಇರಬೇಕಾಗಿತ್ತು. ಆದರೆ "ತ್‌' ಕಾರದ ಲೋಪವು 
ಅಸಿದ್ಧವಾಗಿರೋಣದ್ದರಿಂದ "ನ್‌' ಕಾರವು ಅಂತ್ಯವರ್ಣವಾಗುವದಿಲ್ಲ. 

ಉದಾ- ಮಫವನ್ಫೌ - ಪ್ರಥಮಾ ಮತ್ತು ದ್ವಿತೀಯಾ ದ್ವಿವಚನಗಳಲ್ಲಿ ಮಘವನ್‌-.ಔ, 
ಮತ್ತು ಮಘವನ್‌4ಔಟ್‌(ಔ) ಎಂದಿದ್ದಾಗ, "ತೃ(ತ್‌)' ಅಂತಾದೇಶವಾಗಿ ಬಂದು, 
ಮಘವನ್‌4ತ್‌4+ಔ ಎಂದಿದ್ದಾಗ, ನುಮಾಗಮ ಬಂದಮೇಲೆ ಮಘವನೌ ಎಂದು 
ರೂಪವು ಸಿದ್ಧವಾಗುತ್ತದೆ. } 

ನಾಂತ ಉಪಧೆ ಇಲ್ಲದ್ದರಿಂದ ದೀರ್ಫವು ಬರಲಿಲ್ಲ. ಹೀಗೆಯೇ ದ್ವಿತೀಯಾ 
ವಿಭಕ್ತಿ ದ್ವಿವಚನದಲ್ಲಿ ಮಘವಂತೌ ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ಮಘವಂತಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ಸರ್ವನಾಮವಲ್ಲದ "ಶಸ್‌(ಅಸ್‌)' ಮೊದಲಾದ ಪ್ರತ್ಯಯಗಳು ಬಂದಾಗ, 
ನುಮಾಗಮವು ಬರುವದಿಲ್ಲ. ಅದುದರಿಂದ ಮಘವತಃ, ಮಘವತಾ ಎಂದು 
ರೂಪಗಳಾಗುತ್ತವೆ. ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, “ರುಲಾ೦ ಜಶೋಪನ್ಹೇ” 
ಎಂಬ ಸೂತ್ರದಿಂದ "ತ್‌' ಕಾರಕ್ಕೆ "ಜಶ್ಚ್ವ' ಬಂದು "ದ್‌' ಕಾರವಾಗುತ್ತದೆ. ಹೀಗೆ 
ಮಘವದ್ಭಾ ಕ್ರಮ್‌, ಮಘವದ್ಧಿಃ ಇತ್ಯಾದಿ ರೂಪಗಳಾಗುತ್ತವೆ. 

ಇಲ್ಲಿ ಗಮನಿಸಬೆಕಾದ ವಿಷಯ- “ತ್ಯ(ತ್‌)' ಆದೇಶವು ಬಹುಲ ಅಥವಾ ವಿಕಲ್ಪ 
ಎ೦ಬ ಅರ್ಥದಲ್ಲಿ ಇರುತ್ತದೆ. ಆದೇಶವಿಲ್ಲದ ಪಕ್ಷದಲ್ಲಿ, "ಸುಟ್‌'(ಸು,ಔ,ಜಸ್‌,ಅಮ್‌, 
ಔಟ್‌) ಗಳಿದ್ದಾಗ, ರಾಜನ್‌ ಶಬ್ದದಂತೆ ಮಘವಾ, ಮಫಘವಾನೌ, ಮಘವಾನಃ, 
ಮಘವಾನಮ್‌, ಮಘಫವಾನೌ, ಎಂಬ ರೂಪಗಳನ್ನು ಪಡೆಯುತ್ತದೆ. “ಶಸ್‌(ಅಸ್‌)' 
ಬಂದಾಗ “ಭ' ಸಂಜ್ಞೆ (ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ) ಸಂಪ್ರಸಾರಣ ಬರುತ್ತದೆ. 
ಮತ್ತು ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ತ್‌' ಕಾರಕ್ಕೆ "ಜಶ್ತ್ವ' ವು ಬರುತ್ತದೆ. 


306 ಲಘುಸಿದ್ಧಾಂತ ಕೌಮುದೀ 


(ಸಂಪ್ರಸಾರಣವನ್ನು ವಿಧಿಸುವ ಸೂತ್ರ) 
ಸೂತ್ರ - 291. _ ಶ್ಚ್ಪ-ಯುವ- -ಮಘೋನಾಮತದ್ಧಿತೇ ( 6.4.1933) 
ವೃತ್ತಿಃ-ಅನ್ನನ್ನಾನಾ೦ ಭಾನಾ೦ ಏಷಾಂ ಅತದ್ದಿತೇ ಸಂಪ್ರಸಾರಣಮ್‌। ಮಘೋನಃ। 
ಮಘೋನಾ। ಮಘವಭ್ಯಾಮ್‌ ಮ್‌। ಏವಂ ಶ್ಚನ್‌, ಯುವನ್‌। 

ಪ. ಛೇ. - ಶ್ವ-ಯುವ- ಮಘೋನಾಮ್‌, ಅತದ್ಧಿತೇ। 

ಅ. ವೃ - “ಅಲ್ಲೋಫೋಇನಃ” ಎಂಬ ಸೂತ್ರದಿಂದ ವಿಭಕ್ತಿ ವಿಪರಿಣಾಮ 
ಮಾಡಿ "ಅನಾಮ್‌' ಎಂಬ ಶಬ್ದವನ್ನು ಅನುವೃತ್ತಿ ಮಾಡಲಾಗಿದೆ. “ವಸೋಃ 
ಸಂಪ್ರಸಾರಣಮ್‌” ಎಂಬುದರಿಂದ " ಸಂಪ್ರಸಾರಣಮ್‌' ಶಬ್ದವು ಅನುವೃತ್ತವಾಗಿದೆ. 
“ಭಸ್ಯ'ವು ಅಧಿಕಾರ ಸೂತ್ರ. ಇದು ಬಹುವಚನದಲ್ಲಿ ವಿಪರಿಣಾಮಗೊಳಿಸಲಾಗಿದೆ. 

ಅರ್ಥ-"ಅನ್‌'ಶಬ್ದವನ್ನು ಅಂತದಲ್ಲಿಯುಳ್ಳ "ಭ' ಸ ಸಂಜ್ಮಕಗಳಾದ ಶ್ಚನ್‌,ಯುವನ್‌, 
ಮತ್ತು ಮಘವನ್‌ ಶಬ್ದಗಳ ಪರದಲ್ಲಿ ತದ್ದಿತಭಿನ್ನ ಪ್ರತ್ಯಯಗಳಿದ್ದಾಗ, ಸಂಪ್ರಸಾರಣವು 
ಬರುತ್ತದೆ. ಸಂಪ್ರಸಾರಣವೆಂದರೆ ಯ.ವ್‌,ರ್‌,ಲ್‌ ಇವುಗಳ ಸ್ಥಾನದಲ್ಲಿ ಕ್ರಮವಾಗಿ 
ಇ,ಉ,ಯ,ಲ್ಕ ವರ್ಣಗಳು ಆದೇಶವಾಗಿ ಬರುತ್ತವೆ. 

ಉದಾ- ಮಘೋನಃ-ಮಘವನ್‌ ಶಬ್ದದಮೇಲೆ ತೃತ್ವ-ಅಭಾವ ಪಕ್ಷದಲ್ಲಿ, 
ಅಸರ್ವನಾಮ ಸ್ಥಾನವಾದ “ಶಸ್‌(ಅಸ್‌)' ಪರದಲ್ಲಿದ್ದಾಗ, “ಭ' ಸಂಜ್ಞೆಯು ಬರುತ್ತದೆ. 
ಪ್ರಕೃತ ಸೂತ್ರದಿಂದ "ವ್‌' ಕಾರದ ಸ್ಥಾನದಲ್ಲಿ ಸಂಪ್ರಸಾರಣ “"ಉ' ಕಾರ ಬಂದು, 
ಮಫಘವು--ಅನ್‌*-ಅಸ್‌ ಎಂದಿರುತ್ತದೆ. ಉ+ಅ ವರ್ಣಗಳಿಗೆ “ಸಂಪ್ರಸಾರಣಾಚ್ಚ” ಎಂಬ 
ಸೂತ್ರದಿಂದ ಪೂರ್ವರೂಪವಾಗಿ "ಉ' ಕಾರ ಬರುತ್ತದೆ. ಮಘ.ಉ ಎಂಬಲ್ಲಿ ಗುಣ 
ಬಂದು, ಮಘೋ-ನ್‌.- ಅಸ್‌ಮಘೋನಸ್‌ ಎಂದಾಗುತ್ತದೆ. ನಂತರ "ಸ್‌'ಕಾರಕ್ಕೆ 
ರುತ್ವ-ವಿಸರ್ಗಗಳು ಬಂದು ಮಘೋನಃ ಎಂದು ರೂಪವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪ್ರಕ್ರಿಯೆಯು ಹೀಗೆಯೇ ಇರುತ್ತದೆ. 

ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, “ನ ಲೋಪ $ ಪ್ರಾತಿಪದಿಕಾನ್ತಸ್ಯ” ಎಂಬ 
ಸೂತ್ರದಿಂದ ನ್‌ ಕಾರಕ್ಕೆ ಲೋಪ ಬಂದು ಮಘವ--ಭ್ಯಾಮ್‌-ಮಘವಭ್ಯಾಮ್‌ 
ಎಂದು ತೃತೀಯಾ, ಚತುರ್ಥೀ ಮತ್ತು ಪಳಣ್ಗುಮೀ ವಿಭಕ್ತಿಗಳ ದ್ವಿವಚನ ರೂಪಗಳು, 
ಮತ್ತು ಇದೇ ವಿಭಕ್ತಿಗಳ ಬಹುವಚನ ರೂಪಗಳಾದ ಮಘವಭಿಃ, ಮಘವಭ್ಯಃ 
ಮಘವಭ್ಯಃ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

ಇನ್ನು ತೃತ್ವ ಪಕ್ಷದಲ್ಲಿ "ತ್‌' ಇರೋಣದ್ದರಿಂದ ಮಫವದ್ಬಾ ಮ್‌, ಮಫವದ್ಳಿಃ 
ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

“ನ್‌' ಕಾರಾನ್ತ ಮಘವನ್‌ ಶಬ್ಧಕ್ಕೆ ತೃತ್ವ(ತ್‌) ಪಕ್ಷದಲ್ಲಿ ರೂಪಗಳು 
ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಮಫಘವಾ ಮಘವನ್ನೌ ಮಘವನ್ನಃ 
ದ್ವಿತೀಯಾ  ಮಘವನ್ನಮ್‌ ಮಘವನೌ ಮಘವತಃ 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 307 


ತೃತೀಯಾ ಮಘವತಾ ಮಫಘವದ್ಭಾ ಕಮ್‌ ಮಫವದ್ಳಿಃ 
ಚತುರ್ಥೀ  ಮಘವತೇ ಮಘವದ್ಭಾ ಕ್‌ ಮಘವದ್ಧ 8 
ಪಳ್ಳುಮೀ ಮಘವತಃ ಮಘವದ್ಭಾ ಮ್‌ ಮಘವದ್ಭ ಣೆ 
ಷಷ್ಟೀ ಮಘವತಃ ಮಘವತೋಃ ಮಘವತಾಮ್‌ 
ಸಪ್ತಮೀ ಮಫವತಿ ಮಫಘವತೋಃ ಮಘವತ್ತು 
ಸಂಬೋಧನ ಹೇ ಮಫಘವನ್‌!। ಹೇ ಮಫಘವನೌ/ ಹೇ ಮಘವನ್ನಃ। 
"ನ್‌' ಕಾರಾನ್ತ ಮಘವನ್‌ ಶಬ್ದಕ್ಕೆ ತೃತ್ವ(ತ್‌)-ಅಭಾವ ಪಕ್ಷದಲ್ಲ ರೂಪಗಳು 
ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಮಘವಾ ಮಫಘವಾನೌ ಮಘವಾನಃ 
ದ್ವಿತೀಯಾ  ಮಘವಾನಮ್‌ ಮಫಘವಾನೌ ಮಘೋನಃ 
ತೃತೀಯಾ  ಮಘೋನಾ ಮಘವಭ್ಯಾಮ್‌ ಮಘವಭಿಃ 
ಚತುರ್ಥೀ ಮಘೋನೇ ಮಘವಭ್ಯಾಮ್‌ ಮಘವಭ್ಯಃ 
ಪಳಣ್ಗುಮೀ ಮಘೋನಃ ಮಘವಭ್ಯಾಮ್‌ ಮಫವಭ್ಯಃ 
ಷಷ್ಠೀ ಮಘೋನಃ | ಮಘೋನೋಃ ಮಘೋನಾಮ್‌ 
ಪಮೀ ಮಘೋನಿ ಮಘೋನೋಃ ಮಫಘವಸು 


PAN 


೦ಬೋಧನ ಹೇ ಮಫವನ್‌! ಹೇ ಮಫವಾನೌ! ಹೇ ಮಘವಾನಃ। 
ಶನ್‌ ಮತ್ತು ಯುವನ್‌ ಶಬ್ದಗಳಿಗೆ ರೂಪಗಳನ್ನು ಇದೇ ರೀತಿಯಲ್ಲಿ ಸಿದ್ಧಪಡಿಸಬೇಕು. 


ಶ್ವನ್‌ ಶಬ್ದದ ಪರದಲ್ಲಿ ಶಸ್‌ ಮೊದಲಾದ ಅಜಾದಿ ಪ್ರತ್ಯಯಗಳು ಬಂದಾಗ, 
ಪ್ರಕೃತ ಸೂತ್ರದಿಂದ ಸಂಪ್ರಸಾರಣವು ಆಗುತ್ತದೆ. ಅಂದರೆ "ಶ್ವ' ಎಂಬಲ್ಲಿರುವ “ವ್‌' 
ಕಾರಕ್ಕೆ ಸಂಪ್ರಸಾರಣರೂಪವಾದ "ಉ' ಕಾರ ಬಂದು, ಶ್‌*ಉ- ಅನ್‌. ಅಸ್‌ 
ಎಂದಿರುತ್ತದೆ. "ಉ' ಕಾರ "ಅ' ಕಾರಗಳು ಸೇರಿದಾಗ ಪೂರ್ವರೂಪ ಬಂದು, 
ಶ್‌4ಉನ್‌ಅಸ್‌=ಶುನಸ್‌ ಎಂದಾಗುತ್ತದೆ. "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು 
ಶುನಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಯುವನ್‌ ಶಬ್ದಕ್ಕೂ ಸರ್ವನಾಮ ಸ್ಥಾನಗಳಾದ ಸು, ಔ, ಜಸ್‌, ಅಮ್‌, ಔ ಗಳ 
ವರೆಗೆ ಯುವಾ, ಯುವಾನೌ, ಯುವಾನಃ, ಯುವಾನಮ್‌ ಯುವಾನೌ ಎಂದು 
ರಾಜನ್‌ ಶಬ್ದದಂತೆ ರೂಪಗಳಾಗುತ್ತವೆ. ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, 
“ಯುವನ್‌' ನಲ್ಲಿರುವ "ವ್‌' ಕಾರಕ್ಕೆ ಸಂಪ್ರಸಾರಣ ರೂಪವಾದ "ಉ' ಕಾರವು 
ಬ೦ದು, ಯುಉ--ಅನ್‌ ಎಂದಿದ್ದಾಗ, ಪೂರ್ವರೂಪವಾಗಿ ಯು ಉನ್‌ ಎಂದಾಗಿ, 
ಸವರ್ಣದೀರ್ಪದಿಂದ ಯೂನ್‌ ಎಂದಾಗುತ್ತದೆ. ಯೂನ್‌+೬ಅಸ್‌ ಎಂದಿದ್ದಾಗ, 
ಯೂನಸ್‌ ಎಂದಾಗಿ "ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳು ಬ೦ದು ಯೂನಃ ಎಂದಾಗುತ್ತದೆ. 


308 ಲಘುಸಿದ್ಧಾಂತ ಕೌಮುದೀ 


ವಿಶೇಷ - ಯುವನ್‌ ಶಬ್ದದಲ್ಲಿ ಮೊದಲನೆಯ ವ್ಯಂಜನ ವರ್ಣವು "ಯ್‌' 
ಕಾರ, ಎರಡನೆಯ ವ್ಯಂಜನ ವರ್ಣವು "ವ್‌' ಕಾರ, ಇವುಗಳಲ್ಲಿ ಯಾವ ವರ್ಣಕ್ಕೆ 
ಸಂಪ್ರಸಾರಣ ಬರುತ್ತದೆ ಎಂಬುದನ್ನು ಮುಂದಿನ ಸೂತ್ರವು ಸ್ಪಷ್ಟಪಡಿಸುತ್ತದೆ. 

(ಸಂಪ್ರಸಾರಣವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ- 292. ನ ಸಂಪ್ರಸಾರಣೇ ಸಂಪ್ರಸಾರಣಮ್‌। (6.1.37) 

ವೃತ್ತಿಃ-ಸಂಪ್ರಸಾರಣೇ ಪುರತಃ ಪೂರ್ವಸ್ಯ ಯಣಃ ಸಂಪ್ರಸಾರಣಂ ನ ಸ್ಯಾತ್‌। 
ಇತಿ "ಯ್‌'ಕಾರಸ್ಕ ನ ಇತ್ವಮ್‌। ಅತ ಏವ ಜ್ಞಾಪಕಾತ್‌ ಅಂತ್ಯಸ್ಯ ಯಣಃ ಪೂರ್ವೇ 
ಸಂಪ್ರಸಾರಣಮ್‌। ಯೂನಃ ಯೂನಾ। ಯುವಭ್ಯಾಮ್‌। ಇತ್ಯಾದಿ ಅರ್ವಾ! ಹೇ 
ಅರ್ವನ್‌॥ 

ಅರ್ಥ- ಸಂಪ್ರಸಾರಣವು ಪರದಲ್ಲಿದ್ದಾಗ, ಸಂಪ್ರಸಾರಣವು ಆಗುವದಿಲ್ಲ. ಇದರ 
ಅರ್ಥ ಒಂದುಸಲ ಸಂಪ್ರಸಾರಣವಾದಮೇಲೆ, ಅದಕ್ಕೆ ಪೂರ್ವದಲ್ಲಿ 
ಸಂಪ್ರಸಾರಣವಾಗುವ ಅವಕಾಶವಿದ್ದರೂ ಸಂಪ್ರಸಾರಣವಾಗುವದಿಲ್ಲ. 

ಯುವನ್‌ ಶಬ್ದದಲ್ಲಿ "ವ್‌' ಕಾರಕ್ಕೆ "ಉ' ಕಾರ ಬಂದು ಸಂಪ್ರಸಾರಣವಾಗಿರುತ್ತದೆ. 
ಈ ಸಂಪ್ರಸಾರಣವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ "ಯಣ್‌'ಗೆ ಸಂಪ್ರಸಾರಣವಾಗುವ 
ಅವಕಾಶವಿರುತ್ತದೆ. ಅಂದರೆ, "ಯ್‌' ಕಾರಕ್ಕೆ ಸಂಪ್ರಸಾರಣ ಬರುವ ಅವಕಾಶವಿರುತ್ತದೆ. 
ಇದನ್ನು ಪ್ರಕೃತ ಸೂತ್ರವು ನಿಷೇಧಿಸಿದೆ. 

ಉದಾ- ಅರ್ವಾ-(ಕುದುರೆ) - ಪ್ರಥಮಾ ವಿಭಕ್ತಿ ಏಕವಚನದಲ್ಲ ಅರ್ವನ್‌-ಸು(ಸ್‌) 
ಎಂದಿದ್ದಾಗ, "ಸ್‌' ಕಾರ ಲೋಪವಾಗಿ, ಉಪಧಾ ದೀರ್ಫವಾಗಿ, "ನ್‌' ಲೋಪ 
ಬ೦ದು, ಅರ್ವಾ ಎಂದು ರೂಪವಾಗುತ್ತದೆ. ಇದರ ವಿವರಣೆಯನ್ನು ಮುಂದಿನ 
ಸೂತ್ರದ ಅಡಿಯಲ್ಲಿ ಕೊಡಲಾಗಿದೆ. 

ಉದಾ - ಹೇ ಅರ್ವನ್‌! - ಸಂಬೋಧನದಲ್ಲಿ "ರಾಜನ್‌' ಶಬ್ದದಂತೆ ಹೇ 
ಅರ್ವನ್‌! ಎಂಬ ರೂಪವು ಸಿದ್ಧವಾಗುತ್ತದೆ. 


(ಧ್ವಿವಚನಾದಿಗಳಲ್ಲ ಅರ್ವನ್‌ ಶಬ್ಞಕ್ಕೆ 'ತೃ' ವರ್ಣವನ್ನು 
ಅ೦ತಾದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - 293. ಅರ್ವಣಸ್ತ್ಪಸಾವನಇಃ। (6.4.127) 

ವೃತ್ತಿಃ-ನಇಗಾ ರಹಿತಸ್ಯ ಅರ್ವನ್‌-ಇತ್ಯಸ್ಯ ಅಜ್ಜಸ್ಯ ತೃ ಇತಿ ಅನ್ತಾದೇಶಃ, ನ ತು 
ಸೌ। ಅರ್ವಂತೌ। ಅರ್ವಂತಃ ಅರ್ವದ್ಭಾ 4೧ ಇತ್ಯಾದಿ! 

ಪ. ಛೇ. - ಅರ್ವಣಃ, ತೃ-ಅಸೌ, ಅನಯಃ 

ಅ. ವೃ.-“ಅಜ್ಗಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- "ನಇ್‌್‌' ಪ್ರತ್ಯಯರಹಿತವಾದ "ಅರ್ವನ್‌' ಎಂಬ ಅಜ್ಗಕ್ಕೆ “ತ್ಯ' ಎಂಬ 
ಅನ್ನಾದೇಶವು ಬರುತ್ತದೆ. ಆದರೆ “ಸು' ಪರದಲ್ಲಿದ್ದರೆ ಬರುವದಿಲ್ಲ. 


ಷಡ್ಗಿಲ್ಲ ಪ್ರಕರಣಮ್‌ (ಹ.ಪು.) 309 


ಸೂತ್ರ - "ತೃ' ಎಂಬಲ್ಲಿ, ತ್‌*ಯು ಎ೦ಬ ಎರಡು ವರ್ಣಗಳಿವೆ. ಇದು ಅನೇಕಾಲ್‌ 
ಆಗಿರೋಣದರಿಂದ “ಅನೇಕಾಲ್‌ ಶಿತ್‌ ಸರ್ವಸ್ಯ” ಎಂಬ ಸೂತ್ರದಿಂದ 
ಸರ್ವಾದೇಶವಾಗಿ ಬರಬೇಕಾಗಿತ್ತು. ಆದರೆ “ನಾನುಬ೦ಧಕೃತಮ್‌ ಅನೇಕಾಲ್ತ್ವಮ್‌' 
ಎಂಬ ಪರಿಭಾಷೆಗನುಸಾರವಾಗಿ "ತೃ' ವನ್ನು "ಅನೇಕಾಲ್‌' ಆಗಿ ಭಾವಿಸದೇ "ಏಕಾಲ್‌' 
ಆಗಿ ಭಾವಿಸಲಾಗಿದೆ. ಆದ್ದರಿಂದ “ಅಲೋಕನ್ರ್ಯಸ್ಯ” ಎಂಬ ಸೂತ್ರದ ಪ್ರಕಾರ "ಅರ್ವನ್‌' 
ಶಬ್ದದ ಅನ್ನ್ಯ"ನ್‌' ಕಾರದ ಸ್ಥಾನದಲ್ಲಿ “ತ್ಯ(ತ್‌)' ಆದೇಶವಾಗಿ ಬಂದು ಅರ್ವತ್‌ 
ಎಂದು ರೂಪವಾಗಬೇಕಾಗಿತ್ತು. ಆದರೆ ಪ್ರಕೃತ ಸೂತ್ರದ ಪ್ರಕಾರ ಪ್ರಥಮಾ ವಿಭಕ್ತಿ 
ಪ್ರತ್ಯಯವಾದ "ಸು(ಸ್‌)' ಪರದಲ್ಲಿದ್ದಾಗ “ತ್ಯ(ತ್‌)' ಕಾರವು ಬಾರದೇ "ಅರ್ವನ್‌' 
ಎಂದೇ ಉಳಿದು, ನಂತರ ಉಪಧಾ-ದೀರ್ಥವಾಗಿ "ಅರ್ವಾನ್‌' ಎಂದಿದ್ದಾಗ- 

ಉದಾ - ಅರ್ವಾ- ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ಅರ್ವಾನ್‌.-ಸು ಎ೦ದಿದ್ದಾಗ 
ಲ “ಹಲ್ವಾ ನ್ಯೂ ದೀರ್ಫಾತ್‌ ಸುತಿಸ್ಯಪೃಕ್ಷಂ ಹಲ್‌” ಎಂಬುದರಿಂದ “ಸ್‌” ಗೆ 
ಲೋಪ ಬಂದು, “ನ ಲೋಪಃ ಪ್ರಾತಿಪದಿಕಾನ್ನಸ್ಯ” ಎಂಬ ಸೂತ್ರದಿಂದ "ನ್‌' 
ಲೋಪವಾಗಿ ನಂತರ ಉಪಧಾ ದೀರ್ಫವಾಗಿ ಅರ್ವಾ ಎಂದು ರೂಪವಾಗುತ್ತದೆ. 

ಪ್ರಥಮಾ ವಿಭಕ್ತಿ ಏಕವಚನದ "ಸು' ಪ್ರತ್ಯಯವನ್ನು ಮಾತ್ರ ಬಿಟ್ಟು, ಇನ್ನುಳಿದ 
'ಸುಪ್‌' ಪ್ರತ್ಯಯಗಳು ಪರದಲ್ಲಿದ್ದಾಗ "ತ್‌' ಕಾರವು ಬಂದು ಅರ್ವತ್‌ ಎಂದಾಗಿ, 
“ಉಗಿದಚಾಮ್‌ ಸರ್ವನಾಮಸ್ಥಾನೇಂಧಾತೋಃ” ಎಂಬ ಸೂತ್ರದಿಂದ "ನುಮ್‌(ನ್‌)' 
ಅಗಮವು ಬಂದು, ಅರ್ವನ್‌ಔ ಎಂದಿದ್ದಾಗ, "ನ್‌' ಕಾರಕ್ಕೆ ಅನುಸ್ವಾರ ಮತ್ತು 
ಪರಸವರ್ಣ ಬಂದು ಅರ್ವನ್ರೌ, ಅರ್ವನ್ಹಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಸೂಚನೆ: ಸರ್ವನಾಮಸ್ಥಾನಗಳಲ್ಲಿ ಮಾತ್ರ ನುಮಾಗಮವು ಬರುತ್ತದೆ, ಆದರೆ 
ಬೇರೆಕಡೆಗಳಲ್ಲಿ ಬರುವದಿಲ್ಲ. 

(ಆ-ಕಾರಾನ್ತ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 294. ಪಥಿಮತ್ಯ ಕೊಳುಕ್ತಾಮಾತ್‌ ( 7.185) 

ವೃತ್ತಿಃ-ಎಷಾ೦ ಅಕಾರಃ ಅಂತಾದೇಶಃ ಸ್ಯಾತ್‌ ಸೌ ಪರೇ। 

ಪ. ಛೇ. - ಪಥಿಮತ್ಥ 5೮ನುಕ್ತಾಮ್‌, ಅತ್‌! 

ಅ. ವೃ- “ಸಾವನಡುಹಃ” ಎಂಬ ಸೂತ್ರದಿಂದ "ಸೌ' ಎಂಬುದು 
ಅನುವೃತ್ತವಾಗುತ್ತದೆ. 

ಅರ್ಥ- ಪಥಿನ್‌, ಮಥಿನ್‌ ಮತ್ತು ಯಭುಕ್ಷಿನ್‌ ಶಬ್ದಗಳಿಗೆ "ಸು' ಪ್ರತ್ಯಯವು 
ಪರದಲ್ಲಿದ್ದಾಗ, "ಆ' ಕಾರವು ಅನ್ಹಾದೇಶವಾಗಿ ಬರುತ್ತದೆ. 

"ನ್‌' ಕಾರದ ಸ್ಥಾನದಲ್ಲಿ "ಆ' ಆದೇಶವು “ಅಲೋಪ್ನ್ಯಸ್ಯ” ಎಂಬ ಸೂತ್ರದ 
ಪ್ರಕಾರ “ಸು' ಪ್ರತ್ಯಯವು ಪರದಲ್ಲಿದ್ದಾಗಲೂ ಬರುತ್ತದೆ. 


310 ಲಘುಸಿದ್ಧಾಂತ ಕೌಮುದೀ 


(ಅ-ಕಾರಾದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 29೮. ಇತೋತ್‌ ಸರ್ವಸಾಮಸ್ಥಾನೇ (7.1.86) 
ವೃತ್ತಿಃ-ಪಥ್ಯಾದೇಃ “ಇ'ಕಾರಸ್ಯ "ಅ'ಕಾರಃ ಸರ್ವನಾಮಸ್ಥಾನೇ ಪರೇ। 
ಪ. ಛೇ. - ಇತಃ, ಅತ್‌, ಸರ್ವನಾಮಸ್ಥಾನೇ। 
ಅ. ವೃ. - “ಪಥಿಮತ್ಥ ಕುಕ್ತಾಮಾತ್‌ (7.1.85)” ಎಂಬ ಸೂತ್ರದಿಂದ 
“ಪಥಿಮತ್ಥ ಕಡುಕ್ತಾಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 
ಅರ್ಥ-ಪಥಿನ್‌, ಮಧಿನ್‌ ಮತ್ತು ಯಭುಕ್ಷಿನ್‌ ಶಬ್ದಗಳ "ಇ' ಕಾರದ ಸ್ಥಾನದಲ್ಲಿ 
“ಅ' ಕಾರಾದೇಶವು ಬರುತ್ತದೆ- ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ. 
(ನ್ಠ- ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 296. ಥೋ ನ್ಮಃ (7.187) 
ವೃತ್ತಿಃ-ಪಥಿಮಥೋಃ ಥಸ್ಯ ನ -ಆದೇಶಃ ಸರ್ವನಾಮಸ್ಥಾನೇ। ಪನ್ನಾಃ। ಪನ್ಮಾನೌ। 
ಪನ್ಮಾನಃ। 
ಪ. ಛೇ. - ಥಃ, ನಃ 
ಅ. ವೃ್ಯ-“ಪಥಿಮತ್ಯ *ಜುಕ್ನಾಮಾತ್‌ (7.1.85)” ಎಂಬ ಸೂತ್ರದಿಂದ 
“ಪಥಿಮತ್ಥ 6೮ುಕ್ತಾಮ್‌' ಎಂಬ ಪದವು ಅನುವೃ ತ್ತವಾಗುತ್ತದೆ. 
ಅರ್ಥ-ಪಥಿನ್‌, ಮಥಿನ್‌ ಮತ್ತು ಯಭುಕ್ಷಿನ್‌ ಶಬ್ದಗಳ “ಥ್‌' ಕಾರದ ಸ ಸ್ಥಾನದಲ್ಲಿ 
“ನ್ಧ' ಆದೇಶವು ಬರುತ್ತದೆ- ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ. 


ಉದಾ- ಪನ್ಮಾಃ - (ಮಾರ್ಗ) - ಪ್ರಥಮಾ ವಿಭಕ್ತಿ ಏಕ ವಚನದಲ್ಲಿ, ಪಧಿನ್‌*ಸು 
(ಸ್‌) ಎಂದಿದ್ದಾಗ -ಪಥಿಮತ್ಥ ಕೆ ಸುಕ್ಷಾಮಾತ್‌ (7.1.85)” ಎಂಬ ಸೂತ್ರದಿಂದ, 
ಪಥಿನ್‌ ಶಬ್ದದ. “ನ್‌” ಕಾರದ ಸ್ಥಾನದಲ್ಲಿ "ಆ' ಕಾರವು ಆದೇಶವಾಗಿ ಬಂದು, 
ಪಥಿ*ಆ*ಸ್‌' ಎಂದಿದ್ದಾಗ, “ಇತೋತ್‌. ಸರ್ವನಾಮಸ್ಥಾನೇ” (7.1.86) ಎಂಬ 
ಸೂತ್ರದಿಂದ "ಥಿ' ಯ ಛಃ ಕಾರದ ಸ್ಥಾನದಲ್ಲಿ “ಅ' ಕಾರವು ಆದೇಶವಾಗಿ ಬಂದು, 
ಪಥ. ಆಸ್‌ ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ “ಥ' ಗೆ "ನ್ಧ' ಆದೇಶ ಬಂದು, 
ಪನ್ಮ-ಆ*ಸ್‌ ಎಂದಾಗಿ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು, ಪನ್ಮಾಃ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ - ಪನ್ಶಾನೌ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿ ವಚನಳಲ್ಲಿ 
ಪಧಿನ್‌4ಔ ಮತ್ತು ಪಧಿನ್‌*ಔಟ್‌(ಔ) ಎಂದಿದ್ದಾಗ, “ಇತೋತತ್‌ ಸರ್ವನಾಮಸ್ಥಾನೇ” 
(7.186) ಎಂಬ ಸೂತ್ರದಿಂದ “ಥಿ' ಯ “ಇ' ಕಾರದ ಸ್ಥಾನದಲ್ಲಿ "ಅ' ಕಾರವು 
ಆದೇಶವಾಗಿ ಬಂದು, ಪಥನ್‌.-ಔ ಎಂದಾಗುತ್ತದೆ. ಆಮೇಲೆ ಪ್ರಕೃತ ಸೂತ್ರದಿಂದ, 
“ಥ್‌' ಕಾರಕ್ಕೆ "ನ್ಮ್‌' ಆದೇಶ ಬಂದು, ಪನ್ನನ್‌ಔ ಎಂದಾಗುತ್ತದೆ. “ಸರ್ವನಾಮಸ್ಥಾನೇ 
ಚಾಸಮ್ದುದ್ಧೌ” ಎ೦ಬ ಸೂತ್ರದಿಂದ ಉಪಧಾ-ದೀರ್ಫ ಬಂದು, ಪನ್ಮಾನ್‌+ಔ=ಪನ್ನಾನೌ 


ಷಡ್ಲಿಜ್ಲ್‌ ಪ್ರಕರಣಮ್‌ (ಹ.ಪು.) 313 


(2) ಎಂದು ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ 
ಪನ್ಮಾನಃ ಎಂದೂ, ಹಾಗೆಯೇ ದ್ವಿತೀಯಾ ಏಕವಚನದಲ್ಲಿ ಪನ್ಮಾನಮ್‌ ಎಂದೂ 
ರೂಪಗಳಾಗುತ್ತವೆ. 

(ಈ ಲೋಪವನ್ನು ವಿಧಿಸುವ ಸೂತ್ರ) 


ಸೂತ್ರ - 297. ಭಸ್ಯ ಟೇರ್ಲೊೋಪಃ ( 7.186) 

ವೃತ್ತಿಃ-ಭಸ್ಯ ಪಥ್ಯಾದೇಃ ಟೇಃ ಲೋಪಃ । ಪಥಃ, ಪಥಾ! ಪಥಿಭ್ಯಾಮ್‌। ಏವಂ 
ಮಧಿನ್‌ ಯಭುಕ್ಷಿನ್‌| | 

ಪ. ಛೇ. - ಭಸ್ಮ. ಟೇಃ, ಲೋಪಃ 

ಅ. ವೃ- “ಪಥಿಮತ್ಥ *ಡುಕ್ಷಾಮಾತ್‌ (7.185)” ಎಂಬ ಸೂತ್ರದಿಂದ 
“ಪಧಿಮತ್ನ 5೮ನುಕ್ಷಾಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-“ಭ' ಸಂಜ್ಞೆಯುಳ್ಳ ಪಥಿನ್‌, ಮಥಿನ್‌ ಮತ್ತು ಯಭುಕ್ಷಿನ್‌ ಶಬ್ದಗಳ "ಟಿ'ಗೆ 
ಲೋಪ ಬರುತ್ತದೆ. 

ಸೂಚನೆ: ದ್ವಿತೀಯಾ ಬಹುವಚನವಾದ “ಶಸ್‌'ನಿಂದಾರಂಭಿಸಿ "ಸುಪ್‌' ಪ್ರತ್ಯಯದ 
ವರೆಗೆ ಇರುವ 16 ಪ್ರತ್ಯಯಗಳು ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ "ಭ' ಸಂಜ್ಞೆಯನ್ನು 
ಹೊಂದುತ್ತವೆ. ಮತ್ತು "ಪಥಿನ್‌' ಮೊದಲಾದವುಗಳಲ್ಲಿ “ಅಜೋನನ್‌ತ್ಯಾದಿ ಟಿ” ಎಂಬ 
ಸೂತ್ರದಿಂದ ಕೊನೆಯ ವರ್ಣವಾದ ,"ಅಚ್‌' ಮತ್ತು ಅದರ ಜೊತೆಗೆ ಕೂಡಿರುವ 
ವ್ಯಣ್ಣನ ವರ್ಣವು ಅಂದರೆ “ಇನ್‌' ಗೆ "ಟಿ' ಸಂಜ್ಞೆಯು ಬರುತ್ತದೆ. 

ಉದಾ: ಪಥಃ-ದ್ವಿತೀಯಾ ಬಹುವಚನದಲ್ಲಿ ಪಧಿನ್‌೬ಶಸ್‌ (ಅಸ್‌) ಎಂದಿದ್ದಾಗ, 
ಇದು ಸರ್ವನಾಮಸ್ಥಾನವಾಗದೇ ಇರೋಣದರಿಂದ "ಆ' ಕಾರಾದೇಶ, "ಅ' ಕಾರಾದೇಶ 
ಮತ್ತು “ಇನ್ಕ್‌' ಆದೇಶ ಮೊದಲಾದವು ಯಾವದೂ ಬರುವದಿಲ್ಲ. ಪಥಿನ್‌ನಲ್ಲಿರುವ 
ಕೊನೆಯ “ಅಚ್‌' ಆದ “ಇ' ಕಾರವು ಮತ್ತು ಅದರಜೊತೆಗೆ ಕೂಡಿದ "ನ್‌' ಕಾರ 
ಅಂದರೆ, “ಇನ್‌'ಗೆ “ಅಜೋನನ್‌ತ್ಯಾದಿ ಟಿ” ಎಂಬ ಸೂತ್ರದಿಂದ "ಟಿ' ಸಂಜ್ಞೆ ಬರುತ್ತದೆ. 
ನಂತರ ಪ್ರಕೃತ ಸೂತ್ರದಿಂದ "ಟಿ' ಗೆ ಲೋಪ ಬಂದು, ಪಥ--ಅಸ್‌ ಎಂದಾಗುತ್ತದೆ, 
ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಪಥಃ ಎಂಬ ರೂಪವು ಸಿದ್ಧವಾಗುತ್ತದೆ. ಹೀಗೆಯೇ 
ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಟಿ'ಗೆ ಲೋಪ ಬಂದು ಪಥಾ, ಪಥೇ, ಪಥಃ(3), 
ಪಥೋಃ(2), ಪಥಾಮ್‌, ಪಥಿ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ಸುಪ್‌ ವಿಭಕ್ತಿಗಳು ಪರದಲ್ಲಿದ್ದಾಗ, “ನ ಲೋಪಃ ಪ್ರಾತಿಪದಿಕಾನ್ತಸ್ಯ” 
ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ ಬಂದು, ಪಥಿಭ್ಯಾಮ್‌(3),ಪಧಿಭಿಃ, 
ಪಧಿಭ್ಯಃ(2), ಪಥಿಷು ಎಂಬ ರೂಪಗಳಾಗುತ್ತವೆ. 

“ನ್‌' ಕಾರಾನ್ತ ಪಥಿನ್‌ ಶಬ್ದದ ರೂಪಗಳು 

ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪನ್ಮಾಃ ಪನ್ಮಾನೌ ಪನ್ಮಾನಃ 


312 ಲಘುಸಿದ್ಧಾಂತ ಕೌಮುದೀ 


ದ್ವಿತೀಯಾ ಪನ್ಮಾನಮ್‌ ಪನ್ಮಾನೌ ಪಥಃ 
ತೃತೀಯಾ ಪಥಾ ಪಧಿಭ್ಯಾಮ್‌ ಪಧಿಭಿಃ 
ಚತುರ್ಥೀ ಪಥೇ ಪಧಿಭ್ಯಾಮ್‌ ಪಧಿಭ್ಯಃ 
ಪಣ್ಣುಮೀ ಪಥಃ ' ಪಥಿಭ್ಯಾಮ್‌ ಪಧಿಭ್ಯಃ 
ಷಷ್ಠೀ ಪಥಃ ಪಥೋಃ ಪಥಾಮ್‌ 
ಸಪ್ತಮೀ ಪಥಿ ಪಥೋಃ ಪಥಿಷು 
ಸಂಬೋಧನ ಹೇ ಪನ್ನಾಃ ಹೇ ಪನ್ಮಾನೌ! ಹೇ ಪನ್ಮಾನಃ! 


(ಷಟ್‌ ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ- 298. ಹ್ಣಾನ್ತಾ ಷಟ್‌(1.1.24) 

ವೃತ್ತಿಃ-ಷಾನ್ಹಾಃ ನಾನ್ಹಾಃ ಚ ಸಂಖ್ಯಾ ಷಟ್‌ ಸಂಜ್ಞಾ ಸ್ಯಾತ್‌। ಪಣ್ಣುನ್‌ ಶಬ್ದಃ 
ನಿತ್ಯಂ ಬಹುವಚನಾಂತಃ ಪಣ್ಟು ಪಣ್ಟುಪಣ್ಣುಬಿಃ। ಪಣ್ಚುಬಗ್ಳಃ! ಪಣ್ಚುಬಗೈಃ। 
ನುಟ್‌(ನುಡಾಗಮ)। 

ಪ. ಛೇ. - ಷ್ಣಾನ್ನಾ, ಷಟ್‌! 

ಅ.ವೃ.- “ಬಹುಗಣ ವತುಡತಿ ಸಂಖ್ಯಾ” ಎ೦ಬ ಸೂತ್ರದಿಂದ "ಸಂಖ್ಯಾ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಷ್‌' ಕಾರಾನ್ತ ಮತ್ತು "ನ್‌' ಕಾರಾನ್ತ ಸಂಖ್ಯಾವಾಚಕ ಶಬ್ದಗಳಿಗೆ, "ಷಟ್‌' 
ಸಂಜ್ಞಾ ಬರುತ್ತದೆ. “ಷಟ್‌' ಸಂಜ್ಞೆ ಬಂದದ್ದರಿಂದ “ಷಡ್ಫ್ರ್ಯೋ ಲುಕ್‌” ಮತ್ತು 
“ಷಟ್‌ ಚತುರ್ಭ್ಯಶ್ನ” ಮೊದಲಾದ ಸೂತ್ರಗಳು ಪ್ರವೃತ್ತವಾಗುತ್ತವೆ. “ಪಣ್ಬುನ್‌' ಶಬ್ದವು 
ಯಾವಾಗಲೂ ಬಹುವಚನಾನ್ಸವಾಗಿದೆ. 

ಉದಾ- ಪಣ್ಟು-(ಐದು) - ಪ್ರಥಮಾ ಮತ್ತು ದ್ವಿತೀಯಾ ಬಹುವಚನಗಳಲ್ಲಿ 
ಪಣ್ಞಾನ್‌+ಜಸ್‌(ಅಸ್‌) ಮತ್ತು ಪಳಣ್ಗುನ್‌4ಶಸ್‌(ಅಸ್‌) ಎಂದಿದ್ದಾಗ, ಇದು "ನ್‌' 
ಕಾರಾನ್ತವಾಗಿರೋಣದ್ದರಿಂದ, ಪ್ರಕೃತ ಸೂತ್ರದಿಂದ "ಷಟ್‌' ಸಂಜ್ಞೆ ಬಂದು “ಷಡ್ಫ್ರ್ಯೋ 
ಲುಕ್‌” ಎ೦ಬ ಸೂತ್ರದಿಂದ "ಜಸ್‌(ಅಸ್‌)' ಗೆ ಲೋಪ ಬಂದು "ಪಣ್ಬುನ್‌' ಎಂದು 
ರೂಪವಾಗಿ, “ನ ಲೋಪಃ ಪ್ರಾತಿಪದಿಕಾನ್ನಸ್ಯ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ 
ಲೋಪ ಬಂದು, ಪಠ್ಯ ಎಂದು ರೂಪವಾಗುತ್ತದೆ. 

ಹಲಾದಿ ಪ್ರತ್ಯಯಗಳಾದ "ಭಿಸ್‌' ಮತ್ತು "ಭ್ಯಸ್‌' ಪರದಲ್ಲಿದ್ದಾಗ, "ನ್‌' ಕಾರ 
ಲೋಪವಾಗಿ, ಪಳಣ್ಗುಭಿಃ ಮತ್ತು ಪಣ್ಗುಭ್ಯಃ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

(ದೀರ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ - 299. ನೋಪಧಾಯಾಃ (6.4.7) 

ವೃತ್ತಿಃ-ನಾನ್ನಸ್ಯ ಉಪಧಾಯಾಃ ದೀರ್ಫಃ ನಾಮಿ। ಪಇಗ್ವಾನಾಮ್‌। ಪಣ್ಣುಸು। 


ಹಡ್ಗಿಣ್ಜ್‌ ಪ್ರಕರಣಮ್‌ (ಹ.ಪು.) 313 


ಪ. ಛೇ. - ನ, ಉಪಧಾಯಾಃ 

ಅ. ವೃ.- “ಡಲೋಪೇ ಪೂರ್ವಸ್ಯ ದೀರ್ಫೋಇಣಃ” ಎಂಬ ಸೂತ್ರದಿಂದ 
“ದೀರ್ಫಃ' ಎಂಬ ಪದವು ಮತ್ತು “ನಾಮಿ”ಎಂಬ ಸೂತ್ರವು ಅನುವೃತ್ತವಾಗುತ್ತವೆ. 
“ಅಜ್ಞಸ್ಯ” ಎಂಬುದು ಅಧಿಕಾರ ಸೂತ್ರ 

ಅರ್ಥ-"ನ್‌' ಕಾರಾನ್ತ ಉಪಧೆಗೆ ದೀರ್ಫವು ಬರುತ್ತದೆ. “ನಾಮ್‌' ಎಂಬ ಪದವು 
ಪರದಲ್ಲಿದ್ದಾಗ. 

ಉದಾ- ಪಣಗ್ಜಾನಾಮ್‌- ಷಷ್ಠೀ ವಿಭಕ್ತೀ ದ್ವಿವಚನದಲ್ಲಿ ಪಳ್ಬುನ್‌-ಆಮ್‌ 
ಎಂದಿದ್ದಾಗ, “ಷ್ಲಾನ್ತಾ ಷಟ್‌(1.1.24)” ಎಂಬ ಸೂತ್ರದಿಂದ "ಷಟ್‌' ಸಂಜ್ಞೆ ಬಂದು, 
“ಷಟ್‌ ಚತುರ್ಭ್ಯಶ್ಚ” ಎಂಬ ಸೂತ್ರದಿಂದ ನುಡಾಗಮವನ್ನು ಹೊಂದಿ, 
ಪಣ್ಣುನ್‌--ನ್‌-ಆಮ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಉಪಧಾ ದೀರ್ಫವಾಗಿ 
ಪಣಇಗಸ್ಸಾನ್‌*ನಾಮ್‌ ಎಂದಿದ್ದಾಗ, "ನಾಮ್‌' ಎಂಬುದು ನುಡಾಗಮದಿಂದ 
ಕೂಡಿರೋಣದ್ದರಿಂದ ನಾಮ್‌' ಎಂಬುದು ಹಲಾದಿಯಾಗುತ್ತದೆ. “ಸ್ವಾದಿಷ್ಟ 
ಸರ್ವನಾಮಸ್ಥಾನೇ ಎಂಬ ಸೂತ್ರದಿಂದ ಇದಕ್ಕೆ ಪದಸಂಜ್ಞೆ ಬಂದು, “ನ ಲೋಪಃ 
ಪ್ರಾತಿಪದಿಕಾನ್ತಸ್ಯ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ ಬಂದು, 
ಪಳಇಗ್ವಾ-ನಾಮ್‌-ಪಣಇಗ್ವಾನಾಮ್‌ ಎಂದು ರೂಪವಾಗುತ್ತದೆ. 

ಉದಾ-ಪಣ್ಳುಸು - ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ ಪಣ್ಣುನ್‌--ಸು ಎಂದಿದ್ದಾಗ, 
“ನ ಲೋಪಃ ಪ್ರಾತಿಪದಿಕಾನ್ನಸ್ಯ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ ಬಂದು, 
ಪಣ್ಣುಸು ಎಂದು ರೂಪವಾಗುತ್ತದೆ. 

(ಆತ್ಮವನ್ನು (ಆ-ಕಾರವನ್ನು) ವಿಧಿಸುವ ಸೂತ್ರ) 

ಸೂತ್ರ- 3೦೦. ಅಷ್ಟನ ಆ ವಿಭಕ್ತೌ ( 7.2.54) 

ವೃತ್ತಿಃ-ಹಲಾದೌ ವಾ ಸ್ಕಾತ್‌। 

ಪ. ಛೇ. - ಅಷ್ಟನಃ, ಆ, ವಿಭಕೌ| 

ಅ. ವೃ.- “ರಾಯೋಹಲಿ” ಎಂಬ ಸೂತ್ರದಿಂದ "ಹಲಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-ಹಲಾದಿ ವಿಭಕ್ತಿಯು ಪರದಲ್ಲಿದ್ದಾಗ, “ಅಷ್ಟನ್‌' ಶಬ್ದಕ್ಕೆ ವಿಕಲ್ಲದಿಂದ “ಆ' 
ಕಾರವು ಅನ್ತಾದೇಶವಾಗಿ ಬರುತ್ತದೆ. 

(ಔಶ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 3೦1. ಅಷ್ಟಾಛ್ಯ ಔಶ್‌ (7.121) 

ವೃತ್ತಿಃ-ಕೃತಾಕಾರಾತ್‌ ಅಷ್ಟನಃ ಜಶ್ಯಸೋಃ ಔಶ್‌। ಅಷ್ಟಭ್ಯ ಇತಿ ವಕ್ಷವ್ಯೇ 
ಕೃತಾತ್ವನಿರ್ದೇಶಃ ಜಸ್‌-ಶಸೋಃ ವಿಷಯೇ ಆತ್ಮಂ ಜ್ಞಾಪಯತಿ। ಅಷ್ಟೌ ಅಷ್ಟೌ 
ಅಷ್ಟಾಭಿಃ। ಅಷ್ಟಾಭ್ಯಃ ಅಷ್ಟಾಭ್ಯಃ ಅಷ್ಟಾನಾಮ್‌। ಅಷ್ಟಾಸು! ಆತ್ವಾಭಾವೇ-ಅಷ್ಟ ಪಣ್ಬುವತ್‌। 


314 ಲಘುಸಿದ್ಧಾಂತ ಕೌಮುದೀ 


ಪ. ಛೇ. ಅಷ್ಟಾಭ್ಯಃ, ಔಶ್‌। 

ಅ.ವೃ-“ಜಶ್ತಸೋಃ ಶಿ” ಸೂತ್ರದಿಂದ ಜಶ್ತಸೋಃ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಆ-ಕಾರಾದೇಶವನ್ನು ಹೊಂದಿದ “ಅಷ್ಟನ್‌' ಶಬ್ದದ ಪರದಲ್ಲಿ ಇರುವ 
“ಜಸ್‌(ಅಸ್‌)' ಮತ್ತು "ಶಸ್‌(ಅಸ್‌)' ಗಳ ಸ್ಥಾನದಲ್ಲಿ "ಔಶ್‌(ಔ) ಆದೆಶವು ಬರುತ್ತದೆ. 
ಇದು "ಶಿತ್‌' ಆಗಿರೋಣದ್ದರಿಂದ, “ಅನೇಕಾಲ್‌ ಶಿತ್‌ ಸರ್ವಸ್ಯ” ಎಂಬ ಸೂತ್ರದ 
ಪ್ರಕಾರ ಸರ್ವಾದೇಶವಾಗಿ ಬರುತ್ತದೆ. ಅಂದರೆ ಪ್ರಥಮಾ ಮತ್ತು ದ್ವಿತೀಯಾ 
ಬಹುವಚನಗಳಲ್ಲಿ "ಜಸ್‌(ಅಸ್‌)' ಮತ್ತು "ಶಸ್‌(ಅಸ್‌)' ಗಳ ಸ್ಥಾನದಲ್ಲಿ “ಔಶ್‌(ಔ) 
ಆದೇಶವಾಗಿ ಬ೦ದು ಅಷ್ಟೌ ಅಷ್ಟೌ ಎಂದು ರೂಪಗಳಾಗುತ್ತವೆ. “ಷಡ್ಫೊ ಲುಕ್‌” 
ಎ೦ಬ ಸೂತ್ರಕ್ಕೆ ಇದು ಅಪವಾದವಾಗಿದೆ. 

ಉದಾ- ತೃತೀಯಾ ಬಹುವಚನದಲ್ಲಿ ಆಷ್ಟನ್‌-ಭಿಸ್‌ ಎಂದಿದ್ದಾಗ, ಆತ್ವ ಪಕ್ಷದಲ್ಲಿ 
ಅಷ್ಟಾಭಿಃ ಎಂದೂ ಆತ್ವಾಭಾವ ಪಕ್ಷದಲ್ಲಿ ಅಷ್ಟಭಿಃ ಎಂದು ಎರಡು ರೂಪಗಳಾಗುತ್ತವೆ. 

ಉದಾ- ಚತುರ್ಥೀ ಮತ್ತು ಪಳ್ಳುಮೀ ವಿಭಕ್ತಿ ಬಹುವಚನಗಳಲ್ಲಿ ಅಷ್ಟನ್‌- ಭ್ಯಸ್‌ 
ಎ೦ದಿದ್ದಾಗ, ಮೇಲಿನಂತೆ ಅಷ್ಟಾಭ್ಯಃ ಮತ್ತು ಅಷ್ಟಭ್ಯಃ ಎಂದು ಎರಡು ರೂಪಗಳಾಗುತ್ತವೆ. 

ಸೂಚನೆ: ಅಷ್ಟನ್‌ ಶಬ್ದವು ನಿತ್ಯ ಬಹುವಚನಾಂತವಾಗಿರುತ್ತದೆ. 


(ನಿತ್ಯ ಬಹುವಚನಾಂತವಾದ `ನ್‌' ಕಾರಾಂತ ಅಷ್ಟನ್‌ ಶಬ್ದದ ರೂಪಗಳು) 


ವಿಭಕ್ತಿ ಆತ್ವ ಪಕ್ಷ ಆತ್ವಾಭಾವ ಪಕ್ಷ 
ಪ್ರಥಮಾ ಅಷ್ಟೌ ಅಷ್ಟ 

ದ್ವಿತೀಯಾ ಅಷ್ಟು ಅಷ್ಟ 

ತೃತೀಯಾ ಅಷ್ಟಾಭಿಃ ಅಷ್ಟಭಿಃ 
ಚತುರ್ಥೀ ಅಷ್ಟಾಭ್ಯಃ ಅಷ್ಟಭ್ಯಃ 
ಪಣ್ಣುಮೀ ಅಷ್ಟಾಭ್ಯಃ ಅಷ್ಟಭ್ಯಃ 

ಷಷ್ಠೀ ಅಷ್ಟಾನಾಮ್‌ ಅಷ್ಟಾನಾಮ್‌ 
ಸಪ್ತಮೀ ಅಷ್ಟಾಸು ಅಷ್ಟಸು 


(ಕ್ವಿನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 302.  ಬುತ್ತಿಗ್‌-ದಧೃಕ್‌-ಸ್ರಗ್‌-ದಿಗುಷ್ಟಿಗಷ್ಣಾ-ಯುಈ- 
ಕ್ರುಷಾ್ವಾಂ (3.2.59) 
ವೃತ್ತಿಃ-ಏಭ್ಯಃ (ಯತ್ವಿಕ್‌-ದಧೃಕ್‌-ಸಕ್‌-ದಿಕ್‌-ಉಷ್ಟಿಕ್‌-ಅಇಳ್ಸೆ-ಯುಜಿ- 
ಕ್ರುಣಸ್ಸಾಮ್‌) ಕ್ವಿನ್‌। ಅಇಗ್ಟೋಃ ಸುಪಿ ಉಪಪದೇ। ಯುಜಿ-ಕೃಇಸ್ಟೋಃ ಕೇವಲಯೊಃ 
ಕೃಣಗ್ಸೇಃ ನಲೋಪ ಅಭಾವಶ್ವ ನಿಪಾತ್ಮತೇಕನಾವಿತೌ। 
ಪ. ಛೇ. - ಬತ್ವಿಕ್‌,ದಧೃಕ್‌,ಸಕ್‌,ದಿಕ್‌,ಉಪ್ಪಿಕ್‌,ಅಇಬ್ವು,ಯುಜಿ,ಕ್ರುಇಗ್ವಾಂ। 


ಷಡ್ಲಿಣಿ ಪ್ರಕರಣಮ್‌ (ಹ.ಪು.) 315 


ಅ. ವೃ- “ಸ್ಪೃಶೋಇನುದಕೇ ಕ್ವಿನ್‌” ಎಂಬ ಸೂತ್ರದಿಂದ *್ವಿನ್‌' ಶಬ್ದವು 
ಅನುವೃತ್ತವಾಗಿದೆ. 

ಅರ್ಥ- "ಸುಪ್‌' ಉಪಪದವಾಗಿರುವ ಖತುಪೂರ್ವಕ "ಯಜ್‌' ಧಾತು, ದ್ವಿತ್ವವನ್ನು 
ಹೊಂದಿರುವ ದೃಶ್‌ ಧಾತುವಿನ ದದೃಶ್‌, ಸ್ರಜ್‌, ದಿಶ್‌, ಉತ್‌ ಪೂರ್ವಕ ಸ್ನಿಹ್‌ 
ಧಾತು, ಉಪಪದರಹಿತವಾದ ಯುಜ್‌, ಮತ್ತು ಕ್ರುಡ್‌್‌ ಧಾತುವಿನ ನಂತರ "ಕ್ವಿನ್‌' 
ಪ್ರತ್ಯಯವು ಬರುತ್ತದೆ. ಮತ್ತು ಕ್ರುನ್ಸ್‌ ನಲ್ಲಿರುವ "ನ್‌' ಕಾರಕ್ಕೆ ಲೋಪಾಭಾವದ 
ನಿಪಾತನವು ಸಹ ಆಗಿರುತ್ತದೆ. ಇಲ್ಲಿ ನಿಪಾತನವೆಂದರೆ ಪಾಣಿನಿಯವರು ಹೇಗೆ 
ಶಬ್ದವನ್ನು ಉಚ್ಚರಿಸಿದ್ದಾರೋ ಹಾಗೆಯೇ ಸ್ವೀಕರಿಸಬೇಕು. ಅದರಲ್ಲಿ ಯಾವ 
ಬದಲಾವಣೆಯನ್ನೂ ಮಾಡಬಾರದು. 

ಕ್ವಿನ್‌ ಪ್ರತ್ಯಯದಲ್ಲಿ "ಕ್‌' ಕಾರವು “ಲಶಕ್ಷತದಿತೇ” ಎ೦ಬ ಸೂತ್ರದಿಂದ “ಇತ್‌' 
ಸಂಜ್ಞೆಯನ್ನು ಹೊಂದಿದೆ. “ನ್‌” ಕಾರವು ವಲನ ಕಮ್‌” ಎಂಬುದರಿಂದ "ಇತ್‌' 


ಇ 


ಸಂಜ್ಯಕವಾಗಿದೆ. “ಇ' ಕಾರವು ಉಚ್ಚಾರಣಾರ್ಥ. ವ್‌” ಕಾರವು “ವೇರಪೃಕ್ಷಸ್ಯ” ಎಂಬ 


ಸೂತದಿಂದ ಲೋಪವಾಗುತ್ತದೆ. "ಆದ್ದರಿಂದ ಇದಕ್ಕೆ ಸರ್ವಾಪಹಾರೇ' ಎಂದು 


ಹೇಳುತ್ತಾರೆ. 
(ಕೃತ್‌ ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ -3೦3. ಕೃದತಿಣ”್‌ (3.163) 

ವೃತ್ತಿಃ-ಅತ್ರ ಧಾತ್ವಧಿಕಾರೇ ತಿಜ್‌-ಭಿನ್ನಃ ಪ್ರತ್ಯಯಃ ಕೃತ್‌-ಸ೦ಜ್ಞಃ ಸ್ಯಾತ್‌। 

ಪ. ಛೇ. - ಕೃತ್‌, ಅತಿಜ್‌। 

ಅ. ವೃ - “ತತ್ರೋಪಪದಮ್‌ ಸಪ್ತಮೀಸ್ಥಮ್‌” ಎಂಬ ಸೂತ್ರದಿಂದ “ತತ್ರ 
ಎಂಬ ಪದವು ಅನುವ್ಯ ತ್ರವಾಗುತ್ತದೆ. “ಧಾತೋಃ” ಎ೦ಬುದು ಅಧಿಕಾರ ಸೂತ್ರ. 

ಅರ್ಥ- ಧಾತುವಿನ ಅಧಿಕಾರದಲ್ಲಿ ಬರುವ “ತಿಜ್‌' ಪ್ರತ್ಯಯಗಳಿಗಿಂತ 
ಭಿನ್ನವಾದವುಗಳಿಗೆ “ಕೃತ್‌' ಸಂಜ್ಞೆಯು ಬರುತ್ತದೆ. ಇಲ್ಲಿ "ತಿಜ್‌' ಎಂದರೆ 18 ಮೂಲ 
ಆಖ್ಯಾತ ಪ್ರತ್ಯಯಗಳು. ಇವುಗಳಿಗಿಂತ ಭಿನ್ನವಾದ ಪ್ರತ್ಯಯಗಳು ಧಾತ್ಹದಧಿಕಾರದಲ್ಲಿ 
ಹೇಳಲ್ಪಟ್ಟಿದ್ದರೆ(ಛಾತುವಿನ ಪರದಲ್ಲಿ ವಿಹಿತವಾಗಿದ್ದರೆ) ಅವುಗಳಿಗೆ “ಕೃತ್‌' ಎಂಬ 
ಸಂಜ್ಞೆ ಬರುತ್ತದೆ. “ಕೃತ್ತದ್ಧಿತಸ ಮಾಸಾಶ್ಚ” ಎಂಬ ಸೂತ್ರದಿಂದ ಈ "ಕೃದನ್ತಗಳಿಗೆ 
'ಪ್ರಾತಿಪದಿಕ ಸಂಜ್ಞೆಯು” ಬೆರುತ್ತದೆ. ನ್‌ ಪ್ರ ತ್ಯಯವು ಕೃದನ್ನ ಪ್ರ ಪ್ರಕರಣದಲ್ಲಿ ಸೇರಿದೆ 
ಎಂಬುದು ಗಮನಾರ್ಹ. 

(ಅಪೃಕ್ತ “ವ್‌' ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 3೦4. ವೇರಪೃಕ್ತಸ್ಯ (6.1.67) 

ವೃತ್ತಿಃ-ಅಪೃಕ್ಷಸ್ಯ ವಸ್ಯ ಲೋಪಃ । 

ಪ. ಛೇ. -ವೇಃ, ಅಪ್ಪಕ್ತಸ್ಯ 


316 ಲಘುಸಿದ್ಧಾಂತ ಕೌಮುದೀ 


ಅ. ವೃ- “ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ "ಲೋಪಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಅಪೃಕ್ತ ಸಂಜ್ಞೆಯನ್ನು ಹೊಂದಿರುವ "ವ್‌' ಕಾರವು ಲೋಪವಾಗುತ್ತದೆ. 
"ಅಪೃಕ್ಷ' ವೆಂದರೆ ಏಕಾಲ್‌ ಪ್ರತ್ಯಯವು ಎಂದರ್ಥ. ಆ "ವ್‌' ಕಾರವು ಲೋಪ 
ಹೊಂದುತ್ತದೆ. 

(ಕುತ್ಣ ವಿಧಾಯಕ ಸೂತ್ರ) 

ಸೂತ್ರ - 3೦5. ಕ್ವಿನ್ಹತ್ಯಯಸ್ಯ ಕುಃ (8.2.62) 

ವೃತ್ತಿಃ-ಕ್ವಿನ್‌ ಪ್ರತ್ಯಯಃ ಯಸ್ಮಾತ್‌ ತಸ್ಯ ಕು(ಕ್‌)ವರ್ಗಃ ಅಂತಾದೇಶಃ ಪದಾಂತೇ। 
ಅಸ್ಯ ಅಸಿದ್ಧತ್ವಾತ್‌ “ಜೋಃ ಕುಃ” ಇತಿ ಕುತ್ವಮ್‌/ಯುತ್ತಿಕ್‌,ಯತ್ವಿಗ್‌ಯತ್ತಿಜೌಯತ್ತಿಗ್ಳಾ ಮ್‌) 

ಅ. ವೃ.-“ಸ್ಯೋಃ ಸಂಯೋಗಾದ್ಯೋರನ್ನೇ ಚ” ಎಂಬ ಸೂತ್ರದಿಂದ “ಅನ್ನೇ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಪದಸ್ಕ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- “ಕ್ವಿನ್‌ ಪ್ರತ್ಯಯವು ಯಾವದಕ್ಕೆ ಸೇರಿಸಲಾಗಿದೆಯೋ, ಅಂತಹ ಶಬ್ದದ 
ಪದಾನ್ನದಲ್ಲಿ "ಕ್‌' ವರ್ಗವು ಅನ್ನಾದೇಶವಾಗಿ ಬರುತ್ತದೆ. 

ಸೂಚನೆ: ಈ ಪ್ರಕೃತ ಸೂತ್ರವು ತ್ರಿಪಾದಿಯಲ್ಲಿ ಪರದಲ್ಲಿ ಇರೋಣದರಿಂದ, 
“ಜೋಃ ಕುಃ” ಎಂಬ ಸೂತ್ರದ ದೃಷ್ಟಿಯಿಂದ ಅಸಿದ್ಧವಾಗುತ್ತದೆ. ಈ ಎರಡೂ 
ಸೂತ್ರಗಳು ಕುತ್ವವನ್ನೇ ವಿಧಿಸುತ್ತವೆ. ಆದರೆ “ಪೂರ್ವತ್ರಾಸಿದ್ಧಮ್‌” ಎಂಬ ಸೂತ್ರದ 
ಪ್ರಕಾರ, ಪರ ಶಾಸ್ತ್ರವು (ಈ ಪ್ರಕೃತ ಸೂತ್ರವು) ಅಸಿದ್ಧವಾಗುತ್ತದೆ. 

ಉದಾ- ಖುತ್ತಿಕ್‌,ಬತ್ತಿಗ್‌-(ಯಾಜ್ನಿಕ) - ಯತು ಪೂರ್ವಕ "ಯಜ್‌' ಧಾತುವಿನ 
ನ೦ತರ ಕ್ವಿನ್‌ ಪ್ರತ್ಯಯವನ್ನು ಸೇರಿಸಿದಾಗ, “ಜತ್ವಿಗ್‌-ದಧೃಕ್‌-ಸ್ರಗ್‌-ದಿಗುಷ್ಟಿಗಇಬ್ಬ- 
ಯುಜಿ-ಕ್ರುಇಗ್ವಾಂ” (3.2.59) ಸೂತ್ರದಿಂದ “ಕ್ವಿನ್‌' ಪ್ರತ್ಯಯದ ಎಲ್ಲ ವರ್ಣಗಳೂ 
ಲುಪ್ಪವಾಗುತ್ತವೆ. “ವಚಿಸ್ವಷಿಯಜಾದೀನಾಮ್‌ ಕಿತಿ” ಎಂಬ ಸೂತ್ರದಿಂದ "ಯಜ್‌' 
ನಲ್ಲಿರುವ "ಯ್‌' ಕಾರಕ್ಕೆ ಸಂಪ್ರಸಾರಣ ಬಂದು, "ಇ' ಕಾರವಾಗಿ ಮತ್ತು 
“ಸಂಪ್ರಸಾರಣಾಚ್ಚ” ಎಂಬ ಸೂತ್ರದಿಂದ ಪೂರ್ವರೂಪ ಬಂದು, ಯತು+ಇ+ಅ+ 
ಜ್‌-ಯತು4ಇಜ್‌ ಎಂದಾಗಿ, "ಯಣ್‌' ಸಂಧಿಯಿಂದ ಯತ್ತಿಜ್‌ ಎಂದಾಗುತ್ತದೆ. 
*ಕ್ವಿನ್‌' ಪ್ರತ್ಯಯವು "ಕೃತ್‌' ಪ್ರತ್ಯಯವಾಗಿರೋಣದ್ದರಿಂದ “ಕೃತ್ತದ್ಧಿತ ಸಮಾಸಾಶ್ಚ'” 
ಎ೦ಬ ಸೂತ್ರದಿಂದ ಪ್ರಾತಿಪದಿಕ ಸಂಜ್ಞೆ ಬರುತ್ತದೆ. ಆಮೇಲೆ “ಸುಪ್‌' ಪ್ರತ್ಯಯವನ್ನು 
ಸೇರಿಸಿದಾಗ, ಯತ್ತಿಜ್‌+ಸ್‌ ಎಂದಾಗುತ್ತದೆ. ನಂತರ “ಹಲಾ ಜ್ಯೋ ದೀರ್ಫಾತ್‌ 
ಸುತಿಸ್ಯಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬರುತ್ತದೆ. ಪ್ರಕೃತ 
ಸೂತ್ರವೂ ಮತ್ತು “ಜೋಃ ಕುಃ” ಸೂತ್ರವೂ ಪ್ರಾಪ್ತವಾಗುತ್ತದೆ. ಮೇಲೆ ಹೇಳಿದ 
ಪ್ರಕಾರ ಪರಸೂತ್ರವು ಬಾಧಿತವಾಗಿ “ಚೋಃ ಕುಃ” ಎ೦ಬ ಸೂತ್ರದಿಂದಲೇ “ಜ್‌' 
ಕಾರಕ್ಕೆ ಕುತ್ವ(ಗ್‌-ಕಾರ) ಬಂದು, ಯತ್ನಿಗ್‌ ಎಂದು ರೂಪವಾಗುತ್ತದೆ. “ವಾವಸಾನೇ” 
ಎ೦ಬ ಸೂತ್ರದಿಂದ ವೈಕಲ್ಲಿಕವಾಗಿ ಚರ್ತ್ವ ಬಂದು, ಯತ್ತಿಕ್‌ ಎಂದು ರೂಪವಾಗುತ್ತದೆ. 


ಷಡ್ಲಿಪ್ಗ್‌ ಪ್ರಕರಣಮ್‌ (ಹ.ಪು.) 317 


ಹೀಗೆ ಯತ್ನಿಕ್‌,ಯತ್ನಿಗ್‌ ಎಂದು ಎರಡು ರೂಪಗಳಾಗುತ್ತವೆ. 

ಉದಾ- ಖಯತ್ತಿಜೌ - ಪ್ರಥಮಾ ಮತ್ತು ದ್ವಿತೀಯಾ ದ್ವಿವಚನಗಳಲ್ಲಿ ಯತ್ತಿಜ್‌*ಔ 
ಮತ್ತು ಯತ್ತಿಜ್‌*ಔಟ್‌(ಔ) ಎಂದಿದ್ದಾಗ, ಯತ್ತಿಜೌ ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಖತ್ತಿಜಃ, ಯತ್ತಿಜಮ್‌, 
ಯತ್ನಿಜಃ ಯತ್ತಿಜಾ ಮೊದಲಾದ ರೂಪಗಳು ಆಗುತ್ತವೆ. ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ ಪದಸಂಜ್ಞೆ ಬಂದು, "ಜ್‌' ಕಾರಕ್ಕೆ ಕುತ್ವ(ಗ್‌-ಕಾರ) ಆದೇಶ ಬಂದು 
ಯತ್ತಿಗ್ಸಾ ಮ್‌, ಯತ್ತಿಗ್ಗಿಃ ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಖುತ್ತಿಕ್ಷು - ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ ಸುಪ್‌ ಪ್ರತ್ಯಯವನ್ನು 
ಸೇರಿಸಿದಾಗ, ಕುತ್ವ ಬಂದಮೇಲೆ, “ಖರಿ ಚ” ಎಂಬ ಸೂತ್ರದಿಂದ ಚರ್ತ್ವ(ಕ್‌) 
ಬಂದು, “ಆದೇಶ ಪ್ರತ್ಯಯಯೋಃ? ಎಂಬ ಸೂತ್ರದಿಂದ "ಸು' ನ "ಸ್‌' ಕಾರಕ್ಕೆ ಷತ್ವ 
ಬಂದು "ಕ್‌'ಕಾರ ಮತ್ತು "ಷ್‌' ಕಾರಗಳು ಸೇರಿ “ಕ್ಟ್‌' ಎಂದಾಗಿ, ಖುತ್ತಿಕ್ಷು ಎಂದು 
ರೂಪವು ಸಿದ್ಧವಾಗುತ್ತದೆ. 

(ಹ್‌ ಕಾರಾನ್ತ ಖತ್ಚಿಹ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಯತ್ನಿಕ್‌, ಯತ್ತಿಗ್‌ ಯತ್ತಿಜೌ ಯತ್ವಿಜಃ 
ದ್ವಿತೀಯಾ  ಯತ್ತಿಜಮ್‌ , ಯತ್ತಿಜೌ ಯತ್ವಿಜಃ 
ತೃತೀಯಾ ಯತ್ನಿಜಾ ಖಯತ್ತಿಗ್ಸಾ ಕಮ್‌ ಜುತ್ತಿಗ್ಳಿಃ 
ಚತುರ್ಥೀ ಬತ್ತಿಜೇ ಯತ್ತಿಗ್ಸಾ ಮ್‌ ಯತ್ತಿಗ್ಸ .ೆ 
ಪಠಣ್ಗುಮೀ ಯತ್ಚಿಜಃ ಖಯತ್ತಿಗ್ಸಾ ಕಮ್‌ ಯತ್ತಿಗ್ಸ .ೆ 
ಷಷ್ಲೀ ಯತ್ವಿಜಃ ಯತ್ತಿಜೋಃ ಯತ್ವಿಜಾಮ್‌ 
ಸಪ್ಪಮೀ ಯತ್ತಿಜಿ ಯತ್ತಿಜೋಃ ಯತ್ತಿಕ್ಷು 
ಸಂಬೋಧನ ಹೇ ಯತ್ನಿಕ್‌!/ ಹೇ ಯತ್ತಿಜೌ! ಹೇ ಯತ್ತಿಜಃ! 
ಹೇ ಖುತ್ತಿಗ್‌! 


(ನುಮ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-306. ಯುಹೇರಸಮಾಸೇ (7.1.71) 

ವೃತ್ತಿಃ-ಯುಜೇಃ ಸರ್ವನಾಮಸ್ಥಾನೇ ನುಮ್‌ ಸ್ಯಾತ್‌ ಅಸಮಾಸೇ। ಸುಲೋಪಃ, 
ಸಂಉಯೋಗಾಂತ-ಲೋಪಃ, ಕುತ್ವೇನ ನಸ್ಯ ಜಃ 0ಉುಜ*।ಅನುಸ್ವಾರ- 
ಪರಸವರ್ಣೌ(ಯುಇಗ್ಟೌ್‌ಯುಳ್ಹಾಸಯುಗ್ಳಾ ಕಮ್‌! 

ಪ. ಛೇ. -ಯುಜೇಃ, ಅಸಮಾಸೇ। 

ಅ. ವೃ.- “ಉಗಿದಚಾಮ್‌ ಸರ್ವನಾಮಸ್ಥಾನೇಂಧಾತೋಃ” ಎ೦ಬ ಸೂತ್ರದಿಂದ 
'ಸರ್ವನಾಮಸ್ಥಾನೇ' ಎಂಬ ಪದವೂ “ಇದಿತೋ ನುಮ್‌ ಧಾತೋಃ” ಎಂಬ 


318 ಲಘುಸಿದ್ಧಾಂತ ಕೌಮುದೀ 


ಸೂತ್ರದಿಂದ "ನುಮ್‌(ನ್‌)' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ, "ಯುಜ್‌' ಗೆ "ನುಮ್‌(ನ್‌)'ಆಗಮವು 
ಬರುತ್ತದೆ- ಸಮಾಸವಾಗದೇ ಇದ್ದಾಗ. "ನುಮ್‌(ನ್‌)' ಇದು "ಮಿತ್‌' 
ಆಗಿರೋಣದರಿಂದ, ."ಯ್‌' ಕಾರೋತ್ತರ "ಉ' ಕಾರದ ನಂತರ ಬಂದು, 
ಕುತ್ತವಿಲ್ಲದಿದ್ದಾಗ, ಯುನ್‌ಜ್‌ ಎಂದಾಗಿ ಚುತ್ವದಿಂದ ಯುಳಇಗ್ವ್‌ ಎಂದಾಗುತ್ತದೆ. 

ಉದಾ- ಯುಜ್‌ - ಯುಜ್‌ ಧಾತುವಿನ ನಂತರ “ಜುತ್ತಿಗ್‌-ದಧೃಕ್‌-ಸ್ರಗ್‌- 
ದಿಗುಷ್ಟಿಗಣ್ವು-ಯುಜಿ-ಕ್ರುಇಗ್ಹಾಂ” (3.2.59) ಎ೦ಬ ಸೂತ್ರದಿಂದ "ಕ್ಸಿನ್‌' ಪ್ರತ್ಯಯವನ್ನು 
ಸೇರಿಸಿದಮೇಲೆ, ಇದರ ಸರ್ವಾಪಹಾರವಾಗುತ್ತದೆ. ಇದು “ಕೃತ್‌' 

ಪ್ರತ್ಯಯವಾದ್ದರಿಂದ "ಪ್ರಾತಿಪದಿಕಸಂಜ್ಞೆ' ಬರುತ್ತದೆ. ಇದಕ್ಕೆ ಸುಪ್‌ ಪ್ರತ್ಯಯವನ್ನು 
ಸೇರಿಸಿದಾಗ, ಪ್ರಕೃತ ಸೂತ್ರದಿಂದ "ನುಮ್‌(ನ್‌)' ಆಗಮ ಬಂದು, ಯುನ್‌ಜ್‌4ಸ್‌ 
ಎಂದಿರುತ್ತದೆ. “ಹಲ್ವಾ ಹ್ಯೂ ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ 
"ಸ್‌ ಕಾರಕ್ಕೆ ಲೋಪ ಬರುತ್ತದೆ. “ಜ್‌' ಕಾರಕ್ಕೆ ಸಂಯೋಗಾನ್ತ-ಲೋಪವಾಗಿ, 
“ಕ್ವಿನ್ನತ್ಯಯಸ್ಯ ಕುಃ” ಎಂಬ ಸೂತ್ರದಿಂದ "ನ್‌' ಕಾರದ ಸ್ಥಾನದಲ್ಲಿ, "ಜ್‌' ಕಾರ 
ಬ೦ದು, ಯುಜ್‌ ಎಂದು ರೂಪವಾಗುತ್ತದೆ. 

ಉದಾ- ಯುಇಸ್ಟ್‌ - "ಯುಜ್‌' ಧಾತುವಿನನಂತರ, “ಕ್ವಿನ್‌' ಪ್ರತ್ಯಯವನ್ನು 
ಸೇರಿಸಿದಮೇಲೆ, ಇದರ ಸರ್ವಾಪಹಾರವಾಗುತ್ತದೆ. ಇದು "ಕೃತ್‌' ಪ್ರತ್ಯಯವಾದ್ದರಿಂದ 
"ಪ್ರಾತಿಪದಿಕ ಸಂಜ್ಞೆ ಬರುತ್ತದೆ. ಪ್ರಥಮಾ ವಿಭಕ್ತಿ ದ್ವಿ-ವಚನದಲ್ಲಿ “ಔ' ಸೇರಿಸಿ 
ಯುಜ್‌+ಔ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ನುಮಾಗಮ ಬಂದು, ಯುನ್‌-ಜ್‌-ಔ 
ಎಂದಾಗುತ್ತದೆ. “ಚೋಃ ಕುಃ (8.2.30)” ಎಂಬ ಸೂತ್ರವು ಇಲ್ಲಿ 
ಪ್ರವೃತ್ತವಾಗದಿರೋಣದರಿಂದ "ಕುತ್ನವು' ಬರುವದಿಲ್ಲ. “ಸ್ತೋಃ ಶ್ಲುನಾಸ್ಸುಃ” ಎಂಬ 
ಸೂತ್ರದಿಂದ "ನ್‌' ಕಾರಕ್ಕೆ "ಚ್‌' ವರ್ಗದ "'ಇ*' ಕಾರ ಬಂದು, 
ಯುತ್‌ 4+ಜ್‌*ಔವಯುಇಸ್ತಿ ಎಂದು ರೂಪವಾಗುತ್ತದೆ. ಇದೇ ರೀತಿಯಲ್ಲಿ' ಉಳಿದ 
ರೂಪಗಳೂ ಸಿದ್ಧವಾಗುತ್ತವೆ. 

“ಶಸ್‌' ಮೂದಲಾದ ಪ್ರತ್ಯಯಗಳು ಅಸರ್ವನಾಮಸ್ಥಾನದ ಪರದಲ್ಲಿರುವಾಗ, 
"ನುಮ್‌(ನ್‌) ಆಗಮವು ಬರುವದಿಲ್ಲ. ಆದುದರಿ೦ದ ಯುಜಃ, ಯುಜಾ, ಯುಜೇ, 
ಯುಜಃ, ಯುಜೋಃ, ಯುಜಾಮ್‌, ಯುಜಿ ಎ೦ಬ ಇತರ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಮುಂಬರುವ “ಜೋಃ ಕುಃ (8.2.30)” 
ಎಂಬ ಸೂತ್ರದಿಂದ ಕುತ್ವ ಬಂದು "ಗ್‌' ಕಾರವು ಆದೇಶವಾಗಿ ಬರುತ್ತದೆ. ಆಗ 
ಯುಗ್ಲಾ ಮ್‌, ಯುಗಿಃ, ಯುಗ್ಗ ೬ ಯುಕು ಎಂಬ ರೂಪಗಳು ಸಿದವಾಗುತವೆ. 

ಬರಿ ಭ ಬರಿ ಊ ಧ ky) 
(ಕುತ್ವವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 
ಸೂತ್ರ- 3೦7... ಹೋಃ ಕುಃ (8.2.30) 
ವೃತ್ತಿಃ-ಚವರ್ಗಸ್ಯ ಕವರ್ಗಃ ಸ್ಯಾತ್‌ ರುಲಿ ಪದಾನ್ತೇ ಚ। ಸುಯುಕ್‌, ಸುಯುಗ್‌। 


ಷಡಿಲ್ಲ್‌ ಪ್ರಕರಣಮ್‌ (ಹ.ಪು.) 319 


ಸುಯುಜೌ। ಸುಯುಗ್ಳಾ ಕಮ್‌! ಖನ್‌। ಖಳ್‌ ಖನ್ಭ್ಯಾಮ್‌| 

ಅ.ವೃ-“ರುಲೋ ರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವೂ, 
ಹಾಗೆಯೇ“ಸ್ಕೋಃ ಸಂಯೋಗಾದ್ಯೋರನ್ತೇ ಚ” ಎಂಬ ಸೂತ್ರದಿಂದ "ಅನ್ನೇ' ಎಂಬ 
ಪದವೂ, ಅನುವೃತ್ತವಾಗುತ್ತವೆ. “ಪದಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- "ಚ' ವರ್ಗದ ಸ್ಥಾನದಲ್ಲಿ "ಕ' ವರ್ಗವು ಯಥಾಸಂಖ್ಯವಾಗಿ ಆದೇಶವಾಗಿ 
ಬರುತ್ತದೆ, "ರುಲ್‌' ಪರದಲ್ಲಿದ್ದಾಗ. ಅಥವಾ ಪದಾನ್ನದಲ್ಲಿ. 

ಉದಾ-ಸುಯುಕ್‌, ಸುಯುಗ್‌(ಉತ್ತಮವಾದ ಯೋಗಿ)- "ಸು' ಪೂರ್ವಕ "ಯುಜ್‌' 
ಧಾತುವಿನ ನಂತರ ಕ್ಲಿಪ್‌” ಸೇರಿಸಿದಾಗ, ಪ್ರಥಮಾ ವಿಭಕ್ತಿ ಏಕವಚನ ಮತ್ತು 
ಸಂಬೋಧನ ವಿಭಕ್ತಿ ಏಕವಚನಲ್ಲಿ, ಸುಯುಜ್‌*ಕ್ವಿಪ್‌ ಎ೦ದಿದ್ದಾಗ, ಅದು 
ಸರ್ವಾಪಹಾರವಾಗಿ, "ಸುಪ್‌' ಪ್ರತ್ಯಯವನ್ನು ಸೇರಿಸಿ ಸುಯುಜ್‌+ಸು(ಸ್‌) ಎಂದಿದ್ದಾಗ, 
ಅದರ “ಸ್‌” ಕಾರಕ್ಕೆ “ಹಲ್ವಾ ಚ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷಮ್‌ ಹಲ್‌” ಎಂಬ 
ಸೂತ್ರದಿಂದ ಲೋಪ ಬಂದು, ಪದಾನ್ತ “ಜ್‌' ಕಾರಕ್ಕೆ "ಕುತ್ನ' ಬಂದು, ಸುಯುಗ್‌ 
ಎಂದಾಗುತ್ತದೆ. “ವಾsವಸಾನೇ” ಎಂಬ ಸೂತ್ರದಿಂದ ವಿಕಲ್ಲದಿಂದ ಚರ್ತ್ವ ಬಂದು, 
ಸುಯುಕ್‌ ಎ೦ಬ ರೂಪವು ಸಿದ್ಧವಾಗುತ್ತದೆ. ಹೀಗೆ ಎರಡುರೂಪಗಳು ಸಿದ್ಧವಾಗುತ್ತವೆ. 


ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, ವರ್ಣಜೋಡಣೆ ಮಾತ್ರದಿಂದ ಸುಯುಜೌ, 
ಸುಯುಜಃ, ಸುಯುಜಮ್‌, ಸುಯುಜಾ, ಸುಯುಜೇ, ಸುಯುಜಃ, ಸುಯುಜೋಃ, 
ಸುಯುಜಾಮ್‌, ಸುಯುಜಿ, ಹೇ ಸುಯುಜೌ! ಹೇ ಸುಯುಜಃ। . ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಜೋಃ ಕುಃ (8.2.30)” ಎಂಬ ಸೂತ್ರದಿಂದ 
“ಕುತ್ವ' ಬಂದು, "ಗ್‌' ಕಾರವು ಆದೇಶವಾಗಿ ಬರುತ್ತದೆ. ಆಗ, ಸುಯುಗ್ಭಾ ಮ್‌, 
ಸುಯುಗ್ಗಿತ, ಸುಯುಗ್ಭ ಕೆ ಸುಯುಕ್ಸು. 

ಉದಾ- ಖನ್‌(ಕುಂಟ)- "ಖಜಿ(ಖಜ್‌)' ಧಾತುವಿನ ಮೇಲೆ ಪ್ರಥಮಾ ವಿಭಕ್ತಿ 
ಏಕವಚನದಲ್ಲಿ "ಕ್ಟಿಪ್‌' ಪ್ರತ್ಯಯವನ್ನು ಸೇರಿಸಿದಾಗ, ಸರ್ವಾಪಹಾರ, ನುಮಾಗಮ, 
ಮತ್ತು ಪರಸವರ್ಣ ಮೊದಲಾದವುಗಳಿಂದ, ಖಇಗ್ವ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
ಇದಕ್ಕೆ “ಪ್ರಾತಿಪದಿಕ ಸಂಜ್ಞೆ ಬಂದು, "ಸು(ಸ್‌)' ಸೇರಿಸಿದಮೇಲೆ, “ಹಲ್ವಾ ಜ್ಯೋ 
ದೀರ್ಫಾತ್‌ ಸುತಿಸ್ಯಪೃಕ್ತಮ್‌ ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ 
ಬಂದು, “ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ “ಜ್‌' ಕಾರಕ್ಕೆ ಲೋಪ 
ಬರೋಣದ್ದರಿಂದ, "ನಿಮಿತ್ತಾಪಾಯೇ ನೈಮಿತ್ತಿಕಸ್ಕಾಪ್ಯಪಾಯಃ' ಎಂಬ ನಿಯಮದಿಂದ 
“ಇ ಕಾರದ ಸ್ಥಾನದಲ್ಲಿ "ನ್‌' ಕಾರವು ಬಂದು, "ಖನ್‌' ಎಂದು ರೂಪವಾಗುತ್ತದೆ. 
“ನಲೊಪಃ ಪ್ರಾತಿಪದಿಕಾನ್ರಸ್ಯ” ಎಂಬ ಸೂತ್ರದ ದೃಷ್ಟಿಯಿಂದ "ಸಂಯೋಗಾನ್ತ' ಲೋಪವು 
ಅಸಿದ್ಧ ವಾಗೋಣದ್ದರಿಂದ, "ನ್‌' ಕಾರಕ್ಕೆ ಲೋಪವು ಬರುವದಿಲ್ಲ. ಆದರಿಂದ "ಖನ್‌' 
ಎಂದೆ ರೂಪವು ಉಳಿಯುತ್ತದೆ. 


320 ಲಘುಸಿದ್ಧಾಂತ ಕೌಮುದೀ 


ಅಜಾದಿ ವಿಭಕ್ತಿಗಳು ಪರವಾದಾಗ, "ಖಣ? ಜೊತೆಗೆ ಪ್ರತ್ಯಯಗಳನ್ನು ಸೇರಿಸುವ 
ಮಾತ್ರದಿಂದಲೇ ಖಣಗ್ವ್‌, ಖಳ್ಬುಃ, ಖಳ್ಬುಮ್‌, ಖಣಗ್ವ್‌, ಖಣ್ಬುಃ, ಖಇಗ್ವಾ, ಖಣಗ್ಲೇ, 
ಖಳ್ಬುಃ ಖಇಗ್ಹೋಃ. ಖಇಗಾಮ್‌, ಖಜ್ಞಿ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಖನ್ಭಾ ಮ್‌, ಖನ್ನಿ೬ ಖನ್ಭ್ಯಃ, ಖನ್ನು 
ಮತ್ತು ಹೇ ಖನ್‌! ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಖನ್ನು-ಸಪ್ತಮೀ ವಿಭಕ್ತಿ ಬಹುವಚನ ಪ್ರತ್ಯಯವಾದ "ಸುಪ್‌' 
ಪರದಲ್ಲಿದ್ದಾಗ, “ನಶ್ಚ” ಎ೦ಬ ಸೂತ್ರದಿಂದ, ವೈಕಲ್ಪಿಕವಾಗಿ "ಧುಟ್‌ (ಧ್‌)' ಆಗಮವು 
ಬಂದು, ಆ "ಧ್‌' ಕಾರಕ್ಕೆ ಚರ್ತ್ವದಿಂದ “ತ್‌'ಕಾರ ಬಂದು ಖನ್ನ್ಸು ಎಂಬ ವೈಕಲ್ಪಿಕ 
ರೂಪವಾಗುತ್ತದೆ. 


(ಷತ್ತ(ಷ್‌)ವನ್ನು ವಿಧಿಸುವ ಸೂತ್ರ) 
ಸೂತ್ರ - 3೦8. ವ್ರಶ್ನ-ಫ್ರಸ್ಥ-ಸೃಜ-ಮೃಜ-ಯಜ-ರಾಜ- 
ಭ್ರಾಜ-ಜ್ಛಶಾ೦ಷಃ | (8.2.36) 

ವೃತ್ತಿ-ರುಲಿ ಪದಾಂತೇ ಚ /ಜಶ್ಚ್ವ-ಚರ್ತೇ। ರಾಟ್‌, ರಾಡ್‌! ರಾಜೌ। ರಾಜಃ। 
ರಾಡ್ಭ್ರಾಮ್‌। ಏವಂ ವಿಭ್ರಾಟ್‌!ದೇವೇಟ್‌!ವಿಶ್ವಸೃಟ್‌। 

ಉಣಾದಿ ಸೂತ್ರಮ್‌-ಪರೌ ವುಜೇಃ ಷಃ ಪದಾಂತೇ। 

ಪರೌ ಉಪಪದೇ ವ್ರಜೇಃ ಕ್ಲಿಪ್‌ ಸ್ಯಾತ್‌, ದೀರ್ಫಶ್ಚ ಪದಾನ್ತೇ ಷತ್ಸಮಪಿ । 
ಪರಿವ್ರಾಟ್‌। ಪರಿವ್ರಾಜೌ। 

ಅ. ವೃ. -“ರುಲೋ ರುಲಿ” ಎಂಬ ಸೂತ್ರದಿಂದ, “ರುಲಿ” ಎಂಬ ಪದವೂ, 
ಮತ್ತು “ಸ್ಕೋಃ ಸಂಯೋಗಾದ್ಯೋರನ್ನೇಚ” ಎಂಬ ಸೂತ್ರದಿಂದ "ಅನ್ನೇ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. “ಪದಸ್ಕ” ಎಂಬುದು ಅಧಿಕಾರ ಸೂತ್ರ. “ಅಲೋಕನ್ತ ೫ 
ಎಂಬುದು ಇಲ್ಲಿ ಪರಿಭಾಷಾ ಸೂತ್ರವಾಗಿದೆ. 

ಅರ್ಥ-"ರುಲ್‌' ವರ್ಣವು ಪರದಲ್ಲಿದ್ದಾಗ ಅಥವಾ ಪದಾನ್ನದಲ್ಲಿದ್ದಾಗ, ವಕ್ಸ್‌, 


9 ಹದ | ಚ 


ಭ್ರಸ್ಟ್‌, ಸೃಜ್‌, ಮೃಜ್‌, ಯಜ್‌, ರಾಜ್‌ ಮತ್ತು "ಛ್‌' ಕಾರಾನ್ತ ಹಾಗೂ "ಶ್‌' ಕಾರಾನ್ರ 


ಜ 
ಧಾತುಗಳ ಸ್ಥಾನದಲ್ಲಿ, “ಷ್‌” ಕಾರವು ಅನ್ನಾದೇಶವಾಗಿ ಬರುತ್ತದೆ. 

ಸೂಚನೆ: ಈ ಮೇಲೆ ಹೇಳಿದ ಧಾತುಗಳ ಅನ್ನ್ಯ ವರ್ಣಕ್ಕೆ "ಷ್‌' ಕಾರವು 
ಆದೇಶವಾಗಿ ಬರುತ್ತದೆ. “ರುಲಾಮ್‌ ಜಶೋತನ್ತೇ” ಎಂಬ ಸೂತ್ರದಿಂದ ಅದಕ್ಕೆ 
"ಜಶ್ಚ' ಬಂದು, ಸ್ಥಾನ ಸಾಮ್ಯದಿಂದ "ಡ್‌' ಕಾರವು ಬರುತ್ತದೆ. 

ಉದಾ-ರಾಟ್‌/ರಾಡ್‌(ಪ್ರಕಾಶವುಳ್ಳವನು ಅಥವಾ ರಾಜಾ)- “ರಾಜ್ಯ' 
ಧಾತುವಿನಮೇಲೆ “ಕ್ವಿಪ್‌' ಪ್ರತ್ಯಯವನ್ನು ಸೇರಿಸಿದಾಗ, ಅದು ಸರ್ವಾಪಹಾರವಾಗಿ, 
“ಪ್ರಾತಿಪದಿಕ ಸಂಜ್ಞೆ ಬಂದು, ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ರಾಜ್‌-ಸು(ಸ್‌) 
ಎಂದಿದ್ದಾಗ, “ಹಲ್ವಾ ಚ್ಯಾ ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ 


ಷಡ್ಲಿಣ್ಣಿ ಪ್ರಕರಣಮ್‌ (ಹ.ಪು.) 321 


"ಸ್‌' ಕಾರಕ್ಕೆ ಲೋಪ ಬಂದು, ಪ್ರಕೃತ ಸೂತ್ರದಿಂದ “ಜ್‌' ಕಾರಕ್ಕೆ “ಷ್‌' ಕಾರ ಬಂದು 
ರಾಷ್‌ ಎಂದಾಗುತ್ತದೆ. “ರುಲಾಮ್‌ ಜಶೋತನ್ನೇ” ಎಂಬ ಸೂತ್ರದಿಂದ ಅದಕ್ಕೆ 
"ಜಶ್ಚ' ಬಂದು, ಸ್ಥಾನ ಸಾಮ್ಯದಿಂದ “ಡ್‌' ಕಾರವು ಬಂದು, ರಾಡ್‌ ಎಂದು 
ರೂಪವಾಗುತ್ತದೆ. “ವಾವಸಾನೇ” ಎಂಬ ಸೂತ್ರದಿಂದ ವಿಕಲ್ಲದಿಂದ “ಡ್‌' ಕಾರಕ್ಕೆ 
ಚರ್ತ್ವ(ಟ್‌) ಬ೦ದು ರಾಟ್‌ ಎಂದು ರೂಪವಾಗುತ್ತದೆ. ಹೀಗೆ ರಾಟ್‌, ರಾಡ್‌ ಎಂದು 
ಎರಡು ರೂಪಗಳಾಗಿವೆ. ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಅಥವಾ 
ಪದಾನ್ತವಾಗಿಲ್ಲದೇ ಇದ್ದಾಗ, "ಷ್‌' ಕಾರವು ಆದೇಶವಾಗಿ ಬರುವದಿಲ್ಲ. ಹೀಗಾಗಿ 
ಕೇವಲ ಪ್ರತ್ಯಯ ಜೋಡಣೆಯಿಂದ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ರಾಜೌ,ರಾಜಃ,ರಾಜಮ್‌,ರಾಜೌ, ರಾಜಃ, ರಾಜಾ, ರಾಜೇ, ರಾಜಃ, 
ರಾಜೋಃ, ರಾಜಾಮ್‌ ಮತ್ತು ರಾಜಿ ಎಂದು ರೂಪಗಳಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ರುಲ್‌' ವರ್ಣವು ಪರದಲ್ಲಿರುತ್ತದೆ. 
“ಸ್ವಾದಿಷ್ಟರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ "ಪದ ಸಂಜ್ಞೆ ಬಂದು ಪದಾನ್ತವೂ 
ಆಗುತ್ತದೆ. ಹೀಗಾಗಿ "ಷ್‌' ಕಾರಾದೇಶವು ಬಂದು,ಜಶ್ಚ್ವದಿಂದ ರಾಡ್ಸಾ ಮ್‌, ರಾಡ್ಫಿಃ 
ಮತ್ತು ರಾಡ್ಛ ಕ ಎಂಬ ರೂಪಗಳಾಗುತ್ತವೆ. 

ಸಪ್ತಮೀ ವಿಭಕ್ತಿಯ ಬಹುವಚನದಲ್ಲಿ, "ಸುಪ್‌(ಸು) ಸೇರಿಸಿದಾಗ, “ಢಃ ಸಿ 
ಧುಟ್‌”ಎಂಬ ಸೂತ್ರದಿಂದ "ಧುಟ್‌(ಧ್‌)' ಆಗಮ ಬಂದು, "ಧ್‌' ಕಾರ ಮತ್ತು “ಡ್‌' 
ಕಾರಗಳಿಗೆ ಚರ್ವ ಬಂದು ಧುಟ್ಟು, ಮತ್ತು ಧುಟ್ಟು ಎಂಬ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 

(ಹ್‌ ಕಾರಾನ್ತ ರಾಜ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ರಾಟ್‌,ರಾಡ್‌ ರಾಜೌ ರಾಜಃ 
ದ್ವಿತೀಯಾ ರಾಜಮ್‌ ರಾಜೌ ರಾಜಃ 
ತೃತೀಯಾ ರಾಜಾ ರಾಡ್ಸಾ ಕಮ್‌ ರಾಡಿಃ 
ಚತುರ್ಥೀ ರಾಜೇ ರಾಡ್ಸಾ ಮ್‌ ರಾಡ್ಛ # 
ಪಣ್ಣುಮೀ  ರಾಜಃ ರಾಡ್ಸ್ಯಾಮ್‌ ರಾಡ್ಛ್ರ್ಯಃ 
ಷಷ್ಠೀ ರಾಜಃ ರಾಜೋಃ ರಾಜಾಮ್‌ 
ಸಪ್ತಮೀ ರಾಜಿ ರಾಜೋಃ ರಾಟ್ಟು, ರಾಟ್ಸು 
ಸಂಬೋಧನ ಹೇ ರಾಟ್‌!, ಹೇ ರಾಜೌ। ಹೇ ರಾಜಃ। 
ಹೇರಾಡ್‌! 


ಇದೇ ರೀತಿಯಲ್ಲಿ ವಿಭ್ರಾಜ್‌(ವಿ ಪೂರ್ವಕ ಭ್ರಾಜ್‌ ಧಾತು), ದೇವೇಜ್‌(ದೇವ 
ಪೂರ್ವಕ "ಯಜ್‌' ಧಾತುವು ಸಂಪ್ರಸಾರಣದಿ೦ದ ದೇವೇಜ್‌ ಎಂದಾಗಿದೆ) ಮತ್ತು 


322 ಲಘುಸಿದ್ಧಾಂತ ಕೌಮುದೀ 


ವಿಶ್ವಸೃಜ್‌(ವಿಶ್ವ ಪೂರ್ವಕ ಸೃಜ್‌ ಧಾತು) ಶಬ್ದಗಳ ರೂಪಗಳು ಸಿದ್ಧವಾಗುತ್ತವೆ. 

ಉಣಾದಿ ಸೂತ್ರಮ್‌-ಪರೌ ವ್ರಜೇಃ ಷಃ ಪದಾಂತೇ- ಈ ಸೂತ್ರದ ವೃತ್ತಿಯು 
ಹೀಗಿದೆ. ಪರೌ ಉಪಪದೇ ವುಜೇಃ ಕ್ಲಿಪ್‌ ಸ್ಯಾತ್‌ ದೀರ್ಫಶ್ವ, ಪದಾನ್ತೇ ಷತ್ತಮಪಿ | 
ಪರಿವ್ರಾಟ್‌। ಪರಿವ್ರಾಜೌ। 

ಅರ್ಥ- ಪರಿ ಪೂರ್ವಕ "ವಜ್‌' ಧಾತುವಿನ ನಂತರ, ಕ್ವಿಪ್‌ ಪ್ರತ್ಯಯ ಮತ್ತು 
ಧಾತುವಿಗೆ ದೀರ್ಫ, ಹಾಗೆಯೇ ಪದಾನ್ತದಲ್ಲಿ "ಷ್‌' ಕಾರವು ಅನ್ನಾದೇಶವಾಗಿಯೂ 
ಬರುತ್ತದೆ. 

ಉದಾ- ಪರಿವ್ರಾಟ್‌/ಪರಿವ್ರಾಡ್‌(ಸನ್ಯಾಸಿ) -ಪರಿ ಪೂರ್ವಕ "ವ್ರಜ್‌' ಧಾತುವಿನ 
ನಂತರ, ಪ್ರಕೃತ ಉಣಾದಿ ಸೂತ್ರದಿಂದ ಕ್ವಿಪ್‌ ಪ್ರತ್ಯಯ, ಸರ್ವಾಪಹಾರ, ಮತ್ತು 
“ವ್ರಜ್‌' ನಲ್ಲಿರುವ ರೇಫೋತ್ತರ "ಅ' ಕಾರಕ್ಕೆ ದೀರ್ಫ, ಬಂದು ಪರಿವ್ರಾಜ್‌ ಎಂದಾಗುತ್ತದೆ. 
ಇದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದಿರೋಣದ್ದರಿಂದ, "ಸು(ಸ್‌)' ಪ್ರತ್ಯಯವನ್ನು 
ಸೇರಿಸಿದಾಗ, “ಹಲ್ವಾ ಕ್ಕೋ ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ 
"ಸ್‌' ಕಾರಕ್ಕೆ ಲೋಪ ಬಂದು, ಪ್ರಕೃತ ಉಣಾದಿ ಸೂತ್ರದಿಂದ "ಷ್‌' ಕಾರವು ಆದೇಶವಾಗಿ 
ಬಂದಿದೆ. “ಷ್‌' ಕಾರಕ್ಕೆ ಜಶ್ಚ್ವ(ಡ್‌) ಬಂದು, ಪರಿವ್ರಾಡ್‌ ಎಂದು ರೂಪವಾಗುತ್ತದೆ. 
“ವಾವಸಾನೇ” ಎಂಬ ಸೂತ್ರದಿಂದ ವಿಕಲ್ಲದಿಂದ ಅದಕ್ಕೆ ಚರ್ತ್ವ(ಟ್‌) ಬಂದು ಪರಿವ್ರಾಟ್‌ 
ಎಂದು ರೂಪವಾಗುತ್ತದೆ. ಹೀಗೆ ಎರಡು ರೂಪಗಳು ಸಿದ್ಧವಾಗುತ್ತವೆ. ಉಳಿದ 
ರೂಪಗಳು ಹಿಂದಿನಂತೆಯೇ ಸಿದ್ಧವಾಗುತ್ತವೆ. 


(ದೀರ್ಫಾನ್ನಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 3೦9. ವಿಶ್ವಸ್ಯ ವಸುರಾಟೋಃ ( 6.3.1268) 

ವೃತ್ತಿಃ-ವಿಶ್ವ ಶಬ್ದಸ್ಯ ದೀರ್ಫಃ ಅಂತಾದೇಶಃ ಸ್ಯಾತ್‌। ವಸೌ ರಾಟ್‌ ಶಬ್ಬೇ ಚ 
ಪರೇ। ವಿಶ್ವರಾಟ್‌, ವಿಶ್ವರಾಡ್‌। ವಿಶ್ವರಾಜೌ। ವಿಶ್ವರಾಡ್ಸಾ ಕಮ್‌! | 

ಅ. ವೃ. -“ಢ್ರಲೋಪೇ ಪೂರ್ವಸ್ಯ ದೀರ್ಫೋಇಣಃ” ಎಂಬ ಸೂತ್ರದಿಂದ 
ದೀರ್ಫಃ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ವಸು ಮತ್ತು ರಾಟ್‌ ಶಬ್ದಗಳು ಪರದಲ್ಲಿದ್ದಾಗ ವಿಶ್ವ ಶಬ್ದಕ್ಕೆ ದೀರ್ಫ 
ಅನ್ನಾದೇಶವು ಬರುತ್ತದೆ. 

ವಿವರಣೆ- ರಾಜ್‌ ಶಬ್ದದ ಸ್ಥಾನದಲ್ಲಿ, ರಾಟ್‌ ಶಬ್ದವು ಪಠಿತವಾಗಿರೋಣದ್ದರಿಂದ 
ಪದಾನ್ತವಾಗುತ್ತದೆ. ಅದ್ದರಿಂದ ರಾಟ್‌, ರಾಡ್‌ ಗಳೆಂದು ರೂಪಗಳಾಗುತ್ತವೆ. 
ತದನಂತರವೇ ಈ ಸೂತ್ರವು ಪ್ರವೃತ್ತವಾಗುತ್ತದೆ. ಬೇರೆ ಕಡೆಗೆ ಆಗುವದಿಲ್ಲ. ಆದುದರಿಂದ 
ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ದೀರ್ಫವು ಆಗುವದಿಲ್ಲ. 

ಉದಾ- ವಿಶ್ವರಾಟ್‌, ವಿಶ್ವರಾಡ್‌ - (ಸಮಸ್ತ ಪ್ರಪಳ್ಬುದ ಒಡೆಯ) ವಿಶ್ವಪೂರ್ವಕ 
ರಾಜ್‌ ಧಾತುವಿನ ಪರದಲ್ಲಿ "ಕ್ಲಿಪ್‌' ಪ್ರತ್ಯಯವನ್ನು ಸೇರಿಸಿ ಸರ್ವಾಪಹಾರವಾದಮೇಲೆ, 
ಪ್ರಾತಿಪದಿಕ ಸಂಜ್ಞೆ ಬಂದು, ನಂತರ "ಸು(ಸ್‌)' ಸೇರಿಸಿ, ವಿಶ್ವರಾಜ್‌-ಸ್‌ ಎಂದಿದ್ದಾಗ, 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 323 


'ಸ್‌' ಕಾರಕ್ಕೆ ಲೋಪವಾಗಿ ವಿಶ್ವರಾಜ್‌ ಎಂದೇ ಇರುತ್ತದೆ. “ವಶ್ವ-ಭ್ರಸ್ತ-ಸೃಜ- 
ಮೃಜ-ಯಜ-ರಾಜ-ಭ್ರಾಜ-ಚ್ಛಶಾಂ ಷಃ 8.2.36)” ಎಂಬ ಸೂತ್ರದಿಂದ “ಜ್‌' 
ಕಾರಕ್ಕೆ "ಷ್‌' ಕಾರ ಆದೇಶ, ಮತ್ತು “ ರುಲಾಮ್‌ ಜಶೋನ್ಹೇ” ಎಂಬಸೂತ್ರದಿಂದ 
ಷ್‌' ಕಾರಕ್ಕೆ "ಡ್‌' ಕಾರ ಬಂದು ವಿಶ್ವರಾಡ್‌ ಎಂದು ಆಗುತ್ತದೆ. ನಂತರ ವೈಕಲ್ಪಿಕ 
ಚರ್ತ್ವದಿ೦ಂದ ವಿಶ್ವರಾಟ್‌ ಎಂದಾಗುತ್ತದೆ. ನಂತರ ಪ್ರಕೃತ ಸೂತ್ರದಿಂದ, “ರಾಡ್‌/ 
ರಾಟ್‌' ಪರದಲ್ಲಿರುವುದರಿಂದ, ವಿಶ್ವ ಶಬ್ದಕ್ಕೆ ದೀರ್ಫ ಅನ್ನಾದೇಶ ಬ೦ದು, ವಿಶ್ವರಾಡ್‌ 
ಎಂದೂ, ವೈಕಲ್ಲಿಕ ಚರ್ತ್ವದಿ೦ದ ವಿಶ್ವಾರಾಟ್‌ ಹೀಗೆ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಇದೇ ತರಹ ಹಲಾದಿ ವಿಭಕ್ತಿಗಳು ಪರವಾದಾಗ, ಪದಾನ್ತತ್ವವು ಬಂದಿರುವುದರಿಂದ 
“ವಶ್ನ- ಭ್ರಷ್ಟ-ಸೃಜ-ಮೃಜ-ಯಜ-ರಾಜ-ಭ್ರಾಜ-ಚ್ಛಶಾಂ ಷಃ (8.2.36)” ಎಂಬ 
ಸೂತ್ರವು ಪ್ರವೃತ್ತವಾಗಿ "ಷ್‌' ಕಾರಾದೇಶ, ಡತ್ವ ಮತ್ತು ಟತ್ಸಗಳಾಗಿ, ದೀರ್ಪ್ವರೂಪ 
ಅನ್ತಾದೇಶಕ್ಕೆ ಅವಕಾಶವಾಗಿ, ವಿಶ್ವಾರಾಡ್ಭಾಮ್‌, ವಿಶ್ವಾರಾಡ್ಭಿಃ, ವಿಶ್ವಾರಾಡ್ಭ್ರಃ ಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದು, ವಿಶ್ವಾರಾಜ್‌*ಔ ಎಂದಿದ್ದಾಗ, ವಿಶ್ವರಾಜ್‌ 
ಎಂದು ರೂಪವಾಗುತ್ತದೆ. ಇಲ್ಲಿ "ರಾಜ್‌' ಶಬ್ದಕ್ಕೆ ಪ್ರಾತಿಪದಿಕತ್ವ ಮಾತ್ರವಿರುತ್ತದೆ. 
ಪದಾಂತತ್ವ ಇರುವದಿಲ್ಲ. ಹೀಗಾಗಿ “ವ್ರಶ್ವ-ಭ್ರಷ್ಟ-ಸೃಜ-ಮೃಜ-ಯಜ-ರಾಜ-ಭ್ರಾಜ- 
ಚ್ಛಶಾಂ ಷಃ (8.2.36)” ಎಂಬ ಸೂತ್ರವು ಪ್ರವೃತ್ತವಾಗುವದಿಲ್ಲ. ಆದ್ದರಿಂದ ಪರದಲ್ಲಿ 
ರಾಡ್‌/ರಾಟ್‌' ಶಬ್ದಗಳು ಬರುವದಿಲ್ಲ, ಹೀಗಾಗಿ ದೀರ್ಫರೂಪ, ಅನ್ನಾದೇಶಗಳು 
ಬಾರದೇ ವಿಶ್ವರಾಜೌ, ವಿಶ್ವರಾಜಃ, ವಿಶ್ವರಾಜಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


(ಸ್‌ ಕಾರ-ಕ ಕಾರಗಳಗೆ ಲೋಪವನ್ನು ಹೇಳುವ ಸೂತ್ರ) 


ಸೂತ್ರ-31೦. ಸ್ಥೋಃ ಸಂಯೋಗಾದ್ಯೋರನ್ನೇ ಚ (8.2.29) 

ವೃತ್ತಿೀ-ಪದಾನ್ನೇ ರುಲಿ ಚ ಯಃ ಸಂಯೋಗಃ ತದಾದ್ಯೋಃ ಸ್ಕೋಃ(ಸಕಾರ- 
ಕಕಾರಯೋಃ) ಲೋಪಃ ಭೃಟ್‌ಸಸ್ಯ ಶ್ಲುತ್ತೇನ ಶಃ "ರುಲಾಂ ಜಶ್‌ ರುಶಿ' 
ಇತಿ ಶಸ್ಯ ಜಃ । ಭೃಜೌ। ಭೃಡ್ಛಾ ಮ್‌! "ತೃದಾದ್ಯತ್ತಮ್‌ ಪರರೂಪತ್ವಮ್‌' 

ಪ. ಛೇ. - ಸ್ಯೋಃ, ಸಂಯೋಗಾದ್ಯೋಃ, ಅನ್ನೇ, ಚ। 

ಅ. ವೃ.-“ಸಂಯೋಗಾನ್ನಸ್ಯ ಲೋಪಃ ” ಎಂಬ ಸೂತ್ರದಿಂದ “ಲೋಪಃ' ಎಂಬ 
ಪದವೂ, “ರುಲೋರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ-ಪದಾನ್ನದಲ್ಲಿ ಅಥವಾ "ರುಲ್‌' ಪರದಲ್ಲಿದ್ದಾಗಲೂ ಸಂಯೋಗದಲ್ಲಿ 
ಇರುವ ಪ್ರಥಮ *ಸ್‌'ಕಾರ ಅಥವಾ "ಕ್‌' ಕಾರಗಳಿಗೆ ಲೋಪವು ಬರುತ್ತದೆ. 

“ಸಂಯೋಗಾನ್ನಸ್ಯ ಲೋಪಃ ” ಎ೦ಬ ಸೂತ್ರದ ದೃಷ್ಟಿಯಲ್ಲಿ ಪ್ರಕೃತ ಸೂತ್ರವು 
ತ್ರಿಪಾದಿಯಲ್ಲಿ ಪರಸೂತ್ರವಾಗಿರೋಣದರಿಂದ ಅಸಿದ್ಧವಾಗಬೇಕು. ಹಾಗಿದ್ದರೂ ಇಲ್ಲಿ 
ಈ ಸೂತ್ರವು ಪ್ರವೃತ್ತವಾಗುವದಕ್ಕೆ ಕಾರಣವೇನೆಂದರೆ, ಅಸಿದ್ಧವಾದರೂ 


324 ಲಘುಸಿದ್ಧಾಂತ ಕೌಮುದೀ 


“ಪೂರ್ವತ್ರಾಸಿದ್ಧಮ್‌” ಎಂಬುದಕ್ಕೆ ಅಪವಾದವಾಗಿದೆ ಎಂದು ತಿಳಿಯಬೇಕು. 
“ಸಂಯೋಗಾನ್ವಸ್ಯ ಲೋಪಃ * ಎಂಬ ಸೂತ್ರವು ಸಂಯೋಗದಲ್ಲಿರುವ ಅನ್ರ್ಯವರ್ಣಕ್ಕೆ 
ಲೋಪವನ್ನು ಹೇಳುತ್ತದೆ. ಆದರೆ ಇಲ್ಲಿ ಸಂಯೋಗದಲ್ಲಿರುವ ಪ್ರಥಮ ವರ್ಣಗಳಾದ 
"ಸ್‌' ಕಾರ ಮತ್ತು "ಕ್‌' ಕಾರಗಳಿಗೆ ಲೋಪವನ್ನು ಹೇಳುತ್ತದೆ. 

ಉದಾ - ಭೃಟ್‌(ಭ್ರಸ್ಟ್‌) "ಭ್ರಸ್ನ್‌' ಧಾತುವಿನಮೇಲೆ "ಕ್ವಿಪ್‌' ಪ್ರತ್ಯಯವನ್ನು 
ಸೇರಿಸಿದಮೇಲೆ, ಸಂಪ್ರಸಾರಣ ಬಂದು ಪೂರ್ವರೂಪ ಮಾಡಿದಮೇಲೆ, ಕೃದನ್ನದಲ್ಲೂ 
ಭೃಸ್ಟ್‌ ಎಂದು ರೂಪವಾಗುತ್ತದೆ. ಪ್ರಾತಿಪದಿಕ ಸಂಜ್ಞೆ ಬಂದಮೇಲೆ, "ಸು(ಸ್‌)' 
ಸೇರಿಸಿದ ನಂತರ, “ಹಲ್ವಾ ಹ್ಯೋ ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ 
ಸೂತ್ರದಿಂದ ಅನ್ಯ "ಸ್‌' ಕಾರಕ್ಕೆ ಲೋಪ ಬಂದು, ಸಂಯೋಗದ(ಸ್ಟ್‌) ಪ್ರಥಮ 
“ಸ್‌' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಲೋಪ ಬಂದು, "ಭೃಜ್‌' ಎಂದು ರೂಪವಾಗುತ್ತದೆ. 
“ಜ್‌' ಕಾರದ ಸ್ಥಾನದಲ್ಲಿ, “ಪ್ರಶ್ಚ-ಭ್ರಸ್ಟ-ಸೃಜ-ಮೃಜ-ಯಜ-ರಾಜ-ಭ್ರಾಜ-ಚ್ಛಶಾಂ 
ಷಃ (8.2.36)” ಎಂಬ ಸೂತ್ರದಿಂದ "ಷ್‌' ಕಾರಾದೇಶವು ಬಂದು, “ ರುಲಾಮ್‌ 
ಜಶೋಂಇನ್ನೇ” ಎಂಬಸೂತ್ತದಿಂದ "ಷ್‌' ಕಾರಕ್ಕೆ "ಡ್‌' ಕಾರ ಬಂದು, ಭೃಡ್‌ 
ಎಂದಾಗುತ್ತದೆ. ನಂತರ "ಡ್‌' ಕಾರಕ್ಕೆ “ವಾವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ 
ಚರ್ತ್ವ(ಟ್‌) ಬಂದು, "ಭೃಟ್‌' ಎಂದು ರೂಪವಾಗುತ್ತದೆ. ಹೀಗಾಗಿ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗಲೂ, ಸಂಯೋಗದ ಪ್ರಥಮ *ಸ್‌' ಕಾರಕ್ಕೆ 
ಲೋಪ ಬಂದು, ನಂತರ ಹಿಂದಿನಂತೆಯೆ "ಷತ್ನ' ಮತ್ತು "ಜಶ್ವ್ವ(ಡ್‌)' ಬಂದು, 
ಭೃಡ್ಭಾ ಮ್‌, ಭೃಡ್ಳಿಃ, ಭೃಡ್ಛ ಕ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಭೃಟ್ಟ್ಸುಭೃಟ್ಟು - ಸಪ್ತಮೀ ಬಹುವಚನದಲ್ಲಿ ಭೃಡ್‌*ಸುಪ್‌(ಸು) 
ಎಂದಿದ್ದಾಗ, “ಢಃ ಸಿ ಧುಟ್‌”() ಎಂಬ ಸೂತ್ರದಿಂದ ವೈಕಲ್ಲಿಕ "ಧುಟ್‌(ಥ್‌)' 
ಆಗಮ ಬಂದು, "ಢ್‌' ಕಾರ "ಧ್‌' ಕಾರಗಳಿಗೆ ವೈಕಲ್ಪಿಕ ಚರ್ತ್ವದಿಂದ “ಚ್‌” ಕಾರ 
“ತ್‌' ಕಾರಗಳು ಬಂದು, ಭೃಟ್ಟು, ಮತ್ತು ಭೃಟ್ಟು ಎಂದು ರೂಪಗಳಾಗುತ್ತವೆ. 

ಇನ್ನು ಮುಂದೆ ಅಜಾದಿ ಪ್ರತ್ಯಯಗಳ ಪ್ರಕ್ರಿಯೆಯ ಬಗ್ಗೆ ಹೇಳಲಾಗುತ್ತದೆ. 

ಉದಾ- ಭೃಷ್ಟೌ: ಭೃಸ್ಟ್‌ ಧಾತುವಿನಮೇಲೆ (ಔ) ಸೇರಿಸಿ ಭೃಸ್ಟ್‌-ಔ ಎಂದಿದ್ದಾಗ, 
ಪದಾನ್ರವಾಗಿಲ್ಲದೇ ಇರೋಣದ್ದರಿಂದಲೂ, ಮತ್ತು "ರುಲ್‌' ಸೇರದೇ 
ಇರೋಣದ್ದರಿಂದಲೂ "ಸ್‌' ಕಾರಕ್ಕೆ ಲೋಪವು ಬರಲಿಲ್ಲ. “ಸ್ತೋಃ ಶ್ಚುನಾಶ್ಚುಃ”() 
ಎ೦ಬ ಸೂತ್ರದಿಂದ "ಸ್‌' ಕಾರಕ್ಕೆ "ಶ್‌' ಕಾರವು ಆದೇಶವಾಗಿ ಬಂದಿದೆ. “ರುಲಾಮ್‌ 
ಜಶ್‌ ರುಸಿ” ಎಂಬ ಸೂತ್ರದಿಂದ "ಶ್‌' ಕಾರಕ್ಕೆ ಜಶ್ಚ್ವ(ಜ್‌) ಬಂದು, 
ಭೃಜ್‌ಜ್‌*ಔ=ಭ್ಯಜ್ಞೌ ಎಂದಾಗುತ್ತದೆ. 

ಇದೇ ತರಹ ಭ್ಯಜ್ಞಃ, ಭೃಜ್ಜಮ್‌, ಭೃಜೌ, ಭೃಜ್ಞ, ಭೃಜ್ಞಾ, ಭೃಜ್ಜೀ, ಭೃಜ್ಜಃ 
ಭೃಜ್ಣೋಃ,ಭೃಜ್ಜಾಮ್‌, ಭೃಜ್ಜಿ ಎಂಬ ರೂಪಗಳು ಸಿದ್ಧವಾಗುತ್ತವೆ, 


ಹಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 325 


ಸಂಬೋಧನ ಪ್ರಥಮಾ ವಿಭಕ್ತಿಯಲ್ಲಿ, ಹೇ ಭೃಟ್‌!, ಹೇ ಭೃಡ್‌!, ಹೇ ಭೃಜ್ಟೌ!, 
ಹೇ ಭೃಜ್ಜಃ! ಎಂದು ರೂಪಗಳಾಗುತ್ತವೆ. 


(ಸ್‌ ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ - 31. ತದೋಃ ಸಃ ಸಾವನಂತ್ಯಯೋಃ (7.2.106) 

ವೃತ್ತಿಕ-ತ್ಯದಾದೀನಾಂ ತಕಾರ-ದಕಾರಯೋಃ ಸಃ ಸ್ಯಾತ್‌ ಸೌ ಸ್ಯಃ। ತ್ಯೌತ್ಯೇ। ಸಃ 
ತೌ ತೇಃ ಯಃ ಯೌ। ಯೇ। ಏಷಃ ಏತೌ। ಏತೇ। ಏತಮ್‌। ಅನ್ವಾದೇಶೇ- 
ಏನಮ್‌। ಏನೌ। ಏನಾನ್‌। ಏನೇನ। ಏನಯೋಃ। 

ಪ. ಛೇ.-ತದೋಃ, ಸಃ, ಸೌ, ಅನನ್ತ ಯೋ 

ಅ. ವ್ಯ.- “ತ್ಯೃದಾದೀನಾಮಃ”() ಎಂಬ ಸೂತ್ರದಿಂದ “ತ್ಯದಾದೀನಾಮ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ತ್ಯದ್‌' ಮೊದಲಾದ ಸರ್ವನಾಮ ಸಂಜ್ಞೆಯನ್ನು ಹೊಂದಿರುವ ಶಬ್ದಗಳಲ್ಲಿ 
"ತ್‌' ಕಾರ "ದ್‌' ಕಾರಗಳು ಅನ್ರ್ಯವಾಗಿಲ್ಲದಿದ್ದರೆ, ಅಂಥ ವರ್ಣಗಳಿಗೆ "ಸ್‌' ಕಾರವು 
ಆದೇಶವಾಗಿ ಬರುತ್ತದೆ- ಪ್ರಥಮಾ ವಿಭಕ್ತಿಯ "ಸು' ಪ್ರತ್ಯಯವು ಪರದಲ್ಲಿದ್ದಾಗ 
ಮಾತ್ರ 

ತ್ಯದಾದಿ ಗಣಗಳಲ್ಲಿರುವ "ಹಲನ್ಹ' ಶಬ್ದಗಳಲ್ಲಿ “ತ್ಯದಾದೀನಾಮಃ” ಎಂಬ 
ಸೂತ್ರದಿಂದ ಅನ್ಯ ಹಲ್‌ ವರ್ಣದ ಸ್ಥಾನದಲ್ಲಿ “ಅ' ಕಾರವು ಆದೇಶವಾಗಿ ಬಂದು, 
ತ್ಯ*ಅ ಎಂದಿರುತ್ತದೆ. ಅನಂತರ “ಅತೋಗುಣೇ” ಎಂಬ ಸೂತ್ರದಿಂದ ಪರರೂಪ 
ಬಂದು, “ತ್ಯ' ಎಂದಾಗುತ್ತದೆ. ಇವುಗಳಲ್ಲಿ ಕೆಲವು ಶಬ್ದಗಳ ರೂಪಗಳು ಪುಲ್ಲಿಂಗ 
ಸರ್ವನಾಮ ಶಬ್ದಗಳಂತೆಯೇ ಇರುತ್ತವೆ. ಆದರೆ ತೃದ್‌, ತದ್‌, ಏತದ್‌ ಶಬ್ದಗಳ 
ಅನನ್ತ್ಯವಾದ "ತ್‌' ಕಾರಗಳ ಸ್ಥಾನದಲ್ಲಿ, "ಸ್‌' ಕಾರವು ಆದೇಶವಾಗಿ ಬರುತ್ತದೆ. 
ಅದಸ್‌ ಶಬ್ದದ ಅನಂತ್ಯವರ್ಣವಾದ "ದ್‌' ಕಾರದ ಸ್ಥಾನದಲ್ಲಿ "ಸ್‌' ಕಾರವು ಆದೇಶವಾಗಿ 
ಬರುತ್ತದೆ. 

ಉದಾ-ಸ್ಯಃ - “ತ್ಯದ್‌' ಶಬ್ದದಮೇಲೆ ಪ್ರಥಮಾ ಏಕವಚನದಲ್ಲಿ "ಸು(ಸ್‌)' 
ಸೇರಿಸಿದಮೆಲೆ “ತ್ಯದಾದೀನಾಮಃ? ಎಂಬ ಸೂತ್ರದಿಂದ ಹ್ರಸ್ವ “ಅ” ಕಾರವು "ದ್‌ 
ಕಾರದಸ್ಥಾನದಲ್ಲಿ ಬಂದು, ತ್ಯಃಅ4ಸ್‌ ಎಂದಿರುತ್ತದೆ. ತ್ಯ-ಅ ಗಳಿಗೆ ಪರರೂಪ 
ಬಂದು, ತ್ಯ*ಸ್‌ ಎಂದಾಗುತ್ತದೆ. "ತ್ಯ' ದಲ್ಲಿರುವ ಅನನ್ತ ವಾದ "ತ್‌' ಕಾರದ ಸ್ಥಾನದಲ್ಲಿ, 
ಪ್ರಕೃತ ಸೂತ್ರದಿಂದ "ಸ್‌' ಕಾರ ಬ೦ದು, ಸ್ಯ*ಸ್‌ ಎಂದಾಗಿ, ರುತ್ನ-ವಿಸರ್ಗಗಳಿಂದ 
“ಸ್ಯಃ' ಎಂದಾಗುತ್ತದೆ. 

ಉದಾ- ತ್ಯೌ, ತ್ಯೇ - ತದ್‌ ಶಬ್ದದಮೇಲೆ ಪ್ರಥಮಾ ವಿಭಕ್ತಿಯ ದ್ವಿವಚನ 
ಬಹುವಚನಗಳ ಪ್ರತ್ಯಯಗಳನ್ನು ಸೇರಿಸಿದಮೇಲೆ “ತ್ಯದಾದೀನಾಮಃ” ಎಂಬ ಸೂತ್ರದಿಂದ 
ಹ್ರಸ್ವ “ಅ” ಕಾರವು ಬಂದು, ನಂತರ ಪರರೂಪ ಬಂದು, ಸರ್ವನಾಮ ಪುಲ್ಲಿಂಗ 
ಶಬ್ದದಂತೆ ತ್ಯ್‌, ತ್ಯೇ ಎಂದು ರೂಪಗಳಾಗುತ್ತವೆ. 


326 ಲಘುಸಿದ್ಧಾಂತ ಕೌಮುದೀ 


ಉದಾ-ಸಃ, ತೌ, ತೇ - ತ್ಯದ್‌ ಶಬ್ಧವು ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ “ಸ್ಯ 
ಎಂದು ಆದಂತೆ “ತದ್‌' ಶಬ್ದವು "ಸಃ' ಎಂದಾಗಿರುವದು. 


(ದ್‌ ಕಾರಾಂತ ಫುಲ್ಲಂಗ "ತದ್‌" ಶಣ್ಣದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸಃ ತೌ ತೇ 
ದ್ವಿತೀಯಾ ತಮ್‌ ತೌ ತಾನ್‌ 
ತೃತೀಯಾ ತೇನ ತಾಭ್ಯಾಮ್‌ ೈಕಿ 
ಚತುರ್ಥೀ ತಸ್ತೆ ೈ ತಾಭ್ಯಾಮ್‌ ತೇಭ್ಯಃ 
ಪಣ್ಣುಮೀ ತಸ್ಮಾತ್‌/ತಸ್ಮಾದ್‌ ತಾಭ್ಯಾಮ್‌ ತೇಭ್ಯಃ 
ಷಷ್ಠೀ . ತಸ್ಯ ತಯೋಃ ತೇಷಾಮ್‌ 
ಸಪ್ತಮೀ ತಸ್ಮಿನ್‌ ತಯೋಃ ತೇಷು 


ಉದಾ-ಏಷಃ - ಏತದ್‌ ಶಬ್ದವೂ ಸಹ “ತ್ಯದ್‌' ಶಬ್ದದ ಪ್ರಕ್ರಿಯೆಯಂತೆಯೇ 
ರೂಪವನ್ನು ಹೊಂದುತ್ತದೆ. ಆದರೆ - 

ಪ್ರಥಮಾ ವಿಭಕ್ತಿ ಏಕವಚನದ "ಸು' ಪ್ರತ್ಯಯವು ಪರದಲ್ಲಿದ್ದಾಗ, ತ್ಯದ್‌ ಮತ್ತು 
ತದ್‌ ಶಬ್ದಗಳಲ್ಲಿ ಅನನ್ಯವಾಗಿ ಆದಿಯಲ್ಲಿರುವ “ತ್‌' ಕಾರದ ಸ್ಥಾನದಲ್ಲಿ pd 
ಕಾರವು ಆದೇಶವಾಗಿ ಬರುತ್ತದೆ. ಏತದ್‌ ಶಬ್ದದಲ್ಲಿ ಮಧ್ಯದಲ್ಲಿರುವ “ತ್‌' ಕಾರದ 
ಸ್ಥಾನದಲ್ಲಿ "ಸ್‌' ಕಾರವು ಆದೇಶವಾಗಿ ಬರುತ್ತದೆ. ಆ "ಸ್‌' ಕಾರಕ್ಕೆ “ಷ್‌' ಕಾರವು 
ಆದೇಶವಾಗಿ ಬರುತ್ತದೆ. ಅನ೦ತರ, ಹ್ರಸ್ವ ಅ-ಕಾರ, ಮತ್ತು ಪರರೂಪಗಳಾದಮೇಲೆ, 
ಏತೌ, ಏತೇ, ಏತಮ್‌, ಏತೌ, ಏತಾನ್‌, ಏತಾಭ್ಯಾಮ್‌, ಏತೈಃ ಮೊದಲಾದ ರೂಪಗಳು 
ಸಿದ್ಧವಾಗುತ್ತವೆ. “ದ್ವಿತೀಯಾಟೌಸ್ಲ್ವೇನಃ” ಎ೦ಬ ಸೂತ್ರದಿಂದ ಅನ್ವಾದೇಶದಲ್ಲಿ "ಏತದ್‌' 
ಶಬ್ದದ ಸ್ಥಾನದಲ್ಲಿ ದ್ವಿತೀಯಾ- ಅಮ್‌, ತೃತೀಯಾ-“ಟಾ(ಆ)', ಷಷ್ಟೀ ಮತ್ತು ಸಪ್ತಮೀ 
ದ್ವಿವಚನ-ಓಸ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ, "ಏನ' ಆದೇಶವು ಬಂದು ಏನಮ್‌, 
ಏನೌ, ಏನಾನ್‌, ಏನೇನ, ಏನಯೋಃ,ಏನಯೋಃ ಎಂಬ ಎರಡನೇ ರೂಪಗಳಾಗುತ್ತವೆ. 

(ಅಮ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 312. ಔಕೇಪ್ರಥಮಯೋರಮ್‌ (7.128) 

ವೃತ್ತಿಃ-ಯುಷ್ಕದಸ್ಮಭ್ಕಾಂ ಪರಸ್ಯ ಜ್‌ ಇತ್ಯೇತಸ್ಯ ಪ್ರಥಮಾ-ದ್ವಿತೀಯಯೋಃ ಚ 
ಅಮ್‌ ಆದೇಶಃ 

ಪ. ಛೇ. - ಹೇ(ಲುಪ್ತ ಷಷ್ಟೀಕ), ಪ್ರಥಮಯೋಃ, ಅಮ್‌। 

ಅ.ವೃ.- “ಯುಷ್ಮದಸ್ಮದ್ಭಾ ಮ್‌ ಜಸೋತಶ್‌” ಎಂಬ ಸೂತ್ರದಿಂದ 
"ಯುಷ್ಕದಸ್ಮದ್ಭ್ಯಾಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 327 


ಅರ್ಥ- "ಯುಷ್ಕದ್‌' ಮತ್ತು "ಅಸ್ಕದ್‌' ಶಬ್ದಗಳ ನಂತರ "ಜೌ' ಹಾಗೂ ಪ್ರಥಮಾ 
ಮತ್ತು ದ್ವಿತೀಯಾ ವಿಭಕ್ತಿಗಳ ಸ್ಥಾನದಲ್ಲಿ “ಅಮ್‌' ಆದೇಶವು ಬರುತ್ತದೆ. 

'ಜೇ' ಮೊದಲಾದ ವಿಭಕ್ತಿಗಳ ಸ್ಥಾನದಲ್ಲಿ ಆದೇಶ ಬರುವದಕ್ಕೆ ಕಾರಣವೇನೆಂದರೆ, 
“ಸ್ಥಾನಿವದ್ಬಾವೇನ ಅಮ್‌” ಎಂಬಲ್ಲೂ ಪ್ರತ್ಯಯತ್ನವು ಬರುತ್ತದೆ. “ಹಲನ್ತ್ಯಮ್‌” 
ಎಂಬ ಸೂತ್ರದಿಂದ "ಮ್‌' ಕಾರಕ್ಕೆ "ಇತ್‌' ಸಂಜ್ಞೆಯು ಬರುತ್ತದೆ. ಅದನ್ನು 
ಬಾಧಿಸುವದಕ್ಕಾಗಿ, “ನ ವಿಭಕ್ತೌ ತುಸ್ಮಾ” ಎಂಬ ನಿಷೇಧ ಸೂತ್ರವು ಹೊರಟಿದೆ. 
ಆದ್ದರಿಂದ “ಅಮ್‌' ಶಬ್ದವೇ ಆದೇಶ ರೂಪವಾಗಿ ಇರುತ್ತದೆ. ಆದ್ದರಿಂದ "ಮ್‌' 
ಕಾರಕ್ಕೆ “ಇತ್‌' ಸಂಜ್ಞೆಯು ಬರುವದಿಲ್ಲ. 

(ತ್ಫ ಮತ್ತು ಅಹ ಆದೇಶಗಳನ್ನು ವಿಧಿಸುವ ಸೂತ್ರ) 


ಸೂತ್ರ- 313. ತ್ವಾಹೌ ಸೌ ( 7.2.94) 

ವೃತ್ತಿಃ-ಅನಯೋಃ “ಮ' ಪರ್ಯಂತಸ್ಯ ತ್ವಾಹೌ(ತ್ವ ಮತ್ತುಅಹ), ಆದೇಶೌ ಸ್ವಃ 
(ಸು ಪ್ರತ್ಯಯ ಪರೇ) 

ಅ. ವೃ-“ಯುಷ್ಕ್ಮದಸ್ಮದೋರನಾದೇಶೇ?” ಎಂಬ ಸೂತ್ರದಿ೦ದ "ಯುಷ್ಠ್ಕದಸ್ಮದೋಃ' 
ಎಂಬ ಪದವು ಅನುವೃತ್ತವಾಗುತ್ತದೆ “ಮ್‌ ಪರ್ಯಂತಸ್ಯ” ಎಂಬುದು ಅಧಿಕಾರ 
ಸೂತ್ರವಾಗಿದೆ. 

ಅರ್ಥ- "ಸು(ಸ್‌)' ಪ್ರತ್ಯಯವು ಪರದಲ್ಲಿದ್ದಾಗ "ಯುಷ್ಕದ್‌' ಮತ್ತು "ಅಸ್ಮದ್‌' 
ಶಬ್ದಗಳಲ್ಲಿ "ಮ್‌' ಪರ್ಯಂತ ಭಾಗಕ್ಕೆ ಕ್ರಮವಾಗಿ “ತ್ವ' ಮತ್ತು "ಅಹ' ಎಂಬ 
ಶಬ್ದಗಳು ಆದೇಶವಾಗಿ ಬರುತ್ತವೆ. “ಯುಷ್ಕದ್‌' ಶಬ್ದದಲ್ಲಿ "ಯುಷ್ಕ್‌' ಎಂಬ ಶಬ್ದವು, 
'ಅಸ್ಮದ್‌' ಶಬ್ದದಲ್ಲಿ "ಅಸ್ಟ್‌' ಎಂಬ ಶಬ್ದವು "ಮ್‌' ಪರ್ಯಂತ ಶಬ್ದಗಳು. ಇವುಗಳಿಗೆ 
ಕ್ರಮವಾಗಿ “ತ್ವ' ಮತ್ತು "ಅಹ' ಶಬ್ದಗಳು ಆದೇಶವಾಗಿ ಬರುತ್ತವೆ ಎಂದು ಅರ್ಥ. 

(ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- 344. ಶೇಷೇ ಲೋಪಃ ( 7.2.೨೦) 

ವೃತ್ತಿಎತಯೋಃ "ಟಿ' ಲೋಪಃ ತ್ವಮ್‌ । ಅಹಮ್‌। 

ಅ. ವೃ. - “ಯುಷ್ಕದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಮ್‌ ಪರ್ಯಂತಸ್ಯ” ಎಂಬುದು ಅಧಿಕಾರ 
ಸೂತ್ರವಾಗಿದೆ. ಅದೇ ಅಧ್ಯಾಯ ಮತ್ತು ಪಾದದ 94 ನೆಯ ಸೂತ್ರದಿಂದ ಅಪಕರ್ಷಣ 
ಮಾಡಲಾಗಿದೆ. 

ಅರ್ಥ-"ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ "ಮ್‌' ಪರ್ಯಂತ ಭಾಗವನ್ನು 
ಬಿಟ್ಟು ಉಳಿದ ಭಾಗದ "ಟಿ' ಗೆ ಲೋಪವು ಬರುತ್ತದೆ. 

“ಯುಷ್ಕ್‌' ಗೆ "ತ್ವ' ಆದೇಶ ಬ೦ದು ಯುಷ್ಕದ್‌.-ಅಮ್‌ ಎಂದಿದ್ದಾಗ, 
ತ್ವ-ಅದ್‌--ಅಮ್‌ ಎಂದಿರುತ್ತದೆ. "ಅದ್‌' ಎಂಬುದು "ಟಿ' ಆಗಿರೋಣದ್ದರಿಂದ ಪ್ರಕೃತ 


328 ಲಘುಸಿದ್ಧಾಂತ ಕೌಮುದೀ 


ಸೂತ್ರದಿಂದ ಲೋಪ ಹೊಂದುತ್ತದೆ. ಆಗ ತ್ವ*ಅಮ್‌ ಎಂದಿರುತ್ತದೆ. “ಅಮಿಪೂರ್ವಃ” 
ಎಂಬ ಸೂತ್ರದಿಂದ ಪೂರ್ವರೂಪ ಬಂದು ತ್ವಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
ಇದೇ ರೀತಿಯಲ್ಲಿ 'ಅಸ್ಟ್‌' ಗೆ "ಅಹ' ಆದೇಶ ಬಂದು, ಅಹ-4ಅದ್‌-4ಅಮ್‌ ಎಂದಿದ್ದಾಗ, 
ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಅಹಮ್‌ ಎಂದು ರೂಪವಾಗುತ್ತದೆ. 


(ಯುವ ಮತ್ತು ಅವ ಆದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ - 315... ಯುವಾವೌ ದ್ವಿವಚನೇ (7.2.92) 

ವೃತ್ತಿಃ-ದ್ದಯೋಃ ಉಕ್ತೌ ಅನಯೋಃ "ಮ್‌' ಪರ್ಯಂತಸ್ಯ ಯುವ-ಆವೌ ಸ್ವಃ 
ವಿಭಕೌ 

ಅ. ವೃ- “ಯುಷ್ಕದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' 
ಎಂಬ ಪದವೂ “ಅಷ್ಟನ ಆ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. “ಮಪರ್ಯನ್ನಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ದ್ವಿವಚನವನ್ನು ಹೇಳುವ ವಿಭಕ್ತಿ ಪ್ರತ್ಯಯಗಳು ಪರದಲ್ಲಿರುವಾಗ, "ಯುಷ್ಕದ್‌' 
ಮತ್ತು "ಅಸ್ಮದ್‌' ಶಬ್ದಗಳಲ್ಲಿರುವ "ಮ್‌ ಪರ್ಯನ್ತ ಭಾಗಕ್ಕೆ ಕ್ರಮವಾಗಿ "ಯುವ' 
ಮತ್ತು "ಆವ' ಆದೇಶಗಳು ಬರುತ್ತವೆ. 


(ದೀರ್ಥ "ಆ' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 316. ಪ್ರಥಮಾಯಾಶ್ಚ ದಧ್ವಿವಚನೇ ಭಾಷಾಯಾಮ್‌ (7.2.58) 
ವೃತ್ತಿ-ಔಜಿ ಏತಯೋಃ ಆತ್ವಂ ಲೋಕೇ। ಯುವಾಮ್‌। ಆವಾಮ್‌। 

ಪ. ಛೇ. - ಪ್ರಥಮಾಯಾಃ ಚ, ದ್ವಿವಚನೇ, ಭಾಷಾಯಾಮ್‌। 

ಅ. ವೃ- “ಯುಷ್ಕದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' 
ಎಂಬ ಪದವೂ “ಅಷ್ಟನ ಆ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-ಲೌಕಿಕ ಭಾಷೆಯಲ್ಲಿ ಪ್ರಥಮಾ ವಿಭಕ್ತಿಯ ದ್ವಿ ವಚನವು ಪರದಲ್ಲಿದ್ದಾಗ, 
“ಯುಷ್ಮದ್‌' ಮತ್ತು "ಅಸ್ಮದ್‌' ಶಬ್ದಗಳಿಗೆ ದೀರ್ಫ "ಆ' ಕಾರವು ಆದೇಶವಾಗಿ 
ಬರುತ್ತದೆ. 

“ಅಲೋಕನ್ತ್ಯಸ್ಯ” ಎಂಬ ಸೂತ್ರದಿಂದ ಕೊನೆಯ ವರ್ಣವಾದ "ದ್‌' ಕಾರಕ್ಕೆ 
ದೀರ್ಫ "ಆ' ಕಾರವು ಆದೇಶವಾಗಿ ಬರುತ್ತದೆ ಎಂದು ಅರ್ಥ. 

ಸೂಚನೆ: ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲೂ ದೀರ್ಥ “ಆ” ಕಾರವು ಆದೇಶವಾಗಿ 
ಬರುತ್ತದೆ ಎಂಬುದನ್ನೂ ಮನಸಿನಲ್ಲಿಟ್ಟುಕೊಂಡು “ದ್ವಿಶೀಯಾಯಾಂಚ” ಎಂಬ 


ಸೂತ್ರವನ್ನು ಪ್ರತ್ಯೇಕವಾಗಿ ಮಾಡಿರುವರು. 


ಈ ಸೂತ್ರವನ್ನು ಇಷ್ಟು ದೀರ್ಫವಾಗಿ ಬರೆಯುವದಕ್ಕೆ ಬದಲಾಗಿ “ಔಜಿ 
ಭಾಷಾಯಾಮ್‌' ಎಂದೇ ಬರೆಯಬಹುದಾಗಿತ್ತು, ಆಗ ಪ್ರಥಮಾ ಹಾಗೂ ದ್ವಿತೀಯಾ 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 329 


ದ್ವಿವಚನಗಳಿಗೆ ಒಂದೇ ತರಹದ ಆದೇಶವು ಬರುತ್ತಿತ್ತು. ಇದಕ್ಕಾಗಿ ಮತ್ತೊಂದು 
ಸೂತ್ರವನ್ನು ಮಾಡಬೇಕಾದ ಅವಶ್ಯಕತೆ ಇರುತ್ತಿರಲಿಲ್ಲ. ಸೂತ್ರಕ್ಕೆ ಅಲ್ಪಾಕ್ಷರತ್ಸವೂ 
ಬರುತ್ತಿತ್ತು ಎಂಬುದು ಭಟ್ಟೋಜಿ ದೀಕ್ಷಿತ ಮೊದಲಾದವರ ಅಭಿಪ್ರಾಯ, 

ಉದಾ- ಯುವಾಮ್‌- "ಯುಷ್ಕದ್‌' ಶಬ್ದದಮೇಲೆ ದ್ವಿತೀಯಾ ವಿಭಕ್ತಿ ದ್ವಿವಚನದ 
ಪ್ರತ್ಯಯವಾದ "ಔ' ಬಂದು, ಯುಷ್ಕದ್‌.ಔ ಎಂದಿದ್ದಾಗ, “ಜೇ ಪ್ರಥಮಯೋರಮ್‌” 
ಎಂಬ ಸೂತ್ರದಿಂದ "ಅಮ್‌' ಆದೇಶವು ಬಂದು, ಯುಷ್ಕದ್‌* ಅಮ್‌ ಎಂದಾಗುತ್ತದೆ. 
“ಯುವಾವೌ ದ್ವಿವಚನೇ” ಎಂಬ ಸೂತ್ರದಿಂದ "ಮ್‌' ಪರ್ಯನ್ತ ಶಬ್ದ ಸ್ವರೂಪಕ್ಕೆ 
"ಯುವ' ಆದೇಶವು ಬಂದು, ಯುವ ಅದ್‌. ಅಮ್‌ ಎಂದಾಗುತ್ತದೆ. “ಅತೋಗುಣೇ” 
ಎಂಬ ಸೂತ್ರದಿಂದ "ಯುವ' ಮತ್ತು "ಅದ್‌' ಶಬ್ದಗಳ ಎರಡು "ಅ' ಕಾರಗಳಿಗೆ 
ಪರರೂಪ ಬಂದು, ಯುವದ್‌+ ಅಮ್‌ ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ "ದ್‌' 
ಕಾರಕ್ಕೆ ದೀರ್ಫ "ಆ' ಕಾರವು ಆದೇಶವಾಗಿ ಬಂದು, ಯುವ ಆ--ಅಮ್‌ ಎಂದಾಗುತ್ತದೆ. 
ಯುವ--ಆ ಶಬ್ದ ಗಳಿಗೆ ಸವರ್ಣದೀರ್ಪ ಬಂದು, ಯುವಾ--ಅಮ್‌ ಎಂದಾಗುತ್ತದೆ. 
ಆನಂತರ “ಅಮಿಪೂರ್ವಃ” ಎ೦ಬ ಸೂತ್ರದಿಂದ ಪೂರ್ವರೂಪ ಬಂದು ಯುವಾಮ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆವಾಮ್‌ : “ಅಸ್ಕದ್‌' ಶಬ್ದದಮೇಲೆ ದ್ವಿತೀಯಾ ವಿಭಕ್ತಿ ದ್ವಿವಚನದ 
ಪ್ರತ್ಯಯವಾದ “ಔ' ಸೇರಿ ಅಸ್ಮದ್‌೬ಔ ಎಂದಿದ್ದಾಗ, “ಜೇ ಪ್ರಥಮಯೋರಮ್‌” 
ಎ೦ಬ ಸೂತ್ರದಿಂದ "ಔ' ಗೆ "ಅಮ್‌' ಆದೇಶವು ಬಂದು, ಅಸ್ಮದ್‌4ಅಮ್‌ 
ಎಂದಾಗುತ್ತದೆ. “ಯುವಾವೌ ದ್ವಿವಚನೇ” ಎಂಬ ಸೂತ್ರದಿಂದ "ಮ್‌' ಪರ್ಯನ್ತ 
ಶಬ್ದ ಸ್ವರೂಪಕ್ಕೆ "ಆವ' ಆದೇಶವು ಬಂದು, ಆವ4ಅದ್‌*ಅಮ್‌ ಎಂದಾಗುತ್ತದೆ. 
“ಅತೋಗುಣೇ” ಎಂಬ ಸೂತ್ರದಿಂದ “ಆವ” ಮತ್ತು "ಅದ್‌' ಶಬ್ದಗಳ ಎರಡು "ಅ' 
ಕಾರಗಳಿಗೆ ಪರರೂಪ ಬಂದು ಆವದ್‌--ಅಮ್‌ ಎಂದಾಗುತ್ತದೆ. "ದ್‌' ಕಾರದ ಸ್ಥಾನದಲ್ಲಿ 
ಪ್ರಕೃತ ಸೂತ್ರದಿಂದ ದೀರ್ಫ "ಆ' ಕಾರವು ಆದೇಶವಾಗಿ ಬಂದು ಆವ. ಆ. ಅಮ್‌ 
ಎಂದಾಗುತ್ತದೆ. ಆವ4ಆ ಶಬ್ದಗಳಿಗೆ ಸವರ್ಣದೀರ್ಫ ಬಂದು, ಆವಾ--ಅಮ್‌ 
ಎಂದಾಗುತ್ತದೆ. ಆನಂತರ “ಅಮಿಪೂರ್ವಃ” ಎಂಬ ಸೂತ್ರದಿಂದ ಪೂರ್ವರೂಪ 
ಬ೦ದು ಆವಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ಪ್ರಕೃತ ಸೂತ್ರದಲ್ಲಿ "ಭಾಷಾಯಾಮ್‌' ಎಂದು ಹೇಳಿರೋಣದ್ದರಿಂದ, 
ಲೌಕಿಕ ಭಾಷೆಯಲ್ಲಿ ಮಾತ್ರ ದೀರ್ಥ "ಆ' ಕಾರವು ಆದೇಶವಾಗಿ ಬರುತ್ತದೆ, ವೈದಿಕದಲ್ಲಿ 
ಯುವಮ್‌ ಮತ್ತು ಆವಮ್‌ ಎಂದೇ ರೂಪವಿರುತ್ತದೆ. 


(ಜಸ್‌ ಪರದಲ್ಲದ್ದಾಗ ಯೂಯ ಮತ್ತು ವಯ ಆದೇಶಗಳನ್ನು ವಿಧಿಸುವ ಸೂತ್ರ) 


ಸೂತ್ರ - 317. ಯೂಯ-ವಯ್‌ೌ ಜಸಿ (7.2.೨3) 
ವೃತ್ತಿಃ-ಅನಯೋಃ "ಮ' ಪರ್ಯಂತಸ್ಯ ಯೂಯಮ್‌। ವಯಮ್‌। 
ಅ. ವೃ.- “ಯುಷ್ಠದಸ್ಮದೋರನಾದೇಶೇ” ಎಂಬ ಸೂತ್ರದಿ೦ದ "ಯುಷ್ಠದಸ್ಮದೋಃ' 


330 ಲಘುಸಿದ್ಧಾಂತ ಕೌಮುದೀ 


ಎಂಬ ಪದವು ಅನುವೃತ್ತವಾಗುತ್ತದೆ. “ಮ ಪರ್ಯಂತಸ್ಕ” ಎಂಬುದು ಅಧಿಕಾರ 
ಸೂತ್ರವಾಗಿದೆ. 

ಅರ್ಥ-"ಜಸ್‌' ಪರದಲ್ಲಿದ್ದಾಗ, "ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ "ಮ್‌' 
ಪರ್ಯಂತದ ಶಬ್ದ ಸ್ವರೂಪಕ್ಕೆ ಕ್ರಮವಾಗಿ "ಯೂಯ' ಮತ್ತು "ವಯ' ಆದೇಶಗಳು 
ಬರುತ್ತವೆ. 

ಉದಾ- ಯೂಯಮ್‌: "ಯುಷ್ಕದ್‌' ಶಬ್ದದಮೇಲೆ "ಜಸ್‌(ಅಸ್‌)' ಪ್ರತ್ಯಯವನ್ನು 
ಸೇರಿಸಿ ಯುಷ್ಕದ್‌* ಅಸ್‌ ಎಂದಿದ್ದಾಗ, ಅದಕ್ಕೆ "ಅಮ್‌' ಆದೇಶ ಬಂದು, 
ಯುಷ್ಮದ್‌- ಅಮ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಯುಷ್ಕದ್‌' ಶಬ್ದದ "ಮ್‌' 
ಪರರ್ಯಂತ(ಯುಷ್ಠ್‌)ಬಾಗಕ್ಕೆ "೦ಯೂಂತು' ಎಂಬ ಆದೇಶ ಬಂದು 
ಯೂಯ- ಅದ್‌. ಅಮ್‌ ಎಂದಾಗುತ್ತದೆ. "ಅಮ್‌' ಗೆ ಸ್ಥಾನಿವದ್ಭಾವದಿಂದ “ಜಸ್‌' 
ಎಂದು ಭಾವಿಸಲಾಗುತ್ತದೆ. ಆಗ ಪ್ರಕೃತ ಸೂತ್ರದಿಂದ ಯೂಯ-ಅದ್‌- ಅಮ್‌ 
ಎಂದೇ ಇರುತ್ತದೆ. “ಶೇಷೇ ಲೋಪಃ” ಎಂಬ ಸೂತ್ರದಿಂದ “ಅದ್‌” ಭಾಗಕ್ಕೆ "ಟಿ' 
ಲೋಪ ಬಂದು, ಯೂಯ--ಅಮ್‌ ಎಂದಾಗುತ್ತದೆ. “ಅಮಿ ಪೂರ್ವಃ” ಎಂಬ 
ಸೂತ್ರದಿಂದ ಪೂರ್ವರೂಪ ಬಂದು ಯೂಯಮ್‌ ಎಂದು ರೂಪವಾಗುತ್ತದೆ. 

ಉದಾ- ವಯಮ್‌ : "ಅಸ್ಮದ್‌' ಶಬ್ದದಮೇಲೆ "ಜಸ್‌(ಅಸ್‌)' ಪ್ರತ್ಯಯ ಸೇರಿಸಿ 
ಅಸ್ಕದ್‌.-ಅಸ್‌ ಎಂದಿದ್ದಾಗ, "ಜಸ್‌' ಗೆ "ಅಮ್‌' ಆದೇಶ ಬಂದು ಅಸ್ಮದ್‌--ಅಮ್‌ 
ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ "ಮ್‌' ಪರ್ಯಂತ(ಅಸ್ಸ್‌ ಭಾಗಕ್ಕೆ “ವಯ' 
ಆದೇಶವು ಬಂದು ವಯ ಅದ್‌. ಅಮ್‌ ಎಂದಾಗುತ್ತದೆ. “ಶೇಷೇ ಲೋಪಃ” ಎಂಬ 
ಸೂತ್ರದಿಂದ “ಅದ್‌' ಭಾಗಕ್ಕೆ "ಟಿ' ಲೋಪ ಬಂದು, ವಯ- ಅಮ್‌ ಎಂದಾಗುತ್ತದೆ. 
“ಅಮಿ ಪೂರ್ವಃ” ಎ೦ಬ ಸೂತ್ರದಿಂದ ಪೂರ್ವರೂಪ ಬಂದು ವಯಮ್‌ ಎಂದು 
ರೂಪವಾಗುತ್ತದೆ. | 

(ತಮ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 318. ತ್ವಮಾವೇಕವಚನೇ ( 7.2.97) 

ೈತ್ತಿಃ-ಏಕಸ್ಯ ಉಕ ಅನಯೋಃ “ಮ' ಪರ್ಯಂತಸ್ಯ ತ್ವ-ಮೌ ಸಃ ವಿಭಕೌ| 

ಪ. ಛೇ. - ತ್ವ-ಮೌ, ಏಕವಚನೇ। 

ಅ.ವೃ.-“ಅಷ್ಟನ ಆ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವೂ, 
“ಯುಷ್ಮದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. “ಮ ಪರ್ಯಂತಸ್ಕ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ವಿಭಕ್ತಿಪ್ರತ್ಯಯಗಳು ಪರದಲ್ಲಿದ್ದಾಗ, "ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ 
"ಮ್‌' ಪರ್ಯಂತ ಭಾಗಕ್ಕೆ ಕ್ರಮವಾಗಿ “ತ್ವ' ಮತ್ತು "ಮ' ಗಳು ಆದೇಶವಾಗಿ 
ಬರುತ್ತವೆ- ಏಕಸಂಖ್ಯಾವಿಶಿಷ್ಠವಾಗಿದ್ದಾಗ. 


ಷಡ್ಲಿಕ್ಲ್‌ ಪ್ರಕರಣಮ್‌ (ಹ.ಪು.) 331 


(ಆತ್‌(ಆ) ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 319. ಧ್ವಿತೀಯಾಯಾಂ ಚ (7.2.87) 

ವೃತ್ತಿಃ-ಅನಯೋಃ ಆತ್‌ ಸ್ಯಾತ್‌ । ತ್ವಾಮ್‌। ಮಾಮ್‌ 

ಪ. ಛೇ. - ದ್ವಿತೀಯಾಯಾಂ, ಚ। 

ಅ. ವ್ಯ:- “ಅಷ್ಟನ ಆ ವಿಭಕೌ” ಎಂಬ ಸೂತ್ರದಿಂದ "ವಿಭಕೌ” ಎಂಬ ಪದವೂ, 
“ಯುಷ್ಮದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-ದ್ವಿತೀಯಾ ವಿಭಕ್ತಿ ಪ್ರತ್ಯಯವು ಪರದಲ್ಲಿದ್ದಾಗ, "ಯುಷ್ಕದ್‌' ಮತ್ತು "ಅಸ್ಮದ್‌' 
ಶಬ್ದಗಳ ಅನ್ನ್ಯ ವರ್ಣವಾದ "ದ್‌' ಕಾರಕ್ಕೆ "ಆ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ತ್ವಾಮ್‌- “ಯುಷ್ಕದ್‌' ಶಬ್ದದಮೇಲೆ ದ್ವಿತೀಯಾವಿಭಕ್ತಿ ಏಕವಚನದ 
ಪ್ರತ್ಕಯವಾದ "ಅಮ್‌' ಪರದಲ್ಲಿದ್ದಾಗ “ಜೌ ಪ್ರಥಮಯೋರಮ್‌” ಎಂಬ ಸೂತ್ರದಿಂದ 
“ಅಮ್‌' ಆದೇಶವು ಬಂದು, ಯುಷ್ಕದ್‌*- ಅಮ್‌ ಎಂದಿರುತ್ತದೆ. “ತ್ವಮಾವೇಕವಚನೇ 
(7.2.97)” ಎಂಬ ಸೂತ್ರದಿಂದ "ಯುಷ್ಮ' ಎಂಬ ಭಾಗಕ್ಕೆ "ತ್ವ' ಆದೇಶ ಬಂದು, 
ತ್ವ-ಅದ್‌.- ಅಮ್‌ ಎಂದಾಗುತ್ತದೆ. ಇಲ್ಲಿ "ತ್ವ' ಮತ್ತು "ಅದ್‌' ಗಳಿಗೆ “ಅತೋಗುಣೇ” 
ಎಂಬ ಸೂತ್ರದಿಂದ ಪರರೂಪವು ಆದೇಶವಾಗಿ ಬಂದು ತ್ವದ್‌.-ಅಮ್‌ ಎಂದಾಗುತ್ತದೆ. 
ನಂತರ ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ "ಆ' ಕಾರವು ಆದೇಶವಾಗಿಬಂದು 
ತ್ವ-ಆ--ಅಮ್‌ ಎಂದಾಗುತ್ತದೆ. ಮೊದಲ ಎರಡು ಶಬ್ದಗಳಿಗೆ ಸವರ್ಣದೀರ್ಫ್ಥ ಬಂದು, 
ತ್ವಾ-ಅಮ್‌ ಎಂದಾಗುತ್ತದೆ. ನಂತರ “ಅಮಿ ಪೂರ್ವಃ” ಎಂಬ ಸೂತ್ರದಿಂದ 
ಪೂರ್ವರೂಪವು ಬಂದು ತ್ವಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಮಾಮ್‌- ಅಸ್ಮದ್‌ ಶಬ್ದದಮೇಲೆ ದ್ವಿತೀಯಾ ಏಕವಚನ "“ಅಮ್‌' 
ಪ್ರತ್ಯಯವು ಸೇರಿ ಅಸ್ಮದ್‌*ಅಮ್‌ ಎಂದು ಇದ್ದಾಗ, ಮೇಲಿನಂತೆಯೇ ಪ್ರಕ್ರಿಯೆ 
ನಡೆದು, ಮಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ದ್ವಿತೀಯಾ ದ್ವಿವಚನ ಪ್ರತ್ಯಯ ಇದ್ದಾಗಲೂ (ಯುಷ್ಕದ್‌..ಔ, ಮತ್ತು 
ಅಸ್ಮದ್‌+ಔ) ಎಂದಿದ್ದಾಗ, ಪ್ರಥಮಾ' ವಿಭಕ್ತಿಯಲ್ಲಿರುವಂತೆ ಯುವಾಮ್‌ ಮತ್ತು 
ಆವಾಮ್‌ ಎಂದು ರೂಪಗಳಾಗುತ್ತವೆ. 

ಉದಾ- ಯುವಾಮ್‌, ಆವಾಮ್‌ - "ಯುಷ್ಕದ್‌' ಶಬ್ದದಮೇಲೆ ದ್ವಿತೀಯಾ 
ವಿಭಕ್ತಿ ದ್ವಿವಚನದ ಪ್ರತ್ಯಯವಾದ “ಔ' ಸೇರಿ ಯುಷ್ಮದ್‌--ಔ ಎ೦ದಿದ್ದಾಗ, “ಜೇ 
ಪ್ರಥಮಯೋರಮ್‌” ಎಂಬ ಸೂತ್ರದಿಂದ "ಅಮ್‌' ಆದೇಶವು ಬಂದು 
ಯುಷ್ಕದ್‌.--ಅಮ್‌ ಎಂದಾಗುತ್ತದೆ. “ಯುವಾವೌ ದ್ವಿವಚನೇ” ಎಂಬ ಸೂತ್ರದಿಂದ 
"ಮ್‌ ಪರ್ಯನ್ತ ಶಬ್ದ ಸ್ವರೂಪಕ್ಕೆ "ಯುವ' ಆದೇಶವು ಬಂದು, ಯುವ--ಅದ್‌--ಅಮ್‌ 
ಎ೦ದಾದಮೇಲೆ, ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ದೀರ್ಪ “ಆ' ಕಾರವು ಬಂದು 
“ಅತೋಗುಣೇ” ಎ೦ಬ ಸೂತ್ರದಿಂದ "ಯುವ' ಮತ್ತು "ಅದ್‌' ಶಬ್ದಗಳ ಎರಡು 


332 ಲಘುಸಿದ್ಧಾಂತ ಕೌಮುದೀ 


"ಅ' ಕಾರಗಳಿಗೆ ಪರರೂಪ ಬಂದು ಯುವದ್‌4 ಅಮ್‌ ಎಂದಾಗುತ್ತದೆ. ನಂತರ 
ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ದೀರ್ಫ "ಆ' ಕಾರವು ಆದೇಶವಾಗಿ ಬಂದು, 
ಯುವ--ಆ ಅಮ್‌ ಎಂದಿದ್ದಾಗ, ಮೊದಲಿನ ಎರಡು ಶಬ್ದಗಳ "ಅ' ಕಾರಗಳಿಗೆ 
ಸವರ್ಣದೀರ್ಫ ಬಂದು, ಯುವಾ ಅಮ್‌ ಎಂದಿದ್ದಾಗ, “ಅಮಿ ಪೂರ್ವಃ” ಎಂಬ 
ಸೂತ್ರದಿಂದ ಪೂರ್ವರೂಪ ಬಂದು, ಯುವಾಮ್‌ ಎಂದು ರೂಪವಾಗುತ್ತದೆ. ಹಾಗೆಯೇ 
"ಅಸ್ಮದ್‌' ಶಬ್ದದಮೇಲೆ ದ್ವಿತೀಯಾ ವಿಭಕ್ತಿ ದ್ವಿವಚನದ ಪ್ರತ್ಯಯವಾದ "ಔ' ಸೇರಿ 
ಅಸ್ಕದ್‌.-ಔ ಎಂದಿದ್ದಾಗ, ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಆವಾಮ್‌ ಎಂದು 
ರೂಪವಾಗುತ್ತದೆ. 

[ಭಟ್ಟೋಜಿ ದೀಕ್ಷಿತರು ಟೀಕಿಸಿದಂತೆ ಎರಡು ಸೂತ್ರಗಳಿಂದ ಬರುವದೀರ್ಫ "ಆ' 
ಕಾರಾದೇಶವು ಒಂದೇ ಸೂತ್ರದಿಂದ ಬರಬಹುದಾಗಿತ್ತು ಎಂದು ತಾತ್ಪರ್ಯ.) 


(ನ್‌ ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 32೦. ಶಸೋನ (7.429) 

ವೃತ್ತಿಃ-ಆಭ್ಯಾಂ ಶಸಃ ನಃ ಸ್ಯಾತ್‌ ಅಮೋತಪವಾದಃ (72) ಆದೇಃ ಪರಸ್ಯ 
(20) ಸಂಯೋಗಾಂತ ಲೋಪಃ ಯುಷ್ಮಾನ್‌। ಅಸ್ಮಾನ್‌। 

ಪ. ಛೇ. - ಶಸಃ, ನ। (ಇಲ್ಲಿ ನ ಎಂಬುದು ಲುಪ್ತ ಪ್ರಥಮಾಕವಾದ ಪದವು! 

ಅ.ವೃ.-“ಯುಷ್ಮದಸ್ಮದ್ಭಾ ವಾತ್‌ ಜಸೋತಶ್‌” ಎಂಬ ಸೂತ್ರದಿಂದ 
"ಯುಷ್ಠಃ ಸ್ಮದ್ಧಾ 4ಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ ಪರದಲ್ಲಿರುವ “ಶಸ್‌(ಅಸ್‌)' ನ 
ಸ್ಥಾನದಲ್ಲಿ, "ನ್‌” ಕಾರವು ಆದೇಶವಾಗಿ ಬರುತ್ತದೆ. ಪ್ರಕೃತ ಸೂತ್ರವು “ಜೇ 
ಪ್ರಥಮಯೋರಮ್‌” ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. 

ಉದಾ-ಯುಷ್ಠಾನ್‌ - "ಯುಷ್ಕದ್‌' ಶಬ್ದದ ನಂತರ “ಶಸ್‌(ಅಸ್‌)' ಪ್ರತ್ಯೆಯವನ್ನು 
ಸೇರಿಸಿ ಯುಷ್ಮದ್‌4ಅಸ್‌ ಎಂದು ಇರುವಾಗ, “ಆದೇಃ ಪರಸ್ಯ” ಎಂಬ 
ಸೂತ್ರಕ್ಕನುಗುಣವಾಗಿ “ಶಸ್‌(ಅಸ್‌)' ನಲ್ಲಿರುವ ಆದಿವರ್ಣವಾದ "ಅ' ಕಾರಕ್ಕೆ "ನ್‌' 
ಕಾರವು ಆದೇಶವಾಗಿ ಬಂದು, ಯುಷ್ಕದ್‌.-ನ್‌ಸ್‌ ಎಂದಿರುವಾಗ, “ಸಂಯೋಗಾಂತಸ್ಕ 
ಲೋಪಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪವು ಬಂದು, ಯುಷ್ಕದ್‌--ನ್‌ 
ಎ೦ದಿದ್ದಾಗ, “ದ್ವಿತೀಯಾಯಾಇ್ಬಾ” ಎಂಬ ಸೂತ್ರದಿಂದ "ದ್‌' ಕಾರದ ಸ್ಥಾನದಲ್ಲಿ 
ದೀರ್ಫ “ಆ” ಕಾರವು ಆದೇಶವಾಗಿ ಬರುತ್ತದೆ. ಆಗ, ಯುಷ್ಮ-ಆ-ನ್‌ ಎಂದಿರುತ್ತದೆ. 
ಮೊದಲ ಎರಡು “ಅ' ಕಾರಗಳಿಗೆ ಸರ್ವರ್ಣದೀರ್ಫ್ಥ ಬಂದು, ಯುಷ್ಮಾ 
*ನ್‌ಇಯುಷ್ಕಾನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಅಸ್ಮಾನ್‌ “ಅಸ್ಕದ್‌' ಶಬ್ದದ ನಂತರ "ಶಸ್‌(ಅಸ್‌)' ಪ್ರತ್ಯಯವನ್ನು ಸೇರಿಸಿ 
ಅಸ್ಮದ್‌--ಅಸ್‌ ಎಂದು ಇರುವಾಗ “ಆದೇಃ ಪರಸ್ಯ” ಎಂಬ ಸೂತ್ರಕ್ಕನುಗುಣವಾಗಿ 
"ಶಸ್‌(ಅಸ್‌)' ನಲ್ಲಿರುವ ಆದಿವರ್ಣವಾದ "“ಅ' ಕಾರಕ್ಕೆ "ನ್‌' ಕಾರವು ಆದೇಶವಾಗಿ 


ಷಡ್ಲಿಹ್ಲ್‌ ಪ್ರಕರಣಮ್‌ (ಹ.ಪು.) 333 


ಬಂದು, ಅಸ್ಕದ್‌--ನ್‌ಸ್‌ ಎಂದಿರುವಾಗ, “ಸಂಯೋಗಾಂತಸ್ಯ ಲೋಪಃ” ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪವು ಬಂದು, ಅಸ್ಮದ್‌4ನ್‌ ಎಂದಿದ್ದಾಗ, 
“ದ್ವಿತೀಯಾಯಾಇ್ಞಿ” ಎ೦ಬ ಸೂತ್ರದಿಂದ, "ದ್‌' ಕಾರದ ಸ್ಥಾನದಲ್ಲಿ ದೀರ್ಫ "ಆ' 
ಕಾರವು ಆದೇಶವಾಗಿ ಬರುತ್ತದೆ. ಆಗ, ಅಸ್ಮಃ-ಆ+೬ನ್‌ ಎಂದಿರುತ್ತದೆ. ಮೊದಲ 
ಎರಡು "ಅ' ಕಾರಗಳಿಗೆ ಸರ್ವರ್ಣದೀರ್ಫ ಬಂದು ಅಸ್ಮಾ*ನ್‌ಐಅಸ್ಮಾನ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. 

(ಯ್‌ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ತ) 


ಸೂತ್ರ - 324. ಯೋಂಿ (7.2.6೨) 
ವೃತ್ತಿಃ-ಅನಯೋಃ "ಯ' ಕಾರಾದೇಶಃ ಸ್ಯಾತ್‌ ಅನಾದೇಶೇ ಅಜಾದೌ ಪರತಃ 
ತ್ವಯಾ। ಮಯಾ। 

ಪ. ಛೇ. - ಯಃ, ಅಚಿ। 

ಅ. ವೃ. -“ಯುಷ್ಕ್ಯದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' 
ಎಂಬ ಸೂತ್ರವು ಪೂರ್ಣವಾಗಿ ಅನುವೃತ್ತವಾಗುತ್ತದೆ. ಮತ್ತು “ಅಷ್ಟನ ಆ ವಿಭಕಾ” 
ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಆದೇಶವಾಗಿ ಇಲ್ಲದಿರುವ (ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಆದೇಶ 
ಬ೦ದಿರುವದಿಲ್ಲವೋ ಅಂತಹದ್ದಕ್ಕೆ ಅನಾದೇಶವೆನ್ನುತ್ತಾರೆ). ಅಂತಹ ಶಬ್ದದ ಅಂತ್ಯ 
'ದ್‌' ಕಾರಕ್ಕೆ "ಯ್‌' ಕಾರವು “ಅಲೋಕನ್ರ್ಯಸ್ಯ” ಎಂಬ ಸೂತ್ರದಿಂದ ಆದೇಶವಾಗಿ 
ಬರುತ್ತದೆ. 

ಉದಾ- ತ್ವಯಾ- ಯುಷ್ಕದ್‌ ಶಬ್ದದಮೇಲೆ ತೃತೀಯಾ ವಿಭಕ್ತಿ ಏಕವಚನದ 
ಪ್ರತ್ಯಯವಾದ "ಟಾ(ಆ)' ಸೇರಿಸಿ ಯುಷ್ಕದ್‌--ಆ ಎಂದಿದ್ದಾಗ, “ತ್ವಮಾವೇಕವಚನೇ 
(7.2.97)” ಎಂಬ ಸೂತ್ರದಿಂದ “ಯುಷ್ಕ್‌' ಎಂಬ ಭಾಗಕ್ಕೆ “ತ್ವ' ಆದೇಶವಾಗಿ 
ಬಂದು, ತ್ವಃಅದ್‌4ಆ ಎಂದಾಗುತ್ತದೆ. ತ್ವಃಅದ್‌ ಎಂಬಲ್ಲಿ “ಅತೋಗುಣೇ” ಎಂಬ 
ಸೂತ್ರದಿಂದ ಪರರೂಪ ಬಂದು, ತ್ವದ್‌*ಆ ಎಂದಿರುತ್ತದೆ. ಆಗ, "ದ್‌' ಕಾರದ 
ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಯ್‌' ಕಾರವು ಆದೇಶವಾಗಿ ಬಂದು, ತ್ವಯ್‌+ಆ=ತ್ವಯಾ 
ಎಂದು ರೂಪವಾಗುತ್ತದೆ. 

ಉದಾ- ಮಯಾ-ಅಸ್ಕದ್‌ ಶಬ್ದದಮೇಲೆ ತೃತೀಯಾ ವಿಭಕ್ತಿ ಏಕವಚನದ 
ಪ್ರತ್ಯಯವಾದ "“ಟಾ(ಆ)' ಸೇರಿಸಿ ಅಸ್ಕದ್‌--ಆ ಎಂದಿದ್ದಾಗ, “ತ್ವಮಾವೇಕವಚನೇ 
(7.2.97)” ಎಂಬ ಸೂತ್ರದಿಂದ "ಅಸ್ಕ್‌' ಎಂಬ ಭಾಗಕ್ಕೆ "ಮ್‌' ಆದೇಶವಾಗಿ ಬಂದು, 
ಮ್‌..-ಅದ್‌.--ಆ ಎಂದಾಗುತ್ತದೆ. ಮ್‌..ಅದ್‌ ಎಂಬಲ್ಲಿ “ಅತೋಗುಣೇ” ಎಂಬ 
ಸೂತ್ರದಿಂದ ಪರರೂಪ ಬಂದು, ಮದ್‌. ಆ ಎಂದಿರುತ್ತದೆ. ಆಗ, "ದ್‌' ಕಾರದ 
ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಯ್‌' ಕಾರವು ಆದೇಶವಾಗಿ ಬಂದು 
ಮಯ್‌. ಅಮಯಾ ಎಂದು ರೂಪವಾಗುತ್ತದೆ. 


332 ಲಘುಸಿದ್ಧಾಂತ ಕೌಮುದೀ 


"ಅ' ಕಾರಗಳಿಗೆ ಪರರೂಪ ಬಂದು ಯುವದ್‌.. ಅಮ್‌ ಎಂದಾಗುತ್ತದೆ. ನಂತರ 
ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ದೀರ್ಫ “ಆ' ಕಾರವು ಆದೇಶವಾಗಿ ಬಂದು, 
ಯುವ ಆ*ಅಮ್‌ ಎಂದಿದ್ದಾಗ, ಮೊದಲಿನ ಎರಡು ಶಬ್ದಗಳ “ಅ” ಕಾರಗಳಿಗೆ 
ಸವರ್ಣದೀರ್ಫ ಬಂದು, ಯುವಾ ಅಮ್‌ ಎಂದಿದ್ದಾಗ, “ಅಮಿ ಪೂರ್ವಃ” ಎಂಬ 
ಸೂತ್ರದಿಂದ ಪೂರ್ವರೂಪ ಬಂದು, ಯುವಾಮ್‌ ಎಂದು ರೂಪವಾಗುತ್ತದೆ. ಹಾಗೆಯೇ 
“ಅಸ್ಕದ್‌' ಶಬ್ದದಮೇಲೆ ದ್ವಿತೀಯಾ ವಿಭಕ್ತಿ ದ್ವಿವಚನದ ಪ್ರತ್ಯಯವಾದ "ಔ' ಸೇರಿ 
ಅಸ್ಮದ್‌+ಔ ಎಂದಿದ್ದಾಗ, ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಆವಾಮ್‌ ಎಂದು 
ರೂಪವಾಗುತ್ತದೆ. 

[ಭಟ್ಟೋಜಿ ದೀಕ್ಷಿತರು ಟೀಕಿಸಿದಂತೆ ಎರಡು ಸೂತ್ರಗಳಿ೦ದ ಬರುವದೀರ್ಥ "ಆ' 
ಕಾರಾದೇಶವು ಒಂದೇ ಸೂತ್ರದಿಂದ ಬರಬಹುದಾಗಿತ್ತು ಎಂದು ತಾತ್ಪರ್ಯ.] 


(ನ್‌ ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 32೦. ಶಸೋನ (7.1.29) 

ವೃತ್ತಿಃ-ಆಭ್ಯಾಂ ಶಸಃ ನಃ ಸ್ಯಾತ್‌ ಅಮೋತಪವಾದಃ (72) ಆದೇಃ ಪರಸ್ಯ 
(20) ಸಂಯೋಗಾಂತ ಲೋಪಃ ಯುಷ್ಮಾನ್‌। ಅಸ್ಮಾನ್‌। 

ಪ. ಛೇ. - ಶಸಃ, ನ। (ಇಲ್ಲಿ ನ ಎಂಬುದು ಲುಪ್ತ ಪ್ರಥಮಾಕವಾದ ಪದವು 

ಅ.ವೃ.-“ಯುಷ್ಮದಸ್ಮದ್ಭಾ ವರ್‌ ಜಸೋತಶ್‌” ಎಂಬ ಸೂತ್ರದಿಂದ 
“ಯುಷ್ಮ! ಸ್ಮದ್ಧಾ 4ಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ ಪರದಲ್ಲಿರುವ “ಶಸ್‌(ಅಸ್‌)' ನ 
ಸ್ಥಾನದಲ್ಲಿ, "ನ್‌' ಕಾರವು ಆದೇಶವಾಗಿ ಬರುತ್ತದೆ. ಪ್ರಕೃತ ಸೂತ್ರವು "ಜ್‌ 
ಪ್ರಥಮಯೋರಮ್‌” ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. 

ಉದಾ-ಯುಷ್ಕಾನ್‌ - "ಯಷ್ಕದ್‌' ಶಬ್ದದ ನಂತರ "ಶಸ್‌(ಅಸ್‌)' ಪ್ರತ್ಯಯವನ್ನು 
ಸೇರಿಸಿ ಯುಷ್ಕ್ಮದ್‌.- ಅಸ್‌ ಎಂದು ಇರುವಾಗ, “ಆದೇಃ ಪರಸ್ಯ” ಎಂಬ 
ಸೂತ್ರಕ್ಕನುಗುಣವಾಗಿ “ಶಸ್‌(ಅಸ್‌)' ನಲ್ಲಿರುವ ಆದಿವರ್ಣವಾದ “ಅ” ಕಾರಕ್ಕೆ "ನ್‌ 
ಕಾರವು ಆದೇಶವಾಗಿ ಬಂದು, ಯುಷ್ಕದ್‌.-ನ್‌ಸ್‌ ಎಂದಿರುವಾಗ, “ಸಂಯೋಗಾಂತಸ್ಯ 
ಲೋಪಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪವು ಬಂದು, ಯುಷ್ಕದ್‌--ನ್‌ 
ಎ೦ದಿದ್ದಾಗ, “ದ್ವಿತೀಯಾಯಾಣ್ಥ” ಎಂಬ ಸೂತ್ರದಿಂದ "ದ್‌' ಕಾರದ ಸ್ಥಾನದಲ್ಲಿ 
ದೀರ್ಫ್ಥ “ಆ' ಕಾರವು ಆದೇಶವಾಗಿ ಬರುತ್ತದೆ. ಆಗ, ಯುಷ್ಕಃಆ+ನ್‌ ಎಂದಿರುತ್ತದೆ. 
ಮೊದಲ ಎರಡು "ಅ' ಕಾರಗಳಿಗೆ ಸರ್ವರ್ಣದೀರ್ಫ ಬಂದು, ಯುಷ್ಮಾ 
+ನ್‌=ಯುಷ್ಠಾನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಅಸ್ಮಾನ್‌ "ಅಸ್ಕದ್‌' ಶಬ್ದದ ನಂತರ “ಶಸ್‌(ಅಸ್‌)' ಪ್ರತ್ಯಯವನ್ನು ಸೇರಿಸಿ 
ಅಸ್ಮದ್‌--ಅಸ್‌ ಎಂದು ಇರುವಾಗ “ಆದೇಃ ಪರಸ್ಯ” ಎಂಬ ಸೂತ್ರಕ್ಕನುಗುಣವಾಗಿ 
"ಶಸ್‌(ಅಸ್‌)' ನಲ್ಲಿರುವ ಆದಿವರ್ಣವಾದ "ಅ' ಕಾರಕ್ಕೆ "ನ್‌' ಕಾರವು ಆದೇಶವಾಗಿ 


ಷಡ್ಗಿಪ್ಲ್‌ ಪ್ರಕರಣಮ್‌ (ಹ.ಪು.) 333 


ಬಂದು, ಅಸ್ಮದ್‌.-ನ್‌ಸ್‌ ಎ೦ದಿರುವಾಗ, “ಸಂಯೋಗಾಂತಸ್ಯ ಲೋಪಃ” ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪವು ಬಂದು, ಅಸ್ಮದ್‌+*ನ್‌ ಎಂದಿದ್ದಾಗ, 
“ದ್ವಿತೀಯಾಯಾಇ್ಜಾ” ಎಂಬ ಸೂತ್ರದಿಂದ, “ದ್‌' ಕಾರದ ಸ್ಥಾನದಲ್ಲಿ ದೀರ್ಫ "ಆ' 
ಕಾರವು ಆದೇಶವಾಗಿ ಬರುತ್ತದೆ. ಆಗ, ಅಸ್ಮಃಆ4ನ್‌ ಎಂದಿರುತ್ತದೆ. ಮೊದಲ 
ಎರಡು “ಅ' ಕಾರಗಳಿಗೆ ಸರ್ವರ್ಣದೀರ್ಫ ಬಂದು ಅಸ್ಮಾ*ನ್‌-ಅಸ್ಮಾನ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. 

(ಯ್‌ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ತ) 


ಸೂತ್ರ - 321  ಯೋಜಿ (7.2.8೨) 

ವೃತ್ತಿಃ-ಅನಯೋಃ "ಯ' ಕಾರಾದೇಶಃ ಸ್ಯಾತ್‌ ಅನಾದೇಶೇ ಅಜಾದೌ ಪರತಃ। 
ತ್ವಯಾ। ಮಯಾ! 

ಪ. ಛೇ. - ಯಃ, ಅಚಿ। 

ಅ. ವೃ. -“ಯುಷ್ಠದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಠದಸ್ಮದೋಃ' 
ಎಂಬ ಸೂತ್ರವು ಪೂರ್ಣವಾಗಿ ಅನುವೃತ್ತವಾಗುತ್ತದೆ. ಮತ್ತು “ಅಷ್ಟನ ಆ ವಿಭಕೌ” 
ಎಂಬ ಸೂತ್ರದಿಂದ "ವಿಭಕೌ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಆದೇಶವಾಗಿ ಇಲ್ಲದಿರುವ (ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಆದೇಶ 
ಬ೦ದಿರುವದಿಲ್ಲವೋ ಅಂತಹದ್ದಕ್ಕೆ ಅನಾದೇಶವೆನ್ನುತ್ತಾರೆ). ಅಂತಹ ಶಬ್ದದ ಅಂತ್ಯ 
"ದ್‌' ಕಾರಕ್ಕೆ "ಯ್‌' ಕಾರವು “ಅಲೋಪಅನ್ತ್ಯಸ್ಯ” ಎಂಬ ಸೂತ್ರದಿಂದ ಆದೇಶವಾಗಿ 
ಬರುತ್ತದೆ. 

ಉದಾ- ತ್ವಯಾ- ಯುಷ್ಕದ್‌ ಶಬ್ದದಮೇಲೆ ತೃತೀಯಾ ವಿಭಕ್ತಿ ಏಕವಚನದ 
ಪ್ರತ್ಯಯವಾದ "ಟಾ(ಆ)' ಸೇರಿಸಿ ಯುಷ್ಠದ್‌.- ಆ ಎಂದಿದ್ದಾಗ, “ತ್ವಮಾವೇಕವಚನೇ 
(7.2.97)” ಎಂಬ ಸೂತ್ರದಿಂದ 'ಯುಷ್‌' ಎಂಬ ಭಾಗಕ್ಕೆ ತ ಆದೇಶವಾಗಿ 
ಬಂದು, ತ್ವ*ಅದ್‌.--ಆ ಎಂದಾಗುತ್ತದೆ. ತ್ವ-ಅದ್‌ ಎಂಬಲ್ಲಿ “ಅತೋಗುಣೇ” ಎಂಬ 
ಸೂತ್ರದಿಂದ ಪರರೂಪ ಬಂದು, ತ್ಹದ್‌*-ಆ ಎಂದಿರುತ್ತದೆ. ಆಗ, "ದ್‌' ಕಾರದ 
ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಯ್‌' ಕಾರವು ಆದೇಶವಾಗಿ ಬಂದು, ತ್ವಯ್‌ +ಆ=ತ್ವಯಾ 
ಎ೦ದು ರೂಪವಾಗುತ್ತದೆ. 

ಉದಾ- ಮಯಾ-ಅಸ್ಮದ್‌ ಶಬ್ದದಮೇಲೆ ತೃತೀಯಾ ವಿಭಕ್ತಿ ಏಕವಚನದ 
ಪ್ರತ್ಯಯವಾದ "ಟಾ(ಆ)' ಸೇರಿಸಿ ಅಸ್ಮದ್‌*ಆ ಎಂದಿದ್ದಾಗ, “ತ್ವಮಾವೇಕವಚನೇ 
(7.2.97)” ಎಂಬ ಸೂತ್ರದಿಂದ “ಅಸ್ಕ್‌' ಎಂಬ ಭಾಗಕ್ಕೆ "ಮ್‌' ಆದೇಶವಾಗಿ ಬಂದು, 
ಮ್‌.-ಅದ್‌--ಆ ಎಂದಾಗುತ್ತದೆ. ಮ್‌. ಅದ್‌ ಎಂಬಲ್ಲಿ “ಅತೋಗುಣೇ” ಎಂಬ 
ಸೂತ್ರದಿಂದ ಪರರೂಪ ಬಂದು, ಮದ್‌. ಆ ಎಂದಿರುತ್ತದೆ. ಆಗ, "ದ್‌' ಕಾರದ 
ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ "ಯ್‌' ಕಾರವು ಆದೇಶವಾಗಿ ಬಂದು 
ಮಯ್‌. ಆಮಯಾ ಎಂದು ರೂಪವಾಗುತ್ತದೆ. 


334 ಲಘುಸಿದ್ಧಾಂತ ಕೌಮುದೀ 


(ದೀರ್ಥ 'ಆ' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ - 322. ಯುಷ್ಕದಸ್ಕದೋರನಾದೇಶೇ (7.2.56) 

ವೃತ್ತಿಃ-ಅನಯೋಃ ಆತ್‌ ಸ್ಯಾತ್‌ ಅನಾದೇಶೇ ಹಲಾದೌ ವಿಭಕ್ಕೌ ಯುವಾಭ್ಯಾಮ್‌। 
ಆವಾಭ್ಯಾಮ್‌। ಯುಷ್ಕಾಭಿಃ। ಅಸ್ಮಾಭಿಃ। 

ಪ. ಛೇ. - ಯುಷ್ಕ್ಮದಸ್ಮದೋಃ ಅನಾದೇಶೇ। 

ಅ. ವ್ಯ. “ರಾಯೋ ಹಲಿ” ಎಂಬ ಸೂತ್ರದಿಂದ "ಹಲಿ' ಎಂಬ ಪದವೂ, ಮತ್ತು 
“ಅಷ್ಟನ ಆ ವಿಭಕಾ” ಎ೦ಬ ಸೂತ್ರದಿಂದ "ವಿಭಕೌ” ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಅನಾದೇಶವಾದ(ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಆದೇಶ ಬಂದಿರುವದಿಲ್ಲವೋ 
ಅಂತಹದ್ದಕ್ಕೆ ಅನಾದೇಶವೆನ್ನುತ್ತಾರೆ) ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಯುಷ್ಕದ್‌' 
ಮತ್ತು "ಅಸ್ಮದ್‌' ಶಬ್ದಗಳ ಅನ್ರ್ಯವರ್ಣವಾದ "ದ್‌' ಕಾರದ ಸ್ಥಾನದಲ್ಲಿ ದೀರ್ಫ "ಆ' 
ಕಾರವು “ಅಲೋತನ್ವ್ಯಸ್ಯ” ಎಂಬ ಸೂತ್ರದಿಂದ ಆದೇಶವಾಗಿ ಬರುತ್ತದೆ. 

ಉದಾ- ಆವಾಭ್ಯಾಮ್‌- ಅಸ್ಕದ್‌ ಶಬ್ದದ ಮೇಲೆ ತೃತೀಯಾ ವಿಭಕ್ತಿ ದ್ವಿವಚನದ 
ಪ್ರತ್ಯಯವಾದ “ಭ್ಯಾಮ್‌' ಸೇರಿಸಿ ಅಸ್ಕದ್‌--ಭ್ಯಾಮ್‌ ಎ೦ದಿದ್ದಾಗ, 

“ಯುವಾವೌ ದ್ವಿವಚನೇ” ಎಂಬ ಸೂತ್ರದಿಂದ "ಮ್‌' ಪರ್ಯನ್ತ ಶಬ್ದ ಸ್ಟರೂಪಕ್ಕೆ 
“ಆವ' ಆದೇಶವು ಬಂದು, ಆವ ಅದ್‌--ಭ್ಯಾಮ್‌ ಎಂದಿದ್ದಾಗ, ಮೊದಲೆರಡು ಶಬ್ದಗಳಿಗೆ 
“ಅತೋಗುಣೇ” ಎಂಬ ಸೂತ್ರದಿಂದ ಪರರೂಪ ಬಂದು, ಆವದ್‌4ಭ್ಯಾಮ್‌ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ದೀರ್ಫ "ಆ' ಕಾರಾದೇಶವು 
ಬಂದು, ಆವ--ಆ-ಭ್ಯಾಮ್‌ ಎಂದಾಗುತ್ತದೆ. ನಂತರ ಸವರ್ಣದೀರ್ಫ ದಿಂದ 
ಆವಾಭ್ಯಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ಇದೇ ರೀತಿಯಲ್ಲಿ, ಚತುರ್ಥೀ ಮತ್ತು ಪಣ್ಣುಮೀ ದ್ವಿವಚನಗಳಲ್ಲೂ 
ಭ್ಯಾಮ್‌ ಪ್ರತ್ಯಯವೇ ಪರದಲ್ಲಿರೋಣದ್ದರಿ೦ದ ಮೇಲಿನಂತೆಯೆ ಪ್ರಕ್ರಿಯೆ ನಡೆದು 
ಆವಾಭ್ಯಾಮ್‌ ಎಂಬ ರೂಪವೇ ಇರುತ್ತದೆ. 

ಉದಾ- ಯುವಾಭ್ಯಾಮ್‌- “ಯುಷ್ಕದ್‌' ಶಬ್ದದ ಮೇಲೆ ತೃತೀಯಾ ವಿಭಕ್ತಿ 
ದ್ವಿವಚನದ ಪ್ರತ್ಯಯವಾದ ಭ್ಯಾಮ್‌ ಸೇರಿಸಿ ಯುಷ್ಕದ್‌--ಭ್ಯಾಮ್‌ ಎಂದಿದ್ದಾಗ, 
“ಯುವಾವೌ ದ್ವಿವಚನೇ” ಎಂಬ ಸೂತ್ರದಿಂದ "ಮ್‌' ಪರ್ಯನ್ತ ಶಬ್ದ ಸ್ವರೂಪಕ್ಕೆ 
“ಯುವ' ಆದೇಶವು ಬಂದು, ಯುವ ಅದ್‌--ಭ್ಯಾಮ್‌ ಎಂದಿದ್ದಾಗ, ಮೊದಲೆರಡು 
ಶಬ್ದಗಳಿಗೆ “ಅತೋಗುಣೇ” ಎಂಬ ಸೂತ್ರದಿಂದ ಪರರೂಪ ಬಂದು, 
ಯುವದ್‌- ಭ್ಯಾಮ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ “ದ್‌' ಕಾರಕ್ಕೆ ದೀರ್ಫ "ಆ' 
ಕಾರಾದೇಶವು ಬಂದು, ಯುವ--ಆ-ಭ್ಯಾಮ್‌ ಎಂದಾಗುತ್ತದೆ. ನಂತರ “ಸವರ್ಣದೀರ್ಥ' 
ದಿಂದ ಯುವಾಭ್ಯಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಯುಷ್ಠಾಭಿಃ - “ಯುಷ್ಕದ್‌' ಶಬ್ದದಮೇಲೆ ತೃತೀಯಾ ವಿಭಕ್ತಿ ಬಹುವಚನದ 
“ಭಿಸ್‌' ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌- ಭಿಸ್‌ ಎಂದಿದ್ದಾಗ, "ದ್‌' ಕಾರದ ಸ್ಥಾನದಲ್ಲಿ, 


ಷಡ್ಲಿಲ್ಲ್‌ ಪ್ರಕರಣಮ್‌ (ಹ.ಪು.) 335 


ಪ್ರಕೃತ ಸೂತ್ರದಿಂದ ದೀರ್ಫ "ಆ' ಕಾರವು ಆದೇಶವಾಗಿ ಬಂದು, ಯುಷ್ಠ್ಮ--ಆ--ಭಿಸ್‌ 
ಎ೦ದಿದ್ದಾಗ, “ಅ” ಕಾರ “ಆ' ಕಾರಗಳಿಗೆ “ಸವರ್ಣದೀರ್ಫ' ಬಂದು, ನಂತರ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳು ಬ೦ದು, ಯುಷ್ಕಾಭಿಃ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ- ಅಸ್ಮಾಭಿಃ - "ಅಸ್ಮದ್‌' ಶಬ್ದದಮೇಲೆ ತೃತೀಯಾ ವಿಭಕ್ತಿ ಬಹುವಚನದ 
“ಭಿಸ್‌' ಪ್ರತ್ಯಯವನ್ನು ಸೇರಿಸಿ ಅಸ್ಮದ್‌- ಭಿಸ್‌ ಎಂದಿದ್ದಾಗ, "ದ್‌' ಕಾರದ ಸ್ಥಾನದಲ್ಲಿ, 
ಪ್ರಕೃತ ಸೂತ್ರದಿಂದ ದೀರ್ಫ "ಆ' ಕಾರವು ಆದೇಶವಾಗಿ ಬಂದು, ಅಸ್ಮ.-ಆ*ಭಿಸ್‌ 
ಎಂದಿದ್ದಾಗ, “ಅ” ಕಾರ "ಆ' ಕಾರಗಳಿಗೆ "ಸವರ್ಣದೀರ್ಥ' ಬಂದು, ನಂತರ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಅಸ್ಮಾಭಿಃ ಎಂಬ ರೂಪವು ಸಿದ್ಧವಾಗುತ್ತದೆ. 


(ತುಭ್ಯ ಮತ್ತು ಮಹ್ಯ ಶಬ್ದಗಳನ್ನು ಆದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 323. ತುಭ್ಯ-ಮಹ್ಯೌ ಜಯ (7.2.೨5) 
ವೃತ್ತಿಃ-ಅನಯೋಃ “ಮ್‌” ಪರ್ಯಂತಸ್ಯ “ಟಿ' ಲೋಪಃ। ತುಭ್ಯಮ್‌ಮಹ್ಯಮ್‌। 
ಅ.ವೃ. -“ಯುಷ್ಕದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ "ಯುಷ್ಕದಸ್ಮದೋಃ' 

ಎಂಬ ಪದವು ಅನುವೃತ್ತವಾಗುತ್ತದೆ. “ಮ ಪರ್ಯಂತಸ್ಯ” ಎಂಬುದು ಅಧಿಕಾರ 

ಸೂತ್ರವಾಗಿದೆ. 

ಅರ್ಥ- ಚತುರ್ಥೀ ವಿಭಕ್ತಿಯ ಏಕವಚನದ ಪ್ರತ್ಯಯವಾದ "ಜೌ' ಪರದಲ್ಲಿದ್ದಾಗ, 
ಯುಷ್ಕದ್‌ ಮತ್ತು ಅಸ್ಮದ್‌ ಶಬ್ದಗಳ "ಮ್‌' ಪರ್ಯಂತ ಶಬ್ದಸ್ವರೂಪಕ್ಕೆ ಕ್ರಮವಾಗಿ 
ತುಭ್ಯ ಮತ್ತು ಮಹ್ಯ ಶಬ್ದಗಳು ಆದೇಶವಾಗಿ ಬರುತ್ತವೆ. 

ಉದಾ- ತುಭ್ಯಮ್‌:- "ಯುಷ್ಕದ್‌' ಶಬ್ದದಮೇಲೆ ಚತುರ್ಥೀ ವಿಭಕ್ತಿಯ 
ಏಕವಚನದಲ್ಲಿ "ಜೇ' ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌--ಜೇ ಎಂದಿದ್ದಾಗ, “ಜೌ 
ಪ್ರಥಮಯೋರಮ್‌” ಎಂಬ ಸೂತ್ರದಿಂದ “"ಅಮ್‌' ಆದೇಶವಾಗಿ ಬಂದು, 
ಯುಷ್ಕದ್‌--ಅಮ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಮ್‌' ಪರ್ಯಂತವಾದ 

“ಯುಷ್ಕ್‌' ಶಬ್ದ ಕ್ಕೆ “ತುಭ್ಯ' ಎಂಬ ಆದೇಶ ಬಂದು, ತುಭ್ಯ* ಅದ್‌- ಅಮ್‌ ಎಂದಿದ್ದಾಗ, 

ಮೊದಲೆರಡು ಶಬ್ದಗಳ "ಅ' ಕಾರಗಳಿಗೆ, “ಅತೋಗುಣೇ” ಎಂಬ ಸೂತ್ರದಿಂದ 

ಪರರೂಪ ಬಂದು, ತುಭ್ಯದ್‌--ಅಮ್‌ ಎಂದಿರುತ್ತದೆ. “ಶೇಷೇ ಲೋಪಃ” ಎಂಬ 
ಸೂತ್ರದಿಂದ "ಅದ್‌' ಎಂಬ "ಟಿ' ಗೆ ಲೋಪ ಬಂದು, ತುಭ್ಯ್‌* ಅಮ್‌-ತುಭ್ಯಮ್‌ 
ಎಂದು ರೂಪವಾಗುತ್ತದೆ. 

ಉದಾ- ಮಹ್ಯಮ್‌:- "ಅಸ್ಕದ್‌' ಶಬ್ದದಮೇಲೆ ಚತುರ್ಥೀ ವಿಭಕ್ತಿಯ ಏಕವಚನದಲ್ಲಿ 

"ಜೌ' ಪ್ರತ್ಯಯವನ್ನು ಸೇರಿಸಿ ಅಸ್ಕದ್‌- ಜೇ ಎಂದಿದ್ದಾಗ, “ಜೇ ಪ್ರಥಮಯೋರಮ್‌” 

ಎಂಬ ಸೂತ್ರದಿಂದ "ಅಮ್‌' ಆದೇಶವಾಗಿ ಬಂದು, ಅಸ್ಕದ್‌.-ಅಮ್‌ ಎಂದಿರುತ್ತದೆ. 

ಪ್ರಕೃತ ಸೂತ್ರದಿಂದ "ಮ್‌' ಪರ್ಯಂತವಾದ "ಅಸ್ಕ್‌' ಶಬ್ದಕ್ಕೆ “ಮಹ್ಯ' ಎಂಬ ಆದೇಶ 
ಬಂದು ಮಹ್ಯ* ಅದ್‌. ಅಮ್‌ ಎಂದಿದ್ದಾಗ, ಮೊದಲೆರಡು ಶಬ್ದಗಳ "ಅ' ಕಾರಗಳಿಗೆ 

“ಅತೋಗುಣೇ” ಎಂಬ ಸೂತ್ರದಿಂದ ಪರರೂಪ ಬಂದು, ಮಹ್ಯದ್‌*ಅಮ್‌ 


336 ಲಘುಸಿದ್ಧಾಂತ ಕೌಮುದೀ 


ಎಂದಿರುತ್ತದೆ. “ಶೇಷೇ ಲೋಪಃ” ಎಂಬ ಸೂತ್ರದಿಂದ “ಅದ್‌' ಎಂಬ "ಟಿ ಗೆ 
ಲೋಪ ಬಂದು, ಮಹ್ಯ್‌-ಅಮ್‌-ಮಹ್ಯಮ್‌ ಎಂದು ರೂಪವಾಗುತ್ತದೆ. 


`(ಅಭ್ಯಮ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 324. ಛ್ಯಸೋ*ಭ್ಯಮ್‌ (7.1.30) 

ವೃತ್ತಿಃ-ಆಭ್ಯಾಂ ಪರಸ್ಯ ಯುಷ್ಕಭ್ಯಮ್‌। ಅಸ್ಮಭ್ಯಮ್‌। 

ಪ. ಛೇ. - ಭ್ಯಸಃ, ಅಭ್ಯಮ್‌। 

ಅ. ವೃ-“ಯುಷ್ಠದಸ್ಮಭ್ಯಾಮ್‌ ಜಸೋಶ್‌” ಎಂಬ ಸೂತ್ರದಿಂದ ಯುಷ್ಠದಸ್ಕಭ್ಯಾಮ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ ನಂತರ ಇರುವ "ಭ್ಯಸ್‌' ಪ್ರತ್ಯಯದ 
ಸ್ಥಾನದಲ್ಲಿ "ಅಭ್ಯಮ್‌' ಎಂಬ ಆದೇಶವು ಅನೇಕಾಲ್‌ ಆಗಿರೋಣದ್ದರಿಂದ 
ಸರ್ವಾದೇಶವಾಗಿ ಬರುತ್ತದೆ. 

ಉದಾ- ಯುಷ್ಕಭ್ಯಮ್‌- “ಯುಷ್ಮದ್‌' ಶಬ್ದದಮೇಲೆ ಚತುರ್ಥೀ ಬಹುವಚನದಲ್ಲಿ, 
"ಭ್ಯಸ್‌' ಪ್ರತ್ಯಯವನ್ನು ಸೇರಿಸಿ, ಯುಷ್ಕದ್‌--ಭ್ಯಸ್‌ ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ 
"ಭ್ಯಸ್‌' ನ ಸ್ಥಾನದಲ್ಲಿ “ಅಭ್ಯಮ್‌' ಎಂಬುದು ಸರ್ವಾದೇಶವಾಗಿ ಬಂದು 
ಯುಷ್ಕದ್‌.- ಅಭ್ಯಮ್‌ ಎಂದಿರುತ್ತದೆ. "ಅದ್‌' ಎಂಬ "ಟಿ' ಗೆ “ಶೇಷೇ ಲೋಪಃ” 
ಎಂಬ ಸೂತ್ರದಿಂದ ಲೋಪ ಬಂದು ಯುಷ್ಕ್‌*ಅಭ್ಯಮ್‌-ಯುಷ್ಕಭ್ಯಮ್‌ ಎಂದು 
ರೂಪವಾಗುತ್ತದೆ. 

ಉದಾ- ಅಸ್ಕಭ್ಯಮ್‌- "ಅಸ್ಮದ್‌' ಶಬ್ದದಮೇಲೆ ಚತುರ್ಥೀ ಬಹುವಚನದಲ್ಲಿ, 
“ಭ್ಯಸ್‌' ಪ್ರತ್ಯಯವನ್ನು ಸೇರಿಸಿ, ಅಸ್ಮದ್‌*ಭ್ಯಸ್‌ ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ 
'ಭ್ಯಸ್‌' ನ ಸ್ಥಾನದಲ್ಲಿ "ಅಭ್ಯಮ್‌' ಎಂಬುದು ಸರ್ವಾದೇಶವಾಗಿ ಬಂದು ಅಸ್ಕದ್‌ 
+ಅಭ್ಯಮ್‌ ಎಂದಿರುತ್ತದೆ. "ಅದ್‌' ಎಂಬ "ಟಿ' ಗೆ “ಶೇಷೇ ಲೋಪಃ” ಎಂಬ 
ಸೂತ್ರದಿಂದ ಲೋಪ ಬಂದು, ಅಸ್‌ ಅಭ್ಯಮ್‌-ಅಸ್ಮಭ್ಯಮ್‌ ಎಂದು ರೂಪವಾಗುತ್ತದೆ. 

(ಅತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 325. ಏಕವಚನಸ್ಯ ಚ (7.132) 

ವೃತ್ತಿಃ-ಆಭ್ಯಾಂ ಜಸೋಃ ಅತ್‌। ತ್ವತ್‌। ಮತ್‌। 

ಅ. ವೃ- “ಯುಷ್ಠದಸ್ಕಭ್ಯಾಮ್‌ ಜಸೋಶ್‌” ಎಂಬ ಸೂತ್ರದಿಂದ ಯುಷ್ಠದಸ್ಥಭ್ಯಾಮ್‌ 
ಎಂಬ ಪದವೂ, “ಪಣ್ಣುಮ್ಯಾ ಅತ್‌” ಎಂಬ ಪೂರ್ಣ ಸೂತ್ರವೂ ಅನುವೃತ್ತವಾಗುತ್ತದೆ. 

ಅರ್ಥ- ಯುಷ್ಕದ್‌ ಮತ್ತು ಅಸ್ಕದ್‌ ಶಬ್ದಗಳ ನಂತರ ಇರುವ “ಜಸಿ' ಪ್ರತ್ಯಯಕ್ಕೆ 
“ಅತ್‌” ಎಂಬುದು ಅನೇಕಾಲ್‌ ಆಗಿರೋಣದರಿಂದ ಸರ್ವಾದೇಶವಾಗಿ ಬರುತ್ತದೆ. 

ಉದಾ-ತ್ವತ್‌- ಯುಷ್ಕದ್‌ ಶಬ್ದದಮೇಲೆ ಪಣ್ಣುಮೀ ಏಕವಚನದಲ್ಲಿ, "ಜಸಿ(ಅಸ್‌)' 
ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌4ಅಸ್‌ ಎಂದಿದ್ದಾಗ, "ಜಸಿ(ಅಸ್‌)' ನ ಸ್ಥಾನದಲ್ಲಿ 


ಷಡ್ಗಿಲ್ಲ್‌ ಪ್ರಕರಣಮ್‌ (ಹ.ಪು.) 337 


ಪ್ರಕೃತ ಸೂತ್ರದಿಂದ "ಅತ್‌' ಆದೇಶವು ಬಂದು, ಯುಷ್ಕದ್‌--ಅತ್‌ ಎಂದಿರುತ್ತದೆ. 
“ತ್ತಮಾವೇಕವಚನೇ” ಎ೦ಬ ಸೂತ್ರದಿಂದ "ಮ್‌' ಪರ್ಯನ್ತ “ಯುಷ್ಠ್‌' ಭಾಗಕ್ಕೆ 'ತ್ರ' 
ಆದೇಶವು ಬಂದು, ತ್ವ-ಅದ್‌.-ಅತ್‌ ಎಂದಿದ್ದಾಗ, ಮೊದಲೆರಡು ಶಬ್ದಗಳಿಗೆ 
“ಅತೋಗುಣೇ” ಎಂಬುದರಿಂದ ಪರರೂಪ ಬಂದು, ತ್ವದ್‌- ಅತ್‌ ಎಂದಿದ್ದಾಗ, 
“ಶೇಷೇ ಲೋಪಃ” ಎಂಬುದರಿಂದ "ಅದ್‌' ಎಂಬ "ಟಿ' ಗೆ ಲೋಪ ಬಂದು, 
ತ್ಪ್‌*ಅತ್‌=ತ್ವತ್‌ ಎಂದು ರೂಪವಾಗುತ್ತದೆ. 

ಉದಾ- ಮತ್‌- ಅಸ್ಕದ್‌ ಶಬ್ದದಮೇಲೆ ಪಳ್ಟುಮೀ ಏಕವಚನದಲ್ಲಿ "ಜಸಿ(ಅಸ್‌)' 
ಪ್ರತ್ಯಯವನ್ನು ಸೇರಿಸಿ ಆಸ್ಕದ್‌.-ಅಸ್‌ ಎಂದಿದ್ದಾಗ, “ಜಸಿ(ಅಸ್‌)' ನ ಸ್ಥಾನದಲ್ಲಿ 
ಪ್ರಕೃತ ಸೂತ್ರದಿಂದ "ಅತ್‌' ಆದೇಶವು ಬಂದು, ಅಸ್ಮದ್‌*ಅತ್‌ ಎಂದಿರುತ್ತದೆ. 
“ತ್ವಮಾವೇಕವಚನೇ” ಎಂಬ ಸೂತ್ರದಿಂದ "ಮ್‌' ಪರ್ಯನ್ತ "ಅಸ್ಟ್‌' ಭಾಗಕ್ಕೆ "ಮ' 
ಆದೇಶವು ಬಂದು, ಮ-% ಅದ್‌. ಅತ್‌ ಎಂದಿದ್ದಾಗ, ಮೊದಲೆರಡು ಶಬ್ದಗಳಿಗೆ 
“ಅತೋಗುಣೇ” ಎಂಬುದರಿಂದ ಪರರೂಪ ಬಂದು, ಮದ್‌--ಅತ್‌ ಎಂದಿದ್ದಾಗ, 
“ಶೇಷೇ ಲೋಪಃ” ಎಂಬುದರಿಂದ “ಅದ್‌' ಎಂಬ “ಟಿ' ಗೆ ಲೋಪ ಬಂದು, 
ಮ್‌4ಅತ್‌-ಮತ್‌ ಎಂದು ರೂಪವಾಗುತ್ತದೆ. 

(ಭ್ಯಸ್‌-ಗೆ ಅತ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 326. ಪಣ್ಣುಮ್ಯಾ ಅತ್‌ (7.1.31) 

ವೃತ್ತಿಃ-ಆಭ್ಯಾಂ ಪಠ್ಗುಮ್ಯಾಃ ಭ್ಯಸಃ ಅತ್‌ ಸ್ಯಾತ್‌। ಯುಷ್ಮತ್‌। ಅಸ್ಮತ್‌। 

ಅ. ವೃ. -“೦ಯುಷ್ಕದಸ್ಮಭ್ಯಾಮ್‌ ಜಸೋತಶ್‌” ಎಂಬ ಸೂತ್ರದಿಂದ 
“ಯುಷ್ಮದಸ್ಮಭ್ಯಾಮ್‌' ಎಂಬ ಪದವೂ. “ಭ್ಯಸೋಭ್ಯಮ್‌” ಎಂಬ ಸೂತ್ರದಿಂದ ಭ್ಯಸಃ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಯುಷ್ಕದ್‌ ಮತ್ತು ಅಸ್ಮದ್‌ ಶಬ್ದಗಳ ನಂತರ ಇರುವ ಪಳಠ್ಗುಮೀ 
ವಿಭಕ್ಷೀ ಬಹುವಚನದ “ಭ್ಯಸ್‌' ಪ್ರತ್ಯಯಕ್ಕೆ “ಅತ್‌” ಆದೇಶವು ಬರುತ್ತದೆ. 

ಉದಾ- ಯುಷ್ಕತ್‌- “ಯುಷ್ಕದ್‌' ಶಬ್ದದ ನಂತರ ಪಠಣಮೀ ಬಹುವಚನದ 
"ಭ್ಯಸ್‌' ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌. ಭ್ಯಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
“ಭ್ಯಸ್‌' ಗೆ “ಅತ್‌' ಸರ್ವಾದೇಶವಾಗಿ ಬ೦ದು, ಯುಷ್ಕದ್‌ ಶಬ್ದದ “ಅದ್‌(ಟಿ)'ಗೆ 
“ಶೇಷೇ ಲೋಪಃ” ಎಂಬ ಸೂತ್ರದಿಂದ ಲೋಪ ಬಂದು, ಯುಷ್ಕ್‌*ಅತ್‌ಯುಷ್ಕತ್‌ 
ಎಂದು ರೂಪವಾಗುತ್ತದೆ. 

ಉದಾ. ಅಸ್ಮತ್‌- “ಅಸ್ಮದ್‌' ಶಬ್ದದ ನಂತರ ಪಳ್ಟುಮೀ ಬಹುವಚನದ “"ಭ್ಯಸ್‌' 
ಪ್ರತ್ಯಯವನ್ನು ಸೇರಿಸಿ, ಅಸ್ಕದ್‌-_ಭ್ಯಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಭ್ಯಸ್‌' ಗೆ 
"ಅತ್‌' ಸರ್ವಾದೇಶವಾಗಿ ಬಂದು, ಅಸ್ಕದ್‌- ಅತ್‌ ಎಂದಿದ್ದಾಗ, ಅಸ್ಮದ್‌ ಶಬ್ದದ 
“ಅದ್‌(ಟಿ)'ಗೆ “ಶೇಷೇ ಲೋಪಃ” ಎಂಬ ಸೂತ್ರದಿಂದ ಲೋಪ ಬಂದು, 
ಅಸ್ಮ್‌* ಅತ್‌ಐಅಸ್ಮತ್‌ ಎಂದು ರೂಪವಾಗುತ್ತದೆ. 


338 ಲಘುಸಿದ್ಧಾಂತ ಕೌಮುದೀ 


(ಮ-ಪರ್ಯನ್ಹ ಭಾಗಕ್ಕೆ ತವ ಮತ್ತು ಮಮ ಆದೇಶಗಳನ್ನು ವಿಧಿಸುವ ಸೂತ್ರ) 
ಸೂತ್ರ - 327. ತವ-ಮಮ್‌ೌ ಅಸಿ ( 7.2.96) 

ವೃತ್ತಿ-ಅನಯೋಃ "ಮ' ಪರ್ಯಂತಸ್ಯ ತವ-ಮಮೌ ಸ್ತಃ ಜಸಿ! 

ಅ. ವೃ- “ಯುಷ್ಕದಸ್ಮದೋರನಾದೇಶೇ” ಎಂಬ ಸೂತ್ರದಿಂದ “ಯುಷ್ಕದಸ್ಮದೋಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಮ ಪರ್ಯಂತಸ್ಯ” ಎಂಬುದು ಅಧಿಕಾರ 
ಸೂತ್ರವಾಗಿದೆ. 

ಅರ್ಥ-"ಜಸ್‌' ಪ್ರತ್ಯಯವು ಪರದಲ್ಲಿದ್ದಾಗ, "ಯುಷ್ಕದ್‌' ಮತ್ತು "ಅಸ್ಕದ್‌' ಶಬ್ದಗಳ 
"ಮ್‌' ಪರ್ಯನ್ತ ಶಬ್ದ ಸ್ವರೂಪಕ್ಕೆ ಕ್ರಮವಾಗಿ "ತವ' ಮತ್ತು “ಮಮ' ಎಂಬವು 
ಆದೇಶವಾಗಿ ಬರುತ್ತವೆ. 


(ಕಾಸ್‌ ಪ್ರತ್ಯಯಕ್ಕೆ ಅಶ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 328. ಯುಷ್ಕದಸೃದ್ಧಾ ಹಮ್‌ ಐಸೋಶ್‌। (7.2.೨7) 
ವೃತ್ತಿಃ-ತವ। ಮಮ। ಯುವಯೋಃ ಆವಯೋಃ। 


ಪ. ಛೇ. ಯುಷ್ಮದಸ್ಮದ್ಭಾ ಕ್ರಮ್‌, ಜಸಃ, ಅಶ್‌। 
ಅರ್ಥ-ಯುಷ್ಕದ್‌ ಮತ್ತು ಅಸ್ಮದ್‌ ಶಬ್ದಗಳ ನಂತರ ಇರುವ "ಜಸ್‌' ಪ್ರತ್ಯಯದ 
ಸ್ಥಾನದಲ್ಲಿ, “ಅಶ್‌(ಅ)' ಪ್ರತ್ಯಯವು ಆದೇಶವಾಗಿ ಬರುತ್ತದೆ. 

ಈ ಆದೇಶವು “ಶಿತ್‌' ಆಗಿರೋಣದ್ದರಿ೦ದ “ಆದೇಃ ಪರಸ್ಯ' ಎ೦ಬ ಸೂತ್ರವನ್ನು 
ಬಾಧಿಸಿ “ಅನೇಕಾಲ್‌ ಶಿತ್‌ ಸರ್ವಸ್ಯ” ಎಂಬ ಸೂತ್ರದಿಂದ ಸರ್ವಾದೇಶವಾಗಿ 
ಬರುತ್ತದೆ. 

ಉದಾ- ತವ- ಯುಷ್ಕದ್‌ ಶಬ್ದದಮೇಲೆ ಷಷ್ಟೀ ಏಕವಚನದ ಜಸ್‌(ಅಸ್‌) 
ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌4ಅಸ್‌ ಎಂದಿದ್ದಾಗ, “ತವ-ಮಮೌ ಜಸಿ” (7.2.96) 
ಎಂಬ ಸೂತ್ರದಿಂದ “ಯುಷ್ಕದ್‌' ಶಬ್ದದ "ಮ್‌' ಪರ್ಯನ್ತ ಯುಷ್ಮ್‌ ಎಂಬ ಶಬ್ದ 
ಸ್ವರೂಪಕ್ಕೆ “ತವ' ಎಂಬುದು ಆದೇಶವಾಗಿ ಬಂದು, ತವ--ಅದ್‌-- ಅಸ್‌ ಎಂದಾಗುತ್ತದೆ. 
ಪ್ರಕೃತ ಸೂತ್ರದಿಂದ “ಅಸ್‌' ಪ್ರತ್ಯಯಕ್ಕೆ “ಅಶ್‌(ಅ)' ಆದೇಶವಾಗಿ ಬಂದು, ತವ- ಅದ್‌. ಅ 
ಎಂದಾಗುತ್ತದೆ. ಮೊದಲೆರಡು ಶಬ್ದಗಳಿಗೆ “ಅತೋ ಗುಣೇ” ಎಂಬುದರಿಂದ ಪರರೂಪ 
ಬಂದು ತವದ್‌--ಅ ಎಂದಿರುವಾಗ, "ಅದ್‌' ಎಂಬ "“ಟಿ' ಗೆ ಲೋಪ ಬಂದು, 
ತವ್‌ಅ=ತವ ಎಂದು ರೂಪವಾಗುತ್ತದೆ. 

ಉದಾ- ಮಮ - ಅಸ್ಮದ್‌ ಶಬ್ದದಮೇಲೆ ಷಷ್ಟೀ ಏಕವಚನದ ಜಸ್‌(ಅಸ್‌) 
ಪ್ರತ್ಯಯವನ್ನು ಸೇರಿಸಿ ಅಸ್ಮದ್‌--ಅಸ್‌ ಎಂದಿದ್ದಾಗ, “ತವ-ಮಮೌ ಜಸಿ” (7.2.96) 
ಎಂಬ ಸೂತ್ರದಿಂದ "ಅಸ್ಮದ್‌' ಶಬ್ದದ "ಮ್‌' ಪರ್ಯನ್ತ ಅಸ್ಮ್‌ ಎಂಬ ಶಬ್ದ ಸ್ವರೂಪಕ್ಕೆ 
"ಮಮ' ಎಂಬುದು ಆದೇಶವಾಗಿ ಬಂದು, ಮಮ- ಅದ್‌.ಅಸ್‌ ಎಂದಾಗುತ್ತದೆ. 
ಪ್ರಕೃತ ಸೂತ್ರದಿಂದ "ಅಸ್‌' ಪ್ರತ್ಯಯಕ್ಕೆ "ಅಶ್‌(ಅ)' ಆದೇಶವಾಗಿ ಬಂದು, 


ಷಡ್ಲಿಣ್ಸ್‌ ಪ್ರಕರಣಮ್‌ (ಹ.ಪು.) 339 


ಮಮ--ಅದ್‌. ಅ ಎಂದಾಗುತ್ತದೆ. ಮೊದಲೆರಡು ಶಬ್ದಗಳಿಗೆ “ಅತೋ ಗುಣೇ” 
ಎಂಬುದರಿಂದ ಪರರೂಪ ಬಂದು, ಮಮದ್‌4+ಅ ಎಂದಿರುವಾಗ, "ಅದ್‌' ಎಂಬ 
“ಟಿ' ಗೆ ಲೋಪ ಬಂದು, ಮಮ್‌4+ಅ= ಮಮ ಎಂದು ರೂಪವಾಗುತ್ತದೆ. 

ಉದಾ- ಯುವಯೋಃ(2)- "ಯುಷ್ಮದ್‌' ಶಬ್ದದ ನಂತರ ಷಷ್ಠೀ ಮತ್ತು ಸಪ್ತಮೀ 
ದ್ವಿವಚನಗಳಲ್ಲಿ "ಓಸ್‌' ಪ್ರತ್ಯಯವನ್ನು ಸೇರಿಸಿ, ಯುಷ್ಕದ್‌*ಓಸ್‌ ಎಂದಿದ್ದಾಗ, "ಮ್‌' 
ಪರ್ಯನ್ತ ಯುಷ್ಮ್‌ ಶಬ್ದಕ್ಕೆ “ಯುವಾವೌ ದ್ವಿವಚನೇ” (7.2.92) ಎಂಬ ಸೂತ್ರದಿಂದ 
“ಯುವ' ಎಂಬ ಆದೇಶವು ಬಂದು, ಯುವ+ಅದ್‌+ಓಸ್‌ ಎಂದಿದ್ದಾಗ, 
ಮೊದಲೆರಡು ಶಬ್ದಗಳಿಗೆ “ಅತೋ ಗುಣೇ” ಎಂಬುದರಿಂದ ಪರರೂಪ ಬಂದು 
ಯುವದ್‌+ಓಸ್‌ ಎಂದಿದ್ದಾಗ, “ಶೇಷೇ ಲೋಪಃ” ಎಂಬುದರಿಂದ "ಅದ್‌' ಎಂಬ 
"ಟಿ' ಗೆ ಲೋಪವು ಬರಬೇಕಾಗಿತ್ತು. ಅದನ್ನು ಬಾಧಿಸಿ “ಯೋಇಜಿ” ಎಂಬ ಸೂತ್ರದಿಂದ 
"ದ್‌' ಕಾರದ ಸ್ಥಾನದಲ್ಲಿ "ಯ್‌' ಆದೇಶವು ಬಂದು ಯುವಯ್‌+ಓಸ್‌ ಎಂದಾಗಿ, 
ಮುಂದೆ ರುತ್ವ-ವಿಸರ್ಗಗಳಿಂದ ಯುವಯೋಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆವಯೋಃ- ಅಸ್ಮದ್‌ ಶಬ್ದದ ನಂತರ ಷಷ್ಠೀ ಮತ್ತು ಸಪ್ತಮೀ 
ದ್ವಿವಚನಗಳಲ್ಲಿ, %ಓಸ್‌' ಪ್ರತ್ಯಯವನ್ನು ಸೇರಿಸಿ, ಅಸ್ಮದ್‌*ಓಸ್‌ ಎಂದಿದ್ದಾಗ, "ಮ್‌' 
ಪರ್ಯನ್ತ ಅಸ್ಮ್‌ ಶಬ್ದಕ್ಕೆ “ಯುವಾವೌ ದ್ವಿವಚನೇ” (7.2.92) ಎಂಬ ಸೂತ್ರದಿಂದ 
"ಆವ' ಎಂಬ ಆದೇಶವು ಬಂದು, ಆವ--ಅದ್‌.--ಓಸ್‌ ಎಂದಿದ್ದಾಗ, ಮೊದಲೆರಡು 
ಶಬ್ದಗಳಿಗೆ “ಅತೋ ಗುಣೇ”' ಎಂಬುದರಿಂದ ಪರರೂಪ ಬಂದು, ಆವದ್‌4ಓಸ್‌ 
ಎಂದಿದ್ದಾಗ, “ಶೇಷೇ ಲೋಪಃ” ಎಂಬುದರಿಂದ "ಅದ್‌' ಎ೦ಬ "ಟಿ' ಗೆ ಲೋಪವು 
ಬರಬೇಕಾಗಿತ್ತು. ಅದನ್ನು ಬಾಧಿಸಿ “ಯೋಇಚಿ” ಎಂಬ ಸೂತ್ರದಿಂದ “ದ್‌' ಕಾರದ 
ಸ್ಥಾನದಲ್ಲಿ "ಯ್‌' ಆದೇಶವು ಬ೦ದು ಆವಯ್‌+ಓಸ್‌ ಎಂದಾಗಿ, ಮುಂದೆ ರುತ್ವ- 
ವಿಸರ್ಗಗಳಿಂದ ಆವಯೋಃ ಎಂದು ರೂಪವು ಸಿದ್ಧವಾಗುತ್ತದೆ. 


(ಆಕಮ್‌ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 329. ಸಾಮ ಆಕಮ್‌ (7.1.33) 

ವೃತ್ತಿಃ-ಆಭ್ಯಾಂ ಪರಸ್ಯ ಸಾಮಃ ಆಕಮ್‌ ಸ್ಯಾತ್‌। ಯುಷ್ಮಾಕಮ್‌। ಅಸ್ಮಾಕಮ್‌। 
ತ್ವಯಿ! ಮಯಿ। ಯುವಯೋಃ ಆವಯೋಃ ಯುಷ್ಕಾಸು। ಅಸ್ಮಾಸು। 

ಅ. ವೃ- “ಯುಷ್ಮದಸ್ಮದ್ಭಾಮ್‌ ಜಸೋಶ್‌” (7.2.97) ಎಂಬ ಸೂತ್ರದಿಂದ 
“ಯುಷ್ಮದಸ್ಮದ್ಭಾ ಕಟ್‌? ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಯುಷ್ಕದ್‌ ಮತ್ತು ಅಸ್ಮದ್‌ ಶಬ್ದಗಳ ನಂತರ ಇರುವ "ಸಾಮ್‌' ಶಬ್ದ ಕೆ 
“ಆಕಮ್‌' ಆದೇಶವು ಬರುತ್ತದೆ. 

ವಿವರಣೆ-"ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳು ಹಲನ್ತವಾಗಿರೋಣದ್ದರಿಂದ 


೬ ಎ 
“ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರಕ್ಕೆ ಪ್ರವೃತ್ತಿ ಇರುವದಿಲ್ಲ, ಆದ್ದರಿಂದ 
“ಯುಷ್ಕದ್‌' ಹಾಗೂ "ಅಸ್ಮದ್‌' ಶಬ್ದಗಳನ್ನು ಅಜನ್ತ ಶಬ್ದಗಳನ್ನಾಗಿ ಪರಿವರ್ತಿಸಲು 


340 ಲಘುಸಿದ್ಧಾಂತ ಕೌಮುದೀ 


"ದ್‌ ಕಾರದ ಲೋಪ ಮಾಡುವದು ಅವಶ್ಯವಾಗಿದೆ. ಆ ಕಾರಣದಿಂದಾಗಿ ಇಲ್ಲಿ 
“ಶೇಷೇಲೋಪಃ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ "ದ್‌' ಕಾರವನ್ನು ಲೋಪ 
ಮಾಡಬಹುದಾಗಿದೆ. ಕೇವಲ "ದ್‌' ಕಾರ ಲೋಪವಾಗುವ ಈ ವೈಕಲ್ಲಿಕ ಪಕ್ಷಕ್ಕೆ 
"ಅನ್ರ್ಯಲೋಪ ಪಕ್ಷ'ವೆಂದು ಹೇಳುತ್ತಾರೆ. (ಆತ್ವ ಯತ್ನ ನಿಮಿತ್ತೇತರ ವಿಭಕ್ತೌ ಏತಯೋಃ 
ಅನ್ನ್ಯಸ್ಯ ಲೋಪಃ ಎಂಬುದು ಪ್ರಮಾಣ). “ಶೇಷೇಲೋಪಃ” ಎಂಬ ಸೂತ್ರದಿಂದ 
ಬರುವ ಎರಡನೇ "ವೈಕಲ್ಲಿಕ ಪಕ್ಷ'ವೆಂದರೆ "ಟಿ' ಲೋಪ ಪಕ್ಷ. ಆಗ "ಯುಷ್ಮ್‌' ಮತ್ತು 
“ಅಸ್ಟ್‌', ಎಂದಾದರೆ, ಆಗ ಅವು ಹಲನ್ತವಾಗುತ್ತವೆ. ಆಕಾರಣದಿಂದ, "ಸುಟ್‌' ಸಹಿತವಾದ 
ನಿರ್ದೇಶಕ್ಕೆ ಅವಕಾಶವಿರುವದಿಲ್ಲ. ಹಾಗಿದ್ದರೂ ಉ೦ಯುಷ್ಕ್ಮ್‌* ಆವರ್‌ಾ 
ಯುಷ್ಮ್‌-ಆಕಮ್‌-ಯುಷ್ಕಾಕಮ್‌ ಎಂದೂ ಅಸ್ಮ್‌-ಆಮ್‌- ಅಸ್ಕ್‌-ಆಕಮ್‌ಅಸ್ಮಾಕಮ್‌ 
ಎಂದು ರೂಪಗಳಾಗುತ್ತವೆ). ಆಗ "ದ್‌' ಕಾರಕ್ಕೆ ಲೋಪವಾದಮೇಲೆ, "ಯುಷ್ಠ' 
ಮತ್ತು "ಅಸ್ಕ' ಶಬ್ದಗಳು "ಅ' ಕಾರಾನ್ತವಾಗುತ್ತವೆ. ಆಗ “ಆಮಿ ಸರ್ವನಾಮ್ನಃ 
ಸುಟ್‌” ಎ೦ಬ ಸೂತ್ರ ಪ್ರವೃತ್ತವಾಗಿ, "ಸುಟ್‌(ಸ್‌)' ಆಗಮ, “ಆಮ್‌' ಗೆ ಆದ್ಯವಯವಾಗಿ 
ಬರುತ್ತದೆ. ಈಗ "ಸುಟ್‌(ಸ್‌)' ಸಹಿತವಾದ "“ಆಮ್‌' ಗೆ ಅಂದರೆ "ಸಾಮ್‌' ಗೆ 
"ಆಕಮ್‌' ಆದೇಶವು ಬರುತ್ತದೆ. 

ಉದಾ- ಯುಷ್ಮಾಕಮ್‌- ಯುಷ್ಕದ್‌ ಶಬ್ದದಮೇಲೆ ಷಷ್ಠೀ ಬಹುವಚನ "ಆಮ್‌' 
ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌*- ಆಮ್‌ ಎಂದಿದ್ದಾಗ, “ಶೇಷೇಲೋಪಃ” ಎಂಬ 
ಸೂತ್ರದಿಂದ ವೈಕಲ್ಜಿಕವಾಗಿ "ದ್‌' ಕಾರದ ಲೋಪವಾದಮೇಲೆ, ಇದು ಅಕಾರಾನ್ತ 
ಶಬ್ದವಾಗುತ್ತದೆ. ಆಗ “ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರ ಪ್ರವೃತ್ತವಾಗಿ, 
“ಸುಟ್‌(ಸ್‌)' ಆಗಮ ಆದ್ಯವಯವವಾಗಿ ಬಂದು, ಯುಷ್ಕಃಸಾಮ್‌ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ “ಆಮ್‌' ಸ್ಥಾನದಲ್ಲಿ "ಆಕಮ್‌' ಆದೇಶ ಬಂದು, ಯುಷ್ಕಃಆಕಮ್‌ 
ಎಂದಾಗುತ್ತದೆ. ನಂತರ ಸವರ್ಣದೀರ್ಪದಿಂದ ಯುಷ್ಮಾಕಮ್‌ ಎಂಬ. ರೂಪವು 
ಸಿದ್ಧವಾಗುತ್ತದೆ. " 

ಉದಾ- ಅಸ್ಮಾಕಮ್‌-ಮೇಲಿನಂತೆಯೇ ಅಸ್ಮಾಕಮ್‌ ಎಂಬ ರೂಪವೂ 


ಸಿದ್ಧ ವಾಗುತ್ತದೆ. 


ಉದಾ-ತ್ವಯಿ- ಯುಷ್ಕದ್‌ ಶಬ್ದದ ನಂತರ ಸಪ್ತಮೀ ಏಕವಚನದಲ್ಲಿ "ಜಿ(ಇ)' 
ಪ್ರತ್ಯಯವನ್ನು ಸೇರಿಸಿ ಯುಷ್ಕದ್‌4ಇ ಎಂದಿದ್ದಾಗ, “ತ್ವಮಾವೇಕವಚನೇ (7.2.97)? 
ಎ೦ಬ ಸೂತ್ರದಿಂದ "ಮ್‌' ಪರ್ಯನ್ತ ಯುಷ್ಮ ಶಬ್ದಸ್ತರೂಪಕ್ಕೆ "ತ್ಥ' ಆದೇಶ ಬಂದು, 
ತ್ವ-ಅದ್‌*-ಇ ಎಂದಿದ್ದಾಗ, ಮೊದಲೆರಡು ಶಬ್ದಗಳಿಗೆ “ಅತೋ ಗುಣೇ” ಎಂಬುದರಿಂದ 
ಪರರೂಪ ಬಂದು, ತ್ಹದ್‌--ಇ ಎಂದಿದ್ದಾಗ, “ದ್‌' ಕಾರದ ಸ್ಥಾನದಲ್ಲಿ, “ಯೋಇಚಿ” 
ಎ೦ಬ ಸೂತ್ರದಿಂದ, "ಯ್‌' ಕಾರ ಆದೇಶವಾಗಿ ಬಂದು, ತ್ವಯ್‌+ಇ=ತ್ವಯಿ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ-ಮಯಿ - ಅಸ್ಕದ್‌ ಶಬ್ದದ ನಂತರ ಸಪ್ತಮೀ ಏಕವಚನದಲ್ಲಿ “ಜೆ(ಇ)' 
ಪ್ರತ್ಯಯವನ್ನು ಸೇರಿಸಿ ಅಸ್ಮದ್‌4ಇ ಎಂದಿದ್ದಾಗ, “ತ್ವಮಾವೇಕವಚನೇ (7.2.97)? 


ಷಡ್ಗಿಣ್ಲ್‌ ಪ್ರಕರಣಮ್‌ (ಹ.ಪು.) 341 


ಎಂಬ ಸೂತ್ರದಿಂದ "ಮ್‌' ಪರ್ಯನ್ತ ಅಸ್ಮ್‌ ಶಬ್ದಸ್ವರೂಪಕ್ಕೆ "ಮ' ಆದೇಶ ಬಂದು 
ಮ-+ಅದ್‌4+ಇ ಎಂದಿದ್ದಾಗ, ಮೊದಲೆರಡು ಶಬ್ದಗಳಿಗೆ “ಅತೋ ಗುಣೇ” 
ಎಂಬುದರಿಂದ ಪರರೂಪ ಬಂದು, ಮದ್‌+ಇ ಎಂದಿದ್ದಾಗ, "ದ್‌' ಕಾರದ ಸ್ಥಾನದಲ್ಲಿ, 
“ಯೋತಚಿ” ಎಂಬ ಸೂತ್ರದಿಂದ "ಯ್‌' ಕಾರ ಆದೇಶವಾಗಿ ಬಂದು 
ಮಯ್‌4+ಇ-ಮಯಿ ಎಂದು ರೂಪವು ಸಿದ್ದವಾಗುತ್ತದೆ. 

ಉದಾ- ಯುಷ್ಠಾಸು- ಯುಷ್ಕದ್‌ ಶಬ್ದದ ಮೇಲೆ ಸಪ್ತಮೀ ಬಹುವಚನದಲ್ಲಿ, 
"ಸುಪ್‌(ಸು)' ಪ್ರತ್ಯಯವನ್ನು ಸೇರಿಸಿ, ಯುಷ್ಮದ್‌--ಸು ಎಂದಿದ್ದಾಗ, 
“ಯುಷ್ಠದಸ್ಮದೋರನಾದೇಶೇ” ಎ೦ಬ ಸೂತ್ರದಿಂದ "ದ್‌' ಕಾರದ ಸ್ಥಾನದಲ್ಲಿ ದೀರ್ಫ 
"ಆ? ಕಾರವು ಆದೇಶವಾಗಿ ಬಂದು, 'ಯುಷ್ಮ-ಆ--ಸು ಎಂದಿದ್ದಾಗ, 
ಸವರ್ಣದೀರ್ಫದಿ೦ದ ಯುಷ್ಕಾಸು ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸ್ಮಾಸು- ಅಸ್ಕದ್‌ ಶಬ್ದದ ಮೇಲೆ ಸಪ್ತಮೀ ಬಹುವಚನದಲ್ಲಿ "ಸುಪ್‌(ಸು)' 
ಪ್ರತ್ಯಯವನ್ನು ಸೇರಿಸಿ ಅಸ್ಮದ್‌*ಸು ಎಂದಿದ್ದಾಗ, “ಯುಷ್ಕದಸ್ಮದೋರನಾದೇಶೇ? 
ಎಂಬ ಸೂತ್ರದಿಂದ "ದ್‌' ಕಾರದ ಸ್ಥಾನದಲ್ಲಿ ದೀರ್ಪ "ಆ' ಕಾರವು ಆದೇಶವಾಗಿ 
ಬಂದು, ಅಸ್ಮಃ-ಆ4+ಸು ಎಂದಿದ್ದಾಗ, ಸವರ್ಣದೀರ್ಫದಿಂದ ಅಸ್ಮಾಸು ಎಂದು ರೂಪವು 
ಸಿದ್ಧವಾಗುತ್ತದೆ. 

("ದ್‌' ಕಾರಾಂತ ಯುಷ್ಕದ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ' ದ್ವಿವಚನ ಬಹುವಚನ 
ಪ್ರಥಮಾ ತ್ವಮ್‌ ಯುವಾಮ್‌ ಯೂಯಮ್‌ 
ದ್ವಿತೀಯಾ ತ್ವಾಮ್‌ ಯುವಾಮ್‌ ಯುಷ್ಮಾನ್‌ 
ತೃತೀಯಾ ತ್ವಯಾ ಯುವಾಭ್ಯಾಮ್‌ ಯುಷ್ಕಾಭಿಃ 
ಚತುರ್ಥೀ ತುಭ್ಯಮ್‌ ಯುವಾಭ್ಯಾಮ್‌ ಯುಷ್ಕಭ್ಯಮ್‌ 
ಪಣ್ಟುಮೀ ತ್ವತ್‌ ಯುವಾಭ್ಯಾಮ್‌ ಯುಷ್ಠತ್‌ 
ಷಷ್ಠೀ ತವ ಯುವಯೋಃ ಯುಷ್ಠಾಕಮ್‌ 
ಸಪ್ತಮೀ ತ್ವಯಿ ಯುವಯೋಃ ಯುಷ್ಮಾಸು 


ಸೂಚನೆ: ದ್ವಿತೀಯಾ, ಚತುರ್ಥೀ ಮತ್ತು ಷಷ್ಠೀ ವಿಭಕ್ತಿಗಳಿಗೆ ವೈಕಲ್ಪಿಕ ರೂಪಗಳು 
ಇನ್ನು ಮುಂದೆ ಹೇಳಲಾಗುತ್ತದೆ. 
("ದ್‌' ಕಾರಾ೦ತ ಅಸ್ಕದ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಅಹಮ್‌ ಆವಾಮ್‌ ವಯಮ್‌ 
ದ್ವಿತೀಯಾ ಮಾಮ್‌ ಆವಾಮ್‌ ಅಸ್ಮಾನ್‌ 


ತ ೈತೀಯಾ ಮಯಾ ಆವಾಭ್ಯಾಮ್‌ ಅಸ್ಮಾಭಿಃ 


342 ಲಘುಸಿದ್ಧಾಂತ ಕೌಮುದೀ 


ಚತುರ್ಥೀ ಮಹ್ಯಮ್‌ ಆವಾಭ್ಯಾಮ್‌ ಅಸ್ಮಭ್ಯಮ್‌ 
ಪಣ್ಣುಮೀ ಮತ್‌ ಆವಾಭ್ಯಾಮ್‌ ಅಸ್ಕತ್‌ 
ಷಷ್ಠೀ ಮಮ, ಆವಯೋಃ ಅಸ್ಮಾಕಮ್‌ 
ಸಪ್ತಮೀ ಮಯಿ ಆವಯೋಃ ಅಸ್ಮಾಸು 


ಸೂಚನೆ: ದ್ವಿತೀಯಾ, ಚತುರ್ಥೀ ಮತ್ತು ಷಷ್ಠೀ ವಿಭಕ್ತಿಗಳಿಗೆ ವೈಕಲ್ಪಿಕ ರೂಪಗಳು 
ಇನ್ನು ಮುಂದೆ ಹೇಳಲಾಗುತ್ತದೆ. 


(ಯುಷ್ಕದ್‌ ಅಸ್ಕದ್‌ ಶಬ್ಣಗಳಗೆ ವಾಂ ಮತ್ತು 
ನೌ ಆದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ - 33೦. ಯುಷ್ಕದಸ್ಕದೋಃ ಷಷ್ರೀ-ಚತುರ್ಥೀ- 
ದ್ವಿತೀಯಾಸ್ಥಯೋರ್ವಾಂ-ನಾವೌ ( 8.1.20) 

ವೃತ್ತೀ-ಪದಾತ್‌ ಪರಯೋಃ ಅಪದಾದೌ ಸ್ಥಿತಯೋಃ ಷಷ್ಟ್ವಾದಿ-ವಿಶಿಷ್ಟರೋಃ 
ವಾಂ, ನೌ ಇತ್ಯಾದೇಶೌ ಸ್ವಃ 

ಪ. ಛೇ. - ಯುಷ್ಕ್ಮದಸ್ಮದೋಃ, ಷಷ್ಟೀ-ಚತುರ್ಥಿೀ-ದ್ವಿತೀಯಾಸ್ಥ! ಯೋಃ, ವಾಂ- 
ನಾವೌ। 

ಅ. ವೃ.- “ಪದಾತ್‌” ಮತ್ತು “ಅನುದಾತ್ತಮ್‌ ಸರ್ವಮಪದಾದೌ” ಎಂಬವು 
ಅಧಿಕಾರ ಸೂತ್ರಗಳು. 

ಅರ್ಥ-ಪದದ ನಂತರ ಮತ್ತು ಅಪದಾದಿಯಲ್ಲಿರುವ (ಪದದ ಆದಿಯಲ್ಲಿ 
ಇಲ್ಲದಿರುವ) ಷಷ್ಠೀ, ಚತುರ್ಥೀ ಮತ್ತು ದ್ವಿತೀಯಾ ವಿಭಕ್ತಿಗಳಿಂದ ಕೂಡಿದ “ಯುಷ್ಕದ್‌' 
ಮತ್ತು “ಅಸ್ಮದ್‌' ಶಬ್ದಗಳ ಸ್ಥಾನದಲ್ಲಿ ಕ್ರಮವಾಗಿ "ವಾಂ' ಮತ್ತು "ನೌ' ಎಂಬ 
ಆದೇಶಗಳು ಬರುತ್ತವೆ. 

ವಿವರಣೆ- ಪದಾತ್‌ ಎಂದರೆ. (ಮೊದಲನೆಯ) ಪದದ ನಂತರವೆಂದು ಅರ್ಥ. 
ಮತ್ತು ಅಪದಾದೌ ಎಂದರೆ ಪದದ ಆದಿಯಲ್ಲಿ ಇಲ್ಲದಿರುವ ಎಂದು ಅರ್ಥ. ಈ 
ಸ್ಥಿತಿಯು ಮೊದಲನೆಯ ಪದಕ್ಕೆ ಅನ್ವಯಿಸುವದಿಲ್ಲ. ಈ ಸೂತ್ರದಿಂದ ಮೇಲಿನ 
ಮೂರು ವಿಭಕ್ತಿಗಳ ದ್ವಿವಚನಗಳಿಗೆ ಮಾತ್ರ ಸಂಬಂಧಿಸಿರುತ್ತದೆ. ಏಕವಚನ, 
ಬಹುವಚನಗಳಿಗಲ್ಲ. 


(ವಸ್‌ ಮತ್ತು ನಸ್‌ ಆದೇಶಗಳನ್ನು ವಿಧಿಸುವ ಸೂತ್ರ) 


ಸೂತ್ರ - 331. ಬಹುವಚನಸ್ಯ ವಸ್‌-ನಸೌ ( 8.1.21) 


ವೃತ್ತಿಃ-ಉಕ್ತ ವಿಧಯೋಃ ಅನಯೋಃ ಷಷ್ಠ್ಯಾದಿ ಬಹುವಚನಾಂತಯೋಃ ವಸ್‌- 
ನಸೌ ಸಃ 


ಎದಿ 


ಅ. ವ್ಲ- “ಯುಷ್ಠದಸ್ಮದೋಃ ಷಷ್ಟೀ-ಚತುರ್ಥೀ-ದ್ವಿತೀಯಾಸ್ಥಯೋರ್ವಾಂ- 


ಲ್ಕ 


೬ 


ನಾವೌ” (8.1.20) ಎ೦ಬ ಸೂತ್ರದಿಂದ "ಯುಷ್ಮದಸ್ಮದೋಃ ಷಷ್ಟೀ-ಚತುರ್ಥೀ- 


ಷಡ್ಲಿಣ್ಸ್‌ ಪ್ರಕರಣಮ್‌ (ಹ.ಪು.) 343 


ದ್ವಿತೀಯಾಸ್ಥಯೋಃ' ಎಂಬುದು ಅನುವೃತ್ತವಾಗುತ್ತದೆ. “ಪದಾತ್‌” ಮತ್ತು 
“ಅನುದಾತ್ತಮ್‌ ಸರ್ವಮಪದಾದೌ” ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ- ಪದದ ನಂತರ ಮತ್ತು ಅಪದಾದಿಯಲ್ಲಿ ಇರುವ (ಪದದ ಆದಿಯಲ್ಲಿ 
ಇಲ್ಲದಿರುವ) ಷಷ್ಠೀ, ಚತುರ್ಥೀ ಮತ್ತು ದ್ವಿತೀಯಾ ವಿಭಕ್ತಿಗಳ ಬಹುವಚನದಿಂದ 
ಕೂಡಿದ "ಯುಷ್ಕದ್‌' ಮತ್ತು "ಅಸ್ನದ್‌' ಶಬ್ದಗಳ ಸ್ಥಾನದಲ್ಲಿ ಕ್ರಮವಾಗಿ “ವಸ್‌' 
ಮತ್ತು "ನಸ್‌' ಆದೇಶಗಳು ಬರುತ್ತವೆ. ಈ ಸೂತ್ರವು ಹಿಂದಿನ ಸೂತ್ರಕ್ಕೆ ಅಪವಾದವಾಗಿದೆ. 


(ತೇ ಮತ್ತು ಮೇ ಇವುಗಳನ್ನು ಆದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 332. ತೇಮಯಾವೇಕವಚನಸ್ಯ (8.1.22) 

ವೃತ್ತಿಃ-ಉಕ್ತ ವಿಧಯೋಃ ಅನಯೋಃ ಷಷ್ಠೀ, ಚತುರ್ಥೇಕವಚನಾಂತಯೋಃ 
ತೇ, ಮೇ ಏತೌ ಸಃ 

ಪ. ಛೇ. - ತೇಮಯ್‌, ಏಕವಚನಸ್ಯ 

ಅ. ವೃ -“ಯುಷ್ಮದಸ್ಮದೋಃ ಷಷ್ಟೀ-ಚತುರ್ಥೀ-ದ್ವಿತೀಯಾಸ್ಥಯೋರ್ವಾಂ- 
ನಾವೌ” (8.1.20) ಎಂಬ ಸೂತ್ರದಿಂದ "ಯುಷ್ಮದಸ್ಮದೋಃ ಷಷ್ಟೀ-ಚತುರ್ಥೀ- 
ದ್ವಿತೀಯಾಸ್ಕಯೋಃ' ಎಂಬುದು ಅನುವೃತ್ತವಾಗುತ್ತದೆ. “ಪದಾತ್‌” ಮತ್ತು 
“ಅನುದಾತ್ತಮ್‌ ಸರ್ವಮಪದಾದೌ” ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ- ಪದದ ನಂತರ ಮತ್ತು ಅಪದಾದಿಯಲ್ಲಿ ಇರುವ (ಪದದ ಆದಿಯಲ್ಲಿ 
ಇಲ್ಲದಿರುವ) ಷಷ್ಠೀ ಮತ್ತು ಚತುರ್ಥೀ ವಿಭಕ್ತಿಗಳ ಏಕವಚನದಿಂದ ಕೂಡಿದ, “ಯುಷ್ಠದ್‌' 
ಮತ್ತು "ಅಸ್ಮದ್‌' ಶಬ್ದಗಳಿಗೆ ಕ್ರಮವಾಗಿ “ತೇ' ಮತ್ತು "ಮೇ' ಆದೇಶಗಳು ಬರುತ್ತವೆ. 

ಈ ಸೂತ್ರವು ದ್ವಿತೀಯಾ ವಿಭಕ್ತಿಯಲ್ಲಿ “ತ್ವಾಮೌ ದ್ವಿತೀಯಾಯಾಃ” ಎಂಬ 
ಸೂತ್ರದಿಂದ ಬಾಧಿತವಾಗೋಣದರಿಂದ, ಷಷ್ಠೀ ಮತ್ತು ಚತುರ್ಥೀ ವಿಭಕ್ತಿಗಳಿಗೆ 
ಮಾತ್ರ ಅನ್ವಯಿಸುತ್ತದೆ. 

(ತ್ವಾ ಮತ್ತು ಮಾ ಆದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ - 333. ತ್ವಾಮೌ ದ್ವಿತೀಯಾಯಾಃ (8.1.23) 


ವೃತ್ತಿಃ-ದ್ವಿತೀಯೈಕವಚನಾ೦ತಯೋಃ ತ್ವಾ, ಮಾ, ಇತ್ಯಾದೇಶೌ ಸಃ 
ಸೂತ್ರಚತುಷ್ಟಯಸ್ಯ ಉದಾಹರಣಾನಿ ಶ್ಲೋಕದ್ವಯೇನ!॥ 

“ಕ್ರೀಶಸ್ತ್ಯಾವತು ಮಾಪೀಹ. ದತ್ತಾತ್ತೇ ಮೇಪಿ ಶರ್ಮ ಸಃ 

ಸ್ವಾಮೀ ತೇ ಮೇಪಿ ಸ ಹರಿಃ, ಪಾತು ವಾಮಪಿ ನೌ ವಿಭುಃ॥ 

ಸುಖಂ ವಾಂ ನೌ ದದಾತ್ವೀಶಃ ಪತಿರ್ವಾಮಪಿ ನೌ ಹರಿಃ 

ಸೋವ್ಯಾದ್ವೋ ನಃ ಶಿವಂ ವೋ ನೊ ದದ್ಯಾತ್‌ ಸೇವ್ಯೋತ್ರ ವಃ ಸನಃ॥ 
ವಾ. ಏಕವಾಕ್ಯೇ ಯುಷ್ಮದಸ್ಮದಾದೇಶಾ ವಕ್ತವ್ಯಾಃ। 

ಉದಾ-1. (ಏಕ ತಿಜ್‌ ವಾಕ್ಯಮ್‌)। 2. ತೇನೇಹ ನ- ಓದನಂ ಪಚ ತವ 


344 ಲಘುಸಿದ್ಧಾಂತ ಕೌಮುದೀ 


ಭವಿಷ್ಯತಿ। 3. ಇಹ ತು ಸ್ಕಾದೇವ - ಶಾಲೀನಾಂ ತೇ ಓದನಂ ದಾಸ್ಯಾಮಿ। 
ವಾ॥ 2. ಏತೇ ವಾನ್ನಾವಾದಯೋತನನ್ನಾದೇಶೇ ವಾ ವಕ್ತವ್ಯಾಃ | 
ಅನ್ವಾದೇಶೇ ತು ನಿತ್ಯಂ ಸ್ಯುಃ ಧಾತಾ ತೇ ಭಕ್ತೋಸ್ತಿ ಧಾತಾ ತವ ಭಕ್ತೋಸ್ಥಿ, 
ವಾ। ತಸ್ಮೈ ತೇ ನಮ ಇತ್ಯೇವ ಸುಪಾತ್‌, ಸುಪಾದ್‌। ಸುಪಾದೌ। 
ಅ. ವೃ. -“ಯುಷ್ಮದಸ್ಮದೋಃ ಷಷ್ಟೀ-ಚತುರ್ಥೀ-ದ್ವಿತೀಯಾಸ್ಥಯೋರ್ವಾಂ- 


ನಾವೌ” (8.1.20) ಎಂಬ ಸೂತ್ರದಿಂದ "ಯುಷ್ಮದಸ್ಮದೋಃ' ಎಂಬುದು 
ಅನುವೃತ್ತವಾಗುತ್ತದೆ. ಮತ್ತು “ತೇಮಯಾವೇಕವಚನಸ್ಯ” ಎಂಬ ಸೂತ್ರದಿಂದ 
"ಏಕವಚನಸ್ಕ' ಎಂಬ ಪದವು ಅನುವೃತ್ತವಾಗುತ್ತದೆ. “ಪದಾತ್‌” ಮತ್ತು “ಅನುದಾತ್ತಮ್‌ 
ಸರ್ವಮಪದಾದೌ” “ತೇ ಮಯಾವೇಕವಚನಸ್ಯ” ಎಂಬ ಸೂತ್ರಕ್ಕೆ ಈ ಮೇಲಿನ 
ಎರಡು ಚರಣಗಳು ಉದಾಹರಣೆಯಾಗಿವೆ. "ಯುಷ್ಕದ್‌' ಮತ್ತು "ಅಸ್ಮದ್‌' ಶಬ್ದಗಳ 
ಏಕವಚನವಾದ “ತುಭ್ಯಮ್‌' ಮತ್ತು "ಮಹ್ಯಮ್‌' ಹಾಗೆಯೇ ಷಷ್ಠೀ ಏಕವಚನವಾದ 
“ತವ' ಮತ್ತು “ಮಮ' ಸ್ಥಾನಗಳಲ್ಲಿ ಕ್ರಮವಾಗಿ “ತೇ' ಮತ್ತು "ಮೇ' ಎಂಬವು 
ಆದೇಶಗಳಾಗಿ ಬಂದಿವೆ. 

“ಯುಷ್ಮದಸ್ಮದೋಃ ಷಷ್ಟೀ-ಚತುರ್ಥೀ-ದ್ವಿತೀಯಾಸ್ಕ ಯೋರ್ವಾಂ-ನಾವೌ” 


(8.120) ಎಂಬ ಸೂತ್ರಕ್ಕೆ ಈ ಕೆಳಗಿನ ಮೂರು ಚರಣಗಳು. ಉದಾಹರಣೆಯಾಗಿವೆ. 

ಅ) ಪಾತು ವಾಮಪಿ ನೌ ವಿಭುಃ ಪ.ಛೇ- ಪಾತು ವಾಮ್‌ ಅಪಿ ನೌ ವಿಭುಃ, 
ಅನ್ವಯ- ವಿಭುಃ ವಾಮ್‌ ಅಪಿ ನೌ ಪಾತು! 

ಅರ್ಥ- ಎಲ್ಲಕಡೆಗೂ ವ್ಯಾಪ್ತನಾದ (ಪರಮಾತ್ಮನು) ನಿಮ್ಮಿಬ್ಬರನ್ನೂ ಮತ್ತು 
ನಮ್ಮಿಬ್ಬರನ್ನೂ ರಕ್ಷಿಸಲಿ. 

ಬ) ಸುಖಂ ವಾಂ ನೌ ದದಾತ್ವೀಶಃ ಪ.ಛೇ - ಸುಖಂ ವಾಮ್‌ ನೌ: ದದಾತು 
ಈಶಃ 

ಅನ್ವಯ- ಈಶಃ ವಾಂ (ಅಪಿ) ನೌ ಸುಖಂ ದದಾತು! 

ಅರ್ಥ- ಈಶ್ವರನು ನಿಮ್ಮಿಬ್ಬರಿಗೂ ಮತ್ತು ನಮ್ಮಿಬ್ಬರಿಗೂ ಸುಖವನ್ನು ಕೊಡಲಿ. 

ಕ) ಪತಿರ್ವಾಮಪಿ ನೌ ಹರಿಃ ಪ. ಛೇ- ಪತಿಃ ವಾಂ ಅಪಿ ನೌ ಹರಿಃ 
ಅನ್ವಯ- ಹರಿಃ ವಾಂ ಅಪಿ ನೌ ಪತಿಃ (ಅಸ್ತಿ 

ಅರ್ಥ- ಹರಿಯು ನಿಮ್ಮಿಬ್ಬರಿಗೂ ಮತ್ತು ನಮ್ಮಿಬ್ಬರಿಗೂ ಒಡೆಯನಾಗಿದ್ದಾನೆ. 

ವಿವರಣೆ: "ಯುಷ್ಕದ್‌' ಮತ್ತು "ಅಸ್ಕದ್‌' ಶಬ್ದಗಳ ದ್ವಿತೀಯೈಕವಚನವಾದ 
“ಯುವಾಮ್‌' ಮತ್ತು “ಆವಾಮ್‌' ಎಂಬವು, ಚತುರ್ಥೀ ದ್ವಿವಚನವಾದ 
“ಯುವಾಭ್ಯಾಮ್‌' ಮತ್ತು "ಆವಾಭ್ಯಾಮ್‌' ಎಂಬ ಪದಗಳೂ ಹಾಗೂ ಷಷ್ಠೀ 
ದ್ವಿವಚನವಾದ "ಯುವಯೋಃ' ಮತ್ತು "ಆವಯೋಃ' ಎಂಬ ಶಬ್ದಗಳಿಗೆ ಕ್ರಮವಾಗಿ 
"ವಾಮ್‌' ಮತ್ತು “ನೌ” ಎಂಬವು ಆದೇಶಗಳಾಗಿ ಬರುತ್ತವೆ. ಹೀಗಾಗಿ ಒಂದೇ 


ಷಡ್ಲಿಲ್‌ ಪ್ರಕರಣಮ್‌ (ಹ.ಪು.) 345 


ಅರ್ಥವುಳ್ಳ ಈ ಶಬ್ದಗಳಿಗೆ ಪರ್ಯಾಯಾವಾಗಿ ಬಂದು, ಎರಡೆರಡು ರೂಪಗಳಾಗಿವೆ. 

“ಬಹುವಚನಸ್ಯ ವಸ್ನಸೌ” ಸೂತ್ರಕ್ಕೆ ಈ ಕೆಳಗಿನ ಚರಣಗಳು ಉದಾಹರಣೆಯಾಗಿವೆ. 

ಸೋವ್ಯಾದ್ವೋ ನಃ ಶಿವಂ ವೋ ನೊ ದದ್ಯಾತ್‌ ಸೇವ್ಯೋತ್ರ ವಃ ಸ ನಃ 

ಪ.ಛೇ- ಸಃ, ಅವ್ಯಾತ್‌, ವಃ, ನಃ, ಶಿವಂ,ವಃ, ನಃ, ದದ್ಯಾತ್‌, ಸೇವ್ಯಃ, ಅತ್ರ, ವಃ 
ಸಃ ನಃ ಅನ್ವಯ- ಸಃ ವಃ (ತಥಾ) ನಃ ಅಸ್ಮಾನ್‌ ಅವ್ಯಾತ್‌। ವಃ ನಃ ಶಿವಂ 
ದದ್ಯಾತ್‌, ಅತ್ರ ಸಃ ವಃ ನಃ ಸೇವ್ಯಃ। 

ಬ ಆ ಶ್ರೀಹರಿಯು ನಿಮ್ಮೆಲ್ಲರನ್ನೂ ಮತ್ತು ನಮ್ಮೆಲ್ಲರನ್ನೂ ರಕ್ಷಿಸಲಿ, ಆ 
ಪರಮಾತ್ಮನು ನಿಮ್ಮೆಲ್ಲರಿಗೂ ಮತ್ತು ನಮ್ಮೆಲ್ಲರಿಗೂ ಕಲಾ ಣವನ್ನು ಖು “ಮಾಡಲಿ. 

ಇಲ್ಲಿ ಆ ಭಗವಂತನು ನಿಮ್ಮೆಲ್ಲರಿಗೆ ಮತ್ತು ನಮ್ಮೆಲ್ಲರಿಗೆ ಆರಾಧಿಸಲಡಲು 
ಯೋಗ್ಯನಾಗಿದ್ದಾನೆ. 

ವಿವರಣೆ- “ಯುಷ್ಕದ್‌' ಮತ್ತು “ಅಸ್ಮದ್‌' ಶಬ್ದಗಳ ದ್ವಿತೀಯಾ ವಿಭಕ್ತೀ 
ಬಹುವಚನಗಳಾದ "ಯುಷ್ತಾ ನ್‌್‌ ಮತ್ತು "ಅಸ್ಮಾನ್‌', ಚತುರ್ಥೀ ವಿಭಕ್ತೀ 
ಬಹುವಚನಗಳಾದ "ಯುಷ್ಮಭ್ಯಮ್‌' ಮತ್ತು "ಅಸ್ಮಭ್ಯಮ್‌' ಹಾಗೂ ಷಷ್ಠೀ 
ಬಹುವಚನಗಳಾದ “ಯುಷ್ಕಾಕಮ್‌' ಮತ್ತು "ತಿಸ್ಕಾಕಮ್‌ ಸ ಸ್ಥಾನಗಳಲ್ಲಿ ಕ್ರಮವಾಗಿ 
"ವಸ್‌(ವಃ)' ಮತ್ತು "ನಸ್‌(ನಳ)' ಗಳು ಆಡೇಶವಾಗಿ ಬಂದಿವೆ. 

ವಾ। 1. ಏಕವಾಕ್ಕೇ ಯುಷ್ಮದಸ್ಮದಾದೇಶಾ ವಕ್ತವ್ಯಾಃ। 

ಉದಾ-1. (ಏಕ ತಿಜ್‌ ವಾಕ್ಯಮ್‌)। 2. ತೇನೇಹ ನ- ಓದನಂ ಪಚ, ತವ 
ಭವಿಷ್ಯತಿ। 3. ಇಹ ತು ಸ್ಕಾದೇವ - ಶಾಲೀನಾಂ ತೇ ಓದನಂ ದಾಸ್ಯಾಮಿ! 

ಅರ್ಥ- “ಯುಷ್ಕದ್‌' ಮತ್ತು 'ಅಸ್ಮದ್‌' ಗಳ ಜಾಗದಲ್ಲಿ ಯಾವ ಅದೇಶಗಳು 
ವಿಧಿಸಲ್ಪಟ್ಟವೋ ಅವು ಒಂದೇ ವಾಕ್ಯದಲ್ಲಿ. ಇವೆ ಆದುದರಿಂದ ' ಯುಷದಸ್ಮದಾದೇಶಗಳ 
ನಿಮಿತ್ತಗಳು ಒಂದೇ ವಾಕ್ಕದಲ್ಲಿರಬೇಕು. 

ಉದಾಹರಣೆ- "ಪದಾತರಯೋಃ ಅಪದಾದೌ ಸ್ಥಿತಯೋಃ' ಎಂಬುದು ಒಂದೇ 
ವಾಕ್ಯವಾಗಿದೆ. ಈ ರೀತಿಯಲ್ಲಿ ಒಂದೇ ವಾಕ್ಯದಲ್ಲಿ ಪದದ ಪರದಲ್ಲಿ ಮತ್ತು ಪದದ 
ಆದಿಯಲ್ಲಿ ಇರದೇ ಇರುವ ರೀತಿಯಲ್ಲಿ, ಮತ್ತು ದ್ವಿತೀಯಾ, ಚತುರ್ಥೀ ಮತ್ತು 
ಷಷ್ಟ್ಯನ್ತ "ಯುಷ್ಮದ್‌' "ಅಸ್ಮದ್‌' ಶಬ್ದಗಳ ಸ್ಥಾನದಲ್ಲಿ ಕ್ರಮವಾಗಿ ವಾಮ್‌, ನೌ 
ಹಾಗೂ ವಸ್‌, ನಸ್‌, ಹಾಗೆಯೇ ತ್ವಾ ಮತ್ತು ಮಾ ಆದೇಶಗಳು ಬರುತ್ತವೆ. 

ವಾಕ್ಯವೆಂದರೆ "ಏಕತಿಜ್‌ ವಾಕ್ಯ್ಕಮ್‌' ಎಂದು ಉದಾಹರಿಸಿದ್ದಾರೆ. ಹೀಗೆಂದರೆ 
ಒಂದೇ “ತಿಜ್‌' ಪ್ರತ್ಯಯದಿ೦ದ ಹೇಳಲ್ಪಡುವ ಕರ್ತೃ, ಕರ್ಮ ಮೊದಲಾದವುಗಳಿಂದ 
ಕೂಡಿದ ಸಮೂಹ ಎಂದು ಅರ್ಥ. ಇಲ್ಲಿ "ತಿಜ್‌' ಎಂದರೆ ಕ್ರಿಯಾ ವಾಚಕ ಶಬ್ದ. 

ಉದಾ- ಬಾಲಕಃ ಮೋದಕಂ ಖಾದತಿ। ಎಂಬಲ್ಲಿ ಬಾಲಕಃ ಎಂಬುದು ಕರ್ತೃ, 
ಮೋದಕಂ ಎಂಬುದು ಕರ್ಮ, ಖಾದತಿ ಎ೦ಬುದು ಕ್ರಿಯಾಪದ. ಇದು ಒಂದೇ 


346 ಲಘುಸಿದ್ಧಾಂತ ಕೌಮುದೀ 


ವಾಕ್ಯ “ತ್ವಂ ಘಟಮ್‌ ಆನಯ], “ತ್ವಂ ಜಲಮ್‌ ಪಿಬ' ಎಂಬಲ್ಲಿ ಎರಡು ತಿಜನ್ನ 
ಪದಗಳಿವೆ. (ವೃತ್ತಿಯಲ್ಲಿ "ಓದನಂ ಪಚ' “ತವ ಭವಿಷ್ಯತಿ' ಎಂಬ ಉದಾಹರಣೆಗಳನ್ನು 
ಕೊಟ್ಟಿದ್ದಾರೆ). ಆ ಎರಡು ತಿಜನ್ನಗಳಿಂದ ಹೇಳಲ್ಪಡುವ ಕರ್ತೃಗಳು ಬೇರೆ 
ಬೇರೆಯಾಗಿದ್ದಾರೆ. 


ಇಲ್ಲಿ ತ್ವಮ್‌ ಎಂಬುದರಿಂದ ಹೇಳಲ್ಪಡುವ ವ್ಯಕ್ತಿ ಒಬ್ಬನೇ ಆಗಿರಬೇಕೆಂಬ 
ನಿಯಮವಿಲ್ಲ, ಅಂದರೆ ಒಂದು ತ್ವಮ್‌' ಶಬ್ದದಿಂದ ರಾಮನೂ ಮತ್ತೊಂದು “ತ್ವಮ್‌' 
ಶಬ್ದದಿ೦ದ ಕೃಷ್ಣನೂ ನಿರ್ದೇಶಿಸಲ್ಪಡಬಹುದು. ಹೀಗಾಗಿ ಇವೆರಡೂ ಬೇರೆ ಬೇರೆ 
ವಾಕ್ಯಗಳು. ಒಂದೇ ವಾಕ್ಕವಾಗಿದ್ದರೆ ಮಾತ್ರ ಪರ್ಯಾಯ ಶಬ್ದಗಳನ್ನು ಉಪಯೋಗ 
ಮಾಡಬಹುದಾಗಿದೆ. “ತವ' ದ ಬದಲಾಗಿ “ತೇ” ಎಂದೂ ಮತ್ತು “ಮಮ' ಎಂಬುದಕ್ಕೆ 
ಬದಲಾಗಿ “ಮೇ' ಎಂಬ ಪರ್ಯಾಯ ಪದಗಳನ್ನು ಉಪಯೋಗಿಸಬಹುದಾಗಿದೆ. 


ವಾ॥ 2. ಏತೇ ವಾನ್ನಾವಾದಯೋಂಇನನ್ವಾದೇಶೇ ವಾ ವಕ್ತವ್ಯಾಃ । 

ಅನ್ವಾದೇಶೇ ತು ನಿತ್ಯಂ ಸ್ಯುಃ ಧಾತಾ ತೇ ಭಕ್ತೋಸ್ತಿ ಧಾತಾ ತವ ಭಕ್ತೋಸಸ್ತಿ, 
ವಾ। ತಸ್ಮೈ ತೇ ನಮ ಇತ್ಯೇವ। ಸುಪಾತ್‌, ಸುಪಾದ್‌। ಸುಪಾದೌ। 

"ವಾಮ್‌' ಮತ್ತು "ನೌ' ಮೊದಲಾದವುಗಳು ಅನನ್ವಾದೇಶದಲ್ಲಿ (ಅನ್ಹಾದೇಶವಿಲ್ಲದ 
ಪಕ್ಷದಲ್ಲಿ) ವಿಕಲ್ಪವಾಗಿ ಬರುತ್ತವೆ. ಅನ್ವಾದೇಶದಲ್ಲಿ ನಿತ್ಯವಾಗಿ ಬರುತ್ತವೆ. "ಧಾತಾ ತೇ 
ಭಕ್ತೋಸಸ್ತಿ' "ಧಾತಾ ತವ ಭಕ್ತೋಶಸ್ತಿ' ಎಂಬಲ್ಲಿ, ಬ್ರಹ್ಮನು ನಿನ್ನ (ತೇ) ಭಕ್ತನಾಗಿದ್ದಾನೆ. 
ಮತ್ತು ವೈಕಲ್ಲಿಕವಾಗಿ ಬ್ರಹ್ಮನು ನಿನ್ನ(ತವ) ಭಕ್ತನಾಗಿದ್ದಾನೆ ಎಂದು. ಇಲ್ಲಿ 
ಅನ್ವಾದೇಶವಿಲ್ಲದ್ದರಿ೦ದ ವೈಕಲ್ಲಿಕ ರೂಪಗಳಾದ “ತವ” ಮತ್ತು “ತೇ' ಗಳು ಬಂದಿವೆ. 
ಅನ್ವಾದೇಶವಿದ್ದಿದ್ದರೆ- ನಿತ್ಯವಾಗಿ ಎರಡನೇ ರೂಪವಾದ “ತೇ' ಎಂಬುದೇ ಬರುತ್ತಿತ್ತು. 
ಮತ್ತೊಂದು ಉದಾಹರಣೆ ಹೇಳುವುದಾದರೆ-“ಏಷಃ ವಿದ್ಯಾರ್ಥೀ, ಏನಂ ವ್ಯಾಕರಣಮ್‌ 
ಪಾಠಯ' ಎಂಬಲ್ಲಿ ಅನ್ವಾದೇಶವಿರೋಣದ್ದರಿಂದ, “ಏತಮ್‌' ಎಂಬುದನ್ನು 
ಉಪಯೋಗಿಸದೇ “ಏನಮ್‌' ಎಂಬುದನ್ನೇ ಪ್ರಯೋಗಿಸಬೇಕು. 

ಉದಾ- ಸುಪಾತ್‌, ಸುಪಾದ್‌( ಒಳ್ಳೆಯ ಕಾಲುಗಳುಳ್ಳವನು)- ಪ್ರಥಮಾ ವಿಭಕ್ತಿ 
ಏಕವಚನದಲ್ಲಿ ಸುಪಾದ್‌--ಸು(ಸ್‌) ಎಂದಿದ್ದಾಗ, "ಹಲಾ ಚ್ಯೋ ದೀರ್ಪಾತ್‌ 
ಸುತಿಸ್ಯಪೃಕ್ತಮ್‌ ಹಲ್‌” ಎಂಬ ಸೂತ್ರದಿಂದ, "ಸ್‌ ಕಾರಕ್ಕೆ ಲೋಪ ಬಂದು, ಸುಪಾದ್‌ 
ಎಂದಾಗಿ, “ವಾsವಸಾನೇ” ಎಂಬುದರಿಂದ ವೈಕಲ್ಲಿಕ ಚರ್ವ್ವ ಬಂದು ಸುಪಾತ್‌ 
ಎಂಬ ರೂಪವು ಸಿದ್ದವಾಗಿದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಸುಪಾದೌ, ಸುಪಾದಃ, ಸುಪಾದಮ್‌, ಸುಪಾದೌ 
ಎಂಬ ರೂಪಗಳು ವರ್ಣಜೋಡಣೆಯಿಂದ ಸಿದ್ಧವಾಗುತ್ತವೆ. 


(ಪತ್‌ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 334. ಪಾದಃ ಪತ್‌ ( 6.4130) 


ವೃತ್ತಿಃ-ಪಾತ್‌-ಶಬ್ದಾಂತಂ ಯದಜ್ಗಂ ಭಂ ತದವಯವಸ್ಯ ಪಾತ್‌ ಶಬ್ದಸ್ಯ ಪದ್‌- 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಪು.) 347 


ಆದೇಶಃ। ಸುಪದಃ ಸುಪದಾ। ಸುಪಾದ್ಭಾ ಕ್ರಮ್‌। ಅಗ್ನಿಮತ್‌, ಅಗ್ನಿಮದ್‌। ಅಗ್ನಿಮಥೌ। 
ಅಗ್ನಿ ಮಥಃ 

ಅ. ವೃ.- “ಭಸ್ಯ” ಮತ್ತು “ಅಜ್ಞಸ್ಯ” ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ- ಪಾದ ಶಬ್ದದ ಅಂತದಲ್ಲಿ ಇರುವ “ಭ' ಸಂಜ್ಯಕ "ಪಾದ್‌' ಶಬ್ದದ 
ಸ್ಥಾನದಲ್ಲಿ, “ಪದ್‌' ಅದೇಶವು ಬರುತ್ತದೆ. 

ವಿವರಣೆ- ಅಸರ್ವನಾಮಸ್ಥಾನವಾದ ಅಜಾದಿವಿಭಕ್ತಿಗಳು ಪರದಲ್ಲಿದ್ದಾಗ, 
ತತ್ಪೂರ್ವದಲ್ಲಿರುವ ಶಬ್ದ-ಸ್ಪರೂಪಕ್ಕೆ “ಭ' ಸಂಜ್ಞೆಯು ಬರುತ್ತದೆ. ಆದ್ದರಿಂದ 
"ಶಸ್‌(ಅಸ್‌)' ಮೊದಲಾದ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ 
“ಪಾದ್‌' ಶಬ್ದ ಕ್ಕ “ಪದ್‌' ಆದೇಶವು ಬರುತ್ತದೆ. ಅಸರ್ವನಾಮಸ್ಥಾನ ಮತ್ತು ಹಲಾದಿ 
ವಿಭಕ್ತಿಗಳು ಪರದಲ್ಲಿದ್ದಾಗ, "ಪದ್‌' ಆದೇಶವು ಬರುವುದಿಲ್ಲ. “ಪದಾಜ್ಗಾಧಿಕಾರೇ 
ತಸ್ಯ ಚ ತದನ್ನಸ್ಯ ಚ' ಎಂಬ ಪರಿಭಾಷೆಯಿಂದ, "ಸುಪಾದ್‌' ಶಬ್ದಕ್ಕೇನೇ "ಪದ್‌' 
ಆದೇಶವು ಬರಬೇಕಾಗಿತ್ತು. ಆದರೆ "ನಿರ್ದಿಶ್ಯಮಾನಸ್ಯ ಆದೇಶಾ ಭವನ್ನಿ' ಎಂಬ 
ನಿಯಮದ ಪ್ರಕಾರ "ಪಾದ್‌' ಶಬ್ದಕ್ಕೆ ಮಾತ್ರ "ಪದ್‌' ಆದೇಶವು ಬಂದಿರುವುದು. 

ಉದಾ- ಸುಪದಃ - (ಒಳ್ಳೇ ಕಾಲುಗಳುಳ್ಳವನು)-ಸುಪಾದ್‌ ಶಬ್ದದಮೇಲೆ ದ್ವಿತೀಯಾ 
ಬಹುವಚನದಲ್ಲಿ "ಶಸ್‌(ಅಸ್‌)' ಪ್ರತ್ಯಯವನ್ನು ಸೇರಿಸಿ ಸುಪಾದ್‌.-ಅಸ್‌ ಎಂದಿದ್ದಾಗ, 
"ಭ' ಸಂಜ್ಞೆ ಬಂದು ಪ್ರಕೃತ ಸೂತ್ರದಿಂದ "ಪದ್‌' ಆದೇಶ ಬಂದು, 
ಸುಪದ್‌- ಅಸ್‌-ಸುಪದಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿ೦ದ ಸುಪದಃ ಎಂಬ ರೂಪವು 
ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲೇ ಸುಪದಾ, ಸುಪದೇ, ಸುಪದಃ, ಸುಪದೋಃ, 
ಸುಪದಾಮ್‌ ಮತ್ತು ಸುಪದಿ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. ಇತರ ಸ್ಥಳಗಲ್ಲಿ 
ಸ್ತ ಸಂಜ್ಞೆ ಇಲ್ಲದೇ ಇರೋಣದ್ದರಿಂದ "ಪದ್‌' ಆದೇಶವು ಬಾರದೇ ಸುಪಾದ್ಭಾ ಮ್‌, 
ಸುಪಾದ್ಧಿಃ, ಸುಪಾದ್ಭ ಕಿ: ಸುಪಾತ್ಸು ಎಂಬ ರೂಪಗಳು ಸಿದ್ಧವಾಗುತ್ತವೆ. 

(ಇಲ್ಲಗೆ "ತ್‌' ಕಾರಾನ್ತ ಶಬ್ದಗಳು ಮುಗಿದವು) 
(ಈಗ "ಥ್‌' ಕಾರಾನ್ತ ಶಬ್ದಗಳು ಆರಂಭವಾಗುತ್ತವೆ). 

ಉದಾ - ಅಗ್ನಿಮತ್‌, ಅಗ್ನಿಮದ್‌( ಅಗ್ನಿಯನ್ನು ಮಥನ ಮಾಡುವವನು ) - 
“ಅಗ್ನಿಮ್‌ ಮಥ್ಗಾತಿ ಇತಿ ಅಗ್ನಿಮತ್‌' ಅಗ್ನಿ ಶಬ್ದವನ್ನು ಪೂರ್ವದಲ್ಲಿರುವ "ಮನ್ಸ್‌' 
ಧಾತುವಿನ ನಂತರ “ಕ್ವಿಪ್‌' ಪ್ರತ್ಯಯವನ್ನು ಸೇರಿಸಿದಾಗ, ಅದು ಸರ್ವಾಪಹಾರವಾಗಿ 
“ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌” ಎಂಬ ಸೂತ್ರದಿಂದ ಅದನ್ನು "ಕಿತ್‌'ಆಗಿ 
ಭಾವಿಸಿ "'ಮನ್ಸ್‌' ನಲ್ಲಿರುವ "ನ್‌' ಕಾರಕ್ಕೆ “ಅನಿದಿತಾಮ್‌ ಹಲ ಉಪಧಾಯಾಃ ಕ್ವಿತಿ” 
ಎ೦ಬ ಸೂತ್ರದಿಂದ ಲೋಪ ಬಂದು, ಅಗ್ನಿಮಥ್‌ ಎಂದು ರೂಪವಾಗುತ್ತದೆ. ಅದಕ್ಕೆ 
'ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ ಅಗ್ನಿಮಥ್‌* ಸ್‌ ಎಂದಿರುತ್ತದೆ. “ಹಲ್ವಾ ನ್ಯೋ 
ದೀರ್ಫಾತ್‌ ಸುತಿಸ್ಯಪೃಕ್ಷಮ್‌ಹಲ್‌” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ ಲೋಪ 
ಬಂದ ಮೇಲೆ, "ಥ್‌' ಕಾರದ ಜಾಗದಲ್ಲಿ, “ರುಲಾಮ್‌ ಜಶೋನನ್ನೇ” ಎಂಬ ಸೂತ್ರದಿಂದ 


348 ಲಘುಸಿದ್ಧಾಂತ ಕೌಮುದೀ 


“ಜಶ್ತ್ವ' ಬಂದು ಅಗ್ನಿಮದ್‌ ಎಂದು ರೂಪವಾಗುತ್ತದೆ. “ವಾತವಸಾನೇ” ಎಂಬ 
ಸೂತ್ರದಿಂದ ವೈಕಲ್ಲಿಕ ಚರ್ತ್ವ ಬಂದು ಅಗ್ನಿಮತ್‌ ಮತ್ತು ಅಗ್ನಿಮದ್‌ ಎಂಬ ರೂಪಗಳು 
ಸಿದ್ಧವಾಗುತ್ತವೆ.ಅನ೦ತರ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ 
ಆಗದೇ ಅಗ್ನಿಮಥೌ, ಅಗ್ನಿಮಥಃ, ಅಗ್ನಿಮಥಮ್‌, ಅಗ್ನಿಮಥಾ, ಅಗ್ನಿಮಥೇ, ಅಗ್ನಿಮಥಃ, 
ಅಗ್ನಿಮಥೋಃ, ಅಗ್ನಿಮಥಾಮ್‌, ಅಗ್ನಿಮಥಿ ಮತ್ತು ಅಗ್ನಿಮಥ್ಸು ಎಂಬ 
ರೂಪಗಳಾಗುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ “ಸ್ವಾದಿಷ್ಟಸರ್ವನಾಮಸ್ಥಾನೇ” 
ಎಂಬ ಸೂತ್ರದಿಂದ ಪದ ಸಂಜ್ಞೆ ಬಂದು “ರುಲಾಮ್‌ ಜಶೋನಇನ್ತೇ” ಎಂಬ 
ಸೂತ್ರದಿಂದ ಜಶ್ವ ಬಂದು ಅಗ್ನಿಮದ್ಭಾ ಕ್ರಮ್‌, ಅಗ್ನಿಮದ್ಭಿಃ, ಅಗ್ನಿಮದ್ಭ ಜಿ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 


(ಇಲ್ಲಗೆ "ಥ್‌' ಕಾರಾನ್ರ ಶಬ್ದಗಳು ಮುಗಿದವು) 
( ಈಗ 'ಜ್‌' ಕಾರಾನ್ತ ಶಬ್ದಗಳು ಆರಂಭವಾಗುತ್ತವೆ) 
("ನ್‌' ಕಾರ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ - 335. ಅನಸಿದಿತಾಂ ಹಲ ಉಪಧಾಯಾಃ ಕ್ಷಿತಿ (6.4.24) 
ವೃತ್ತಿಃ-ಹಲನ್ನಾನಾಂ ಅನಿದಿತಾ೦ ಅಜ್ಗಾನಾ೦ ಉಪಧಾಯಾಃ ನಸ್ಯ ಲೋಪಃ 
ಕಿತಿ, ಚಿತಿ ನುಮ್‌। ಸಂಯೋಗಾನ್ತಸ್ಯ ಲೋಪಃ ನಸ್ಯ ಕುತ್ವೇನ ಜಃ ಪ್ರಾಜ್‌। ಪ್ರಾಇಸ್ಸ 
ಪ್ರಾಣ್ಟಾಃ। 

ಅ. ವೃ, -“ಶ್ನಾನ್ನಲೋಪಃ” ಎಂಬ ಸೂತ್ರದಿಂದ "ನ' ಎಂಬ ಲುಪ್ಪಷಷ್ಟೀಕ 
ಪದವೂ, ಮತ್ತು ಲೋಪಃ ಎ೦ಬ ಪದವೂ ಅನುವೃತ್ತವಾಗುತ್ತವೆ. “ಅಜ್ಗಸ್ಯ” ಎಂಬವು 
ಅಧಿಕಾರ ಸೂತ್ರ. 

ಅರ್ಥ-ಯಾವುದಕ್ಕೆ “ಇ' ಕಾರವು “ಇತ್‌' ಸಂಜ್ಞೆಯಾಗಿರುವುದಿಲ್ಲವೋ ಅಂತಹ 
ಹಲನ್ತ ಅಜ್ಞಗಳ ಉಪಧೆಯ "ನ್‌' ಕಾರಕ್ಕೆ ಲೋಪವು ಬರುತ್ತದೆ- “ಕಿತ್‌' ಮತ್ತು 
“ಜಿತ್‌'ಗಳು ಪರದಲ್ಲಿರುವಾಗ. 

ಉದಾ- ಪ್ರಾಜ್‌: ಪ್ರ-ಪೂರ್ವಕ "ಅಇಗ್ಟ್‌' ಧಾತುವಿಗೆ "ಶ್ರೇಷ್ಠ ಗತಿಯುಳ್ಳವನು' 
"ಮೊದಲು ನಡೆಯುವವನು' “ಪೂರ್ವದಲ್ಲಿರುವ ದೇಶ' ಮತ್ತು "ಪೂರ್ವಕಾಲ'. 
ಎಂದು ನಾಲ್ಕು ಅರ್ಥಗಳಿವೆ. ಇಲ್ಲಿ ಕೇವಲ ಗತ್ಯರ್ಥಕವಾದ "ಅಇಗ್‌? ಧಾತುವನ್ನೇ 
ಗ್ರಹಣ ಮಾಡಲಾಗಿದೆ. ಹೀಗೆ ಪ್ರ.ಅಇಗ್ವ್‌ ಎಂದಿದ್ದಾಗ, “ಖುತ್ವಿಗ್‌-ದಧೃಕ್‌-ಸ್ರಗ್‌- 
ದಿಗ್‌-ಉಪ್ಟಿಗ್‌-ಅಇಬ್ವು-ಯುಜಿ-ಕೃಇಗ್ಟಾಮ್‌ ಚ” ಎ೦ಬ ಸೂತ್ರದಿಂದ “ಕ್ವಿನ್‌” ಪ್ರತ್ಯಯ 
ಬಂದು, ಅದು ಸರ್ವಾಪಹಾರವಾಗಿ “ಪ್ರತ್ಯಯ ಲೋಪೇ ಪ್ರತ್ಯಯ ಲಕ್ಷಣಮ್‌” 

ಎಂಬುದರಿಂದ "ಕಿನ್‌' ಪ್ರತ್ಯಯಾ೦ತವಾಗಿ, “ಕಿತ್‌' ಪರದಲ್ಲಿರೋಣದರಿಂದ, 
ಪ್ರಕೃತ ಸೂತ್ರದಿಂದ "ಅಇಗ್ಥಿ' ನಲ್ಲಿರುವ "ಇ ಕಾರದ ಸ್ಥಾನಕ್ಕೆ ಸಂಬಂಧಿಸಿದ "ನ್‌' 
ಕಾರಕ್ಕೆ ಲೋಪ ಬಂದು, ಪ್ರ. ಅಜ್‌ ಎಂದಾಗುತ್ತದೆ. ಸವರ್ಣದೀರ್ಥದಿಂದ "ಪ್ರಾಚ್‌' 
ಎಂದಾಗಿ ಪ್ರಾತಿಪದಿಕ ಸಂಜ್ಞೆಯನ್ನು ಹೊಂದಿ, "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿ 


ಷಡ್ಗಿಲ್ಲ್‌ ಪ್ರಕರಣಮ್‌ (ಹ.ಪು.) 349 


ಪ್ರಾಚ್‌4ಸ್‌ ಎಂದಿದ್ದಾಗ, “ಹಲ್ಹಾಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷಮ್‌ ಹಲ್‌” 
ಎ೦ಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬರುತ್ತದೆ. “ಪ್ರಾಚ್‌' ನಲ್ಲಿ “ಉಗಿದಚಾಮ್‌ 
ಸರ್ವನಾಮಸ್ಥಾನೇಂಧಾತೋಃ” ಎಂಬ ಸೂತ್ರದಿಂದ "ನುಮ್‌(ನ್‌)' ಆಗಮ ಬಂದು, 
ಅಂತ್ಯ "ಅಚ್‌' ಆದ "ಆ' ಕಾರದ ನಂತರ "ನ್‌' ಬಂದು ಪ್ರಾನ್‌. ಚ್‌ ಎಂದಾಗುತ್ತದೆ. 
“ಚ್‌' ಕಾರಕ್ಕೆ ಸಂಯೋಗಾ೦ತ ಲೋಪವಾಗಿ "ನ್‌' ಕಾರದ ಸ್ಥಾನದಲ್ಲಿ “ಕ್ವಿನ್‌ ಪ್ರತ್ಯಯಸ್ಯ 
ಕುಃ” ಎಂಬ ಸೂತ್ರದಿಂದ ಕುತ್ವಜ್‌) ಬಂದು "ಪ್ರಾಜ್‌' ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಪ್ರಾಣಗ್ಟ್‌ (2)- ಪ್ರಥಮಾ ಮತ್ತು ದ್ವಿತೀಯಾ ದ್ವಿ ವಚನಗಳಲ್ಲಿ ಪ್ರಾಚ್‌.-ಔ 
ಎ೦ದಿದ್ದಾಗ, ಸರ್ವನಾಮ ಸ್ಥಾನವು ಪರದಲ್ಲಿರೋಣದ್ದರಿಂದ "ನುಮ್‌' ಆಗಮವು 
ಬಂದು, ಪ್ರಾನ್‌-ಚ್‌-ಔ ಎಂದಾಗುತ್ತದೆ. "ನ್‌' ಕಾರದ ಸ್ಥಾನದಲ್ಲಿ “ನಶ್ಚಾಪದಾನ್ತಸ್ಯ 
ರುಲಿ” ಎಂಬ ಸೂತ್ರದಿಂದ, ಅನುಸ್ವಾರ, ಮತ್ತು ಅದರ ಸ್ಥಾನದಲ್ಲಿ “ಅನುಸ್ಟಾರಸ್ಯ 
ಯಯಿ ಪರಸವರ್ಣಃ” ಎಂಬ ಸೂತ್ರದಿಂದ “"ಇ*' ಕಾರವು ಬಂದು 
ಪ್ರಾಜ್ವ-ಔಪ್ರಾಇಗ್ವ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಹೀಗೆಯೇ ಉಳಿದ ಪ್ರಾಣ್ಜುಮ್‌ ಮೊದಲಾದ ರೂಪಗಳೆಲ್ಲವೂ ಸಿದ್ಧವಾಗುತ್ತವೆ. 


(ಅ ಕಾರ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ - 336. ಅಚಃ (6.4.1398) 

ವೃತ್ತಿಃ-ಲುಪ್ತ "ನ್‌' ಕಾರಸ್ಯ ಅಇ್ಜಾತೇಃ ಭಸ್ಯ ಅಕಾರಸ್ಯ ಲೋಪಃ। 

ಅ. ವ್ಯ- “ಅಲ್ಲೊಪೋತನಃ” ಎಂಬ ಸೂತ್ರದಿಂದ "ಅಲ್ಲೋಪಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಭಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಲೋಪಹೊಂದಿದ "ನ್‌' ಕಾರವುಳ್ಳ "ಅಇಗ್ಸ್‌' ಧಾತುವಿನ "ಭ' ಸಂಜ್ಞೆಯುಳ್ಳ 
“ಅ' ಕಾರಕ್ಕೆ ಲೋಪವು ಬರುತ್ತದೆ. 

(ದೀರ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ - 337. ಜೌ (6.9.1908) 

ವೃತ್ತೀ-ಲುಪ್ತ-ಅ ಕಾರ-ನ ಕಾರೇ ಅಳ್ಬುತೌ ಪರೆ ಪೂರ್ವಸ್ಯ ಅಣಃ ದೀರ್ಫಃ 
ಪ್ರಾಚಃ। ಪ್ರಾಚಾ। ಪ್ರಾಗ್ಭ್ಯಾಮ್‌। ಪ್ರತ್ಯಜ್‌। ಪ್ರತ್ಯಇಗ್ಟ್‌ ಪ್ರತೀಚಃ। ಪ್ರತ್ಯಗ್ಳ್ಯಾಮ್‌। ಉದಜ್‌। 
ಉದಳಇಸ್ಸಿ 

ಅ. ವ್ಯ. - “ಡೃಲೋಪೇ ಪೂರ್ವಸ್ಯ ದೀರ್ಫೋಇಣಃ” ಎ೦ಬ ಸೂತ್ರದಿಂದ 
ಪೂರ್ವಸ್ಯ, ದೀರ್ಫಃ ಮತ್ತು ಅಣಃ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- “ಅ” ಕಾರ ಮತ್ತು "ನ್‌' ಕಾರಗಳನ್ನು ಲೋಪ ಹೊಂದಿರುವ “ಅಇಗ್ಟ್‌' 
ಧಾತುವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ "ಅಣ್‌' ಗೆ ದೀರ್ಫವು ಬರುತ್ತದೆ. 
“ಚು(ಚೌ)' ಶಬ್ದದಿಂದ "ನ್‌' ಕಾರ ರಹಿತವಾದ "ಅಚ್‌' ಧಾತುವಿನ ಗ್ರಹಣವಾಗುತ್ತದೆ. 


350 ಲಘುಸಿದ್ಧಾಂತ ಕೌಮುದೀ 


ಉದಾ- ಪ್ರಾಚಃ- "ಪ್ರಾಚ್‌' ಶಬ್ದದಮೇಲೆ ಶಸ್‌(ಅಸ್‌) ಪ್ರತ್ಯಯವು ಬಂದು, 
ಪ್ರಾಚ್‌--ಅಸ್‌ ಎಂದಿದ್ದಾಗ, ಸರ್ವನಾಮಸ್ಥಾನವು ಪರದಲ್ಲಿಇರದೇ ಇರೋಣದ್ದರಿಂದ, 
“ಉಗಿದಚಾಮ್‌ ಸರ್ವನಾಮಸ್ಥಾನೇಂಧಾತೋಃ” ಎಂಬ ಸೂತ್ರದಿಂದ ಬರಬೇಕಾದ 
“ನುಮ್‌' ಆಗಮವು ಬರುವುದಿಲ್ಲ. “ಅಚಃ” ಎಂಬ ಸೂತ್ರದಿಂದ, ಪ್ರ.ಅಚ್‌-ಪ್ರಾಚ್‌ 
ಎಂಬಲ್ಲಿರುವ “ಅ' ಕಾರಕ್ಕೆ ಲೋಪ ಬಂದು ಪ್ರಃಚ್‌4ಅಸ್‌ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ "ಪ್ರ ನಲ್ಲಿರುವ “ಅ' ಕಾರಕ್ಕೆ ದೀರ್ಫ್ಥ ಬಂದು, ಪ್ರಾ.ಚ್‌.ಅಸ್‌-ಪ್ರಾಚಸ್‌ 
ಎಂದಾಗಿ ರುತ್ವ-ವಿಸರ್ಗಗಳಿಂದ ಪ್ರಾಚಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ ಇತರ ರೂಪಗಳು 
ಸಿದ್ಧವಾಗುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಭ ಸಂಜ್ಞೆ ಬಾರದೇ ಇರುವುದರಿಂದ 
ಪ್ರಾಚ್‌ನಲ್ಲಿರುವ “ಚ್‌' ಕಾರಕ್ಕೆ ಜಶ್ತ್ವ ಬಂದು, ಅದಕ್ಕೆ "ಕುತ್ನ' ಬಂದು “ಖರಿಚ” 
ಎಂಬ ಸೂತ್ರದಿಂದ ಚರ್ತ್ವ(ಕ್‌) ಬಂದು, ಅದರ ಪರದಲ್ಲಿರುವ "ಸ್‌' ಕಾರಕ್ಕೆ “ಷ್‌' 
ಕಾರ ಬ೦ದು, ಕ್‌4ಷ್‌-ಕ್ಷ್‌ ಆಗಿ ಪ್ರಾಕ್ಷು ಎಂಬ ರೂಪವು ಸಿದ್ಧವಾಗುತ್ತದೆ. 


(ಜ್‌ ಕಾರಾನ್ತ ಪ್ರ-ಪೂರ್ವಕ "ಅಟ್‌ ್ತ' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರಾಜ್‌ ಪ್ರಾಇಸ್ಸ್‌ ಪ್ರಾಜ್ಗುಃ 
ದ್ವಿತೀಯಾ ಪ್ರಾಣ್ಗಾಮ್‌ ಪ್ರಾಣ್‌ ಪ್ರಾಚಃ 
ತೃತೀಯಾ ಪ್ರಾಚಾ ಪ್ರಾಗ್ಸಾ ಮ್‌ ಪ್ರಾಗ್ಗಿಃ 
ಚತುರ್ಥೀ ಪ್ರಾಚೇ ಪ್ರಾಗ್ಸ್ಯ್ಯಾಮ್‌ ಪ್ರಾಭ್ಯಃ 
ಪಣ್ಳುಮೀ ಪ್ರಾಚಃ ಪ್ರಾಗ್ಭ್ಯಾಮ್‌ ಪ್ರಾಭ್ಯಃ 
ಷಷ್ಠೀ ಪ್ರಾಚಃ ಪ್ರಾಚೋಃ ಪ್ರಾಚಾಮ್‌ 
ಸಪ್ತಮೀ ಪ್ರಾಚಿ ಪ್ರಾಚೋಃ ಪ್ರಾಕ್ಷು 
ಸಂಬೋಧನ ಹೇ ಪ್ರಾಜ್‌! ಹೇ ಪ್ರಾಣ್‌! ಹೇ ಪ್ರಾಣ್ಣುಃ। 


ಉದಾ- ಪ್ರತ್ಯಜ್‌- ಪ್ರತಿ ಪೂರ್ವಕ ಅಳ್‌ ಧಾತುವಿಗೆ "ವಿಪರೀತವಾಗಿ 
ತಿಳಿದುಕೊಳ್ಳುವವನು', “ಪಶ್ಚಿಮದೇಶ' ಅಥವಾ "ಪಶ್ಚಿಮ ಕಾಲ' ಎಂದು ಅರ್ಥಗಳು. 
ಇಲ್ಲಿ ಅಇ್ಸ್‌ ಎಂಬುದೇ "ನ್‌' ಕಾರವನ್ನು ಕಳೆದುಕೊ೦ಡಮೇಲೆ "“ಅಚ್‌' ಆಗಿದೆ. 
ಪ್ರ*ಅಇಗ್ವ ಧಾತುವಿನ ರೂಪಗಳಂತೆಯೇ ಸಾಮಾನ್ಯವಾಗಿ ನಡೆಯುತ್ತವೆ. ಪ್ರ. ಅಚ್‌ 
ಎಂದಿದ್ದಾಗ, ಪ್ರಾಚ್‌ ಎಂದಾಗುತ್ತದೆ. ಪ್ರತಿ-ಅಚ್‌ ಎಂಬಲ್ಲಿ ಯಣ್‌ ಸಂಧಿಯಿಂದ 
ಪ್ರತ್ಯಚ್‌ ಎಂದಾಗುತ್ತದೆ. ನಂತರ ನುಮ್‌(ನ್‌) ಆಗಮ, ಸ೦ಂಯೋಗಾನ್ತ ಲೋಪ 
ಗಳಾದಮೇಲೆ "ಕುತ್ನ' ಬಂದು, ಪ್ರತ್ಯಜ್‌, ಪ್ರತ್ಯಣಗ್ವ್‌, ಪ್ರತ್ಯಜ್ಞುಃ ಎಂಬ ರೂಪಗಳು 
ಆಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪ್ರತಿ- ಅಚ್‌ ನಲ್ಲಿ "ಅ' ಕಾರಕ್ಕೆ ಲೋಪ 


ಷಡ್ಲಿಣ್‌ ಪ್ರಕರಣಮ್‌ (ಹ.ಪು.) 351 


ಬ೦ದು, ಪ್ರತಿ*ಚ್‌ ಎಂದಿರುತ್ತದೆ. "ಪ್ರತಿ' ಯಲ್ಲಿರುವ “ಇ' ಕಾರಕ್ಕೆ ದೀರ್ಫ ಬಂದು, 
ಪ್ರತೀ*ಜ್‌ ಎಂದಾಗುತ್ತದೆ. ನಂತರ ದ್ವಿತೀಯಾ ವಿಭಕ್ತಿ ಬಹುವಚನ ಪ್ರತ್ಯಯವಾದ್‌ 
ಶಸ್‌(ಅಸ್‌) ಸೇರಿಸಿದಾಗ, ಪ್ರತೀ ಚ್‌. ಅಸ್‌-ಪ್ರತೀಚಃ ಎಂದು ರೂಪವಾಗುತ್ತದೆ. 
ಹೀಗೆಯೇ ಪ್ರತೀಚಾ ಮೊದಲಾದ ಇತರ ರೂಪಗಳು ಸಿದ್ದವಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ. ಪ್ರತ್ಯಗ್ಸಾ ಮ್‌, ಪ್ರತ್ಯಗ್ಳಿಃ ಇತ್ಯಾದಿ 
ರೂಪಗಳಾಗುತ್ತವೆ. 
(ಚ್‌ ಕಾರಾನ್ತ ಪ್ರತಿ-ಪೂರ್ವಕ "ಅಜಾಕ್ಟ್‌' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರತ್ಯಜ್‌ ಪ್ರತ್ಯಇಗ್ಸ್‌ ಪ್ರತ್ಯಣ್ಣ್ಞಃ 
ದ್ವಿತೀಯಾ ಪ್ರತ್ಯಣ್ಞುಮ್‌ ಪ್ರತ್ಯಇಗ್ಸ್‌ ಪ್ರತೀಚಃ 
ತೃತೀಯಾ ಪ್ರತೀಚಾ ಪ್ರತ್ಯಗ್ಸ್ಯಾಮ್‌ ಪ್ರತ್ಯಗ್ಳಿ: $ 
ಚತುರ್ಥೀ ಪ್ರತೀಚೇ ಪ್ರತ್ಯಗ್ಭ್ಯಾಮ್‌ ಪ್ರತ್ಯಗ್ಭ್ಥ್ಯಃ 
ಪಣ್ಜುಮೀ ಪ್ರತೀಚಃ ಪ್ರತ್ಯಗ್ಸಾ ಮ್‌ ಪ್ರತ್ಯಗ್ಳ ೫ 
ಷಷ್ಠೀ ಪ್ರತೀಚಃ ಪ್ರತೀಚೋಃ ಪ್ರತೀಚಾಮ್‌ 
ಸಪ್ತಮೀ ಪ್ರತೀಚಿ | ಪ್ರತೀಜೋಃ ಪ್ರತ್ಯಕ್ಷ 
ಸಂಬೋಧನ ಹೇ ಪ್ರತ್ಯಜ್‌! ಹೇ ಪ್ರತ್ಯಇಸಿ! ಹೇ ಪ್ರತ್ಯಣ್ಯಃ! 


(ಈ ಕಾರಾದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 336. ಉದ ಈತ್‌ (6.4.139೨) 

ವೃತ್ತಿಃ-ಉತ್‌-ಶಬ್ದಾತ್‌ ಪರಸ್ಯ ಲುಪ್ತನಕಾರಸ್ಯ ಅಳ್ಬುತೇಃ ಭಸ್ಯ “ಅ'ಕಾರಸ್ಯ ಈತ್‌। 
ಉದೀಚಃ। ಉದೀಚಾ। ಉದಗ್ಭಾ ಕಮ್‌! 

ಅ. ವೃ. - “ಅಚಃ” ಎಂಬ ಸೂತ್ರದಿಂದ "ಅಚ್‌' ಎಂಬ ಪದವೂ, 
“ಅಲ್ಲೋಪೋಇನಃ” ಎ೦ಬ ಸೂತ್ರದಿಂದ ವಿಭಕ್ತಿ ಪರಿಣಾಮ ಮಾಡಿ, “ಅತಃ” ಎಂಬ 
ಪದವು ಅನುವೃತ್ತವಾಗುತ್ತದೆ. “ಭಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-"ಉದ್‌' ಶಬ್ದದ ನಂತರ "ನ್‌' ಕಾರವನ್ನು ಕಳೆದುಕೊಂಡಿರುವ, “ಅಳ 
ಧಾತುವಿನ "ಭ' ಸಂಜ್ಮಕ "ಅ' ಕಾರದ ಸ್ಥಾನದಲ್ಲಿ, “ಈ” ಕಾರವು ಆದೇಶವಾಗಿ 
ಬರುತ್ತದೆ. 

[ಉದಾ- ಉದಜ್‌, ಉದಇಸ್ತಿ, ಉದಣ್ಳುಃ - ದ್ವಿತೀಯಾ ದ್ವಿ-ವಚನದವರೆಗಿನ 
ರೂಪಗಳ ಬಗ್ಗೆ-("ಉತ್‌' ಪೂರ್ವಕ "ಅರ್‌ ಧಾತುವಿಗೆ, ಮೇಲಕ್ಕೆ ಹೋಗುವವನು, 
ಉತ್ತರದೇಶ, ಉತ್ತರಕಾಲ ಇತ್ಯಾದಿ ಅರ್ಥಗಳಿವೆ). ಈ ಶಬ್ದಗಳ ಪ್ರಕ್ರಿಯೆಯು ದ್ವಿತೀಯಾ 
ದ್ವಿವಚನದ ವರೆಗೆ ಹಿಂದಿನಂತೆಯೇ ಇದೆ. "ನ್‌' ಕಾರದ ಲೋಪವು ಎಲ್ಲೆಡೆಯಲ್ಲೂ 


352 ಲಘುಸಿದ್ಧಾಂತ ಕೌಮುದೀ 


ಇದೆ. ಆದರೆ, “ನುಮ್‌' ಆಗಮವು ಸರ್ವನಾಮಸ್ಥಾನವು, ಪರದಲ್ಲಿದ್ದಾಗ ಮಾತ್ರ 
ಆಗುತ್ತದೆ. ಉದ್‌*ಅಇ ಕ್ವ ಎಂದಿದ್ದಾಗ "ನ್‌' ಕಾರ ಲೋಪವಾಗಿ 
ಉದ್‌. ಅಚ್‌ಇಉದಚ್‌ ಎಂದಿರುತ್ತದೆ. ಇದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬಂದಮೇಲೆ 
“ನುಮ್‌(ನ್‌)' ಆಗಮ ಬಂದು, “ಹಲ್ವಾ ಭ್ಯೋ ದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” 
ಎ೦ಬ ಸೂತ್ರದಿಂದ, "ಸು' ಪ್ರತ್ಯಯದ "ಸ್‌' ಕಾರಕ್ಕೆ ಲೋಪ ಬಂದು, ಸಂಯೋಗಾಂತ 
ಲೋಪವಾಗಿ, ನಂತರ ಕುತ್ವ ಬಂದು, ಉದಜ್‌, ಉದಣ್‌್‌, ಉದಣ್ಟುಃ ಇತ್ಯಾದಿ 
ರೂಪಗಳಾಗುತ್ತವೆ]. 

ಉದಾ- ಉದೀಚಃ(ಉತ್ತರದೇಶಗಳನ್ನು/ಉತ್ತರ ಕಾಲಗಳನ್ನು)- ದ್ವಿತೀಯಾ ವಿಭಕ್ತಿ 
ದ್ವಿ ವಚನದಲ್ಲಿ, ಉದಚ್‌4ಶಸ್‌(ಅಸ್‌) ಎಂದಿದ್ದಾಗ, "ಭ' ಸಂಜ್ಞೆ ಬಂದು, "ಅಚ್‌' 
ನ "ಅ' ಕಾರಕ್ಕೆ ಪ್ರಕೃತ ಸೂತ್ರದಿಂದ "ಈ' ಕಾರವು ಆದೇಶವಾಗಿ ಬಂದು, 
ಉದೀಚ್‌4+ಅಸ್‌=ಉದೀಚಸ್‌ ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಉದೀಚಃ 
ಎಂದು ರೂಪವಾಗುತ್ತದೆ. 

ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, ಉದಗ್ಳ್ಭಾ ಮ್‌, ಉದಗ್ಗಿಃ ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 


(ಜ್‌ ಕಾರಾನ್ಷ ಉದ್‌-ಪೂರ್ವಕ "ಅರ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಉದಜ್‌ ಉದಣಇಗ್ಟ್‌ ಉದಣ್ಳುಃ 
ದ್ವಿತೀಯಾ ಉದಳ್ಳುಮ್‌ ಉದಳಇಗ್ಸ್‌ ಉದೀಚಃ 
ತೃತೀಯಾ ಉದೀಚಾ ಉದಗ್ಭಾ ಕಮ್‌ ಉದಗ್ಳಿಃ 
ಚತುರ್ಥೀ ಉದೀಚೇ ಉದಗ್ಳಾ ಕಮ್‌ ಉದಗ್ಭ .ೆ 
ಪಣ್ಟುಮೀ ಉದೀಚಃ ಉದಗಾ ಮ್‌ ಉದಗ್ಬ ಜೌ 
ಷಷ್ಠೀ ಉದೀಚಃ ಉದೀಚೋಃ ಉದೀಚಾಮ್‌ 
ಸಪ್ತಮೀ ಉದೀಚಿ ಉದೀಚೋಃ ಉದಕ್ಷು 
ಸಂಬೋಧನ ಹೇ ಉದಜ್‌! ಹೇ ಉದಇಗ್ಟ್‌! ಹೇ ಉದಳ್ಳುಃ। 


(ಸಮಿ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 339. ಸಮಃ ಸಮಿಃ (6.3.93) 
ವೃತ್ತಿಃ-ಅಪ್ರತ್ಯಯಾಂತೇಇಇ್ದಾತೌ। ಸಮ್ಯಜ್‌/ಸಮ್ಯಇಗ್ಟ್‌ ಸಮೀಚಃ। ಸಮ್ಯಗ್ಭ್ಯಾಮ್‌। 
ಅ. ವೃ.- “ವಿಷ್ಟಗ್‌-ದೇವಯೋಶ್ಚ ಟೇರದ್ರವ್ಯಣ್ಣತೌ ವ- ಪ್ರತ್ಯಯೇ” ಎಂಬ 
ಸೂತ್ರದಿಂದ “ಅಳ್ಜುತೌ' ಮತ್ತು “ವ-ಪ್ರತ್ಯಯೇ' ಎ೦ಬ ಶಬ್ದಗಳು ಅನುವೃತ್ತವಾಗುತ್ತವೆ. 
ಅರ್ಥ- "ವ್‌' ಪ್ರತ್ಯಯಾಂತ "ಅಇಗ್‌' ಧಾತುವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ 
“ಸಮ್‌' ಶಬ್ದದ ಸ್ಥಾನದಲ್ಲಿ “ಸಮಿ” ಎಂಬ ಶಬ್ದವು ಆದೇಶವಾಗಿ ಬರುತ್ತದೆ. 


ಷಡ್ಲಿಜ್ಸ್‌ ಪ್ರಕರಣಮ್‌ (ಹ.ಪು.) 353 


ಸೂಚನೆ:-"ಸಮ್‌' ಪೂರ್ವಕ ಅಇ್ಸ್‌ ಧಾತುವಿನಮೇಲೆ "ಕ್ಲಿನ್‌' ಪ್ರತ್ಯಯವನ್ನು 
ಸೇರಿಸಿ ಅದು ಸರ್ವಾಪಹಾರವಾದಮೇಲೆ, “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌” 
ಎ೦ಬ ಸೂತ್ರಕ್ಕನುಗುಣವಾಗಿ, “ಕ್ವಿನ್‌' ಪ್ರತ್ಯಯದ "ವ್‌' ಕಾರವು ಇದ್ದೇಇದೆ ಎಂದು 
ಭಾವಿಸಿ, ಪ್ರಕೃತ ಸೂತ್ರದಿಂದ “ಸಮಿ” ಆದೇಶ ಬಂದು, "ನ್‌' ಕಾರದ ಲೋಪ 
ಮೊದಲಾದವುಗಳು ಆಗಿ, ಸಮಿ--ಅಜ್‌-ಸಮ್ಯಚ್‌ ಎಂದಾಗುತ್ತದೆ. ಇದಕ್ಕೆ ಪ್ರಾತಿಪದಿಕ 
ಸಂಜ್ಞೆ ಬಂದು, ಮುಂದಿನ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಸಮ್ಯಜ್‌(ಒಳ್ಳೆಯ ನಡೆಯುಳ್ಳವನು) - ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ 
"ಸಮ್ಯಚ್‌' ಶಬ್ದದ ಮೇಲೆ "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, “ಹಲ್ವ್ಯಾಭ್ಯೋ 
ದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ, "ಸು' ಪ್ರತ್ಯಯದ "ಸ್‌ 
ಕಾರಕ್ಕೆ ಲೋಪ ಬಂದು, ಸಂಯೋಗಾಂತ ಲೋಪವಾಗಿ ನಂತರ "ಕುತ್ನ' ಬಂದು, 
ಸಮ್ಯಜ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ದ್ವಿತೀಯಾ ವಿಭಕ್ತಿ ದ್ವಿವಚನದ ವರೆಗಿನ ಉಳಿದ ರೂಪಗಳಾದ ಸಮ್ಯಣಸ್ಥ್‌ 
ಸಮೃಣ್ಣುಃ, ಸಮ್ಯಣ್ಣಮ್‌, ಸಮ್ಮಇಗ್ಟ್‌ ಎಂಬವು ಹಿಂದಿನಂತೆಯೇ ಸಿದ್ಧವಾಗುತ್ತವೆ. 

ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ ಸಮಿ ಅಚ್‌ ಎಂದಿದ್ದಾಗ, “ಅಚಃ” ಎಂಬ 
ಸೂತ್ರದಿಂದ "ಅಚ್‌' ನಲ್ಲಿರುವ “ಅ” ಕಾರಕ್ಕೆ ಲೋಪ ಬಂದು ಸಮಿಚ್‌ ಎಂದಿದ್ದಾಗ, 
“ಚೌ” ಎಂಬ ಸೂತ್ರದಿಂದ, ಸಮಿಯಲ್ಲಿನ “ಇ' ಕಾರಕ್ಕೆ ದೀರ್ಫ ಬ೦ದು ಸಮೀಚ್‌ 
ಎಂದಾಗಿ "ಶಸ್‌(ಅಸ್‌)' ಸೇರಿಸಿ ಸಮೀಜ್‌.-ಅಸ್‌ ಎ೦ದಿದ್ದಾಗ, ಸಮೀಚಸ್‌ ಎಂದಾಗಿ 
ರುತ್ವ-ವಿಸರ್ಗಗಳಿಂದ ಸಮೀಚಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಸಮೀಚಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಸಮ್ಯಗ್ಭ್ಯಾಮ್‌, ಸಮೃಗ್ಗಿಃ ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 

(ಚ್‌ ಕಾರಾನ್ತ ಸಮ್‌-ಪೂರ್ವಕ "ಅಜಾಕ್ಟ್‌' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸಮ್ಯಜ್‌ ಸಮ್ಯಣಗ್ವ್‌ ಸಮ್ಯಜ್ಜುಃ 
ದ್ವಿತೀಯಾ  ಸಮ್ಯಣ್ಣುಮ್‌ ಸಮ್ಯಳಇಗ್ಸ್‌ ಸಮೀಚಃ 
ತೃತೀಯಾ ಸಮೀಚಾ ಸಮ್ಯಗ್ಭಾ ಕ್ರಮ್‌ ಸಮ್ಯಗ್ಳಿಃ 
ಚತುರ್ಥೀ ಸಮೀಚೇ ಸಮ್ಯಗ್ಭಾ ಕಮ್‌ ಸಮ್ಯಗ್ಭ .ೆ 
ಪಣ್ಟುಮೀ ಸಮೀಚಃ ಸಮ್ಯಗ್ಭಾ ಕ್ರಮ್‌ ಸಮ್ಯಗ್ಭ ೫ 
ಷಷ್ಟೀ ಸಮೀಚಃ ಸಮೀಚೋಃ ಸಮೀಚಾಮ್‌ 
ಸಪ್ತಮೀ ಸಮೀಚಿ ಸಮೀಚೋಃ ಸಮ್ಯಕ್ಷು 
ಸಂಬೋಧನ ಹೇ ಸಮ್ಯಜ್‌! ಹೇ ಸಮ್ಯಇ್‌! ಹೇ ಸಮ್ಯಣ್ಣುಃ। 


354 ಲಘುಸಿದ್ಧಾಂತ ಕೌಮುದೀ 


(ಸಹ ಶಣ್ಣಕ್ಕೆ ಸದ್ರಿ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 34೦. ಸಹಸ್ಯ ಸಧ್ರಿಃ (6.3.95) 

ವೃತ್ತಿಃ-ತಥಾ। ಸಧ್ರ ಜ್‌! ಸದ್ರೀಚಃ॥ 

ಅ. ವೃ - “ವಿಷ್ಟಗ್ನೇವಯೋಶ್ಸ ಟೀರದ್ರವ್ಯಣ್ಣುತೌ ವ-ಪ್ರತ್ಯಯೇ” ಎಂಬ ಸೂತ್ರದಿಂದ, 
"ಅಣ್ಣುತೌ' ಮತ್ತು "ವ-ಪ್ರತ್ಯಯೇ' ಎಂಬ ಶಬ್ದಗಳು ಅನುವೃತ್ತವಾಗುತ್ತವೆ. 

ಅರ್ಥ- "ವ'ಪ್ರತ್ಯಯಾಂತ “ಅಇಗ್‌್‌' ಶಬ್ದವನ್ನು ಪರದಲ್ಲಿರುವ "ಸಹ' ಶಬ್ದದ 
ಸ್ಥಾನದಲ್ಲಿ “ಸಧ್ರಿ' ಆದೇಶವು ಬರುತ್ತದೆ. 

ಉದಾ- ಸಧ್ರ ಕಜ್‌ಜೊತೆಯಲ್ಲಿ ಹೋಗುವವನು): ಸಹ4೬ಅಇ್ಸ್‌ ಎಂದಿದ್ದಾಗ, 
“ಕ್ವಿನ್‌' ಪ್ರತ್ಯಯ ಬಂದು, ಅದು ಸರ್ವಾಪಹಾರವಾಗಿ, "ನ್‌' ಕಾರಕ್ಕೆ ಲೋಪ ಬಂದು, 
ಪ್ರಕೃತ ಸೂತ್ರದಿಂದ "ಸಹ' ಶಬ್ದಕ್ಕೆ "ಸದ್ರಿ' ಆದೇಶ ಬಂದು, ಸಧ್ರಿ೬ಅಚ್‌ ಎಂದಿದ್ದಾಗ, 
ಯಣ್‌ ಸಂಧಿಯಾಗಿ ಸಧ್ರ್ಯಚ್‌ ಎಂದಿರುತ್ತದೆ. ಇದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬಂದು, 
“ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, “ಹಲ್ವಾ ಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷಂ 
ಹಲ್‌” ಎಂಬ ಸೂತ್ರದಿಂದ, "ಸು' ಪ್ರತ್ಯಯದ "ಸ್‌' ಕಾರಕ್ಕೆ ಲೋಪ ಬಂದು, 
"ನುಮ್‌(ನ್‌)' ಆಗಮ ಬಂದು, ಸಂಯೋಗಾಂತ ಲೋಪವಾಗಿ, ಅದಕ್ಕೆ "ಕುತ್ವ' 
ಬಂದಮೇಲೆ ಸಧ್ರ್ಯಜ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಪ್ರಾಜ್‌, ಪ್ರಾಣಗ್ವ್‌, ಪ್ರಾಣಃ ಎಂಬಂತೆ, ಸಧ್ರ್ಯಣಗ್ಟ್‌, ಸದ್ರ್ಯಷ್ಟಾಃ, 
ಸಧ್ರ್ಯಜ್ಣುಮ್‌, ಸದ್ರ್ಯಇಗ್ಟ್‌ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ದ್ವಿತೀಯಾ ವಿಭಕ್ತಿ ಬಹುವಚನ ಪ್ರತ್ಯಯವಾದ "ಶಸ್‌(ಅಸ್‌)' ಪ್ರತ್ಯಯವನ್ನು 
ಸೇರಿಸಿ ಸಹ*-ಅಸ್‌ ಎಂದಿದ್ದಾಗ, ಹಿಂದಿನಂತೆ ಪ್ರಕ್ರಿಯೆ ನಡೆದು ಸಧ್ರಿ-ಅಜ್‌ ಎಂದಿದ್ದಾಗ, 
“ಅಚ್‌' ನಲ್ಲಿರುವ "ಅ' ಕಾರಕ್ಕೆ ಲೋಪ ಬಂದು, "ಇ' ಕಾರಕ್ಕೆ ದೀರ್ಫ ಬಂದು, 
ಸದ್ರೀ*ಚ್‌ +ಅಸ್‌=ಸಧ್ರೀಚಃ ಎಂದು ರೂಪವಾಗುತ್ತದೆ. ಹೀಗೆಯೇ ಸಧ್ರೀಚಾ 
ಮೊದಲಾದ ರೂಪಗಳೂ ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಸಧ್ರ್ಯಗ್ಸ್ಯಾಮ್‌, ಸಧ್ರ್ಯಗ್ಗಿಃ ಮೊದಲಾದ 
ರೂಪಗಳು ಸಿದ್ಧವಾಗುತ್ತವೆ. 


(ಚ್‌ ಕಾರಾನ್ತ ಸಹ-ಪೂರ್ವಕ "ಅಇ್‌$' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸಧ್ರ್ಯಜ್‌ ಸಧ್ರ್ಯಇಗ್ಟ್‌ ಸಧ್ರ್ಯಜ್ಟುಃ 
ದ್ವಿತೀಯಾ ಸಧ್ರ್ಯಣ್ಜುಮ್‌ ಸಧ್ರ್ಯಇಗ್ಸ್‌ ಸಧ್ರೀಚಃ 
ತೃತೀಯಾ ಸಧ್ರೀಚಾ ಸಧ್ರ್ಯಗ್ಭ್ಯಾಮ್‌ ಸಧ್ರಗ್ಯಿಃ 
ಚತುರ್ಥೀ ಸಧ್ರೀಚೇ ಸಧ್ರ್ಯಗ್ಭ್ಯಾಮ್‌ ಸಧ್ರ್ಯಗೃ್ಯಃ 
ಪಣ್ಬುಮೀ ಸಧ್ರೀಚಃ ಸಧ್ರ ಕೌ ಕಮ್‌ ಸಧ್ರ ಚ ೫ 


ಷಡ್ಲಿಣ್‌ ಪ್ರಕರಣಮ್‌ (ಹ.ಮ.) 355 


ಷಷ್ಟೀ ಸದ್ರೀಚಃ ಸಧ್ರೀಚೋಃ ಸಧ್ರೀಚಾಮ್‌ 
pe) ಡ್‌ ° 
ಪ್ರಮೀ ಸಧ್ರೀಚಿ ಸಧ್ರೀಜೋಃ ಸಧ್ರ್ಯಕ್ಷು 


ಸ 
ಸಂಬೋಧನ ಹೇ ಸಧ್ರ್ಯಜ್‌! ಹೇ ಸಧ್ರ್ಯಇಸ್ಸ] ಹೇ ಸಧ್ರ್ಯಜ್ಜುಃ 
(ತಿರಸ್‌ ಶಬ್ದಕ್ಕೆ ತಿರಿ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 341. ತಿರಸಸ್ತಿರ್ಯಲೋಪೇ (6.394) 

ವೃತ್ತಿಃ-ಅಲುಪ್ತ ಅಕಾರೇ ಆಇ್ಬಾತೌ ವ-ಪ್ರತ್ಯಯಾಂತೇ ತಿರಸಃ ತಿರ್ಯ್‌-ಆದೇಶಃ। 
ತಿರ್ಯಜ್‌। ತಿರ್ಯಇಸ್ಸಿ ತಿರಸ್ವಃ। ತಿರ್ಯಗ್ಭಾ ಕಮ್‌! 

ಪ. ಛೇ. -ತಿರಸಃ, ತಿರಿ(ಲುಪ್ತ ಪ್ರಥಮಾನ್ತಮ್‌), ಅ-ಲೋಪೇ। 

ಅ. ವೃ. - “ವಿಷ್ಣಗ್ಸೇವಯೋಶ್ಚ ಟೇರದ್ರವ್ಯಜ್ಜಾತೌ ವ-ಪ್ರತ್ಯಯೇ” ಎ೦ಬ ಸೂತ್ರದಿಂದ, 
"ಅಳ್ಬುತೌ' ಮತ್ತು “ವಪ್ರತ್ಯಯೇ' ಎ೦ಬ ಶಬ್ದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಲೋಪ ಹೊಂದದಿರುವ “ಅ' ಕಾರವುಳ್ಳ ವ-ಪ್ರತ್ಯಯಾನ್ತ ಧಾತುವು 
ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ “ತಿರಸ್‌' ಶಬ್ದಕ್ಕೆ “ತಿರಿ' ಎಂಬುದು ಆದೇಶವಾಗಿ 
ಬರುತ್ತದೆ. 

ಗಮನಿಸಬೇಕು: "ಶಸ್‌' ಮೊದಲಾದ ಪ್ರತ್ಯಯಗಳು ಪರದಲ್ಲಿದ್ದಾಗ, ಪ್ರಕೃತ ಸೂತ್ರವು 
ಅನ್ವಯಿಸುವದಿಲ್ಲ, ಕಾರಣವೇನೆಂದರೆ ಅಲ್ಲಿ “ಅಚಃ”ಎಂಬ ಸೂತ್ರದಿಂದ "ಅ' ಕಾರಕ್ಕೆ 
ಲೋಪವು ಬಂದಿರುತ್ತದೆ. 

ತಿರಸ್‌ ಪೂರ್ವಕ “ಅಇ' ಧಾತುವಿಗೆ ಅಡ್ಡವಾಗಿ ನಡೆಯುವ(ಬೆಳೆಯುವ) 
ಎಂದು ಅರ್ಥ. (ಮೃಗಾದಿಗಳು ಹಾಗೂ ಖೇಚರಗಳು)-ಈ ಮೇಲಿನ ಧಾತುವಿಗೆ, 
ಕ್ವಿನ' ಪ್ರತ್ಯಯ ಬಂದು, ಸರ್ವಾಪಹಾರವಾಗಿ, "ನ್‌' ಕಾರಕ್ಕೆ ಲೋಪ ಬಂದು, 
ಪ್ರಕೃತ ಸೂತ್ರದಿಂದ “ತಿರಿ' ಆದೇಶವು ಬಂದು, ತಿರಿ*ಅಚ್‌ ಎಂದಿದ್ದಾಗ, ಪ್ರಾತಿಪದಿಕ 
ಸಂಜ್ಞೆ ಬಂದು - 

ಉದಾ- ತಿರ್ಯಜ್‌- ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ತಿರ್ಯಚ್‌4ಸು(ಸ್‌) 
ಎಂದಿದ್ದಾಗ, “ಹಲ್ವಾ ್ಕೋ ದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ, 
"ಸು' ಪ್ರತ್ಯಯದ "ಸ್‌' ಕಾರಕ್ಕೆ ಲೋಪ ಬಂದು, ನಂತರ "ನುಮ್‌(ನ್‌)' ಆಗಮ 
ಬಂದು, ಸ೦ಯೋಗಾನ್ತ ಲೋಪವಾದಮೇಲೆ, ಕುತ್ತ ಮಾಡಿದಾಗ, "ತಿರ್ಯಜ್‌' 
ಎಂಬ ರೂಪವು ಸಿದ್ದವಾಗುತ್ತದೆ. 

ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, ತಿರ್ಯಇಗ್ವ್‌, ತಿರ್ಯಇ್ಟಾಃ,, ತಿರ್ಯಇ್ಳುಮ್‌, 
ತಿರ್ಯಇಗ್ಟ್‌ ಎಂಬ ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

ಸರ್ವನಾಮಸ್ಥಾನವಲ್ಲದ “ಶಸ್‌(ಅಸ್‌)' ಮೊದಲಾದ ಪ್ರತ್ಯಯಗಳು ಪರದಲ್ಲಿದ್ದಾಗ, 
"ಅ' ಕಾರ ಲೋಪವಾಗದೇ ಇರೋಣದರಿಂದ, ಪ್ರಕೃತ ಸೂತ್ರವು ಇಲ್ಲಿ ಅನ್ವಯಿಸುವದಿಲ್ಲ. 
ಹಾಗೂ ಪೂರ್ವದಲ್ಲಿ "ಅಣ್‌(ಅ,ಇ,ಉ)' ವರ್ಣವು ಇಲ್ಲದಿರೋಣದರಿಂದ, ದೀರ್ಪವು 


366 ಲಘುಸಿದ್ಧಾಂತ ಕೌಮುದೀ 


ಆಗುವದಿಲ್ಲ. ಹೀಗಾಗಿ ತಿರಸ್ಥಃ, ತಿರಶ್ಚಾ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, "ಭ್‌' ಸಂಜ್ಞೆ ಬಾರದೇ ಇರೋಣದ್ದರಿಂದ, 
"ಅ' ಕಾರಕ್ಕೆ ಲೋಪವು ಬರುವದಿಲ್ಲ. “ಅ” ಕಾರವು ಅಲುಪ್ತವಾಗಿರೋಣದ್ದರಿಂದ 
ಪ್ರಕೃತ ಸೂತ್ರವು ಇಲ್ಲಿ ಅನ್ವಯಿಸುತ್ತದೆ. ಆದುದರಿಂದ, ತಿರ್ಯಗ್ಭ್ಯಾಮ್‌, ತಿರ್ಯಗ್ಗಿಃ 
ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 


(ಜ್‌ ಕಾರಾನ್ತ ತಿರಸ್‌-ಪೂರ್ವಕ 'ಅಜಾಳ್ಟ್‌' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ತಿರ್ಯಜ್‌ ತಿರ್ಯಇಸ್ಸ್‌ ತಿರ್ಯಳ್ಳುಃ 
ದ್ವಿತೀಯಾ ತಿರ್ಯಇ್ವಮ್‌ ತಿರ್ಯಇಸ್ಟ್‌ ತಿರಶ್ಚಃ 
ತೃತೀಯಾ ತಿರಶ್ಚಾ ತಿರ್ಯಗ್ಭಾ ಕಮ್‌ ತಿರ್ಯಗ್ಳಿಃ 
ಚತುರ್ಥೀ ತಿರಶ್ಚೇ ತಿರ್ಯಗ್ಳಾ ಕಮ್‌ ತಿರ್ಯಗೃ 8 
ಪಣ್ಣುಮೀ ತಿರಶ್ಚಃ ತಿರ್ಯಗ್ಭಾ ಕಮ್‌ ತಿರ್ಯಗೃ .ೆ 
ಷಷ್ಠೀ ತಿರಶ್ವಃ ತಿರಶ್ಟೋಃ ತಿರಶ್ಚಾಮ್‌ 
ಸಪ್ತಮೀ ತಿರಶ್ಚಿ ತಿರಶ್ಟೋಃ ತಿರ್ಯಕ್ಷು 


ಸಂಬೋಧನ ಹೇ ತಿರ್ಯಜ್‌! ಹೇ ತಿರ್ಯಇಗ್ಟ್‌! ಹೇ ತಿರ್ಯಳ್ಪುಃ 
(ನ್‌- ಕಾರವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 342. ನಾಇಾಲ್ಟೇಃ ಪೂಹಾಯಾಮ್‌ ( 6.4.30) 
ವೃತ್ತೀ-ಪೂಜಾರ್ಥಸ್ಯ ಆಇಳ್ಜಾತೇಃ ಉಪಧಾಯಾಃ ನಸ್ಕ ಲೋಪಃ ನ। ಪ್ರಾಜ್‌! 
ಪ್ರಾಇಗ್ಟ್ರ್‌ ನಲೋಪಾಭಾವಾತ್‌ ಅಲೋಪಃ ನ। ಪ್ರಾಣ್ಗುಃ ಪ್ರಾಜ್ಛ್ರಾಮ್‌। ಪ್ರಾಜ್ಞುಃ । 
ಏವಂ ಪೂಜಾರ್ಥೇ ಪ್ರತ್ಯಜ್ಞಾದಯಃ ಕ್ರುಜ್‌। ಕ್ರುಇಗ್ಟ್‌] ಕ್ರುಜ್ಸಾಾಮ್‌। ಪಯೋಮುಕ್‌। 
ಪಯೋಮುಗ್‌। ಪಯೋಮುಚೌ। ಪಯೋಮುಗ್ಯಾ ಕಟ ಉಗಿತ್ವಾತ್‌ ನುಮ್‌। 

ಪ. ಛೇ. - ನ, ಅಇಸೇಃ, ಪೂಜಾಯಾಮ್‌। 

ಅ. ವೃ.-“ಅನಿದಿತಾಮ್‌ ಹಲ ಉಪಧಾಯಾಃ ಕಿತ” ಎಂಬ ಸೂತ್ರದಿಂದ 
"ಉಪಧಾಯಾಃ' ಎಂಬ ಪದವೂ, ಮತ್ತು “ಶ್ನಾನ್ನಲೋಪಃ” ಎಂಬ ಸೂತ್ರದಿಂದ 
“ನ' ಮತ್ತು “ಲೋಪಃ' ಎಂಬ ಎರಡು ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಪೂಜಾರ್ಥವುಳ್ಳ "ಅಇಗ್ಣ್‌' ಧಾತುವಿನ ಉಪಧೆಯಾಗಿರುವ "ನ್‌' ಕಾರಕ್ಕೆ 
ಲೋಪವು ಬರುವದಿಲ್ಲ."ಅಇಗ್ಥ್‌' ಧಾತುವಿಗೆ “ಪೂಜಾ' ಮತ್ತು “ಗತಿ' ಎಂಬ ಎರಡು 
ಅರ್ಥಗಳಲ್ಲಿ “ಅನಿದಿತಾಮ್‌ ಹಲ ಉಪಧಾಯಾಃ ಕ್ವಿತಿ” ಎಂಬ ಸೂತ್ರದಿಂದ, "ನ್‌' 
ಕಾರಕ್ಕೆ ಲೋಪವು ಬರಬೇಕಾಗಿತ್ತು. ಆದರೆ, ಪೂಜಾರ್ಥದಲ್ಲಿ ಪ್ರಕೃತ ಸೂತ್ರದಿಂದ 
ಅದು ನಿಷೇಧವಾಗೋಣದ್ದರಿಂದ, ಗತ್ಯರ್ಥದಲ್ಲಿ ಮಾತ್ರ "ನ್‌' ಕಾರವು ಲೋಪವನ್ನು 


ಷಡ್ಲಿಲ್ಲ್‌ ಪ್ರಕರಣಮ್‌ (ಹ.ಪು.) 35) 


ಹೊಂದುತ್ತದೆ. ಪ್ರಕೃತ ಸೂತ್ರದಿಂದ ನಕಾರ ಲೋಪದ ನಿಷೇಧವಾಗುವುದರಿಂದ, 
"ನ್‌' ಕಾರಕ್ಕೆ ಲೋಪ ಬಾರದೇ ಇರುವುದರಿಂದ, “ಉಗಿದಚಾವರ್‌ 
ಸರ್ವನಾಮಸ್ಥಾನೆಧಾತೋಃ” ಎಂಬ ಸೂತ್ರದಿ೦ದ "ನುಮ್‌' ಆಗಮವೂ ಬರುವುದಿಲ್ಲ. 
ಉಳಿದ ಪ್ರಕ್ರಿಯೆಯೆಲ್ಲ ಗತ್ಯರ್ಥಕ ಆಗಿದ್ದಾಗ, ಪ್ರಾಜ*। ಪ್ರಾಣ ಪ್ರಾಣ್ಣುಃ। 
ಪ್ರಾಇಗ್ಟಾಮ್‌ಪ್ರಾಇಸ್ರ, ರೂಪಗಳಂತೆಯೇ ಇರುತ್ತವೆ. ಯಾವಾಗ ಶಬ್ದದಲ್ಲಿಯೇ 
“ನ್‌” ಕಾರ ಲೋಪವು ಆಗುವದಿಲ್ಲವೋ ಆಗ, "ಶಸ್‌(ಅಸ್‌) ಮೊದಲಾದ 
ಪ್ರತ್ಯಯಗಳಿದ್ದಾಗಲೂ ಪ್ರಾಣ್ಣುಃ, ಪ್ರಾಇಗ್ಹಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದಾಗ, “ಸ್ವಾದಿಷ್ಟಸರ್ವನಾಮಸ್ಥಾನೇ” ಎಂಬ 
ಸೂತ್ರದಿಂದ ಪೂರ್ವದಲ್ಲಿರುವ ಶಬ್ದ ಸ್ವರೂಪಕ್ಕೆ ಪದ-ಸಂಜ್ಞೆ ಬಂದು, “ಚ್‌” ಕಾರಕ್ಕೆ 
ಸಂಯೋಗಾನ್ವ-ಲೋಪ ಬಂದು, "ಇ್‌' ಕಾರಕ್ಕೆ "ಚಿ' ಕಾರದ ಸ್ಥಾನಿಯಾದ "ನ್‌' 
ಕಾರಕ್ಕೆ "ಕುತ್ನ' ಬಂದು, ಪ್ರಾಜ್ಸಾಾಮ್‌, ಪ್ರಾಜ್ಜೆಃ ಎಂದು ರೂಪಗಳು ಸಿದ್ಧವಾಗುತ್ತವೆ. 


(ಚ್‌ ಕಾರಾನ್ಷ ಪೂಜಾರ್ಥಕ ಪ್ರ-ಪೂರ್ವಕ 'ಅಇಾ”$' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪ್ರಾಜ್‌ ಪ್ರಾಜಗ್ಟ್‌ ಪ್ರಾಣಾಃ 
ದ್ವಿತೀಯಾ... ಪ್ರಾಜ್ಜಮ್‌ ಪ್ರಾಜಸ್ಥಿ ಪ್ರಾಜ್ಯಃ 
ತೃತೀಯಾ ಪ್ರಾಣಣ್ಚ ಪ್ರಾಜ್‌ಗ್ಸ್ಯಾಮ್‌ ಪ್ರಾಚ್ಛೆ: $ 
ಚತುರ್ಥೀ ಪ್ರಾಣಸ್ಟೇ ಪ್ರಾಜ್‌ಗ್ಸ್ಯಾಮ್‌ ಪ್ರಾಜ್ಛ್ಯಃ 
ಪಣ್ಣುಮೀ ಪ್ರಾಜ್ಬುಃ ಪ್ರಾಜ್‌ಗ್ಳಾ ಕಮ್‌ ಪ್ರಾಜ್ಛ್ಯಃ 
ಷಷ್ಠೀ ಪ್ರಾಣಃ ಪ್ರಾಇಸ್ಟೋಃ ಪ್ರಾಇಗ್ವಾಮ್‌ 
ಸಪ್ತಮೀ ಪ್ರಾಚಿ ಪ್ರಾಇಸ್ಟೋಃ ಪ್ರಾಜ್ಜು 
ಸಂಬೋಧನ ಹೇ ಪ್ರಾಜ್‌! ಹೇ ಪ್ರಾಣ್‌! ಹೇ ಪ್ರಾಜ್ಞ! 


ಸೂಚನೆ:-"ಇದೇ ರೀತಿಯಲ್ಲಿ ಪೂಜಾರ್ಥದಲ್ಲಿ ಪ್ರ-ಪೂರ್ವಕ "ಅಇಸ್ಥ್‌' ಧಾತುವಾದ 
ಪ್ರತ್ಯಇಗ್ಟ ಶಬ್ದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬ೦ದು, ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, 
ಹಿ೦ದೆ ಮಾಡಿದ "ಪ್ರಾಜ್‌' ಶಬ್ದದ ರೂಪಗಳಂತೆಯೇ ಪ್ರತ್ಯಜ್‌, ಪ್ರತ್ಯಇಗ್ವ್‌, ಪ್ರತ್ಯಣ್ಯಃ 
ಎಂದೂ, ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪ್ರತ್ಯಗ್ಗಾ ಮ್‌ ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. ಇದೇ ರೀತಿಯಲ್ಲಿ "ಉದಇಗ್ಥ್‌' ಮತ್ತು "ಸಮಇಗ್‌' ಶಬ್ದಗಳ ರೂಪಗಳೂ 
ಸಿದ್ಧವಾಗುತ್ತವೆ. ಸಹ4ಅಇ್ಸ್‌ ಎಂದಿದ್ದಾಗ, ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, 
ಠಿ ಸಧ್ರ್ಯಣ್ಯಃ ಇತ್ಯಾದಿ ರೂಪಗಳೂ, ಮತ್ತು ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ, ಸಧ್ರ್ಯಜ್ಸ್ಯಾಮ್‌ ಇತ್ಯಾದಿ ರೂಪಗಳೂ ಸಿದ್ಧವಾಗುತ್ತವೆ. ತಿರಸ್‌-ಅಇಗ್ಟ್‌ 
ಎಂದಿದ್ದಾಗ, ಇದೇ ರೀತಿಯಲ್ಲಿ ತಿರ್ಯಜ್‌, ತಿರ್ಯಇಗ್ಟ್‌, ತಿರ್ಯಇಳ್ಪುಃ ಇತ್ಯಾದಿ; 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ತಿರ್ಯಜ್ಭ್ಯಾಮ್‌ ರೂಪಗಳು ಸಿದ್ಧವಾಗುತ್ತವೆ. 


368 ಲಘುಸಿದ್ಧಾ೦ತ ಕೌಮುದೀ 


ಉದಾ- ಕ್ರುಜ್‌- (ಕ್ರೌಂಚ ಪಕ್ಷಿ): "ಕ್ರುಂಚ್‌' ಧಾತುವಿನಮೇಲೆ “ಯತ್ತಿಗ್‌- 
ದಧೃಕ್‌-ಸ್ರಗ್‌-ದಿಗ್‌-ಉಪ್ಟಿಗ್‌-ಅಇಣ್ವು-ಯುಜಿ-ಕೃಇಗ್ಚಾಮ್‌ ಚ” ಎಂಬ ಸೂತ್ರದಿಂದ 
ಕ್ವಿನ್ರ' ಪ್ರತ್ಯಯ ಬಂದಮೇಲೆ, ಅದು ಸರ್ವಾಪಹಾರವಾಗಿ “ಅನಿದಿತಾಮ್‌ ಹಲ 
ಉಪಧಾಯಾಃ ಕ್ವಿತಿ” ಎಂಬ ಸೂತ್ರದಿಂದ, ಪ್ರಾಪ್ತವಾದ "ನ್‌' ಕಾರದ ಲೋಪವು 
ಪ್ರಕೃತ ಸೂತ್ರದಿ೦ದಲೇ ಹೇಳಲ್ಲಟ್ಟಿರೋಣದ್ದರಿಂದ, ಕೃಇಗ್ಟ್‌ ಎಂದೇ ಉಳಿಯುತ್ತದೆ. 
ನಂತರ ಇದಕ್ಕೆ "ಪ್ರಾತಿಪದಿಕಸಂಜ್ಞೆ' ಬಂದು-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ "ಸು(ಸ್‌)' 
ಸೇರಿಸಿದಮೇಲೆ, “ಹಲ್ವಾ ಭ್ಯೋ ದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ, 
“ಸು' ಪ್ರತ್ಯಯದ "ಸ್‌' ಕಾರಕ್ಕೆ ಲೋಪ ಬಂದು, 'ಜ್‌' ಕಾರಕ್ಕೆ ಸಂಯೋಗಾನ್ತ 
ಲೋಪವಾಗುತ್ತದೆ. ಆದರೂ “ಚ್‌' ಕಾರಕ್ಕೆ “ಸನ್ನಿಯೋಗ ವಿಶೇಷದಿಂದ'(9) “ಚುತ್ವ(ಚ್‌)' 
ಬಂದು, ಕ್ರುನ್‌+ಚ್‌-ಕ್ರುನ್ನ ಎಂದಾಗುತ್ತದೆ. ನಿಮಿತ್ತವಾದ "ಚ್‌' ಕಾರ ಲೋಪವಾದಮೇಲೆ, 
ನೈಮಿತ್ತಿಕವಾದ “ಇಗ್‌' ಕಾರದ ಲೋಪವಾಗಿ, ಅದರ ಸ್ಥಾನದಲ್ಲಿ "ನ್‌' ಕಾರವು 
ಪುನಃ ಬಂದಿರುತ್ತದೆ. ಆಗ "ಕ್ರುನ್‌' ಎಂದು ರೂಪವಾಗುತ್ತದೆ. “ಕ್ಸಿನ್‌ ಪ್ರತ್ಯಯಸ್ಯ 
ಕುಃ” ಎಂಬ ಸೂತ್ರದಿಂದ ಕುತ್ವ(ಜ್‌) ಬಂದು, “ಕ್ರುಜ್‌' ಎಂದು ರೂಪವು ಸಿದ್ಧವಾಗಿದೆ. 
ಅಜಾದಿ ಪ್ರತ್ಯಯ ಪರಕ ರೂಪಗಳಾದ ಕ್ರುಇಗ್ಟ್‌, ಕ್ರುಜ್ಜುಃ ಇತ್ಯಾದಿ ರೂಪಗಳೂ, 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕ್ರುಜ್ಛ್ಯಾಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಪಯೋಮುಕ್‌, ಪಯೋಮುಗ್‌:-(ಮೋಡ)- "ಪಯಸ್‌' ಶಬ್ದದಮೇಲೆ 
“ಮುಚ್‌' ಧಾತುವನ್ನು ಸೇರಿಸಿ ಪಯಸ್‌. ಮುಚ್‌ ಎಂದಿದ್ದಾಗ, ಅದಕ್ಕೆ "ಕ್ವಿಪ್‌' 
ಪ್ರತ್ಯಯವನ್ನು ಸೇರಿಸಿದಮೇಲೆ ಅದು ಸರ್ವಾಪಹಾರವಾಗಿ, ಪಯೋಮುಚ್‌ 
ಎಂದಾಗುತ್ತದೆ.ಇದಕ್ಕೆ "ಪ್ರಾತಿಪದಿಕಸಂಜ್ಞೆ' ಬಂದ ನಂತರ, "ಸು(ಸ್‌)' ಪ್ರತ್ಯಯವನ್ನು 
ಸೇರಿಸಿ ಪಯೋಮುಚ್‌4ಸ್‌ ಎಂದಿದ್ದಾಗ, “ಹಲ್ಲಾ ಚ್ಯೋ ದೀರ್ಫಾತ್‌ ಸುತಿಸ್ಯಪ್ಶಕ್ತಂ 
ಹಲ್‌” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ ಲೋಪ ಬಂದು, “ಜೋಃ ಕುಃ” ಎಂಬ 
ಸೂತ್ರದಿಂದ “ಚ್‌' ಕಾರಕ್ಕೆ "ಕ್‌' ಕಾರ ಬಂದು, ಪಯೋಮುಕ್‌ ಎಂದಾಗಿ “ರುಲಾಮ್‌ 
ಜಶೋತನ್ತೇ” ಎಂಬ ಸೂತ್ರದಿಂದ “ಜಶ್ವ್ವ(ಗ್‌ ಬಂದು ಪಯೋಮುಗ್‌ ಎಂದು 
ರೂಪವಾಗುತ್ತದೆ, “ವಾವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ ಚರ್ತ್ವ “ಕ್‌' ಕಾರ 
ಬ೦ದು ಪಯೋಮುಕ್‌, ಎಂದಾಗುತ್ತದೆ. ಹೀಗೆ ಎರಡು ರೂಪಗಳಾಗುತ್ತವೆ. ಅಜಾದಿ 
ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ಬದಲಾವಣೆಯೂ ಆಗದೇ ಕೇವಲ 
ವರ್ಣಜೋಡಣೆಯಿಂದ ಪಯೋಮುಚ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಸ್ವಾದಿಷ್ಟಪರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ 
“ಪದ ಸಂಜ್ಞೆ ಬಂದು, “ರುಲಾಮ್‌ ಜಶೋತನ್ಹೇ” ಎಂಬ ಸೂತ್ರದಿಂದ “ಜಶ್ತ್ವ(ಗ್‌)' 
ಬಂದು, ಪಯೋಮುಗ್ಭ್ಯಾಮ್‌, ಪಯೋಮುಗ್ಗಿಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

(ಚ್‌ ಕಾರಾನ್ರ ಪಯೋಮುಚ್‌ ಶಬ್ದದ ರೂಪಗಳು) 

ವಿಭಕ್ತಿ ಏಕವಚನ ದಿವಚನ ಬಹುವಚನ 


ಪ್ರಥಮಾ  ಪಯೋಮುಕ್‌, ಪೆಯೋಮುಚೌ ಪಯೋಮುಚಃ 
ಪಯೋಮುಗ್‌ 


ಷಡ್ಲಿಣ್ಸ್‌ ಪ್ರಕರಣಮ್‌ (ಹ.ಪು.) 359 


ದಿತೀಯಾ ಪಯೋಮುಚಮ್‌ ಪಯೋಮುಚೌ ಪಯೋಮುಚಃ 
ತೆತೀಯಾ ಪಯೋಮುಚಾ ಪಯೋಮುಗ್ಸಾಮ್‌ ಪಯೋಮುಗ್ಳಿಃ 
ಚೆತುರ್ಥೀ ಪಯೋಮುಚೇ ಪಯೋಮುಗಾ 'ಮ್‌ ಪಯೋಮುಗ್ಭ್ಯಃ 


ಪಳ್ಳುಮೀ ಪಯೋಮುಚಃ ಪಯೋಮುಗಾ' ಗಮ್‌ ಪಯೋಮುಗ್ಗೆ ,ಃ 


ಸೀ ಪಯೋಮುಚಃ ಪಯೋಮುಚೋಃ ಪಯೋಮುಚಾ 
ಸಪೆಮೀ ಪಯೋಮುಚಿ ಪಯೋಮುಚೋಃ ಪಯೋಮುಕ್ಷು 
ಸಂಬೋಧನ ಹೇ ಪಯೋಮುಕ್‌! ಹೇ ಪಯೋಮುಚೌ!ಹೇ ಪಯೋಮುಚಃ! 
ಹೇ ಪಯೋಮುಗ್‌! 


ಇಲ್ಲಗೆ "ಚ್‌' ಕಾರಾನ್ತ ಶಬ್ದಗಳು ಮುಗಿದವು 
ಈಗ 'ತ್‌' ಕಾರಾನ್ತ ಶಬ್ದಗಳು ಆರಂಭವಾಗುತ್ತವೆ. 
("ನ್‌' ಕಾರದ ಉಪಧೆಗೆ ದೀರ್ಥವನ್ನು ಹೇಳುವ ಸೂತ್ರ) 
ಸೂತ್ರ - 343. ಸಾಂತ-ಮಹತಃ ಸಂಯೋಗಸ್ಯ (6.4.10) 

ವೃತ್ತಿಃ-ಸಾಂತ ಸಂಯೋಗಶ್ಚ ಮಹತಶ್ಚ ಯಃ "ನ್‌' ಕಾರಃ ತಸ್ಯ ಉಪಧಾಯಾ 
ದೀರ್ಥಃ ಅಸಂಬುದ್ಧಾ ಸರ್ವನಾಮಸ್ಸಾನೆ। ಮಹಾನ್‌। ಮಹಾಂತೌ। ಮಹಾಂತ 
ಹೇ ಮಹನ್‌॥ ಮಹದ್ಭಾ ಕಮ್‌! 

ಪ. ಛೇ. - ಸಾಂತ ip ಷಷ್ಠೀಕ ಪದ), ಮಹತಃ, ಸಂಯೋಗಸ್ಯ। 

ಅ. ವೃ. -“ನೋಪಧಾಯಾಃ” ಎಂಬ ಸೂತ್ರದಿಂದ "ನ' ಮತ್ತು "ಉಪಧಾಯಾಃ' 
ಎಂಬ ಪದಗಳು ಅನುವೃತ್ತವಾಗುತ್ತವೆ. “ಡಲೋಪೇ ಪೂರ್ವಸ್ಯ ದೀರ್ಫೋಇಣಃ? 
ಎಂಬ ಸೂತ್ರದಿಂದ, "ದೀರ್ಫಃ' ಎ೦ಬ ಪದವೂ, “ಸರ್ವನಾಮಸ್ಥಾನೇ ಚಾಸಂಬುದ್ಧೌ” 
ಎಂಬ ಪೂರ್ಣ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ-ಸಂಬುದ್ಧಿಭಿನ್ನವಾದ ಸರ್ವನಾಮಸ್ಥಾನದ ಪರದಲ್ಲಿ, "ಸ್‌' ಕಾರಾನ್ತ 
ಸಂಯೋಗ ಮತ್ತು "ಮಹತ್‌' ಶಬ್ದದಲ್ಲಿರುವ "ನ್‌” ಕಾರಗಳ ಉಪಧೆಗೆ ದೀರ್ಫವು 
ಬರುತ್ತದೆ. 

ಉದಾ- ಮಹ ಪೂಜಾಯಾಮ್‌: ಈ ಧಾತುವಿನಮೇಲೆ ಉಣಾದಿ ಸೂತ್ರದಿಂದ, 
ಶತೃ(ಅತ್‌)' ಪ್ರತ್ಯಯಾನ್ತ ನಿಪಾತನ ಮಾಡಿದಮೇಲೆ, "ಮಹತ್‌' ಶಬ್ದವು ಸಿದ್ಧವಾಗುತ್ತದೆ. 
ಇಲ್ಲಿ "ಯ' ಕಾರವು “ಇತ್‌' ಆಗಿರೋಣದರಿಂದ, ಇದನ್ನು “ಉಗಿತ್‌' ಎಂದು ಹೇಳುತ್ತಾರೆ. 
ಆದುದರಿಂದ “ಉಗಿದಚಾಮ್‌ ಸರ್ವನಾಮಸ್ಥಾನೇಃಧಾತೋಃ” ಎ೦ಬ ಸೂತ್ರದಿಂದ 
"ನುಮ್‌(ನ್‌)' ಆಗಮವು ಬರುತ್ತದೆ. 

ಉದಾ- ಮಹಾನ್‌(ದೊಡ್ಡವನು) - "ಮಹ್‌' ಧಾತುವಿನ ನಂತರ “ಶತೃ(ಅತ್‌)' 
ಪ್ರತ್ಯಯವನ್ನು ಸೇರಿಸಿ, ಮಹ್‌+ಅತ್‌-ಮಹತ್‌ ಎಂದಿದ್ದಾಗ, ಅದಕ್ಕೆ ಹಪ್‌ 

ಪ್ರತ್ಯವನ್ನು ಸೇರಿಸಿ, ಮಹತ್‌4ಸ್‌ ಎಂದಿದ್ದಾಗೆ, “ಉಗಿದ ಚಾವನ್‌ 
ಸರ್ವನಾಮಸ್ಥಾನೇಂಧಾತೋಃ” ಎಂಬ ಸೂತ್ರದಿಂದ 'ನುಮ(ನ್‌)' ಆಗಮವು ಬಂದು, 
ಇದು ಮಿತ್‌ ಆಗಿರೋಣದ್ದರಿ೦ದ "ಹ್‌' ಕಾರದ ನಂತರ ಇರುವ ಅನ್ನ್ಯ "ಅಚ್‌' 


360 ಲಘುಸಿದ್ಧಾ೦ತ ಕೌಮುದೀ 


ಆದ “ಅ' ಕಾರದ ನಂತರ ಬಂದು, ಮಹನ್‌ತ್‌4ಸ್‌ ಎಂದಿರುತ್ತದೆ. ಇಲ್ಲಿ "ನ್‌' 
ಕಾರವು ಉಪಧೆಯಾಗಿರುತ್ತದೆ. ಆದರೆ ಸೂತ್ರದಲ್ಲಿ "ನ್‌' ಕಾರಕ್ಕೆ ದೀರ್ಫವನ್ನು 
ಹೇಳಲಾಗಿದ್ದರೂ, ಅದು "ವ್ಯಣ್ಣುನ'ವಾದ್ದರಿಂದ ಅದಕ್ಕೆ “ದೀರ್ಫ' ಮಾಡಲು 
ಅವಕಾಶವಿರುವದಿಲ್ಲ: ಆದರಿಂದ "ನ್‌' ಕಾರವನ್ನೇ ಅನ್ತ್ಯವರ್ಣವಾಗಿ ಭಾವಿಸಿ ಅದರ 
ಪೂರ್ವದಲ್ಲಿರುವ "ಅ' ಕಾರವನ್ನು “ಉಪಧೆ' ಯಾಗಿ ಭಾವಿಸಿ, ಪ್ರಕೃತ ಸೂತ್ರದಿಂದ 
ಅದಕ್ಕೆ ದೀರ್ಫವನ್ನು ಮಾಡಿದಾಗ, ಮಹಾನ್‌ತ್‌4ಸ್‌ ಎಂದಾಗುತ್ತದೆ. ನಂತರ 
“ಹಲ್ವಾ ಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ 
ಲೋಪ ಬಂದು, “ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ “ತ್‌' ಕಾರಕ್ಕೆ 
ಲೋಪ ಬಂದು "ಮಹಾನ್‌' ಎಂಬ ರೂಪವು ಸಿದ್ಧವಾಗುತ್ತದೆ. 

ತ್ರಿಪಾದಿಯಲ್ಲಿ ಪರ ಸೂತ್ರವಾದ “ಸಂಯೋಗಾನ್ತಸ್ಯ ಲೋಪಃ” ಎಂಬ ಸೂತ್ರದಿಂದ 
ಮಾಡಲಾಗಿರುವ “ತ್‌' ಕಾರ ಲೋಪವು, ತ್ರಿಪಾದಿಯಲ್ಲಿರುವ "ಪೂರ್ವ'ಸೂತ್ರವಾದ 
“ನ ಲೋಪಃ ಪ್ರಾತಿಪದಿಕಾನ್ನಸ್ಯ” ಎಂಬ ಸೂತ್ರದ ದೃಷ್ಟಿಂರುಲ್ಲಿ 
ಅಸಿದ್ದವಾಗಿರೋಣದ್ದರಿಂದ “ನ್‌” ಕಾರಕ್ಕೆ ಲೋಪವು ಬಂದಿಲ್ಲ. ಯಾಕೆಂದರೆ "ನ್‌' 
ಕಾರದ ಲೋಪವನ್ನು ಮಾಡುವದಕ್ಕಾಗಿಯೇ "ನ್‌' ಕಾರವು ಅಂತ್ಯದಲ್ಲಿ ಇರಬೇಕಾಗಿದೆ. 
ಆದರೆ "ತ್‌' ಕಾರದ ಲೋಪವೇ ಅಸಿದ್ಧವಾಗಿರುವಾಗ, "ನ್‌' ಕಾರವು ಅಂತ್ಯದಲ್ಲಿ 
ಇರುವದು ಪೂರ್ವ ಸೂತ್ರಕ್ಕೆ ಗೊತ್ತಾಗುವದಿಲ್ಲ. 

ಉದಾ- ಮಹಾನ್ಸೌ - ಪ್ರಥಮಾ ಮತ್ತು ದ್ವಿತೀಯಾ ದ್ವಿಚನಗಳಲ್ಲಿ ಮಹತ್‌. ಔ 
ಎ೦ದಿದ್ದಾಗ, ನುಮಾಗಮ(ನ್‌) ಬಂದು, ಪ್ರಕೃತ ಸೂತ್ರದಿಂದ ದೀರ್ಫ ಬಂದು, 
ಮಹಾನ್ಸೌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಮಹಾನ್ನಃ- ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ಮಹತ್‌. ಜಸ್‌(ಅಸ್‌) 
ಎ೦ದಿದ್ದಾಗ, ನುಮಾಗಮ(ನ್‌) ಬಂದು, ಪ್ರಕೃತ ಸೂತ್ರದಿಂದ ದೀರ್ಫ ಬಂದು, 
ಮಹಾನ ಅಸ್‌-ಮಹಾನ್ತಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಮಹಾನ್ತಃ ಎಂದು 
ರೂಪವಾಗುತ್ತದೆ. 

ಉದಾ- ಮಹಾನ್ತಮ್‌- ಮಹತ್‌ ಶಬ್ದದ ಮೇಲೆ ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ 
“ಅಮ್‌' ಸೇರಿಸಿ ಮಹತ್‌. ಅಮ್‌ ಎಂದಿದ್ದಾಗ, ನುಮಾಗಮ(ನ್‌) ಬಂದು, ಪ್ರಕೃತ 
ಸೂತ್ರದಿಂದ ದೀರ್ಫ ಬಂದು, ಮಹಾನ್ತಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಸರ್ವನಾಮಸ್ಥಾನಸಂಜ್ಞೆ ಇಲ್ಲದ ಸ್ಥಳಗಳಲ್ಲಿ, 
ನುಮಾಗಮ(ನ್‌)ವು ಬರುವದಿಲ್ಲ ಮತ್ತು ದಿರ್ಫವೂ ಬರುವದಿಲ್ಲ. ಕೇವಲ 
ವರ್ಣಜೋಡಣೆ ಮಾತ್ರದಿಂದ ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. ಪ್ರತ್ಯಯದ 
ಕೊನೆಯಲ್ಲಿ “ಸ್‌” ಕಾರವಿದ್ದರೆ ಅದಕ್ಕೆ ರುತ್ವ-ವಿಸರ್ಗಗಳು ಬರುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಮಹತ್‌ ನಲ್ಲಿರುವ *ತ್‌' ಕಾರಕ್ಕೆ ಜಶ್ತ್ವ(ದ್‌) 
ಕಾರ ಬಂದು ಮಹದ್ಭ್ಯಾಮ್‌ ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 


ಷಡ್ಲಿಲ್‌ ಪ್ರಕರಣಮ್‌ (ಹ.ಪು.) 361 


ಸಂಬೋಧನ ಪ್ರಥಮಾ ವಿಭಕ್ತಿಯಲ್ಲಿ ದೀರ್ಥವಿಲ್ಲದಿದ್ದುದರಿಂದ ಹೇ ಮಹನ್‌! 
ಎಂದೇ ರೂಪವು ಇರುತ್ತದೆ. 


(ತ್‌ ಕಾರಾನ್ತ ಮಹತ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಮಹಾನ್‌ ಮಹಾನೌ ಮಹಾನ್ತಃ 
ದ್ವಿತೀಯಾ. ಮಹಾನ್ತಮ್‌ ಮಹಾನೌ ಮಹತಃ 
ತೃತೀಯಾ ಮಹತಾ ಮಹದ್ಭಾ ತಮ್‌ ಮಹದ್ಭಿಃ 
ಚತುರ್ಥೀ ಮಹತೇ ಮಹದ್ಭಾ ಮ್‌ ಮಹದ್ಭ ೆ 
ಪಳ್ಟುಮೀ ಮಹತಃ ಮಹದ್ಭಾ ಕಮ್‌ ಮಹದ್ಭ ೫ 
ಷಷ್ಠೀ ಮಹತಃ ಮಹತೋಃ ಮಹತಾಮ್‌ 
ಸಪ್ತಮೀ ಮಹತಿ ಮಹತೋಃ ಮಹತ್ತು 
ಸಂಬೋಧನ ಹೇ ಮಹನ್‌! ಹೇ ಮಹಾನೌ| ಹೇ ಮಹಾನ್ತಃ। 


(ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ - 344. ಅತ್ಮಸಂತಸ್ಯ ಚಾಧಾತೋಃ (6.4.14) 

ವೃತ್ತಿಃ-ಅತ್ವಂತಸ್ಯ ಉಪಧಾಯಾಃ ದೀರ್ಫಃ ಧಾತುಭಿನ್ನ-ಅಸಂತಸ್ಯ ಚ ಅಸಂಬುದ್ಧೌ 
ಸೌ ಪರೇಉಗಿತ್ವಾತ್‌ ನುಮ್‌ ಧೀಮಾನ್‌। ಧೀಮಂತೌ। ಧೀಮಂತಃ ಹೇ ಧೀಮನ್‌॥ 
ಶಸಾದೌ ಮಹದ್ವತ್‌। ಭಾತೇರ್ಡವತುಃ ಡಿತ್ಪಸಾಮರ್ಥಾತ್‌ ಅಭಸ್ಯಾಪಿ ಟೇರ್ಲೋಪಃ 
ಭವಾನ್‌। ಭವಂತೌ। ಭವಂತಃ ಶತ್ರಂತಸ್ಯ ಭವನ್‌। 

ಪ. ಛೇ. - ಅತು-ಅಸಂತಸ್ಯ, ಚ, ಅಧಾತೋಃ। 

ಅ. ವ್ಯ- “ನೋಪಧಾಯಾಃ” ಎಂಬ ಸೂತ್ರದಿಂದ "ನ' ಮತ್ತು "ಉಪಧಾಯಾಃ' 
ಎಂಬ ಪದಗಳು ಅನುವೃತ್ತವಾಗುತ್ತವೆ. “ಢ್ರಲರೋಪೇ ಪೂರ್ವಸ್ಯ ದೀರ್ಫೋಇಣಃ? 
ಎಂಬ ಸೂತ್ರದಿಂದ, "ದೀರ್ಫಃ' ಎಂಬ ಪದವೂ, “ಸರ್ವನಾಮಸ್ಥಾನೇ ಚಾಸಂಬುದ್ಧೌ” 
ಎ೦ಬ ಪೂರ್ಣ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ-ಸಂಬುದ್ಧಿಭಿನ್ನವಾದ "ಸು(ಸ್‌)' ಪರದಲ್ಲಿದ್ದಾಗ, “ಅತು' ಎಂಬುದನ್ನು 
ಅಂತ್ಯದಲ್ಲಿ ಉಳ್ಳ ಶಬ್ದದ ಉಪಧೆಗೆ ದೀರ್ಪವು ಬರುತ್ತದೆ. ಹಾಗೆಯೇ ಧಾತುವನ್ನು 
ಬಿಟ್ಟು "ಅಸ್‌' ಎಂಬುದನ್ನು ಅಂತವಾಗಿಯುಳ್ಳ ಶಬ್ದದ ಉಪಧೆಗೆ ದೀರ್ಪವು ಬರುತ್ತದೆ. 

ಉದಾ- ಧೀಮಾನ್‌, ಧೀಮನ್ರೌ, ಧೀಮನ್ನಃ- ಧೀ4+ಮತುಪ್‌(ಮತ್‌)-ಧೀಮತ್‌ 
ಎಂದಿರುತ್ತದೆ. ಮತುಪ್‌ ನಲ್ಲಿರುವ "ಮತು' ಎಂಬ ಶಬ್ದವು ಅತ್ವನ್ತ (ಅತು. ಅನ್ತ) 
ಶಬ್ದವಾಗಿದೆ. ಇದಕ್ಕೆ "ಸು'(ಸ್‌) ಪರದಲ್ಲಿದ್ದಾಗ, “ಅತ್‌' ನಲ್ಲಿರುವ "ಅ' ಕಾರಕ್ಕೆ ಪ್ರಕೃತ 
ಸೂತ್ರದಿಂದ ದೀರ್ಫ ಬರುತ್ತದೆ. ಉಳಿದ ಪ್ರಕ್ರಿಯೆ ಎಲ್ಲ "ಮಹತ್‌' ಶಬ್ದದಂತೆಯೇ 


362 ಲಘುಸಿದ್ಧಾಂತ ಕೌಮುದೀ 


ನಡೆದು ಧೀಮಾನ್‌ ಎಂದು ರೂಪವಾಗುತ್ತದೆ. 
ಪ್ರಥಮಾ ದ್ವಿವಚನದಿಂದಾರಂಭಿಸಿ ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ, 
ನುಮಾಗಮ(ನ್‌), ವರ್ಣಜೋಡಣೆಗಳಿಂದ ಧೀಮನೌ, ಧೀಮನ್ತಃ ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. ಸರ್ವನಾಮಸ್ಥಾನ ವಲ್ಲದ, ಶಸ್‌'(ಅಸ್‌)' ಮೊದಲಾದ ಅಜಾದಿ 
ಪ್ರತ್ಯಯಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ ಇರುವದಿಲ್ಲ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಧೀಮತ್‌ ನಲ್ಲಿರುವ “ತ್‌' ಕಾರಕ್ಕೆ ಜಶ್ತ್ವ(ದ್‌) 
ಕಾರ ಬಂದು, ಧೀಮದ್ಭಾ ಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


(ತ್‌ ಕಾರಾನ್ತ ಧೀಮತ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಧೀಮಾನ್‌ ಧೀಮನೌ ಧೀಮನಃ 
ದ್ವಿತೀಯಾ ಧೀಮನ್ತಮ್‌ ಧೀಮನೌ ಧೀಮತಃ 
ತೃತೀಯಾ ಧೀಮತಾ ಧೀಮದ್ಭಾ ಕಮ್‌ ಧೀಮದಿಃ 
ಚತುರ್ಥೀ ಧೀಮತೇ ಧೀಮದ್ಭಾ ಕಮ್‌ ಧೀಮದ್ಭ .ೆ 
ಪಳ್ಳುಮೀ ಧೀಮತಃ ಧೀಮದ್ಭಾ ಕ್ರಮ್‌ ಧೀಮದ್ಭ .ೆ 
ಷಷ್ಠೀ ಧೀಮತಃ ಧೀಮತೋಃ ಧೀಮತಾಮ್‌ 
ಸಪ್ತಮೀ ಧೀಮತಿ ಧೀಮತೋಃ ಧೀಮತ್ತು 
ಸಂಬೋಧನ ಹೇ ಧೀಮನ್‌! ಹೇ ಧೀಮನೌ! ಹೇ ಧೀಮನ್ತಃ। 


ಉದಾ- ಭವಾನ್‌,ಭವನೌ(ತಾವು) - "ಭಾ' ಧಾತುವಿನಮೇಲೆ ಪ್ರಥಮಾ ವಿಭಕ್ತಿ 
ಏಕವಚನದಲ್ಲಿ “ಡವತು' ಪ್ರತ್ಯಯವನ್ನು ಸೇರಿಸಿ “ಕೃದನ್ನ'ವಾದಮೇಲೆ, ಭವತ್‌ 
ಎಂದಾಗುತ್ತದೆ. ಇದಕ್ಕೆ “ಪ್ರಾತಿಪದಿಕ ಸಂಜ್ಞೆ ಬಂದಮೇಲೆ, "ಸು(ಸ್‌)' ಪ್ರತ್ಯಯವನ್ನು 
ಸೇರಿಸಿದಾಗ, “ಅತ್ವನ'ವಾಗೋಣದರಿ೦ದ, ಪ್ರಕೃತ ಸೂತ್ರದಿಂದ ಉಪಧೆಗೆ ದೀರ್ಫ 
ಬಂದು, “ಉಗಿದಚಾಮ್‌ ಸರ್ವನಾಮಸ್ಥಾನೇಂಧಾತೋಃ” ಎಂಬ ಸೂತ್ರದಿಂದ, 
"ನುಮ್‌(ನ್‌)' ಆಗಮವು ಬಂದು, "ಸ್‌' ಕಾರ ಲೋಪವಾಗಿ, ಸ೦ಯೋಗಾನ್ತವಾದ 
"ತ್‌ ಕಾರಕ್ಕೆ ಲೋಪ ಬಂದು, ಭವಾನ್‌ ಎಂದು ರೂಪವು ಸಿದ್ದವಾಗುತ್ತದೆ. 

ಪ್ರಥಮಾ ವಿಭಕ್ತಿ ಏಕವಚನ ಬಿಟ್ಟು ಉಳಿದ ಸ್ಥಳಗಳಲ್ಲಿ, ದೀರ್ಫವು ಬರುವದಿಲ್ಲ. 
ಹೀಗಾಗಿ ಭವನ್ರೌ, ಭವನ್ನಃ, ಭವನ್ತಮ್‌, ಭವನ್ರೌ, ಭವತಃ, ಭವತಾ ಭವದ್ಭ್ಯಾಮ್‌ 
ಭವದ್ಭಿಃ ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಭವತ್‌ (ಆಗುವವನು) - "ಭೂ' ಧಾತುವಿನಮೇಲೆ ಶತೃ(ಅತ್‌) 
ಪ್ರತ್ಯಯವನ್ನು ಸೇರಿಸಿದಾಗಲೂ, ಭವತ್‌ ಎಂದೇ ರೂಪವು ಸಿದ್ಧವಾಗುತ್ತದೆ. ಇದು 
ಅತ್ವನ್ತ(ಅತು)ವಾಗಿ ಇಲ್ಲದಿರೋಣದ್ದರಿ೦ದ, ದೀರ್ಫ್ಥವು ಬರುವದಿಲ್ಲ. ಹೀಗಾಗಿ ಉಳಿದ 
ರೂಪಗಳೆಲ್ಲ ಹಿಂದಿನಂತೆಯೇ ಇರುತ್ತವೆ. 


ಹಡ್ಲಿಣ್ಸ್‌ ಪ್ರಕರಣಮ್‌ (ಹ.ಪು.) 363 


(ಅಭ್ಯಸ್ತ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 345. ಉಭೇ ಅಭ್ಯಸ್ತಮ್‌ ( 6.1೮) 
ವೃತ್ತಿಃ-ಷಾಷ್ಪ ದ್ವಿತ್ರಪ್ರಕರಣೇ ಯೇ ದ್ವೇ ವಿಹಿತೇ ತೇ ಉಭೇ ಸಮುದಿತೇ ಅಭ್ಯಸ್ತ 
ಸಂಜ್ಞೆ ಸಃ 
ಅ. ವೃ.-“ಏಕಾಚೋ ದ್ವೇ ಪ್ರಥಮಸ್ಯ” ಎಂಬ ಸೂತ್ರದಿಂದ “ದ್ವೇ” ಎಂಬ 
ಪದವು ಅನುವೃತ್ತವಾಗುತ್ತದೆ. 
ಅರ್ಥ- 6ನೇ ಅಧ್ಯಾಯದ ದ್ವಿತ್ವ ಪ್ರಕರಣದಲ್ಲಿ ಯಾವ ದ್ವಿತ್ತವು ಮಾಡಲಾಗಿದೆಯೋ, 
ಆ ಎರಡರ ಸಮುದಾಯಕ್ಕೂ "ಅಭ್ಯಸ್ತಸಂಜ್ಞೆಯು' ಬರುತ್ತದೆ. ದ್ವಿತ್ವ ಪ್ರಕರಣವು 
ಅಷ್ಟಾಧ್ಯಾಯಿಯಲ್ಲಿ 6ನೆಯ ಮತ್ತು 8ನೆಯ ಅಧ್ಯಾಯಗಳಲ್ಲಿ ಬರುತ್ತದೆ. ಈ ದ್ವಿತ್ವವು 
6ನೆಯ ಅಧ್ಯಾಯದ ದ್ವಿತ್ವ ಪ್ರಕರಣಕ್ಕೆ ಸಂಬಂಧಿಸಿದೆ. ಆದುದರಿಂದ 8ನೆಯ ಅಧ್ಯಾಯದ 
ಸೂತ್ರಗಳಿಂದ ದ್ವಿತ್ವವಾದರೆ, ಅವುಗಳಿಗೆ “ಅಭ್ಯಸ್ತ ಸಂಜ್ಞೆಯು” ಬರುವದಿಲ್ಲ. 
(ನುಮ್‌ ಆಗಮವನ್ನು ನಿಷೇಧಿಸುವ ಸೂತ್ರ) 


ಸೂತ್ರ - 346. ನಾಭ್ಯಸ್ಥಾಜ್ಞತುಃ (7.178) 


ವೃತ್ತಿಃ-ಅಭ್ಯಸ್ತಾತ್ತರಸ್ಯ ಶತುರ್ನುಮ್‌ ನ। ದದತ್‌, ದದದ್‌,, ದದತೌ। ದದತಃ 


ಪ. ಛೇ.- ನ, ಅಭ್ಯಸ್ತಾತ್‌, ಶತುಃ 

ಅ. ವೃ- “ಇದಿತೋ ನುಮ್‌ ಧಾತೋಃ” ಸೂತ್ರದಿಂದ "ನುಮ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಅಭ್ಯಸ್ತ ಸಂಜ್ಞೆಯುಳ್ಳ ಶಬ್ದಗಳ ನಂತರ ಇರುವ "ಶತೃ(ಅತ್‌)' ಪ್ರತ್ಯಯಕ್ಕೆ 
ನುಮಾಗಮವು ಬರುವದಿಲ್ಲ. ಇಲ್ಲಿ “ಉಗಿದಚಾಮ್‌ ಸರ್ವನಾಮಸ್ಥಾನೇಂಧಾತೋಃ” 
ಎಂಬ ಸೂತ್ರದಿಂದ ಬರಬೇಕಾದ "ನುಮ್‌(ನ್‌)' ಆಗಮವು ನಿಷೇಧಿತವಾಗಿದೆ. 

ಉದಾ_ ದದತ್‌, ದದದ್‌( ಕೊಡುತ್ತಿರುವವನು)- “ದಾ' ಧಾತುವಿನ ನಂತರ 
"ಶತೃ' ಪ್ರತ್ಯಯವನ್ನು ಸೇರಿಸಿದಮೇಲೆ, "ಶ್ಲು(ಲೋಪ)' ಪ್ರತ್ಯಯಬ೦ದು, ಅದಕ್ಕೆ ದ್ವಿತ್ವ 
ಬಂದಮೇಲೆ, “ಅಭ್ಯಾಸ ಸಂಜ್ಞೆಯನ್ನು ಪಡೆದು ಹ್ರಸ್ತವಾಗಿ "ಆ' ಕಾರಕ್ಕೆ ಲೋಪ 
ಮೊದಲಾದವುಗಳಾದಮೇಲೆ, ಪರರೂಪದಿಂದ ದದತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
(ದಾ*ಶತ್ಯ(ಅತ್‌)-ಶ್ಲು ಎ೦ದಿದ್ದಾಗ, "ದಾ' ಕೈ ದ್ವಿತ್ವ ಬಂದು, ದಾದಾ+ಅತ್‌ಶ್ನು 
(ಲೋಪ)-ದಾದಾ* ಅತ್‌ ಎಂದಿದ್ದಾಗ, "ದಾದಾ' ಎಂಬುದಕ್ಕೆ “ಅಭ್ಯಾಸ ಸಂಜ್ಞೆ 
ಬಂದು, ಪೂರ್ವ “ದಾ' ಕಾರಕ್ಕೆ ಹ್ರಸ್ತವಾಗಿ, ದದಾ--ಅತ್‌ ಎಂದಿದ್ದಾಗ, “ಅತೋಗುಣೇ” 
ಎಂಬ ಸೂತ್ರದಿಂದ ಪರಸವರ್ಣ ಬಂದು, ದದತ್‌ ಎಂದು ರೂಪವಾಗುತ್ತದೆ. 

ಈ ದದತ್‌ ಗೆ "ಪ್ರಾತಿಪದಿಕ ಸಂಜ್ಞೆ ಬಂದು, “ಉಭೇಂಭ್ಯಸ್ತಮ್‌” ಎಂಬ ಸೂತ್ರದಿಂದ 
ದ್ವಿತ್ವ ರೂಪಕ್ಕೆ “ಅಭ್ಯಸ್ತ ಸಂಜ್ಞೆ? ಬಂದು - 


ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ, "ಸು(ಸ್‌)' ಪ್ರತ್ಯಯ ಸೇರಿಸಿದ ಮೇಲೆ, 


ಮ) 


364 ಲಘುಸಿದ್ಧಾ೦ತ ಕೌಮುದೀ 


“ಉಗಿದಚಾಮ್‌ ಸರ್ವನಾಮಸ್ಥಾನೇಂಧಾತೋಃ" ಎಂಬ ಸೂತ್ರದಿಂದ ಬರಬೇಕಾದ 
“ನುಮ್‌(ನ್‌)' ಆಗಮವು, ಪ್ರಕೃತ ಸೂತ್ರದಿಂದ ನಿಷೇಧಸಲ್ಪಟ್ಟು, ದದತ್‌ ಎಂದು 
ರೂಪವಾಗುತ್ತದೆ. "ಸು(ಸ್‌)' ಪ್ರತ್ಯಯದ ಲೋಪವಾದಮೇಲೆ, *ತ್‌' ಕಾರಕ್ಕೆ “ರುಲಾಮ್‌ 
ಜಶೋತನ್ನೇ” ಎಂಬ ಸೂತ್ರದಿಂದ ಜಶ್ಚ್ವ(ದ್‌)' ಬಂದು, ದದದ್‌ ಎಂದಾದಮೇಲೆ, 
“ವಾವಸಾನೇ” ಎಂಬ ಸೂತ್ರದಿಂದ ವೈಕಲ್ಪಿಕವಾಗಿ ಚರ್ತ್ವ(ತ್‌) ಬಂದು ದದತ್‌ 
ಮತ್ತು ದದದ್‌ ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 


ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ ಇರುವದಿಲ್ಲ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಜಶ್ತ್ವ' ಮಾಡಿದಾಗ, ದದತೌ, ದದತಮ್‌ 
ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


(ತ್‌ ಕಾರಾನ್ಷ ದದತ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ದದತ್‌.ದದದ್‌ ದದತೌ ದದತಃ 
ದ್ವಿತೀಯಾ ತದತಮ್‌ ದದತೌ ದದತಃ 
ತೃತೀಯಾ ದದತಾ ದದದ್ಭಾ ಕಮ್‌ ದದದ್ದಿ; 
ಚತುರ್ಥೀ ದದತೇ ದದದ್ಭಾ ಕಮ್‌ ದದದ್ಭ ೫ 
ಪಣ್ಞುಮೀ ದದತಃ ದದದ್ದಾ ಮ್‌ ದದದ್ಭ ಣೆ 
ಷಷ್ಠೀ ದದತಃ ದದತೋಃ ದದತಾಮ್‌ 
ಸಪ್ತಮೀ ದದತಿ ದದತೋಃ ದದತ್ಸು 
ಸಂಬೋಧನ ಹೇ ದದತ್‌, ಹೇ ದದತೌ!। ಹೇ ದದತಃ! 
ಹೇ ದದದ್‌। 


(ಆಕ್ಸ್‌ ಮೊದಲಾದ 7 ಧಾತುಗಳಗೆ ಅಭ್ಯಸ್ತ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 347. ಜಕ್ಷಿತ್ಯಾದಯಃ ಷಟ್‌ (6.1.6) 

ವೃತ್ತಿಃ-ಷಟ್‌ ಧಾತವಃ ಅನ್ಯೇ ಜಕ್ಷಿತಿಶ್ಚ ಸಪ್ತಮ ಏತೇ ಅಭ್ಯಸ್ತ ಸಂಜ್ಞಾ ಸು 
ಜಕ್ಷತ್‌,ಜಕ್ಷದ್‌!ಜಕ್ಷತೌ। ಜಕ್ಷತ॥ ಏವಂ ಜಾಗ್ರತ್‌, ದರಿದ್ರತ್‌, ಶಾಸತ್‌, ಚಕಾಸತ್‌। 
ಗುಪ್‌, ಗುಬ್‌। ಗುಪೌ। ಗುಪಃ ಗುಬ್ಭಾ ಮ್‌! 

ಪ. ಛೇ. - ಜಕ್ಕ್‌ ಇತ್ಯಾದಯಃ, ಷಟ್‌! 

ಅ. ವೃ-“ಉಭೇಇಭ್ಯಸ್ತಮ್‌? (6.1.5) ಎ೦ಬ ಸೂತ್ರದಿಂದ “ಅಭ್ಯಸ್ತಮ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಜಾಗೃ ಮೊದಲಾದ 6 ಧಾತುಗಳಿಗೂ ಹಾಗೂ 7ನೇಯದಾದ ಜಕ್ಷ್‌ 
ಧಾತುವಿಗೂ, “ಅಭ್ಯಸ್ತ ಸಂಜ್ಞೆಯು ಬರುತ್ತದೆ. ದ್ವಿತ್ವವಿಲ್ಲದೇನೇ ಈ 7 ಧಾತುಗಳಿಗೆ 


ಷಡ್ಗಿಲ್‌ ಪ್ರಕರಣಮ್‌ (ಹ.ಪು.) 365 


“ಅಭ್ಯಸ್ತ ಸಂಜ್ಞೆಯು” ಬರುತ್ತದೆ. ಇದಕ್ಕೆ ಸಂಬಂಧಿಸಿದ ವೈಯಾಕರಣಿಗಳ ಶ್ಲೋಕವು 
ಈ ಕೆಳಗಿನಂತಿದೆ. 

ಜಕ್ಷಿ-ಜಾಗ್ಯೃ-ದರಿದ್ರಾ-ಶಾಸ್‌-ದೀಧೀಜ ್‌-ವೇವೀರ್ಜ್‌-ಚಕಾಸ್‌ ತಥಾ। 

ಅಭ್ಯಸ್ತ ಸಂಜ್ಞಾ ವಿಜ್ಞೇಯಾ ಧಾತವೋ ಮುನಿಭಾಷಿತಾಃ॥ 

ಈ 7 ಧಾತುಗಳಿಗೆ ಅಭ್ಯಸ್ತ ಸಂಜ್ಞೆ ಬಂದಮೇಲೆ, “ಶತೃ(ಅತ್‌)' ಪ್ರತ್ಯಯವನ್ನು 
ಸೇರಿಸಿದಮೇಲೆ “ನಾಭ್ಯಸ್ತಾಚ್ಛತುಃ” (7.178) ಎಂಬ ಸೂತ್ರದಿಂದ ನುಮಾಗಮವು 
ನಿಷೇಧಿಸಲ್ಪಟ್ಟಿದೆ. 

ಉದಾ- ಜಕ್ಷತ್‌(ತಿನ್ನುತ್ತಿರುವ/ನಗುತ್ತಿರುವ)- ಜಕ್ಸ್‌-ಭಕ್ಷ್‌-ಹಸನಯೋಃ ಎಂಬ 
ಅರ್ಥದಲ್ಲಿರುವ "ಜಕ್ಡ್‌' ಧಾತುವಿನಮೇಲೆ, "ಶತೃ(ಅತ್‌)' ಪ್ರತ್ಯಯವನ್ನು ಸೇರಿಸಿದಮೇಲೆ, 
ಜಕ್ಸ್‌- ಅತ್‌-ಜಕ್ಷತ್‌ ಎಂದಾಗುತ್ತದೆ. ಇದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದು- ಪ್ರಥಮಾ 
ವಿಭಕ್ತಿ ಏಕವಚನದಲ್ಲಿ, "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, ಇದಕ್ಕೆ “ಅಭ್ಯಸ್ತ 
ಸಂಜ್ಞೆ ಬರೋಣದ್ದರಿಂದ, ಪ್ರಾಪ್ತವಾದ, "ನುಮ್‌' ಆಗಮವನ್ನು, “ನಾಭ್ಯಸ್ಥಾಚ್ಛತುಃ” 
(7.1.78) ಎಂಬ ಸೂತ್ರದಿಂದ ನಿಷೇಧಿಸಲಾಗಿದೆ. "ಸ್‌' ಕಾರದ “ಲೋಪ' ವಾದಮೇಲೆ 
“ತ್‌' ಕಾರಕ್ಕೆ ಜಶ್ಹ್ವ(ದ್‌) ಬಂದು “ವಾವಸಾನೇ” ಎಂಬ 

ಸೂತ್ರದಿಂದ ವೈಕಲ್ಪಿಕವಾಗಿ ಚರ್ತ್ವ ಬಂದು, ಜಕ್ಷತ್‌ ಮತ್ತು ಜಕ್ಷದ್‌ ಎಂದು 
ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ ಆಗದೇ ಜಕ್ಷತೌ, 
ಜಕ್ಷತಃ ಇತ್ಯಾದಿ ರೂಪಗಳು ಆಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಜಶ್ತ್ವ ಮಾಡಿದಾಗ, ಜಕ್ಷದ್ಭ್ಯಾಮ್‌ ಇತ್ಯಾದಿ 
ರೂಪಗಳಾಗುತ್ತವೆ. 

ಇದೇ ರೀತಿಯಲ್ಲಿ "ಜಾಗ್ರತ್‌(ಎಚ್ಚರವಾಗಿರುವವನು)' ದರಿದ್ರತ್‌, ಶಾಸತ್‌, ಚಕಾಸತ್‌ 
ಶಬ್ದದ ರೂಪಗಳೂ ಸಿದ್ಧವಾಗುತ್ತವೆ. 

ಇಲ್ಲಗೆ "ತ್‌' ಕಾರಾನ್ತ ಶಬ್ದಗಳು ಮುಗಿದವು 
ಈಗ "ಪ್‌' ಕಾರಾನ್ತ ಶಬ್ದಗಳು ಆರಂಭವಾಗುತ್ತವೆ. 

ಉದಾ- ಗುಪ್‌,ಗುಬ್‌- (ಗೋಪಾಯತಿ ಇತಿ ಗುಪ್‌-ರಕ್ಷಣೆ ಮಾಡುವವನು)- 
ಗುಪೂ(ಗುಪ್‌) ಧಾತುವಿನಮೇಲೆ "ಕ್ಸಿಪ್‌' ಪ್ರತ್ಯಯವನ್ನು ಸೇರಿಸಿ ಗುಪ್‌-ಕ್ವಿಪ್‌ 
ಎಂದಿದ್ದಾಗ, “ಕ್ವಿಪ್‌' ಪ್ರತ್ಯಯವು ಸರ್ವಾಪಹಾರವಾದಮಲೆ "ಗುಪ್‌' ಅಷ್ಟೇ 
ಉಳಿದಿರುತ್ತದೆ. ಇದಕ್ಕೆ “ಪ್ರಾತಿಪದಿಕ ಸಂಜ್ಞೆ: ಬಂದಮೇಲೆ, "ಸು(ಸ್‌)' ಪ್ರತ್ಯಯವನ್ನು 
ಸೇರಿಸಿ, ಗುಪ್‌*ಸ್‌ ಎಂದಿದ್ದಾಗ, “ಹಲ್‌ಜ್ಯಾಭ್ಯೋ ದೀರ್ಫಾತ್‌ಸುತಿಸ್ಯಪೃಕ್ಷಮ್‌ 
ಹಲ್‌” ಎಂಬ ಸೂತ್ರದಿಂದ “ಸ್‌' ಕಾರಕ್ಕೆ ಲೋಪ ಬಂದು ನಂತರ, "ಪ್‌' ಕಾರಕ್ಕೆ 
ಜಶ್ತ್ವ ಬಂದು, ವೈಕಲ್ಲಿಕ ಚರ್ತ್ವದಿಂದ ಗುಪ್‌, ಗುಬ್‌ ಎಂಬ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 


366 ಲಘುಸಿದ್ಧಾಂತ ಕೌಮುದೀ 


ಅಜಾದಿ ವಿಭಕ್ತಿಗಳು ಪರವಾದಾಗ, ಯಾವ ವಿಕಾರವೂ ಇಲ್ಲದೇ ಕೇವಲ 
ವರ್ಣಸಂಯೋಜನೆಯಿಂದ ಗುಪೌ, ಗುಪಃ ಇತ್ಯಾದಿ ರೂಪಗಳಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರವಾದಾಗ, ಜಶ್ತ | ಸಂಧಿಯಿಂದ, ಗುಬ್ಭಾ ಕ್‌ ಮತ್ತು 
ಗುಬ್ಬಿಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


(ಪ್‌ ಕಾರಾನ್ತ ಗುಪ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಗುಪ್‌,ಗುಬ್‌ ಗುಪೌ ಗುಪಃ 
ದ್ವಿತೀಯಾ ಗುಪಮ್‌ ಗುಪೌ ಗುಪಃ 
ತೃತೀಯಾ ಗುಪಾ ಗುಬ್ಭಾ ತಮ್‌ ಗುಬ್ಬಿಃ 
ಚತುರ್ಥೀ ಗುಪೇ ಗುಬ್ಭಾ ಕ್‌ ಗುಬ್ಬ 8 
ಪಣ್ಞುಮೀ ಗುಪಃ ಗುಬ್ಭಾ ಕಮ್‌ ಗುಬ್ಬ ೫ 
ಷಷ್ಠೀ ಗುಪಃ ಗುಪೋಃ ಗುಪಾಮ್‌ 
ಸಪ್ತಮೀ ಗುಪಿ ಗುಪೋಃ ಗುಪ್ಪು 
ಸಂಬೋಧನ ಹೇ ಗುಪ್‌!, ಹೆ ಗುಪೌ! ಹೇ ಗುಪಃ 
ಹೇ ಗುಬ್‌! 


ಇಲ್ಲಗೆ ಪ್‌-ಕಾರಾನ ಶಬ್ದಗಳು ಮುಗಿದವು 
(ಇನ್ನು ಮುಂದೆ ಶ್‌-ಕಾರಾನ್ಷ ಶಬ್ದಗಳು ಆರಂಭವಾಗುತ್ತವೆ) 
(ಕರ್ಜಾ್‌ ಮತ್ತು ಕ್ವಿನ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ - 348. ತ್ಯದಾದಿಷು ದೃಶೋನಾಲೋಕನೇ ಕಜಾಕ್‌ ಚ (3.2.60) 
ವೃತ್ತಿಃ-ತ್ಯದಾದಿಷು ಉಪಪದೇಷು ಅಜ್ಜಾನಾರ್ಥಾತ್‌ ದೃಶೇಃ ಕಣ್‌ ಸ್ಯಾತ್‌ 
ಚಾತ್‌ ಕ್ವಿನ್‌। 
ಪ. ಛೇ. - ತ್ಯದಾದಿಷು, ದೃಶಃ, ಅನಾಲೋಕನೇ, ಕಣ್‌, ಚ। 
ಅ. ವೃ.-“ಸ್ಪೃಶೋಇನುದಕೇ ಕ್ವಿನ್‌” ಎಂಬ ಸೂತ್ರದಿಂದ “ಕ್ವಿನ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 
ಅರ್ಥ- “ತ್ಯದ್‌' ಮೊದಲಾದ ಶಬ್ದಗಳು ಉಪಪದವಾದಾಗ, ಜ್ಞಾನ ಭಿನ್ನಾರ್ಥವಾದ 
“ದೃಶ್‌' ಧಾತುವಿನ ನಂತರ, "ಕಇಗ್‌' ಮತ್ತು "ಕ್ಲಿನ್‌ ಪ್ರತ್ಯಯಗಳು ಬರುತ್ತವೆ. ಸೂತ್ರದಲ್ಲಿ 
ಚ- ಕಾರದ ಪ್ರಯೋಗವಿರೋಣದ್ದರಿಂದ, ಮೇಲಿಂದ ಮೇಲೆ ಎರಡೂ ಪ್ರತ್ಯಯಗಳೂ 
ಬರುತ್ತವೆ. “ಕಇಗ್‌(ಅ)' ಪ್ರತ್ಯಯ ಬಂದಾಗ, ಕೇವಲ ಅ-ಕಾರ ಮಾತ್ರ ಉಳಿಯುತ್ತದೆ. 
ಧಾತುವಿನ ಜೊತೆಗೆ ಸೇರಿಕೋಂಡು ಅ-ಕಾರಾನ್ತ ಪುಲ್ಲಿಂಗ ಶಬ್ದವಾಗುತ್ತದೆ. 


ಉದಾ- "ದೃಶ್‌' ಧಾತುವನ್ನು “ತ್ಯದ್‌' ಉಪಪದದ ಜೊತೆಗೆ ಸೇರಿಸಿ, ಅದಕ್ಕೆ 


ಷಡ್ಗಿಲ್‌ ಪ್ರಕರಣಮ್‌ (ಹ.ಪು.) 367 


"ಕರ್‌ಅ)' ಪ್ರತ್ಯಯವನ್ನು ಸೇರಿಸಿದಾಗ, “ತಾದ್ಯಶ' ಎಂದು ಅ-ಕಾರಾನ್ತ ಪುಲ್ಲಿಂಗ 
ಶಬ್ದವಾಗುತ್ತದೆ. ತಾದೃಶಃ, ತಾದೃಶೌ, ತಾದೃಶಾಃ ಎಂದು ಪ್ರಥಮಾ ವಿಭಕ್ತಿಯ 
ರೂಪಗಳು ಸಿದ್ಧವಾಗುತ್ತವೆ. 

ಸ್ತ್ರೀ ಪ್ರತ್ಯಯವಾದ "ಜೇಪ್‌(ಈ)' ಸೇರಿಸಿದಾಗ, “ಟಿಡ್ಡಾಣಇ್‌... ಕಣ್‌ ಕ್ಷರಪಃ” 
ಎ೦ಬ ಸೂತ್ರವು ಪ್ರವೃತ್ತವಾಗಿ, ತಾದೃಶೀ ಎಂದು ರೂಪವು ಸಿದ್ಧವಾಗುತ್ತದೆ. 

ನಪುಂಸಕ ಲಿಂಗದಲ್ಲಿ ಪುಲ್ಲಿಂಗದಲ್ಲಿ ಹೇಗೋ ಹಾಗೆ, ಅ-ಕಾರಾನ್ತ ಶಬ್ದವಾಗಿ, 
ತಾದೃಶಮ್‌, ತಾದೃಶೇ, ತಾದೃಶಾನಿ ಎಂದು ರೂಪಗಳಾಗುತ್ತವೆ. 

ಕ್ವಿನ್‌ ಪ್ರತ್ಯಯವು ಬಂದಾಗ, ಅದು ಸರ್ವಾಪಹಾರವಾಗಿ “ದೃಶ್‌' ಎಂದು 
“ಹಲನ್ತ' ಶಬ್ದವಾಗುತ್ತದೆ. “ಕ್ವಿನ್‌ ಆಗಲಿ ಅಥವಾ "ಕ್‌ ಪ್ರತ್ಯಯವಾಗಲಿ, ತೃದಾದಿಯಲ್ಲಿ 
ಅವುಗಳಿಗೆ ಆ-ಕಾರಾನ್ನಾದೇಶವು ಬರುತ್ತದೆ ಎಂಬುದನ್ನು ಮುಂದಿನ ಸೂತ್ರದಲ್ಲಿ 
ಹೇಳಲಾಗಿದೆ. 


(ಆ-ಕಾರವನ್ನು ಅಂತಾದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 349. ಆ ಸರ್ವನಾಮ್ನಃ (6.9.91) 
ವೃತ್ತಿಃ-ಸರ್ವನಾಮ್ನಃ “ಆ'ಕಾರಃ ಅ೦ತಾದೇಶಃ ಸ್ಯಾತ್‌ “ದೃಗ್‌-ದೃಶ್‌-ವತುಷು?] 
ತಾದ್ಯಕ್‌, ತಾದೃಗ್‌। ತಾದೃಶೌ। ತಾದೃಶಃ। ತಾದೃಗ್ಭ್ಯಾಮ್‌। ವೃಶ್ಚ ಇತಿ ಷಃ ಜಶ್ತ್ವ- 
ಚತ್ವೇ । ವಿಟ್‌, ಎಡ್‌। ವಿಶೌ..ವಿಶಃ ವಿಡ್ಛ್ಯಾಮ್‌। 
ಅ. ವೃ. - “ದೃಗ್‌-ದೃಶ್‌-ವತುಷು” ಎಂಬ ಸೂತ್ರವು ಅನುವೃತ್ತವಾಗಿದೆ. 
ಅರ್ಥ- “ದೃಗ್‌, ದೃಶ್‌, ಶಬ್ದಗಳು, ಮತ್ತು "ವತು' ಪ್ರತ್ಯಯ ಪರದಲ್ಲಿದ್ದಾಗ, 
“ಸರ್ವನಾಮ ಸಂಜ್ಞೆ ಯುಳ್ಳ ಶಬ್ದಗಳಿಗೆ ಆ- ಕಾರವು ಅನ್ನಾದೇಶವಾಗಿ ಬರುತ್ತದೆ. 
ಉದಾ. ತಾದೃಕ್‌, ತಾದೃಗ್‌(ಅದರಂತಿರುವ) - "ತದ್‌' (ತ್ಯದಾದಿ) ಉಪಪದದ 
ನಂತರ “ದೃಶ್‌' ಧಾತುವನ್ನು ಸೇರಿಸಿದಮೇಲೆ, “ತ್ಯದಾದಿಷು ದೃಶೋ5ನಾಲೋಕನೇ 
ಕಇ್‌ಚ” (3.2.60) ಎಂಬ ಸೂತ್ರಕ್ಕನುಸಾರವಾಗಿ, "ಕ್ವಿನ್‌' ಪ್ರತ್ಯಯವನ್ನು 
ಸೇರಿಸಿದಮೇಲೆ, ಅದು ಸರ್ವಾಪಹಾರವಾಗಿ "ದೃಶ್‌' ಎಂದೇ ಪರದಲ್ಲಿ ಉಳಿದು, 
"ತದ್‌' ದಲ್ಲಿರುವ "ದ್‌' ಕಾರದ ಸ್ಥಾನದಲ್ಲಿ "ಆ' ಕಾರವು ಆದೇಶವಾಗಿ ಬಂದು, 
"ತಾದೃಶ್‌' ಎಂದಾಗುತ್ತದೆ. ನಂತರ ಇದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದು, "ಸು(ಸ್‌)' 
ಸೇರಿಸಿ ತಾದೃಶ್‌4ಸ್‌ ಎಂದಿದ್ದಾಗ, “ಹಲ್ವಾ ್ಯೋ ದೀರ್ಪಾತ್‌ ಸುತಿಸ್ಯಪೃಕ್ತತಮ್‌ 
ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರ ಲೋಪವಾಗಿ “ತಾದೃಶ್‌' ಎಂದೇ ಇರುತ್ತದೆ. 
ನಂತರ “ಕ್ವಿನ್‌ ಪ್ರತ್ಯಯಸ್ಯ ಕುಃ” ಎಂಬ ಸೂತ್ರದಿಂದ "ಶ್‌' ಕಾರಕ್ಕೆ ಕುತ್ನ(ಕ್‌)', 
ಮತ್ತು “ವಶ್ವ-ಬಸ್ತ.... ಷಃ” ಎಂಬ ಸೂತ್ರದಿಂದ 'ಷತ್ನ' ಎರಡೂ ಒಟ್ಟಿಗೇ ಪ್ರವೃತ್ತವಾದಾಗ, 
“ಕ್ವಿನ್‌ ಪ್ರತ್ಯಯಸ್ಯ ಕುಃ” ಎ೦ಬ ಸೂತ್ರವು ಪರ-ತ್ರಿಪಾದಿಯಾಗಿರೋಣದರಿಂದ ಅದು 
ಅಸಿದ್ದವಾಗುತ್ತದೆ. ಆದ್ದರಿಂದ ಇನ್ನೊಂದು ಸೂತ್ರವಾದ “ವ್ರಶ್ವ-ಭ್ರಸ್ಟ... ಷಃ” ಎಂಬ 
ಸೂತ್ರವೇ ಪ್ರವೃತ್ತವಾಗಿ, "ಷತ್ತ(ಷ್‌)' ವು ಆದೇಶವಾಗಿ ಬಂದು, "ತಾದೃಷ್‌' 


368 ಲಘುಸಿದ್ಧಾಂತ ಕೌಮುದೀ 


ಎಂದಾಗುತ್ತದೆ. “ಷ್‌' ಕಾರಕ್ಕೆ ಜಶ್ಚ(ಡ್‌) ಬಂದು, ಆ “ಡ್‌' ಕಾರಕ್ಕೆ ಕುತ್ವ(ಗ್‌) 
ಬಂದು “ವಾವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ "ಚರ್ವ್ವ' ಬಂದು, ತಾದ್ಯಕ್‌, 
ಮತ್ತು ತಾದೃಗ್‌ ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ, 


ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರಗಳೂ ಆಗದೇ ತಾದ್ಯಶೌ, 
ತಾದೃಶಃ ಇತ್ಯಾದಿ ರೂಪಗಳಾಗುತ್ತವೆ. 

ಇನ್ನು ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಷತ್ವ(ಷ್‌)' ಜಶ್ಚ್ವ(ಡ್‌), ಕುತ್ಸ(ಗ್‌) 
ಗಳು ಬಂದು, ತಾದೃಗ್ಭಾ ಮ್‌, ತಾದೃಗ್ಳಿಃ, ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ವಿಶೇಷ [“ತ್ಯದ್‌, ತದ್‌, ಯದ್‌, ಏತದ್‌, ಇದಮ್‌ (ಅದಸ್‌ ಶಬ್ದದ ಏಕವಚನ 
ಮತ್ತು ದ್ವಿವಚನ), ಯುಷ್ಕದ್‌, ಅಸ್ಮದ್‌, ಭವತು, ಕಿಮ್‌, ಈ ಶಬ್ದಗಳು ತ್ಯದಾದಿಗಣ 
ಪಠಿತಗಳಾಗಿವೆ. ಇವುಗಳ ಮೇಲೂ “ಕಣ್‌” ಮತ್ತು “ಕ್ವಿನ್‌' ಪ್ರತ್ಯಯಗಳು ಬರುತ್ತವೆ. 
ದೃಗ್‌, ದೃಶ್‌ ಮತ್ತು ವತು ಈ ಪ್ರತ್ಯಯಗಳು ಪರದಲ್ಲಿದ್ದಾಗಲೂ “ಆ” ಕಾರವು 
ಅಂತಾದೇಶವಾಗಿ ಬರುತ್ತದೆ]. 

ಉದಾ- ತ್ಯಾದೃಶಃ, ತ್ಯಾದ್ಯಕ್‌ — “ತ್ಯದ್‌' ಶಬ್ದದಿಂದ ತಾದೃಶಃ ಮತ್ತು ತಾದೃಕ್‌ 
ಎಂಬ ಶಬ್ದಗಳು ಆಗುತ್ತವೆ. (ಅವನಂತೆ ಕಾಣುವ ಎಂದು ಅರ್ಥ). "ಯದ್‌' 
ಶಬ್ದದಿ೦ದ ಯಾದೃಶಃ ಮತ್ತು ಯಾದ್ಯಕ್‌ (ಯಾವರೀತಿ ಕಾಣುವವನು) ಎಂಬ 
ರೂಪಗಳು ಆಗುತ್ತವೆ. 


"ಏತದ್‌' ಶಬ್ದದಿಂದ ಏತಾದೃಶಃ, ಏತಾದೃಕ್‌( ಈ ರೀತಿ ಕಾಣುವವನು) ಎಂಬ 
ರೂಪಗಳು ಆಗುತ್ತವೆ. 


“ಇದಮ್‌' ಶಬ್ದದಿಂದ ಈದೃಶಃ ಮತ್ತು ಈದೃಕ್‌ ( ಇಂತಹ ) ಎಂಬ ರೂಪಗಳು 
ಆಗುತ್ತವೆ. 

"ಯುಷದ್‌' ಶಬ್ದದಿಂದ ಯುಷ್ಕಾದೃಶಃ, ಮತ್ತು ಯುಷ್ಮಾದೃಕ್‌(. ನಿಮ್ಮಂತಹ) 
ಎ೦ಬ ರೂಪಗಳು ಆಗುತ್ತವೆ. 

'ಅಸ್ಮದ್‌' ಶಬ್ದದಿಂದ ಅಸ್ಮಾದೃಶಃ ಮತ್ತು ಅಸ್ಮಾದೃಕ್‌ (ನಮ್ಮಂತಹ) ಎಂಬ 
ರೂಪಗಳು ಆಗುತ್ತವೆ. 

“ಭವತ್‌' ಶಬ್ದದಿಂದ, ಭವಾದೃಶಃ ಮತ್ತು ಭವಾದ್ಯಕ್‌ (ತಮ್ಮಂತಹ) ಎಂಬ 
ರೂಪಗಳು ಆಗುತ್ತವೆ. 


“ಕಿಮ್‌' ಶಬ್ದದಿಂದ ಕೀದೃಶಃ ಮತ್ತು ಕೀದೃಕ್‌( ಯಾರಂತೆ) ಎಂಬ ರೂಪಗಳು 
ಆಗುತವೆ. 


“ಇದಮ್‌' ಮತ್ತು ಕಿಮ್‌ ಶಬ್ದಗಳಿಗೆ ಆ-ಕಾರವು ಆದೇಶವಾಗಿ ಬಾರದೇ "ಈಶ್‌' 
ಮತ್ತು “ಕೀ? ಶಬ್ದಗಳು ಆದೇಶವಾಗಿ ಬರುತ್ತವೆ]. 


ಉದಾ- ವಿಟ್‌,ವಿಡ್‌(ವೈಶ್ಯನು) - "ವಿಶ್‌' ಧಾತುವಿನ ಮೇಲೆ "ಕ್ಲಿನ್‌ ಪ್ರತ್ಯಯವನ್ನು 


ಷಡ್ಲಿಲ್ಲ್‌ ಪ್ರಕರಣಮ್‌ (ಹ.ಪು.) 369 


ಸೇರಿಸಿ, ವಿಶ್‌-ಕ್ವಿನ್‌ ಎ೦ದಿದ್ದಾಗ, “ಕ್ವಿನ್‌' ಪ್ರತ್ಯಯವು ಸರ್ವಾಪಹಾರವಾಗಿ, "ವಿಶ್‌ 
ಮಾತ್ರ ಉಳಿಯುತ್ತದೆ. ಅದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದು, "ಸು(ಸ್‌)' ಸೇರಿಸಿ 
ವಿಶ್‌.ಸ್‌ ಎಂದಿದ್ದಾಗ, “ಹಲ್ವಾ ಚ್ಕೋ ದೀರ್ಫಾತ್‌ ಸುತಿಸ್ಯಪೃಕ್ಷತಮ್‌ ಹಲ್‌” 
ಎ೦ಬ ಸೂತ್ರದಿಂದ "ಸ್‌' ಕಾರ ಲೋಪವಾಗಿ, "ವಿಶ್‌' ನಲ್ಲಿರುವ "ಶ್‌' ಕಾರಕ್ಕೆ 
“ವಶ್ನ-ಭಸ್ವ..... ಷಃ” ಎಂಬ ಸೂತ್ರದಿಂದ “ಷತ್ನ' ಬಂದು, "ವಿಷ್‌' ಎಂದಾಗಿ, "ಷ್‌' 
ಕಾರಕ್ಕೆ ಜಶ್ವ್ವದಿಂದ "ಡ್‌' ಕಾರ, ಹಾಗೆಯೇ “ವಾಂವಸಾನೇ” ಎಂಬ ಸೂತ್ರದಿಂದ 
ವೈಕಲ್ಪಿಕ "ಚರ್ತ್ವ' ಬಂದು "ವಿಟ್‌' "ವಿಡ್‌' ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರವಾದಾಗ, ಯಾವ ವಿಕಾರವೂ ಆಗದೇ ವಿಶೌ, ವಿಶಃ, 
ವಿಶಮ್‌, ವಿಶಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಷತ್ವ, ಜಶ್ಚ್ವಗಳಾಗಿ ಎಡ್ಭಾ ಮ್‌, 
ವಿಡ್ಛಿಃ.....ವಿಟ್ಟ್ಸು ವಿಟ್ಟು ಇತ್ಯಾದಿ ರೂಪಗಳಾಗುತ್ತವೆ. 


(ಕ್‌ - ವರ್ಗವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 35೦. ನಶೇರ್ವಾ ( 8.2.63) 

ವೃತ್ತಿಃ-ನಶೇಃ ಕವರ್ಗಃ ಅಂತಾದೇಶಃ ವಾ ಪದಾಂತೇ। ನಕ್‌, ನಗ್‌, ನಟ್‌, 
ನಡ್‌। ನಶೌ। ನಶಃ ನಗ್ಭ್ಯಾಮ್‌। ನಡ್ಭಾ ಮ್‌। 

ಪ. ಛೇ. - ನಶೇಃ, ವಾ। 

ಅ. ವೃ.-“ಕ್ವಿನ್‌ ಪ್ರತ್ಯಯಸ್ಯ ಕುಃ” ಎಂಬ ಸೂತ್ರದಿಂದ "ಕುಃ' ಎಂಬ ಪದವೂ, 
“ಸ್ಕೋಃ ಸಂಯೋಗಾದ್ಯೋರನ್ನೇ ಚ” ಎಂಬ ಸೂತ್ರದಿಂದ “ಅನ್ನೇ” ಎಂಬ ಪದವೂ 
ಅನುವೃತ್ತವಾಗುತ್ತವೆ, “ಅಲೋತನ್ತ್ಯಸ್ಯ” ಎಂಬ ಸೂತ್ರದಿಂದ “ಅನ್ನ್ಯಸ್ಯ' ಎಂಬುದರ 
ಉಪಸ್ಥಿತಿ ಇರುತ್ತದೆ. “ಪದಸ್ಯ” ಎಂಬುದು ಅಧಿಕಾರ ಸೂತ್ರ 

ಅರ್ಥ- ಪದಾನ್ನದಲ್ಲಿ "ನಶ್‌' ಶಬ್ದಕ್ಕೆ ವಿಕಲ್ಲವಾಗಿ "ಕ್‌' ವರ್ಗವು ಅನ್ಹಾದೇಶವಾಗಿ 
ಬರುತ್ತದೆ. 

ಉದಾ- ನಕ್‌, ನಗ್‌, ನಟ್‌, ನಡ್‌ (ನಾಶವುಳ್ಳವನು/ ನಶ್ವರವಾದ) - "ನಶ್‌' 
ಧಾತುವಿನಮೇಲೆ “ಕ್ವಿಪ್‌' ಪ್ರತ್ಯಯವನ್ನು ಸೇರಿಸಿದಾಗ, ಅದು ಸರ್ವಾಪಹಾರವಾಗಿ, 
“ನಶ್‌' ಎಂದೇ ಉಳಿದಿರುತ್ತದೆ. ಅದಕ್ಕೆ "ಪ್ರಾತಿಪದಿಕ ಸಂಜ್ಞೆ" ಬಂದಮೇಲೆ, "ಸು(ಸ್‌)' 
ಸೇರಿಸಿದಾಗ ನಶ್‌4೬ಸ್‌ ಎಂದಿರುತ್ತದೆ. ಆಗ, “ಹಲ್ವಾ ಜ್ಯೂ ದೀರ್ಪಾತ್‌ 
ಸುತಿಸ್ಯಪೃಕ್ತತಮ್‌ ಹಲ್‌” ಎ೦ಬ ಸೂತ್ರದಿಂದ "ಸ್‌' ಕಾರ ಲೋಪವಾಗಿ, "ನಶ್‌' 
ನಲ್ಲಿರುವ “ಶ್‌' ಕಾರಕ್ಕೆ “ವ್ರಶ್ವ-ಭ್ರಸ್ವ.... ಷಃ” ಎಂಬ ಸೂತ್ರದಿಂದ "ಷತ್ನ' ಬಂದು 
"ನಷ್‌' ಎಂದಾಗಿ, ನಂತರ “ಷ್‌' ಕಾರಕ್ಕೆ “ಜಶ್ವ್ವ(ಡ್‌)' ಕಾರ ಬಂದು, ನಡ್‌ ಎಂದು 
ರೂಪವಾಗುತ್ತದೆ. ಈಗ ಪ್ರಕೃತ ಸೂತ್ರದಿಂದ, "ನಶ್‌' ನಲ್ಲಿರುವ "ಶ್‌' ಕಾರಕ್ಕೆ ವಿಕಲ್ಲದಿಂದ 
ಕುತ್ಸ(ಗ್‌) ಬ೦ದು,"ನಗ್‌' ಎಂದಾಗುತ್ತದೆ. ನಂತರ "ನಡ್‌' ಮತ್ತು "ನಗ್‌' ಈ ಎರಡು 
ರೂಪಗಳಿಗೆ “ವಾಂವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ ಚರ್ತ್ವ ಬಂದು, ನಕ್‌ 


370 ಲಘುಸಿದ್ಧಾಂತ ಕೌಮುದೀ 


ಮತ್ತು ನಗ್‌ ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. ಪ್ರಕೃತ ಸೂತ್ರದಿಂದ 
ಕುತ್ಸ(ಗ್‌) ಬಾರದ ಪಕ್ಷದಲ್ಲಿ, "ಡ್‌' ಕಾರವು ಹಾಗೆಯೇ ಇರುತ್ತದೆ. ಅದಕ್ಕೆ “ವಾಇವಸಾನೇ” 
ಎ೦ಬ ಸೂತ್ರದಿಂದ ವೈಕಲ್ಪಿಕ “ಚರ್ತ್ವ' ಬಂದು "ನಟ್‌' "ನಡ್‌' ಎಂದು ಎರಡು 
ರೂಪಗಳಾಗುತ್ತವೆ. 'ಹೀಗಾಗಿ ನಕ್‌, ನಗ್‌, ನಟ್‌, ನಡ್‌ ಎ೦ಬ ನಾಲ್ಕು ರೂಪಗಳು 
ಸಿದ್ಧವಾಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರವಾದಾಗ, ಯಾವ ವಿಕಾರವೂ ಆಗದೇ ನಶೌ, ನಶಃ, 
ನಶಮ್‌, ನಶಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ವಾಂವಸಾನೇ” ಎಂಬ ಸೂತ್ರಕ್ಕೆ 
ಅವಕಾಶವಿಲ್ಲದೇ ಇರೋಣದರಿಂದ “ಡ್‌' ಕಾರಾನ್ತ ಮತ್ತು "ಗ್‌' ಕಾರಾನ್ತ ಶಬ್ದಗಳೇ 
ಇರುತ್ತವೆ. ನಗ್ಭಾಮ್‌, ನಡ್ಭಾ ಕ್ರಮ್‌-ನಟ್ಟು, ನಟ್ಟು, ನಕ್ಷು ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 

(ಕ್ಷನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ - 351.  ಸ್ಪೃಶೋಜನುದಕೇ ಕ್ವಿನ್‌ (3.2.58) 

ವೃತ್ತಿಃ-ಅನುದಕೇ ಸುಪಿ ಉಪಪದೇ ಸ್ಪಶೇಃ ಕಿನ್‌ ಫೃತಸ್ಪೃಕ್‌, ಫೃತಸ್ಪೃಗ್‌। 
ಫೃತಸ್ಪೃಶೌ। ಫೃತಸ್ತೃಶಃ। ದಧ್ಯಕ್‌, ದಧ್ಯಗ್‌। ದಧೃಷೌ। ದಧ್ಯಗ್ಭಾ ಸ್‌ ರತ್ನಮುಟ್‌, 
ರತ್ನಮುಡ್‌। ರತ್ನಮುಷೌ। ರತ್ನಮುಡ್ಭಾ ಮ್‌। ಷಟ್‌, ಷಡ್‌। ಷಡ್ಗಿಃ। ಷಡ್ಫ್ಯಃ। ಷಣ್ಣಾಮ್‌। 
ಷಟ್ಸುಷಟ್ಟು) ರುತ್ನಂ ಪ್ರತಿ ಷಟ್ತ್ವಸ್ಯ ಅಸಿದ್ಧತ್ವಾತ್‌ “ಸಸಜುಷೋರುಃ” ಇತಿ ರುತ್ವಮ್‌। 

ಪ. ಛೇ. - ಸ್ಪೃಶಃ, ಅನುದಕೇ, ಕ್ವಿನ್‌। 

ಅ. ವೃ- “ಸುಪಿ ಸ್ತಃ” ಎಂಬ ಸೂತ್ರದಿಂದ "ಸುಪಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

(ಸೂಚನೆ - ಕ್ವಿನ್‌ ಪ್ರತ್ಯಯವನ್ನು ಸೇರಿಸೋಣದರಿಂದ ಕುತ್ವ ಬರುವುದಕ್ಕೆ 
ಅವಕಾಶವಿರುತ್ತದೆ). 

ಅರ್ಥ-"ಉದಕ' ಶಬ್ದ! ಕ್ಕಿಂತ ಭಿನ್ನವಾದ ಸುಬನ್ತವು ಉಪಪದವಾಗಿದ್ದಾಗ, "ಸ್ಪೃಶ್‌' 
ಧಾತುವಿನಮೇಲೆ “ಕ್ವಿನ್‌' ಪ್ರತ್ಯಯವು ಬರುತ್ತದೆ. 

ಉದಾ- ಫೃತಸ್ಪೃಕ್‌, ಫೃತಸ್ಪ್ಯಗ್‌, (ತುಪ್ಪವನ್ನು ಸ್ಪರ್ಶಿಸುವವನು) - "ಘೃತ' 
ಶಬ್ದಪೂರ್ವಕವಾದ, "ಸ್ಪೃಶ್‌' ಧಾತುವಿನ ನಂತರ, ಪ್ರಕೃತ ಸೂತ್ರದಿಂದ "ಕ್ಸಿನ್‌ 
ಪ್ರತ್ಯಯವನ್ನು ಸೇರಿಸಿ, ಅದು ಸರ್ವಾಪಹಾರವಾದಾಗ, ಫೃತಸ್ಪೃಶ್‌ ಎಂದಿರುತ್ತದೆ. 
ಇದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದು, "ಸು(ಸ್‌)' ಸೇರಿಸಿದಾಗ, ಫೃತಸ್ಪೃಶ್‌*ಸ್‌ 
ಎಂದಿರುತ್ತದೆ. “ಹಲ್ಹಾ ಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ತತಮ್‌ ಹಲ್‌” ಎಂಬ 
ಸೂತ್ರದಿಂದ "ಸ್‌'ಕಾರ ಲೋಪವಾಗಿ, ಘೃತಸ್ಟೃಶ್‌ ಎಂದೇ ಉಳಿದಿರುತ್ತದೆ. 
ಅನ್ತ್ಯವರ್ಣವಾದ "ಶ್‌' ಕಾರಕ್ಕೆ “ವ್ರಶ್ವ-ಭ್ರಸ್ವ.... ಷಃ” ಎಂಬ ಸೂತ್ರದಿಂದ "ಷತ್ವ' 


ಜ 
ಬಂದು ಘೃತಸ್ಪೃಷ್‌ ಎಂದಾಗುತ್ತದೆ. ಈ “ಷ್‌' ಕಾರಕ್ಕೆ ಜಶ್ತ್ವ(ಡ್‌)” ಕಾರ ಬಂದು, 


ಷಡ್ಲಿಚ್ಸ್‌ ಪ್ರಕರಣಮ್‌ (ಹ.ಪು.) 371 


ಫೃತಸ್ಪೃಡ್‌ ಎಂದಾಗುತ್ತದೆ. “ಕ್ವಿನ್‌ ಪ್ರತ್ಯಯಸ್ಯ ಕುಃ” ಎಂಬ ಸೂತ್ರದಿಂದ “ಡ್‌' 
ಕಾರಕ್ಕೆ ಕುತ್ವ(ಕ್‌)' ಕಾರ ಬಂದು ಘೃತಸ್ಪೃಗ್‌ ಎಂದಾಗುತ್ತದೆ. “ವಾಂವಸಾನೇ” ಎಂಬ 
ಸೂತ್ರದಿಂದ ಕುತ್ನ(ಕ್‌) ಕಾರ ಬಂದು, ಫೃತಸ್ಪೃಕ್‌ ಎಂದಾಗುತ್ತದೆ. ಚರ್ತ್ವ ಬಾರದ 
ಪಕ್ಷದಲ್ಲಿ ಫೃತಸ್ಪೃಗ್‌ ಎಂದೇ ಇರುತ್ತದೆ. ಹೀಗಾಗಿ ಎರಡು ರೂಪಗಳಾಗಿವೆ. 


ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರಗಳೂ ಆಗದೇ ಫೃತಸ್ಪೃಶೌ, 
ಫೃತಸ್ಪೃಶಃ ಇತ್ಯಾದಿ ರೂಪಗಳಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಷತ್ವ, ಜಶ್ವ್ವ ಮತ್ತು ಕುತ್ವಗಳಿಂದ 
ಫೃತಸ್ಪೃಗ್ಳಾಾಮ್‌, ಫೃತಸ್ಪೃಗ್ಳಿಃ ಇತ್ಯಾದಿ ರೂಪಗಳಾಗುತ್ತವೆ. 

(ಇಲ್ಲಗೆ 'ಶ್‌' ಕಾರಾನ್ತ ಶಬ್ದಗಳ ಸಿರೂಪಣಿ ಮುಗಿಯಿತು) 
(ಇನ್ನು ಮುಂದೆ "ಷ್‌' ಕಾರಾನ್ತ ಶಬ್ದಗಳ ನಿರೂಪಣೆ ಮಾಡಲಾಗುತ್ತದೆ). 

ಉದಾ-ದಧೃಕ್‌, ದಧೃಗ್‌ (ತಿರಸ್ಕರಿಸುವವನು) - “ದೃಷ್‌' ಧಾತುವಿನಮೇಲೆ 
“ಯತ್ನಿಗ್‌-ದಧ್ಯಕ್‌-ಸ್ಪಗ್‌-ದಿಗ್‌-ಉಷ್ಟಿಗ್‌-ಅಇ್ಬು-ಯುಜಿ-ಕೃಇಸ್ಟಾಮ್‌ ಚ” ಎಂಬ 
ಸೂತ್ರದಿಂದ "ಕ್ಲಿನ್‌' ಪ್ರತ್ಯಯ ಬಂದಮೇಲೆ, ಅದು ಸರ್ವಾಪಹಾರವಾಗಿ "ದಧೃಷ್‌' 
ಎಂದಾಗುತ್ತದೆ. ಅದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದಮೇಲೆ "ಸು(ಸ್‌)' ಪ್ರತ್ಯಯವನ್ನು 
ಸೇರಿಸಿದಾಗ, ದಧೃಷ್‌.ಸ್‌ ಎಂದಿರುತ್ತದೆ. “ಹಲ್ವಾ ಚೋ ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ 
ಹಲ್‌” ಎಂಬ ಸೂತ್ರದಿಂದ ."ಸ್‌' ಕಾರ ಲೋಪವಾಗಿ "ಷ್‌' ಕಾರಕ್ಕೆ ಜಶ್ವ್ವ(ಡ್‌) 
ಬಂದು, ಅದರ ಸ್ಥಾನದಲ್ಲಿ, “ಕ್ವಿನ್‌ ಪ್ರತ್ಯಯಸ್ಯ ಕುಃ” ಎಂಬ ಸೂತ್ರದಿಂದ ಕುತ್ಸ(ಗ್‌) 
ಬಂದು, "ದದೃಗ್‌' ಎಂದು ರೂಪವಾಗುತ್ತದೆ. “ವಾಂವಸಾನೇ” ಎ೦ಬ ಸೂತ್ರದಿಂದ 
ವೈಕಲ್ಲಿಕ “ಚರ್ತ್ವ(ಕ್‌)' ಬ೦ದು, "ದಧ್ಯಕ್‌' ಮತ್ತು "ದಧೃಗ್‌' ಎಂಬ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ ಉಂಟಾಗದೇ ದಧ್ಯಷೌ, 
ದಧೃಷಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, 
ಜಶ್ಚ್ವ(ಡ್‌), ಮತ್ತು ಕುತ್ಸ(ಗ್‌), ಬಂದು ದಧ್ಯಗ್ಸಾ ಮ್‌, ದಧ್ಯಗ್ಗಿಃ ಇತ್ಯಾದಿ 
ರೂಪಗಳಾಗುತ್ತವೆ. 

ಉದಾ- ರತ್ನಮುಟ್‌, ರತ್ನಮುಡ್‌(ರತ್ನವನ್ನು ಅಪಹಾರ ಮಾಡುವವನು)ರತ್ನಾನಿ 
ಮುಷ್ಟಾತಿ ಇತಿ ರತ್ನಮುಟ್‌- "ಮುಷ್‌' ಧಾತುವಿನಮೇಲೆ 'ಕ್ವಿಪ್‌' ಪ್ರತ್ಯಯವನ್ನು 
ಸೇರಿಸಿ ಸರ್ವಾಪಹಾರವಾದಮೇಲೆ, ಅದಕ್ಕೆ "ಪ್ರಾತಿಪದಿಕ ಸಂಜ್ಞೆ ಬಂದು, 
ಮುಷ್‌4ಸು(ಸ್‌) ಎಂದಿದ್ದಾಗ, “ಹಲಾ ಹಖ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷಮ್‌ ಹಲ್‌” 
ಎಂಬ ಸೂತ್ರದಿಂದ "ಸ್‌' ಕಾರ ಲೋಪವಾಗಿ, “ರುಲಾಮ್‌ ಜಶೋತನ್ನೇ? 
ಎಂಬುದರಿಂದ ಜಶ್ಚ್ವ(ಡ್‌) ಬಂದು, "ರತ್ನಮುಡ್‌' ಎಂದಾಗುತ್ತದೆ. “ವಾಂವಸಾನೇ” 
ಎ೦ಬ ಸೂತ್ರದಿಂದ ವೈಕಲ್ಲಿಕ “ಚರ್ತ್ವ' ಬಂದು, "ರತ್ನಮುಟ್‌' ಎಂದಾಗಿ, 'ರತ್ನಮುಟ್‌' 
ಮತ್ತು “ರತ್ನಮುಡ್‌' ಎಂದು ಎರಡು ರೂಪಗಳು ಸಿದ್ಧವಾಗುತ್ತವೆ. ಅಜಾದಿ ವಿಭಕ್ತಿಗಳು 


4 


372 ಲಘುಸಿದ್ಧಾಂತ ಕೌಮುದೀ 


ಪರದಲ್ಲಿದ್ದಾಗ, ಯಾವ ವಿಕಾರವೂ ಉಂಟಾಗದೇ ರತ್ನಮುಷೌ, ರತ್ನಮುಷಃ ಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಜಶ್ತ್ವ(ಡ್‌), ಬಂದು, 
ರತ್ನಮುಡ್ಭಾ ಮ್‌, ರತ್ನಮುಡ್ಳಿಃ ಇತ್ಯಾದಿ ರೂಪಗಳಾಗುತ್ತವೆ. 

ಉದಾ- ಷಟ್‌(ಸಂಖ್ಯಾವಾಚಕವಾದ ಆರು)- ಇದು ಯಾವಾಗಲೂ 
ಬಹುವಚನದಲ್ಲಿಯೇ ಇರುತ್ತದೆ. “ಷ್ಣಾನ್ನಾಷಟ್‌” ಎಂಬ ಸೂತ್ರದಿಂದ “ಷಟ್‌' ಸಂಜ್ಞೆ 
ಬರುತ್ತದೆ. “ಜಸ್‌' ಮತ್ತು "ಶಸ್‌' ಗಳಿಗೆ “ಷಡ್ಫ್ರ್ಯೋ ಲುಕ್‌” ಎಂಬ ಸೂತ್ರದಿಂದ 
ಲೋಪ ಬರುತ್ತದೆ. "ಡ್‌' ಕಾರಕ್ಕೆ “ವಾಂವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ 
ಚರ್ತ್ವ(ಟ್‌) ಬಂದು, "ಷಟ್‌' ಮತ್ತು ಷಡ್‌ ಎಂದು ಪ್ರಥಮಾ ಮತ್ತು ದ್ವಿತೀಯಾ 
ಬಹುವಚನದಲ್ಲೂ ರೂಪಗಳಾಗುತ್ತವೆ. ಹಲಾದಿ ವಿಭಕ್ತಿಗಳಾದ ಭಿಸ್‌, ಭ್ಯಸ್‌, ಭ್ಯಾಮ್‌ 
ಮತ್ತು ಸುಪ್‌ ಗಳು ಪರದಲ್ಲಿದ್ದಾಗ, ಷಡ್ಗಿಃ$, ಷಡ್ಫ್ಯಃ, ಷಣ್ಣಾಮ್‌ ಮತ್ತು ಷಟ್ಟು 
ಎಂಬ ರೂಪಗಳಾಗುತ್ತವೆ. 


(ರೇಫಾನ್ತ ಮತ್ತು "ವ್‌' ಕಾರಾನ್ಹ ಧಾತುಗಳ ಉಪಧೆಗೆ 
ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ - 352. ರ್ವೋರುಪಧಾಯಾ ದೀರ್ಫ ಇಕಃ (8.2.76) 


ವೃತ್ತಿ-ರೇಫ-ವಾಂತಯೋಃ ಧಾತ್ವೋಃ ಇಕಃ ದೀರ್ಫಃ ಪದಾಂತೇ। ಪಿಪಠೀಃ। 
ಪಿಪಠಿಷೌ। ಪಿಪಟೀರ್ಭ್ಯಾಮ್‌। 

ಪ. ಛೇ. - ರ್ವೋಃ, ಉಪಧಾಯಾಃ, ದೀರ್ಫ್ಥಃ, ಇಕಃ 

ಅ. ವೃ- “ಸಿಪಿ ಧಾತೋಃ ರುರ್ವಾ” ಎಂಬ ಸೂತ್ರದಿಂದ “ಧಾತೋಃ' ಎಂಬ 
ಪದವೂ, “ಸ್ಕೋಃ ಸಂಯೋಗಾದ್ಯೋರನ್ನೇ ಚ” ಎಂಬ ಸೂತ್ರದಿಂದ “ಅನ್ನೇ' ಎಂಬ 
ಪದವೂ ಅನುವೃತ್ತವಾಗುತ್ತದೆ. “ಪದಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಪದಾನ್ನದಲ್ಲಿ ಇರುವ ರೇಫಾನ್ತ ಅಥವಾ "ವ್‌' ಕಾರಾನ್ತ' ಧಾತುವಿನ 
ಉಪಧಾರೂಪವಾದ "“ಇಕ್‌(ಇ,ಉ,ಖ, ಲೃ) ಗೆ ದೀರ್ಫ್ಥವು ಬರುತ್ತದೆ. 

ಉದಾ- ಪಿಪಠೀಃ -(ಓದುವ ಇಚ್ಛೆಯುಳ್ಳವನು)- “ಪಠ್‌' ಧಾತುವಿನಮೇಲೆ 
"ಸನ್‌' ಪ್ರತ್ಯಯವನ್ನು ಸೇರಿಸಿದಮಲಲೆ ದ್ವಿತ್ವ ಕಾರ್ಯಮಾಡಿ, ಅದಕ್ಕೆ ಅಭ್ಯಾಸ ಮತ್ತು 
ಆ ಅಭ್ಯಾಸಕ್ಕೆ ಇತ್ವ ಮಾಡಿದಮೇಲೆ, ಇಡಾಗಮ ಮತ್ತು "ಸನ್‌' ನಲ್ಲರುವ 'ಸ್‌' 
ಕಾರಕ್ಕೆ, “ಷತ್ವ(ಷ್‌)' ಮಾಡಿದಮೇಲೆ, ಪಿಪಠಿಷ್‌ ಎಂದಾಗುತ್ತದೆ. ಇದಕ್ಕೂ ಮೊದಲು 
“ಸನಾದ್ಯಂತಾ ಧಾತವಃ” ಎಂಬ ಸೂತ್ರದಿಂದ "ಧಾತು ಸಂಜ್ಞೆ ಬಂದು ನಂತರ' 
“ಕ್ವಿಪ್‌' ಪ್ರತ್ಯಯ ಸೇರಿಸಿದಮೇಲೆ ಅದಕ್ಕೆ ಸರ್ವಾಪಹಾರವಾಗಿ ಪಿಪಠಿಷ್‌ ಎಂಬುದಕ್ಕೆ 
"ಪ್ರಾತಿಪದಿಕ ಸಂಜ್ಞೆ ಬಂದು, ಪಿಪಠಿಷ್‌4ಸು(ಸ್‌) ಎಂದಾಗುತ್ತದೆ. “ಹಲ್ಜಾಭ್ಯೋ 
ದೀರ್ಫಾತ್‌ ಸುತಿಸ್ಕಪ್ಶಕ್ತಮ್‌ ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರ ಲೋಪವಾಗಿ, 
ಪಿಪಠಿಷ್‌ ಎಂದಾಗುತ್ತದೆ. ಪರತ್ರಿಪಾದಿಯಾದ “ಆದೇಶ ಪ್ರತ್ಯಯಯೋಃ” ಎಂಬ 
ಸೂತ್ರದಿಂದ ಆಗುವ “ಷತ್ವ' ವು ಪೂರ್ವತ್ರಿಪಾದಿಯಾದ “ಸಸಜುಷೋ ರುಃ” ಎಂಬ 


ಷಡ್ಗಿಪ್‌ ಪ್ರಕರಣಮ್‌ (ಹ.ಪು.) 373 


ಸೂತ್ರದ ದೃಷ್ಟಿಯಲ್ಲಿ ಅಸಿದ್ಧವಾಗೋಣದ್ದರಿಂದ, "ಷ್‌' ಕಾರಕ್ಕೆ "ಸ್‌' ಕಾರ ಬಂದು, 
ಪಿಪಠಿಸ್‌ ಎಂದಾಗಿ "ಸ್‌' ಕಾರಕ್ಕೆ "ರುತ ) ಬಂದು, ಪಿಪಠಿರ್‌ ಎಂದಾಗುತ್ತದೆ. ಪ್ರಕೃತ 
ಸೂತ್ರದಿಂದ "ಠ್‌' ಕಾರದ ನಂತರ ಇರುವ ಉಪಧೆಯಾದ "ಇ? ಕಾರಕ್ಕೆ ದೀರ್ಫ 
ಬಂದು, ಪಿಪಠೀರ್‌ ಎಂದಾಗುತ್ತದೆ. ನಂತರ “ಖರವಸಾನಯೋ-ರ್ವಿಸರ್ಜನೀಯಃ?” 
ಎ೦ಬ ಸೂತ್ರದಿಂದ ರೇಫಕ್ಕೆ ವಿಸರ್ಗ ಬಂದು, ಪಿಪಠೀಃ ಎಂದು ರೂಪವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ರುತ್ವ, ಮತ್ತು ದೀರ್ಫಗಳು ಆಗದೇ ಯಾವ 
ವಿಕಾರವೂ ಇಲ್ಲದೇ ಪಿಪಠಿಷೌ ಇತ್ಯಾದಿ ರೂಪಗಳಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಪ್ರಕೃತ ಸೂತ್ರದಿಂದ ಉಪಧೆಯಾದ “ಇ' 
ಕಾರಕ್ಕೆ “ದೀರ್ಫ' ಬಂದು, ಪಿಪಠೀರ್ಭ್ಯಾಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

("ಸ್‌' ಕಾರಕ್ಕೆ ಮೂರ್ಥನ್ಯಾದೇಶ(ಷ್‌) ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ - 353. ನುಮ್‌ ವಿಸರ್ಜನೀಯಶವಣ್ಯವಾಯೇಪಿ (8.3.58) 
ವೃತ್ತಿಃ-ಏತೌ ಪ್ರತ್ಯೇಕಂ ವ್ಯವಧಾನೇಪಿ ಇಣ್‌-ಕುಭ್ಯಾಂ ಪರಸ್ಯ ಸಸ್ಯ 
ಮೂರ್ಧನ್ಯಾದೇಶಃ ಷ್ಟುತ್ವೇನ ಪೂರ್ವಸ್ಯ ಷಃ ಪಿಪಠೀಷ್ಟು। ಪಿಪಠೀಃಷು। ಚಿಕೀಃ। 
ಚಿಕೀರ್ಷೌ। ಚಿಕೀಭಾಣ್ಯಮ್‌। ಚಿಕೀರ್ಷುಃ ವಿದ್ವಾನ್‌! ವಿದ್ದಾಂಸೌ। ಹೇ ವಿದ್ವನ್‌। 

ಪ. ಛೇ. - ನುಮ್‌, ವಿಸರ್ಜನೀಯ-ಶರ್‌, ವ್ಯವಾಯೇ, ಅಪಿ। 

ಅ. ವೃ. - “ಇಣ್ಕೋಃ” ಎಂಬುದು ಅಧಿಕಾರ ಸೂತ್ರ. “ಸಹೇಃ ಸಾಢಃ ಸಃ” 
ಎಂಬ ಸೂತ್ರದಿಂದ "ಸಃ' ಎಂಬ ಪದವೂ “ಅಪದಾನ್ತಸ್ಯ ಮೂರ್ಧನ್ಯಃ” ಎಂಬ 
ಸೂತ್ರದಿಂದ “ಮೂರ್ಧನ್ಯಃ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- "ನುಮ್‌' ವಿಸರ್ಜನೀಯ ಮತ್ತು ಶರ್‌ ಇವುಗಳಲ್ಲಿ ಯಾವದಾದರೂ 
ಒಂದರಿಂದಲೂ ವ್ಯವಹಿತವಾದಾಗಲೂ, “ಇಣ್‌' ಮತ್ತು ಕ್‌-ವರ್ಗ ಇವುಗಳ 
ಪರದಲ್ಲಿರುವ "ಸ್‌' ಕಾರಕ್ಕೆ ಮೂರ್ಧನ್ಯಾದೇಶ(ಷ್‌)ವು ಬರುತ್ತದೆ. 

“ಆದೇಶ ಪ್ರತ್ಯಯಯೋಃ? ಸೂತ್ರದಿಂದ ಷತ್ವ ಮಾಡುವುದಕ್ಕಾಗಿ "ಸ್‌' ಕಾರ 
ಮತ್ತು "ಇಣ್‌' ಅಥವಾ ಕ್‌-ವರ್ಗದ ಮಧ್ಯದಲ್ಲಿ ಯಾವ ಬೇರೆ ವರ್ಣದಿಂದಲೂ 
ವ್ಯವಹಿತವಾಗಬಾರದು. ಅದಕ್ಕಾಗಿಯೇ “ಇಣ್‌' ಮತ್ತು ಕ್‌-ವರ್ಗಗಳು 'ಷತ್ವ' 
ಬರುವದಕ್ಕಾಗಿ ನಿಮಿತ್ತಗಳಾಗಿವೆ. ಹಾಗೆ ವ್ಯವಧಾನವಾಗಬೇಕಾದರೆ, “ನುಮ್‌' 

"ವಿಸರ್ಜನೀಯ(ವಿಸರ್ಗ)' ಮತ್ತು "ಶರ್‌' ಪ್ರತ್ಯಾಹಾರದಲ್ಲಿಯ ವರ್ಣಗಳಿಂದ 
ವ್ಯವಧಾನವಾಗಬಹುದು ಎಂದು ಅರ್ಥ. 

ಉದಾ-ಪಿಪಠೀಷ್ಟು, ಪಿಪಠೀಃಷು ಎಂಬಲ್ಲಿ ಪಿಪಠಿಷ್‌ ಶಬ್ದದ ಸಪ್ತಮೀ 
ಬಹುವಚನದಲ್ಲಿ ಪಿಪಠಿಷ್‌.ಸು ಎಂದಿದ್ದಾಗ, “ಸಸಜುಷೋ ರುಃ” ಎಂಬ ಸೂತ್ರದಿಂದ 
ರುತ್ವರ್‌) ಮಾಡಿ “ವರ್ವೋರುಪಧಾಯಾ ದೀರ್ಫ ಇಕಃ” ಎಂಬ ಸೂತ್ರದಿಂದ 
ದೀರ್ಪವಾದಮೇಲೆ, ಪಿಪಠೀರ್‌4+ಸು ಎಂದಾಗುತ್ತದೆ. ಮುಂದೆ ರೇಫಕ್ಕೆ 


374 ಲಘುಸಿದ್ಧಾಂತ ಕೌಮುದೀ 


“ಖರವಸಾನಯೋರ್ವಿಸರ್ಜನೀಯಃ” ಎಂಬ ಸೂತ್ರದಿಂದ ವಿಸರ್ಗವು ಬರುತ್ತದೆ. 
ನಂತರ ವಿಸರ್ಗದ ಸ್ಥಾನದಲ್ಲಿ “ವಿಸರ್ಜನೀಯಸ್ಕ ಸಃ” ಎಂಬ ಸೂತ್ರದಿಂದ, "ಸ್‌' 
ಕಾರಾದೇಶವು ಪ್ರಾಪ್ತವಾಗಬೇಕಿದ್ದಾಗ, ಅದನ್ನು ಬಾಧಿಸಿ “ವಾ ಶರಿ” ಎಂಬ ಸೂತ್ರದಿಂದ 
ವೈಕಲ್ಲಿಕ ವಿಸರ್ಗವು ಆದೇಶವಾಗಿ ಬರುತ್ತದೆ. ಆಗ ಪಿಪಠೀಃ-ಸು ಮತ್ತು ಪಿಪಠೀಸ್‌4ಸು 
ಎಂದಾಗುತ್ತವೆ. ಈಗ “ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸುಪ್‌' ನ 
"ಸ್‌' ಕಾರಕ್ಕೆ "ಷ್‌' ಕಾರ ಬರಬೇಕಾಗಿದೆ. ಆದರೆ "ಈ'ಕಾರ ಮತ್ತು "ಸ್‌' ಕಾರಗಳ 
ಮಧ್ಯದಲ್ಲಿ ಒಂದೆಡೆ ವಿಸರ್ಗವೂ ಮತ್ತೊಂದು ಕಡೆಗೆ "ಸ್‌' ಕಾರವೂ 
ವ್ಯವಹಿತವಾಗಿರುತ್ತದೆ. ಆದುದರಿಂದ ಈ ಸೂತ್ರವು ಪ್ರವೃತ್ತವಾಗುವುದಿಲ್ಲ. ಆದುದರಿಂದ 
ಪ್ರಕೃತ ಸೂತ್ರವು ಪ್ರವೃತ್ತವಾಗಿ ಈ ಎರಡು ವರ್ಣಗಳು ಎರಡೂ ರೂಪಗಳಲ್ಲಿ 
ವ್ಯವಹಿತವಾಗಿದ್ದರೂ "ಸ್‌'ಕಾರಕ್ಕೆ ಷತ್ವವು ಬ೦ದೇ ಬರುತ್ತದೆ. ಆದುದರಿಂದ 
ಪಿಪಠೀಸ್‌4ಷು ಮತ್ತು ಪಿಪಠೀಃ+ಷು ಎಂದಿದ್ದಾಗ, ಷ್ಟುತ್ವ ಸಂಧಿಯಿಂದ "ಸ್‌' ಕಾರಕ್ಕೆ 
“ಷ್‌' ಕಾರವು ಬಂದು ಪಿಪಠೀಷ್ಟು ಎಂದು ಮೊದಲನೆಯ ರೂಪವು ಸಿದ್ಧವಾಗುತ್ತದೆ. 
ಎರಡನೆಯ ರೂಪದಲ್ಲಿ ವಿಸರ್ಗನಂತರ ಇರುವ "ಸ್‌' ಕಾರಕ್ಕೆ ಷತ್ವ ಬಂದು ಪಿಪಠೀಃಷು 
ಎಂದು ಎರಡನೆಯ ರೂಪವು ಸಿದ್ಧವಾಗಿದೆ. 


(ಷ್‌ ಕಾರಾ೦ತ ಹಿಪಠಿಷ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪಿಪಠೀಃ ಪಿಪಠಿಷೌ ಪಿಪಠಿಷಃ 
ದ್ವಿತೀಯಾ ಪಿಪಠಿಷಮ್‌ ಪಿಪಠಿಷೌ ಪಿಪಠಿಷಃ 
ತೃತೀಯಾ ಪಿಪಠಿಷಾ ಪಿಪಠೀರ್ಭ್ಯಾಮ್‌ ಪಿಪಠೀರ್ಭಿಃ 
ಚತುರ್ಥೀ ಪಿಪಠಿಷೇ ಹಿಪಠೀರ್ಭ್ಯಾಮ್‌ ಪಿಪಠೀರ್ಭ್ಯಃ 
ಪಣ್ಟುಮೀ ಖಪಠಿಷಃ ಪಿಪಠೀರ್ಭ್ಯಾಮ್‌ ಏಪಠೀರ್ಭ್ಯಃ 
ಷಷ್ಠೀ ಪಿಪಠಿಷಃ ಪಿಪಠಿಷೋಃ ಪಿಪಠಿಷಾಮ್‌ 
ಸಪ್ತ್ಪಮ್ಬಿ ಪಿಪಠಿಷಿ ಪಿಪಠಿಷೋಃ ಹಿಪಠೀಷ್ಟು, 
ಹಿಪಠೀಃಷು 
ಸಂಬೋಧನ ಹೇ ಪಿಪಠೀಃ। ಹೇ ಪಿಪಠಿಷೌ! ಹೇ ಪಿಪಠಿಷಃ। 


ಉದಾ- ಚಿಕೀಃ (ಮಾಡುವ ಇಚ್ಛೆಯುಳ್ಳವನು) - ಕರ್ತುಮ್‌ ಇಚ್ಛತಿ ಇತಿ 
ಚಿಕೀರ್ದತಿ- “ಕೃ' ಧಾತುವಿನಮೇಲೆ "“ಸನ್‌' ಪ್ರತ್ಯಯವನ್ನು ಸೇರಿಸಿದ ಮೇಲೆ ದ್ವಿತ್ವ 
ಮೊದಲಾದವುಗಳನ್ನು ಮಾಡಿದಮೇಲೆ, ಚಿಕೀರ್ಷ್‌ ಎಂದಿರುತ್ತದೆ ಇದಕ್ಕೆ “ಧಾತು 
ಸಂಜ್ಞೆ ಬ೦ದು, ಚಿಕೀರ್ಷ್‌*ಕ್ವಿಪ್‌ ಎ೦ದಿದ್ದಾಗ, ಅದುಕ್ವಿಪ್‌) ಸರ್ವಾಪಹಾರವಾಗಿ 
ಚಿಕೀರ್ಷ್‌ ಎಂದೇ ಉಳಿಯುತ್ತದೆ. ಇದಕ್ಕೆ "ಪ್ರಾತಿಪದಿಕ ಸಂಜ್ಞೆ? ಬಂದಮೇಲೆ "ಸು(ಸ್‌)' 
ಸೇರಿಸಿದಾಗ, “ಹಲ್ವಾ ಚ್ಯಾ ದೀರ್ಫಾತ್‌ ಸುತಿಸ್ಕಪೃಕ್ಷಮ್‌ ಹಲ್‌” ಎ೦ಬ ಸೂತ್ರದಿಂದ 
"ಸ್‌' ಕಾರಕ್ಕೆ ಲೋಪ ಬಂದಮೇಲೆ, “ಷ್‌' ಕಾರವು ಅಸಿದ್ಧವಾಗಿರುವುದರಿಂದ ಈ 


ಷಡ್ಲಿಣ್ಸ್‌ ಪ್ರಕರಣಮ್‌ (ಹ.ಪು.) 375 


ಕಾರವು ಕಾಣಿಸಿಕೊಳ್ಳುತ್ತದೆ. ಆ "ಸ್‌' ಕಾರಕ್ಕೆ “ರಾತ್‌ ಸಸ್ಯ” ಎಂಬ ಸೂತ್ರದ ಪ್ರಕಾರ 
“ಸಂಯೋಗಾಂತಸ್ಯ ಲೋಪಃ” ಎಂಬ ಸೂತ್ರದಿಂದ ಲೋಪವಾಗಿ ಚಿಕೀರ್‌ 
ಎಂದಿರುತ್ತದೆ. ಈ ರೇಫಕ್ಕೆ ವಿಸರ್ಗ ಬಂದು ಚಿಕೀಃ ಎಂಬ ರೂಪವು ಸಿದ್ಧವಾಗುತ್ತದೆ. 


(ಷ್‌ ಕಾರಾಂತ ಚಿಕೀರ್ಷ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ _ ಬಹುವಚನ 
ಪ್ರಥಮಾ ಚಿಕೀಃ ಚಿಕೀರ್ಷೌ ಚಿಕೀರ್ಷಃ 
ದ್ವಿತೀಯಾ ಚಿಕೀರ್ಷಮ್‌ ಚಿಕೀರ್ಷೌ ಚೆಕೀರ್ಷಃ 
ತೃತೀಯಾ ಚಿಕೀರ್ಷಾ ಚಿಕೀರ್ಭ್ಯಾಮ್‌ ಚಿಕೀರ್ಭಿಃ 
ಚತುರ್ಥೀ ಚಿಕೀರ್ಷೇ ಚಿಕೀರ್ಭ್ಯಾಮ್‌ ಚಿಕೀರ್ಭ್ಯಃ 
ಪಳ್ಜುಮೀ ಚಿಕೀರ್ಷಃ ಚಿಕೀರ್ಭ್ಯಾಮ್‌ ಚಿಕೀರ್ಭ್ಯಃ 
ಷಷ್ಲೀ ಚಿಕೀರ್ಷಃ ಚಿಕೀರ್ಸೋಃ ಚಿಕೀರ್ಷಾಮ್‌ 
ಸಪ್ತಮಿ ಚಿಕೀರ್ಷಿ ಚಿಕೀರೋಃ ಚಿಕೀರ್ಷು 
ಸಂಬೋಧನ ಹೇ ಚಿಕೀಃ। ಹೇ ಚಿಕೀರ್ಷೌ! ಹೇ ಚಿಕೀರ್ಷಃ! 


ಸೂಚನೆ: ಸನಾದ್ಯನ್ನವಾದ ಈ ರೂಪವು ಧಾತುಸಂಜ್ಞೆಯನ್ನು ಹೊಂದುವುದಕ್ಕೆ 
ಮೊದಲು ದೀರ್ಫವಾಗಿದೆ. ಆದುದರಿಂದ "ಸು' ಮೊದಲಾದ ಪ್ರತ್ಯಯಗಳು 
ಬ೦ದಮೇಲೂ ದೀರ್ಫ ಬರುತ್ತದೆ ಎಂಬ ಪ್ರಶ್ನೆ ಉದ್ಭವಿಸುವುದಿಲ್ಲ. 

ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ ಯಾವ ವ್ಯತ್ಯಾಸವೂ ಇರುವದಿಲ್ಲ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಷ್‌' ಕಾರಕ್ಕೆ "ಸಂಯೋಗಾಂತ ಲೋಪ' 
ಮಾಡಿದಾಗ, ಮೇಲಿನ ರೂಪಗಳು ಸಿದ್ಧವಾಗಿರುತ್ತವೆ. 

ಇಲ್ಲಗೆ “ಷ್‌' ಕಾರಾಂತ ಶಬ್ದಗಳು ಮುಗಿದವು. 
" ಇನ್ನು ಮುಂದೆ "ಸ್‌' ಕಾರಾ೦ತ ಶಬ್ದಗಳು ಆರಂಛವಾಗುತ್ತವೆ. 

ಉದಾ- ವಿದ್ವಾನ್‌ (ತಿಳಿದವನು) - “ವಿದ್‌' ಜ್ಞಾನೇ ಎಂಬ ಧಾತುವಿನ ಮೇಲೆ 
"'ವಸು' ಪ್ರತ್ಯಯವನ್ನು ಸೇರಿಸಿದಾಗ "ವಿದ್ಧಸ್‌' ಎಂಬ ಶಬ್ದವು ನಿಷ್ಠನ್ನವಾಗುತ್ತದೆ. 
ಇದಕ್ಕೆ "ಪ್ರಾತಿಪದಿಕ ಸಂಜ್ಞೆ? ಬಂದಮೇಲೆ, “ಸು(ಸ್‌)' ಪ್ರತ್ಯಯವನ್ನು ಸೇರಿಸಿ 
“ಉಗಿದಚಾಂ ಸರ್ವನಾಮಸ್ಥಾನೇಂಧಾತೋಃ” ಎಂಬ ಸೂತ್ರದಿಂದ "ನುಮ್‌(ನ್‌)' 
ಪ್ರತ್ಯಯವು ಆಗಮವಾಗಿ ಬರುವಾಗ “ಮಿದಚೋಇನ್ತ್ಯಾತ್‌ ಪರಃ” ಎಂಬ ಸೂತ್ರದಿಂದ 
ಅಂತ್ಯ ಅಚ್‌ ಆದ "ಅ' ಕಾರ ಬಂದು, ವಿದ್ವನ್‌ಸ್‌.--ಸ್‌ ಎಂದಿರುತ್ತದೆ. “ಸಾಂತಮಹತಃ 
ಸಂಂಶೋಗಸ್ಯ” ಎಂಬ ಸೂತ್ರದಿಂದ "ನ್‌' ಕಾರದ ಪೂರ್ವದಲ್ಲಿರುವ 
ಉಪಧಾರೂಪವಾದ “ಅ' ಕಾರಕ್ಕೆ ದೀರ್ಫ ಬಂದು, ವಿದ್ವಾನ್‌ಸ್‌.-ಸ್‌ ಎಂದಿರುತ್ತದೆ. 
ಕೊನೆಯ "ಸ್‌ ಕಾರಕ್ಕೆ “ಹಲ್ವಾ ಜೋ ದೀರ್ಫಾತ್‌ ಸುತಿಸ್ಕಪೃಕ್ಷ್ತಮ್‌ ಹಲ್‌” ಎಂಬ 


ಸೂತ್ರದಿಂದ ಲೋಪ ಬಂದಮೇಲೆ ಇನ್ನೊಂದು "ಸ್‌' ಕಾರಕ್ಕೆ ಸಂಯೋಗಾಂತ 


376 ಲಘುಸಿದ್ಧಾ೦ತ ಕೌಮುದೀ 


ಲೋಪ ಬಂದು ವಿದ್ವಾನ್‌ ಎಂದು ರೂಪವು ಸಿದ್ಧವಾಗುತ್ತದೆ. ಮುಂದೆ ಸರ್ವನಾಮ 
ಸ್ಥಾನವು ಪರದಲ್ಲಿದ್ದಾಗ, “ನುಮ್‌(ನ್‌)' ಹಾಗೂ ದೀರ್ಫಗಳು ಬಂದು, “ನಶ್ಚಾಪದಾನ್ತಸ್ಯ 
ರುಲಿ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಅನುಸ್ವಾರ ಬಂದು, ವಿದ್ವಾಂಸೌ, ವಿದ್ವಾಂಸಃ 
ಇತ್ಯಾದಿ ರೂಪಗಳಾಗುತ್ತವೆ. 


(ಸಂಪ್ರಸಾರಣವನ್ನು ವಿಧಿಸುವ ಸೂತ್ರ) 
ಸೂಚನೆ: ಅಸರ್ವನಾಮಸ್ಥಾನವು ಪರದಲ್ಲಿದ್ದಾಗ, ಪ್ರಕೃತ ಸೂತ್ರವು ಪ್ರವೃತ್ತವಾಗುತ್ತದೆ. 
ಸೂತ್ರ - 354.ವಸೋಃ ಸಂಪ್ರಸಾರಣಮ್‌ (6.4.131) 
ವೃತ್ತಿಃ-ವಸ್ವಂತಸ್ಯ ಭಸ್ಯ ಸಂಪ್ರಸಾರಣಂ ಸ್ಯಾತ್‌। ವಿದುಷಃ”262. ವಸುಸ್ತಂಸ್ಥಿತಿ” 


ಅ. ವೃ. - “ಭಸ್ಯ” ಮತ್ತು “ಅ೦ಗಸ್ಕ” ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ-"ವಸು' ಪ್ರತ್ಯಯಾ೦ತವಾದ "ಭ” ಸಂಜ್ಞೆಯುಳ್ಳ ಅಂಗಕ್ಕೆ ಸಂಪ್ರಸಾರಣವು 
ಬರುತ್ತದೆ. 

“ಸೂಚನೆ: "ಭ' ಸಂಜ್ಞೆಯ ಲಕ್ಷಣಗಳನ್ನು ಇಲ್ಲಿ ಸ್ಮರಿಸಿಕೊಳ್ಳಬೇಕು. ಸಂಪ್ರಸಾರಣ 
ಎಂದರೆ “ಇಗ್ಯಣಃ ಸಂಪ್ರಸಾರಣಂ' ಎಂದು ತಿಳಿಯಬೇಕು. 

ಉದಾ-ವಿದುಷು- ವಿದ್ವಸ್‌(ವಿದ್‌-ವಸ್‌) ಶಬ್ದದಮೇಲೆ "ಶಸ್‌(ಅಸ್‌)' ಪ್ರತ್ಯಯವನ್ನು 
ಸೇರಿಸಿದಮೇಲೆ “ಭ' ಸಂಜ್ಞೆ ಬಂದು, ವಿದ್‌.-ವಸ್‌.-ಅಸ್‌ ಎಂದಿದ್ದಾಗ, ಪ್ರಕೃತ 
ಸೂತ್ರದಿಂದ “ವ್‌' ಕಾರಕ್ಕೆ "ಉ' ಕಾರ (ಸಂಪ್ರಸಾರಣ) ಬಂದು, ವಿದ್‌4ಉ+ಅಸ್‌4ಅಸ್‌ 
ಎ೦ದಿದ್ದಾಗ, ಉ-ಕಾರ ಅ-ಕಾರಗಳು ಸೇರಿ, “ಸಂಪ್ರಸಾರಣಾಚ್ಚ” ಎಂಬ ಸೂತ್ರದಿಂದ 
ಪೂರ್ವರೂಪವನ್ನ್ನು ಪಡೆದು, "ಉಸ್‌' ಎಂದಾಗುತ್ತದೆ. ಆಗ 
ವಿದ್‌. ಉಸ್‌. ಅಸ್‌-ವಿದುಸ್‌.-ಅಸ್‌ ಎಂದಿರುತ್ತದೆ. “ಆದೇಶ ಪ್ರತ್ಯಯಯೋ*' ಎಂಬ 
ಸೂತ್ರದಿಂದ “ಇಣ್‌' ಪ್ರತ್ಯಯಾಂತರ್ಗತವಾದ "ಉ' ಕಾರದ ಪರದಲ್ಲಿರುವ 
ಆದೇಶರೂಪವಾದ "ಸ್‌' ಕಾರಕ್ಕೆ "ಷತ್ವ' ಬಂದು, ವಿದುಷ್‌.ಅಸ್‌-ವಿದುಷಸ್‌ 
ಎಂದಿರುತ್ತದೆ. ನಂತರ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ವಿದುಷಃ ಎಂದು 
ರೂಪವಾಗಿದೆ. ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗಲೂ, ಇದೇ ರೀತಿಯಲ್ಲಿ 
ವಿದುಷಾ, ವಿದುಷೇ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಭ' ಸಂಜ್ಞೆ ಇಲ್ಲದೇ ಇರೋಣದರಿಂದ, 
ಸಂಪ್ರಸಾರಣವು ಬರುವುದಿಲ್ಲ. ಆದರೆ “ಸ್ವಾದಿಷ್ಟಸರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ 
“ಪದಸಂಜ್ಞೆ ಬಂದು, “ವಸು-ಸ್ರಂಸು-ದ್ವಂಸ್ಟನಡುಹಾಮ್‌ ದಃ” ಎಂಬ ಸೂತ್ರದಿಂದ 
'ಸ್‌' ಕಾರದ ಸ್ಥಾನದಲ್ಲಿ "ದ್‌' ಕಾರವು ಆದೇಶವಾಗಿ ಬಂದು, ವಿದ್ವದ್ಭಾಮ್‌, 
ವಿದ್ವದ್ಧಿಃ ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

ಸಪ್ತಮೀ ಬಹುವಚನ ಪ್ರತ್ಯಯವಾದ "ಸುಪ್‌' ಪರದಲ್ಲಿದ್ದಾಗ, "ದ್‌' ಕಾರದ 
ಸ್ಥಾನದಲ್ಲಿ “ಖರಿಚ' ಎಂಬ ಸೂತ್ರದಿಂದ ಚರ್ತ್ವ ದಿಂದ "ತ್‌' ಕಾರವು ಆದೇಶವಾಗಿ 


ಷಡ್ಲಿಣ್ಣಿ ಪ್ರಕರಣಮ್‌ (ಹ.ಪು.) 377 


ಬಂದು ವಿದ್ವತ್ಸು ಎಂದು ರೂಪವಾಗುತ್ತದೆ. ಸಂಬೋಧನ ಏಕವಚನದಲ್ಲಿ 
“ಸಾ೦ತಮಹತಃ ಸಂಯೋಗಸ್ಯ” ಎಂಬ ಸೂತ್ರವು ಪ್ರವೃತ್ತವಾಗದೇ, ಉಪಧೆಯಾದ 
"ಅ' ಕಾರಕ್ಕೆ ದೀರ್ಫವು ಬರುವುದಿಲ್ಲ. 


(ಸ್‌ ಕಾರಾನ್ತ ವಿದ್ಧಸ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ವಿದ್ವಾನ್‌ ವಿದ್ವಾಂಸೌ ವಿದ್ವಾಂಸಃ 
ದ್ವಿತೀಯಾ ವಿದ್ವಾಂಸಮ್‌ ವಿದ್ವಾಂಸೌ ವಿದುಷಃ 
ತೃತೀಯಾ ವಿದುಷಾ ವಿದ್ವದ್ಭ್ಯಾಮ್‌ ವಿದ್ದದ್ದಿಃ 

“ಭಿ ೦ 
ಚತುರ್ಥೀ ವಿದುಷೇ ವಿದ್ವದ್ಭಾ ಮ್‌ ವಿದ್ಧದ್ಧ 8 
pd ್‌ಂ ಲ 
ಪಣ್ಣುಮೀ ವಿದುಷಃ ವಿದ್ದದ್ಭಾ ಕಮ್‌ ಎದ್ವದ್ಧ § 
ಷಷ್ಠೀ ವಿದುಷಃ ವಿದುಷೋಃ ವಿದುಷಾಮ್‌ 
ಸಪ್ತಮಿ ವಿದುಷಿ ವಿದುಷೋಃ ವಿದ್ವತ್ಸು 
ಸಂಬೋಧನ ಹೇ ವಿದ್ವನ್‌! ಹೇ ವಿದ್ವಾಂಸೌ। ಹೇ ವಿದ್ವಾಂಸಃ। 


("ಸ್‌' ಕಾರಾನ್ಷ ಇಯಸುನ್‌ ಪ್ರತ್ಯಯಾನ್ತ ಶ್ರೇಯಸ್‌ ಶಬ್ದದ ರೂಪಗಳು) 
[ಸೂಚನೆ: ವಿದ್ವಸ್‌ ಶಬ್ದದಂತೆಯೇ ಇಯಸುನ್‌ ಪ್ರತ್ಯಯಾನ್ತವಾದ ಶ್ರೇಯಸ್‌ 
ಶಬ್ದದ ರೂಪ ಇರುತ್ತವೆ. ಆದರೆ "ಸಂಪ್ರಸಾರಣ' ಮತ್ತು ಪದಾನ್ನದಲ್ಲಿ "ದ್‌' ಕಾರವು 
ಬರದು. ಉದಾ- ಶ್ರೇಯಾನ್‌(ಮಂಗಳವನ್ನುಂಟು ಮಾಡುವ ಅಥವಾ ಒಳ್ಳೆಯದಾದ)] 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಶೇಯಾನ್‌ ಶ್ರೇಯಾಂಸೌ ಶ್ರೇಯಾಂಸಃ 
ದ್ವಿತೀಯಾ ಶ್ರೆಯಾಂಸಮ್‌ ಶ್ರೆಯಾಂಸೌ ಶ್ರೇಯಸಃ 

ತೃತೀಯಾ ಶ್ರೇಯಸಾ ಶ್ರೇಯೋಭ್ಯಾಮ್‌ ಶ್ರೇಯೋಭಿಃ 
ಚತುರ್ಥೀ ಶ್ರೇಯಸೇ ಶ್ರೇಯೋಭ್ಯಾಮ್‌ ಶ್ರೇಯೋಭ್ಯಃ 
ಪಣ್ಣಾಮೀ ಶ್ರೇಯಸಃ ಶ್ರೇಯೋಭ್ಯಾಮ್‌ ಶ್ರೇಯೋಭ್ಯಃ 

ಷಷ್ಠೀ ಶ್ರೇಯಸಃ ಶ್ರೇಯಸೋಃ ಶ್ರೇಯಸಾಮ್‌ 
ಸಪ್ತಮಿ ಶ್ರೇಯಸಿ ಶ್ರೇಯಸೋಃ ಶ್ರೇಯಸ್ಸು ಶ್ರೇಯಃಸು 
ಸಂಬೋಧನ ಹೇ ಶ್ರೇಯನ್‌! ಹೇ ಶ್ರೇಯಾಂಸೌ! ಹೇ ಶ್ರೇಯಾಂಸಃ! 


(ಅಸುಜ೯್‌ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 355. ಪುಂಸೋ ಸುಣ್‌ (7.489) 


ವೃತ್ತಿಃ-ಸರ್ವನಾಮಸ್ಥಾನೇ ವಿವಕ್ಷಿತೇ ಪುಂಸಃ ಅಸುಜ್‌(ಅಸ್‌) ಸ್ಯಾತ್‌। ಪುಮಾನ್‌! 


378 ಲಘುಸಿದ್ಧಾಂತ ಕೌಮುದೀ 


ಹೇ ಪುಮನ್‌॥ ಪುಮಾಂಸೌ। ಪುಂಸಃ ಪುಂಭ್ಯಾಮ್‌। ಪುಂಸು। (304) “ಯದುಶಸನೇ” 
ಇತಿ ಅನಜ್‌। ಉಶನಾ। ಉಶನಸೌ। 

ವಾ॥ ಅಸ್ಯ ಸಂಬುದ್ಧೌ ವಾ ಅನಜಕೆ, ನಲೋಪಶ್ಚ ವಾ ವಾಚಃ 

ಹೇ ಉಶನ, ಹೇ ಉಶನನ್‌। ಹೇ ಉಶನಸೌ। ಉಶನೋಭ್ಯಾಮ್‌। ಉಶನಸ್ಸು 
ಅನೇಹಾ। ಅನೇಹಸೌ। ಹೇ ಅನೇಹಃ ವೇದಾಃ ವೇದಸೌ। ಹೇ ವೇದಃ ವೇದೋಭ್ಯಾಮ್‌। 

ಪ. ಛೇ. -ಪುಂಸಃ, ಅಸುಜ್‌(ಅಸ್‌)। 

ಅ. ವೃ-“ಇತೋಂತ್‌ ಸರ್ವನಾಮಸ್ಥಾನೇ” ಸೂತ್ರದಿಂದ "ಸರ್ವನಾಮಸ್ಥಾನೇ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಸರ್ವನಾಮಸ್ಥಾನ ಸಂಜ್ಞೆಯುಳ್ಳ ಪ್ರತ್ಯಯದ ವಿವಕ್ಷ ಇದ್ದಾಗ, “ಪುಂಸ್‌' 
ಶಬ್ದಕ್ಕೆ "ಅಸುಜ್‌(ಅಸ್‌)' ಆದೇಶವು ಬರುತ್ತದೆ. 

ಸೂಚನೆ: "ಅಸುಜ್‌' ಎಂಬುದು "ಜಿತ್‌' ಆಗಿರುವುದರಿಂದ, “ಜಿಚ್ಚ” ಎಂಬ 
ಸೂತ್ರದ ಪ್ರಕಾರ “ಪುಂಸ್‌' ಶಬ್ದದ "ಸ್‌'ಕಾರಕ್ಕೆ ಈ ಆದೇಶವು ಬರುತ್ತದೆ. 

ಉದಾ- ಪುಮಾನ್‌(ಪುರುಷನು) “ಪೂಣ್‌” ಧಾತುವಿನಮೇಲೆ “ಡುಮ್‌ಸುನ್‌' 
ಪ್ರತ್ಯಯವನ್ನು ಸೇರಿಸಿದಾಗ, "ಡ್‌' ಕಾರ ಮತ್ತು "ಟಿ' ಸಂಜ್ಞೆಯುಳ್ಳ “ಉನ್‌' 
ಲೋಪವಾದಮೇಲೆ, “ಉಮ್ತ್‌' ಅಷ್ಟೇ ಉಳಿದು, ಪೂ (ಪೂಇ್‌್‌).-ಉಮ್ಸ್‌ ಎಂದಿದ್ದಾಗ, 
ಪರರೂಪ ಬಂದು ಪುಮ್ಸ್‌ ಎಂದಾಗುತ್ತದೆ. ಇದಕ್ಕೆ “ಪ್ರಾತಿಪದಿಕ ಸಂಜ್ಞೆ ಬಂದು, 
"ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, “ಸರ್ವನಾಮಸ್ಥಾನ ಸಂಜ್ಞೆ ಬಂದು ಅದರ 
'ಸ್‌' ಕಾರಕ್ಕೆ ಪ್ರಕೃತ ಸೂತ್ರದಿಂದ “ಅಸುಜ್‌' ಆದೇಶ ಬಂದು ಪುಮ್‌..-ಅಸ್‌--ಸ್‌ಎ 
ಪುಮಸ್‌.-ಸ್‌ ಎಂದಾಗುತ್ತದೆ. “ಉಗಿದಚಾಂ ಸರ್ವನಾಮ ಸ್ಥಾನೇಂಧಾತೋಃ” ಎಂಬ 
ಸೂತ್ರದಿಂದ "ನುಮ್‌(ನ್‌)' ಆಗಮ ಬಂದು, ಪುಮನ್‌ಸ್‌.-ಸ್‌ ಎಂದಾಗುತ್ತದೆ. 
“ಸಾಂತಮಹತಃ ಸ೦ಯೋಗಸ್ಯ” ಎಂಬ ಸೂತ್ರದಿಂದ ಉಪಧೆಗೆ ದೀರ್ಫ ಬಂದು, 
ಪುಮಾನ್‌ಸ್‌4ಸ್‌ ಎಂದಾಗುತ್ತದೆ. ಕೊನೆಯ "ಸ್‌' ಕಾರಕ್ಕೆ “ಹಲ್ವಾ ಜ್ಯೋ ದೀರ್ಪಾತ್‌ 
ಸುತಿಸ್ಯಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ ಲೋಪ ಬಂದು, ಪುಮಾನ್‌ ಜೊತೆಗೆ 
ಇರುವ "ಸ್‌' ಕಾರಕ್ಕೆ ಸಂಯೋಗಾನ್ವ-ಲೋಪ ಬಂದು, ಪುಮಾನ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. ಈಗ ಸರ್ವನಾಮಸ್ಥಾನ ಅಜಾದಿ ವಿಭಕ್ತಿ ಪರದಲ್ಲಿರೋಣದ್ದರಿಂದ 
“ಅಸುಜ್‌' ಆದೇಶ, ದೀರ್ಫ ಮತ್ತು “ನಶ್ಚಾಪದಾನ್ನಸ್ಯ ರುಲಿ” ಎಂಬ ಸೂತ್ರದಿಂದ 
“ನ್‌'ಕಾರಕ್ಕೆ ಅನುಸ್ವಾರ ಬಂದು, ಪುಮಾಂಸೌ, ಪುಮಾಂಸಃ... ರೂಪಗಳು ಸಿದ್ಧವಾಗುತ್ತವೆ. 

ಅಸರ್ವನಾಮಸ್ಥಾನ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಅಸುಜ್‌' ಆದೇಶ 
ಮತ್ತು ದೀರ್ಥಗಳು ಬರುವದಿಲ್ಲ. ಕೇವಲ "ನ್‌' ಕಾರಕ್ಕೆ ಮಾತ್ರ ಅನುಸ್ವಾರ ಬಂದು 
ಪುಮ್ಲಃ, ಪುಮ್ಸಾ ಇತ್ಯಾದಿ ರೂಪಗಳಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಸ್ವಾದಿಷ್ಟಸರ್ವನಾಮಸ್ಥಾನೇ” ಎಂಬ 
ಸೂತ್ರದಿಂದ “ಪದಸಂಜ್ಞೆ! ಬಂದು, "ಸ್‌' ಕಾರಕ್ಕೆ ಸಂಯೋಗಾನ್ತ ಲೋಪವಾಗುತ್ತದೆ. 


ಷಡ್ಗಿಣ' ಪ್ರಕರಣಮ್‌ (ಹ.ಪು.) 379 


“ಮೋನನುಸ್ವಾರಃ” ಎಂಬ ಸೂತ್ರದಿಂದ ಅನುಸ್ಥಾರ ಹಾಗೂ “ವಾ ಪದಾನ್ತಸ್ಕ” 
ಎ೦ಬ ಸೂತ್ರದಿಂದ ವೈಕಲ್ಲಿಕ ಪರಸವರ್ಣ ರೂಪದಲ್ಲಿ "ಮ್‌' ಕಾರವು ಬರುತದೆ. 
ಪುಂಭ್ಯಾಮ್‌, ಪುಂಭಿಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


(ಸ್‌ ಕಾರಾನ್ತ ಫುಮ್ಸ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪುಮಾನ್‌ ಪುಮಾಂಸೌ ಪುಮಾಂಸಃ 
ದ್ವಿತೀಯಾ ಪುಮಾಂಸಮ್‌ ಪುಮಾಂಸೌ ಪುಂಸಃ 
ತೃತೀಯಾ ಪುಂಸಾ ಪುಂಭ್ಯಾಮ್‌ ಪುಂಭಿಃ 
ಚತುರ್ಥೀ ಪುಂಸೇ ಪುಂಭ್ಯಾಮ್‌ ಪುಮ್ಳ § 
ಪಳಣ್ಗುಮೀ ಪುಂಸಃ ಪುಂಭ್ಯಾಮ್‌ ಪುಮ್ಫ § 
ಷಷ್ಲೀ ಪುಂಸಃ ಪುಂಸೋಃ ಪುಂಸಾಮ್‌ 
ಪಮಿ ಪುಂ ಪುಂಸೋಃ ಪುಮ್ಸು 


ಸಿ 

€ ಪುಮನ್‌! ಹೇ ಪುಮಾಂಸೌ! ಹೇ ಪುಮಾಂಸಃ 

ಸೂಚನೆ: ಪರಸವರ್ಣ ಬಾರದ ಪಕ್ಷದಲ್ಲಿ ಪುಂಭ್ಯಾಮ್‌, ಪುಂಭಿಃ ಇತ್ಯಾದಿ 
ರೂಪಗಳಾಗುತ್ತವೆ. 

ಉದಾ- ಉಶನಾ (ಶುಕ್ರಾಚಾರ್ಯರು)-"ಸ್‌' ಕಾರಾನ್ತವಾದ "ಉಶನಸ್‌' ಶಬ್ದದ 
ಮೇಲೆ "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿ, “ರುದುಶನಸ್‌-ಪುರುದಂಸೋತನೇಹಸಾಂ 
ಚ” ಎಂಬ ಸೂತ್ರದಿಂದ "ಸ್‌' ಕಾರದ ಸ್ಥಾನದಲ್ಲಿ "ಅನಜ್‌' ಆದೇಶವು ಬಂದು, 
ಉಶನನ್‌ಸ್‌ ಎಂದಿದ್ದಾಗ, “ಸರ್ವನಾಮಸ್ಥಾನೇ ಚಾಸಂಬುದ್ಧೌ” ಎಂಬ ಸೂತ್ರದಿಂದ 
ಉಪಧೆಗೆ ದೀರ್ಫ ಬಂದು, ಉಶನಾನ್‌*ಸ್‌ ಎಂದಾಗುತ್ತದೆ. ನಂತರ “ಹಲ್ವಾ ಜ್ಯೋ 
ದೀರ್ಫಾತ್‌ ಸುತಿಸ್ಯಪೃಕ್ತಮ್‌ ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ 
ಬಂದು, “ನಲೋಪಃ ಪ್ರಾತಿಪದಿಕಾನ್ತಸ್ಯ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ 
ಬಂದು ಉಶನಾ ಎಂದು ರೂಪವು ಸಿದ್ಧವಾಗುತ್ತದೆ. 

ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, "ಅನಜ್‌' ಆದೇಶವೂ ಬರುವದಿಲ್ಲ, 
ಮತ್ತು ಉಪಧಾದೀರ್ಥವೂ ಬರುವದಿಲ್ಲ. ಆದ್ದರಿಂದ ಉಶನಸೌ, ಉಶನಸಃ ಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಪದಸಂಜ್ಞೆ ಬಂದು "ಸ್‌' ಕಾರಕ್ಕೆ ರುತ್ವ, 
ಮತ್ತು “ಹಶಿ ಚ” ಎಂಬುದರಿಂದ ಉತ್ಪ(ಉ) ಬಂದು, ಗುಣಸಂಧಿಯಿಂದ 
ಉಶನೋಭ್ಯಾಮ್‌, ಉಶನೋಭಿಃ ಇತ್ಯಾದಿ ರೂಪಗಳು ಆಗುತ್ತವೆ. 

ಸಪ್ತಮೀ ಬಹುವಚನದ ಪ್ರತ್ಯಯವಾದ “ಸುಪ್‌(ಸು)' ಪರದಲ್ಲಿದ್ದಾಗ, “ವಾ 
ಶರೀ” ಎಂಬ ಸೂತ್ರದಿಂದ ವೈಕಲ್ಲಿಕ ವಿಸರ್ಗವು ಆದೇಶವಾಗಿ ಬಂದು, ಉಶನಃಸು, 


PL 
೦ 

38 

೩ 

8 


380 


ಉಶನಸ್ಸು ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 


ಸೂಚನೆ: ಸಂಬೋಧನ ಪ್ರಥಮಾವಿಭಕ್ತಿಯಲ್ಲಿ ಎರಡು ರೂಪಗಳು ಬರುತ್ತವೆ. 
ಇದನ್ನು ಕೆಳಗಿನ ವಾರ್ತಿಕವು ಸ್ಪಷ್ಟಪಡಿಸುತ್ತದೆ. 

ವಾ॥ ಅಸ್ಯ ಸಂಬುದ್ಧೌ ವಾ ಅನಜ್‌, ನಲೋಪಶ್ಚ ವಾ ವಾಚ್ಯಃ- 

ಅರ್ಥ- “ಉಶನಸ್‌' ಶಬ್ದದ ನಂತರ ಸಂಬುದ್ಧಿ ಏಕವಚನದ ಪ್ರತ್ಯಯವು 
ಪರದಲ್ಲಿದ್ದಾಗ, ವಿಕಲ್ಪದಿ೦ದ "ಅನಜ್‌' ಆದೇಶವು ಮತ್ತು ವಿಕಲ್ಲದಿಂದ "ನ್‌' ಕಾರಕ್ಕೆ 
ಲೋಪವು ಬರುತ್ತದೆ. "ಅನಜ್‌' ಆದೇಶ ಬಂದಾಗ "ನ್‌' ಕಾರಕ್ಕೆ ಲೋಪ ಬರುವ 
ಪಕ್ಷದಲ್ಲಿ ಹೇ ಉಶನ। ಎಂದೂ, ಲೋಪ ಬಾರದ ಪಕ್ಷದಲ್ಲಿ, ಹೇ ಉಶನನ್‌! 
ಎಂದೂ ರೂಪಗಳಾಗುತ್ತವೆ. "ಅನಜ್‌' ಆದೇಶವೇ ಬಾರದ ಪಕ್ಷದಲ್ಲಿ "ಸ್‌' ಕಾರಕ್ಕೆ 
ರುತ್ವ-ವಿಸರ್ಗಗಳು ಬಂದು ಹೇ ಉಶನಃ। ಎಂದು ರೂಪವಾಗಿ ಒಟ್ಟು ಮೂರು 
ರೂಪಗಳಾಗುತ್ತವೆ. 


ಲಘುಸಿದ್ಧಾಂತ ಕೌಮುದೀ 


(ಸ್‌ ಕಾರಾನ್ಷ ಉಶನಸ್‌ ಶಣ್ಣದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಉಶನಾ ಉಶನಸೌ ಉಶನಸಃ 
ದ್ವಿತೀಯಾ  ಉಶನಸಮ್‌ ಉಶನಸೌ ಉಶನಸಃ 
ತೃತೀಯಾ ಉಶನಸಾ ಉಶನೋಭ್ಯಾಮ್‌ ಉಶನೋಭಿಃ 
ಚತುರ್ಥೀ ಉಶನಸೇ ಉಶನೋಭ್ಯಾಮ್‌ ಉಶನೋಭ್ಯಃ 
ಪಳ್ಳುಮೀ ಉಶನಸಃ ಉಶನೋಭ್ಯಾಮ್‌ ಉಶನೋಭ್ಯಃ 
ಷಷ್ಠೀ ಉಶನಸಃ ಉಶನಸೋಃ ಉಶನಸಾಮ್‌ 
ಸಪ್ತಮಿ ಉಶನಸಿ ಉಶನಸೋಃ ಉಶನಸ್ಸು ' 
ಸಂಬೋಧನ ಹೇ ಉಶನ! ಉಶನಸೌ, ಹೇ ಉಶನಸಃ॥ 
ಹೇ ಉಶನನ್‌! ಹೇ ಉಶನಃಿ 


ಉದಾ- ಅನೇಹಾ(ಸಮಯ)- ಈ "ಸ್‌' ಕಾರಾನ್ರ ಶಬ್ದವು ಮೇಲಿನ 
ಉಶನಸ್‌ ಶಬ್ದದಂತೆಯೇ ನಡೆಯುತ್ತದೆ. 


(ಸ್‌ ಕಾರಾನ್ತ ಅನೇಹಸ್‌ ಶನ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಅನೇಹಾ ಅನೇಹಸೌ ಅನೇಹಸಃ 
ದ್ವಿತೀಯಾ ಅನೇಹಸಮ್‌ ಅನೇಹಸೌ ಅನೇಹಸಃ 
ತೃತೀಯಾ ಅನೇಹಸಾ ಅನೇಹೋಭ್ಯಾಮ್‌ ಅನೇಹೋಭಿಃ 
ಚತುರ್ಥೀ ಅನೇಹಸೇ ಅನೇಹೋಭ್ಯಾಮ್‌ ಅನೇಹೋಭ್ಯಃ 


ಷಡ್ಗಿಲ್ಲ್‌ ಪ್ರಕರಣಮ್‌ (ಹ.ಪು.) 381 


ಪಣ್ಞಾಮೀ ಅನೇಹಸಃ ಅನೇಹೋಭ್ಯಾಮ್‌ ಅನೇಹೋಭ್ಯಃ 
ಷಷ್ಟೀ ಅನೇಹಸಃ ಅನೇಹಸೋಃ ಅನೇಹಸಾಮ್‌ 
ಪ್ರಮಿ ಅನೇಹಸಿ ಅನೇಹಸೋಃ ಅನೇಹಃಸು,ಅನೇಹಸ್ಸು 


ಚ. ಪ್‌ 


೦ಬೋಧನ ಹೇ ಅನೇಹಃ। ಹೇ ಅನೇಹಸೌ!। ಹೇ ಅನೇಹಸಃ। 
ಉದಾ-ವೇಧಾಃ (ಬ್ರಹ್ಮನು)-“ವಿ-ಪೂರ್ವಕ ಧಾ-ಧಾತುವಿನ ಜೊತೆಗೆ "ಅಸಿ(ಅಸ್‌)” 
ಪ್ರತ್ಯಯವನ್ನು ಸೇರಿಸಿದಾಗ, "ವೇಧಸ್‌' ಎಂದು ರೂಪವಾಗುತ್ತದೆ. ಇದಕ್ಕೆ "ಪ್ರಾತಿಪದಿಕ' 
ಸಂಜ್ಞೆ ಬ೦ದು, "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, “ಅತ್ಸಸಂತಸ್ಯ ಚಾಧಾತೋಃ” 
ಎಂಬ ಸೂತ್ರದಿಂದ ಉಪಧೆಗೆ ದೀರ್ಫ ಬಂದು ವೇಧಾಸ್‌*ಸ್‌ ಎಂದಿರುತ್ತದೆ. 
ಪ್ರತ್ಯಯರೂಪವಾದ ಕೊನೆಯ "ಸ್‌' ಕಾರಕ್ಕೆ, ಸಂಯೋಗಾನ್ತ ಲೋಪ ಬಂದು, 
ವೇಧಾಸ್‌ ಎಂದು, "ಸ್‌'ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ವೇಧಾಃ ಎಂದು ರೂಪವಾಗುತ್ತದೆ. 
ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವದೇ ವಿಕಾರವಿಲ್ಲದೆ ಕೆಳಗಿನ ರೂಪಗಳು 
ಸಿದ್ಧವಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ಸ್‌' ಕಾರಕ್ಕೆ ರುತ್ವ ಮತ್ತು ಉತ್ಪಗಳು 
ಬಂದು, ಗುಣಸಂಧಿಯಿಂದ ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. 
(ಸ್‌ ಕಾರಾನ್ತ ವೇಧಸ್‌ ಶದ ರೂಪಗಳು) 


ವಿಭಕ್ತಿ ಏಕವಚನ : ದ್ವಿವಚನ ಬಹುವಚನ 
ಪ್ರಥಮಾ ವೇಧಾಃ ವೇಧಸೌ ವೇಧಸಃ 
ದ್ವಿತೀಯಾ ವೇಧಸಮ್‌ ವೇಧಸೌ ವೇಧಸಃ 
ತೃತೀಯಾ ವೇಧಸಾ ವೇಧೋಭ್ಯಾಮ್‌ ವೇಧೋಭಿಃ 
ಚತುರ್ಥೀ ವೇಧಸೇ ವೇಧೋಭ್ಯಾಮ್‌ ವೇಧೋಭ್ಯಃ 
ಪಳ್ಳುಮೀ ವೇಧಸಃ ವೇಧೋಭ್ಯಾಮ್‌ ವೇಧೋಭ್ಯಃ 

ಷಷ್ಠೀ ವೇಧಸಃ ವೇಧಸೋಃ ವೇಧಸಾಮ್‌ 
ಸಪಮಿ ವೇಧಸಿ ವೇಧಸೋಃ ವೇಧಃಸು, ವೇಧಸ್ಪು 
ಸಂಜೋಧನ ಹೇ ವೇಧಃ! ಹೇ ವೇಧಸೌ। ಹೇವೇಧಸಃ! 


(ಔ-ಕಾರಾದೇಶ ಮತ್ತು ಸು-ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ - 356. ಅದಸ ಈ ಸುಲೋಪಶ್ಚ (7.2.10೦7) 
ವೃತ್ತಿಃ-ಅದಸಃ ಔಕಾರಃ ಅನ್ಹಾದೇಶಃ ಸ್ಯಾತ್‌ ಸೌ ಪರೇ ಸುಲೋಪಶ್ಚ (310) 
ತದೋರಿತಿ ಸಃ ಅಸೌ। ತೃದಾದ್ಯತ್ತಮ್‌। ಪರರೂಪತ್ವಮ್‌। ವೃದ್ಧಿಃ। 
ಪ. ಛೇ. - ಅದಸಃ ಔ, ಸುಲೋಪಃ ಚ। 
ಅ. ವ್ಯ- “ತದೋಃ ಸಃ ಸಾವನನ್ತ ಕಯೋಫಿ” ಎಂಬ ಸೂತ್ರದಿಂದ "ಸೌ' ಎಂಬ 


382 ಲಘುಸಿದ್ಧಾಂತ ಕೌಮುದೀ 
ಶಬ್ದವು ಅನುವೃತ್ತವಾಗುತ್ತದೆ. 

ಅರ್ಥ- “ಸು(ಸ್‌)' ಪ್ರತ್ಯಯವು ಪರದಲ್ಲಿದ್ದಾಗ, “ಅದಸ್‌' ಶಬ್ದಕ್ಕೆ ಔ-ಕಾರವು 
ಅನ್ನಾದೇಶವಾಗಿ ಬರುತ್ತದೆ. ಮತ್ತು "ಸು(ಸ್‌)' ಗೆ ಲೋಪವು ಬರುತ್ತದೆ. 

ಉದಾ- ಅಸೌ(ದೂರದಲ್ಲಿ ಇರುವವನನ್ನು ಸೂಚಿಸುವ(ಅವನು))- "ಅದಸ್‌' 
ಶಬ್ದದಮೇಲೆ "ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ, ಅದಸ್‌4ಸ್‌ ಎಂದಿರುತ್ತದೆ. 
ಇದು ಸರ್ವಾದಿಗಣದಲ್ಲಿ ಸೇರಿದ ತ್ಯದಾದಿಗಣದ ಶಬ್ದವಾಗಿರೋಣದರಿಂದ, 
ಸರ್ವನಾಮ ಸಂಜ್ಞೆಯನ್ನು ಪಡೆದಿರುತ್ತದೆ. ಆದ್ದರಿಂದ “ತ್ಯದಾದೀನಾಮಃ” ಎಂಬ 
ಸೂತ್ರದಿಂದ ಬರಬೇಕಾದ ಅತ್ವವನ್ನು ಬಾಧಿಸಿ, ಪ್ರಕೃತ ಸೂತ್ರದಿಂದ “ಅದಸ್‌' ಶಬ್ದದ 
ಅನ್ನ್ಯ "ಸ್‌' ಕಾರದ ಸ್ಥಾನದಲ್ಲಿ ಔ- ಕಾರವು ಬರುತ್ತದೆ ಮತ್ತು ಪ್ರತ್ಯಯದ "ಸ್‌' 
ಕಾರವೂ ಲೋಪವಾಗಿ ಅದ. ಔ ಎಂದಿರುತ್ತದೆ. ವೃದ್ಧಿಸಂಧಿಯಿಂದ ಅದೌ 
ಎಂದಾಗುತ್ತದೆ. ಇಲ್ಲಿ "ರಲೋಪ' ಎ೦ಬ ಶಬ್ದವು ಪ್ರಯೋಗಿಸಲ್ಪಟಿದ್ದರಿಂದ, 
“ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌' ಎಂಬ ನಿಯಮದಿಂದ ಪ್ರತ್ಯಯವಾದ "ಸು(ಸ್‌)' 
ಇರುವಂತೆ ಭಾವಿಸಿ “ತದೋಃ ಸಃ ಸಾವನನ್ತ್ಯಯೋಃ” ಎಂಬ ಸೂತ್ರದಿಂದ "ದ್‌' 
ಕಾರದ ಸ್ಥಾನದಲ್ಲಿ "ಸ್‌' ಕಾರವು ಆದೇಶವಾಗಿ ಬಂದು ಅಸೌ ಎಂಬ ರೂಪವು 
ಸಿದ್ಧವಾಗುತ್ತದೆ. 


(ಉ-ಕಾರ, ಊ-ಕಾರ ಮತ್ತು ಮ್‌- ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ - 357. ಅದಸೊಣಸೇರ್ದಾದು ದೋ ಮಃ (8.2.80) 

ವೃತ್ತಿಃ-ಅದಸಃ ಅಸಾಂತಸ್ಯ ದಾತ್‌ ಪರಸ್ಯ ಉದೂತೌ ದಸ್ಯ ಮಶ್ಚ ಆಂತರತಮ್ಯಾದ್‌, 
ಹ್ರಸ್ತಸ್ಯ ಉಃ, ದೀರ್ಪಸ್ಯ ಊಃ ಅಮೂ। (152) ಜಸಃ ಶೀ। ಗುಣಃ। 

ಪ. ಛೇ. - ಅದಸಃ,ಅಸೇಃದಾತ್‌.ಉ.ದಃ,ಮಃ, ಚ। 

ಅರ್ಥ- ಅಂತ್ಯದಲ್ಲಿ "ಸ್‌" ಕಾರವಿಲ್ಲದಿರುವ "ಅದಸ್‌' ಶಬ್ದದ "ದ್‌' ಕಾರದ 
ಪರದಲ್ಲಿರುವ ಹ್ರಸ್ವ ವರ್ಣಕ್ಕೆ "ಉ' ಕಾರವೂ, ಮತ್ತು ದೀರ್ಫ ವರ್ಣಕ್ಕೆ "ಊ' 
ಕಾರವೂ ಅದೇಶವಾಗಿ ಬರುತ್ತವೆ. ಮತ್ತು "ದ್‌' ಕಾರಕ್ಕೆ "ಮ್‌' ಕಾರವೂ ಅದೇಶವಾಗಿ 
ಬರುತ್ತದೆ, 

ಉದಾ- ಅಮೂ(ಅವರಿಬ್ದರು)- "'ಅದಸ್‌' ಶಬ್ದದಮೇಲೆ ಪ್ರಥಮಾ ದ್ವಿವಚನದಲ್ಲಿ 
ಅದಸ್‌.-ಔ ಎಂದಿದ್ದಾಗ, “ತ್ಯದಾದೀನಾಮಃ” ಎ೦ಬ ಸೂತ್ರದಿಂದ "ಸ್‌' ಕಾರಕ್ಕೆ "ಅ' 
ಕಾರ ಆದೇಶವಾಗಿ ಬಂದು, ಅದ ಅ +ಔ ಎಂದಿದ್ದಾಗ, ಅ-ಕಾರ ಉ-ಕಾರಗಳಿಗೆ 
ಪರರೂಪ ಬಂದು, ಅದ4ಔ ಎಂದಾಗುತ್ತದೆ. ನಂತರ ಇದಕ್ಕೆ ವೃದ್ಧಿ ಬ೦ದು, ಅದೌ 
ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ “ಸ್ಥಾನೇ ಅನ್ತರತಮಃ” ಎ೦ಬ ಸೂತ್ರದಿಂದ 
ಪ್ರಮಾಣ ಸಾದೃಶ್ಯದಿಂದ “' ಕಾರದ ಸ್ಥಾನದಲ್ಲಿ (ದೀರ್ಪ) ಊ ಕಾರವು ಆದೇಶವಾಗಿ 
ಬಂದು ಅದ್‌.-ಊ ಎಂದಿರುತ್ತದೆ. "ದ್‌' ಕಾರದ ಸ್ಥಾನದಲ್ಲಿ “ಮ್‌' ಕಾರವು ಆದೇಶವಾಗಿ 
ಬಂದು, ಅಮ್‌.-ಊ-ಅಮೂ ಎಂದು ರೂಪವಾಗುತ್ತದೆ. 


ಷಡ್ಗಿಣ್‌ ಪ್ರಕರಣಮ್‌ (ಹ.ಪು.) 383 


(ಈತ್‌ ಆದೇಶವನ್ನೂ ಮತ್ತು "ಮ' ತ್ಫವನ್ನು ವಿಧಿಸುವ ಸೂತ್ರ) 
ಸೂತ್ರ - 3ರ8. ಏತ ಈದ್‌ ಬಹುವಚನೇ (8.2.81) 
ವೃತ್ತಿಃ-ಅದಸಃ ದಾತ್‌ ಪರಸ್ಕ ಏತಃ ಈತ್‌, ದಸ್ಯ ಚ ಮಃ ಬಹ್ಹರ್ಥೊೋಕೌ| 
ಅಮಿ "aD “ಪೂರ್ವತ್ರಾಸಿದ್ದಂ” ಇತಿ ವಿಭಕ್ತಿಕಾರ್ಯಂ "ಪಾಕ್‌, ಪಶ್ಚಾತ್‌ "ಉತ್ಪಮತ್ತನ। 
ಅಮುಮ್‌। ಅಮೂ। ಅಮೂನ್‌। ಮತ್ವೇ ಕೃತೇ ಘಿ ಸಂಜ್ಞಾಯಾಂ ನಾ” ಭಾವಃ । 


ಪ. ಛೇ. - ಏತಃ ಈತ್‌, 4 


ಅ. ವೃ.-“ಅದಸೋಸೇರ್ದಾದು ದೋ ಮಃ? (8.2.80) ಎಂಬ ಸೂತ್ರದಿಂದ 
"ಅದಸಃ', "ದಾತ್‌' ಮತ್ತು "ಮಃ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 
ಅರ್ಥ- "ಅದಸ್‌' ಶಬ್ದದ ಬಹುವಚನದಲ್ಲಿ, "ದ್‌' ಕಾರದ ನಂತರ ಇರುವ ಏ- 
ಕಾರಕ್ಕೆ ಈ- ಕಾರವೂ ಮತ್ತು "ದ್‌' ಕಾರಕ್ಕೆ ಮ್‌- ಕಾರವೂ ಆದೇಶವಾಗಿ ಬರುತ್ತವೆ. 
ಉದಾ-ಅಮೀ(ದೂರದಲ್ಲಿರುವ (ಬಹಳ ಜನರಾದ) ಅವರು)- "ಅದಸ್‌' ಶಬ್ದದ 
ಮೇಲೆ "ಜಸ್‌(ಅಸ್‌)' ಸೇರಿಸಿದಾಗ, ಅದಸ್‌--ಅಸ್‌ ಎಂದಿರುತ್ತದೆ. ಈಗ 
“ತೃದಾದೀನಾಮಃ” ಎಂಬ ಸೂತ್ರದಿಂದ, “ಸ್‌' ಕಾರಕ್ಕೆ ಅತ್ವ ಬಂದು, “ದ.ಅತ 
ಅಸ್‌ ಎಂದಿರುತ್ತದೆ. “ಆತೋಗುಣೇ? ಎಂಬ ಸೂತ್ರದಿಂದ "ಅದ4ಅ ಎಂಬಲ್ಲಿಯ 
ಎರಡು ಅ-ಕಾರಗಳಿಗೆ "ಪರರೂಪ' ಬಂದು ಅದ--ಅಸ್‌ ಎಂದಾಗುತ್ತದೆ. "ಜಸಃ 
ಶೀ” ಎಂಬ ಸೂತ್ರದಿಂದ ev: ನ ಸ್ಥಾನದಲ್ಲಿ “ಶೀ(ಈ)' ಬಂದು ಅದ. ಈ 
ಎಂದಿದ್ದಾಗ, "ಗುಣ ಸಂಧಿಯಿಂದ” “ಅದೇ' ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ 
“ಅದೇ' ನಲ್ಲಿರುವ ಏ-ಕಾರಕ್ಕೆ ಈ-ಕಾರ ಬಂದು "ಅದೀ' ಎಂದಾಗುತ್ತದೆ. ಇದೇ 
ಸೂತ್ರದಿಂದ "ದ್‌' ಕಾರಕ್ಕೆ "ಮ್‌' ಕಾರವು ಬಂದು, ಅಮೀ ರೂಪವು ಸಿದ್ಧವಾಗುತ್ತದೆ. 
ಉದಾ- ಅಮುಮ್‌-“ಪೂರ್ವತ್ರಾಸಿದ್ಧಂ” ಇತಿ ವಿಭಕ್ತಿಕಾರ್ಯಂ ಪ್ರಾಕ್‌, ಪಶ್ಚಾತ್‌ 
ಉತ್ಸಮತ್ನೇ।- ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ ಅದಸ್‌4ಅಮ್‌ ಎಂದಿದ್ದಾಗ, 
ಹಿಂದಿನಂತೆ “ತ್ಯದಾದೀನಾಮಃ” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ ಅತ್ವ, 
“ಅತೋಗುಣೇ” ಎಂಬ ಸೂತ್ರದಿಂದ "ಪರರೂಪ' ಬಂದಮೇಲೆ, ಅದ--ಅಮ್‌ 
ಎಂದಿರುತದೆ. ನಂತರ “ಅಮಿಪೂವಾಃ” ಎಂಬ ಸೂತ್ರದಿಂದ “ಪೂರ್ವರೂಪ' 
ಬಂದಮೇಲೆ, ಅದೇ ಸಮಯದಲ್ಲಿ “ಅದಸೋ*ಸೇರ್ದಾದು ದೋ ಮಃ” (8.2.80) 
ಎಂಬ ಸೂತ್ರದಿಂದ ಉತ್ವ ಮತ್ತು ಮತ್ವ ಗಳು ಒಮ್ಮೆಲೇ ಪ್ರಾಪ್ತವಾದಾಗ, 
“ಪೂರ್ವತ್ರಾಸಿದ್ಧಮ್‌” ಎಂಬ ನಿಯಮದಿಂದ ಉತ್ಪ- ಮತ್ತ. ವಿಧಾಯಕ ಸೂತ್ರಕ್ಕೆ 
ಅಸಿದ್ಧಿ (ತ್ರಿಪಾದಿಯಲ್ಲಿರುವುದರಿಂದ) ಬಂದಾಗ, “ಅಮಿಪೂವಾಃ” ಎಂಬ ಸೂತ್ರದಿಂದ 
ವಿಭಕ್ತಿ ಕಾರ್ಯವನ್ನು ಮೊದಲು ಮಾಡಿದನಂತರ, ಮೊದಲು ಅಸಿದ್ದವಾಗಿದ್ದ ಸೂತ್ರಕ್ಕೆ 
ಪ್ರವೃತ್ತಿ ಬಂದು, ಉತ್ತ-ಮತ್ತಗಳು ಬಂದು, ಅಮುಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ- ಅಮೂ (ದೂರದಲ್ಲಿರುವ ಅವರಿಬ್ಬರನ್ನು)-ಅಮೂ ಎಂಬ ದ್ವಿತೀಯಾ 
ವಿಭಕ್ತಿ ದ್ವಿವಚನದ ಈ ರೂಪವು ಪ್ರಥಮಾವಿಭಕ್ತಿ ದ್ವಿವಚನದಂತೆಯೇ ಸಿದ್ಧವಾಗುತ್ತದೆ. 


384 ಲಘುಸಿದ್ಧಾಂತ ಕೌಮುದೀ 


ಉದಾ- ಅಮೂನ್‌ (ದೂರದಲ್ಲಿರುವ ಅವರನ್ನು [ಬಹಳ ಜನರನ್ನು]) - ಅದಸ್‌ 
ಶಬ್ದದಮೇಲೆ ದ್ವಿತೀಯಾ ವಿಭಕ್ತಿ ಬಹುವಚನದ ಪ್ರತ್ಯಯವಾದ "ಶಸ್‌ (ಅಸ್‌)'ನ್ನು 
ಸೇರಿಸಿ ಅದಸ್‌.-ಅಸ್‌ ಎಂದಿದ್ದಾಗ, “ತೃದಾದೀನಾಮಃ” ಎಂಬ ಸೂತ್ರದಿಂದ, "ಸ್‌' 
ಕಾರಕ್ಕೆ ಅತ್ವ “ಅತೋಗುಣೇ” ಎಂಬ ಸೂತ್ರದಿಂದ "ಪರರೂಪ' ಬಂದಮೇಲೆ, 
ಅದ--ಅಸ್‌ ಎಂದಿರುತ್ತದೆ. ಇಲ್ಲಿಯೂ “ಪೂರ್ವತ್ರಾಸಿದ್ಧಮ್‌” ಎಂಬ ನಿಯಮದಿಂದ, 
ಉತ್ಪ-ಮತ್ವ ಗಳು ಅಸಿದ್ಧವಾಗುವುದರಿಂದ ಮೊದಲು ವಿಭಕ್ತಿ ಕಾರ್ಯವಾದ ಮೇಲೆ, 
“ಪ್ರಥಮಯೋಃ ಪೂರ್ವಸವರ್ಣಃ” ಎಂಬ ಸೂತ್ರದಿಂದ "ಪೂರ್ವಸವರ್ಣದೀರ್ಫವು' 
ಬಂದು, ಅದಾಸ್‌ ಎಂದಿರುತ್ತದೆ, “ತಸ್ಮಾಚ್ಛಸೋಃ ನಃ ಪುಂಸಿ ಎ೦ಬ ಸೂತ್ರದಿಂದ 
"ಸ್‌' ಕಾರಕ್ಕೆ "ನ್‌” ಕಾರವು ಆದೇಶವಾಗಿ ಬಂದು ಅದಾನ್‌ ಎಂದಾಗುತ್ತದೆ. ಈಗ 
“ಅದಸೋ*ಸೇರ್ದಾದು ದೋ ಮಃ” (8.2.80) ಎಂಬ ಸೂತ್ರದಿಂದ, ಆ-ಕಾರದ 
ಸ್ಥಾನದಲ್ಲಿ ಊ- ಕಾರವು ಆದೇಶವಾಗಿ ಬಂದು "ದ್‌' ಕಾರದ ಸ್ಥಾನದಲ್ಲಿ "ಮ್‌' 
ಕಾರವು ಆದೇಶವಾಗಿ ಬಂದು, ಅಮೂನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

(ಮು ಭಾವದ ಅಸಿದ್ಧಿಯನ್ನು ನಿಷೇಧಿಸುವ ಸೂತ್ರ) 

ಸೂತ್ರ - 359. ನಮುನೇ (8.2.3) 

ವೃತ್ತೀ-”ನಾ” ಭಾವೇ ಕರ್ತವ್ಯೇ ಕೃತೇ ಚ ಮು-ಭಾವೋ ನಾಸಿದ್ಧಃ ಅಮುನಾ। 
ಅಮೂಭ್ಯಾಮ್‌-3। ಅಮೀಭಿಃ। ಅಮುಷ್ಟೆ। ಅಮೀಭ್ಯಃ-2। ಅಮುಷ್ಕಾತ್‌। ಅಮುಷ್ಯ। 
ಅಮುಯೋಃ-2। ಅಮೀಷಾಮ್‌। ಅಮುಷ್ಮಿನ್‌। ಅಮೀಷು। 

ಅ. ವೃ-“ಪೂರ್ವತ್ರಾಸಿದ್ಧಮ್‌” ಎಂಬ ಸೂತ್ರದಿಂದ “ಅಸಿದ್ಧಮ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- “ನಾ” ಆದೇಶವು ಮಾಡಬೇಕಾಗಿದ್ದಾಗ, ಅಥವಾ ಮಾಡಿದ್ದಾಗಲೂ 
ಮು- ಭಾವವು ಅಸಿದ್ಧವಾಗುವುದಿಲ್ಲ. (ಅಂದರೆ "ಮ್‌' ಚ "ಉ' ಶಚ ತಯೋಃ 
ಸಮಾಹಾರಃ "ಮು' ಎಂದರ್ಥ "ಮು' ಎಂಬುದು ಲುಪ್ತ ಪ್ರಥಮಾನ್ತ ಎಂದು 
ತಿಳಿಯಬೇಕು). 

ಉದಾ- ಅಮುನಾ-ತೃತೀಯಾ ವಿಭಕ್ತಿ ಏಕವಚನದಲ್ಲಿ ಅದಸ್‌--ಟ(ಆ) 
ಎ೦ದಿದ್ದಾಗ, “ತ್ಯದಾದೀನಾಮಃ” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ ಅತ್ವ, 
“ಅತೋಗುಣೇ” ಎ೦ಬ ಸೂತ್ರದಿಂದ "ಪರರೂಪ' ಮಾಡಿದಮೇಲೆ, ಅದ+ಆ 
ಎಂದಿರುತ್ತದೆ. “ಅದಸೋತಸೇರ್ದಾದು ದೋ ಮಃ” (8.2.80), ಮತ್ತು “ಟಾ 
ಜಸಿಜಸಾಮಿನಾತ್‌ ಸ್ಕಾಃ”(7.1.12) ಎ೦ಬ ಸೂತ್ರಗಳು ಒಮ್ಮೆಲೇ ಪ್ರವೃತ್ತವಾದಾಗ, 
“ಅದಸೋಸೇರ್ದಾದು ದೋ ಮಃ” (8.2.80), ಎಂಬುದು ಪರಸೂತ್ರವಾಗಿದ್ದರೂ, 
ಉತ್ಪ-ಮತ್ವಗಳ ನಿಷೇಧಕ್ಕೆ ನಿಷೇಧವು ಪ್ರಕೃತ ಸೂತ್ರದಿಂದ ಬಂದಿರೋಣದರಿಂದ, 
“ಪೂರ್ವತ್ರಾಸಿದ್ಧಮ್‌” ಎಂಬ ನಿಯಮಕ್ಕೆ ಇಲ್ಲಿ ಅಪವಾದವು ಇರುತ್ತದೆ. ಅಂದರೆ 
ಉತ್ಪ-ಮತ್ವಗಳು ಬಂದೇ ಬರುತ್ತವೆ. ಆಗ ಅಮು+ಆ ಎಂದಿರುತ್ತದೆ. ಇದೇ ರೀತಿ 
ಪ್ರಕೃತ ಸೂತ್ರವು ತ್ರಿಪಾದಿಯಲ್ಲಿದ್ದರೂ, ಮೊದಲು ಉತ್ಪ-ಮತ್ತಗಳಾಗಿ ಅನಂತರ 


ಷಡ್ಲಿತ್ಸ್‌ ಪ್ರಕರಣಮ್‌ (ಹ.ಪು.) 385 


“ಆಜೋನಾಸ್ತಿಯಾಂ? ಸೂತ್ರದಿಂದ "ಆ' ಗೆ "ನಾ' ಬಂದು, ಅಮು4ನಾ-ಅಮುನಾ 
ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ- ಅಮೂಭ್ಯಾಮ್‌-3- ತೃತೀಯಾ, ಚತುರ್ಥೀ ಮತ್ತು ಪಳ್ಳುಮೀ ವಿಭಕ್ತಿ 
ದ್ವಿವಚನಗಳಲ್ಲಿ ಅದಸ್‌- ಭ್ಯಾಮ್‌ ಎಂದಿದ್ದಾಗ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು 
ಅದ--ಭ್ಯಾಮ್‌ ಎಂದಿರುತ್ತದೆ. ಆಗ “ಸುಪಿ ಚ್‌ ಎ೦ಬ ಸೂತ್ರದಿಂದ ದ್‌ ಕಾರೋತ್ತರ 
“ಅ” ಕಾರಕ್ಕೆ ದೀರ್ಫ ಬಂದು, ಅದಾ. ಭ್ಯಾಮ್‌ ಎಂದಾಗುತ್ತದೆ. “ಅದಸೋತಸೇರ್ದಾದು 
ದೋ ಮಃ” (8.2.80) ಸೂತ್ರದಿಂದ “ಆ' ಕಾರಕ್ಕೆ "ಗೂ? ಕಾರ ಮತ್ತು "ದ್‌'ಕಾರಕ್ಕೆ 
"ಮ್‌' ಕಾರ ಬಂದು, ಅಮೂಃಭ್ಯಾಮ್‌-ಅಮೂಭ್ಯಾಮ್‌ ರೂಪವು ಸಿದ್ದವಾಗುತ್ತದೆ: 
ಉದಾ-ಅಮೀಭಿಃ-ತೃತೀಯಾ ವಿಭಕ್ತಿ ಬಹುವಚನದಲ್ಲಿ ಅದಸ್‌4ಭಿಸ್‌ ಎಂದಿದ್ದಾಗ, 
“ತ್ಯದಾದೀನಾಮಃ” ಎಂಬ ಸೂತ್ರದಿಂದ, "ಸ್‌' ಕಾರಕ್ಕೆ ಅತ್ವ “ಅತೋಗುಣೇ” ಎಂಬ 
ಸೂತ್ರದಿಂದ "ಪರರೂಪ' ಬಂದಮೇಲೆ, ಅದ- ಭಿಸ್‌ ಎಂದಿರುತ್ತದೆ. “ಅತೋಭಿಸ 
ಐಸ್‌” ಎಂಬ ಸೂತ್ರದಿಂದ "ಐಸ್‌' ಪ್ರಾಪ್ತವಾಗಬೇಕಾಗಿದ್ದಾಗ, “ನೇದಮದಸೋರಕೋಃ?” 
ಎ೦ಬ ಸೂತ್ರದಿಂದ ನಿಷೇಧವಾಗಿ “ಏತ ಈದ್‌ ಬಹುವಚನೇ 8.2.81)” ಎಂಬ 
ಸೂತ್ರದಿಂದ ಈತ್ವ-ಮತ್ವಗಳು ಬಂದು, ಅಮೀಭಿಃ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ-ಅಮುಷ್ಕೈ- ಚತುರ್ಥೀ ಏಕವಚನದಲ್ಲಿ ಅದಸ್‌--ಜೌ(ಏ) ಎಂದಿದ್ದಾಗ, 
“ತ್ಯದಾದೀನಾಮಃ” ಎಂಬ ಸೂತ್ರದಿಂದ, “ಸ್‌” ಕಾರಕ್ಕೆ ಅತ್ವ “ಅತೋಗುಣೇ” ಎಂಬ 
ಸೂತ್ರದಿಂದ "ಪರರೂಪ' ಬಂದಮೇಲೆ ಅದ--ಏ ಎಂದಿರುತ್ತದೆ. ಆಗ “ಸರ್ವನಾಮ್ನಃ 
ಸ್ಕೈ” ಎಂಬ ಸೂತ್ರದಿಂದ "ಸ್ಮೈ' ಆದೇಶವು ಬಂದು, ಉತ್ಸ-ಮತ್ನಗಳು ಮತ್ತು "ಸ್‌' 
ಕಾರಕ್ಕೆ ಷತ್ವ ಬಂದು ಅಮುಷ್ಕೈ ಎಂದು ರೂಪವಾಗುತ್ತದೆ. 
ಉದಾ-ಅಮೀಭ್ಯಃ-2- ಈ ರೂಪವೂ ಕೂಡ ಅಮೀಭಿಃ ಎಂಬಂತೆಯೇ ಆಗುತ್ತದೆ. 
ಷಸ ಭಾ ಪಳ್ಳ್ಯುಮೀ ಏಕವಚನದಲ್ಲಿ ಅದಸ್‌..ಜಸಿ(ಅಸ್‌) ಎ೦ದಿದ್ದಾಗ, 
ಅತ್ವ ಮತ್ತು ಪರರೂಪಗಳು' ಬಂದು ಅದ--ಅಸ್‌ ಎಂದಿರುತ್ತದೆ. “ಜಸಿಜ್ಯೋಃ 
ಸಾತ್‌ ಸತ ಎಂಬ ಸೂತ್ರದಿಂದ "ಸ್ಮಾತ್‌' ಆದೇಶವಾಗಿ ಬಂದು, "ಸ್‌' ಕಾರಕ್ಕೆ 
ಷತ್ವ ಬಂದಮೇಲೆ ಅಮುಷ್ಕಾತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
ಉದಾ-ಅಮುಷ್ಯ - ಷಷ್ಠೀ ಏಕವಚನದಲ್ಲಿ ಅದಸ್‌4ಜಸ್‌(ಅಸ್‌) ಎಂದಿದ್ದಾಗ, 
"ಅತ್ವ' ಮತ್ತು ಪರರೂಪಗಳು ಬಂದು, ಅದ ಅಸ್‌ ಎಂದಿರುತ್ತದೆ. 
“ಟಾಜಸಿಜಸಾಮನಾತ್ಸ್ಯಾಃ ಕ” ಎಂಬ ಸೂತ್ರದಿಂದ "ಸ್ರ ಆದೇಶವಾಗಿ ಬಂದು, ನಂತರ 
ಉತ್ಪ-ಮತ್ವಗಳು ಬಂದು ಮತ್ತು "ಸ್‌' ಕಾರಕ್ಕೆ ಷತ್ವ ಬಂದು ಅಮುಷ್ಯ ಎಂದಾಗುತ್ತದೆ. 
_ ಉದಾ-ಅಮುಯೋಃ(2)- ಷ ಷಷ್ಠೀ ಮತ್ತು ಸಪ್ತಮೀ ದ್ವಿ ವಚನದಲ್ಲಿ ಅದಸ್‌4ಓಸ್‌ 
ಎ೦ದಿದ್ದಾಗ, "ಅತ್ನ' ಮತ್ತು ಪರರೂಪಗಳು ಬಂದಮೇಲೆ. ಅದ4ಓಸ್‌ ಎಂದಿರುತ್ತದೆ. 
“ಓಸಿಚ”” ಸೂತ್ರದಿಂದ ' “ಎ” ಕಾರಾದೇಶವು ಬಂದು ಅದೇ೬ಓಸ್‌ ಎಂದಿದ್ದಾಗ, 
ಯಾನ್ತಾದೇಶ ಬಂದು ಅದಯೋಸ್‌ ಎಂದಿದ್ದಾಗ, ಹಿಂದಿನಂತೆ ಉತ್ಪ- -ಮತ್ತಗಳು 


386 ಲಘುಸಿದ್ಧಾಂತ ಕೌಮುದೀ 


ಬಂದು ಅಮುಯೋಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಅಮುಯೋಃ ಎಂದು 
ರೂಪವಾಗುತ್ತದೆ. 

ಉದಾ- ಅಮೀಷಾಮ್‌- ಷಷ್ಠೀ ಬಹುವಚನದಲ್ಲಿ ಅದಸ್‌- ಆಮ್‌ ಎಂದಿದ್ದಾಗ, 
ಹಿಂದಿನಂತೆಯೇ ಅತ್ವ ಮತ್ತು ಪರರೂಪಗಳು ಬಂದು, ಅದ4ಆಮ್‌ ಎಂದಿರುತ್ತದೆ. 
“ಆಮಿಸರ್ವನಾಮ್ನಃ ಸುಟ್‌” ಸೂತ್ರದಿಂದ ಸುಡಾಗಮ(ಸ್‌) ಬಂದು, ಅದ--ಸಾಮ್‌ 
ಎಂದಿರುತ್ತದೆ. “ಬಹುವಚನೇ ರುಲ್ಕೇತ್‌” ಎಂಬ ಸೂತ್ರದಿಂದ "ಏ' ಕಾರ ಬಂದು, 
ಅದೇ4+ಷಾಮ್‌ ಎಂದಿರುತ್ತದೆ. ನಂತರ “ಎತಈತ್‌ ಬಹುವಚನೇ” ಎಂಬ ಸೂತ್ರದಿಂದ, 
“ಏ' ಕಾರಕ್ಕೆ ಈ ಕಾರ, ಮತ್ತು "ದ್‌' ಕಾರಾಕ್ಕೆ "ಮ್‌' ಕಾರ ಬಂದು, ಅಮೀ* ಸಾಮ್‌ 
ಎಂದಿದ್ದಾಗ, "ಸ್‌' ಕಾರಕ್ಕೆ ಷತ್ತ ಬಂದು ಅಮೀಷಾಮ್‌ ಎಂದು ರೂಪವಾಗುತ್ತದೆ. 

ಉದಾ- ಅಮುಷ್ಮಿನ್‌ - ಸಪ್ತಮೀ ಏಕವಚನದಲ್ಲಿ ಅದಸ್‌+ಜಿ(ಇ) ಎಂದಿದ್ದಾಗ 
ಹಿಂದಿನಂತೆಯೇ ಅತ್ವ ಮತ್ತು ಪರರೂಪಗಳು ಬಂದು ಅದ-*-ಇ ಎಂದಿರುತ್ತದೆ, 
“ಜಸಿಜ್ಯೋಃ ಸ್ಮಾತ್‌ ಸ್ಮಿನೌ” ಎಂಬ ಸೂತ್ರದಿಂದ "ಸ್ಮಿನ್‌' ಆದೇಶ ಬಂದಮೇಲೆ, 
ಉತ್ಪ-ಮತ್ತಗಳು ಹಾಗೂ ಸ್‌” ಕಾರಕ್ಕೆ ಷತ್ತವೂ ಬಂದಮೇಲೆ ಅಮುಷ್ಮಿನ್‌ ಎಂದು 
ರೂಪವು ಸಿದ್ಧವಾಗುತ್ತದೆ 

ಉದಾ-ಅಮೀಷು-ಸಪ್ತಮೀ ಬಹುವಚನದಲ್ಲಿ ಅದಸ್‌--ಸುಪ್‌(ಸು) ಎಂದಿದ್ದಾಗ 
ಹಿಂದಿನಂತೆಯೇ ಅತ್ವ ಮತ್ತು ಪರರೂಪಗಳನ್ನು ಮಾಡಿದಮೇಲೆ ಅದ--ಸು ಎಂದಿದ್ದಾಗ, 
“ಎತಈದ್‌ ಬಹುವಚನೇ” ಎಂಬ ಸೂತ್ರದಿಂದ, "ಏ'ಕಾರಕ್ಕೆ “ಈ” ಕಾರ, ಮತ್ತು 
"ದ್‌' ಕಾರಕ್ಕೆ "ಮ್‌' ಕಾರ ಬಂದು, ಆಮೀಸು ಎಂದಾಗಿ “ಆದೇಶಪ್ರತ್ಯಯಯೋಃ” 
ಎ೦ಬ ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ ಬಂದು ಅಮೀಷು ಎಂದು ರೂಪವಾಗುತ್ತದೆ. 


(ಸ್‌ ಕಾರಾನ್ತ ಅದಸ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಅಸೌ ಅಮೂ ಅಮೀ 
ದ್ವಿತೀಯಾ ಅಮುಮ್‌ ಅಮೂ ಅಮೂನ್‌ 
ತೃತೀಯಾ ಅಮುನಾ ಅಮೂಭ್ಯಾಮ್‌ ಅಮೀಭಿಃ 
ಚತುರ್ಥೀ ಅಮುಷ್ಕೈ ಅಮೂಭ್ಯಾಮ್‌ ಅಮೀಭ್ಯಃ 
ಪಣ್ಞುಮೀ ಅಮುಷ್ಕಾತ್‌ ಕ ಅಮೂಭ್ಯಾಮ್‌ ಅಮೀಭ್ಯಃ 
ಅಮುಷ್ಕಾದ್‌ 
ಷಷ್ಠೀ ಅಮುಷ್ಯ ಅಮುಯೋಃ ಅಮೀಷಾಮ್‌ 
ಸಪ್ತಮಿ ಅಮುಷಿನ್‌ ಅಮುಯೋಃ ಅಮೀಷು 


ಸೂಚನೆ: ತ್ಯದಾದಿಗಣ ಪಠಿತ ಶಬ್ದಗಳಿಗೆ ಸಂಬೋಧನವಿರುವುದಿಲ್ಲ. 
ಇತಿ ಹಲನ್ತಾಃ ಪುಂಆಅಜಳ್ಥಾಃ ಶಬ್ದಾಃ | ಹಲನ್ಹ ಪುಲ್ಪ್ಲಂಗ ಪ್ರಕರಣವು ಮುಗಿದುದು 


9. ಪಲಸ್ತಾಃ ಸ್ರೀಅಜ್ಲ ಶಬ್ದಾಃ 
(ಸೂತ್ರ 360೦-362 ರವರೆಗೆ) 
( ಹ್‌- ಕಾರಕ್ಕೆ ಧ್‌-ಕಾರವನ್ನು ವಿಧಿಸುವ ಸೂತ್ರ) 


ಸೂತ್ರ - 360. ನಹೋ ಧಃ (8.2.34) 

ವೃತ್ತಿಃ- ನಹಃ ಹಸ್ಯ ಧಃ ಸ್ಕಾತ್‌ ರುಲಿ ಪದಾಂತೇ ಚ। 

ಪ. ಛೇ.- ನಹಃ ಧಃ 

ಅ.ವೃ.- “ರುಲೋ ರುಲಿ(8-2-26)” ಎಂಬ ಸೂತ್ರದಿಂದ "ರುಲಿ' ಎಂಬ 
ಪದವು ಮತ್ತು “ಸ್ಯೋಃ ಸಂಯೋಗಾದ್ಯೋರನ್ನೇ ಚ(8-2-29)” ಎಂಬ ಸೂತ್ರದಿಂದ 
"ಅನ್ನೇ ಎಂಬ ಪದವೂ ಅನುವೃತ್ತವಾಗುತ್ತವೆ. “ಪದಸ್ಕ” ಎಂಬುದು ಅಧಿಕಾರ 
ಸೂತ್ರ 

ಅರ್ಥ- "ನಹ್‌' ಶಬ್ದದ "ಹ್‌'ಕಾರಕ್ಕೆ "ಧ್‌'ಕಾರವು ಆದೇಶವಾಗಿ ಬರುತ್ತದೆ. 
"ರುಲ್‌' ವರ್ಣವು ಪರದಲ್ಲಿದ್ದಾಗ, ಅಥವಾ "ಹ್‌' ಕಾರವು ಪದಾನ್ತದಲ್ಲಿದ್ದಾಗ. 

(ದೀರ್ಥವನ್ನು ವಿಧಿಸುವ ಸೂತ್ರ) 


ಸೂತ್ರ - 361 ನಹಿ-ವೃತಿ-ವೃಹಿ-ವ್ಯಧಿ-ರುಚಿ-ಸಹಿ-ತನಿಷು ಕಃ (6.3.14) 

ವೃತ್ತಿಃ- ಕ್ವಿಬಂತೇಷು ಪೂರ್ವಪದಸ್ಯ ದೀರ್ಫ್ಥಃ ಉಪಾನದ್‌। ಉಪಾನಹೌ। 
ಉಪಾನತ್ಪು ಕ್ವನ್ನಂತತ್ವಾತ್‌ ಕುತ್ವೇನ ಘಃ ಉಷ್ಪಿಕ್‌, ಉಷ್ಟಿಗ್‌! ಉಷ್ಟಿಹೌ । ಉಷ್ಟಿಗ್ಳ್ಯಾ ಮ್‌। 
ದ್ಯೌಃ ದಿಷೌ! ದಿವಃ ದ್ಯುಭ್ಯಾಮ್‌। ಗೀಃ। ಗಿರೌ। ಗಿರಃ ಗೀರ್ಭ್ಯಾಮ್‌। ಏವಂ ಪೂಃ 
ಚತಸ್ರಃ ಚತಸೃಣಾಮ್‌। | % ಕಾಃ। ಸರ್ವಾವತ್‌। 

ಅ.ವೃ. - “ಢ್ರಲೋಪೇ ಪೂರ್ವಸ್ಯ ದೀರ್ಪೋಣಃ(6-3-111)” ಸೂತ್ರದಿಂದ 
“ಪೂರ್ವಸ್ಯ' ಮತ್ತು "ದೀರ್ಫಃ' ಎಂಬ ಪದಗಳು ಅನುವೃ ತ್ತವಾಗುತ್ತವೆ. 

ಅರ್ಥ-"ಕ್ವಿಪ್‌' ಪ್ರತ್ಯಯಾನ್ತವಾದ "ನಹ್‌', "ವೃತ್‌', "ವೃಷ್‌', "ವ್ಯಧ್‌', “ರುಚ್‌', 
"ಸಹ್‌', ತನ್‌ ಈ ಏಳು ಧಾತುಗಳು ಪರದಲ್ಲಿದ್ದಾಗ ಪೂರ್ವಪದದ ಅನ್ರ್ಯ ವರ್ಣಕ್ಕೆ 
"ದೀರ್ಥ'ವು ಬರುತ್ತದೆ. 

“ಅಲೋಕನ್ತ್ಯಸ್ಯ” ಸೂತ್ರದಿಂದ ಪೂರ್ವಪದದ ಅನ್ನ್ಯ ವರ್ಣವಾದ "ಅ' ಕಾರಕ್ಕೆ 
ದೀರ್ಫವು ಆದೇಶವಾಗಿ ಬರುತ್ತದೆ. ಇಲ್ಲಿ ಪೂರ್ವಪದವು "ಉಪ' ಎಂಬ "ಅ 
ಕಾರಾನ್ತ ಉಪಸರ್ಗವಾಗಿದೆ. 

ಉದಾ- ಉಪಾನತ್‌, ಉಪಾನದ್‌ (ಪಾದುಕೆ)- ಉಪ ಪೂರ್ವಕ "ನಹ್‌' ಧಾತುವಿನ 
ನಂತರ “ಕ್ವಿಪ್‌' ಪ್ರತ್ಯಯವು ಬ೦ದು, ಪ್ರಕೃತ ಸೂತ್ರದಿಂದ "ಉಪ' ಎಂಬ ಉಪಸರ್ಗದ 
ಅನ್ರ್ಯ "ಈ ಕಾರಕ್ಕೆ ದೀರ್ಫವು ಆದೇಶವಾಗಿ ಬಂದು "ಉಪಾನಹ್‌' ಎಂದಾಗಿದೆ. 
ಇದಕ್ಕೆ "ಪ್ರಾತಿಪದಿಕ' ಸ ಸಂಜ್ಞೆ ಬಂದ ಮೇಲೆ "ಸ್‌'(ಸು) ಪ್ರತ್ಯಯವನ್ನು ಸೇರಿಸಿದಾಗ, 


388 ಲಘುಸಿದ್ಧಾಂತ ಕೌಮುದೀ 


“ಹಲ್ವಾ ಭ್ಯೋ ........ ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ ಅದಕ್ಕೆ ಲೋಪ 
ಬಂದು ಉಪಾನಹ್‌ ಎಂದಿರುತ್ತದೆ. ಅನ್ನ್ಯ "ಹ್‌' ಕಾರದ ಸ್ಥಾನದಲ್ಲಿ “ನಹೋ 
ಧಃ" ಸೂತ್ರದಿಂದ "ಧ್‌' ಕಾರವು ಆದೇಶವಾಗಿ ಬಂದು ಅದಕ್ಕೆ “ಜಶ್ತ್ವ'ವು ಬಂದು 
“ದ್‌” ಕಾರವಾಗಿ ಮತ್ತೆ ವೈಕಲ್ಲಿಕ 'ಚತ್ತ' ಬಂದು “ತ್‌' ಕಾರವಾಗಿ "ಉಪಾನತ್‌' 
ಮತ್ತು ಉಪಾನದ್‌' ಎಂದು ಎರಡು ರೂಪಗಳು ಸಿದ್ಧವಾಗುತ್ತವೆ. 

“ಅಜಾದಿ' "ಸುಪ್‌' ಪ್ರತ್ಯಯಗಳು ಪರವಾದಾಗ, "ಧ್‌' ಕಾರವು ಆದೇಶವಾಗಿ 
ಬರುವುದಿಲ್ಲ. ಆದ್ದರಿಂದ "ಹ್‌' ಕಾರದ ಮುಂದೆ ಆ ಪ್ರತ್ಯಯಗಳು ಸೇರಿಕೊಂಡು 
ಉಪಾನಹೌ, ಉಪಾನಹಃ ಇತ್ಯಾದಿ ರೂಪಗಳು ಆಗುತ್ತವೆ. 

“ಹಲಾದಿ' ಪ್ರತ್ಯಯಗಳು ಪರದಲ್ಲಿದ್ದಾಗ, "ಹ್‌' ಕಾರಕ್ಕೆ "ಧ್‌' ಕಾರವು ಆದೇಶವಾಗಿ 
ಬರುತ್ತದೆ. "ರುಲಾಂ ಜಶೋನ್ಹೇ” ಸೂತ್ರದಿಂದ "ಧ್‌' ಕಾರಕ್ಕೆ "ಜಶ್ತ ವು ಬಂದು 
"ಉಪಾನದ್ಭ್ಯಾಮ್‌' ಮೊದಲಾದ ರೂಪಗಳಾಗುತ್ತವೆ. 

"ಸುಪ್‌'(ಸಪ್ತಮೀ ಬಹುವಚನ) ಪ್ರತ್ಯಯವು ಪರದಲ್ಲಿದ್ದಾಗ "ಹ್‌' ಕಾರಕ್ಕೆ "ಧ್‌' 
ಕಾರವು ಬಂದು, “ಖರಿ ಚ” ಸೂತ್ರದಿಂದ "ಚರ್ತ' ಬ೦ದು, "ಉಪಾನತ್ನು' ಎಂದಾಗುತ್ತದೆ. 

(ಹ್‌-ಕಾರಾನ್ತ ಸ್ತ್ರೀಅ೦ಗ “ಉಪಾನಹ್‌' ಶಬ್ದದ ರೂಪಗಳು). 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಉಪಾನತ್‌, ಉಪಾನಹೌ ಉಪಾನಹಃ 
ಉಪಾನದ್‌ 
ದ್ವಿವಿ. ಉಪಾನಹಮ್‌ ಉಪಾನಹೌ ಉಪಾನಹಃ 
ತೃ.ವಿ. ಉಪಾನಹಾ ಉಪಾನದ್ಭಾ ಕಮ್‌ ಉಪಾನದ್ಧಿಃ 
ಚ.ವಿ. ಉಪಾನಹೇ ಉಪಾನದ್ಭಾ ಕ್ರಮ್‌ ಉಪಾನದ್ಭ . 
ಪ.ವಿ. ಉಪಾನಹಃ ಉಪಾನದ್ಭಾ ಕಮ್‌ ಉಪಾನದ್ಭ ೫ 
ಷವಿ. ಉಪಾನಹಃ ಉಪನಹೋಃ ಉಪಾನಹಾಮ್‌ 
ಸವಿ. ಉಪಾನಹಿ ಉಪನಹೋಃ ಉಪಾನತ್ಸು 
ಸಂ.ಪ್ರವಿ ಹೇ ಉಪಾನತ್‌! ಹೇಉಪಾನಹೌ! ಹೇ ಉಪಾನಹಃ! 
ಹೇ ಉಪಾನದ್‌! 


ಉದಾ- ಉಷ್ಟಿಕ್‌', “ಉಷ್ಟಿಗ್‌' (ಇದು ಒಂದು ವೈದಿಕ ಛಂದಸ್ಸಿನ ಹೆಸರು)- 
"ಉತ್‌' ಪೂರ್ವಕ “ಹ್ಹಿಹ್‌' ಧಾತುವಿನ ನಂತರ “ಜುತ್ವಿಗ್ದದೃಕ್‌ಸ್ರಗ್‌ 
ದಿಗುಷ್ಟಿಗಇಐ್ಹುಯುಜಿಕ್ರುಇಗ್ಹಾಂ ಚ” ಸೂತ್ರದಿಂದ "ಕ್ವಿನ್‌ ಪ್ರತ್ಯಯಾನ್ತ "ಉಷ್ಲಿಕ್‌' ಶಬ್ದದ 
"ನಿಪಾತನ' ವಾಗಿದೆ. ಇದಕ್ಕೆ "ಪ್ರಾತಿಪದಿಕ' ಸಂಜ್ಞೆ ಬಂದ ಮೇಲೆ - 

"ಪ್ರಥಮಾ' ವಿಭಕ್ತಿ ಏಕವಚನದಲ್ಲಿ "ಸ್‌'(ಸು) ಪ್ರತ್ಯಯದ ಲೋಪವಾದ ಮೇಲೆ 
“ಕ್ವಿನ್‌ ಪ್ರತ್ಯಯಸ್ಯ ಕುಃ” ಸೂತ್ರದಿಂದ "ಕುತ್ವ' ಮಾಡಿದಾಗ “ಫ್‌' ಕಾರಾದೇಶ ಬಂದು 


ಹಡ್ಲಿಣ್ಣ್‌ ಪ್ರಕರಣಮ್‌ (ಹ.ಸ್ತ್ರೀ.) 389 
"ಜಶ್ರ ಎ ಮಾಡಿದಾಗ, "ಗ್‌' ಕಾರ ಆದೇಶವಾಗಿ ಬಂದು, ಅದಕ್ಕೆ ವೈಕಲ್ಪಿಕ “ಚರ್ತ' 
ಮಾಡಿದಾಗ, “ಕ್‌' ಕಾರಾದೇಶ ಬಂದು, "ಉಪ್ಟಿಕ್‌', "ಉಷ್ಟಿಗ್‌' ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 

“ಅಜಾದಿ' ಪ್ರತ್ಯಯಗಳು ಪರದಲ್ಲಿದ್ದಾಗ, "ಹ್‌' ಕಾರವು "ಅಚ್‌' ಗಳ ಜೊತೆಗೆ 
ಸೇರಿಕೊಂಡು ಉಷ್ಠಿಹೌ, ಉಷ್ಟಿಹಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

“ಹಲಾದಿ' ಪ್ರತ್ಯಯಗಳು ಪರದಲ್ಲಿದ್ದಾಗ “ಕುತ್ವ' ಬಂದು “ಫ್‌' ಕಾರವಾಗುತ್ತದೆ. 
ಅದಕ್ಕೆ "ಜಪಶ್ತ ಎ ಬಂದು, "ಗ್‌' ಕಾರವಾಗಿ ಉಷ್ಟಿಗ್ಸಾ ಕ್ರಮ್‌ ಇತ್ಯಾದಿ ರೂಪಗಳಾಗುತ್ತವೆ. 

(ಪ್‌-ಕಾರಾನ್ತ ಉಷ್ಟಿಹ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಉಷ್ಟಿಕ್‌, ಉಷ್ಟಿಗ್‌  ಉಷ್ಟಿಹೌ ಉಷ್ಟಿಹಃ 
ದ್ವಿವಿ. ಉಷ್ಟಿಹಮ್‌ ಉಷ್ಟಿಹೌ ಉಷ್ಟಿಹಃ 
ತೃ.ವಿ. ಉಷ್ಟಿಹಾ ಉಷ್ಟಿಗ್ಸಾ ಮ್‌ ಉಷ್ಣಿಗ್ಳ ಜಿ 
ಚ.ವಿ. ಉಷ್ಟಿಹೇ ಉಷ್ಟಿಗ್ಳಾ ಮ್‌ ಉಷ್ಣಿಗ್ಳ ಣೆ 
ಪ.ವಿ. ಉಷ್ಟಿಹಃ ಉಷ್ಟಿಗ್ಸಾ ಕಮ್‌ ಉಷ್ಟಿಭ್ಯಃ 
ಷ.ವಿ. ಉಷ್ಟಿಹಃ ಉಷ್ಟಿಹೋಃ ಉಷ್ಟಿಹಾಮ್‌ 
ಸ.ವಿ. ಉಷ್ಟಿಹಿ ಉಷ್ಟಿಹೋಃ ಉಷ್ಟಿಕ್ತು 
ಸಂ.ಪ್ರವಿ ಹೇ ಉಷ್ಟಿಕ್‌, ಹೇ ಉಷ್ಟೀಹೌ! ಹೇ ಉಷ್ಟಿಹಃ! 
ಹೇ ಉಷ್ಟಿಗ್‌! 


ಉದಾ-"ದ್ಯೌಃ (ಆಕಾಶ ಅಥವಾ ಸ್ವರ್ಗ)- ಈ "ವ್‌' ಕಾರಾನ್ತ "ದಿವ್‌' ಶಬ್ದ 
ಪ್ರಾತಿಪದಿಕವಾಗಿದೆ. “ದಿವ್‌' ಶಬ್ದವು ಸ್ತ್ರೀಲ್ಲಿಂಗದಲ್ಲಿದೆ ಮತ್ತು "ಸುದಿವ್‌' ಶಬ್ದವು 
ಪುಲಿಂಗದಲ್ಲಿದೆ. ಇದರ ರೂಪವು "ಸುದಿವ್‌' ಶಬ್ದದಂತೆಯೇ ದ್ಯೌಃ, ದಿವೌ, ದಿವಃ 
ಇತ್ಯಾದಿ ರೂಪಗಳನ್ನು ತಾಳುತ್ತದೆ. 
ಇಲ್ಲಗೆ "ಹ್‌' ಕರಾಂತ ಶಬ್ದಗಳು ಮುಗಿದವು. 


ಜತತು 
(ವ್‌-ಕಾರಾನ್ತ ಶಬ್ದಗಳು ಪ್ರಾರಂಭವಾಗುತ್ತವೆ. 
(ವ್‌-ಕಾರಾನ್ತ ಸ್ತೀಅ೦ಗ ದಿವ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ದ್ಯೌಃ ದಿವೌ ದಿವಃ 
ದ್ವಿ.ವಿ. ದಿವಮ್‌ ದಿವೌ ದಿವಃ 
ತೃ.ವಿ. ದಿವಾ ದುಭ್ಯಾಮ್‌  ದ್ಯುಭಿಃ 


390 ಲಘುಸಿದ್ಧಾಂತ ಕೌಮುದೀ 


ಚ.ವಿ ದಿವೇ ದ್ಯುಭ್ಯಾಮ್‌ ದ್ಯುಭ್ಯಃ 
ಪ.ವಿ ದಿವಃ ದ್ಯುಭ್ಯಾಮ್‌ ದ್ಯುಭ್ಯಃ 
ಷಿ. ದಿವಃ ದಿವೋಃ ದಿವಾಮ್‌ 
ಸವಿ. ದಿವಿ ದಿವೋಃ ದ್ಯುಷು 
ಸಂ.ಪ್ರವಿ ಹೇ ದ್ಯೌಃ। ಹೇ ದಿವೌ!। ಹೇ ದಿವಃ! 


ರೇಫಾನ್ತ ಸ್ತ್ರೀಅಂಗ ಶಬ್ದಗಳು 


ಉದಾ-್‌"ಗೀಃ'(ವಾಣಿ-ಮಾತು)- ಇದು ರೇಫಾನ್ತ ಸ್ತ್ರೀಲಿ೦ಗವಾಗಿದೆ. ಈ ಶಬ್ದವು 
“ಗೃ' ಧಾತುವಿನ ಮೇಲೆ “ಕ್ವಿಪ್‌' ಪ್ರತ್ಯಯವನ್ನು ಸೇರಿಸಿ " ಸೆರ್ವಾಪಹಾರ ಲೋಪ 
"ಇತ್ತ" ಮತ್ತು "ರ'ಪ ರವಾಗಿ “ಗಿರ್‌' "ಎಂದಾಗಿದೆ. ಇದಕ್ಕೆ "ಪ್ರಾತಿಪದಿಕ' ಸಂಜ್ಞೆ Sa 
ನಂತರ “ಸು(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ “ಹಲ್ಲಾ ಭ್ಯೋ ರುಸ ಸುತಿಸ್ಕಪೃಕ್ಷಮ್‌ 
ಹಲ್‌” ಎಂಬ ಸೂತ್ರದಿಂದ ಆಯು ಲೋಪವಾಗಿ 'ರ್ಭ್ರೋರುಪಧಾಯಾ ದೀರ್ಫ್ಥ 
ಇಕಃ” ಸೂತ್ರದಿಂದ ಪದಾನ್ತದ "ಉಪಧೆ' ಗೆ ದೀರ್ಫ ಬಂದು, "ಗೀರ್‌' ಎಂದಾಗುತ್ತದೆ. 
“ರೇಫ' ಕೈ ವಿಸರ್ಗ ಬಂದು "ಗೀಃ' ಎಂದಾಗುತ್ತದೆ. 

“ಅಜಾದಿ' ವಿಭಕ್ತಿಗಳು ಪರದಲ್ಲಿರುವಾಗ "ದೀರ್ಫ್ಥ' ಬರುವುದಿಲ್ಲ. 

“ಹಲಾದಿ' ವಿಭಕ್ತಿಗಳು ಪರದಲ್ಲಿರುವಾಗ ಪದಾನ್ತ್ರದಲ್ಲಿರುವುದರಿಂದ 
“ರ್ವೋರುಪಧಾಯಾ ದೀರ್ಫ್ಥ ಇಕಃ” ಸೂತ್ರದಿಂದ "ದೀರ್ಥ' ವಾಗುತ್ತದೆ. 

(ರೇಫಾನ್ತ ಸ್ತ್ರೀಅ೦ಗ “ಗೀರ್‌' ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಗೀಃ ಗಿರೌ ಗಿರಃ 
ದ್ವಿವಿ. ಗಿರಮ್‌ ಗಿರೌ ಗಿರಃ 
ತ್ಯ.ವಿ. ಗಿರಾ ಗೀರ್ಭ್ಯಾಮ್‌ ಗೀರ್ಭಿಃ 
ಚ.ವಿ ಗಿರೇ ಗೀರ್ಭ್ಯಾಮ್‌ ಗೀರ್ಭ್ಯಃ 
ಪ.ವಿ ಗಿರಃ ಗೀರ್ಭ್ಯಾಮ್‌ ಗೀರ್ಭ್ಯಃ 
ಷವಿ ಗಿರಃ ಗಿರೋಃ ಗಿರಾಮ್‌ 
ಸ.ವಿ ಗಿರಿ ಗಿರೋಃ ಗೀರ್ಷು 
ಸಂ.ಪ್ರವಿ ಹೇ ಗೀಃ। ಹೇ ಗಿರೌ! ಹೇ ಗಿರಃ! 


"ಪುರ್‌'(ನಗರ) ಶಬ್ದದ ರೂಪಗಳು ಇದೇ ರೀತಿಯಲ್ಲಿ ಪೂಃ, ಪುರ್‌, ಪುರಃ 
ಇತ್ಯಾದಿ ರೂಪಗಳನ್ನು ಪಡೆಯುತ್ತವೆ. 

ಉದಾ-"ಚತಸ್ರಃ'(ನಾಲ್ಕು)- “ಚತುರ್‌' ಶಬ್ದಕ್ಕೆ ಪುಲ್ಲಿಂಗದಲ್ಲಿ "ಚತ್ವಾರಃ', "ಚತುರಃ' 
ಮೊದಲಾದ ಬಹುವಚನ ರೂಪಗಳಿರುತ್ತವೆ. ಸೀಲಿಂಗದಲ್ಲಿ “ತ್ರಿಚತುರೋಃ ಸಿ ಸ್ತ್ರಿಯಾಂ 


ಷಡ್ಲಿಣ್‌ ಪ್ರಕರಣಮ್‌ (ಹ.ಸ್ತೀ.) 391 


ತಿಸೃಚತಸ್ಕ” ಸೂತ್ರದಿಂದ "ಚತಸ್ಕ' ಆದೇಶ ಬಂದು "ಚತಸ್ರಃ? ಎಂದು ಬಹುವಚನದ 
ರೂಪವು ಸಿಗುತ್ತದೆ. 

ಚತಸ್ರ ಶಬ್ದದಮೇಲೆ ಪ್ರಥಮಾ ಮತ್ತು ದ್ವಿತೀಯಾ ಬಹುವಚನಗಳಲ್ಲಿ ಜಸ್‌(ಅಸ್‌) 
ಮತ್ತು ಶಸ್‌(ಅಸ್‌) ಪ್ರತ್ಯಯಗಳನ್ನು ಸೇರಿಸಿದಾಗ, ಚತಸ್ಕ4ಅಸ್‌ ಎಂದಿರುತ್ತದೆ. 
"ಯ' ಕಾರಕ್ಕೆ “ಅಚಿರಯತಃ” ಎಂಬ ಸೂತ್ರದಿಂದ ರೇಫಾ(ರ್‌)ದೇಶವು ಬಂದು, 
ಚತಸ್‌.-ರ್‌. ಅಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿ೦ದ ಚತಸ್ರಃ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಸೂಚನೇ: ಇಲ್ಲಿ “ಇಕೋಯಣಚಿ” ಎಂಬ ಸೂತ್ರದಿಂದ "ಯಣ್‌' ಸಂಧಿ 
ಮಾಡಿದರೂ ಚತಸ್ರಃ ಎಂದಾಗುತ್ತದೆ. ಆದರೆ "ಜಸ್‌' ಇದ್ದಾಗ ಅದಕ್ಕೆ ಬಾಧಕವಾಗಿ 
“ಯತೋಜ ಸರ್ವನಾಮಸ್ಥಾನಯೋಃ” ಎಂಬ ಸೂತ್ರದಿಂದ ಗುಣವೂ ಬರಬೇಕಾಗಿತ್ತು. 
ಆದುದರಿಂದ "“ಅಚಿರಯತಃ” ಎಂಬ ಸೂತ್ರವು ಪ್ರಾಪ್ತವಾಗಿದೆ. ಹಲಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ, ಚತಸೃಭಿಃ, ಚತಸೃಭ್ಯಃ ಇತ್ಯಾದಿ ರೂಪಗಳಾಗುತ್ತವೆ. 

ಷಷ್ಠೀ ಬಹುವಚನದಲ್ಲಿ "ಆಮ್‌' ಪರದಲ್ಲಿದ್ದಾಗ ಪೂರ್ವವರ್ಣಕ್ಕೆ ಹ್ರಸ್ವ, ಮತ್ತು 
ನುಡಾಗಮ ಬಂದು ಚತಸೃಣಾಮ್‌ ಎಂದು ರೂಪವಾಗುತ್ತದೆ. 

ಸಪ್ತಮೀ ಬಹುವಚನದಲ್ಲಿ ಸುಪ್‌ ಪರದಲ್ಲಿದ್ದಾಗ, “ಆದೇಶಪ್ರತ್ಯಯಯೋಃ?” 
ಎಂಬ ಸೂತ್ರದಿಂದ ಷತ್ವ ಬಂದು, ಚತಸೃಷು ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಕಾ(ಯಾವಳು, ಯಾವಗ?)-"ಮ್‌' ಕಾರಾನ್ತ ಸ್ರೀಲಿ೦ಂಗ "ಕಿಮ್‌' 
ಶಬ್ದದಮೇಲಿರುವ ವಿಭಕ್ತಿ ಪ್ರತ್ಯಯವು ಪರದಲ್ಲಿದ್ದಾಗ, “ಕಿಮ್‌' ಶಬ್ದಕ್ಕೆ 
ಪುಲ್ಲಿಂಗದಲ್ಲಿರುವಂತೆ “ಕಿಮಃ ಕಃ” ಎಂಬ ಸೂತ್ರದಿಂದ "ಕ್‌ ಆದೇಶ ಬಂದು 
“ಅಜಾದ್ಯದಷ್ಟಾಪ್‌” ಎಂಬ ಸೂತ್ರದಿಂದ "ಟಾಪ್‌(ಆ)' ಬಂದು ಕ*ಆ ಎಂದಾಗುತ್ತದೆ. 
ಸವರ್ಣದೀರ್ಪದಿಂದ "ಕಾ' ಎಂದಾದಮೇಲೆ ಕಾ-*ಸ್‌ ಎಂದಿರುತ್ತದೆ. “ಹಲ್ವಾಭ್ಯೋ 
... ಸುತಿಸ್ಕಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ 'ಸ್‌' ಕಾರಕ್ಕೆ ಲೋಪ ಬಂದು, "ಕಾ' 
ರೂಪವು ಸಿದ್ಧವಾಗುತ್ತದೆ. ಇದು ಸ್ತ್ರೀಲಿಂಗ “ಸರ್ವಾ” ಶಬ್ದದಂತೆ ನಡೆಯುತ್ತದೆ. 

(ಮ್‌- ಕಾರಾನ್ತ ಸ್ತ್ರೀಅಂಗ ಕಿಮ್‌ ಶಬ್ದ) 
(ಮ್‌- ಕಾರಾನ್ತ ಸ್ತ್ರೀಅಂಗ ಕಿಮ್‌ ಶಬ್ದದ ರೂಪಗಳು) 
ಸೂಚನೆ - ಈ ಶಬ್ದಕ್ಕೆ ಸಂಬೋಧನ ರೂಪವಿಲ್ಲ 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಕಾ ಕೇ ಕಾಃ 

ದ್ವಿವಿ. ಕಾಮ್‌ ಕೇ ಕಾಃ 

ತೃ.ವಿ. ಕಯಾ ಕಾಭ್ಯಾಮ್‌ ಕಾಭಿಃ 
ಚ.ವಿ. ಕಸ್ಯೆ J ಕಾಭ್ಯಾಮ್‌ ಕಾಭ್ಯಃ 


ಪ.ವಿ ಕಸಾ ಕಾಭ್ಯಾಮ್‌ ಕಾಭ್ಯಃ 
ಷವಿ. ಕಸ್ಯಾಃ ಕಯೋಃ ಕಾಸಾಮ್‌ 
ಸ. ವಿ. ಕಸ್ಕಾಮ್‌ ಕಯೋಃ ಕಾಸು 


(ದ್‌-ಕಾರಕ್ಕೆ ಯ್‌- ಆದೇಶವನ್ನು ವಿಧಿಸುವ ಸೂತ್ರ). 
ಸೂತ್ರ - 362. ಯಃ। ಸೌ (7.2.10) 

ವೃತ್ತಿಃ-ಇದಮಃ ದಸ್ಯ ಯಃ ಇಯಮ್‌। ತೃದಾದ್ಯತ್ವಮ್‌। ಪರರೂಪತ್ವಮ್‌। ಟಾಪ್‌। 
ದಶ್ವ ಇತಿ ಮಃ ಇಮೇ। ಇಮಾಃ ಇಮಾಮ್‌। ಅನಯಾ। (277) ಹಲಿ ಲೋಪಃ 
ಆಭ್ಯಾಮ್‌। ಆಭಿಃ। ಅಸ್ಯೈ ಅಭ್ಯಃ ಅಸ್ಯಾಃ ಅನಯೋಃ। ಆಸಾಮ್‌। ಅಸ್ಕಾಮ್‌। ಆಸು। 
ತ್ಯದಾದ್ಯತ್ವಮ್‌। ಟಾಪ್‌। ಸ್ಕಾ ತ್ಯೇ ತ್ಯಾಃ। ಏವಂ ತದ್‌, ಏತದ್‌। ವಾಕ್‌। ವಾಗ್‌! 
ವಾಚೌ। ವಾಗ್ಳಾ ಕಮ್‌! ವಾಕ್ಷು ಅಪ್‌ ಶಬ್ದಃ ನಿತ್ಯ-ಬಹುವಚನಾಂತಃ (206) ಅಪ್ಪನ್ನಿತಿ 
ದೀರ್ಫಃ ಆಪಃ ಅಪಃ 

ಅ. ವೃ. -“ಇದಮೋ ಮಃ(7-2-108)” ಸೂತ್ರದಿಂದ “ಇದಮಃ' ಎಂಬ 
ಪದವು ಮತ್ತು “ದಶ್ಚ(7-2-109)” ಸೂತ್ರದಿಂದ "ದಃ' ಎಂಬ ಪದಗಳು 
ಅನುವೃತ್ತವಾಗುತ್ತವೆ. 

ಅರ್ಥ-"ಸು' ಪ್ರತ್ಯಯವು ಪರದಲ್ಲಿದ್ದಾಗ, “ಇದಮ್‌' ಶಬ್ದದ “ದ್‌” ಕಾರಕ್ಕೆ "ಯ್‌' 
ಕಾರವು ಆದೇಶವಾಗಿ ಬರುತ್ತದೆ. 

[ವಿಶೇಷ-"ಇದಮ್‌' ಶಬ್ದಕ್ಕೆ ಪುಲ್ಲಿಂಗದಲ್ಲಿ “ಇದೋ*ಯ್‌ ಪುಂಸಿ” ಎಂಬ 
ಸೂತ್ರದಿಂದ “ಇದ್‌' ಪರ್ಯನ್ತ ಶಬ್ದ-ಸ್ವರೂಪಕ್ಕೇನೇ “ಅಯ್‌” ಆದೇಶ 
ಬರೋಣದ್ದರಿಂದ “ಇದ್‌' ಎಂಬಾದೇ ಉಳಿದಿರುವದಿಲ್ಲ. ಹೀಗಾಗಿ ಇಲ್ಲಿ ಪ್ರಕೃತ 
ಸೂತ್ರವು ಅನ್ವಯಿಸುವದಿಲ್ಲ]. 

ನಪುಂಸಕ ಲಿಂಗದಲ್ಲಿ “ಸು' ಪ್ರತ್ಯಯವು ಲೋಪವಾಗೋಣದ್ದರಿಂದ, ಪ್ರಕೃತ 
ಸೂತ್ರವು ಅನ್ವಯಿಸುವದಿಲ್ಲ. 

ಹೀಗಾಗಿ ಈ ಸೂತ್ರವು ಸ್ತೀಲಿಂಗದಲ್ಲಿ ಮಾತ್ರ ಪ್ರವೃತ್ತಿಸುತ್ತದೆ]. 


ಉದಾ- ಇಯಮ್‌(ಒಬ್ಬ ಸೀ ವ್ಯಕ್ತಿಯನ್ನು ಸೂಚಿಸುವ ಇವಳು ಎಂಬ ಏಕವಚನ 
ಶಬ್ದ)-ಇವಳು)- ಪ್ರಥಮಾ ೫1 ಏಕವಚನದಲ್ಲಿ ಇದಮ್‌4ಸು(ಸ್‌) ಎಂದಿದ್ದಾಗ, 
ತ್ಯದಾದ್ಯತ್ವವನ್ನು ಬಾಧಿಸಿ “ಮ್‌' "ಕಾರಕ್ಕೆ “ಮ್‌' "ಕಾರವೇ ಆದೇಶವಾಗಿ ಬರುತ್ತದೆ. 
ಪ್ರಕೃತ ಸೂತ್ರದಿಂದ "ದ್‌' ಕಾರಕ್ಕೆ ಯ್‌” ಕಾರವು ಆದೇಶವಾಗಿ ಬಂದು, 
ಇಯ್‌--ಅ-ಮ್‌. ಸ್‌ ಎಂದಿದ್ದಾಗ, “ಹಲ್ಲಾ ್ಯೋ... ಸುತಿಸ್ಕಪೃಕ್ತಮ್‌ ಹಲ್‌” 
ಸೂತ್ರದಿಂದ "ಸ್‌ ಕಾರಕ್ಕೆ ಲೋಪ ಬ೦ದು ಇಯಮ್‌ ಎಂಬ ರೂಪವು ಸಿದ್ದವಾಗುತ್ತದೆ. 

ಉದಾ- ಇಮೇ (ಇಬ್ಬರು ಸ್ತ್ರೀ ವ್ಯಕ್ತಿಗಳನ್ನು ಸೂಚಿಸುವ ದ್ವಿವಚನ ಶಬ್ದ)- 
ಪ್ರಥಮಾ ಮತ್ತು ದ್ವಿತೀಯಾ Q ವಔನಗಳಲ್ಲಿ ಇದಮ್‌. ಔ ಎಂದಿದ್ದಾಗ, “ತ್ಯ ದಾದ್ಯತ್ನ' 


ಷಡ್ಗಿಲ್ಲ್‌ ಪ್ರಕರಣಮ್‌ (ಹ.ಸ್ತೀ.) 393 


ದಿಂದ ಅಂತ್ಯ "ಮ್‌' ಕಾರಕ್ಕೆ "ಅ' ಕಾರ ಬಂದು ಇಡಲ ಎ೦ದಿದ್ದಾಗ, 
ಪರರೂಪ ಬಂದು ಇದ--ಔ ಎಂದಾಗುತ್ತದೆ. “ಅಜಾದ್ಯದಷ್ಟಾಪ್‌” ಎಂಬ ಸೂತ್ರದಿಂದ 
“ಟಾಪ್‌(ಆ)' ಪ್ರತ್ಯಯವು ಪರದಲ್ಲಿ ಬರದು, ಇದನ ಎಂದಿದ್ದಾಗ, ಸವರ್ಣ 
ದೀರ್ಪದಿಂದ ಇದಾಔ ಎಂದಾಗುತ್ತದೆ. “ದಶ್ಚ” ಎಂಬ ಸೂತ್ರದಿಂದ "ದ್‌' ಕಾರಕ್ಕೆ 
"ಮ್‌' ಕಾರ ಬಂದು ಇಮಾ4ಔ ಎಂದಿದ್ದಾಗ, ನಾ ಆಪಃ” ಎಂಬ ಸೂತ್ರದಿಂದ 
"ಔ' ಕಾರಕ್ಕೆ "ಶೀ(ಈ)' ಕಾರ ಆದೇಶವಾಗಿ ಬಂದು, ವ ಎಂದಿದ್ದಾಗ, 
ಗುಣಸಂಧಿಯಿಂದ ಇಮೇ ಎಂದು ರೂಪವು ಸಿದ್ಧವಾಗುತ್ತದೆ. 


ಉದಾ- ಇಮಾಃ (ಹಲವು ಸ್ತ್ರೀ ವ್ಯಕ್ತಿಗಳನ್ನು ಸ ಬಹುವಚನ ಶಬ್ದ) - 
ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ” ಇದಮ್‌. “ಜಸ್‌(ಅಸ್‌)' ಎಂದಿದ್ದಾಗ, ತ್ಯದಾದ್ಯತ್ವ 

ದಿಂದ ಅಂತ್ಯ "ಮ್‌' ಕಾರಕ್ಕೆ "ಅ' ಕಾರ ಬಂದು, ಇದ4ಅಅಸ್‌: ಇದಾ ಅಸ್‌ 
ಎಂದಿದ್ದಾಗ, “ಅಜಾದ್ಯದಷ್ಟಾಪ್‌” ಎಂಬ ಸೂತ್ರದಿಂದ "ಟಾಪ್‌(ಆ)' ಪ್ರ ಪ್ರತ್ಯಯವನ್ನು 
ವಿಭಕ್ತಿಪ್ರತ್ಯಯಕ್ಕೆ ಪೂರ್ವದಲ್ಲಿ ಸೇರಿಸಿದಮೇಲೆ, ಇದಾ4ಆ4ಅಸ್‌ ಎಂದಿದ್ದಾಗ, “ದ್‌' 
ಕಾರಕ್ಕೆ ಹಿಂದಿನಂತೆ ಮತ್ವ ಬಂದು ಇಮಾ--ಆ--ಅಸ್‌ ಎಂದಿದ್ದಾಗ, ಸವರ್ಣ 
ದೀರ್ಫದಿಂದ ಇಮಾ*-ಅಸ್‌ ಎಂದಿದ್ದಾಗ, ಪೂರ್ವಸವರ್ಣದೀರ್ಫದಿಂದ ಇಮಾಸ್‌ 
ಎಂದಾಗಿ ರುತ್ವ-ವಿಸರ್ಗಗಳಿಂದ ಇಮಾಃ ಎಂಬ ರೂಪವು ಸಿದ್ಧಿಸುತ್ತದೆ. 

ಉದಾ- ಅನಯಾ - ತೃತೀಯಾ ಏಕವಚನದಲ್ಲಿ ಇದಮ್‌--ಟಾ(ಆ) ಎಂದಿದ್ದಾಗ, 
ತ್ಯದಾದ್ಯತ್ತದಿ೦ದ "ಮ್‌' ಕಾರಕ್ಕೆ "ಅ' ಕಾರ ಬಂದು, ಇದ--ಅ--ಆ ಎಂದಿದ್ದಾಗ, 
ಮೊದಲ ಎರಡು ಅ-ಕಾರಗಳಿಗೆ ದೀರ್ಫ್ಥದಿಂದ ಇದಾ ಆ ಎಂದಿರುತ್ತದೆ. 

“ಅಜಾದ್ಯದಷ್ಟಾಪ್‌” ಎಂಬ ಸೂತ್ರದಿಂದ "ಟಾಪ್‌(ಆ)' ಪ್ರತ್ಯಯವನ್ನು ವಿಭಕ್ತಿ 
ಪ್ರತ್ಯಯಕ್ಕೆ ಪೂರ್ವದಲ್ಲಿ ಸೇರಿಸಿದಮೇಲೆ, ಇದಾ* ಆ ಎಂದಿದ್ದಾಗ, “ಅನಾಪ್ಯಕಃ” 
ಎಂಬ ಸೂತ್ರದಿಂದ "ಇದ್‌' ಎಂಬ ಶಬ್ದಸ್ವರೂಪಕ್ಕೆ "ಅನ್‌' ಆದೇಶ ಬಂದು, ಅನಾ ಆ 
ಎಂದಾಗುತ್ತದೆ. “ಆಜಿಚಾಪಃ” ಎಂಬ ಸೂತ್ರದಿಂದ "ಆ' ಕಾರದ ಸ್ಥಾನದಲ್ಲಿ "ಏ' 
ಕಾರ ಬಂದು ಅನೇ4ಆ ಎಂದಾಗುತ್ತದೆ. “ಂಚೋ*ಯವಾಯಾವಃ” ಎಂಬ 
ಸೂತ್ರದಿಂದ ಏ- ಕಾರಕ್ಕೆ "ಅಯ್‌' ಆದೇಶ ಬಂದು ಅನಯ್‌. ಆ-ಅನಯಾ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಭ್ಯಾಮ್‌ - ತೃತೀಯಾ ವಿಭಕ್ತಿ ದ್ವಿವಚನದಲ್ಲಿ ಇದಮ್‌--ಭ್ಯಾಮ್‌ 
ಎಂದಿದ್ದಾಗ, ತ್ಯದಾದ್ಯ ತೃದಿಂದ ಮ್‌ ಕಾರಕ್ಕೆ "ಅ' ಕಾರ ಬಂದು ಇದ--ಅ--ಭ್ಯಾಮ್‌ 
ಎಂದಿರುತ್ತದೆ. "ಮೂದಲ ಎರಡು ಅ-ಕಾರಗಳಿಗೆ ದೀರ್ಫ ಬಂದು ಇದಾ+ಭ್ಯಾಮ್‌ 
ಎಂದಿದ್ದಾಗ, “ಅಜಾದ್ಯದಷ್ಟಾಪ್‌ ” ಎ೦ಬ ಸೂತ್ರದಿಂದ "ಟಾಪ್‌(ಆ)' ಪ್ರತ್ಯಯವನ್ನು 
ವಿಭಕ್ತಿಪ್ರತ್ಯಯಕ್ಕೆ ಪೂರ್ವದಲ್ಲಿ ಸೇರಿಸಿದ ಮೇಲೆ, ಇದಾ4ಆ4+ಭ್ಯಾಮ್‌ ಎಂದಿದ್ದಾಗ. 
ಸವರ್ಣದೇಘ್ಫ ಬಂದು ಇದಾ ಭ್ಯಾಮ್‌ ಎಂದಿರುತ್ತದೆ. “ಹಲಿ ಲೋಪ ” ಎಂಬ 
ಸೂತ್ರದಿಂದ ಇದ್‌ ಎಂಬ ಶಬ್ದಸ್ಟರೂಪಕ್ಕೆ ಲೋಪ ಬಂದು ಆ-ಭ್ಯಾಮ್‌- ಎಆಭ್ಯಾಮ್‌ 
ಎಂಬ ರೂಪವು ಸಿದ್ಧವಾಗುತ್ತದೆ. 


394 ಲಘುಸಿದ್ಧಾಂತ ಕೌಮುದೀ 


ಉದಾ- ಆಭಿಃ - ತೃತೀಯಾವಿಭಕ್ತಿ ಬಹುವಚನದಲ್ಲಿ ಇದಮ್‌- ಭಿಸ್‌ ಎಂದಿದ್ದಾಗ 
ಹಿಂದಿನಂತೆ ಪ್ರಕ್ರಿಯೆ ನಡೆದು ಆಭಿಸ್‌ ಎ೦ದಿದ್ದಾಗ, ಆಭಿಸ್‌ ಎಂದಾಗಿ "ಸ್‌' 
ಕಾರಕ್ಕೆ ರುತ್ತ-ವಿಸರ್ಗಗಳಿಂದ ಆಭಿಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಭ್ಯಃ - ಚತುರ್ಥೀ ಮತ್ತು ಪಳ್ಳುಮೀ ವಿಭಕ್ತಿ ಬಹುವಚನಗಳಲ್ಲಿ 
ಇದಮ್‌. ಭ್ಯಸ್‌ ಎ೦ದಿದ್ದಾಗ ಹಿಂದಿನಂತೆ ಪ್ರಕ್ರಿಯೆ ನಡೆದು ಆ. ಭ್ಯಸ್‌ ಎಂದಿದ್ದಾಗ, 
ಆಭ್ಯಸ್‌ ಎಂದಾಗಿ *ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಆಭ್ಯಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಅಸೈ ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ ಇದಮ್‌. ಜೌ(ಏ) ಎಂದಿದ್ದಾಗ, 
ವಿಭಕ್ತಿ ಪ್ರತ್ಯಯದ ಪೂರ್ವದಲ್ಲಿ" ಸ್ತೀ ಪ್ರತ್ಯಯವಾದ ಟಾಪ್‌(ಆ) ಬಂದು, 
ಇದಮ್‌ ಆಏ ಎಂದಿರುತ್ತದೆ. ಈಗೆ ತದಾದ್ಯತ್ವದಿಂದ 'ಮ್‌' ಕಾರಕ್ಕೆ "ಅ' ಕಾರ 
ಬಂದು ಇದ4ಅ4+ಆ4+ಏ ಎಂದಿದ್ದಾಗ, ಮೊದಲ. ಎರಡು ಅ-ಕಾರಗಳಿಗೆ 'ಥರಸವರ್ಣ 
ಬಂದು ಇದ4ಆ4+ವಏ ಎಂದಿದ್ದಾಗ, 'ಬ್ಬರ್ವನಾಮ್ಮಃ ಸ್ಯಾಡ್‌ ಢ್ರಸ್ಪಸ್ಥ” ಎಂಬ ಸೂತ್ರದಿಂದ 
ವಿಭಕ್ತಿ ಪ್ರತ್ಯಯದ ಪೂರ್ವದಲ್ಲಿ "ಸ್ಯಾಟ್‌(ಸ್ಕಾ)' ಆಗಮ ಬಂದು, ಇದಾ*ಆ4+ಸ್ಕಾ*ಏ 
ಎ೦ದಿದ್ದಾಗ, ಮತ್ತೆ ಇದೇ ಸೂತ್ರದಿಂದ "ಆ' ಕಾರಕ್ಕೆ ಹ್ರಸ್ವ ಬಂದು ನಂತರ “ಇದ್‌” 
ಶಬ್ದ ರೂಪಕ್ಕೆ ಲೋಪ ಬಂದು, ಅ+ಸ್ಕಾ೬ಏ ಎಂದಿದ್ದಾಗ, ಆ-ಕಾರ ಏ-ಕಾರಗಳಿಗೆ 
ವೃದ್ಧಿ ಬಂದು ಅಸ್ಕೆ ೪ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸ್ಯಾಃ - ಪಳ್ಳುಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ 
ಇದಮ್‌. ಜಸಿ(ಅಸ್‌ ಮತ್ತು ಇದಮ್‌. ಜಸ್‌(ಅಸ್‌ ) ಎಂದಿದ್ದಾಗ, ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು ಅ* ಸ್ಯಾ ಅಸ್‌ ಎಂದಿದ್ದಾಗ, ಅಸ್ಯಾಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ 
ಅಸ್ಯಾಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅನಯೋಃ -ಷಷ್ಟೀ ಮತ್ತು ಸಪ್ತಮೀ ದ್ವಿ-ವಚನಗಳಲ್ಲಿ ಇದಮ್‌. ಓಸ್‌ 
ಎಂದಿದ್ದಾಗ, ತ್ಯದಾದ್ಯತ್ವದಿಂದ "ಮ್‌' ಕಾರಕ್ಕೆ "ಅ' ಕಾರ ಬಂದು, ಇದ--ಅ..ಓಸ್‌ 
ಎಂದಿದ್ದಾಗ, ಮೊದಲ ಎರಡು ಅ- ಕಾರಗಳಿಗೆ ಪರಸವರ್ಣದಿಂದ 
ಇದ. ಓಸ್‌ ಎಂದಿದ್ದಾಗ, ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ 
ಬಂದು, ಇದ4೮+ಓಸ್‌ ಎಂದಿದ್ದಾಗ, “ಅನಾಪ್ಯಕಃ” ಎಂಬಸೂತ್ತದಿಂದ “ಇದ್‌' 
ಶಬ್ದ ಸ್ವರೂಪಕ್ಕೆ “ಅನ್‌' ಆದೇಶ ಬಂದು ಅನ+4ಆ+ಓಸ್‌ ಎಂದಿದ್ದಾಗ, 
ಸವರ್ಣದೀರ್ಫದಿಂದ ಅನಾ*ಓಸ್‌ ಎಂದಿದ್ದಾಗ, “ಆಜೆಚಾಪಃ” ಎಂಬ ಸೂತ್ರದಿಂದ 
"ಆ'ಕಾರದ ಸ್ಥಾನದಲ್ಲಿ "ಏ' ಕಾರ ಬಂದು, ಅನೇ--ಓಸ್‌ ಎಂದಿದ್ದಾಗ, 
“ಎಚೋ*ಯವಾಯಾವಃ” ಎಂಬ ಸೂತ್ರದಿಂದ ಏ- ಕಾರಕ್ಕೆ "ಅಯ್‌' ಆದೇಶ 
ಬಂದು ಅನಯೋಸ್‌ ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಅನಯೋಃ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸಾಮ್‌- ಷಷ್ಠೀ ಬಹುವಚನದಲ್ಲಿ ಇದಮ್‌.-ಆಮ್‌ ಎಂದಿದ್ದಾಗ, 
ತೃದಾದ್ಯತ್ವದಿಂದ “ಮ್‌' ಕಾರಕ್ಕೆ “ಅ' ಕಾರ ಬಂದು, ಇದ--ಅ ಆಮ್‌ ಎಂದಿದ್ದಾಗ, 


ಷಡ್ಲಿಣ್ಣಿ ಪ್ರಕರಣಮ್‌ (ಹ.ಸ್ವೀ.) 395 


ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ ಬಂದು, ಇದ+ಆಮ್‌ ಎಂದಿರುತ್ತದೆ. 
ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ ಬಂದು, ಇದ.-ಆ.ಆಮ್‌ 
ಎ೦ದಿದ್ದಾಗ, ಅ-ಕಾರ, ಆ-ಕಾರಗಳಿಗೆ ಸವರ್ಣದೀರ್ಫ್ಥ ಬಂದು ಇದಾ ಆಮ್‌ 
ಎ೦ದಿದ್ದಾಗ, “ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರದಿಂದ ಟಿತ್‌ 
ಆಗಿರೋಣದ್ದರಿಂದ, ವಿಭಕ್ತಿಪ್ರತ್ಯಯಕ್ಕೆ ಆದ್ಯವಯವವಾಗಿ ಬಂದು, ಇದಾ ಸಾಮ್‌ 
ಎಂದಿರುತ್ತದೆ. “ಹಲಿಲೋಪಃ” ಎಂಬ ಸೂತ್ರದಿಂದ "ಇದ್‌' ಶಬ್ದ ಸ್ಪರೂಪಕ್ಕೆ ಲೋಪ 
ಬಂದು ಆ+೬ಸಾಮ್‌=ಆಸಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸ್ಕಾಮ್‌: ಸಪ್ತಮೀ ಏಕವಚನದಲ್ಲಿ ಇದಮ್‌+ಜೆ(ಇ) ಎಂದಿದ್ದಾಗ, 
ತ್ಯದಾದ್ಯತ್ವದಿಂದ "ಮ್‌ ಕಾರಕ್ಕೆ "ಅ' ಕಾರ ಬಂದು ಇದ4ಅ4+ಇ ಎ೦ದಿದ್ದಾಗ, 
ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ ಬಂದು ಇದ-ಇ ಎಂದಿದ್ದಾಗ, 
ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ ಬಂದು, ಇದ*ಆ೮+ಇ 
ಎಂದಿರುತ್ತದೆ. ಆಗ ಸವರ್ಣದೀರ್ಫ್ಥದಿಂದ ಇದಾ*ಇ ಎಂದಾಗುತ್ತದೆ. 
“ಜೇರಾಮ್ನದ್ಯಾಮ್‌ ನೀಭ್ಯಃ” ಎಂಬ ಸೂತ್ರದಿಂದ, “ಇ' ಗೆ "ಆಮ್‌' ಬಂದು, 
ಇದಾ4ಆಮ್‌ ಎಂದಿದ್ದಾಗ, “ಸರ್ವನಾಮ್ನಃ ಸ್ಯಾಡ್‌ ಢ್ರಸ್ಪಸ್ಟ” ಎಂಬ ಸೂತ್ರದಿಂದ 
ವಿಭಕ್ತಿ ಪ್ರತ್ರ್ಯಯದ ಪೂರ್ವದಲ್ಲಿ "ಸ್ಯಾಟ್‌(ಸ್ಯಾ)' ಆಗಮ ಬಂದು, ಇದಾ--ಸ್ಯಾ-ಆಮ್‌ 
ಎ೦ದಿದ್ದಾಗ, “ಇದಾ' ದಲ್ಲಿರುವ “ಆ' ಕಾರಕ್ಕೆ ಹ್ರಸ್ವ ಬಂದು ಇದ--ಸ್ಯಾ-ಆಮ್‌ 
ಎಂದಿದ್ದಾಗ, “ಹಲಿಲೋಪಃ” ಎಂಬ ಸೂತ್ರದಿಂದ "ಇದ್‌' ಶಬ್ದ ಸ್ವರೂಪಕ್ಕೆ ಲೋಪ 
ಬಂದು ಅಸ್ಯಾ-ಆಮ್‌ ಎಂದಿದ್ದಾಗ, ಸವರ್ಣದೀರ್ಫ್ಥದಿಂದ ಅಸ್ಕಾಮ್‌ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸು- ಸಪ್ತಮೀ ಬಹುವಚನದಲ್ಲಿ ಇದಮ್‌--ಸುಪ್‌(ಸು) ಎಂದಿದ್ದಾಗ, 
ತ್ಯದಾದ್ಯತ್ವದಿಂದ "ಮ್‌' ಕಾರಕ್ಕೆ "ಅ' ಕಾರ ಬಂದು, ಇದ ಅ-ಸು ಎಂದಿದ್ದಾಗ, 
ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ ಬಂದು, ಇದ--ಸು ಎಂದಿದ್ದಾಗ, 
ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ ಬಂದು, ಇದ--ಆ-ಸು 
ಎಂದಿದ್ದಾಗ, ಸವರ್ಣದೀರ್ಪದಿಂದ ಇದಾ*ಸು ಎಂದಿದ್ದಾಗ, “ಹಲಿಲೋಪಃ” ಎಂಬ 
ಸೂತ್ರದಿಂದ “ಇದ್‌' ಶಬ್ದ ಸ್ವರೂಪಕ್ಕೆ ಲೋಪ ಬಂದು ಆಸು ಇ ಆಸು ಎಂಬ 
ರೂಪವು ಸಿದ್ಧವಾಗುತ್ತದೆ. 

(ಮ್‌- ಕಾರಾನ್ತ ಸ್ತ್ರೀಅ೦ಗ ಇದಮ್‌ ಶಬ್ಧದ ರೂಪಗಳು) 
ಸೂಚನೆ: ಈ ಶಬ್ದಕ್ಕೆ ಸಂಬೋಧನ ರೂಪವಿಲ್ಲ 


ವಿಭಕಿ ಏಕವಚನ ದ್ವಿವಚನ ಬಹುವಚನ 
ಪ್ರ.ವಿ. ಇಯಮ್‌ ಇಮೇ ಇಮಾಃ 
ದ್ವಿವಿ. ಇಮಾಮ್‌,ಏನಾಮ್‌ ಇಮೇ, ಏನೇ ಇಮಾಃ, ಏನಾಃ 


ತೃ.ವಿ. ಅನಯಾ, ಏನಯಾ ಆಭ್ಯಾಮ್‌ ಆಭಿಃ 


394 ಲಘುಸಿದ್ಧಾಂತ ಕೌಮುದೀ 


ಉದಾ- ಆಭಿಃ - ತೃತೀಯಾವಿಭಕ್ತಿ ಬಹುವಚನದಲ್ಲಿ ಇದಮ್‌. ಭಿಸ್‌ ಎಂದಿದ್ದಾಗ 
ಹಿಂದಿನಂತೆ ಪ್ರಕ್ರಿಯೆ ನಡೆದು ಆ4ಭಿಸ್‌ ಎಂದಿದ್ದಾಗ, ಆಭಿಸ್‌ ಎಂದಾಗಿ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಆಭಿಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಭ್ಯಃ.- ಚತುರ್ಥೀ ಮತ್ತು ಪಣ್ಣುಮೀ ವಿಭಕ್ತಿ ಬಹುವಚನಗಳಲ್ಲಿ 
ಇದಮ್‌. ಭ್ಯಸ್‌ ಎ೦ದಿದ್ದಾಗ ಹಿಂದಿನಂತೆ ಪ್ರಕ್ರಿಯೆ ನಡೆದು ಆ-ಭ್ಯಸ್‌ ಎಂದಿದ್ದಾಗ, 
ಆಭ್ಯಸ್‌ ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಆಭ್ಯಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಅಸೈ ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ ಇದಮ್‌.--ಜೌ(ಏ) ಎಂದಿದ್ದಾಗ, 
ವಿಭಕ್ತಿ ಪ್ರತ್ಯಯದ ಪೂರ್ವದಲ್ಲಿ ಸ್ತೀ ಪ್ರತ್ಯಯವಾದ ಟಾಪ್‌(ಆ) ಬಂದು, 
ಇದಮ್‌.-ಆ--ಏ ಎಂದಿರುತ್ತದೆ. ಈಗೆ ತ್ಯದಾದ್ಯತ್ತದಿಂದ "ಮ್‌' ಕಾರಕ್ಕೆ "ಅ' ಕಾರ 
ಬಂದು ಇದ ಅ. ಆಏ ಎಂದಿದ್ದಾಗ, ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ 
ಬಂದು ಇದ*-ಆ.ಏ ಎಂದಿದ್ದಾಗ, “ರ್ವನಾಮ್ನಃ ಸ್ಕಾಡ್‌ ಢಸ್ಪಸ್ತ” ಎಂಬ ಸೂತ್ರದಿಂದ 
ವಿಭಕ್ತಿ ಪ್ರತ್ಯಯದ ಪೂರ್ವದಲ್ಲಿ "ಸ್ಕಾಟ್‌ (ಸ್ಕಾ' ಆಗಮ ಬಂದು, ಇದಾ+ಆ4+ಸ್ಕಾ*ಏ 
ಎ೦ದಿದ್ದಾಗ, ಮತ್ತೆ ಇದೇ ಸೂತ್ರದಿಂದ "ಆ' ಕಾರಕ್ಕೆ ಹ್ರಸ್ವ ಬಂದು ನಂತರ "ಇದ್‌' 
ಶಬ್ದರೂಪಕ್ಕೆ ಲೋಪ ಬಂದು, ಅ+ಸ್ಕಾ*ಏ ಎಂದಿದ್ದಾಗ, ಆ-ಕಾರ ಏ-ಕಾರಗಳಿಗೆ 
ವೃದ್ಧಿ ಬಂದು ಅಸ್ಕೈ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸ್ಯಾಃ - ಪಳ್ಳುಮೀ ಮತ್ತು ಷಷ್ಠೀ ಏಕವಚನಗಳಲ್ಲಿ 
ಇದಮ್‌. ಜಸಿ(ಅಸ್‌),ಮತ್ತು ಇದಮ್‌. ಜಸ್‌(ಅಸ್‌) ಎ೦ದಿದ್ದಾಗ, ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು ಅ+ಸ್ಯಾ*ಅಸ್‌ ಎಂದಿದ್ದಾಗ, ಅಸ್ಯಾಸ್‌ ಎಂದಾಗಿ ರುತ್ಹ-ವಿಸರ್ಗಗಳಿಂದ 
ಅಸ್ಯಾಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅನಯೋಃ -ಷಷ್ಠೀ ಮತ್ತು ಸಪ್ತಮೀ ದ್ವಿ-ವಚನಗಳಲ್ಲಿ ಇದಮ್‌. ಓಸ್‌ 
ಎಂದಿದ್ದಾಗ, ತ್ಯದಾದ್ಯತ್ವದಿ೦ದ “ಮ್‌' ಕಾರಕ್ಕೆ "ಅ' ಕಾರ ಬಂದು, ಇದ ಅ--ಓಸ್‌ 
ಎಂದಿದ್ದಾಗ, ಮೊದಲ ಎರಡು ಅ- ಕಾರಗಳಿಗೆ ಪರಸವರ್ಣದಿಂದ 
ಇದ--ಓಸ್‌ ಎಂದಿದ್ದಾಗ, ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ 
ಬಂದು, ಇದ--ಆ.ಓಸ್‌ ಎಂದಿದ್ದಾಗ, “ಅನಾಪ್ಯಕಃ” ಎಂಬಸೂತ್ರದಿ೦ದ "ಇದ್‌' 
ಶಬ್ದ ಸ್ವರೂಪಕ್ಕೆ "ಅನ್‌' ಆದೇಶ ಬಂದು ಅನ--ಆಓಸ್‌ ಎಂದಿದ್ದಾಗ, 
ಸವರ್ಣದೀರ್ಫದಿಂದ ಅನಾ*ಓಸ್‌ ಎಂದಿದ್ದಾಗ, “ಆಜೆಚಾಪಃ” ಎಂಬ ಸೂತ್ರದಿಂದ 
“ಆ'ಕಾರದ ಸ್ಥಾನದಲ್ಲಿ "ಏ' ಕಾರ ಬಂದು, ಅನೇ*ಓಸ್‌ ಎಂದಿದ್ದಾಗ, 
“ಏಚೋಂಯವಾಯಾವಃ” ಎಂಬ ಸೂತ್ರದಿಂದ ಏ- ಕಾರಕ್ಕೆ "ಅಯ್‌' ಆದೇಶ 
ಬಂದು ಅನಯೋಸ್‌ ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಅನಯೋಃ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸಾಮ್‌- ಷಷ್ಠೀ ಬಹುವಚನದಲ್ಲಿ ಇದಮ್‌.-ಆಮ್‌ ಎಂದಿದ್ದಾಗ, 
ತೃದಾದ್ಯತ್ವದಿ೦ದ "ಮ್‌ ಕಾರಕ್ಕೆ "ಅ' ಕಾರ ಬಂದು, ಇದ. ಅ--ಆಮ್‌ ಎಂದಿದ್ದಾಗ, 


ಷಡ್ಲಿಣ್ಜಿ ಪ್ರಕರಣಮ್‌ (ಹ.ಸ್ವೀ.) 395 


ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ ಬಂದು, ಇದ--ಆಮ್‌ ಎಂದಿರುತ್ತದೆ. 
ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ ಬಂದು, ಇದ4೮+ಆಮ್‌ 
ಎಂದಿದ್ದಾಗ, ಅ-ಕಾರ, ಆ-ಕಾರಗಳಿಗೆ ಸವರ್ಣದೀರ್ಫ್ಥ ಬಂದು ಇದಾ.--ಆಮ್‌ 
ಎ೦ದಿದ್ದಾಗ, “ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರದಿಂದ ಟಿತ್‌ 
ಆಗಿರೋಣದ್ದರಿಂದ, ವಿಭಕ್ತಿಪ್ರತ್ಯಯಕ್ಕೆ ಆದ್ಯವಯವವಾಗಿ ಬಂದು, ಇದಾ ಸಾಮ್‌ 
ಎಂದಿರುತ್ತದೆ. “ಹಲಿಲೋಪಃ” ಎಂಬ ಸೂತ್ರದಿಂದ “ಇದ್‌' ಶಬ್ದ ಸ್ವರೂಪಕ್ಕೆ ಲೋಪ 
ಬಂದು ಆ.ಸಾಮ್‌ಇಆಸಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸ್ಯಾಮ್‌: ಸಪ್ತಮೀ ಏಕವಚನದಲ್ಲಿ ಇದಮ್‌. ಜ(ಇ) ಎಂದಿದ್ದಾಗ, 
ತ್ಯದಾದ್ಯತ್ವದಿ೦ದ ಮ್‌' ಕಾರಕ್ಕೆ "ಅ' ಕಾರ ಬಂದು ಇದ-ಅ4ಇ ಎಂದಿದ್ದಾಗ, 
ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ ಬಂದು ಇದ4ಇ ಎಂದಿದ್ದಾಗ, 
ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ ಬಂದು, ಇದ ಆಇ 
ಎಂದಿರುತ್ತದೆ. ಆಗ ಸವರ್ಣದೀರ್ಫ್ಥದಿಂದ ಇದಾ ಇ ಎಂದಾಗುತ್ತದೆ. 
“ಜೇರಾಮ್ನದ್ಯಾಮ್‌ ನೀಭ್ಯಃ” ಎಂಬ ಸೂತ್ರದಿಂದ, “ಇ' ಗೆ “ಆಮ್‌' ಬಂದು, 
ಇದಾ4ಆಮ್‌ ಎಂದಿದ್ದಾಗ, “ಸರ್ವನಾಮ್ನಃ ಸ್ಕಾಡ್‌ ಢ್ರಸ್ಪಸ್ಥ” ಎಂಬ ಸೂತ್ರದಿಂದ 
ವಿಭಕ್ತಿ ಪ್ರತ್ಯಯದ ಪೂರ್ವದಲ್ಲಿ "ಸ್ಯಾಟ್‌(ಸ್ಯಾ)' ಆಗಮ ಬಂದು, ಇದಾ. ಸ್ಯಾ-ಆಮ್‌ 
ಎ೦ದಿದ್ದಾಗ, “ಇದಾ” ದಲ್ಲಿರುವ "ಆ' ಕಾರಕ್ಕೆ ಹ್ರಸ್ವ ಬಂದು ಇದ*ಸ್ಕಾ*ಆಮ್‌ 
ಎ೦ದಿದ್ದಾಗ, “ಹಲಿಲೋಪಃ” ಎಂಬ ಸೂತ್ರದಿಂದ "ಇದ್‌' ಶಬ್ದ ಸ್ವರೂಪಕ್ಕೆ ಲೋಪ 
ಬಂದು ಅಸ್ಯಾ-ಆಮ್‌ ಎ೦ದಿದ್ದಾಗ, ಸವರ್ಣದೀರ್ಫ್ಥದಿಂದ ಅಸ್ಯಾಮ್‌ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸು- ಸಪ್ತಮೀ ಬಹುವಚನದಲ್ಲಿ ಇದಮ್‌. ಸುಪ್‌(ಸು) ಎಂದಿದ್ದಾಗ, 
ತ್ಯದಾದ್ಯತ್ವದಿಂದ "ಮ್‌ ಕಾರಕ್ಕೆ "ಅ' ಕಾರ ಬಂದು, ಇದ ಅಸು ಎಂದಿದ್ದಾಗ, 
ಮೊದಲ ಎರಡು ಅ-ಕಾರಗಳಿಗೆ ಪರಸವರ್ಣ ಬಂದು, ಇದ--ಸು ಎಂದಿದ್ದಾಗ, 
ವಿಭಕ್ತಿಪ್ರತ್ಯಯದ ಪೂರ್ವದಲ್ಲಿ ಟಾಪ್‌(ಆ) ಪ್ರತ್ಯಯ ಬಂದು, ಇದ--ಆ-ಸು 
ಎ೦ದಿದ್ದಾಗ, ಸವರ್ಣದೀರ್ಥದಿಂದ ಇದಾ--ಸು ಎಂದಿದ್ದಾಗ, “ಹಲಿಲೋಪಃ” ಎಂಬ 
ಸೂತ್ರದಿಂದ "ಇದ್‌' ಶಬ್ದ ಸ್ವರೂಪಕ್ಕೆ ಲೋಪ ಬಂದು ಆ+ಸು - ಆಸು ಎಂಬ 
ರೂಪವು ಸಿದ್ಧವಾಗುತ್ತದೆ. 

(ಮ್‌- ಕಾರಾನ್ತ್ಷ ಸ್ತ್ರೀಅಂಗ ಇದಮ್‌ ಶಬ್ದದ ರೂಪಗಳು) 
ಸೂಚನೆ: ಈ ಶಬ್ದಕ್ಕೆ ಸಂಬೋಧನ ರೂಪವಿಲ್ಲ 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರ.ವಿ. ಇಯಮ್‌ ಇಮೇ ಇಮಾಃ 
ದ್ವಿವಿ. ಇಮಾಮ್‌,ಏನಾಮ್‌ ಇಮೇ, ಏನೇ ಇಮಾಃ, ಏನಾಃ 


ತೃ.ವಿ. ಅನಯಾ, ಏನಯಾ ಆಭ್ಯಾಮ್‌ ಆಭಿಃ 


396 ಲಘುಸಿದ್ಧಾಂತ ಕೌಮುದೀ 


ಚ.ವಿ. ಅಸ್ಕೆ J ಆಭ್ಯಾಮ್‌ ಆಭ್ಯಃ 

ಪ.ವಿ. ಅಸ್ಯಾಃ ಆಭ್ಯಾಮ್‌ ಆಭ್ಯಃ 

ಷ.ವಿ. ಅಸ್ಯಾಃ ಆನಯೋಃ, ಏನಯೋಃ ಆಸಾಮ್‌ 
ಸ. ವಿ. ಅಸ್ಕಾಮ್‌ ಆನಯೋಃ, ಏನಯೋಃ ಆಸು 


ಸೂಚನೆ: 1. ಹಲನ್ತ ಪುಲ್ಲಿಂಗದಲ್ಲಿ ದ್ವಿತೀಯಾ ಎಲ್ಲ ವಚನಗಳಲ್ಲೂ, ತೃತೀಯಾ 
ವಿಭಕ್ತಿಯ ಏಕವಚನದಲ್ಲೂ ಷಷ್ಠೀ ವಿಭಕ್ತಿ ದ್ವಿವಚನಗಳಲ್ಲೂ ಹೇಗೆ "ಏನ' ಎಂಬ 
ಅನ್ವಾದೇಶವನ್ನು ಸೇರಿಸಲಾಗಿದೆಯೋ ಹಾಗೆಯೇ ಇಲ್ಲಿಯೂ ಸೇರಿಸಲಾಗಿದೆ ಎಂದು 
ತಿಳಿಯಬೇಕು. 


ಹ ಸರ್ವನಾಮಗಳಾದ ತ್ಯದ್‌, ಯದ್‌, ತದ್‌, ಏತದ್‌ ಸ್ತ್ರೀಲಿ೦ಗ ಶಬ್ದಗಳಿಗೆ 

ಪ್‌(ಆ) ಪ್ರತ್ಯಯವನ್ನು ಸೇರಿಸಿದಾಗ, ಅತ್ವ, ಪರರನಿಪಗಳಾದಮೇಲೆ 

೫.20 ೧) ಸರ್ವನಾಮಸಂಜ್ಞೆಯನ್ನು ಹೊಂದಿ ತ್ಯಾ, ಯಾ, ತಾ, ಏತಾ, 
ಎಂಬ ರೂಪಗಳು ಸಿದ್ಧವಾಗುತ್ತವೆ 


ಗಮನಕ್ಕೆ: ತಾ ಮತ್ತು ಏತಾ ಗಳಲ್ಲಿ "ಸು' ಸು ಸುತ್ತ! ಪರದಲ್ಲಿರೋಣದ್ದರಿಂದ 
“ತದೋಃ ಸಃ ಸಾವನನ್ವೈ ಯೊ” ಎಂಬ ಸೂತ್ರದಿಂದ " ಸತ್ವ(ಸ್‌ y” ಮತ್ತು 'ಏಸಾ' 
ಎಂಬಲ್ಲಿರುವ "ಸ್‌' ಕಾರಕ್ಕೆ ಷತ್ವಗಳು ಬರುತ್ತವೆ. ಆದ್ದರಿಂದ ಸ್ಯಾತ್ಯೇ, ತ್ಯಾ - 
ಯಾ, ಯೇ, ಯಾಃ- ಸಾ, ತೇ, ತಾಃ,ಏಷಾ, ಏತೇ, ಏತಾಂ, ಇತ್ಯಾದಿ ರೂಪಗಳು 
ಬರುತ್ತವೆ. 

ಉದಾ- ವಾಚ್‌(ಮಾತು)- ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ವಾಚ್‌4ಸು(ಸ್‌) 
ಎಂದಿದ್ದಾಗ, “ವಾಚ್‌' ಗೆ “ಪದಸಂಜ್ಠೆ] ಬಂದು, “ಚ್‌' ಕಾರಕ್ಕೆ “ಜೋಃ ಕುಃ” ಎಂಬ 
ಸೂತ್ರದಿಂದ ಕುತ್ವ(ಕ್‌) ಬಂದು ವಾಕ್‌ಸು ಎಂದಿದ್ದಾಗ, ವಮುಲಾಂ ಜಶೋನ್ಹೇ” 
ಎಂಬುದರಿಂದ ವಾಗ್‌4ಸ್‌ ಎಂದಿದ್ದಾಗ, “ಹಲ್ವಾ ಖ್ಯೋ ದೀರ್ಪಾತ್‌ ಸುತಿಸ್ಕಪ್ಯಕ್ಷಂ 
ಹಲ್‌” ಎಂಬ ಸೂತ್ರದಿಂದ ಸ್‌ ಕಾರಕ್ಕೆ ಶೋವ ಬಂದು “ವಾಂವಸಾನೇ” 
ಎಂಬಸೂತ್ರದಿಂದ ವೈಕಲ್ಪಿಕ ಚರ್ತ್ವ ಬಂದು ವಾಕ್‌, ವಾಗ್‌ ಎಂದು ಎರಡು 
ರೂಪಗಳಾಗುತ್ತವೆ. 


ಇದೇ ರೀತಿಯಲ್ಲಿ ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ ವಾಗ್ಳಾ ಕ್‌ ಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. 


ಸಪ್ತಮೀ ಬಹುವಚನದಲ್ಲಿ ವಾಚ್‌+ಸುಪ್‌(ಸು) ಎಂದಿದ್ದಾಗ, ಹಿಂದಿನಂತೆಯೇ 
ಪ್ರಕ್ರಿಯಾ ನಡೆದು ವಾಕ್‌-ಸು ಎಂದಿದ್ದಾಗ, “ಆದೇಶಪ್ರತ್ಯಯಯೋಃ” ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ(ಷ್‌) ಬಂದು "ಕ್‌' ಕಾರ ಮತ್ತು "ಷ್‌' ಕಾರಗಳು 
ಸೇರಿ ವಾಕ್ಷು ಎಂದು ರೂಪವಾಗುತ್ತದೆ. 

ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ ವಾಚ್‌+ಔ=ವಾಚೌ ಇತ್ಯಾದಿ ರೂಪಗಳು 
ಕೇವಲ ವರ್ಣಜೋಡಣೆಯಿಂದ ಬರುತ್ತವೆ. 


ಷಡ್ಗಿಜ್ಲ್‌ ಪ್ರಕರಣಮ್‌ (ಹ.ಸ್ತ್ರೀ.) 397 


(ಜ್‌- ಕಾರಾನ್ತ ಸ್ತ್ರೀಅಂಗ ವಾಚ್‌ ಶಜ್ಣದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ವಾಕ್‌, ವಾಗ್‌ ವಾಚೌ ವಾಚಃ 
ದ್ವಿವಿ. ವಾಚಮ್‌ ವಾಚೌ ವಾಚಃ 
ತೃ.ವಿ. ವಾಚಾ ವಾಗ್ಸಾ ಮ್‌ ವಾಗ್ಗಿಃ 
ಚ.ವಿ. ವಾಚೇ ವಾಗ್ಳಾ ಕಮ್‌ ವಾಗ್ಫ 8 
ಪ.ವಿ. ವಾಚಃ ವಾಗಾ ಮ್‌ ವಾಗ, 

ಭರಿ ಭರಿ 
ಷ.ವಿ. ವಾಚಃ ವಾಚೋಃ ವಾಚಾಮ್‌ 
ಸ. ವಿ. ವಾಚಿ ವಾಚೋಃ ವಾಕ್ಷು 
ಸಂ. ವಿ. ಹೇ ವಾಕ್‌, ಹೇ ವಾಚೌ। ಹೇ ವಾಚಃ! 

ಹೇ ವಾಗ್‌! 


ಇಲ್ಲಗೆ "ಜ್‌' ಕಾರಾನ್ತ ಸ್ತ್ರೀಅಂಗ ಶಬ್ದಗಳು ಮುಗಿದವು. 
ಶಶವ 
ಈಗ 'ಪ್‌' ಕಾರಾನ್ತ ಸ್ತ್ರೀಅ೦ಗ ಶಬ್ದಗಳು ಆರಂಭವಾಗುತ್ತವೆ. 
“ಪ್‌' ಕಾರಾನ್ತ "ಅಪ್‌'(ನೀರು) “ಶಬ್ದವು ನಿತ್ಯ ಬಹುವಚನಾನ್ತವಾಗಿದೆ. 
ಉದಾ-ಆಪಃ(ನೀರು)- ಪ್ರಥಮಾ ವಿಭಕ್ತಿ ಬಹುವಚನದಲ್ಲಿ ಅಪ್‌-ಜಸ್‌(ಅಸ್‌) 
ಎಂದಿದ್ದಾಗ, “ಅಪ್‌-ತೃನ್‌-ತೃಚ್‌........ ಹೋತೃ-ಪೋತೃ-ಪ್ರಶಾಸ್ತ್ರಣಾಮ್‌” ಎಂಬ 
ಸೂತ್ರದಿಂದ ಉಪಧೆಗೆ ದೀರ್ಫ ಬಂದು ಆಪ್‌4ಅಸ್‌=-ಆಪಸ್‌ ಎಂದಾಗಿ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಆಪಃ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ- ಅಪಃ -ದ್ದಿತೀಯಾ ಬಹುವಚನದಲ್ಲಿ ಅಪ್‌. ಶಸ್‌ (ಅಸ್‌) ಎಂದಿದ್ದಾಗ, 
ಅಪಸ್‌ ಎಂದಾಗಿ "ಸ್‌' ಕಾರಕ್ಕೆ ರುತ್ಸ-ವಿಸರ್ಗಗಳು ಬಂದು ಅಪಃ ಎಂಬ ರೂಪವು 
ಸಿದ್ಧವಾಗುತ್ತದೆ. ಇಲ್ಲಿ "ಶಸ್‌' ಪ್ರತ್ಯಯವು ಸರ್ವನಾಮಸ್ಥಾನದಲ್ಲಿ ಇಲ್ಲದೇ ಇರುವುದರಿಂದ 
ಪ್ರಾತಿಪದಿಕದ ಉಪಧೆಗೆ ದೀರ್ಪ ಬಂದಿಲ್ಲ. 
("ತ್‌' ಕಾರ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 363. ಅಪಫೋ ಇ। (7.4.48) 

ವೃತ್ತಿಃ-ಅಪಃ ತಕಾರಃ ಭಾದೌ ಪ್ರತ್ಯಯೆ। ಅದ್ಭಿಃ॥ ಅದ್ಭ್ಯಃ-2। ಅಪಾಮ್‌। ಅಪ್ಪು 
ದಿಕ್‌, ದಿಗ್‌। ದಿಶೌ। ದಿಶಃ ದಿಗ್ಭಾ ಕಮ್‌ (347 ತ್ಯದಾದಿಷು ಇತಿ ದೃಶೇಃ ಕ್ವಿನ್‌ 
ವಿಧಾನಾತ್‌ ಅನ್ಯತ್ರಾಪಿ। ಕುತ್ವಮ್‌। ದೃಕ್‌, ದೃಗ್‌। ದೃಶೌಃ ದೃಗ್ಭಾ ಮ್‌। ತ್ವಿಟ್‌, 
ತ್ವಿಡ್‌। ತ್ವಿಷೌ ತ್ವಿಡ್ಭಾ ಕ್ರಮ್‌ (205) ಸಸಜುಷೋ ರುಃ ಇತಿ ರುತ್ಸಮ್‌। ಸಜೂಃ 
ಸಜುಪೌ। ಸಜೂಭಾಣ್ಯಮ್‌। ಆಶೀಃ। ಆಶಿಷೌ। ಆಶೀರ್ಭಾ್ಯಮ್‌! ಅಸೌ। ಉತ್ಪ-ಮತ್ವೇ। 


398 ಲಘುಸಿದ್ಧಾಂತ ಕೌಮುದೀ 
ಅಮೂ, ಅಮೂಃ। ಅಮುಯಾ। ಅಮೂಭ್ಯಾಮ್‌-3 ಅಮೂಭಿಃ। ಅಮುಷ್ಯೆ gl 
ಅಮೂಭ್ಯಃ-2। ಅಮುಷ್ಯಾಃ ಅಮುಯೋಃ ಅಮೂಷಾಮ್‌। ಅಮುಷ್ಯಾಮ್‌। ಅಮೂಷು। 
ಇತಿ ಹಲನ್ತ ಸೀಅಂಗ ಪ್ರಕರಣಮ್‌(೨) 

ಪ. ಛೇ. -ಅಪಃ ಭಿ। 

ಅ.ವೃ.- “ಅಚ ಉಪಸರ್ಗಾತ್ತಃ(7-4-47)” ಸೂತ್ರದಿಂದ “ತಃ” ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಭ್‌' ಕಾರಾದಿ ಪ್ರತ್ಯಯವು ಪರದಲ್ಲಿದ್ದಾಗ, “ಅಲೋಕನ್ತ ಸ್ಯ” ಎಂಬ 
ಸೂತ್ರದಿಂದ “ಅಪ್‌' ಶಬ್ದದ “ಪ್‌” ಕಾರಕ್ಕೆ “ತ್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ-ಅದ್ಭಿಃ - ತೃತೀಯಾ ವಿಭಕ್ತಿ ಬಹುವಚನದಲ್ಲಿ ಅಪ್‌-ಭಿಸ್‌ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ ಅತ್‌ ಭಿಸ್‌ ಎಂದಾಗುತ್ತದೆ. “ರುಲಾ೦ ಜಶೋನ್ಹೇ”ಎಂಬ 
ಸೂತ್ರದಿಂದ ಜಶ್ರ ಆದ್‌) ಬಂದು ಅದ್‌. ಭಿಸ =ಅದ್ದಿಸ್‌ ಎಂದಾಗಿ ರುತ್ವ- 
ವಿಸರ್ಗಗಳಿಂದ ಅದ್ಭಿಃ ಎಂದು ರೂಪವಾಗುತ್ತದೆ. 


ಉದಾ -ಅದ್ಭ ೫(2) -ಚತುರ್ಥೀ ಮತ್ತು ಪಂಚಮೀ ಬಹುವಚನಗಳಲ್ಲಿ 
ಅಪ್‌. ಭ್ಯಸ್‌ ಎಂದಿದ್ದಾಗ ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಅದ್ಭ್ಯಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಪಾಮ್‌- ಷಷ್ಠೀ ಬಹುವಚನದಲ್ಲಿ ಅಪ್‌4ಆಮ್‌=-ಅಪಾಮ್‌ ಎಂದು 
ರೂಪವಾಗುತ್ತದೆ. 

ಉದಾ- ಅಪ್ಪು - ಸಪ್ತಮೀ ವಿಭಕ್ತಿ ಬಹುವಚನ್ನಲ್ಲಿ ಅಪ್‌. ಸುಪ್‌(ಸು)-ಅಪ್ಪು 
ಎಂದು ರೂಪವಾಗುತ್ತದೆ. 

ಉದಾ- ಹೇ ಆಪಃ!- ಸಂಬೋಧನ ಪ್ರಥಮಾ ಬಹುವಚನದಲ್ಲಿ ಪ್ರಥಮಾವಿಭಕ್ತಿ 
ಬಹುವಚನದಂತೆ ರೂಪವಿದ್ದು ಹೇ ಆಪಃ! ಎಂದು ರೂಪವಾಗುತ್ತದೆ. ' 

(ಪ್‌- ಕಾರಾನ್ತ್ರ ಸ್ತ್ರೀಅಂಗ "ಅಪ್‌' ಶಬ್ದದ ರೂಪಗಳು) 


ವಿಭಕ್ತಿ ಬಹುವಚನ 
ಪ್ರವಿ. ಆಪಃ 
ದ್ವಿವಿ. ಅಪಃ 
ತೃ.ವಿ. ಅದಿಃ 

ಭ 
ಚ.ವಿ. ಅಡ್ಡ 

ಭರಿ 
ಪ.ವಿ. ಅದ. 

ಭರಿ 
ಷವಿ. ಅಪಾಮ್‌ 
ಸ.ವಿ. ಅಪ್ಪು 


ಸಂ.ವಿ. ಹೇ ಆಪಃ! 


ಷಡ್ಲಿಜ್ಸ ಪ್ರಕರಣಮ್‌ (ಹ.ಸ್ತೀ.) 399 


(ಇಲ್ಲಗೆ "ಪ್‌' ಕರಾನ್ತ ಶಬ್ದಗಳು ಮುಗಿದವು). 
ಈಗ 'ಶ್‌' ಕಾರಾನ್ತ ಶಬ್ಧಗಳು ಆರಂಭವಾಗುತ್ತವೆ. 
ಉದಾ- ದಿಕ್‌, ದಿಗ್‌ದಿಕ್ಕು - “ಅಪ್‌-ತೃನ್‌-ತೃಚ್‌............ ಹೋತೃ್ಛ-ಪೋತೃ್ಛ- 
ಪ್ರಶಾಸ್ತ್ಯಣಾಮ್‌” ಎಂಬ ಸೂತ್ರದಿಂದ "ಕ್ವಿನ್‌' ಪ್ರತ್ಯಯಾಂತ "ದಿಶ್‌' ಶಬ್ದದ ನಿಪಾತನವು 
ಆಗಿರುತ್ತದೆ. ಇದು “ಕ್ವಿನ್‌' ಪ್ರತ್ಯಯಾಂತವಾಗಿರೋಣದರಿಂದ "ಸು(ಸ್‌)' ಮತ್ತು 
ಹಲಾದಿ ವಿಭಕ್ತಿಗಳು ಪರದಲ್ಲಿರುವಾಗ, “ಕ್ವಿನ್‌ ಪ್ರತ್ಯಯಸ್ಯ ಕುಃ” ಎಂಬ ಸೂತ್ರದಿಂದ 
"ಶ್‌' ಕಾರಕ್ಕೆ ಕುತ್ನ(ಕ್‌) ಬರುತ್ತದೆ. ಕುತ್ವ ಬರುವದಕ್ಕೆ ಮೊದಲು ಈ ಶಬ್ದವು "ಶ್‌ 
ಕಾರಾಂತವಾಗಿರೋಣದರಿಂದ.' ಪ್ರಶ್ನ-ಭಶ್ವ-ಸೃ ಜ-ಮ್ಮ )ಿಜ-ಯಜ-ರಾಜ-ಭ್ರಾಜಶ್ಚ- 
ಷಾಮ್‌ ಷಃ” ಎ೦ಬ ಸೂತ್ರದಿಂದ ಷತ್ವ ಮತ್ತು "ಷ್‌ ಕಾರಕ್ಕೆ “ರುಲಾಮ್‌ ಜಶೋನ್ನೇ” 
ಎಂಬ ಸೂತ್ರದಿಂದ "ಜಶ್ತ್ವ' ಡಿ ಭಂ “ಡ್‌' “ಕಾರ ಬರುತ್ತದೆ. ಆ “ಡ್‌' ಕಾರಕ್ಕೆ “ಗ್‌' 
ಬಂದು "ದಿಗ್‌' ಎಂದೂ ವೈಕಲ್ಲಿಕ ಚರ್ತ್ವದಿಂದ "ದಿಕ್‌' ಎಂದೂ ಹೀಗೆ ಎರಡು 
ರೂಪಗಳಾಗುತ್ತವೆ. 
ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ ವರ್ಣಜೋಡಣೆಯಿಂದ ದಿಶಾ, 
ದಿಶೇ ಇತ್ಯಾದಿ ರೂಪಗಳಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಮೊದಲು ಹೇಳಿದಂತೆ ಷತ್ವ, ತದನಂತರ 
ಡತ್ವ ಮತ್ತು ಕುತ್ತ ಗಳು ಆಗುತ್ತವೆ. ಇದರಿಂದ ದಿಗ್ಭಾ ಕ್‌, ನಃ ಇತ್ಯಾದಿ 
ರೂಪಗಳಾಗುತ್ತವೆ. k 
(ಶ್‌- ಕಾರಾಸ್ತ ಸ್ತ್ರೀಅ೦ಗ ದಿಶ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ದಿಕ್‌,ದಿಗ್‌ ದಿಶೌ ದಿಶಃ 
ದ್ವಿವಿ. ದಿಶಮ್‌ ದಿಶೌ ದಿಶಃ 
ತೃ.ವಿ. ದಿಶಾ ದಿಗ್ಸಾ ಕಮ್‌ ದಿಗಿಃ 
ಚ.ವಿ. ದಿಶೇ ದಿಗ್ಸಾ ಕಮ್‌ ದಿಗ್ಭ § 
ಪ.ವಿ. ದಿಶಃ ದಿಗ್ಭಾ ಮ್‌ ದಿಗ್ಫ ೫ 
ಷ.ದಿ. ದಿಶಃ ದಿಶೋಃ ದಿಶಾಮ್‌ 
ಸ. ವಿ. ದಿಶಿ ದಿಶೋಃ ದಿಕ್ಷು 
ಸಂ. ವಿ. ಹೇ ದಿಕ್‌!, ಹೇ ದಿಶೌ। ಹೇ ದಿಶಃ! 
ಹೇ ದಿಗ್‌! 


ವಾರ್ತಿಕ-(347) “ತ್ಯದಾದಿಷು ಇತಿ ದೃಶೇಃ ಕ್ವಿನ್‌ ವಿಧಾನಾತ್‌ ಅನ್ಯತ್ರಾಪಿ 
ಕುತ್ವಮ್‌” ಎಂಬ ವಾರ್ತಿಕದಿಂದ 'ತೃದ್‌' ಮೊದಲಾದ ಉಪಪದವು ಇರುವ ದೃಶ್‌ 
ಧಾತುವಿನಮೇಲೆ ಕ್ವಿನ್‌ ಪ್ರತ್ಯಯವು ವಿಧಿಸಲ್ಪಟ್ಟಾಗ, ಅನ್ಯತ್ರ ಎಂದರೆ ತ್ಯದಾದಿ 


400 ಲಘುಸಿದ್ಧಾಂತ ಕೌಮುದೀ 


ಉಪಪದವಿಲ್ಲದಿರುವಾಗಲೂ ಇದಕ್ಕೆ ಕುತ್ನವು ಬರುತ್ತದೆ. 


ಉದಾ- ದೃಕ್‌,ದೃಗ್‌(ಕಣ್ಣು/ದೃಷ್ಟಿ) ತೃದ್‌ ಮೊದಲಾದವು ಉಪಪದವಾಗಿರುವಾಗ 
ದೃಶ್‌ ಧಾತುವಿನ ನಂತರ “ಕ್ವಿನ್‌' ಪ್ರತ್ಯಯವು ವಿಧಿಸಲಾಗುತ್ತದೆ. ಕೇವಲ "ದೃಶ್‌' ಗೆ 
“ಕ್ವಿನ್‌' ಪ್ರತ್ಯಯವು ವಿಧಿಸಲಾಗುವದಿಲ್ಲ. ಹಾಗಿದ್ದರೂ , ಯಾವ ಧಾತುವಿನ ನಂತರ 
ಯಾವದೇ ಸ್ಥಿತಿಯಲ್ಲಿಯೂ ಯಾವಾಗಲಾದರೂ "ಕ್ಲಿನ್‌ ವಿಧಿಸಲ್ಪಟ್ಟರೂ, ಅದಕ್ಕೂ 
ಕುತ್ತವು ಬರುತ್ತದೆ. ಅದುದರಿಂದ “ದೃಶ್‌' ಗೆ ಪ್ರಕೃತ ಸೂತ್ರದಿಂದ ಕುತ್ಸವು ಮಾಡಲಾಗಿದೆ. 
ಇದರಿಂದ "ತಾದೃಶ್‌' ಶಬ್ದದಂತೆಯೇ ದೃಕ್‌, ದೃಗ್‌, ದೃಶೌ, ದೃಶಃ- ದೃಶಮ್‌, 
ದೃಶೌ, ದೃಶಃ - ದೃಶಾ, ದೃಗ್ಸಾ ಕ್ರಮ್‌ .ದೃಗ್ಗಿಃ- ದೃಶೇ, ದೃಗ್ಸಾ ಕಮ್‌, ದೃಗ್ಭ ಜೆ 
ದೃಶಃ, ದೃಗ್ಸ್ಯಾಮ್‌, ದೃಗ್ಭ್ಯಃ ೨ ದೃಶಃ ದೃಶೋಃ. ದೃಶಾಮ್‌- ದೃಶಿ, ದೃಶೋಃ, 
ದೃಕ್ಷು- ಹೇದೃಕ್‌, ಹೇ ದೃಗ್‌, ಹೇ ದೃಶೌ, ಹೇ ದೃಶಃ ಎಂದು ರೂಪಗಳಾಗುತ್ತವೆ. 

ಉದಾ-ತ್ವಿಟ್‌,ತ್ವಿಡ್‌(ಕಾಂತಿ)-ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ “ತ್ವಿಷ್‌' 
ಧಾತುವಿನಮೇಲೆ "ಕ್ವಿಪ್‌' ಪ್ರತ್ಯಯವು ಬಂದು. “ತ್ವಿಷ್‌' ಎ೦ದಿದ್ದಾಗ, "ಪ್ರಾತಿಪದಿಕಸಂಜ್ಠೆ] 
ಬಂದು, “ಕ್ವಿಪ್‌' ಪ್ರತ್ಯಯ ಲೋಪವಾಗಿ, ತ್ವಿಷ್‌-ಸು(ಸ್‌) ಎಂದಿದ್ದಾಗ, ಈ “ಷ್‌' 
ಕಾರಾನ್ರ ಶಬ್ದಕ್ಕೂ ಪುಲ್ಲಿಂಗ ಶಬ್ದದಂತೆ ತ್ವಿಟ್‌, ತ್ವಿಡ್‌,ತ್ವಿಷೌ, ತ್ವಿಷಃ- ತ್ವಿಷಮ್‌, ತ್ವಿಷೌ, 
ತ್ವಿಷಃ-ತ್ವಿಷಾ, ತ್ವಿಡ್ಭಾ ಮ್‌, ತ್ವಿಡ್ಡಿಃ- ತ್ವಿಷೇ, ತ್ವಿಡ್ಭಾ ಮ್‌, ತ್ವಿಡ್ಫಃ- ತ್ವಿಷಃ, ತ್ಲಿಡ್ಸ್ಯಾಮ್‌, 
ತ್ಲಿಡ್ಛ ೬ - ಕ್ವಿಷಃ, ತ್ವಿಷೋಃ, ತ್ವಿಷಾಮ್‌ - ತ್ವಿಷಿ, ತ್ವಿಷೋಃ, ತ್ಲಿಟ್ಟ್ರುತ್ತಿಟ್ಟು - ಹೇ 
ತ್ವಿಟ್‌/ ತ್ವಿಡ್‌, ಹೇ ತ್ವಿಷೌ, ಹೇ ತ್ಲಿಷಃ ಎಂದು ರೂಪಗಳಾಗುತ್ತವೆ. 

ಉದಾ-ಸಜೂಃ(ಗೆಳತಿ)- ಸಹ ಜುಷತೇ ಇತಿ ಸಜೂಃ - ಪ್ರಥಮಾ ವಿಭಕ್ತಿ 
ಏಕವಚನದಲ್ಲಿ- “ಸಜುಷ್‌' ಶಬ್ದದಮೇಲೆ "ಸು(ಸ್‌)' ಸೇರಿಸಿದಾಗ "ಸ್‌' ಕಾರಕ್ಕೆ 
“ಲೋಪ' ಬಂದು "ಸಜುಷ್‌' ಎ೦ದಿದ್ದಾಗ, “ಸಸ ಜುಷೋ ರುಃ” ಎಂಬ ಸೂತ್ರದಿಂದ 
ಷ-ಕಾರಕ್ಕೆ ರುತ್ವ ಬಂದು ಸಜುರ್‌ ಎಂದಾಗುತ್ತದೆ. “ರ್ವೋರುಪಧಾಯಾ 

ದೀರ್ವ ಇಕಃ” ಎಂಬ ಸೂತ್ರದಿಂದ ಉಪಧೆಗೆ ದೀರ್ಫ್ಥ ಬಂದು ಸಜೂರ್‌ 
ಎಂದಾಗುತ್ತದೆ. “ಖರವಸಾನಯೊರ್ವಿಸರ್ಜನೀಯಃ” ಎಂಬ ಸೂತ್ರದಿಂದ ರೇಫಕ್ಕೆ 
ವಿಸರ್ಗ ಬಂದು ಸಜೂಃ ಎಂದಾಗುತ್ತದೆ. 


ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ ವರ್ಣಜೋಡಣೆಯಿಂದ ಸಜುಷೌ, 
ಸಜುಷಃ ಇತ್ಯಾದಿ ರೂಪಗಳಾಗುತ್ತವೆ. 
ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ ರುತ್ವ ಮತ್ತು ದೀರ್ಫಗಳು ಬಂದು, 
ಸಜೂರ್ಭ್ಯಾಮ್‌, ಸಜೂರ್ಭಿಃ ಇತ್ಯಾದಿ ರೂಪಗಳಾಗುತ್ತವೆ. 
(ಷ್‌- ಕಾರಾನ್ರ ಸ್ತ್ರೀಅಂಗ ಸಜುಷ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಸಜೂಃ ಸಜುಷೌ ಸಜುಷಃ 
ದ್ವಿವಿ. ಸಜುಷಂ ಸಜುಷೌ ಸಜುಷಃ 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ಸ್ರೀ.) 401 


ತೃ.ವಿ. ಸಜುಷಾ ಸಜೂರ್ಭ್ಯಾಮ್‌ ಸಜೂರ್ಥಿಃ 

ಚ.ವಿ. ಸಜುಷೇ ಸಜೂರ್ಭ್ಯಾಮ್‌ ಸಜೂರ್ಭ್ಯಃ 

ಪ.ವಿ ಸಜುಷಃ ಸಜೂರ್ಭ್ಯಾಮ್‌ ಸಜೂರ್ಭ್ಯಃ 

ಷ.ವಿ ಸಜುಷಃ ಸಜುಷೋಃ ಸಜುಷಾಮ್‌ 

ಸ. ವಿ. ಸಜುಷಿ ಸಜುಷೋಃ ಸಜೂಃಷು/ಸಜೂರ್ಷು 
ಸಂ. ವಿ ಹೇ ಸಜೂಃ ಹೇ ಸಜುಷೌ!। ಹೇ ಸಜುಷಃ! 


ಉದಾ- ಆಶೀಃ(ಆಶೀರ್ವಾದ)- ಆ-ಪೂರ್ವಕ "ಶಾಸ್‌' ಧಾತುವಿನ ನಂತರ 
"ಕ್ವಿಪ್‌' ಪ್ರತ್ಯಯವನ್ನು ಸೇರಿಸಿದಮೇಲೆ, ಅದರ ಸರ್ವಾಪಹಾರವಾಗಿ, “ಶಾಸಿ-ವಸಿ- 
ಘಸೀನಾಮ್‌ ಚ” ಎ೦ಬ ಸೂತ್ರದಿಂದ ಇತ್ವ-ಷತ್ವಗಳು ಬಂದು, ಆಶಿಷ್‌ ಎಂದಾಗುತ್ತದೆ. 

ಪ್ರಥಮಾವಿಭಕ್ತಿ ಏಕವಚನದಲ್ಲಿ ಆಶಿಷ್‌-ಸು(ಸ್‌) ಎಂದಿದ್ದಾಗ, “ಹಲ್ಹಾಭ್ಯೋ 
ಸುತಿಸ್ಯಪೃಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು ಆಶಿಷ್‌ 
ಎಂದಿರುತ್ತದೆ. ಆದರೆ, ಪ್ರಾತಿಪದಿಕ ಸಂಜ್ಞೆ ಬರುವದಕ್ಕೆ ಮೊದಲು ಇದ್ದ "ಷ್‌ 
ಕಾರವು “ಸಸಜುಷೋ ರುಃ” ಎಂಬ ಸೂತ್ರದ ದೃಷ್ಟಿಯಲ್ಲಿ ಅಸಿದ್ಧವಾಗಿರೋಣದ್ದರಿಂದ 
ಆಶಿಸ್‌ ಎಂದೇ ಉಳಿದು, “ಸಸಜುಷೋ ರುಃ” ಎಂಬ ಸೂತ್ರದಿಂದಲೇ "ಸ್‌' ಕಾರಕ್ಕೆ 
"ರು(ರ್‌)' ಬಂದು, ರೇಫಾನ್ತ ಉಪಧೆಗೆ “ರ್ವೋರುಪಧಾಯಾ. ದೀರ್ಫ ಇಕಃ” 
ಎಂಬ ಸೂತ್ರದಿಂದ ಉಪಧೆಗೆ ದೀರ್ಫ ಬಂದು . ಆಶೀರ್‌ ಎಂದಾಗಿ ರೇಫಕ್ಕೆ 
“ಖರವಸಾನಯೊರ್ವಿಸರ್ಜನೀಯಃ?” ಎ೦ಬ ಸೂತ್ರದಿಂದ ವಿಸರ್ಗ ಬಂದು ಆಶೀಃ 
ಎಂದು ರೂಪವಾಗುತ್ತದೆ. 

ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ- ಪ್ರಥಮಾವಿಭಕ್ತಿ ದ್ವಿವಚನದಲ್ಲಿ 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು, ಆಶಿಷ್‌*ಔ ಎಂದಿದ್ದಾಗ, "ಔ' ಇದು ಅಜಾದಿ 
ಪ್ರತ್ಯಯವಾಗಿರೋಣದ್ದರಿಂದ, ಕೇವಲ ವರ್ಣಜೋಡಣೆಯಿಂದ ಆಶಿಷೌ ಎಂದು 
ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಆಶಿಷಃ ಇತ್ಯಾದಿ ರೂಪಗಳಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಹಿಂದಿನಂತೆಯೇ ರುತ್ವ ಮತ್ತು ದೀರ್ಫಗಳು 
ಬ೦ದು ಆಶೀರ್ಭ್ಯಾಮ್‌ ಇತ್ಯಾದಿ ರೂಪಗಳಾಗುತ್ತವೆ. 


(ಷ್‌- ಕಾರಾನ್ಷ ಸ್ತೀಅ೦ಗ ಆಶಿಷ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಆಶೀಃ ಆಶಿಷೌ ಆಶಿಷಃ 
ದ್ವಿವಿ. ಆಶಿಷಂ ಆಶಿಷೌ ಆಶಿಷಃ 
ತೃ.ಎಿ. ಆಶಿಷಾ ಆಶೀರ್ಭ್ಯಾಮ್‌ ಆಶೀರ್ಭಿಃ 
ಚ.ವಿ. ಆಶಿಷೇ ಆಶೀರ್ಭ್ಯಾಮ್‌ ಆಶೀರ್ಭ್ಯಃ 


ಪ.ವಿ. ಆಶಿಷಃ ಆಶೀರ್ಭ್ಯಾಮ್‌ ಆಶೀಭ್ಯ $ 


402 ಲಘುಸಿದ್ಧಾಂತ ಕೌಮುದೀ 


ಷ.ವಿ. ಆಶಿಷಃ ಆಶಿಷೋಃ ಆಶಿಷಾಮ್‌ 
ಹೃ.ವಿ. ಆಶಿಷಿ ಆಶಿಷೋಃ ಆಶೀಃಷು/ಆಶೀರ್ಷು 
ಸಂ. ವಿ. ಹೇ ಆಶೀಃ! ಹೇ ಆಶಿಷೌ। ಹೇ ಆಶಿಷಃ! 


ಉದಾ- ಅಸೌ- ಅದಸ್‌ ಶಬ್ದದ ಪುಲ್ಲಿಂಗದ ರೂಪವು “ಅದಸ ಔ ಸುಲೋಪಶ್ಚ” 
ಎಂಬ ಸುತ್ರದಿಂದ ಹೇಗೆ ಆಗಿರುವದೋ, ಹಾಗೆಯೇ ಸ್ತೀಲಿಂಗದ ಅಸೌ ಶಬ್ದವೂ 
ಆಗಿದೆ. 

ಉದಾ- ಅಮೂ(2) - "ಅದಸ್‌' ಶಬ್ದದಮೇಲೆ ಪ್ರಥಮಾ ಮತ್ತು ದ್ವಿತೀಯಾ 
ದ್ವಿ ವಚನಗಳ್ಲಿ "ಔ' ಮತ್ತು ಔಟ್‌(ಔ)ಗಳನ್ನು ಸೇರಿಸಿದಾಗ, ಹಿಂದಿನಂತೆ ತ್ಯದಾದ್ಯತ್ವ, 
ಪರರೂಪ ಮತ್ತು ವಿಭಕ್ತ ಪ್ರತ್ಯಯದ ಪೂರ್ವದಲ್ಲಿ ಸ್ತ್ರೀ ಪ್ರತ್ಯಯವಾದ ಟಾಪ್‌(ಲ) 
ಸೇರಿಸಿದಮೇಲೆ, ಸವರ್ಣದೀರ್ಫ ಬಂದು, ಅದಾ* ೫ ಎಂದಿರುತ್ತದೆ. “ಔಜ ಆಪಃ” 
ಎಂಬ ಸೂತ್ರದಿಂದ "ಔ' ಪ್ರತ್ಯಯದ ಸ ಸ್ಥಾನದಲ್ಲಿ “"ಶೀ(ಈ)' ಬಂದು, ನಂತರ ಗುಣ 
ಬಂದು “ಅದೇ” ಎಂದಿರುತ್ತದೆ. ಓದಸೋಸೇರ್ದಾದುದೋಮಃ” ಎ೦ಬ ಸೂತ್ರದಿಂದ 
"ಊ' ಕಾರ ಮತ್ತು "ಮ್‌' ಕಾರಗಳು ಆದೇಶವಾಗಿ ಬಂದು ಅಮೂ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಅಮೂಃ(2) - ಪ್ರಥಮಾ ಮತ್ತು fe ವಿಭಕ್ತಿ ಬಹುವಚನಗಳಲ್ಲಿ 

ಸ್‌(ಅಸ್‌)' ಮತ್ತು “ಶಸ್‌(ಅಸ್‌)' ಸೇರಿಸಿ ಅದಸ್‌4ಅಸ್‌ ಎಂದಿದ್ದಾಗ, ಹಿಂದಿನಂತೆ 
ನಾಡ ಪರರೂಪ ಮತ್ತು ವಿಭಕ್ತಿ ಪ್ರತ್ಯಯದ ಆ! ಸ್ತ್ರೀ ಪ್ರತ್ಯಯವಾದ 

ಪ್‌) ಸೇರಿಸಿದಮೇಲೆ, `ಸವಣನದೀರ್ಫ ಬಂದು, ಅದಾ4೮ಸ್‌ ಎಂದಿರುತ್ತದೆ. 

hae ವಾದ ಮೋಲೆ ಅದಾಸ ಎಂದಿರುತ್ತದೆ. 
“ಅದಸೋ*ಸೇರ್ದಾದುದೋಮಃ” ಎಂಬ ಸ "ಊ' ಕಾರ ಮತ್ತು "ಮ್‌' 
ಕಾರಗಳು ಆದೇಶವಾಗಿ ಬಂದು, ಅಮೂಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ್ದ ಅಮೂಃ 
ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಮೂಮ್‌- ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು ಅದಾ ಅಮ್‌ ಎಂದಿದ್ದಾಗ, “ಅಮಿ ಪೂರ್ವಃ”ಎಂಬುದರಿಂದ 
ಪೂರ್ವರೂಪ ಬಂದು ಅದಾಮ್‌ ಎಂದಿರುತ್ತದೆ. “ಅದಸೋತಸೇರ್ದಾದುದೋಮಃ” 
ಎಂಬ ಸೂತ್ರದಿಂದ "ಊ' ಕಾರ ಮತ್ತು "ಮ್‌' ಕಾರಗಳು ಆದೇಶವಾಗಿ ಬಂದು, 
ಅಮೂಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಮುಯಾ- ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಅದಾ ಎಂದಾದಮೇಲೆ, 
ತೃತೀಯಾ ವಿಭಕ್ತಿಯಲ್ಲಿ ಅದಾ* ಟಾ(ಆ) ಎಂದಿದ್ದಾಗ, “ಆಜಿ ಚಾಪಃ” ಎಂಬ 
ಸೂತ್ರದಿಂದ ಸ್‌ “ಕಾರಕ್ಕೆ "ಏ' ಕಾರ ಆದೇಶವಾಗಿ ಬಂದು, ಅದೇ--ಆ ಎಂದಿದ್ದಾಗ, 
“ಏಚೋತಯವಾಯಾವಳ” ಎಂಬ ಸೂತ್ರದಿಂದ “"ಅಯ್‌' ಆದೇಶವಾಗಿ ಬಂದು, 
ಅದಯಾ ಎಂದಿರುತ್ತದೆ. “ದ್‌' ಕಾರಕ್ಕೆ “ಮ್‌' ಕಾರ ಮತ್ತು "ಅ ಕಾರಕ್ಕೆ "ಉ' 


ಷಡ್ಲಿಣ್ಸಿ ಪ್ರಕರಣಮ್‌ (ಹ.ಸ್ತ್ರೀ.) 403 


ಕಾರಗಳು ಆದೇಶವಾಗಿ ಬಂದು ಅಮುಯಾ ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಅಮೂಭ್ಯಾಮ್‌- ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಅದಾ 
ಎಂದಾದಮೇಲೆ, ತೃತೀಯಾ, ಚತುರ್ಥೀ ಮತ್ತು ಪಂಚಮೀ ದ್ವಿವಚನಗಳಲ್ಲಿ, 
ಅದಾ* ಭ್ಯಾಮ್‌ ಎಂದಿದ್ದಾಗ, “ದ್‌' ಕಾರಕ್ಕೆ "ಮ್‌' ಕಾರ ಮತ್ತು "ಅ' ಕಾರಕ್ಕೆ ಊ' 
ಕಾರಗಳು ಆದೇಶವಾಗಿ ಬಂದು, ಅಮೂಭ್ಯಾಮ್‌ ಎಂದು ರೂಪಗಳಾಗುತ್ತವೆ. 

ಉದಾ- ಅಮೂಭಿಃ- ತೃತಿಯಾ ವಿಭಕ್ತಿ ಬಹುವಚನದಲ್ಲಿ ಅದಾ- ಭಿಸ್‌ ಎಂದಿದ್ದಾಗ, 
ಹಿಂದಿನಂತೆ "ದ್‌' ಕಾರಕ್ಕೆ "ಮ್‌' ಕಾರ ಮತ್ತು "ಅ' ಕಾರಕ್ಕೆ "ಗೂ' ಕಾರಗಳು 
ಆದೇಶವಾಗಿ ಬ೦ದು, ಅಮೂಭಿಸ್‌ ಎಂದಾಗಿ, ರುತ್ನ-ವಿಸರ್ಗಗಳಿಂದ ಅಮೂಭಿಃ 
ಎಂದು ರೂಪವಾಗುತ್ತದೆ. 

ಉದಾ- ಅಮುಷ್ಕೈ - ಚತುರ್ಥೀ ವಿಭಕ್ತಿ ಏಕವಚನದಲ್ಲಿ ಅದಾ* ಜೇ(ಏ) 
ಎಂದಿದ್ದಾಗ, "ಸರ್ವನಾಮಸಂಜ್ಞೆ'ಯನ್ನು ಹೊಂದಿರೋಣದ್ದರಿಂದ, “ಸರ್ವನಾಮ್ನಃ 
ಸ್ಯಾಡ್ಜಸ್ವಶ್ಚ” ಎಂಬ ಸೂತ್ರದಿಂದ ಹ್ರಸ್ವ ಮತ್ತು ಸ್ಕಾಡ್‌ ಆಗಮಗಳು ಬಂದು, 
ಅದ--ಸ್ಯಾಟ್‌(ಸ್ಯಾ)-ಏ ಎಂದಿದ್ದಾಗ, "ಆ' ಕಾರ "ಏ' ಕಾರಗಳಿಗೆ ವೃದ್ಧಿ ಬಂದು, 
ಅದಸ್ಯೆ ೪ ಎಂದಾಗಿ, ಹಿಂದಿನಂತೆ "ದ್‌' ಕಾರಕ್ಕೆ "ಮ್‌' ಕಾರ ಮತ್ತು "ಅ' ಕಾರಕ್ಕೆ 
"ಉ” ಕಾರಗಳು ಆದೇಶವಾಗಿ ಬಂದು, ಅಮುಸ್ಕ್ಯೈ ಎಂದಾಗುತ್ತದೆ. “ಆದೇಶ 
ಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ "ಷ್‌' ಕಾರ ಬಂದು ಅಮುಷ್ಯೈ 
ಎಂದು ರೂಪವಾಗುತ್ತದೆ. 

ಉದಾ- ಅಮೂಭ್ಯಃ (2) - ಚತುರ್ಥೀ ಮತ್ತು ಪಂಚಮೀ ಬಹುವಚನಗಳಲ್ಲಿ 
ಅದಾ* ಭ್ಯಸ್‌ ಎಂದಿದ್ದಾಗ, ಹಿಂದಿನಂತೆ “ದ್‌' ಕಾರಕ್ಕೆ "ಮ್‌' ಕಾರ ಮತ್ತು "ಆ' 
ಕಾರಕ್ಕೆ ಊ' ಕಾರಗಳು ಆದೇಶವಾಗಿ ಬಂದು, ಅಮೂಭ್ಯಸ್‌ ಎಂದಾಗಿ ರುತ್ವ- 
ವಿಸರ್ಗಗಳಿಂದ ಅಮೂಭ್ಯಃ ಎಂದು ರೂಪಗಳಾಗುತ್ತವೆ. 

ಉದಾ- ಅಮುಷ್ಯಾಃ(2)- ಪಂಚಮೀ ಮತ್ತು ಷಷ್ಠೀ ಏಕವಚನದಲ್ಲಿ ಕ್ರಮವಾಗಿ 
ಅದಾ ಜಸಿ (ಅಸ್‌), ಅದಾ4ಜಸ್‌(ಅಸ್‌) ಎಂದಿದ್ದಾಗ, “ಸರ್ವನಾಮ್ನಃ ಸ್ಕಾಡ್ಠ; ಸ್ಪಶ್ಟ” 
ಎಂಬ ಸೂತ್ರದಿಂದ ಹ್ರಸ್ವ ಮತ್ತು ಸ್ಯಾಡ್‌ ಆಗಮಗಳು ಬಂದು, ಅದ ಸ್ಕಾಟ್‌(ಸ್ಕಾ)+ಅಸ್‌ 
ಎಂದಿದ್ದಾಗ, ಸವರ್ಣದೀರ್ಫದಿಂದ ಅದ+ಸ್ಕಾಸ್‌ ಎಂದಾಗಿ, ಹಿ೦ದಿನಂತೆ 
ಡ್‌್‌ ಕಾರಕ್ಕೆ "ಮ್‌' ಕಾರ ಮತ್ತು "ಅ' ಕಾರಕ್ಕೆ "ಉ' ಕಾರಗಳು 

ಆದೇಶವಾಗಿ ಬಂದು, ಅಮುಸ್ಕಾಸ್‌ ಎಂದಾಗಿ, “ಆದೇಶ ಪ್ರತ್ಯಯಯೋಃ?” 
ಎ೦ಬ ಸೂತ್ರದಿಂದ "ಸ್‌ ಕಾರಕ್ಕೆ “ಷ್‌' ಕಾರ ಬಂದು ಅಮುಷ್ಯಾಸ್‌ ಎಂದಿದ್ದಾಗ, 
ರುತ್ವ-ವಿಸರ್ಗಗಳಿಂದ ಅಮುಷ್ಯಾಃ ಎಂದು ರೂಪಗಳಾಗುತ್ತವೆ. 

ಉದಾ- ಅಮುಯೋಃ(2)- ಷಷ್ಠೀ ಮತ್ತು ಸಪ್ತಮೀ ದ್ವಿವಚನಗಳಲ್ಲಿ ಅದಾ4ಓಸ್‌ 
ಎಂದಿದ್ದಾಗ, “ಆಜಿ ಚಾಪಃ” ಎಂಬ ಸೂತ್ರದಿಂದ "ಆ' ಕಾರಕ್ಕೆ "ಏ' ಕಾರ ಆದೇಶವಾಗಿ 
ಬಂದು, ಅದೇ4ಓಸ್‌ ಎಂದಿರುತ್ತದೆ. “ಏಚೋತಯವಾಯಾವಃ” ಎಂಬ ಸೂತ್ರದಿಂದ 


404 ಲಘುಸಿದ್ಧಾಂತ ಕೌಮುದೀ 


“ಅಯ್‌' ಆದೇಶ ಬಂದು, ಅದಯ್‌.ಓಸ್‌ ಎಂದಿದ್ದಾಗ, ಹಿಂದಿನಂತೆ "ದ್‌ ಕಾರಕ್ಕೆ 
“ಮ್‌' ಕಾರ ಮತ್ತು “ಅ' ಕಾರಕ್ಕೆ ಉ' ಕಾರಗಳು ಆದೇಶವಾಗಿ ಬಂದು, ಅಮುಯೋಸ್‌ 
ಎಂದಾಗಿ, “ಸ್‌” ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಅಮುಯೋಃ ಎಂದು ರೂಪವಾಗುತ್ತದೆ. 


ಉದಾ- ಅಮೂಷಾಮ್‌ ಷಷ್ಠೀ ಬಹುವಚನದಲ್ಲಿ, ಅದಾ--ಆಮ್‌ ಎಂದಿದ್ದಾಗ, 
“ಆಮಿ ಸರ್ವನಾಮ್ನಃ ಸುಟ್‌” ಎಂಬ ಸೂತ್ರದಿಂದ "ಸುಟ್‌(ಸ್‌)' ಆಗಮವು “ಆಮ್‌' 
ಗೆ ಆದ್ಯವಯವವಾಗಿ ಬಂದು, ಅದಾ. ಸಾಮ್‌ ಎಂದಿದ್ದಾಗ, ಹಿಂದಿನಂತೆ "ಸ್‌' 
ಕಾರಕ್ಕೆ ಷತ್ವ ಬಂದು, ಅದಾ-ಷಾಮ್‌ ಎಂದಿದ್ದಾಗ, ಹಿಂದಿನಂತೆ “ದ್‌' ಕಾರಕ್ಕೆ "ಮ್‌' 
ಕಾರ ಮತ್ತು "ಆ' ಕಾರಕ್ಕೆ "ಊ'ಕಾರಗಳು ಆದೇಶವಾಗಿ ಅಮೂಷಾಮ್‌ ಎಂದಾಗುತ್ತದೆ. 

ಉದಾ- ಅಮುಷ್ಯಾಮ್‌- ಸಪ್ತಮೀವಿಭಕ್ತಿ ಏಕವಚನದಲ್ಲಿ, ಅದಾ*-ಇ(ಜಿ) 
ಎಂದಿದ್ದಾಗ, “ಜೇರಾಮ್‌ ನದ್ಯಾಮ್ನೀಭ್ಯಃ” ಎಂಬ ಸೂತ್ರದಿಂದ "“ಇ' ಕಾರಕ್ಕೆ 
“ಆಮ್‌' ಆದೇಶ ಬಂದು “ಸರ್ವನಾಮ್ನಃ ಸ್ಕಾಡ್ಜಸ್ವಶ್ಚ” ಎಂಬ ಸೂತ್ರದಿಂದ ಹ್ರಸ್ವ 
ಮತ್ತು ಸ್ಕಾಡ್‌(ಸ್ಕಾ) ಆಗಮಗಳು ಬಂದಮೇಲೆ, ಅದ--ಸ್ಕಾಮ್‌ ಎಂದಿರುತ್ತದೆ. 
ಹಿಂದಿನಂತೆ "ದ್‌' ಕಾರಕ್ಕೆ "ಮ್‌' ಕಾರ ಮತ್ತು "ಅ' ಕಾರಕ್ಕೆ "ಉ' ಕಾರಗಳು ಆದೇಶವಾಗಿ 
ಬಂದು, ಅಮುಸ್ಕಾಮ್‌ ಎಂದಾಗಿ, “ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ 
"ಸ್‌' ಕಾರಕ್ಕೆ “ಷ್‌' ಕಾರ ಬ೦ದು ಅಮುಷ್ಯಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಮೂಷು ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ, ಅದಾ*ಸು(ಸುಪ್‌) 
ಎಂದಿದ್ದಾಗ, ಹಿಂದಿನಂತೆ "ದ್‌' ಕಾರಕ್ಕೆ "ಮ್‌' ಕಾರ ಮತ್ತು "ಆ' ಕಾರಕ್ಕೆ "ಊ' ಕಾರ 
ಬಂದು ಅಮೂಃಸು ಎಂದಿದ್ದಾಗ, “ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ 
“ಸ್‌' ಕಾರಕ್ಕೆ "ಷ್‌' ಕಾರ ಬಂದು, ಅಮೂಷು ಎಂದು ರೂಪವು ಸಿದ್ಧವಾಗುತ್ತದೆ. 

(ಸ್‌- ಕಾರಾನ್ತ ಅದಸ್‌ ಶಬ್ದದ ಸ್ತ್ರೀಅ೦ಗ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ ಅಸೌ ಅಮೂ ಅಮೂಃ 
ದ್ವಿವಿ ಅಮೂಮ್‌ ಅಮೂ ಅಮೂಃ 
ತೃ.ಎ ಅಮುಯಾ ಅಮೂಭ್ಯಾಮ್‌ ಅಮೂಭಿಃ 
ಚ.ವಿ ಅಮುಷ್ಯೆ ತ ಅಮೂಭ್ಯಾಮ್‌ ಅಮೂಭ್ಯಃ 
ಪ.ವಿ. ಅಮುಷ್ಯಾಃ ಅಮೂಭ್ಯಾಮ್‌ ಅಮೂಭ್ಯಃ 
ಷಿ ಅಮುಷ್ಯಾಃ ಅಮುಯೋಃ ಅಮೂಷಾಮ್‌ 
ಸ.ವಿ ಅಮುಷ್ಯಾಮ್‌ ಅಮುಯೋಃ ಅಮೂಷೂ 
ಸಂಬೋಧನ ರೂಪಗಳು ಇರುವದಿಲ್ಲ. 


10. ಷಲನ್ತಾಃ ನಪುಂಸಕ ಅಪ್ಲಾಃ ಶಬ್ದಾಃ। 
(ಸೂತ್ರ 364-367 ರವರೆಗೆ) 


ಅವತಾರಿಕೆ - ಸ್ಪಮೋರ್ಲುಕ್‌। ದತ್ವಮ್‌। ಸ್ಪನಡುತ್‌, ಸ್ವನಡುದ್‌। ಸ್ವನಡುಹೀ। 
(259) ಚತರನಡುಹೋರಿತ್ಯಾಮ್‌। ಸ್ವನಡ್ಜಾಂಹಿ। ಪುನಸ್ಪದ್ವತ್‌। ಶೇಷಂ ಪುಂವತ್‌। 
ವಾಃ। ವಾರೀ। ವಾರಿ। ವಾರ್ಭಾಮ್‌। ಚತ್ವಾರಿ। ಕಿಮ್‌! ಕೆ ಕಾನಿ। ಇದಮ್‌। ಇಮೇ! 
ಇಮಾನಿ! 

ವಾ॥ ಅನ್ನಾದೇಶೇ ನಪುಂಸಕೆ ಏನದ್‌ ವಕ್ತವ್ಯಃ ಏನತ್‌, ಏನದ್‌। ಏನೇ। ಏನಾನಿ। 
ಏನೇನ। ಏನಯೋಃ-21 ಆಹಃ॥ (248) ವಿಭಾಷಾ ಜಿಶ್ಯೋಃ ಅಹ್ನೀ, ಅಹನೀ। 
ಅಹಾನಿ। 

ಈಗ ವರದರಾಜರು "“ಹಲನ್ತ ನಪುಂಸಕಲಿಂಗ'ವನ್ನು ಪ್ರಾರಂಭಿಸುತ್ತಾರೆ. ಇದು 
ಷಡ್ಲಿಂಗಿಯಲ್ಲಿ ಕೊನೆಯ ಪ್ರಕರಣವಾಗಿದೆ. 

ವಿಶೇಷ -"ಸ್ವನಡುತ್‌', "ಸ್ವನಡುದ್‌' (ಒಳ್ಳೆಯ ಎತ್ತುಗಳುಳ್ಳವನ ಕುಲ)- 
ಸು4ಅನಡುಹ್‌-ಸ್ಪನಡುಹ್‌. ನಪುಂಸಕಲಿಂಗದಲ್ಲಿ “ಸುಡನಪುಂಸಕಸ್ಯ (1-1-43)” 
ಎ೦ಬ ಸೂತ್ರದಿಂದ “ಸರ್ವನಾಮಸ್ಥಾನ' ಸಂಜ್ಞೆಯು ಬರುವುದಿಲ್ಲ, ಆದರೆ “ಶಿ 
ಸರ್ವನಾಮಸ್ಥಾನಮ್‌(1-1-42)” ಎಂಬ ಸೂತ್ರದಿಂದ-ಪ್ರಥಮಾ ವಿಭಕ್ತಿ ಮತ್ತು 
ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ, "ಜಸ್‌' ಮತ್ತು "ಶಸ್‌' ಪ್ರತ್ಯಯಗಳಿದ್ದಾಗ, 
“ಜಶ್ಮಸೋಃ ಶಿಃ” ಎಂಬ ಸೂತ್ರದಿ೦ದ, ಅವುಗಳ ಸ್ಥಾನದಲ್ಲಿ ಬರುವ "ಶಿ'ಗೆ "ಸರ್ವನಾಮ 
ಸಂಜ್ಜೆ'ಯು ಬರುತ್ತದೆ. ತದಭಾವ ಪಕ್ಷದಲ್ಲಿ "ನುಮ್‌' ಮತ್ತು "ಆಮ್‌' ಮೊದಲಾದವೂ 
ಬರುವುದಿಲ್ಲ. 

ಉದಾ - ಸ್ವನಡುತ್‌, ಸ್ವನಡುದ್‌ - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ 
ಏಕವಚನಗಳಲ್ಲಿ, ಸ್ವನಡುಹ್‌--ಸು ಮತ್ತು ಸ್ವನಡುಹ್‌--ಅಮ್‌ ಎ೦ದಿದ್ದಾಗ, 
“ಸ್ವಮೋರ್ನಪುಂಸಕಾತ್‌(7-1-33)” ಎಂಬ ಸೂತ್ರದಿಂದ "ಸು' ಮತ್ತು “"ಅಮ್‌' 
ಗಳಿಗೆ ಲೋಪ ಬಂದ ಮೇಲೆ, “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌(1-1-62) 
ಸೂತ್ರದಿಂದ "ಪದಸಂಜ್ಞೆಯು' ಬಂದಾಗ “ವಸುಸ್ರಂಸ್ವನಡುಹಾಂ ದಃ (8-2-72)? 
ಸೂತ್ರದಿಂದ, "ಹ್‌'ಕಾರಕ್ಕೆ "ದ್‌'ಕಾರವು ಆದೇಶವಾಗಿ ಬರುತ್ತದೆ. “ವಾಂವಸಾನೇ(8- 
4-56)” ಸೂತ್ರದಿಂದ "ದ್‌'ಕಾರಕ್ಕೆ “ಚರ್ತ'ವು ವೈಕಲ್ಲಿಕವಾಗಿ ಬಂದು "ಸ್ವನಡುತ್‌', 
"ಸ್ಹನಡುದ್‌' ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. "ಅಮ್‌' ಪ್ರತ್ಯಯಗಳು 
ಪರದಲ್ಲಿ ಬಂದಾಗಲೂ ಇದೇ ರೂಪವು ಸಿದ್ಧವಾಗುತ್ತವೆ. 

ಉದಾ- ಸ್ವನಡುಹೀ- ಪ್ರಥಮಾ ವಿಭಕ್ತಿ ದ್ವಿವಚನದಲ್ಲಿ, “ಸ್ವನಡುಹ್‌-.ಔ' ಎಂದಿದ್ದಾಗ, 
“ನಪುಂಸಕಾಚ್ಚ(7-1-19)” ಸೂತ್ರದಿಂದ "ಶೀ'(ಈ)ಆದೇಶವು ಬಂದು "ಸ್ವನಡುಹ್‌--ಈ'- 
“ಸ್ವನಡುಹೀ' ಎಂದಾಗುತ್ತದೆ. 


406 ಲಘುಸಿದ್ಧಾಂತ ಕೌಮುದೀ 


ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲೂ "ಔಟ್‌' ಪ್ರತ್ಯಯವಿದ್ದಾಗಲೂ ಇದೇ ರೂಪವು 
ಸಿದ್ಧವಾಗುತ್ತದೆ. 

ಉದಾ-"ಸ್ವನಡ್ವಾಂಹಿ'- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ 
"ಜಸ್‌' ಮತ್ತು “ಶಸ್‌'ಗಳಿಗೆ "ಶ(ಇ)' ಆದೇಶಗಳು ಬಂದು “ಸರ್ವನಾಮಸ್ಥಾನ' 
ಸಂಜ್ಞೆಯನ್ನು ಪಡೆದಾಗ “ಚತುರನಡುಹೋರಾಮುದಾತ್ತಃ(7-1-98)” ಸೂತ್ರದಿಂದ 
“ಆಮ್‌' ಬಂದು, ಮತ್ತು “ನಪುಂಸಕಸ್ಯ ರುಲಚಃ(7-1-72)” ಸೂತ್ರದಿಂದ "ನುಮ್‌(ನ್‌)' 
ಆಗಮವು ಬಂದು, "ಸ್ವನಡು--ಆನ್‌--ಹ್‌--ಇ(ಶಿ)' ಎಂದಾಗುತ್ತದೆ. ತದನಂತರ "ಯಣ್‌' 
ಸಂಧಿಯಾಗಿ "ನ್‌'ಕಾರಕ್ಕೆ "ಅನುಸ್ವಾರ'ವ್ರು ಬಂದು ವರ್ಣಜೋಡಣೆಯಿಂದ “ಸ್ವನಡ್ಜಾಂಹಿ' 
ಎಂದು ರೂಪವು ಸಿದ್ಧವಾಗುತ್ತದೆ. 

“ಅಜಾದಿ' ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ ಪ್ರಾತಿಪದಿಕದ ಜೊತೆಗೆ 
ವರ್ಣಜೋಡಣೆಯಾಗಿ ಸ್ವನಡುಹಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

“ಹಲಾದಿ' ವಿಭಕ್ತಿಗಳು ಪರದಲ್ಲಿದ್ದಾಗ, “ವಸುಸ್ರಂಸ್ವನಡುಹಾಂ ದಃ(8-2-72)” 
ಸೂತ್ರದಿಂದ "ದತ್ವ'ಮಾಡಿದ ನಂತರ, ಪುಲ್ಲಿಂಗ ರೂಪಗಳಂತೆ ಸ್ಹನಡುದ್ಧಾ ಹಮ್‌, 
ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ, 


(ಹ್‌- ಕಾರಾನ್ತ ಸಪುಂಸಕಅಂಗ ಸ್ವನಡುಷ್‌ ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ಸ್ವನಡುತ್‌,ಸ್ವನಡುದ್‌ ಸ್ವನಡುಹೀ ಸ್ವನಡ್ಜಾಂಹಿ 
ದಿವಿ. ಸ್ವನಡುತ್‌,ಸ್ಪನಡುದ್‌ ಸ್ವನಡುಹೀ ಸ್ವನಡ್ವಾಂಹಿ 
ತೃ.ಎ. ಸ್ವನಡುಹಾ ಸ್ವನಡುದ್ಧಾ ಕಮ್‌ ಸ್ವನಡುದ್ಳಿಃ 
ಚ.ವಿ. ಸ್ವನಡುಹೇ ಸ್ವನಡುದ್ಭಾ ಮ್‌ ಸ್ವನಡುದ್ಧ ಣೆ 
ಪ.ವಿ. ಸ್ವನಡುಹಃ ಸ್ಪನಡುದ್ಧಾ ಮ್‌ ಸ್ವನಡುದ್ಧ ಕ 
ಷ.ವಿ. ಸ್ವನಡುಹಃ ಸ್ವನಡುಹೋಃ ಸ್ವನಡುಹಾಮ್‌ 
ಸ. ವಿ. ಸ್ವನಡುಹಿ ಸ್ವನಡುಹೋಃ ಸ್ವನಡುತ್ತು 

ಸಂ. ವಿ. ಹೇ ಸ್ವನಡುತ್‌!, ಹೇ ಸ್ವನಡುಹೀ। ಹೇ ಸ್ಪನಡ್ಡಾಂಹಿ! 

ಹೇ ಸ್ವನಡುದ್‌! 


ಇಲ್ಲಗೆ "ಹ್‌' ಕಾರಾಂತ ನಫುಂಸಕಅಂಗ ಶಬ್ದಗಳು ಮುಗಿದವು 
66೪ 
ಇನ್ನು ರೇಫಾ೦ತ ಶಣ್ಣಗಳು ಆರಂಭವಾಗುತ್ತವೆ. 
ವಿವರಣೆ- “ವಾಃ'(ನೀರು)- ವಾರಿ ಎಂಬ "ಇ" ಕಾರಾಂತ ಶಬ್ದಕ್ಕೂ, “ವಾರ್‌' 
ಎಂಬ ರೇಫಾಂತ ಶಬ್ದಕ್ಕೂ ನೀರು ಎಂದೇ ಅರ್ಥ. 


ಷಡ್ಗಿಲ್‌ ಪ್ರಕರಣಮ್‌ (ಹ.ನ.) 407 


ಉದಾ - ವಾಃ(ನೀರು) ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ 
ವಾರ್‌+ಸ್‌(ಸು) ಮತ್ತು ವಾರ್‌.-ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌(7- 
1-33)” ಸೂತ್ರದಿಂದ "ಸು' ಮತ್ತು “ಅಮ್‌' ಗಳಿಗೆ ಲೋಪವು ಬಂದನಂತರ 
“ಖರವಸಾನಯೋರ್ವಿಸರ್ಜನೀಯಃ(8-3-15)” ಸೂತ್ರದಿಂದ “ರೇಫ'ಕ್ಕೆ ವಿಸರ್ಗವು 
ಬಂದು "“ವಾಃ' ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ವಾರೀ(ನೀರು) - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ 
ವಾರ್‌..ಔ ಮತ್ತು ವಾರ್‌*ಔ(ಔಟ್‌) ಎಂದಿದ್ದಾಗ, “ನಪುಂಸಕಾಚ್ಛ(7-1-19)” 
ಸೂತ್ರದಿಂದ "ಶೀ'(ಈ) ಆದೇಶವು ಬಂದು ವಾರ್‌. ಈ-ವಾರೀ ಎಂದಾಗುತ್ತದೆ. 

ಉದಾ-ವಾರಿ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ 
ವಾರ್‌.-ಅಸ್‌(ಜಸ್‌) ಮತ್ತು ವಾರ್‌4ಅಸ್‌(ಶಸ್‌) ಎಂದಿದ್ದಾಗ, “ಜಶ್ಮಸೋಃ ಶಿ(7- 
1-20)” ಸೂತ್ರದಿಂದ "ಶಿಃ!(ಇ) ಆದೇಶವು ಬಂದು ವಾರ್‌. ಇಇವಾರಿ ಎಂದು 
ರೂಪವು ಸಿದ್ಧವಾಗುತ್ತದೆ. 

ತೃತೀಯಾ ವಿಭಕ್ತಿಯಿಂದ ಆರಂಭಿಸಿ "ಸಪ್ತಮೀ' ವಿಭಕ್ತಿಯವರೆಗೆ “ಅಜಾದಿ' 
ಮತ್ತು "ಹಲಾದಿ' ವಿಭಕ್ತಿಗಳು ಪರದಲ್ಲಿದ್ದಾಗ ಕೇವಲ ವರ್ಣಜೋಡಣೆಯಿಂದ ರೂಪಗಳು 
ಸಿದ್ಧಿಸುತ್ತವೆ. 

(ರೇಫಾಂತ ನಪುಂಸಕಅಂಗ ವಾರ್‌- ಶಬ್ದದ ರೂಪಗಳು) 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರವಿ. ವಾಃ ವಾರೀ ವಾರಿ 
ಧ್ವಿವಿ. ವಾಃ ವಾರೀ ವಾರಿ 
ತೃ.ವಿ. ವಾರಾ ವಾರ್ಭ್ಯಾಮ್‌ ವಾರ್ಭಿಃ 
ಚ.ವಿ. ವಾರೇ ವಾರ್ಭ್ಯಾಮ್‌ ವಾರ್ಭ್ಯಃ 
ಪ.ವಿ. ವಾರಃ ವಾರ್ಭ್ಯಾಮ್‌ ವಾರ್ಭ್ಯಃ 
ಷ.ವಿ. ವಾರಃ ವಾರೋಃ ವಾರಾಮ್‌ 
ಸ. ವಿ. ವಾರಿ ವಾರೋಃ ವಾರ್ಷು 
ಸಂ. ವಿ. ಹೇ ವಾಃ ಹೇ ವಾರೀ! ಹೇ ವಾರಿ! 


ಸೂಚನೆ: - "ಚತುರ್‌' ಶಬ್ದವು ನಪುಂಸಕಲಿಂಗದಲ್ಲೂ ಬಹುವಚನದ ರೂಪವನ್ನೇ 


ಉದಾ-ಚತ್ವಾರಿ(2) - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ ಬಹುವಚನಗಳಲ್ಲಿ 
ಚತುರ್‌--ಜಸ್‌(ಅಸ್‌) ಮತ್ತು ಚತುರ್‌-ಶಸ್‌(ಅಸ್‌) ಎಂದಿದ್ದಾಗ, ಅವುಗಳಿಗೆ(ಅಸ್‌) 
"ಶಿ'(ಇ) ಆದೇಶವಾಗಿ ಬಂದು ಚತುರ್‌*ಇ ಎಂದಿದ್ದಾಗ, “ಚತುರ 
ನಡುಹೋರಾಮುದಾತ್ರಃ (7-1-98)” ಎಂಬ ಸೂತ್ರದಿಂದ "ಆಮ್‌'(ಆ) ಆಗಮ 


408 ಲಘುಸಿದ್ಧಾಂತ ಕೌಮುದೀ 


ಬಂದು, ಅದು "ಮಿತ್‌' ಆಗಿರೋಣದರಿಂದ “ಮಿದಚೋನ್ತಾ ಸ್‌ ಪರಃ” ಎಂಬ 
ಸೂತ್ರದಿಂದ "ಉ' ಕಾರದ ನಂತರ ಬಂದು, ಚತು*ಆ4ರ್‌.-ಇ ಎಂದಿದ್ದಾಗ, 
"ಉ' ಕಾರ "ಆ' ಕಾರಗಳಿಗೆ "ಯಣ್‌' ಸಂಧಿಯಾಗಿ, ಚತ್ವಾರ್‌-ಇ- ಚತ್ವಾರಿ 
ಎಂದುರೂಪವಾಗುತ್ತವೆ. 

ಸೂಚನೆ: - ತೃತೀಯಾ ವಿಭಕ್ತಿಯಿಂದ ಸಪ್ತಮೀ ವಿಭಕ್ತಿಯವರೆಗೆ ಪುಲ್ಲಿಂಗದ 
ರೂಪಗಳಂತೆ ರೂಪಗಳಿರುತ್ತವೆ. 


(ರೇಫಾಂತ ಸಪುಂಸಕಅಂಗ ವಾರ್‌- ಶಬ್ದದ ರೂಪಗಳು) 


ವಿಭಕ್ತಿ ಬಹುವಚನ 

ಪ್ರ.ವಿ. ಚತ್ವಾರಿ 

ದ್ವಿವಿ. ಚತ್ವಾರಿ 

ತೃ.ವಿ. ಚತುರ್ಭಿಃ 

ಚ.ವಿ. ಚತುರ್ಭ್ಯಃ 

ಪ.ವಿ. ಚತುಭ್ಯ $ 

ಷ.ವಿ. ಚತುರ್ಣ್ಣಾಮ್‌/ಚತುರ್ಣಾಮ್‌ 
ಸ. ವಿ. ಚತುರ್ಷು 


- ಇದಕ್ಕೆ ಸಂಬೋಧನರೂಪವಿಲ್ಲ. 
ಇಲ್ಲಗೆ ರೇಫಾಂತ ನಪುಂಸಕಅಂ೦ಗದ ಶಬ್ದಗಳು ಮುಗಿದವು. 
ವೇಶ 

ಇನ್ನು "ಮ್‌' ಕಾರಾಂತ ನಪುಂಸ ಲಿಂಗ ಶಬ್ದಗಳು ಪ್ರಾರಂಭವಾಗುತ್ತವೆ. 

ಉದಾ-ಕಿಮ್‌(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ ಕಿಮ್‌+ಸು 
ಮತ್ತು ಕಿಮ್‌.-ಅಮ್‌ ಎಂದಿದ್ದಾಗ “ಸ್ವಮೋರ್ನಪುಂಸಕಾತ್‌(7-1-33)” ಎಂಬ 
ಸೂತ್ರದಿಂದ “ಸು' "ಅಮ್‌' ಗಳಿಗೆ "ಲುಕ್‌(ಲೋಪ)' ಬಂದು “ಕಮ್‌' ಎಂದೇ 
ಇರುತ್ತದೆ. ನಪುಂಸಕ ಲಿಂಗದಲ್ಲಿ ವಿಭಕ್ತಿಪ್ರತ್ಯಯವು ಲೋಪವಾಗಿರೋಣದಿಂದ “ಕಿಮಃ 
ಕಃ(7-2-103)” ಸೂತ್ರವು ಪ್ರವೃತ್ತವಾಗದೇ “ಕಿಮ್‌” ಎ೦ಬ ರೂಪವೇ ಉಳಿಯುತ್ತದೆ. 

ಸ್ತ್ರೀಲಿಂಗ, ಪುಲ್ಲಿಂಗಗಳಲ್ಲಿ ಕಿಮ್‌ ಶಬ್ದದನಂತರ ಇರುವ ವಿಭಕ್ತಿಪ್ರತ್ಯಯವು 
ಲೋಪವಾಗದೇ ಇರೋಣದರಿಂದ ಅಲ್ಲಿ “*ಮಃ ಕಃ” ಸೂತ್ರವು ಪ್ರವ್ನ ತ್ರವಾಗಿದೆ] 

ಉದಾ- ಕೇ(2)- ಪ್ರಥಮಾ ಮತ್ತು ದ್ವಿತೀಯಾ ದ್ವಿವಚನಗಳಲ್ಲಿ ಕ್ರಮವಾಗಿ 
"ಕಿಮ್‌+ಔ' ಮತ್ತು “ಕಿಮ್‌. ಔಟ್‌(ಔ)' ಎಂದಿದ್ದಾಗ, ಆ ಪ್ರತ್ಯಯಗಳಿಗೆ "ಶೀ'(ಈ) 
ಆದೇಶವು ಬಂದು ಕಿಮ್‌. ಈ ಎಂದಿದ್ದಾಗ, “ಕಿಮಃ ಕಃ(7-2-103)” ಸೂತ್ರದಿಂದ 
“ಕಿಮ್‌' ಗೆ "ಕ್‌ ಆದೇಶ ಬಂದು ಕ. ಈ ಎಂದಾಗಿ, "ಗುಣ ಸಂಧಿ'ಯಿಂದ "ಕೇ 


ಷಡ್ಲಿಣ್‌ ಪ್ರಕರಣಮ್‌ (ಹ.ನ.) 409 


ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಕಾನಿ(2)- ಪ್ರಥಮಾ ಮತ್ತು ದ್ವಿತೀಯಾ ಬಹುವಚನಗಳಲ್ಲಿ ಕ್ರಮವಾಗಿ 
"ಜಸ್‌(ಅಸ್‌)' ಮತ್ತು "ಶಸ್‌(ಅಸ್‌)' ಗಳು ಬಂದು “ಕಿಮ್‌. ಜಸ್‌'(ಅಸ್‌) ಮತ್ತು 
"ಕಿಮ್‌.-ಶಸ್‌'(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶಿಃ(7-1-20)” ಎಂಬ ಸೂತ್ರದಿಂದ 
"ಶಿ(ಇ)' ಆದೇಶವು ಬಂದು ಕಿಮ್‌.-ಇ, ಕಿಮ್‌4ಇ ಎಂದಿದ್ದಾಗ, ವಿಭಕ್ತಿ ಪ್ರತ್ಯಯ 
ಲೋಪಪಾಗದೇ ಇರೋಣದ್ದರಿಂದ ಹಿಂದಿನಂತೆ “ಕಿಮಃ ಕಃ(7-2-103)” ಸೂತ್ರದಿಂದ 
“ಕಿಮ್‌' ಗೆ "ಕ' ಆದೇಶವು ಬಂದು ಕಃಶಿ(ಇ) ಎಂದಿದ್ದಾಗ, “ಶಿ 
ಸರ್ವನಾಮಸ್ಥಾನಮ್‌(1-1-42)” ಸೂತ್ರದಿಂದ “ಸರ್ವನಾಮಸ್ಥಾನ' ಸಂಜ್ಞೆಯು ಬಂದು, 
“ನಪುಂಸಕಸ್ಯ ರುಲಚಃ(7-1-72)” ಸೂತ್ರದಿಂದ "ನುಮ್‌'(ನ್‌) ಆಗಮವು ಬಂದು, 
ಕ4ನ್‌4ಇ ಎಂದಿದ್ದಾಗ, “ಸರ್ವನಾಮಸ್ಥಾನೇಚಾಸಮ್ಮುದ್ಧೌ(6-4-8)7 ಸೂತ್ರದಿಂದ 
"ಕ'(ಕ್‌)ಕಾರೋತ್ತರವರ್ತಿ “ಅ'ಕಾರಕ್ಕೆ ಉಪಧಾ ದೀರ್ಫವಾಗಿ ಕಾ4ನ್‌+ಇಕಾನಿ 
ಎಂದಾಗಿ, ಕ್ರಮವಾಗಿ "ಕಾನಿ', "ಕಾನಿ' ಎ೦ದು ರೂಪಗಳು ಸಿದ್ಧವಾಗುತ್ತವೆ. 

“ತೃತೀಯಾ' ವಿಭಕ್ತಿಯಿ೦ದ ಸಪ್ತಮೀ ವಿಭಕ್ತಿಯವರೆಗೆ ಎಲ್ಲ ಶಬ್ದಗಳಿಗೂ “ಕಿಮ್‌' 
ಶಬ್ದದ ಪುಲ್ಲಿಂಗದ ರೂಪಗಳಂತೆ ಇರುವ ರೂಪಗಳು ಸಿದ್ಧವಾಗುತ್ತವೆ. ಆದುದರಿಂದ 
ಪ್ರತ್ಯೇಕವಾಗಿ ವಿವರಿಸಲಾಗಿಲ್ಲ. 

“ಮ್‌'ಕಾರಾನ್ಷ ನಪುಂಸಕಅಂಗದ'ಕಿಮ್‌' ಶಬ್ದದ ರೂಪಗಳು. 


ವಿಭಕ್ತಿ ಏಕವಚನ  ್ಹದ್ವಿವಚನ ಬಹುವಚನ 
ಪ್ರಥಮಾ ಕಿಮ್‌ ಕೇ ಕಾನಿ 
ದ್ವಿತೀಯಾ ಕಿಮ್‌ ಕೇ ಕಾನಿ 
ತೃತೀಯ ಕೇನ ಕಾಭ್ಯಾಮ್‌ ಕಃ 
ಚತುರ್ಥೀ ಕಸ್ಥೆ ೈ ಕಾಭ್ಯಾಮ್‌ ಕೇಭ್ಯಃ 
ಪಳ್ಳುಮೀ ಕಸ್ಮಾತ್‌/ಕಸ್ಮಾದ್‌ ಕಾಭ್ಯಾಮ್‌ ಕೇಭ್ಯಃ 
ಷಷ್ಠೀ ಕಸ್ಯ ಕಯೋಃ ಕೇಷಾಮ್‌ 
ಸಪ್ತಮೀ ಕಸ್ಮಿನ್‌ ಕಯೋಃ ಕೇಷು 
ಸಂಬೋಧನ - ಇದಕ್ಕೆ ಸಂಬೋಧನ ರೂಪಗಳು ಇರುವುದಿಲ್ಲ. 


ಉದಾ-ಇದಮ್‌(2) - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನದಲ್ಲಿ, 
ಇದಮ್‌. ಸು ಮತ್ತು ಇದಮ್‌ ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌(7- 
1-33)” ಸೂತ್ರದಿಂದ "ಸು' ಮತ್ತು "ಅಮ್‌' ಗಳಿಗೆ ಲೋಪವು ಬರುತ್ತದೆ. ವಿಭಕ್ತಿಯು 
"ಲುಕ್‌(ಲೋಪ)' ಆಗಿರೋಣದರಿಂದ “ಇದಮೋ ಮಃ(7-2-108)” ಮತ್ತು 
“ತ್ಯದಾದೀನಾಮಃ(7-2-102)” ಸೂತ್ರಗಳು ಪ್ರವೃತ್ತವಾಗುವುದಿಲ್ಲ. ಹೀಗೆ “ಇದಮ್‌' 
ಎಂಬ ರೂಪವು ಸಿದ್ಧವಾಗುತ್ತದೆ. 


410 ಲಘುಸಿದ್ಧಾಂತ ಕೌಮುದೀ 


ಉದಾ-ಇಮೇ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲಿ ಇದಮ್‌+ 
ಔ ಮತ್ತು ಇದಮ್‌. ಔಟ್‌(ಔ) ಎಂದಿದ್ದಾಗ, "ಔ' ಗೆ "ಶೀ'(ಈ)ಆದೇಶವು ಬಂದು, 
ತ್ಯದಾದಿ ಪ್ರಯುಕ್ತ ಅತ್ವ ಬಂದ ಮೇಲೆ “ದಶ್ಚ(7-2-109)” ಸೂತ್ರದಿಂದ "ಮ್‌' 
ಕಾರಾದೇಶವು ಬಂದು, ಇಮ4 ಈ ಎಂದಿದ್ದಾಗ, ಗುಣಸಂಧಿಯಿಂದ ಇಮೇ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 
` ಉದಾ-ಇಮಾನಿ (2)- ಪ್ರಥಮಾ ಮತ್ತು ದ್ವಿತೀಯಾ ಬಹುವಚನಗಳಲ್ಲಿ 
ಇದಮ್‌.-ಜಸ್‌(ಅಸ್‌) ಮತ್ತು ಇದಮ್‌. ಶಸ್‌ (ಅಸ್‌) ಎಂದಿದ್ದಾಗ, “ಜಶ್ಮಸೋಃ 
ಶಿಃ(7-1-20)” ಎಂಬ ಸೂತ್ರದಿಂದ "ಶಿ(ಇ)' ಆದೇಶ ಬಂದು, ಇದಮ್‌. ಇ 
ಎಂದಿದ್ದಾಗ, ತ್ಯದಾದ್ಯತ್ವ, “ದಶ್ಶ್‌ ಎಂಬಸೂತ್ರದಿಂದ ಮತ್ವ ಬಂದು, ಇಮ-+ಇ 
ಎಂದಿದ್ದಾಗ, “ನುಮ್‌(ನ್‌)' ಆಗಮ ಮತ್ತು "ಉಪಧಾದೀರ್ಫ್ಥ' ಬಂದ ಮೇಲೆ 
ಇಮಾನ್‌. ಇಂಇಮಾನಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ಇಲ್ಲಿಂದ ಮುಂದೆ ತೃತೀಯಾ ವಿಭಕ್ತಿಯಿಂದ ಸಪ್ತಮೀ ವಿಭಕ್ತಿವರಗೆ ಪುಲ್ಲಿಜ್ನದಲ್ಲಿರುವ 
ರೂಪಗಳಂತೆ ರೂಪಗಳು ಸಿದ್ಧವಾಗುತ್ತವೆ. 


(ಮ್‌-ಕಾರಾನ್ತ ನಪುಂಸಕ ಅಂಗ “ಇದಮ್‌' ಶಬ್ದದ ರೂಪಗಳು). 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 

ಪ್ರಥಮಾ ಇದಮ್‌ ಇಮೇ ಇಮಾನಿ 

ದ್ವಿತೀಯಾ ಇದಮ್‌/ಏನತ್‌ ಇಮೇ/ಏನೇ ಇಮಾನಿ/ಎನಾನಿ 

ತೃತೀಯಾ  ಅನೇನ/ಏನೇನ ಆಭ್ಯಾಮ್‌ ಏಭಿಃ 

ಚತುರ್ಥೀ ಅಸ್ಥೆ ೈ ಆಭ್ಯಾಮ್‌ ಏಭ್ಯಃ 

ಪಣ್ಣುಮೀ ಅಸ್ಮಾತ್‌/ಅಸ್ಮಾದ್‌ ಆಭ್ಯಾಮ್‌ ಏಭ್ಯಃ 

ಷಷ್ಠೀ ಅಸ್ಕ ಅನಯೋಃ/ ಏಷಾಮ್‌ 
ಏನಯೋಃ 

ಸಪ್ತಮೀ ಅಸ್ಮಿನ್‌ ಅನಯೋಃ/ ಏಷು 
ಏನಯೋಃ 


ವಾರ್ತಿಕ- ಅನ್ವಾದೇಶೇ ನಪುಂಸಕೇ ವಾ ಏನದ್ದಕ್ರವ್ಯಃ- 
ಅನ್ಹಾದೇಶದಲ್ಲಿ ನಪುಂಸಕಲಿಜ್ಗದಲ್ಲಿ ಅಮ್‌, ಟಾ ಮತ್ತು ಓಸ್‌ ಪರದಲ್ಲಿದ್ದಾಗ 
“ಇದಮ್‌” ಮತ್ತು "ಏತದ್‌' ಶಬ್ದಗಳಿಗೆ "ಏನತ್‌' ಆದೇಶವು ವಿಕಲ್ಪವಾಗಿ ಬರುತ್ತದೆ. 
(ಅನ್ವಾದೇಶದಲ್ಲ ರೂಪಗಳು) 


ಉದಾ-ಏನತ್‌, ಏನೇ - ದ್ವಿತೀಯಾ ವಿಭಕ್ತಿ ಏಕವಚನ ಮತ್ತು ದ್ವಿವಚನಗಳಲ್ಲಿ 
-"ಇದಮ್‌' ಶಬ್ದಕ್ಕೆ ಅನ್ವಾದೇಶದಲ್ಲಿ "ಏನತ್‌' ಆದೇಶವು ಬಂದು ಅಮ್‌ ಗೆ ಲುಕ್‌ 
ಬಂದು, ಪರದಲ್ಲಿ ವಿಭಕ್ತಿ (ಸುಪ್‌) ಪ್ರತ್ಯಯವಿಲ್ಲದಿರುವುದರಿಂದ ಅತ್ವವು ಬರುವುದಿಲ್ಲ. 


ಷಡ್ಲಿಣ್ಸ್‌ ಪ್ರಕರಣಮ್‌ (ಹ.ನ.) 411 


ಆದ್ದರಿಂದ "ಏನತ್‌' ಎಂದೇ ಉಳಿಯುತ್ತದೆ. ಔಟ್‌(ಔ) ನಲ್ಲಿ "ಶೀ(ಈ)' ಆದೇಶವು 
ಬಂದು, “ತ್‌' ಕಾರದ ಸ್ಥಾನದಲ್ಲಿ "ಅತೆ ಮತ್ತು "ಪರರೂಪ' ಬಂದು ಏನ. ಈ 
ಎಂದಿದ್ದಾಗ, ಗುಣ ಬಂದು "ಏನೇ' ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಏನಾನಿ- ದ್ವಿತೀಯಾ ವಿಭಕ್ತಿ ಬಹುವಚನದಲ್ಲಿ "ಇದಮ್‌' ಶಬ್ಧಕ್ಕೆ 
"ಏನತ್‌' ಆದೇಶ ಬಂದು ಏನತ್‌.* ಶಸ್‌(ಅಸ್‌) ಎಂದಿದ್ದಾಗ, ಶಸ್‌(ಅಸ್‌) ಗೆ 
ಶಿ(ಇ) ಆದೇಶವು ಬಂದು, ಏನತ್‌4ಇ ಎಂದಿದ್ದಾಗ, ನಂತರ “ತ್ಯದಾದ್ಯತ್ವ' ದಿಂದ 
"ತ್‌' ಕಾರಕ್ಕೆ ಅತ್ವ(ಅ), ಬಂದು ಏನ4ಅ4ಇ ಎಂದಿದ್ದಾಗ, ಎರಡು “ಅ” ಕಾರಗಳಿಗೆ 
“ಪರರೂಪ' ಬಂದು, ಏನ. ಇ ಎಂದಿರುತ್ತದೆ. ನುಮ್‌(ನ್‌) ಆಗಮ ಮತ್ತು "ಉಪಧಾ 
ದೀರ್ಪಗಳು' ಬಂದು ಏನಾ*ನ್‌4ಇ= ಏನಾನಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಏನೇನ - ತೃತೀಯಾ ವಿಭಕ್ತಿ ಏಕವಚನದಲ್ಲಿ ಇದಮ್‌+ಟಾ(ಆ) 
ಎಂದಿದ್ದಾಗ, “ಇದಮ್‌' ಗೆ "ಏನತ್‌' ಆದೇಶ ಬಂದು, ಏನತ್‌.-ಆ(ಟಾ) ಎಂದಿದ್ದಾಗ, 
“ತ್ಯದಾದ್ಯತ್ಹ' ದಿಂದ “ತ್‌' ಕಾರಕ್ಕೆ ಅತ್ವ(ಅ) ಬಂದು, ಏನ ಅ--ಆ(ಟಾ) ಎಂದಿದ್ದಾಗ, 
ಎರಡು "ಅ' ಕಾರಗಳಿಗೆ "ಪರರೂಪ' ಬಂದು, ಏನ4ಆ ಎಂದಿದ್ದಾಗ, 
“ಟಾಜಸಿಜಸಾಮಿನಾತ್‌ ಸ್ಕಾಃ” ಎಂಬ ಸೂತ್ರದಿಂದ “ಇನ' ಆದೇಶ ಬಂದು, 
ಏನ4ಇನ ಎಂದಿದ್ದಾಗ, ಗುಣ ಬಂದು ಏನೇನ ಎಂದು ರೂಪವು ಆಗುತ್ತದೆ. 

ಉದಾ- ಓಸ್‌- ಷಷ್ಠೀ ಮತ್ತು ಸಪ್ತಮೀ ದ್ವಿ-ವಚನಗಳಲ್ಲಿ, ಇದಮ್‌4ಓಸ್‌ 
ಎಂದಿದ್ದಾಗ, ಹಿಂದಿನಂತೆಯೇ 'ಪ್ರಕ್ರಿಯೆ ನಡೆದು ಏನ+ಓಸ್‌ ಎಂದಿದ್ದಾಗ, “ಓಸಿಚ” 
ಎಂಬ ಸೂತ್ರದಿಂದ “ಅ” ಕಾರಕ್ಕೆ "ಏ' ಕಾರ ಬಂದು, ಏನೇ*ಓಸ್‌ ಎಂದಿದ್ದಾಗ, 
"ಅಯ್‌' ಆದೇಶ ಬಂದು ಏನಯೋಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ ಏನಯೋಃ 
ಎಂದು ರೂಪಗಳು ಸಿದ್ಧವಾಗುತ್ತವೆ. 

ಇಲ್ಲಗೆ "ಮ್‌' ಕಾರಾಂತ ಶಬ್ದಗಳು ಮುಗಿದವು 
ಶೇಶೇಶೇ 
ಈಗ 'ನ್‌' ಕಾರಾಂತ ಶಬ್ದಗಳು ಪ್ರಾರಂಭವಾಗುತ್ತವೆ. 

ಉದಾ- ಅಹಃ-2-(ದಿನ)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ, 
ಅಹನ್‌4ಸು ಮತ್ತು ಅಹಮ್‌. ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌(7-1- 
33)” ಸೂತ್ರದಿಂದ, “ಸು' ಮತ್ತು "ಅಮ್‌' ಗಳಿಗೆ "ಲುಕ್‌' ಬಂದು, “ರೋತಸುಪಿ(8- 
2-76)” ಸೂತ್ರದಿಂದ "ನ್‌' ಕಾರಕ್ಕೆ ರುತ್ಸ(ರ್‌) ಬ೦ದು, ಅಹರ್‌ ಎಂದಿದ್ದಾಗ, 
“ಖರವಸಾನಯೋರ್ವಿಸರ್ಜನೀಯಃ” ಎ೦ಬ ಸೂತ್ರದಿಂದ ರೇಫಕ್ಕೆ ವಿಸರ್ಗ ಬಂದು 
ಅಹಃ ಎ೦ದು ರೂಪವಾಗುತ್ತದೆ. 

ಉದಾ- ಅಹ್ನೀ/ಅಹನೀ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ ದ್ವಿ 
ವಚನಗಳಲ್ಲಿ, ಅಹನ್‌*ಔ, ಮತ್ತು ಅಹನ್‌-ಔಟ್‌(ಔ) ಎಂದಿದ್ದಾಗ, 
“ನಪುಂಸಕಾಚ್ಚ(7-1-19)” ಸೂತ್ರದಿಂದ "ಶೀ'(ಈ) ಆದೇಶವು ಬಂದು, ಅದು 


412 ಲಘುಸಿದ್ಧಾಂತ ಕೌಮುದೀ 


ಪರದಲ್ಲಿದ್ದಾಗ, “ವಿಭಾಷಾ ಜಿಶ್ಯೋಃ(6-4-136)” ಸೂತ್ರದಿಂದ ಹ-ಕಾರೊತ್ತರವರ್ತೀ 
“ಅ' ಕಾರಕ್ಕೆ ವೈಕಲ್ಪಿಕವಾಗಿ “ಲೋಪ' ಬಂದು ಅಹ್‌ನ್‌4ಈ=ಅಹ್ನೀ ಎಂದು 
ರೂಪವಾಗುತ್ತದೆ. ಲೋಪವಾಗದ ಪಕ್ಷದಲ್ಲಿ, ಅಹನ್‌4ಈ ಎಂದಿದ್ದಾಗ, ಅಹನೀ 
ಎಂದು ವೈಕಲ್ಲಿಕ ರೂಪವಾಗುತ್ತದೆ. 
ಉದಾ- ಅಹಾನಿ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ, 
ಕ್ರಮವಾಗಿ ಅಹನ್‌+ಜಸ್‌ ಮತ್ತು ಅಹನ್‌. ಶಸ್‌ ಎಂದಿದ್ದಾಗ, ಆ ಪ್ರತ್ಯಯಗಳಿಗೆ 
"ಶ(ಇ)' ಆದೇಶ ಬಂದು ಅಹನ್‌4ಇ, ಮತ್ತು ಅಹನ್‌4ಇ ಎಂದಿದ್ದಾಗ, “ಸರ್ವನಾಮ 
ಸ್ಥಾನದ' ಸಂಜ್ಞೆಯನ್ನು ಪಡೆದು, "ಉಪಧಾದೀರ್ಫ್ಥ'ವಾಗಿ ಅಹಾನ್‌4ಇ-ಅಹಾನಿ 
ಎಂದು ರೂಪಗಳು ಸಿದ್ಧವಾಗುತ್ತವೆ. 
ಉದಾ- ಅಹ್ನಾ- ತೃತೀಯಾ ವಿಭಕ್ತಿ ಏಕವಚನದಲ್ಲಿ ಅಹನ್‌--ಟಾ(ಆ) ಎಂದಿದ್ದಾಗ, 
“ಅಲ್ಲೋಪೋತನಃ(6-4-134)” ಸೂತ್ರದಿಂದ "ಅ' ಕಾರಕ್ಕೆ ಲೋಪ ಬಂದು, 
ಅಹ್‌ನ್‌4ಆ= ಅಹ್ನಾ ಎಂದು ರೂಪವು ಸಿದ್ಧವಾಗುತ್ತದೆ. 
(ರುತ್ಮವನ್ನು ವಿಧಿಸುವ ಸೂತ್ರ) 


ಸೂತ್ರ - 364. ಅಹನ್‌ (8.2.66) 
ವೃತ್ತಿಃ-ಅಹನ್ನಿತ್ಯಸ್ಯ ರುಃ ಪದಾಂತೇ। ಅಹೋಭ್ಯಾ ಮ್‌। ದಂಡಿ! ದಂಡಿನೀ। ದಂಡೀನಿ 
ವಾಟ ಸಂಬುದ್ಧೌ ನಪುಂಸಕಾನಾಂ ನಲೋಪೋ ವಾ ವಾಚ್ಯಃ 


ಹೇ ದಂಡಿನ್‌॥ ಹೇ ದಂಡಿ॥ ಹೇ ದಂಡಿನೀ!! ಹೇ ದಂಡೀನಿ!! ದಂಡಿನಾ। 
ದಂಡಿಭ್ಯಾಮ್‌। ಸುಪಥಿ। ಟೇರ್ಲೋಪಃ ಸುಪಥೀ। ಸುಪನ್ಮಾನಿ। ಊರ್ಕ್‌, ಊರ್ಗ್‌। 
ಊರ್ಜಿ। ಊನಿಣ್ಣ ನರಜಾನಾಮ್‌। ಸಂಯೋಗಃ ತತ್‌। ತೇ। ತಾನಿ। ಯತ್‌। ಯೇ। 
ಯಾನಿ। ಏತತ್‌। ಏತೇ। ಏತಾನಿ!ಗವಾಕ್‌,ಗವಾಗ್‌। ಗೋಚೇ। ಗವಾಇಚಿ ಪುನಸ್ತದ್ಧತ್‌! 
ಗೋಚಾ। ಗವಾಗ್ಭಾ ಕ್ರಮ್‌ ಶಕೃತ್‌। ಶಕೃತೀ। ಶಕೃಂತಿ। ದದತ್‌। 

ಅ.ವೃ ವಸೂ ನೋ ರುಃ (8-2-66)? ಸೂತ್ರದಿಂದ "ರುಃ' ಎಂಬ ಪದವೂ, 
“ಸ್ಯೋಃ "ಸಂಯೋಗಾದ್ಯೋರಕ್ತೇ ಚ (8-2-29)” ಸೂತ್ರದಿಂದ “ಅನ್ನೇ” ಎಂಬ 
ಪದವೂ ಅನುವೃತ್ತವಾಗುತ್ತವೆ. ಮತ್ತು “ಪದಸ್ಯ(ಸಿ.ಕೌ.8.1.16)” ಎಂಬುದು ಅಧಿಕಾರ 
ಸೂತ್ರ. “ಅಲೋಇನ್ತ AAl-1-52)” ಎಂಬುದು ಪರಿಭಾಷಾ ಸೂತ್ರ. 

ಅರ್ಥ-ಪದಾನ್ತದಲ್ಲಿ "ಅಹನ್‌' ಶಬ್ದದ “ನ್‌'ಕಾರಕ್ಕೆ “ರು” ಆದೇಶವಾಗಿ ಬರುತ್ತದೆ. 

ಉದಾ- -ಅಹೋಭ್ಯಾಮ್‌ -ತೃತೀಯಾ ವಿಭಕ್ತಿ ದ್ವಿ ವಚನದಲ್ಲಿ ಅಹನ್‌4ಭ್ಯಾಮ್‌ 
ಎಂದಿದ್ದಾಗ, “ಸ್ವಾದಿಷ್ಟಸರ್ವನಾಮಸ್ಥಾನೇ(1-4-17)” ಸೂತ್ರದಿಂದ ಪೂರ್ವದಲ್ಲಿರುವ 
ಶಬ್ದ ಸ್ವರೂಪ(ಅಹನ್‌)ಕ್ಕೆ “ಪದ ಸಂಜ್ಞೆಯು' ಬ೦ದು, "ಅಹನ್‌' ಶಬ್ದದಲ್ಲಿರುವ 
ನ್‌ ಕಾರಕ್ಕೆ ಪ್ರಕೃತ ಸೂತ್ರದಿಂದ “ರು” ಆದೇಶವು ಬಂದು ಅಹರ್‌4ಭ್ಯಾಮ್‌ 
ಎಂದಾಗುತ್ತದೆ. “ಹಶಿ ಚ” ಎಂಬ ಸೂತ್ರದಿಂದ "ರು' ಗೆ "ಉತ್ವ'ಬ೦ದು, 
ಅಹ4ಉ+ಭ್ಯಾಮ್‌ ಎ೦ದಿದ್ದಾಗ, ಗುಣ ಬಂದು, ಅಹೋಭ್ಯಾಮ್‌ ಎಂದು 


ಷಡ್ಲಿಕ್‌ ಪ್ರಕರಣಮ್‌ (ಹ.ನ.) 413 


ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಅಹೋಭಿಃ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, “ಅಲ್ಲೋಪೋತನಃ” ಎಂಬ ಸೂತ್ರದಿಂದ 
“ಅ' ಕಾರಕ್ಕೆ ಲೋಪ ಬಂದು, ವರ್ಣಜೋಡಣೆಯಿಂದ ಅಹ್ನೇ ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ-ಅಹ್ಮಿ”- ಸಪ್ತಮೀ ಏಕವಚನದಲ್ಲಿ “ಜಿ' ಪರದಲ್ಲಿದ್ದಾಗ, “ವಿಭಾಷಾ 
ಜೆಶ್ಯೋಃ” ಎಂಬ ಸೂತ್ರದಿಂದ "ಅ' ಕಾರಕ್ಕೆ ವೈಕಲ್ಪಿಕ ಲೋಪ ಬಂದು ಅಹ್ನಿ ಮತ್ತು 
ಅಹನಿ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

("ನ್‌'ಕಾರಾನ್ತ "ಅಹನ್‌' ಶಬ್ದದ ರೂಪಗಳು). 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಅಹಃ ಅಹ್ನೀ/ಅಹನೀ ಅಹಾನಿ 
ದ್ವಿತೀಯಾ ಅಹಃ ಅಹ್ನೀ/ಅಹನೀ ಅಹಾನಿ 
ತೃತೀಯಾ ಅಹ್ನಾ ಅಹೋಭ್ಯಾಮ್‌ ಅಹೋಬಭಿಃ 
ಚತುರ್ಥೀ ಅಹ್ನೇ ಅಹೋಭ್ಯಾಮ್‌ ಅಹೋಭ್ಯಃ 
ಪಳ್ಳುಮೀ ಅಹ್ನಃ ಅಹೋಭ್ಯಾಮ್‌ ಅಹೋಭ್ಯಃ 
ಷಷ್ಠೀ ಅಹ್ನಃ | ಅಹ್ನೋಃ ಅಹ್ನಾಮ್‌ 
ಸಪ್ತಮೀ ಅಹ್ನಿ/ಅಹನಿ ಅಹ್ನೋಃ ಅಹಃಸು/ಅಹಸ್ಸು 
ಸಮ್ಬ್ಪೋಧನ ಹೇ ಅಹಃ! ಹೇಅಹ್ನೀ/ ಹೇ ಅಹಾನಿ! 
ಹೇಅಹನೀ! 


ಉದಾ-ದಣ್ಣಿ(ದಣ್ಣವುಳ್ಳವರ ಕುಲ)-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ 
ಏಕವಚನಗಳಲ್ಲಿ ದಣ್ಣಿನ್‌4ಸು(ಸ್‌) ಮತ್ತು ದಣ್ಣಿನ್‌- ಅಮ್‌ ಎಂದಿದ್ದಾಗ, 
“ಸ್ಪಮೋರ್ನಪುಂಸಕಾತ್‌(7-1-33) ಸೂತ್ರದಿಂದ “ಸು' ಮತ್ತು "ಅಮ್‌' ಗಳಿಗೆ 
ಲುಕ್‌ ಬಂದು ನಂತರ “ನಲೋಪಃ ಪ್ರಾತಿಪದಿಕಾನ್ನಸ್ಯ(8-2-7)” ಸೂತ್ರದಿಂದ “ನ್‌” 
ಕಾರ ಲೋಪವಾಗಿ ದಣ್ಣಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ದಣ್ಣಿನೀ -ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲಿ ದಣ್ಣಿನ್‌--ಔ 
ಎ೦ದಿದ್ದಾಗ, "ಔ' ಟ್‌ ಗೆ ಶೀ(ಈ) ಆದೇಶ ಬಂದು ದಣ್ಣಿನ್‌-ಈ-ದಣ್ಣಿನೀ 
ಎಂದಾಗುತ್ತದೆ. 

ಉದಾ- ದಣ್ಣೀನಿ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ, 
ದಣ್ಣಿನ್‌--ಜಸ್‌(ಅಸ್‌) ಮತ್ತು ದಣ್ಣಿನ್‌*ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಶಸೋಃ ಶಿಃ” 
ಎಂಬ ಸೂತ್ರದಿಂದ ಶಿ(ಇ) ಆದೇಶ ಬಂದು, ದಣ್ಣಿನ್‌*ಇ ಎಂದಿದ್ದಾಗ, 
“ಸರ್ವನಾಮಸ್ಥಾನೇಚಾಸಮ್ಮುದ್ಧೌ(6-4-8)” ಸೂತ್ರದಿಂದ "ಇ'ಕಾರಕ್ಕೆ 
ಉಪಧಾದೀರ್ಥ ಬಂದು ದಣ್ಣೀನಿ ಎಂಬ ರೂಪವು ಸಿದ್ಧವಾಗುತ್ತದೆ. 


414 ಲಘುಸಿದ್ಧಾಂತ ಕೌಮುದೀ 


ತೃತೀಯಾ ವಿಭಕ್ತಿಯಿಂದ ಸಪ್ತಮೀ ವಿಭಕ್ತಿಯವರೆಗೆ ಹಲಾದಿ ಪ್ರತ್ಯಯಗಳು 
ಪರದಲ್ಲಿದ್ದಾಗ, “ಸ್ವಾದಿಷ್ಟಸರ್ವನಾಮಸ್ಥಾನೇ(1-4-17)” ಸೂತ್ರದಿಂದ “ಪದಸಂಜ್ಞಾ? 
ಬಂದು, “ನಲೋಪಃ ಪ್ರಾತಿಪದಿಕಾನ್ನಸ್ಯ(8-2-7)” ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ 
ಬಂದು, ಮತ್ತು ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ ಕೇವಲ ವರ್ಣಜೋಡಣೆಯಿಂದ 
ರೂಪಗಳು ಸಿದ್ಧವಾಗುತ್ತದೆ. 
ಸಮ್ಪೋಧನ ವಿಭಕ್ತಿಯಲ್ಲಿ “ನ ಲುಮತಾಜ್ಲಸ್ಯ(1-1-63)” ಸೂತ್ರವು 
ಅನಿತ್ಯವಾಗಿರುವದರಿಂದ ಎರಡು ರೂಪಗಳು ಸಿದ್ಧವಾಗುತ್ತದೆ. 
"ನ್‌'ಕಾರಾನ್ತ 'ದಣ್ಣಿನ್‌' ಶಬ್ದದರೂಪಗಳು. 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ದಣ್ಣಿ ದಣ್ಣಿನೀ ದಣ್ಣೀನಿ 
ದ್ವಿತೀಯ: ದಣ್ಣಿ ದಣ್ಣಿನೀ ದಣ್ಣೀನಿ 
ತೃತೀಯ ದಣ್ಣಿನಾ ದಣ್ಣಿಭ್ಯಾಮ್‌ ದಣ್ಣಿಭಿಃ 
ಚತುರ್ಥೀ ದಣ್ಣಿನೇ ದಣ್ಣಿಭ್ಯಾಮ್‌ ದಣ್ಣಿಭ್ಯಃ 
ಪಣ್ಣುಮಿಃ ನಣ್ಣಿನಃ ದಣ್ಣಿಭ್ಯಾಮ್‌ ದಣ್ಣಿಭ್ಯಃ 
ಷಷ್ಠೀ ದಣ್ಣಿನಃ ದಣ್ಣಿನೋಃ ದಣ್ಣಿನಾಮ್‌ 
ಸಪ್ತಮೀ ದಣ್ಣಿನಿ ದಣ್ಣಿನೋಃ ದಣ್ಣಿಷು 
ಸಮ್ಪೋಧನ ಹೇ ದಣ್ಣಿ[/ ಹೇ ದಣ್ಣಿನೀ। ಹೇ ದಣ್ಣೀನಿ! 
ಹೇ ದಣ್ಣಿನ್‌! 


ಉದಾ-ಸುಪಥಿ(2)(ಸು೦ದರವಾದ ರಸ್ತೆಗಳುಳ್ಳ ನಗರ)- ಪ್ರಥಮಾ ಮತ್ತು ದ್ವಿತೀಯಾ 
ವಿಭಕ್ತಿ ಏಕವಚನಗಳಲ್ಲಿ ಸುಪಥಿನ್‌*ಸು(ಸ್‌) ಮತ್ತು ಸುಪಧಿನ್‌-ಅಮ್‌ ಎಂದಿದ್ದಾಗ, 
“ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ ಆ "ಸು' ಮತ್ತು "ಅಮ್‌' ಗಳಿಗೆ 
ಲುಕ್‌ ಬಂದು, “ನಲೋಪಃ ಪ್ರಾತಿಪದಿಕಾನ್ತಸ್ಕ(8-2-7)” ಸೂತ್ರದಿಂದ "ನ್‌' ಕಾರಕ್ಕೆ 
ಲೋಪ ಬಂದು, ಸುಪಥಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಸುಪಥೀ(2)-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ 
ಸುಪಧಿನ್‌೬ಔ, ಸುಪಧಿನ್‌*ಔಟ್‌(ಔ) ಎಂದಿದ್ದಾಗ, "ಔ' ಗೆ ಶೀ (ಈ) ಆದೇಶವು 
ಬಂದು, ಅದಕ್ಕೆ ಸರ್ವನಾಮಸ್ಥಾನ ಸಂಜ್ಞೆ ಬಾರದೇ ಇರುವುದರಿಂದ “ಭ' ಸಂಜ್ಞಾ 
ಬಂದು, “ಭಸ್ಯ ಟೇರ್ಲೋಪಃ(7-1-88)” ಸೂತ್ರದಿಂದ "ಟಿ' ಸ೦ಜ್ಞೆಯುಳ್ಳ (ಇನ್‌)ಗೆ 
ಲೋಪ ಬಂದು ಸುಪಥ್‌.-ಈ-ಸುಪಥೀ ಎಂದು ರೂಪಗಳಾಗುತ್ತವೆ. 

ಉದಾ- ಸುಪನ್ನಾನಿ(2)-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ 
ಸುಪಧಿನ್‌-ಜಸ್‌(ಅಸ್‌) ಮತ್ತು ಸುಪಧಿನ್‌4ಶಸ್‌(ಅಸ್‌) ಎ೦ದಿದ್ದಾಗ, "ಅಸ್‌' ಗಳಿಗೆ 
ಶಿ(ಇ) ಆದೇಶ ಬಂದು, ಅದಕ್ಕೆ “ಸರ್ವನಾಮಸ್ಥಾನ ಸಂಜೆ ಇರೋಣದ್ದರಿ೦ದ, 


ಷಡ್ಲಿಣ್‌ ಪ್ರಕರಣಮ್‌ (ಹ.ನ.) 415 


“ಇತೋಇತ್ಸರ್ವನಾಮಸ್ಥಾನೇ(7-1-86)” ಸೂತ್ರದಿಂದ “ಇ” ಕಾರಕ್ಕೆ "ಅ' ಕಾರ 
ಆದೇಶವಾಗಿ ಬಂದು ಸುಪಥನ್‌4ಇ ಎಂದಿದ್ದಾಗ, “ಥೋನ್ಯಃ(7-1- 
87)” ಸೂತ್ರದಿಂದ "ಥ್‌' ಕಾರದ ಸ್ಥಾನದಲ್ಲಿ "ನ್ಕ್‌' ಆದೇಶ ಬಂದು 
ಸುಪನ್ಶ್‌.-ಅ--ನ್‌--ಇ ಎಂದಿದ್ದಾಗ, “ಸರ್ವನಾಮಸ್ಥಾನೇ ಚಾಸಮ್ದುದ್ಧೌ(6-4-8) 
ಸೂತ್ರದಿಂದ ಉಪಧಾದೀರ್ಫವು ಬಂದು, ಸುಪನ್ಶಾನ್‌--ಇ-ಸುಪನ್ಠಾನಿ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಅಜಾದಿ ವಿಭಕ್ತಿಗಳು ಪರವಾದಾಗ, ಮುಂದಿನ ರೂಪಗಳಿಗೂ ಹಿಂದಿನಂತೆಯೇ 
"ಭ'ಸಂಜ್ಞಾ ಬಂದು, “ಭಸ್ಯ ಟೇರ್ಲೋಪಃ(7-1-88)” ಸೂತ್ರದಿಂದ "ಟಿ' 
ಸಂಜ್ಞೆಯುಳ್ಳದಕ್ಕೆ ಲೋಪ ಬಂದು, ಅಕ್ಷರಜೋಡಣೆಯಿಂದ ರೂಪಗಳು ಸಿದ್ಧವಾಗುತ್ತದೆ. 

ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, "ಪದ ಸಂಜ್ಞಾ; ಬಂದು, “ನಲೋಪಃ 
ಪ್ರಾತಿಪದಿಕಾನ್ರಸ್ಯ(8- 2-7)” ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ ಬಂದು ಕೆಳಗಿನಂತೆ 
ರೂಪಗಳು ಸಿದ್ಧವಾಗುತ್ತವೆ. 

ನಪುಂಸಕಅಣ್ಣದ “ಸುಪಥಿನ್‌' ಶಬ್ದದ ರೂಪಗಳು. 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸುಪಥಿ ಸುಪಥೀ ಸುಪನ್ನಾನಿ 
ದ್ವಿತೀಯ ಸುಪಥಿ ಸುಪಥೀ ಸುಪನ್ನಾನಿ 
ತೃತೀಯ ಸುಪಥಾ ಸುಪಧಿಭ್ಯಾಮ್‌ ಸುಪಧಿಭಿಃ 
ಚತುರ್ಥೀ ಸುಪಥೇ ಸುಪಧಿಭ್ಯಾಮ್‌ ಸುಪಧಿಭ್ಯಃ 
ಪಣ್ಣುಮೀ ಸುಪಥಃ ಸುಪಥಿಭ್ಯಾಮ್‌ ಸುಪಧಿಭ್ಯಃ 
ಷಷ್ಟೀ ಸುಪಥಃ ಸುಪಥೋಃ ಸುಪಥಾಮ್‌ 
ಸಪ್ತಮೀ ಸುಪಧಿ ಸುಪಥೋಃ ಸುಪಧಿಷು 
ಸಮ್ಲೋಭನ ಹೇ ಸುಪಥಿ! ಹೇ ಸುಪಥೀ! ಹೇ ಸುಪನ್ನಾನಿ! 
ಹೇ ಸುಪಧಿನ್‌! 


ಇಲ್ಲಗೆ "ನ್‌' ಕಾರಾ೦ತ ಶಬ್ಧಗಳು ಮುಗಿದವು 


ಪುಶೇಧು 
ಈಗ "ಹ್‌' ಕಾರಾನ್ಷಶಣ್ಣಗಳು ಪ್ರಾರಂಭವಾಗುತ್ತವೆ. 
ಉದಾ-ಊರ್ಕ್‌/ಊರ್ಗ್‌(ಬಲ ಅಥವಾ ತೇಜಸ್ಸು)-ಊರ್ಜ್‌ ಧಾತುವಿನ ಮೇಲೆ 
“ಕ್ವಿಪ್‌' ಪ್ರತ್ಯಯವನ್ನು ಸೇರಿಸಿದಾಗ ಅದು ಸರ್ವಾಪಹಾರವಾಗಿ ಊರ್ಜ್‌ ಶಬ್ದವು 
ಸಿದ್ಧವಾಗುತ್ತದೆ. 
ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ ಊರ್ಜ್‌* ಸುಸ್‌) ಮತ್ತು 


ಇ | 


416 ಲಘುಸಿದ್ಧಾಂತ ಕೌಮುದೀ 


ಊರ್ಜ್‌* ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ 
ಆ "ಸು' ಮತ್ತು "ಅಮ್‌' ಗಳಿಗೆ ಲುಕ್‌ ಬಂದು ಊರ್ಜ್‌ ಎಂದಿರುತ್ತದೆ. “ಜೋಃ 
ಕುಃ(8-2-30)” ಸೂತ್ರದಿಂದ “ಜ್‌' ಕಾರಕ್ಕೆ ಕುತ್ಸಗ್‌) ಬಂದು, "ಗ್‌' ಕಾರಕ್ಕೆ 
ವೈಕಲ್ಪಿಕವಾಗಿ ಚರ್ತ್ವ .ಬ೦ದು ಊರ್ಕ್‌, ಊರ್ಗ್‌ ಎಂಬ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 

ವಿಶೇಷ- “ರಾತ್ಸಸ್ಯ (8-2-24)” ಸೂತ್ರದ ಪ್ರಕಾರ ರೇಫದ ಪರದಲ್ಲಿರುವ "ಸ್‌' 
ಕಾರಕ್ಕೇನೇ ಲೋಪವು ಬರುತ್ತದೆ. ಉಳಿದ ವರ್ಣಗಳಿಗಲ್ಲ. ಆದ್ದರಿಂದ “ಜ್‌' ಕಾರಕ್ಕೆ 
ಲೋಪವು ಬರುವುದಿಲ್ಲ. 

ಉದಾ- ಊರ್ಜಿ (2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ, 
ಊರ್ಜ್‌+ಔ, ಮತ್ತು ಊರ್ಜ್‌+ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಚ” ಎಂಬ 
ಸೂತ್ರದಿಂದ "ಔ'ಗೆ ಶೀ(ಈ) ಆದೇಶ ಬಂದು ಊರ್ಜ್‌.ಈ ಎಂದಿದ್ದಾಗ, 
ವರ್ಣಜೋಡಣೆಯಿಂದ ಊರ್ಜೀ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಊನ್‌ರ್ಜಿ(2) - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ 
ಊರ್ಜ್‌+ಜಸ್‌ (ಅಸ್‌) ಮತ್ತು ಊರ್ಜ್‌4ಶಸ್‌(ಅಸ್‌) ಎ೦ದಿದ್ದಾಗ, ಶಿ(ಇ) ಆದೇಶ 
ಬಂದು, ಊರ್ಜ್‌+ಇ ಮತ್ತು ಊರ್ಜ್‌+ಇ ಎಂದಿದ್ದಾಗ, “ನಪುಂಸಕಸ್ಯ ರುಲಚಃ 
(7-1-72)” ಸೂತ್ರದಿಂದ "ನುಮ್‌'(ನ್‌) ಆಗಮವು ಮಿತ್‌ ಆಗಿರೋಣದ್ದರಿಂದ, 
"ನ್‌' ಕಾರವು, "ಊ' ಕಾರದ ನಂತರ ಬಂದು, ಊನ್‌ರ್‌ಜ್‌4ಇವಊನ್‌ರ್ಜಿ ಎಂಬ 
ರೂಪವು ಸಿದ್ಧವಾಗುತ್ತದೆ. ಇದರಲ್ಲಿ (ನ್‌ ಕಾರ ರ್‌ ಕಾರ ಜ್‌-ಗಳು ಸೇರಿ 
ಸಂಯುಕ್ತಾಕ್ಷರವಾಗಿದೆ). 

ತೃತೀಯಾ ವಿಭಕ್ತಿಯಿಂದ ಮುಂದೆ ಬರುವ ರೂಪಗಳು, ಅಜಾದಿ ಪ್ರತ್ಯಯಗಳು 
ಪರದಲ್ಲಿದ್ದಾಗ, ಕೇವಲ ವರ್ಣಜೋಡಣೆಯಿಂದ ಊರ್ಜಾ, ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 

ಹಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, “ಪದಸಂಜ್ಞಾ ಬಂದು, “ಜೋಃ ಕುಃ(8- 
2-30)” ಸೂತ್ರದಿಂದ “ಕುತ್ವ(ಗ್‌)' ಕಾರ ಆದೇಶವಾಗಿ ಬಂದು, ಊಗ್ಳಾ ಮ್‌, 
ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


("ಹ್‌' ಕಾರಾಂತ ನಪುಂಸಕಲಲ್ಲ "ಊರ್ಹ್‌' ಶಬ್ದದ ರೂಪಗಳು). 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಊರ್ಕ್‌/ಊರ್ಗ್‌ ಊರ್ಜೀ ಊನ್‌ರ್ಜಿ 
ದ್ವಿತೀಯ ಊರ್ಕ್‌/ಊರ್ಗ್‌ ಊರ್ಜೀ ಊನ್‌ರ್ಜಿ 
ತೃತೀಯ ಊರ್ಜಾ ಊರ್ಗ್ಯಾಮ್‌ ಊಗ್ಬಿ ೯3 


ಚತುರ್ಥೀ ಊರ್ಜೇ ಊರ್ಗ್ಗ್ಯಾಮ್‌  ಊರ್ಗ್ಗಃ 
ಭವಿ ಭವಿ 


ಷಡ್ಲಿಲ್ಲ್‌ ಪ್ರಕರಣಮ್‌ (ಹ.ನ.) 417 


ಪಣ್ಜುಮೀ ಊರ್ಜಃ ಊರ್ಗ್ಗಾಮ್‌ ಊಔಗರ್ಗ್ನಃ 
ಬರಿ ಭರಿ 
ಷಷ್ನೀ ಊರ್ಜಃ ಊಜರ್ಜೋಃ ಊರ್ಜಾಮ್‌ 
ಸಪ್ತಮೀ ಊರ್ಜಿ ಊರ್ಜೋ೯ಃ ಊರ್ಕ್ಟ್ದ 
ಸಮ್ಪೋಭನ ಹೇಊರ್ಕ್‌!/ ಹೇ ಊರ್ಜೀ!, ಹೇ ಊನ್‌ರ್ಜಿ! 
ಹೇ ಊರ್ಗ್‌! 


ಇಲ್ಲಗೆ "ಹ್‌' ಕಾರಾಂತ ಶಬ್ದಗಳು ಮುಗಿದವು 
ಶಶವ 
ಈಗ 'ತ್‌' ಕಾರಾ೦ತ ಶಬ್ದಗಳು ಆರಂಫವಾಗುತ್ತವೆ. 

ಉದಾ- ತತ್‌(2)- ಇದು ಸರ್ವನಾಮ ಸಂಜ್ಞೆವುಳ್ಳ ಶಬ್ದವಾಗಿದೆ. ಪ್ರಥಮಾ 
ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ ತತ್‌*ಸು(ಸ್‌) ಮತ್ತು ತತ್‌4ಅಮ್‌ 
ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ ಆ "ಸು' ಮತ್ತು 
"ಅಮ್‌' ಗಳಿಗೆ ಲುಕ್‌ ಬಂದು ತತ್‌ ಎಂದು ರೂಪವಾಗುತ್ತದೆ. 

ಉದಾ- ತೇ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ ತತ್‌4ಔ 
ಮತ್ತು ತತ್‌*ಔಟ್‌(ಔ) ಎಂದಿದ್ದಾಗ, ಅದಕ್ಕೆ “ನಪುಂಸಕಾಚ್ಚ” ಎಂಬ ಸೂತ್ರದಿಂದ 
'ಔ' ಗೆ ಶೀ(ಈ) ಆದೇಶ ಬಂದು, ತತ್‌. ಈ ಎಂದಿದ್ದಾಗ, ವಿಭಕ್ತಿ ಪ್ರತ್ಯಯವು 
ಪರದಲ್ಲಿ ಇರೋಣದ್ದರಿಂದ “ತ್ಯದಾದೀನಾಮಃ(7-2-102)” ಸೂತ್ರದಿಂದ ಅಂತ್ಯ 
“ತ್‌' ಕಾರಕ್ಕೆ "ಅ' ಕಾರವು ಆದೇಶವಾಗಿ ಬಂದು, ತ. ಅ--ಈ ಎ೦ದಿದ್ದಾಗ, ಎರಡು 
“ಅ” ಕಾರಗಳಿಗೆ “ಪರರೂಪ' ಬಂದು ತ4ಕಈ ಎಂದಾಗಿ ಗುಣಸಂಧಿಯಿಂದ ತೇ 
ಎಂದು ರೂಪವಾಗುತ್ತದೆ. 

ಉದಾ- ತಾನಿ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ, 
ತತ್‌ಜಸ್‌(ಅಸ್‌) ಮತ್ತು ತತ್‌4ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶಿಃ” 
ಎಂಬ ಸೂತ್ರದಿಂದ ಶಿ(ಇ) ಆದೇಶ ಬಂದು ತತ್‌*-ಇ ಮತ್ತು ತತ್‌4ಇ, ಎಂದಿದ್ದಾಗ, 
“ತ್ಯದಾದೀನಾಮಃ(7-2-102)” ಸೂತ್ರದಿಂದ ಅಂತ್ಯ "ತ್‌' ಕಾರಕ್ಕೆ "ಅ' ಕಾರವು 
ಆದೇಶವಾಗಿ ಬಂದು, ತ4ಅ4ಇ ಎಂದಿದ್ದಾಗ, “ನಪುಂಸಕಸ್ಯ ರುಲಚಃ(7-1- 
72)” ಸೂತ್ರದಿಂದ "ನುಮ್‌'(ನ್‌) ಆಗಮವು ಮಿತ್‌ ಆಗಿರೋಣದ್ದರಿಂದ, ಅಂತ್ಯ 
"ಅ' ಕಾರದ ನಂತರ ಬಂದು, ತ4ಅ+ನ್‌4ಇ ಎಂದಿದ್ದಾಗ, ಪರರೂಪ ಬಂದು, 
ತ.-ನ್‌.-ಇ ಎಂದಿದ್ದಾಗ, “ಸರ್ವನಾಮಸ್ಥಾನೇಚಾಸಮ್ದುದ್ಧೌ(6-4-8)” ಸೂತ್ರದಿಂದ 
ಉಪಧಾದೀರ್ಫ ಬಂದು ತಾ೬ನ್‌+ಇ=ತಾನಿ ಎಂಬ ರೂಪವು ಸಿದ್ಧವಾಗುತ್ತದೆ. 


ತೃತೀಯಾ ವಿಭಕ್ತಿಯಿಂದ ಮುಂದೆ ಬರುವ ಎಲ್ಲ ರೂಪಗಳು ಪಲ್ಲಿಜ್ಗ 


ಶಬ್ದದಲ್ಲಿರುವಂತೆ ಪ್ರಕ್ರಿಯೆಯನ್ನು ಹೊಂದಿ ಸಿದ್ಧವಾಗುತ್ತವೆ. 


೧ ೧ಣಿ 


418 ಲಘುಸಿದ್ಧಾಂತ ಕೌಮುದೀ 
(ಸರ್ವನಾಮಸಂಜ್ಞೆಯುಳ್ಳ “ತ್‌' ಕಾರಾ೦ತ ನಪುಂಸಕಲಣ್ಲ 
“ತತ್‌' ಶಬ್ದದ ರೂಪಗಳು). 
ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ತತ್‌/ತದ್‌ ತೇ ತಾನಿ 
ದ್ವಿತೀಯ ತತ್‌/ತದ್‌ ತೇ ತಾನಿ 
ತೃತೀಯ ತೇನ ತಾಭ್ಯಾಮ್‌ ತೈಃ 
ಚತುರ್ಥೀ ತಸ್ಮೆ ತಾಭ್ಯಾಮ್‌ ತೇಭ್ಯಃ 
ಪಳ್ಳುಮೀ ತಸ್ಮಾತ್‌ ತಾಭ್ಯಾಮ್‌ ತೇಭ್ಯಃ 
ಷಷ್ಠೀ ತಸ್ಯ ತಯೋಃ ತೇಷಾಮ್‌ 
ಸಪ್ತಮೀ ತಸ್ಮಿನ್‌ ತಯೋಃ ತೇಷು 
ಸಮ್ಲೋಭನ ಇದಕ್ಕೆ ಸಂಬೋಧನರೂಪವು ಇರುವದಿಲ್ಲ. 


ಇದೇ ತರಹ ಯತ್‌ ಶಬ್ದವು ಯತ್‌, ಯೇ, ಯಾನಿ ಮೊದಲಾದ ರೂಪಗಳನ್ನು 
ಪಡೆಯುತ್ತದೆ. 
ಇಲ್ಲಗೆ 'ತ್‌' ಕಾರಾ೦ತ ಸರ್ವನಾಮ ಶಬ್ದಗಳು ಮುಗಿದವು 
ಚಿನ 
"ಜ್‌ ಕಾರಾಂತ 'ಗೋ' ಪೂರ್ವಕ "ಅಜಾ್‌್‌' 
ಧಾತುವಿನ ರೂಪಗಳು ಆರಂಭವಾಗುತ್ತವೆ. 
ಉದಾ-ಗವಾಕ್‌,ಗವಾಗ್‌-ಇದು ಗೋ-ಪೂರ್ವಕ 'ಅಇಗಳ್‌' ಧಾತುವಾಗಿದೆ. 
“ಯತ್ತಿಗ್ನಧೃಕ್‌ಸ್ರಗ್‌ ದಿಗುಷ್ಟಿಗಣ್ಣುಯುಜಿಕ್ರುಣಸ್ದಾಂ ಚ (3-2-59)” ಸೂತ್ರದಿಂದ *ಕ್ವಿನ್‌' 
ಪ್ರತ್ಯಯ ಬಂದು, "ಸರ್ವಾಪಹಾರ ಲೋಪವಾಗಿ” ಗೋ*ಅಇ್ಸ್‌ ಎಂದಿರುತ್ತದೆ. 
ಅಇಗ್ಸ್‌ ಧಾತುವಿಗೆ ಎರಡು ಅರ್ಥಗಳಿವೆ. 1.ಗತಿ, 2.ಪೂಜಾ. ಗತಿ-ಅರ್ಥದಲ್ಲಿ 
“ಅನಿದಿತಾಂ ಹಲ ಉಪಧಾಯಾ ಕೈಿತಿ(6-4-24)” ಸೂತ್ರದಿಂದ ಈ ಮೊದಲು 
“ಇಗ್‌' ಕಾರದ ಸ್ಥಾನದಲ್ಲಿ (ಸ್ಥಾನೀಯಾಗಿದ್ದ) "ನ್‌' ಕಾರವು ಲೋಪವಾಗಿ ಗೋ*-ಅಚ್‌ 
ಎಂದಾಗುತ್ತದೆ. ಅನಂತರ '"ಪ್ರಾತಿಪದಿಕಸಂಜ್ಞೆ' ಬಂದು ಸು(ಸ್‌) ಪ್ರತ್ಯಯಗಳನ್ನು 
ಸೇರಿಸಲಾಗುತ್ತದೆ. 
ಗತ್ಯರ್ಥಕ ಅಇಸ್ಟ್‌ ಧಾತುವಿನ ಕೊನೆಗೆ "ಗಾಂ ಅಳ್ಜಾತಿ ಗಚ್ಛತೀತಿ' ಎಂಬ ಅರ್ಥದಲ್ಲಿ 


“ಭೂಮಿಯ ಮೇಲೆ ಯಾವ ಗೋವಿದೆಯೋ ಅದರ ಹಿಂದೆ ಚಲಿಸುವ ಕುಲ' 
ಎಂದು ಅರ್ಥ. 


2. ಪೂಜಾ-ಅರ್ಥದಲ್ಲಿ ಭೂಮಿ ಅಥವಾ ಆಕಳು, ಇವುಗಳನ್ನು ಪೂಜೆ ಮಾಡುವ 
ಕುಲ ಎಂಬ ಅರ್ಥವಾಗುತ್ತದೆ. ವರದರಾಜರು ತಮ್ಮ “ಲಘುಸಿದ್ಧಾನ್ತ ಕೌಮುದೀ'ಯಲ್ಲಿ 
“ಗತ್ಯರ್ಥ' ಪಕ್ಷದಲ್ಲಿ "ನ್‌ ಕಾರ ಲೋಪವಾದ ರೂಪವನ್ನು ಮಾತ್ರ ವಿವರಿಸಿದ್ದಾರೆ. 


ಷಡ್ಲಿಲ್ಲ್‌ ಪ್ರಕರಣಮ್‌ (ಹ.ನ.) 419 


ಉದಾ-ಗವಾಕ್‌,ಗವಾಗ್‌- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಏಕವಚನಗಳಲ್ಲಿ 
-ಗೋ4+ಅಚ್‌4+ಸು ಮುತ್ತು ಗೋ ಅಜ್‌ ಅವರ್‌ ಎ೦ದಿದ್ದಾಗ, 
“ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ "ಸು' ಮತ್ತು "ಅಮ್‌' ಗಳಿಗೆ 
ಲೋಪ ಬರುತ್ತದೆ. ಕ್ವಿನ್ನತ್ಯಯಸ್ಯ ಕುಃ(8-2-62) ಸೂತ್ರದಿಂದ ಬರಬೇಕಾಗಿದ್ದ "ಕುತ್ನ' 
ವು ್‌ಪೂರ್ವತ್ರಾಸಿದ್ಧಮ್‌(8-2-1)” ಎಂಬ ಸೂತ್ರದ ಪ್ರಕಾರ ಅಸಿದ್ಧ 
ವಾಗಿರುವುದರಿಂದ ಜೋಃ ಕುಃ(8-2-30) ಸೂತ್ರದಿಂದ “ಚ್‌' ಕಾರಕ್ಕೆ "ಕುತ್ವ' ಬಂದು 
“ಕ್‌” ಕಾರವಾಗಿ ಗೋ--ಅಕ್‌ ಎಂದಿದ್ದಾಗ, "ಕ್‌' ಕಾರದ ಸ್ಥಾನದಲ್ಲಿ “ರುಲಾಂ 
ಜಶೋತನ್ಹೇ(8.2.36)” ಸೂತ್ರದಿಂದ ಜಶ್ಚ್ವ(ಗ್‌) ಬಂದು, ಗೋ4ಅಗ್‌ ಎಂದಿರುತ್ತದೆ. 
ಅನಂತರ “ವಾವಸಾನೇ(8-4-56)” ಸೂತ್ರದಿಂದ ವೈಕಲ್ಪಿಕವಾಗಿ "ಚರ್ತ್ವ' ಬಂದು 
ಗೋ*-ಅಕ್‌, ಗೋ ಅಗ್‌ ಎಂಬ ಎರಡು ರೂಪಗಳಾಗುತ್ತವೆ. ಈ ಎರಡು ರೂಪಗಳಿಗೂ 
ಪ್ರತ್ಯೇಕವಾಗಿ ಸಂಧಿಯ ನಿಯಮಗಳಿಂದ ಮೂರು, ಮೂರು ರೂಪಗಳು ಅಂದರೆ 
ಒಟ್ಟು ಆರು ರೂಪಗಳಾಗುತ್ತವೆ. “ಅವಜ್‌ ಸ್ಫೋಟಾಯನಸ್ಯ(6-1-123)” ಸೂತ್ರದಿಂದ 
ಗೋನಲ್ಲಿರುವ "ಓ' ಕಾರಕ್ಕೆ ವೈಕಲ್ಪಿಕವಾಗಿ ಅವಜ್‌ ಆದೇಶವು ಬಂದು ಗವ ಅಕ್‌ 
ಎಂದಿದ್ದಾಗ, "ಸವರ್ಣದೀರ್ಥ' ಸಂಧಿಯಾಗಿ ಗವಾಕ್‌ ಎಂಬ ಒಂದನೇ ರೂಪವು 
ಸಿದ್ಧವಾಗುತ್ತದೆ.ಅವಜ್‌-ಆದೇಶವು ಬಾರದೇ ಇದ್ದ ಪಕ್ಷದಲ್ಲಿ “ಸರ್ವತ್ರ ವಿಭಾಷಾ 
ಗೋಃ(6-1-122)” ಸೂತ್ರದಿಂದ "ಪ್ರಕೃತಿಭಾವ' ಬಂದು ಗೋಅಕ್‌ ಎಂಬ ಎರಡನೇ 
ರೂಪವು ಸಿದ್ಧವಾಗುತ್ತದೆ. ಹಾಗೆಯೇ "ಪ್ರಕೃತಿಭಾವವು' ಬಾರದೇ ಇದ್ದ ಪಕ್ಷದಲ್ಲಿ 
“ಏಜಃ ಪದಾನ್ಹಾದತಿ(6-1-109)” ಸೂತ್ರದಿಂದ "ಪೂರ್ವ ರೂಪವು' ಬಂದು ಗೋತಕ್‌ 
ಎಂಬ ಮೂರನೇ ರೂಪವು ಸಿದ್ಧವಾಗುತ್ತದೆ. ಈ ಮೂರೂ ರೂಪಗಳು 
“ವಾವಸಾನೇ(8-4-56) ಸೂತ್ರದಿಂದ ಚರ್ತ್ವ ಬಂದ ರೂಪಗಳಾಗಿವೆ. ಚರ್ತ್ವ ಬಾರದೇ 
ಇದ್ದ ಪಕ್ಷದಲ್ಲಿ ಗವಾಗ್‌, ಗೋಅಗ್‌, ಗೋ*ಗ್‌ ಎಂಬ ಮೂರು ರೂಪಗಳಾಗುತ್ತವೆ 
ಹೀಗೆ ಗವಾಕ್‌-ಗವಾಗ್‌, ಗೋಅಕ್‌-ಗೋಅಗ್‌, ಗೋತಕ್‌-ಗೋತಗ್‌ ಎಂದು ಒಟ್ಟು 
ಆರು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಗೋಚೀ(2)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನದಲ್ಲಿ 
ಗೋ4ಅಚ್‌4ಔ ಎಂದಿದ್ದಾಗ, “ನಪುಂಸಕಾಚ್ಛ(7-1-19)” ಸೂತ್ರದಿಂದ "ಔ” ಗೆ 
"ಶೀ'(ಈ) ಆದೇಶವು ಬಂದು ಗೋ4ಅಚ್‌+ಈ ಎಂದಾಗುತ್ತದೆ. 
ನಪುಂಸಕಲಿಂಗವಾಗಿರುವದರಿಂದ ಶೀ(ಈ) ಗೆ "ಸರ್ವನಾಮ ಸಂಜ್ಞೆ ಬಾರದೇ 
ಇದು(ಈ) ಪರದಲ್ಲಿರೋಣದ್ದರಿಂದ, ಇದರ ಪೂರ್ವದಲ್ಲಿರುವ ಶಬ್ದ-ಸ್ವರೂಪಕ್ಕೆ 
"ಭ'ಸಂಜ್ಞಾ ಬಂದು “ಅಚಃ(6-4-138)” ಸೂತ್ರದಿಂದ "ಅಚ್‌' ನಲ್ಲಿರುವ "ಅ' 
ಕಾರಕ್ಕೆ ಲೋಪವು ಬಂದು ಗೋಚ್‌4+ಇವಗೋಚೇ ಎಂಬ ಒಂದೇ ರೂಪವು 
ಸಿದ್ಧವಾಗುತ್ತದೆ. 

ವಿಶೇಷ- ಗೋ--ಅಚ್‌--ಈ ಎಂಬಲ್ಲಿ “ಅ” ಕಾರದ ಲೋಪ ವಾಗಿರೋಣದ್ದರಿಂದ 
“ಅವಜ್‌ ಸ್ಫೋಟಾಯನಸ್ಯ(6-1-123)”, “ಸರ್ವತ್ರ ವಿಭಾಷಾ ಗೋಃ(6-1-122)” 


420 ಲಘುಸಿದ್ಧಾಂತ ಕೌಮುದೀ 


ಮತ್ತು “ಏಜಃ ಪದಾನ್ಹಾದತಿ(6-1-109) ಎಂಬ ಈ ಸೂತ್ರಗಳು ಅನ್ವಯಿಸುವುದಿಲ್ಲ. 
ಈ ರೀತಿಯಾಗಿ "ಭ'ಸಂಜ್ಞಾ ಬಂದ ಜಾಗದಲ್ಲಿ ಈ ರೀತಿ ಪ್ರಕ್ರಿಯಾ ಇರುತ್ತದೆ 
ಎಂದು ತಿಳಿಯಬೇಕು. 

ಉದಾ- ಗವಾಣ್ಟ್‌, ಗೋಅ ಖೆ, ಗೋ%ಚಿ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ 
ಬಹುಚನಗಳಲ್ಲಿ ಗೋ4ಅಚ್‌4ಜಸ್‌(ಅಸ್‌) ಮತ್ತು ಗೋ-+ಅಚ್‌-4ಶಸ್‌(ಅಸ್‌) 
ಎ೦ದಿದ್ದಾಗ, ಜಸ್‌(ಅಸ್‌) ಮತ್ತು ಶಸ್‌(ಅಸ್‌) ಸ್ಥಾನಗಳಲ್ಲಿ, “ಜಸ್ಮಸೋಃ ಶಿಃ(7- 
1-70)” ಸೂತ್ರದಿಂದ ಶಿ(ಇ) ಆದೇಶವು ಬರುತ್ತದೆ. ಆಗ ಗೋ-ಅಚ್‌4ಇ 
ಎಂದಿರುತ್ತದೆ. ನಪುಂಸಕಲಿಂಗವಾದ ಮೇಲೂ `ಶಿ' ಗೆ “ಶಿ ಸರ್ವನಾಮಸ್ಥಾನಮ್‌ 
(1-1-42)” ಸೂತ್ರದಿಂದ “ಸರ್ವನಾಮ-ಸ್ಥಾನ' ಸಂಜ್ಞೆಯು ಬರುತ್ತದೆ. ಆದ್ದರಿಂದ 
"ಭ'ಸಂಜ್ಞಾ ಬರುವುದಿಲ್ಲ. “ಉಗಿದಚಾಂ ಸರ್ವನಾಮಸ್ಥಾನೇಧಾತೋಃ(7-1-70)” 
ಸೂತ್ರದಿಂದ ನುವತ್‌(ನ್‌)ಆಗಮ "ಮಿತ್‌' ಆಗಿರೋಣದ್ದರಿಂದ, 
“ಮಿದಚೋನ್ತಾ ಸಃ 1-1-477 ಸೂತದಿಂದ ಅನ್ರ್ಯ "ಅಚ್‌' ನ ನಂತರ ಆಗಮವಾಗಿ 
ಬಂದು, ಗೋ ಅನ್‌- ಚ್‌ ಇ ಎಂದಿರುತ್ತದೆ. 

“ನಶ್ಚಾಪದಾನ್ನಸ್ಯ ರುಲಿ(8-3-24)” ಸೂತ್ರದಿಂದ “ಅನ್‌' ನಲ್ಲಿರುವ "ನ್‌' ಕಾರಕ್ಕೆ 
ಅನುಸ್ವಾರ ಮತ್ತು "ಚ್‌' ಕಾರವು ಪರದಲ್ಲಿರುವುದರಿಂದ, “ಅನುಸ್ವಾರಸ್ಯ ಯಯಿ 
ಪರಸವರ್ಣಃ(8-4-58)” ಸೂತ್ರದಿಂದ "ಪರಸವರ್ಣವು' "ಇ್‌' 
ಗೋ*ಅಣ್‌*ಇಂಗೋಇಅಣ್ಸೀ ಎಂದಾಗುತ್ತದೆ. 

(ಇಲ್ಲಿ ಮೂರು ಸಂಧಿಗಳು ಇರುತ್ತವೆ)- "ಅಣ್ಟೆ' ಅಂದರೆ ಅವಜ್‌(ಅವ) ಆದೇಶ 
ಬಂದಮೇಲೆ ಗವ--ಅಣ್ಣ್‌ ಎಂದಾಗಿ “ಸವರ್ಣದೀರ್ಫ್ಥದಿಂದ' ಗವಾಣ್ಸ್‌ ಎಂದು 
ಒಂದನೇ ರೂಪವಾಗುತ್ತದೆ. ಪ್ರಕೃತಿಭಾವದಲ್ಲಿ ಗೋ ಅಳ್ದೆೊಗೋಅಳ್ಸ್‌ ಎಂದು 
ಎರಡನೇಯ ರೂಪವಾಗುತ್ತದೆ. ಗೋ-ಅಳ್ಸ್‌ ಎಂದಿದ್ದಾಗ, “ಪೂರ್ವರೂಪದಿಂದ' 
ಗೋಂಳ್ಜ್‌ ಎಂಬ ಮೂರನೆಯ ರೂಪವು ಸಿದ್ಧವಾಗುತ್ತದೆ. ಹೀಗೆ" ಪ್ರಥಮಾ 
ಬಹುವಚನದಲ್ಲಿ 3 ರೂಪಗಳು, ಹಾಗೆಯೇ ದ್ವಿತೀಯಾ ಬಹುವಚನದಲ್ಲಿಯೂ 3 
ರೂಪಗಳು ಸಿದ್ಧವಾಗುತ್ತವೆ. 

ಉದಾ-ಗೋಚಾ- ತೃತೀಯಾ ವಿಭಕ್ತಿಯ ಏಕವಚನದಲ್ಲಿ ಗೋ--ಅಚ್‌--ಟಾ(ಆ) 
ಎಂದಿದ್ದಾಗ, “ಭ'ಸಂಜ್ಞಾ ಬಂದ ಮೇಲೆ “ಅಚಃ(6-4-138)” ಸೂತ್ರದಿಂದ “ಅ'ಕಾರಕ್ಕೆ 
ಲೋಪ ಬಂದು ಗೋಚ್‌4ಆ-ಗೋಚಾ ಎಂದಾಗುತ್ತದೆ. 

ಇದೇ ರೀತಿಯಲ್ಲಿ ಅಜಾದಿ ಸುಪ್‌ ಪ್ರತ್ಯಯಗಳು ಪರದಲ್ಲಿದಾಗ ಗೋಚೇ ಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. 


ಉದಾ-ಗವಾಗ್ಬಾ ಮ್‌, ಗೋಅಗ್ಭಾ ಕೌಸ್‌.ಗೋಗ್ಬಾ ಕಿಮ್‌- ತೃತೀಯಾ ವಿಭಕ್ತಿ 
ದ್ವಿವಚನದಲ್ಲಿ “ಭ'ಸ೦ಜ್ಞಾ ಇಲ್ಲದೇಯಿರುವುದರಿ೦ದ' ಅಚಃ(6-4-138) ಸೂತ್ರದಿಂದ 
“ಅ” ಕಾರದ ಲೋಪವು.: ಆಗುವುದಿಲ್ಲ. “ಸ್ವಾದಿಷ್ಟಸರ್ವನಾಮಸ್ಥಾನೇ (1-4-17)” 


ಷಡ್ಗಿಜ್‌ ಪ್ರಕರಣಮ್‌ (ಹ.ನ.) 421 


ಸೂತ್ರದಿಂದ "ಪದಸಂಜ್ಞೆಯು' ಆಗಿಯೇ ಆಗುತ್ತದೆ. ಆದ್ದರಿಂದ ಗೋ» ಅಚ್‌* ಭ್ಯಾಮ್‌ 
ಎಂದಿದ್ದಾಗ, “ಚ್‌' ಕಾರಕ್ಕೆ “ಜೋಃ ಕುಃ(8-2-30)” ಸೂತ್ರದಿಂದ ಕುತ್ವ(ಕ್‌) ಕಾರ 
ಆದೇಶವಾಗಿ ಬರುತ್ತದೆ. ಮತ್ತು “ರುಲಾ೦ ಜಶೋನ್ಹೇ(8-2-36)” ಸೂತ್ರದಿಂದ 
ಆ "ಕ್‌'ಕಾರಕ್ಕೆ ಜಶ್ಚ್ವ(ಗ್‌) ಕಾರವು ಆದೇಶವಾಗಿ ಬಂದು ಗೋ4ಅಗ್‌4ಭ್ಯಾಮ್‌ 
ಎಂದಾಗುತ್ತದೆ. ತದನಂತರ ಮೂರು ಸಂಧಿಗಳಿಂದ ಮೂರು ರೂಪಗಳಾಗುತ್ತವೆ. 
1. ಅವಜ್‌ ಆದೇಶ ಬಂದಾಗ, ಗವ--ಅಗ್‌--ಭ್ಯಾಮ್‌ ಎಂದಿದ್ದಾಗ, “ಸವರ್ಣ 
ದೀರ್ಫದಿಂದ' ಗವಾಗ್ಸ್ಯಾಮ್‌ ಎಂದು ರೂಪವಾಗುತ್ತದೆ. 2. ಪ್ರಕೃತಿಭಾವ ಬಂದಾಗ, 
ಗೋ- ಅಗ್ಳಾ ಮ್‌ಎಗೋಳಿಗ್ಸಾ ಕಮ್‌ ಎಂದು ರೂಪವಾಗುತ್ತದೆ. 3. ಗೋ4ಅಗ್ಗಾ ಮ್‌ 
ಎಂದಿದ್ದಾಗ, “ಪೂರ್ವರೂಪ” ಬಂದು, ಗೋತಗ್ಯಾ $ಮ್‌ ಎಂದು ರೂಪವಾಗುತ್ತದೆ. 
ಹೀಗೆ ತೃತೀಯಾ ವಿಭಕ್ತಿ ದ್ವಿವಚನದಲ್ಲಿ ಗವಾಗ್ಧಾ ಮ್‌, ಗೋಲಗ್ಯಾ ಮ್‌, ಗೋಗ್ಳಾ ಮ್‌ 
ಎಂಬ ರೂಪಗಳು ಸಿದ್ಧವಾಗುತ್ತದೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಇದೇ ರೀತಿಯ ಪ್ರಕ್ರಿಯೆಯಿಂದ ರೂಪಗಳು 
ಕೆಳಗಿನ ಕೋಷ್ಟಕದಲ್ಲಿ ತೋರಿಸಿದ ರೀತಿಯಲ್ಲಿ ಇರುತ್ತವೆ. 

ಉದಾ- ಗೋಚೇ, ಗೋಚಃ-ಚತುರ್ಥೀ, ಪಳ್ಬುಮೀ ಏಕವಚನಗಳಲ್ಲಿ ಕ್ರಮವಾಗಿ 
ಗೋ4ಅಚ್‌4ಜ್‌(ಏ) ಎಂದಿದ್ದಾಗ, ಹಿಂದಿನ ಪ್ರಕ್ರಿಯೆಯನ್ನು ಅನುಸರಿಸಿ ಗೋಚೇ 
ಎಂದೂ, ಹಾಗೆಯೇ ಗೋ4ಅಚ್‌4ಜಸಿ(ಅಸ್‌ ) ಎಂದಿದ್ದಾಗ, ಗೋಚಃ ಎಂದೂ 
ರೂಪಗಳು ಸಿದ್ದವಾಗುತ್ತವೆ. : 

ಉದಾ- ಗವಾಗ್ಸಾ ಮ್‌. ಗೋಅಗ್ಳಾ ಕಮ್‌. ಗೋಗ್ಳ್ಯ್ಯಾ ಮ್‌ - ಚತುರ್ಥೀ, 
ಪಣ್ಣುಮೀ ದ್ವಿವಚನಗಳಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಗವಾಗ್ಭ್ಯ್ಯ ಮ್‌, 
ಗೋಅಗ್ಭಾ ಮ್‌, ಗೋಗ್ಯಾ ಜಮ್‌ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಚಾ ಗವಾಗ್ಭ (ಃ, RE ೫ ಗೋಗ್ಗೆ ಜಿ-ಚತುರ್ಥ್ಧೀ, ಪಣ್ಣುಮೀ 
ಬಹುವಚನಗಳಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಗವಾಗ್ಛ ಣೆ ಗೋಳಗ್ಯ ಣೆ 
ಗೋ*ಗ್ಭಃ ಎಂಬ ರೂಪಗಳು ಸಿದ್ಧಿಸುತ್ತವೆ. 

ಜಾ ಗೋಚಃ, ಗೋಚೋಃ- ಷಷ್ಠೀ ಏಕವಚನದಲ್ಲಿ ಗೋ. ಜಸ್‌ ಎಂದಿದ್ದಾಗ, 
ಹಿಂದಿನಂತೆಯೇ “ಅಚಃ” ಎಂಬ ಸೂತ್ರದಿಂದ "ಅ' ಕಾರ ಲೋಪವಾಗಿ ಗೋಚಃ 
ಎ೦ದೂ, ದ್ವಿವಚನದಲ್ಲಿ ಗೋಚೋಃ ಎಂದೂ ಬಹುವಚನದಲ್ಲಿ ಗೋಚಾಮ್‌ ಎಂದೂ 
ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಗೋಚಿ, ಗೋಚೋಃ-ಸಪ್ತಮೀ ಏಕ ವಚನದಲ್ಲಿ ಗೋಚಿ ಎಂದೂ 
ದ್ವಿವಚನದಲ್ಲಿ ಗೋಚೋಃ ಎಂದೂ ಹಿಂದಿನ ಪ್ರಕಿಯೆಯಂತೆಯೇ ರೂಪಗಳು 
ಸಿದ್ಧವಾಗಿವೆ. 

ಉದಾ- ಗವಾಕ್ಟುಗೋಳಕ್ಸುಗೋತಕ್ಷು -ಸಪ್ತಮೀ ಬಹುವಚನದಲ್ಲಿ ಗೋ. ಅಚ್‌-- 
ಸುಪ್‌(ಸು) ಎಂದಿದ್ದಾಗ, “ರುಲಾ೦ ಜಶೋತನ್ನೇ(8.2.36)” ಸೂತ್ರದಿಂದ “ಚ್‌' 


422 


ಕಾರಕ್ಕೆ ಜಶ್ವ(ಜ್‌) ಕಾರ ಬಂದು, ಗೋ4ಅಜ್‌+ಸು ಎಂದಿದ್ದಾಗ, “ಖರಿ ಚ(8-4- 
55)” ಸೂತ್ರದಿಂದ “ಜ್‌” ಕಾರಕ್ಕೆ ಚರ್ತ್ವದಿ೦ದ “ಚ್‌' ಕಾರವು ಬಂದು, ಗೋ4ಅಚ್‌4+ಸು 
ಎಂದಾಗುತ್ತದೆ. ತದನಂತರ ಆ "ಚ್‌' ಕಾರಕ್ಕೆ “ಜೋಃ ಕುಃ” ಎಂಬ ಸೂತ್ರದಿಂದ 
'ಕ್‌' ಕಾರವು ಬಂದು ಗೋ%ಅಕ್‌.ಸು ಎಂದಿದ್ದಾಗ, “ಆದೇಶ ಪ್ರತ್ಯಯಯೋಃ?” 
ಎ೦ಬ ಸೂತ್ರದಿಂದ "ಸು' ನಲ್ಲಿರುವ "ಸ್‌' ಕಾರಕ್ಕೆ ಷತ್ವ ಬಂದು "ಕ್‌' ಮತ್ತು "ಷ್‌ 
ಕಾರಗಳು ಸೇರಿ "ಕ್ಲ್‌' ಎಂದಾಗುತ್ತದೆ. ಹೀಗೆ ಗವಾಕ್ಷು, ಗೋಅಕ್ಷು, ಗೋಕಕ್ಷು ಎಂದು 
ಮೂರು ರೂಪಗಳಾಗುತ್ತವೆ. 

ಸಮ್ಲೋಧನ ವಿಭಕ್ತಿಯಲ್ಲಿಯೂ ಎಲ್ಲ ವಚನಗಳಲ್ಲಿಯೂ ಪ್ರಥಮಾ ವಿಭಕ್ತಿಯ 
ರೂಪಗಳನ್ನೇ ಹೊಂದಿರುತ್ತವೆ. 


ಗತ್ಯರ್ಥದಲ್ಲ ಗೋಅಇಗ್‌್‌ ಶಬ್ದದ ರೂಪಗಳು 


ಲಘುಸಿದ್ಧಾಂತ ಕೌಮುದೀ 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಗವಾಕ್‌, ಗವಾಗ್‌ ಗವಾಚ್ಟಿ ಗೋಅಖೆ, 
ಗೋಚೀ ಗೋಅಕ್‌, ಗೋತಕ್‌,ಗೋಗ್‌, 
ಗೋಅಗ್‌ ಗೋಂಳ್ಟ್‌ 
ದ್ವಿತೀಯಾ ಗವಾಕ್‌, ಗವಾಗ್‌ ಗವಾಣ್ಟ್‌ ಗೋಕ್‌, 
ಗೋಚೀ ಗೋಅಕ್‌, ಗೋ*ಗ್‌, 
ಗೋಅಗ್‌ ಗೋ*ಪ್ಸೆ 
ಗೋಲ್‌ 
ತೃತೀಯಾ ಗೋಚಾ ಗವಾಗ್ಳಿಃ ಗೋಲಗ್ಗಿಃ, 
ಗವಾಗ್ಭಾ ಮ್‌ ಗೋಅಗ್ಭಾ ಕಮ್‌ ಗೋತಗ್ಯಾ ಕಮ್‌ 
ಗೋಂಗಿಃ 
ಚತುರ್ಥೀ ಗೋಜೇ ಗವಾಗ್ಭ ಜೆ ಗೋಅಗ್ಫ .ೆ 
ಗವಾಗ್ಭಾ ಮ್‌ ಗೋಅಗ್ಭಾ ಕ್‌ ಗೋ*ಗ್ಳಾ ಕ್‌, 
ಗೋ*ಗ್ಳ ಣೆ 
ಪಣ್ಣುಮೀ ಗೋಚಃ, ಗೋಅಗ್ಳಾ ಕಮ್‌ ಗೋತಗ್ಯಾ ಕಮ್‌ 
ಗವಾಗ್ಭಾ ಮ್‌. ಗೋಅಗ್ಳ್ಛ .ೆ ಗೋಗ್ಯ .ೆ 
ಗವಾಗ್ಛ ಕೆ 
ಷಷ್ಠೀ ಗೋಚಃ ಗೋಚೋಃ ಗೋಚಾಮ್‌ 
ಸಪ್ತಮೀ ಗೋಚಿ.ಗೋಚೋಃ ಗವಾಕ್ಷು ಗೋಲಕ್ಸು, ಗೋಕ್ಷು 
ಸಮ್ಪೋಭನ ಹೇ ಗವಾಕ್‌, ಹೇ ಗೋಚೀ, ಹೇಗವಾಖ್ಟೆ, 
ಹೇ ಗವಾಗ್‌, ಹೇ ಗೋಅಗ್‌, ಹೇಗೋಅಜ್ಡಿ, 


ಷಡ್ಲಿಜ್ಸ್‌ ಪ್ರಕರಣಮ್‌ (ಹ.ನ.) 423 


ಹೇ ಗೋಅಕ್‌, ಹೇ ಗೊೋಗ್‌ ಹೇ ಗೋಡಚಿ 
ಹೇ ಗೋತಕ್‌ 
ಸೂಚನೆ- ಮೇಲೆ ಹೇಳಿದ ರೂಪಗಳೆಲ್ಲ ಗತ್ಕರ್ಥಕ ಧಾತುವಿಗೆ ಸಂಬಂಧಿಸಿದ್ದು. 


ಸೂಚನೆ- ಎರಡನೆಯ ಅರ್ಥವಾದ ಪೂಜಾರ್ಥಕ ಗೋಪೂರ್ವಕ ಅಣ್‌ 
ಧಾತುವಿನ ರೂಪಗಳು ನಾಇಗ್ಲೇಃ ಪೂಜಾಯಾಮ್‌(6-4-30) ಸೂತ್ರದಿಂದ "ನ್‌” 
ಕಾರದ "ರೋಪದ' ನಿಷೇಧವಾದ ನಂತರ ಗೋ4ಅಇಗ್ಡ್‌ ಎಂದಿರುತ್ತದೆ. ಇದಕ್ಕೆ 
"ಪ್ರಾತಿಪದಿಕ-ಸಂಜ್ಠೆ? ಬಂದ ಮೇಲೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಬೇಕು. 

ಉದಾ-ಗವಾಜ್‌,ಗೋಅಜ್‌,ಗೋತಜ್‌- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ 
ಏಕವಚನಗಳಲ್ಲಿ, ಗೋ-ಅಣಗ್ಟ್‌*ಸು (ಸ್‌) ಮತ್ತು ಗೋ*ಅಣಇಗ್ಟ್‌* ಅಮ್‌ ಎಂದಿದ್ದಾಗ, 
“ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ "ಸು(ಸ್‌)' ಮತ್ತು "ಅಮ್‌' ಗಳಿಗೆ 
ಲುಕ್‌ ಬಂದು “ಸಂಯೋಗಾನ್ವಸ್ಯ ಲೋಪಃ(8-2-23)” ಸೂತ್ರದಿಂದ “ಜ್‌' ಕಾರಕ್ಕೆ 
"ಲೋಪ' ಬರುತ್ತದೆ. "ಸ್‌' ಕಾರದ ಸಂಯೋಗದಿಂದ "ನ್‌' ಕಾರದ ಸ್ಥಾನದಲ್ಲಿ ಶ್ಚುತ್ವ 
ಬಂದು “ಇಗ್‌' ಕಾರವಾಗಿತ್ತು. "ಚ್‌' ಕಾರವು ಲೋಪವಾಗುವುದರಿಂದ, "ನಿಮಿತ್ತಾಪಾಯೇ 
ನೈಮಿತ್ತಿಕಸ್ಕಾಪ್ಯಪಾಯಃ' ಎಂಬ ನಿಯಮದಿಂದ “ಇ ಕಾರವು "ನ್‌' ಕಾರದ 
ರೂಪದಲ್ಲಿ ಇರುತ್ತದೆ. ಹೀಗಾಗಿ ಗೋ4ಅನ್‌ ಎಂದಾಗುತ್ತದೆ. “ಕ್ವಿನ್ನತ್ಯಯಸ್ಯ ಕುಃ(8- 
2-62)” ಸೂತ್ರದಿಂದ "ನ್‌' ಕಾರದ ಸ್ಥಾನದಲ್ಲಿ ಕುತ್ಸ(ಜ್‌) ಬಂದು ಗೋ ಅಜ್‌ 
ಎಂದಾಗುತ್ತದೆ. ಮೂರೂ ಸಂಧಿಗಳಿಂದ ಕ್ರಮವಾಗಿ ಅಂದರೆ 1. ಅವಜ್‌ ಆದೇಶ 
ಬಂದ ಮೇಲೆ ಸವರ್ಣದೀರ್ಫದಿಂದ, ಗವಾಜ್‌, ಪ್ರಕೃತಿಭಾವ ಬಂದು, ಗೋಅಜ್‌ 
ಮತ್ತು "ಪೂರ್ವರೂಪ' ದಿಂದ ಗೋಇಜ್‌ ಹೀಗೆ ಗವಾಜ್‌, ಗೋಅಜ್‌, ಗೋಜ್‌ 
ಎಂಬ ಮೂರು ರೂಪಗಳು ಸಿದ್ಧವಾಗುತ್ತದೆ. 

ಅಜಾದಿ ವಿಭಕ್ತಿ ಪ್ರತ್ಯಯಗಳು ಪರದಲ್ಲಿದ್ದಾಗ “ಅಚಃ(6-4-138)” ಸೂತ್ರದಿಂದ 
“ಅ' ಕಾರಕ್ಕೆ ಲೋಪವಾಗುವುದಿಲ್ಲ. ಯಾಕೆಂದರೆ "ನ್‌' ಕಾರಕ್ಕೆ ಲೋಪ ಬಂದ 
ನಂತರ ಅದು ಅನ್ವಯಿಸುತ್ತದೆ. ಇಲ್ಲಿ ಪೂಜಾರ್ಥದಲ್ಲಿ “ನಾಇಗ್ಬೇಃ ಪೂಜಾಯಾಮ್‌(6- 
4-30)” ಸೂತ್ರದಿಂದ "ನ್‌' ಕಾರ ರೂಪವು ನಿಷೇಧಿಸಲಾಗಿದೆ. 

ಉದಾ- ಗವಾಜ್ದೀ, ಗೋಲ್‌ಜ್ಟೀ, ಗ್ಯೋಳ್ಸೇ- ಪ್ರಥಮಾ ಮತ್ತು ದ್ವಿತೀಯಾ 
ವಿಭಕ್ತಿಗಳ ದ್ವಿವಚನಗಳಲ್ಲಿ ಗೋ4ಅಇಗ್ವ್‌೬ಔ, ಮತ್ತು ಗೋ4ಅಇಗ್ಸ್‌ ಔಟ್‌ (8) 
ಎಂದಿದ್ದಾಗ, “ನಪುಂಸಕಾಚ್ಚ(7-1-19)” ಸೂತ್ರದಿಂದ "ಶೀ'(ಈ) ಆದೇಶವು ಬಂದು, 
ಗೋ* ಅಳ್‌ ಈಗೋ- ಅಲ್ಲೇ ಎಂದಾಗುತ್ತದೆ. ಈಗ ಹಿ೦ದಿನಂತೆ ಅವಜ್‌ ಆದೇಶ 
ಬಂದು, "ಸವರ್ಣದೀರ್ಥ', "ಪ್ರಕೃತಿಭಾವ' ಮತ್ತು "ಪೂರ್ವರೂಪ' ಸಂಧಿಗಳಾಗಿ, 
ಗವಾಇ್ಛೇ, ಗೋಲ್‌ಜ್ಟೇ, ಗೋಜೇ ಎಂಬ ಮೂರು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಗವಾಖ್ಟ್‌, ಗೋಅಖಲ್ಜೆ, ಗೋತಚ್ಣಿ-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿಗಳ 
ಬಹುವಚನಗಳಲ್ಲಿ, ಗೋ. ಅಇಗ್ಟ್‌- ಜಸ್‌(ಅಸ್‌) ಮತ್ತು ಗೋ-*ಅಣಗ್ಟ್‌*ಶಸ್‌(ಅಸ್‌) 
ಎಂದಿದ್ದಾಗ, "ಅಸ್‌' ಗಳ ಸ್ಥಾನಗಳಲ್ಲಿ “ಜಶ್ಮಸೋಃ ಶಿ” ಎಂಬ ಸೂತ್ರದಿಂದ 


424 ಲಘುಸಿದ್ಧಾಂತ ಕೌಮುದೀ 


ಶಿ(ಇ) ಆದೇಶವು ಬಂದು, ಗೋ* ಅಳ್‌ ಇ ಎಂದಿದ್ದಾಗ, “ನ್‌' ಕಾರಕ್ಕೆ ಲೋಪ 
ಬಾರದೇ ಇರುವುದರಿಂದ “ಉಗಿದಚಾಂ ಸರ್ವನಾಮಸ್ಥಾನೇಂಧಾತೋಃ(7-1-70)” 
ಸೂತ್ರದಿಂದ "ನುಮ್‌' ಆಗಮವು ಬರುವುದಿಲ್ಲ. “ನಪುಂಸಕಸ್ಯ ರುಲಚಃ(7-1- 
72)” ಸೂತ್ರದಿ೦ಂದಲೂ “ನುಮ್‌' ಆಗಮವು ಬರುವದಿಲ್ಲ. ಯಾಕೆಂದರೆ ಈ ಸೂತ್ರದ 
ಅರ್ಥದ ಪ್ರಕಾರ, ಯಾವ ರುಲ್‌- ವರ್ಣಕ್ಕೆ ನುಮ್‌ ವಿಧಾನವು ಮಾಡಲಾಗಿದೆಯೋ, 
ಆ ರುಲ್‌ ವರ್ಣವು ಅಚ್‌ ವರ್ಣಕ್ಕಿಂತ ಪರದಲ್ಲಿರಬೇಕಾಗುತ್ತದೆ. ಆದರೆ ಇಲ್ಲಿ 
“ರುಲ್‌' ವರ್ಣವು “ಹಲ್‌'ವರ್ಣಕ್ಕೆ ಪರದಲ್ಲಿದೆ. ಅಂದರೆ “ಅಚ್‌' ವರ್ಣಕ್ಕೆ ಪರದಲ್ಲಿ 
ಇಲ್ಲ. ಆದ್ದರಿಂದ ಗೋ ಅಇಗ್ಟ್‌*- ಇಗೋ ಅಳ್‌ ಎಂದಾಗಿದೆ. ಮೂರು ಸಂಧಿಗಳ 
ನಿಯಮಗಳಿಂದ ಅಂದರೆ ಅವಜ್‌ ಆದೇಶವು ಬಂದು ಸವರ್ಣದೀರ್ಫ, ಪ್ರಕೃತಿಭಾವ 
ಮತ್ತು ಪೂರ್ವರೂಪ ಸಂಧಿಗಳಾಗಿ ಗವಾಇ್ಟ್‌ ಗೋಅಣ್ಟೆಿ, ಗೋತಚ್ಸಿ ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ಗವಾಇಗ್ವಾ ಗೋಅಣಇಗ್ವಾ ಗೋಂಣಗ್ವಾ- ತೃತೀಯಾ ವಿಭಕ್ತಿ ಎಕವಚನದಲ್ಲಿ 
ಗ್‌. ಅಇಗ್ವ್‌*ಟಾ (ಆ) ಎಂದಿದ್ದಾಗ, ಹಿಂದಿನಂತೆ ಮೂರು ಸಂಧಿಗಳಿಂದ ಅಂದರೆ 
ಅವಜ್‌ ಆದೇಶವು ಬಂದು ಸವರ್ಣದೀರ್ಫ, ಪ್ರಕೃತಿಭಾವ ಮತ್ತು ಪೂರ್ವರೂಪಗಳು 
ಬಂದು ಸಂಧಿಗಳಾಗಿ ಗವಾಇಗ್ವಾ, ಗೋಅಇಗ್ಸಾ, ಗೋತಳಇಗ್ಸ್‌ ಎಂಬ ಮೂರು 
ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಗವಾಜನ್ಸ್ಯಾವರ್‌, ಗೋಅಜನ್ಸಾ ್ಯವರ್‌,ಗೋತಜಸ್ಸಾ ್ಯವರ್‌- 
ತೃತೀಯಾ,ಚತುರ್ಥೀ ಮತ್ತು ಪಳ್ಳುಮೀ ವಿಭಕ್ತಿ ದ್ವಿ ವಚನಗಳಲ್ಲಿ ಗೋ--ಅಣ್ಟ್‌* ಭ್ಯಾಮ್‌ 
ಎಂದಿದ್ದಾಗ, “ಚ್‌' ಕಾರಕ್ಕೆ “ಸಂಯೋಗಾನ್ತಸ್ಯ ಲೋಪಃ(8-2-23)” ಸೂತ್ರದಿಂದ 
"ಲೋಪವಾಗಿ' "ನಿಮಿತ್ತಾಪಾಯೇ ನೈಮಿತ್ತಿಕಸ್ಕಾಪ್ಯಪಾಯಃ' ಎ೦ಬ ನಿಯಮದಿಂದ 
“ಯ್‌” ಕಾರವು "ನ್‌' ಕಾರದ ರೂಪವನ್ನು ತಾಳುತ್ತದೆ. ಆಗ ಗೋ* ಅನ್‌.-ಭ್ಯಾಮ್‌ 
ಎಂದಾಗುತ್ತದೆ. ಆಗ "ನ್‌' ಕಾರಕ್ಕೆ “ಕ್ವಿನ್ನತ್ಯಯಸ್ಯ ಕುಃ(8-2-62)” ಸೂತ್ರದಿಂದ 
ಕುತ್ವಜ್‌) ಬಂದು, “ಜ್‌” ಕಾರ ಆಗಿ ಗೋಅಜ್‌ಭ್ಯಾಮ್‌ ಎಂದಿರುತ್ತದೆ. ಆಗ 
ಮೂರು ಸಂಧಿಗಳಿಂದ ಅಂದರೆ 1. ಅವಜ್‌ ಆದೇಶವು ಬಂದು ಸವರ್ಣದೀರ್ಪ, 
2, ಪ್ರಕೃತಿಭಾವ ಮತ್ತು 3. ಪೂರ್ವರೂಪ ಸಂಧಿಗಳಿಂದ ಗವಾಜ್‌ಭ್ಯಾಮ್‌, 
ಗೋಅಜ್‌ಭ್ಯಾಮ್‌, ಗೋಇಜ್‌ಭ್ಯಾಮ್‌ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಇದೇ ತರಹ ತೃತೀಯಾ ವಿಭಕ್ತಿ ಬಹುವಚನದಲ್ಲಿಯೂ ಭಿಸ್‌ ಪ್ರತ್ಯಯವನ್ನು 
ಸೇರಿಸಿದಾಗ ಗವಾಜ್‌ಭಿಃ, ಗೋಅಜ್‌ಭಿಃ, ಗೋಜ್‌ಭಿಃ ಎ೦ಬ ಮೂರು ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ಚತುರ್ಥೀ, ಪಣ್ಣುಮೀ ವಿಭಕ್ತಿ ಏಕವಚನಗಳಲ್ಲಿ, ಅಜಾದಿ ಪ್ರತ್ಯಯಗಳು 
ಪರದಲ್ಲಿರೋಣದರಿಂದ, ತೃತೀಯಾ ವಿಭಕ್ತಿ ಏಕವಚನದ ಪ್ರಕ್ರಿಯೆಯನ್ನು 
ಅನುಸರಿಸುತ್ತವೆ. ಅಂದರೆ ಚತುರ್ಥೀ ಏಕವಚನದಲ್ಲಿ ಗವಾಇಸೀ, ಗೋಲಇಗಸ್ಟೀ 
ಮತ್ತು ಗೋಇಇಗ್ಸೇ ಎಂಬರೂಪಗಳು ಮತ್ತು ಪಳ್ಳುಮೀ ಏಕವಚನದಲ್ಲಿ ಗವಾಇ್ದುಃ, 


ಷಡ್ಲಿಣ್ಗ್‌ ಪ್ರಕರಣಮ್‌ (ಹ.ನ.) 425 


ಗೋಅಇ್ಗಃ ಮತ್ತು ಗೋಇ್ಯಃ ಎಂಬ ರೂಪಗಳನ್ನು ಪಡೆಯುತ್ತವೆ. 

ಉದಾ- ಚತುರ್ಥೀ ಮತ್ತು ಪಳ್ಟುಮೀ ಬಹುವಚನಗಳಲ್ಲಿ ಹಲಾದಿ ಪ್ರತ್ಯಯವಾದ 
'ಭ್ಯಸ್‌' ಪರದಲ್ಲಿರುವದರಿಂದ ಹಿಂದಿನಂತೆ ಪ್ರಕ್ರಿಯೆಯನ್ನು ಅನುಸರಿಸಿದಮೇಲೆ 
ಗೋ-ಅಇ*ಭ್ಯಸ್‌ ಎಂದಿದ್ದಾಗ, ಹಿಂದೆ ಹೇಳಿದ ಹಲಾದಿ ಪ್ರತ್ಯಯಗಳು 
ಪರದಲ್ಲಿದ್ದಾಗ ಹೇಳಿದ ನಿಯಮಗಳನ್ನನುಸರಿಸಿ ಗೋ- ಅಜ್‌. ಭ್ಯಸ್‌ ಎಂದಾಗಿ, 
ಟ್‌ ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಹಿಂದಿನಂತೆ ಮೂರು ಸಂಧಿಗಳಿಂದ 
ಗವಾಜ್ಭ್ಯಃ, ಗೋಅಜ್ಭ್ಯಃ ಮತ್ತು ಗೋತಜ್ಛ್ಯಃ ಎಂದು ಮೂರು ಮೂರು 
ರೂಪಗಳಾಗುತ್ತವೆ. 

ಇದೇ ರೀತಿಯಲ್ಲಿ ಷಷ್ಠೀ ವಿಭಕ್ತಿಯ ಎಲ್ಲ ವಚನಗಳಲ್ಲೂ ಜಸ್‌(ಅಸ್‌) , ಓಸ್‌, 
ಆಮ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ, ಮೇಲಿನ ಪ್ರಕ್ರಿಯೆಗಳನ್ನೇ ಅನುಸರಿಸಿ ಕೆಳಗಿನ 
ಕೋಷ್ಟಕದಲ್ಲಿ ಕೊಟ್ಟಿರುವ ರೂಪಗಳನ್ನು ಪಡೆಯುತ್ತವೆ. 

ಸೂಚನೆ- ಸಪ್ತಮೀ, ಏಕವಚನ, ದ್ವಿ ವಚನಗಳಲ್ಲಿ “ಜಿ' "ಓಸ್‌' ಪ್ರತ್ಯಯಗಳು(ಅಜಾದಿ) 
ಪರದಲ್ಲಿದ್ದಾಗ, ಹಿಂದಿನ ಪ್ರಕ್ರಿಯೆಯನ್ನೇ ಅನುಸರಿಸಿ ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿರುವ 
ರೂಪಗಳನ್ನು ಪಡೆಯುತ್ತವೆ. 

ಉದಾ-ಸಪ್ತಮೀ ವಿಭಕ್ತೀ ಬಹುವಚನದಲ್ಲಿ, ಗೋ-*ಅಇಳ್ಕಿ*ಸುಪ್‌(ಸ್‌) 
ಎಂದಿದ್ದಾಗ, "ಜ್‌' ಕಾರ ಬರುವವರೆಗಿನ ಪ್ರಕ್ರಿಯೆಯ ನಂತರ “ಜ್‌' ಕಾರಕ್ಕೆ "ಸುಪ್‌(ಸು)' 
ಪರದಲ್ಲಿದ್ದಾಗ “ಜ್ಹೋಃ ಕುಕ್ಬುಕ್‌' ಶರಿ” ಎಂಬ ಸೂತ್ರದಿಂದ "ಜ್‌' ಕಾರಕ್ಕೆ ವೈಕಲ್ಲಿಕ 
ವಾಗಿ ಕುಕ್‌(ಕ್‌) ಆಗಮ ಬಂದು “ಚಯೋ ದ್ವಿತೀಯಾಃ ಶರಿ ಪೌಷ್ಠರಸಾದೇರಿತಿ 
ವಾಚ್ಯಮ್‌” ಎಂಬ ವಾರ್ತಿಕದಿಂದ "ಕ್‌' ಕಾರದ ಸ್ಥಾನದಲ್ಲಿ ವೈಕಲ್ಪಿಕ ದ್ವಿತೀಯ 
ವರ್ಣವಾದ "ಖ್‌' ಕಾರ ಆದೇಶವಾಗಿ ಬಂದು ಅವಜ್ಞಾದೇಶ ಪಕ್ಷದಲ್ಲಿ ಗವಾಜ್ಞ್‌ಷು, 
ಎಂದು ರೂಪವು ಸಿದ್ಧವಾಗುತ್ತದೆ. 

ದ್ವಿತೀಯ ವರ್ಣ ಬಾರದ ಪಕ್ಷದಲ್ಲಿ "ಕ್‌' "ಷ್‌' ಗಳು ಸೇರಿ "ಕ್ಲ್‌' ಎಂದಾಗಿ 
ಗವಾಜ್‌ಕ್ಷು ಎಂದು ರೂಪವಾಗುತ್ತದೆ (ಇಲ್ಲಿ "ಸ್‌' ಕಾರಕ್ಕೆ "ಷ್‌' ಕಾರವು 
“ಆದೇಶಪ್ರತ್ಯಯಯೋಃ” ಎಂಬ ಸೂತ್ರದಿಂದ ಬಂದಿದೆ). ಮೂರನೆಯ ರೂಪದಲ್ಲಿಯೂ 
"ಸ್‌' ಕಾರಕ್ಕೆ “ಷತ್ವ ಮಾತ್ರ ಬಂದು, ಗವಾಜ್‌ಷು ಎಂದು ರೂಪವಾಗಿದೆ. ಈ 
ಮೂರು ರೂಪಗಳು "ಅವಜ್‌' ಆದೇಶದಿಂದ ಬಂದ ಸವರ್ಣದೀರ್ಪದ ರೂಪಗಳು. 
ಈ ಮೂರು ರೂಪಗಳು ಮೊದಲನೆಯ ಪ್ರಭೇದಕ್ಕೆ ಸೇರಿದ್ದು. 

ಎರಡನೇ ಪ್ರಭೇದದಲ್ಲಿ ಪ್ರಕೃತಿಭಾವ ಇರುತ್ತದೆ ಉಳಿದ ಪ್ರಕ್ರಿಯೆಗಳೆಲ್ಲ ಮೊದಲನೇ 
ಪ್ರಭೇದಕ್ಕೆ ಸೇರಿದವುಗಳಾಗಿವೆ. 

ಮೂರನೆಯ ಪ್ರಭೇದವಾದ “ಪೂರ್ವರೂಪಸಂಧಿಗೆ' ಸೇರಿದ ಮೂರು ರೂಪಗಳು 
ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಂತೆ ಇರುತ್ತವೆ. 

ಉಳಿದ ಪ್ರಕ್ರಿಯೆಗಳೆಲ್ಲ ಮೊದಲೆರಡು ಪ್ರಭೇದಗಳಲ್ಲಿದ್ದಂತೆಯೇ ಇರುತ್ತದೆ. 


426 ಲಘುಸಿದ್ಧಾಂತ ಕೌಮುದೀ 
ಪೂಜಹಾರ್ಥದಲ್ಲ ಗೋಅಇಾ್ದ್‌ ಶಬ್ದದ ರೂಪಗಳು 
ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಗವಾಜ್‌ ಗವಾಇ್ಮೇ ಗವಾಣ್ಟಿ 
ಗೋಅಜ್‌ ಗೋಅಇ್ಟೇ ಗೋಲಿ 
ಗೋತಜ್‌ ಗೋಳ್ಟೇ ಗೋಣಿ 
ದ್ವಿತೀಯ ಗವಾಜ್‌ ಗವಾಇಣ್ದೇ ಗವಾಣ್ಟ್‌ 
ಗೋಅಜ್‌ ಗೋಅಳ್ಸೇ ಗೋಅಫ್ಣೆ 
ಗೋ*ಜ್‌ ಗೋಂಣ್ಸೇ ಗೋಣಿ 
ತೃತೀಯಾ ಗವಾಇಸ್ಸಾ ಗವಾಜ್ಧಾ ಕ್ರಮ್‌ ಗವಾಜ್‌ಭಿಃ 
ಗೋಅಣ್ಣಾ ಗೋಅಜ್ಭಾ ಕಮ್‌ ಗೋಅಜ್‌ಭಿಃ 
ಗೋಂಣ್ಚಾ ಗೋಜಜ್ಧಾ ಮ್‌ ಗೋತಜ್‌ಭಿಃ 
ಚತುರ್ಥೀ ಗವಾಇಸ್ಟೇ ಗವಾಜ್ಭಾ ಕಮ್‌ ಗವಾಜ್‌ಭ್ಯಃ 
ಗೋಲಇಸ್ಟ್‌ ಗೋಅಜ್ಭಾ ಮ್‌ ಗೋಅಜ್‌ಭ್ಯಃ 
ಗೋಇಇಗ್ಸೇ ಗೋತಜ್ಯಾ ಕಮ್‌ ಗೋಳಭ್ಯಃ 
ಪಣ್ಣುಮೀ ಗವಾಣ್ಡಾಃ ಗವಾಜ್ಧಾ ತಮ್‌ ಗವಾಜ್‌ಭ್ಯಃ 
ಗೋಅಳ್ಬುಃ ಗೋಅಜ್ಭಾ ಕಮ್‌ ಗೋಅಜ್‌ಭ್ಯಃ 
ಗೋಇಳ್ಬುಃ ಗೋತಜ್ಸಾ ಕಮ್‌ ಗೋಇಜ್‌ಭ್ಯಃ 
ಷಷ್ಠೀ ಗವಾಇ್ದುಃ ಗವಾಇಗ್ಹೋಃ ಗವಾಇಗ್ಚಾಮ್‌ 
ಗೋಅಳ್ಳುಃ ಗೋಅಇಗ್ಟೋಃ  ಗೋಅಇಗ್ಸಾಮ್‌ 
ಗೋಇಳ್ಬುಃ ಗೋಂಇಗ್ಹೋಃ  ಗೋತಇಗ್ಟಾಮ್‌ 
ಸಪ್ತಮೀ ಗವಾಣ್ಟ್‌ ಗವಾಇಸ್ನೋಃ,  ಗವಾಜ್ಜ್‌ಷು 
ಗೋಅಜ್ಡಿ ಗೋಅಇಗ್ಟೋಃ, ಗವಾಜ್‌ಕ್ಸು, 
ಗೋಣಿ ಗೋಂಇಗ್ಹ್ಟೋಃ,  ಗವಾಜ್‌ಷು 
ಗೋಅಜ್‌ಖ್‌ಷು ಗೋಅಜ್‌ಕ್ಷು,  ಗೋಅಜ್‌ಷು 
ಗೋಇಜ್‌ಖ್‌ಷು ಗೋಜಸ್‌ಕ್ಟು, ಗೋಇಜ್‌ಷು 
ಸಮ್ಪೋಧನ ಹೇ ಗವಾಜ್‌! ಹೇ ಗವಾಅ್ಬೇ। ಹೇ ಗವಾ%ಜಿ ! 
ಹೇ ಗೋಅಜ್‌! ಹೇಗೋಅಲ್ಟೇ  ಹೇಗೋಅಜಚಿಿ! 
ಹೇ ಗೋತಜ್‌ | ಹೇ ಗೋ್ಸೇ।! ಹೇ ಗೋಣಿ! 


"ಚ್‌' ಕಾರಾ೦ತ ಶಬ್ದಗಳು ಇಲ್ಲಗೆ ಮುಗಿದವು 


ಷಡ್ಲಿಲ್‌ ಪ್ರಕರಣಮ್‌ (ಹ.ನ.) 427 


ಇನ್ನು ಸರ್ವನಾಮಸಂಜ್ಞೆ ಅಲ್ಲದ "ತ್‌' ಕಾರಾಂತ ಶಬ್ದಗಳು ಆರಂಭವಾಗುತ್ತವೆ. 

ಉದಾ-ಶಕ್ಕದ್‌,ಶಕೃತ್‌-(ಮಲ)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ 
ಏಕವಚನಗಳಲ್ಲಿ, ಶಕೃತ್‌*ಸು(ಸ್‌) ಮತ್ತು ಶಕೃತ್‌* ಅಮ್‌ ಎಂದಿದ್ದಾಗ, 
“ಸ್ಪಮೋರ್ನಪುಂಸಕಾತ್‌” ಎಂಬ ಸೂತ್ರದಿಂದ "ಸು' ಮತ್ತು "ಅಮ್‌' ಗಳಿಗೆ 
ಲೋಪ ಬಂದು, “ಶಕೃತ್‌' ಎಂದಿದ್ದಾಗ, "ತ್‌' ಕಾರಕ್ಕೆ “ರುಲಾಮ್‌ ಜಶೋತನ್‌ತೇ” 
ಎಂಬ ಸೂತ್ರದಿಂದ "ದ್‌' ಕಾರ ಬಂದು, ಶಕ್ಕೃದ್‌ ಎಂದಿದ್ದಾಗ, “ಖರಿ ಚ” ಎಂಬ 
ಸೂತ್ರದಿಂದ “ದ್‌' ಕಾರಕ್ಕೆ “ತ್‌' ಕಾರ ಬಂದು, ಶಕೃತ್‌ ಮತ್ತು ಶಕ್ಕದ್‌ ಎಂದು 
ಎರಡು ರೂಪಗಳಾಗುತ್ತವೆ. 

ಉದಾ- ಶಕೃತೀ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ, ಶಕೃತ್‌4ಔ 
ಮತ್ತು ಶಕೃತ್‌-ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಚ(7-1-19)” ಸೂತ್ರದಿಂದ 
“ಔ' ಗೆ "ಶೀ'(ಈ) ಬಂದು, ಶಕೃತ್‌.-ಈ-ಶಕೃತೀ ಎಂದು ರೂಪವಾಗುತ್ತದೆ. 

ಉದಾ- ಶಕೃನ್ತೀ-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ ಶಕೃತ್‌ 
*ಜಸ್‌(ಅಸ್‌) ಮತ್ತು ಶಕೃತ್‌4ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಶ್ಮಸೋಃ ಶಿ?” ಎಂಬ 
ಸೂತ್ರದಿಂದ “ಅಸ್‌' ಗಳಿಗೆ "ಇ' ಆದೇಶ ಬಂದು, ಶಕೃತ್‌--ಇ ಎಂದಿದ್ದಾಗ, “ನಪುಂಸಕಸ್ಯ 
ರುಲಚಃ” ಎಂಬ ಸೂತ್ರದಿಂದ "ನುಮ್‌' ಆಗಮವು ಅಂತ್ಯ "ಅಚ್‌' ನ ನಂತರ 
ಬಂದು, ಶಕೃ4ನ್‌ತಿ=ಶಕೃನ್ತಿ ಎಂದು ರೂಪವಾಗುತ್ತದೆ. 

ತೃತೀಯಾದಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ ಇಲ್ಲದೆ 
ಕೇವಲ ವರ್ಣ ಜೋಡಣೆಯಿಂದ ಶಕೃತಾ ಇತ್ಯಾದಿ ರೂಪಗಳಾಗುತ್ತವೆ. 

ಇನ್ನು "ತ್‌' ಕಾರಕ್ಕೆ “ರುಲಾಮ್‌ ಜಶೋಇನ್‌ತೇ” ಎಂಬ ಸೂತ್ರದಿಂದ "ದ್‌' 
ಕಾರ ಬಂದು ಶಕ್ಕದ್‌ ಎಂದಿದ್ದಾಗ, ಇದಕ್ಕೆ ಪರದಲ್ಲಿ ಹಲಾದಿ ಪ್ರತ್ಯಯಗಳು ಇದ್ದಾಗ, 
ಶಕೃದ್ಧಾ ಕಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

"ತ್‌' ಕಾರಾನ್ತ "ಶಕೃತ್‌' ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಶಕೃತ್‌,ಶಕೃದ್‌ ಶಕೃತೀ ಶಕ್ಕನ್ನಿ 
ದ್ವಿತೀಯ ಶಕೃತ್‌,ಶಕೃದ್‌ ಶಕೃತೀ ಶಕ್ಕನ್ತಿ 
ತೃತೀಯ ಶಕೃತಾ ಶಕೃದ್ಧಾ ಕ್‌ ಶಕೃದ್ಧಿಃ 
ad ಶಕೃತೇ ಶಕ್ಕದ್ಧಾ ಮ್‌ ಶಕೃದ್ಧ ೫ 
ಪಣ್ಜುಮೀ ಶಕೃತಃ ಶಕ್ಕದ್ಧಾ ಕಮ್‌ ಶಕ್ಕದ್ಧ ಫೆ 
ಷಷ್ಠೀ ಶಕೃತಃ ಶಕೃತೋಃ ಶಕೃತಾಮ್‌ 
ಸಪ್ತಮೀ ಶಕೃತಿ ಶಕೃತೋಃ ಶಕೃ; ಸೆ 
ಸಮ್ಪೋಭನ ಹೇ ಶಕೃತ್‌!, ಹೇ ಶಕೃತೀ! ಹೇ ಶಕ್ಕನ್ನಿ! 


ಹೇ ಶಕೃದ್‌! 


428 ಲಘುಸಿದ್ಧಾಂತ ಕೌಮುದೀ 


ಸೂಚನೆ- “ತ್‌' ಕಾಕಾರಾನ್ತ “ಯಕೃತ್‌” ಶಬ್ದವು ಇದೇ ರೀತಿಯಲ್ಲಿ ರೂಪಗಳನ್ನು 
ಪಡೆಯುತ್ತದೆ. 

ಉದಾ- ದದತ್‌,ದದದ್‌(ದಾನಿಯ ಕುಲ)- ಡು-ದಾಇ್‌ ಎಂಬಲ್ಲಿರುವ "ದಾ' 
ಧಾತುವಿನಮೇಲೆ “ಶತೃ(ಅತ್‌)'ಪ್ರತ್ಯಯವನ್ನು ಸೇರಿಸಿ ದಾ* ಅತ್‌ ಎಂದಿದ್ದಾಗ, “ಕರ್ತರಿ 
ಶಪ್‌” ಎಂಬ ಸೂತ್ರದಿಂದ ಬಂದ “ಶಪ್‌(ಅ)' ಪ್ರತ್ಯಯವನ್ನು ಬಾಧಿಸಿ,"ಶ್ಲು ಗೆ 
(ಲೋಪ)' ಬಂದು, ಧಾತುವಿಗೆ ದ್ವಿತ್ವ ಬಂದು, ದಾದಾ* ಅತ್‌ ಎಂದಿದ್ದಾಗ, ಅಭ್ಯಾಸಕ್ಕೆ 
ಹ್ರಸ್ವ ಬಂದಮೇಲೆ, “ದಾ' ನಲ್ಲಿರುವ "ಆ' ಕಾರಕ್ಕೆ ಲೋಪ ಬಂದು, ದದತ್‌ ಎಂದು 
ರೂಪವಾಗುತ್ತದೆ. ಇದಕ್ಕೆ "ಪ್ರಾತಿಪದಿಕಸಂಜ್ಜೆ' ಬಂದಮೇಲೆ, ಪ್ರಥಮಾ ಮತ್ತು 
ದ್ವಿತೀಯಾವಿಭಕ್ತಿ ಏಕವಚನಗಳಲ್ಲಿ "ಸು' ಸೇರಿಸಿ ದದತ್‌.-ಸು ಮತ್ತು ದದತ್‌.-ಅಮ್‌ 
ಎ೦ದಿದ್ದಾಗ, "ಸು' ಮತ್ತು “ಅಮ್‌' ಗಳಿಗೆ ಲುಕ್‌(ಲೋಪ) ಬಂದು, ದದತ್‌ 
ಎಂದು ರೂಪವಾದಾಗ, *ತ್‌' ಕಾರಕ್ಕೆ ಜಶ್ಚ್ವ(ದ್‌) ದದದ್‌ ಎಂದಾಗಿ ಮತ್ತೆ "ದ್‌' 
ಕಾರಕ್ಕೆ ವೈಕಲ್ಪಿಕ ಚರ್ತ್ವದಿಂದ “ತ್‌' ಬಂದು, ದದತ್‌ ಎಂದು ರೂಪವಾಗುತ್ತದೆ. 
ಹೀಗೆ ದದತ್‌, ಮತ್ತು ದದದ್‌ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ದದತೀ ಪ್ರಥಮಾ ಮತ್ತು ದ್ವಿತೀಯಾವಿಭಕ್ತಿ ದ್ವಿವಚನಗಳಲ್ಲಿ ದದತ್‌ಔ 
ಎಂದಿದ್ದಾಗ, “ನಪುಂಸಕಾಚ್ಚ(7-1-19)” ಸೂತ್ರದಿಂದ “ಔ' ಗೆ "ಶೀ'(ಈ) ಬಂದು, 
ದದತ್‌.- ಈ-ದದತೀ ಎಂದು ರೂಪವಾಗುತ್ತದೆ. 

(ವೈಕಲ್ಪಕವಾಗಿ'ನುಮ್‌'ಆಗಮವನ್ನು ವಿಧಿಸುವ ಸೂತ್ರ). 


ಸೂತ್ರ - 36ರ. ವಾ ನಪುಂಸಕಸ್ಯ (7.1.79) 

ವೃತ್ತಿಃ-ಅಭ್ಯಸ್ತಾತ್‌ ಪರಃ ಯಃ ಶತಾ ತದಂತಸ್ಯ ಕ್ಷೀಬಸ್ಯ ವಾ ನುಮ್‌ 
ಸರ್ವನಾಮಸ್ಥಾನೇ। ದದ ನ್ನಿ! ದದತಿ। ತುದತ್‌। 

ಅ.ವೃ.- “ನಾಭ್ಯಸ್ತಾಚ್ಛತುಃ(7-1-78)” ಸೂತ್ರದಿಂದ '"ಶತುಳ,: “ಇದಿತೋ 
ನುಮ್‌ಧಾತೋಃ(7-1-58)” ಸೂತ್ರದಿಂದ "ನುಮ್‌' ಮತ್ತು “ಉಗಿದಚಾಂ 
ಸರ್ವನಾಮಸ್ಥಾನೇಂಧಾತೋಃ(7-1-70)” ಸೂತ್ರದಿಂದ “ಸರ್ವನಾಮಸ್ಥಾನೇ' ಎಂಬ 
ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-"ಅಭ್ಯಸ್ತ' ಸಂಜ್ಞೆಯುಳ್ಳ ಶಬ್ದದ ಪರದಲ್ಲಿರುವ ಶತ್ಯ-ಪ್ರತ್ಯಯಾನ್ತ 
ನಪುಂಸಕಲಿಜ್ಗ-ಶಬ್ದ! ಕ ಸರ್ವನಾಮಸ್ಥಾನವು ಪರದಲ್ಲಿದ್ದಾಗ, ವಿಕಲ್ಪವಾಗಿ ನುಮ್‌(ನ್‌) 
ಆಗಮವು ಬರುತ್ತದೆ. 

“ನಪುಂಸಕಸ್ಯರುಲಚಃ(7-1-72)” ಸೂತ್ರದಿಂದ ಪ್ರಾಪ್ತವಾದ ನುಮ್‌ ಆಗಮಕ್ಕೆ 
“ನಾಭ್ಯಸ್ತಾಚ್ಛತುಃ(7-1-78)” ಸೂತ್ರದಿಂದ ನಿಷೇಧವು ಬರುತ್ತದೆ. ಆದನ್ನು ವಿಕಲ್ಪ 
ಮಾಡುವುದಕ್ಕಾಗಿ ಈ ಸೂತ್ರವು ಪ್ರವೃತ್ತವಾಗಿದೆ. 

ಉದಾ- ದದನ್ತಿ-ದದತಿ- ದದತ್‌ ಪ್ರಥಮಾ ಮತ್ತು ದ್ವಿತೀಯಾ ಬಹುವಚನಗಳಲ್ಲಿ, 
ದದತ್‌4ಜಸ್‌(ಅಸ್‌) ಮತ್ತು ದದತ್‌+ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶೀ 


ಷಡ್ಲಿಣ್ಣ್‌ ಪ್ರಕರಣಮ್‌ (ಹ.ನ.) 429 


ಎ೦ಬ ಸೂತ್ರದಿಂದ “ಶಿ' ಆದೇಶಗಳು ಬಂದು, ದದತ್‌4ಇ ಎಂದಿದ್ದಾಗ, "ಸರ್ವನಾಮ 
ಸ್ಥಾನ' ಸಂಜ್ಞೆ ಬಂದು, “ನಪು೦ಸಕಸ್ಕ ರುಲಚಃ(7-1-72)” ಸೂತ್ರದಿಂದ ನುಮ್‌(ನ್‌) 
ಆಗಮವು ಪ್ರಾಪ್ತವಾಗಿ ಅದಕ್ಕೆ “ಉಭೇಅಭ್ಯಸ್ತಮ್‌(6-1-5)” ಸೂತ್ರದಿಂದ 
“ಅಭ್ಯಸ್ತಸ೦ಜ್ಜೆಯು' ಬಂದು, “ನಾಭ್ಯಸ್ತಾಚ್ಛತುಃ(7-1-78)” ಸೂತ್ರದಿಂದ ಅದು 
ನಿಷೇಧವಾದಮೇಲೆ, “ವಾ ನಪುಂಸಕಸ್ಕ” ಸೂತ್ರದಿಂದ, ವೈಕಲ್ಲಿಕವಾಗಿ ನುಮ್‌(ನ್‌) 
ಆಗಮವು ಬಂದು, ದದನ್‌ತ್‌*- ಇ ಎಂದಿದ್ದಾಗ, "ನ್‌' ಕಾರಕ್ಕೆ ಅನುಸ್ವಾರ ಬಂದು, 
ದದನ್ನಿತ್‌4ಇ ಎಂದಿದ್ದಾಗ, “ಪರಸವರ್ಣ' ಬಂದು, ದದನ್‌ತ್‌4ಇ-ದದನ್ತಿ ಎಂದೇ 
ಆಗುತ್ತದೆ. “ನುಮ್‌' ಆಗಮವು ಬಾರದ ಪಕ್ಷದಲ್ಲಿ ದದತಿ ಎ೦ಬ ರೂಪವಿರುತ್ತದೆ. 

ತೃತೀಯಾದಿ ವಿಭಕ್ತಿಗಳಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ ಯಾವ ವಿಕಾರವೂ 
ಆಗದೇ, ಕೇವಲ ಅಕ್ಷರ ಜೋಡಣೆ ಯಿಂದ ದದತಾ ಇತ್ಯಾದಿ ರೂಪಗಳು ಆಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ತ್‌ ಕಾರಕ್ಕೆ ಜಶ್ತ್ವ ಬಂದು, “ದ್‌' ಕಾರವಾಗುತ್ತದೆ. 
ಸುಪ್‌ ಪ್ರತ್ಯಯವು ಪರದಲ್ಲಿದ್ದಾಗ, ದದದ್ಭಾಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

“ತ್‌' ಕಾರಾನ್ಷ ದದತ್‌ ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ದದತ್‌, ದದದ್‌ ದದತೀ ದದನ್ವಿದದತಿ 
ದ್ವಿತೀಯ ದದತ್‌, ದದದ್‌, ದದತೀ ದದನ್ತಿ,ದದತಿ 
ತೃತೀಯ ದದತಾ ದದದ್ಭಾ ಕಮ್‌ ದದದ್ದಿ; 
ಚತುರ್ಥೀ ದದತೇ ದದದ್ಭಾ ಮ್‌ ದದದ್ಭ ಣೆ 
ಪಳ್ಳುಮೀ ದದತಃ ದದದ್ಭಾ ಕ್ರಮ್‌ ದದದ್ಧ $ 
ಷಷ್ಲೀ ದದತಃ ದದತೋಃ ದದತಾಮ್‌ 
ಸಪ್ತಮೀ ದದತಿ ದದತೋಃ ದದತ್ತು 
ಸಮ್ಲೋಭನ ಹೇ ದದತ್‌, ಹೇ ದದತೀ! ಹೇದದನ್ನಿ!, 
ಹೇದದದ್‌! ಹೇ ದದತಿ! 


ಉದಾ- ತುದತ್‌, ತುದದ್‌- (ದುಃಖವನ್ನುಕೊಡುವಂತಹ ಕುಲ) “ತುದ್‌' 
ಧಾತುವಿನ ನಂತರ ಶತೃ(ಅತ್‌) ಪ್ರತ್ಯಯವು ಬ೦ದು, ತುದತ್‌ ಎಂದಾಗುತ್ತದೆ. 

ಉದಾ -ಪ್ರಥಮಾ ಮತ್ತು ದ್ವಿತೀಯಾ ಏಕವಚನಗಳಲ್ಲಿ ತುದತ್‌4ಸು(ಸ್‌) ಮತ್ತು 
ತುದತ್‌.- ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌(7-1-33)” ಸೂತ್ರದಿಂದ 
ಆ "ಸು' ಮತ್ತು "ಅಮ್‌' ಗಳಿಗೆ "ಲುಕ್‌' ಬಂದು, ತುದತ್‌ ಎಂದಿರುತ್ತದೆ. ಅಂತ್ಯ 
'ತ್‌' ಕಾರಕ್ಕೆ ಜಶ್ವ್ವ ಬಂದು ತುದದ್‌ ಎಂದಾದಮೇಲೆ, ವೈಕಲ್ಪಿಕ ಚರ್ತ ಬಂದು, 
ತುದತ್‌ ಮತ್ತು ತುದದ್‌ ಎಂದು ಎರಡು ರೂಪಗಳಾಗುತ್ತವೆ. 


430 ಲಘುಸಿದ್ಧಾಂತ ಕೌಮುದೀ 


(ವೈಕಲ್ಪಕವಾಗಿ'ನುಮ್‌'ಅಗಮವನ್ನು ವಿಧಿಸುವ ಸೂತ್ರ). 

ಸೂತ್ರ - 366. ಆಹ್ಮ್ರೇನದ್ಯೋರ್ನುಮ್‌( 7.490) 

ವೃತಿಕ-ಅವರ್ಣಾಂತಾತ್‌ ಅಜ್ಲಾತ್‌ ಪರಃ ಯಃ ಶತುಃ ಅವಯವಃ ತದಂತಸ್ಯ 
ನುಮ್‌” ವಾ ಶೀನದ್ಯೋಃ। ತುದಂತೀ। ತುದತೀ। ತುದಂತಿ। 

ಪ.ಛೇ.- ಆತ್‌, ಶೀನದ್ಯೋಃ ನುಮ್‌। 

ಅ.ವೃ.- “ನಾಭ್ಯಸ್ತಾಚ್ಛತುಃ(7-1-87)” ಸೂತ್ರದಿಂದ "ಶತುಃ ಎಂಬ ಪದವು 
ಮತ್ತು “ವಾ ನಪುಂಸಕಸ್ಯ(7-1-79)” ಸೂತ್ರದಿಂದ "ವಾ'ಎಂಬ ಪದವು 
ಅನುವೃತ್ತವಾಗುತ್ತವೆ. “ಅಜ್ಗಸ್ಯ(6-4-1)7 ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ-"ಅ' ವರ್ಣಾನ್ತ ಅಂಗದ ಪರದಲ್ಲಿರುವ "ಶತೃ' ಪ್ರತ್ಯಯದ ಅವಯವಾಂಗಕ್ಕೆ 
ವಿಕಲವಾಗಿ "ನುಮ್‌' ಆಗಮವು ಬರುತ್ತದೆ. "ಶೀ' ಅಥವಾ "ನದೀ" ಸಂಜ್ಞೆವುಳ್ಳ 
ಪ್ರತ್ಯಯಗಳು ಪರದಲ್ಲಿದ್ದಾಗ - ಉದಾ- ತುದನ್ನೀ, ತುದತೀ- ಪ್ರಥಮಾ ಮತ್ತು 
ದ್ವಿತೀಯಾ ವಿಭಕ್ತಿ ದ್ವಿ-ವಚನಗಳಲ್ಲಿ, ತುದತ್‌*ಔ ಮತ್ತು ತುದತ್‌*ಔಟ್‌(ಔ) 
ಎಂದಿದ್ದಾಗ, “ನಪುಂಸಕಾಚ್ಚ(7-1-19)” ಸೂತ್ರದಿಂದ, "ಔ” ಗೆ "ಶೀ'(ಈ) ಆದೇಶವು 
ಬಂದು, ತುದತ್‌4ಶೀ(ಈ) ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ "ಶೀ” ನಲ್ಲಿರುವ 
"ಈ' ಕಾರವು ಪರದಲ್ಲಿದ್ದಾಗ, ವೈಕಲ್ಲಿಕವಾಗಿ "ನುಮ್‌' ಆಗಮವು ಬಂದು ತುದನ್‌ತ್‌- ಈ 
ಎಂದಾಗುತ್ತದೆ. "ನ್‌' ಕಾರಕ್ಕೆ ಅನುಸ್ವಾರ ಬಂದು, ಅದಕ್ಕೆ ಪರಸವರ್ಣ ಬಂದು, 
ತುದನ್‌ತ್‌4ಈ=ತುದನ್ನೀ ಎಂದು ರೂಪವಾಗುತ್ತದೆ. ನುಮಾಗಮಬಾರದ ಪಕ್ಷದಲ್ಲಿ, 
ತುದತೀ ಎಂದೇ ರೂಪವಿರುತ್ತದೆ, 


ಉದಾ-ತುದನ್ನಿ(2) - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಬಹುವಚನಗಳಲ್ಲಿ, 
ತುದತ್‌4ಜಶ್‌(ಅಸ್‌) ಮತ್ತು ತುದತ್‌4ಶಸ್‌ (ಅಸ್‌ ) ಎಂದಿದ್ದಾಗ, “ಜಶ್ಮಸೋಃ ಶಿಃ” 
ಎಂಬ ಸೂತ್ರದಿಂದ “ಅಸ್‌ “ಗೆ "ಶಿ(ಇ) ಆದೇಶ ಬಂದು ತುದತ್‌*- ಇ ಎಂದಿದ್ದಾಗ, 
ಅದಕ್ಕೆ "ಸರ್ವನಾಮಸ್ಥಾನ-ಸಂಜ್ಞೆ' ಬಂದಮೇಲೆ, “ನಪುಂಸಕಸ್ಯ ರುಲಚಃ” ಎಂಬ 
ಸೂತ್ರದಿಂದ, “ನುಮ್‌' ಆಗಮವು ಅಂತ್ಯ "ಅಚ್‌' ನ ನಂತರ ಬಂದು, 
ತುದನ್‌ತ್‌.- ಇತುದನ್ತಿ ಎಂದಿದ್ದಾಗ, "ನ್‌' ಕಾರಕ್ಕೆ ಅನುಸ್ವಾರ, ಅದಕ್ಕೆ ಪರಸವರ್ಣ 
ಬಂದು, ತುದನ್ತಿ ಎಂದೇ ರೂಪವು ಸಿದ್ಧವಾಗುತ್ತದೆ. 

ತೃತೀಯಾ ಮೊದಲಾದವುಗಳಲ್ಲಿ, ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಕೇವಲ 
ವರ್ಣಜೋಡಣೆಯಿಂದ “ತುದತಾ' ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ತ್‌ ಕಾರಕ್ಕೆ “ಜಶ್ರ್ಯ' ಬಂದು, ತುದದ್‌ಭ್ಯಾಮ್‌, 
ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 


ಹಡ್ಲಿಣ್ಸ್‌ ಪ್ರಕರಣಮ್‌ (ಹ.ನ.) 431 


“ತ್‌' ಕಾರಾನ್ಷ ದದತ್‌ ಶಜ್ದದ ರೂಪಗಳು 
ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪಥಮಾ ತುದತ್‌, ತುದದ್‌ ತುದನ್ನೀ,ತುದತೀ ತುದನ್ನಿ 
ದ್ವಿತೀಯಾ ತುದತ್‌, ತುದದ್‌ ತುದನ್ನೀತುದತೀ ತುದನ್ನಿ 
ತುದದಿಃ 


ತೃತೀಯಾ ತುದತಾ ತುದದ್ಭಾ ಕ್ರಮ್‌ 
ಚತುರ್ಥೀ ತುದತೇ ತುದದ್ಭಾ ಮ್‌ ತುದದ್ಧ ೫ 
ಪಣ್ಣುಮೀ ತುದತಃ ತುದದ್ಗಾ ಮ್‌ ತುದದ 

ಬರಿ ಭರಿ 
ಷಷ್ಠೀ ತುದತಃ ತುದತೋಃ ತುದತಾಮ್‌ 
ಸಪ್ತಮೀ ತುದತಿ ತುದತೋಃ ತುದತ್ಸು 
ಸಮ್ಸೋಭನ ಹೇ ತುದತ್‌।, ಹೇ ತುದನ್ನೀ[, ಹೇ ತುದನಿ! 

ಹೇ ತುದದ್‌! ಹೇ ತುದತೀ। 


ಉದಾ- ಪಚದ್‌, ಪಚತ್‌- (ಪಾಕ ಮಾಡುವವರ ಕುಲ). -“ಪಚ್‌' ಧಾತುವಿನ 
ನಂತರ "ಶಪ್‌(ಅ)' ಬಂದು ನಂತರ ಅದಕ್ಕೆ “ಶತೃ(ಅತ್‌)' ಪ್ರತ್ಯಯವು ಬಂದ 
ಮೇಲೆ, ಪಚ್‌. ಅ ಅತ್‌ ಎಂದಿದ್ದಾಗ, “ಅತೋಗುಣೇ” ಎಂಬ ಸೂತ್ರದಿಂದ 
“ಪರರೂಪ' ಬಂದು, ಪಚತ್‌ ಎಂದಾದಮೇಲೆ, ಇದಕ್ಕೆ "ಪ್ರಾತಿಪದಿಕ-ಸಂಜ್ಞೆಯು' 
ಬಂದು- 

ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಏಕವಚನಗಳಲ್ಲಿ ಪಚತ್‌--ಸು(ಸ್‌) ಮತ್ತು 
ಪಚತ್‌.-ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌” ಎಂಬ ಸೂತ್ರದಿಂದ "ಸ್‌' 
ಕಾರ ಮತ್ತು "ಅಮ್‌' ಗಳು ಲೋಪವಾಗಿ ಪಚತ್‌ ಎಂದೇ ಇರುತ್ತದೆ. ಆಗ “ತ್‌' 
ಕಾರಕ್ಕೆ “ರುಲಾಂ ಜಶೋನನ್ನೇ(8.2.36)” ಸೂತ್ರದಿಂದ ಜಶ್ವ್ವ(ದ್‌) ದಿಂದ "ದ್‌' 
ಕಾರ ಆದೇಶವಾಗಿ ಬಂದು ಪಚದ್‌ ಎಂದಾದಮೇಲೆ, “ವಾವಸಾನೇ” ಎಂಬ 
ಸೂತ್ರದಿಂದ ವೈಕಲ್ಲಿಕ ಚರ್ತ್ವದಿ೦ದ "ದ್‌' ಕಾರಕ್ಕೆ "ತ್‌' ಕಾರ ಬಂದು ಪಚತ್‌ ಎ೦ಬ 
ವೈಕಲ್ಲಿಕ ರೂಪವು ಸಿದ್ಧವಾಗುತ್ತದೆ, ಹೀಗೆ ಪಚದ್‌, ಪಚತ್‌ ಎಂಬ ಎರಡು 
ರೂಪಗಳಾಗುತ್ತವೆ. 

("ನುಮ್‌'ಆಗಮವನ್ನು ವಿಧಿಸುವ ಸೂತ್ರ). 


ಸೂತ್ರ - 367. ಶಪ್‌-ಶ್ಯನೋರ್ನಿತ್ಯಮ್‌। (7.181) 

ವೃತ್ತಿಃ-ಶಪ್‌-ಶ್ಯನೋಃ ಆತ್‌ ಪರಃ ಯಃ ಶತುಃ ಅವಯವಃ ತದಂತಸ್ಯ ನಿತ್ಯಂ 
ನುಮ್‌ ಶೀನದ್ಯೋಃ। ಪಚಂತೀ। ಪಚಂತಿ। ದೀವ್ಯತ್‌। ದೀವ್ಯಂತೀ। ದೀವ್ಯಂತಿ। ಧನುಃ 
ಧನುಷಿ। (342) ಸಾಂತಾಇತಿ ದೀರ್ಫಃ (352) ನುಮ್‌ವಿಸರ್ಜನೀಯ ಇತಿ ಷಃ 
ಧನೂಂಷಿ। ಧನುಷಾ। ಧನುಭಾಣ್ಯಮ್‌। ಏವಂ ಚಕ್ಷು-ರ್ಹವಿರಾದಯಃ॥ ಪಯಃ ಪಯಸೀ! 
ಪಯಾಂಸಿ। ಪಯಸಾ। ಪಯೋಭ್ಯಾಮ್‌। ಸುಪುಮ್‌। ಸುಪುಂಸೀ। ಸುಪುಮಾಂಸಿ। 


432 ಲಘುಸಿದ್ಧಾಂತ ಕೌಮುದೀ 


ಅದಃ ವಿಭಕ್ತಿಕಾರ್ಯಮ್‌। ಉತ್ಪ-ಮತ್ವೇ। ಅಮೂಅಮೂನಿ। ಶೇಷಂ ಪುಂವತ್‌। 
ಇತಿ ಹಲನ್ತ-ನಪುಂಸಕಅಂಕ್ಣ ಪ್ರಕರಣಂ (10) ॥ 
ಹಡ್ಲಿಣ್ಲ ಪ್ರಕರಣಂ ಸಮಾಪ್ತಮ್‌। 


ಭತಿ 

ಪ.ಛೇ. - ಶಪ್‌, ಶ್ಯನೋಃ, ನಿತ್ಯಮ್‌! 

ಅ.ವೃ. - “ಆಚ್ಛೇನದ್ಯೋರ್ನುಮ್‌(7-1-80)” ಸೂತ್ರದಿಂದ "ಆತ್‌' ಮತ್ತು 
“ನುಮ್‌' ಎ೦ಬ ಪದಗಳೂ, ಹಾಗೆಯೇ “ನಾಭ್ಯಸ್ತಾಚ್ಛತುಃ(7-1-87)” ಎಂಬ 
ಸೂತ್ರದಿಂದ “ಶತುಃ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಶಪ್‌ ಮತ್ತು ಶ್ಯನ್‌ ಪ್ರತ್ಯಯಗಳ "ಅ'ವರ್ಣಗಳಿಗಿಂತ ಪರದಲ್ಲಿರುವ 
ಶತೃ-ಪ್ರತ್ಯಯದ ಅವಯವಾಂತದ ಅಂಗಕ್ಕೆ ನಿತ್ಯವಾಗಿ “ನುಮ್‌' ಆಗಮವು ಬರುತ್ತದೆ. 

ಉದಾ- ಪಚನ್ನೀ- “ಪಚ್‌' ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದನಂತರ, 
“ಶತೃ(ಅತ್‌)' ಪ್ರತ್ಯಯವು ಬಂದ ಮೇಲೆ ಪಚ್‌--ಅ--ಅತ್‌ ಎಂದಿದ್ದಾಗ, “ಅತೋಗುಣೇ” 
ಎ೦ಬ ಸೂತ್ರದಿಂದ "ಪರರೂಪ' ಬಂದು, ಪಚತ್‌ ಎಂದಾದಮೇಲೆ- 

ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ದ್ವಿವಚನಗಳಲ್ಲಿ ಪಚತ್‌4ಔ ಮತ್ತು 
ಪಚತ್‌.ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಛ(7-1-19)” ಎಂಬ ಸೂತ್ರದಿಂದ, 
“ಔ' ಗಳಿಗೆ "ಶೀ'(ಈ) ಬಂದು ಪಚತ್‌4ಈ ಎಂದಿದ್ದಾಗ, “ಶೀ'ನಲ್ಲಿರುವ “ಈ'ಕಾರ 
ಪರದಲ್ಲಿ ಇರುವುದರಿಂದ, ಪ್ರಕೃತ ಸೂತ್ರದಿಂದ "ನುಮ್‌' ಆಗಮವು "ಚ್‌' ಕಾರೋತ್ತರ 
“ಅ' ಕಾರದ ನಂತರ ಬಂದು ಪಚನ್‌ತ್‌.ಈ ಎಂದಿರುತ್ತದೆ. ನಂತರ "“ನ್‌'ಕಾರಕ್ಕೆ 
ಅನುಸ್ವಾರ ಬಂದು ಅದಕ್ಕೆ “ಪರಸವರ್ಣ' ಬಂದು ವರ್ಣಜೋಡಣೆಯಿಂದ "ಪಚನ್ನೀ' 
ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಪಚನ್ತಿ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಬಹುವಚನಗಳಲ್ಲಿ 
ಪಚೆತ್‌4ಜಸ್‌(ಅಸ್‌) ಮತ್ತು ಪಚತ್‌+ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶ್ರಿ” 
ಎಂಬ ಸೂತ್ರದಿಂದ “ಅಸ್‌” ಗೆ "ಶ(ಇ) ಆದೇಶ ಬಂದು, ಪಚತ್‌4ಇ ಎಂದಿದ್ದಾಗ, 
“ನುಮ್‌' ಆಗಮ ಬಂದು, ಪಚನ್‌ತ್‌4ಇ-ಪಚನ್ತಿ ಎಂದಿದ್ದಾಗ, ಹಿಂದಿನಂತೆ ಅನುಸ್ವಾರ 
ಮತ್ತು "ಪರಸವರ್ಣಗಳಿಂದ' ಪಚನ್ತಿ ರೂಪವು ಸಿದ್ಧವಾಗುತ್ತದೆ. 

ಉದಾ-ಪಚತಾ - ತೃತೀಯಾ ಮೊದಲಾದ ವಿಭಕ್ತಿಗಳಲ್ಲಿ ಅಜಾದಿ ಪ್ರತ್ಯಯಗಳು 
ಪರದಲ್ಲಿದಾಗ, ಕೇವಲ ವರ್ಣಗಳ ಜೋಡಣೆಯಾಗಿ, ಪಚತಾ ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ಪಚದ್ಬಾಮ್‌- ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ “ತ್‌' ಕಾರಕ್ಕೆ 
ಜಶ ಬಂದು, ಪಚದ್‌ ಎಂದಾಗಿ ಪಚದ್ಭಾ ಕ್ರಮ್‌ ಮುಂತಾದ ರೂಪಗಳು 
ಸಿದ್ಧವಾಗುತ್ತವೆ. 


ಷಡ್ಲಿಜ್ಸ್‌ ಪ್ರಕರಣಮ್‌ (ಹ.ನ.) 433 
“ತ್‌' ಕಾರಾನ್ತ ನಪುಂಸಕ ಅಂಗ ಪಚತ್‌ ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪಚತ್‌,ಪಚದ್‌ ಪಚನ್ನೀ ಪಚನ್ನಿ 
ದ್ವಿತೀಯ ಪಚತ್‌,ಪಚದ್‌ ಪಚನ್ನೀ ಪಚನ್ತಿ 
ತೃತೀಯ ಪಚತಾ ಪಚ್‌ದ್ಭಾ ಕಮ್‌ ಪಚದ್ಧಿಃ 
ಚತುರ್ಥೀ ಪಚತೇ ಪಚದ್ಭಾ ಕಮ್‌ ಪಚದ್ಧ ೫ 
ಪಣ್ಚುಮೀ ಪಚತಃ ಪಚದ್ಭ್ಯಾಮ್‌ ಪಚದ್ಭ್ಯಃ 
ಷಷ್ಲೀ ಪಚತಃ ಪಚತೋಃ ಪಚತಾಮ್‌ 
ಸಪ್ತಮೀ ಪಚತಿ ಪಚತೋಃ ಪಚತ್ಸು 
ಸಮ್ಸೋಭನ ಹೇ ಪಚತ್‌।, ಹೇ ಪಚನ್ನೀ! ಹೇ ಪಚನ್ನಿ! 
ಹೇ ಪಚದ್‌! 
ಉದಾ- ದೀವ್ಯತ್‌ - "ದಿವ್‌' ಧಾತುವು "ದಿವಾದಿ ಗಣ'ಕ್ಕೆ ಸೇರಿದ್ದರಿಂದ, 


ಅದಕ್ಕೆ "ಶಪ್‌' ಸ್ಥಾನದಲ್ಲಿ "ಶೃನ್‌(ಯ)' ಪ್ರತ್ಯಯ ಬಂದು, ದಿವ್ಯ ಎಂದಿದ್ದಾಗ, 
“ಅಲೋಇನ್ತ್ಯಾತ್‌ ಪೂರ್ವ ಉಪಧಾ” ಎಂಬ ಸೂತ್ರದಿಂದ "ದ್‌' ಕಾರೋತ್ತರ “ಇ' 
ಕಾರಕ್ಕೆ "ಉಪಧಾ-ಸಂಜೆ] ಬಂದು, “ಹಲಿಚ” ಎಂಬ ಸೂತ್ರದಿಂದ ಉಪಧಾ ದೀರ್ಫ 
ಬಂದು ದೀವ್ಯ ಎಂದಿದ್ದಾಗ, ಅದಕ್ಕೆ ಶತೃ(ಅತ್‌) ಪ್ರತ್ಯಯವನ್ನು ಸೇರಿಸಿದಾಗ, 
ದೀವ್ಯ*-ಅತ್‌ ಎಂದಿರುತ್ತದೆ. ಆಗ “ಅತೋಗುಣೇ” ಎಂಬ ಸೂತ್ರದಿಂದ “ಪರರೂಪ' 
ಬಂದು, "ದೀವ್ಯತ್‌' ಎಂದಾಗುತ್ತದೆ. ಇದಕ್ಕೆ “ಪ್ರಾತಿಪದಿಕ-ಸ೦ಜ್ಞೆ" ಬಂದಮೇಲೆ, 

ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಏಕವಚನಗಳಲ್ಲಿ ದೀವ್ಯತ್‌*ಸು ಮತ್ತು 
ದೀವ್ಯತ್‌--ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌” ಎಂಬುದರಿಂದ "ಸು' 
ಮತ್ತು "ಅಮ್‌' ಗಳು ಲೋಪವಾಗಿ ದೀವ್ಯತ್‌ ಎಂದೇ ಉಳಿಯುತ್ತದೆ. ಆಗ- "ತ್‌ 
ಕಾರಕ್ಕೆ “ರುಲಾಂ ಜಶೋತಂನ್ತೇ” ಎ೦ಬ ಸೂತ್ರದಿಂದ ಜಶ್ವ್ವ (ದ್‌ ಕಾರ) ಬಂದು 
ದೀವ್ಯದ್‌ ಎಂದಾಗುತ್ತದೆ. ನಂತರ “ವಾವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ 
ಚರ್ತ್ವದಿಂದ "ದ್‌" ಕಾರಕ್ಕೆ “ತ್‌' ಕಾರ ಬಂದು “ದೀವ್ಯತ್‌' ಎಂಬ ರೂಪವು 
ಸಿದ್ಧವಾಗುತ್ತದೆ. ಹೀಗೆ ದೀವ್ಯದ್‌ ಮತ್ತು ದೀವ್ಯತ್‌ ಎಂಬ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ದೀವ್ಯನ್ತೀ -ಹಿ೦ದಿನ ಪ್ರಕ್ರಿಯೆಯಂತೆ ದೀವ್ಯತ್‌ ಎಂದಾದಮೇಲೆ, ಪ್ರಥಮಾ 
ಮತ್ತು ದ್ವಿತೀಯಾ ವಿಭಕ್ತೀ ದ್ವಿವಚನಗಳಲ್ಲಿ ದೀವ್ಯತ್‌-ಔ, ಮತ್ತು ದೀವ್ಯತ್‌--ಔಟ್‌(ಔ) 
ಎ೦ದಿದ್ದಾಗ, “ನಪುಂಸಕಾಚ್ಚ(7-1-19)” ಎಂಬ ಸೂತ್ರದಿಂದ, "ಔ' ಗಳಿಗೆ “ಶೀ'(ಈ) 
ಬಂದು ದೀವ್ಯತ್‌--ಶೀ(ಈ) ಎಂದಿದ್ದಾಗ, “ಶೀ(ಈ)' ಪ್ರತ್ಯಯವು ಪರದಲ್ಲಿರುವ 
ನಿಮಿತ್ತದಿಂದಾಗಿ, ಅದಕ್ಕೆ “ಸರ್ವನಾಮಸ್ಥಾನ-ಸಂಜ್ಞೆ' ಬಂದು, "ನುಮ್‌(ನ್‌)' ಆಗಮವು 


434 ಲಘುಸಿದ್ಧಾಂತ ಕೌಮುದೀ 


ಅಂತ್ಯ "ಅಚ್‌' ಗೆ ಬರುತ್ತದೆ. ಆಗ ದೀವ್ಯನ್‌ತ್‌4ಈ=ದೀವ್ಯನ್ನೀ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ದೀವ್ಯನ್ನೀ - ಹಿಂದಿನ ಪ್ರಕ್ರಿಯೆಯಂತೆ ದೀವ್ಯತ್‌ ಎ೦ದಾದಮೇಲೆ, 
ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ ಬಹುವಚನಗಳಲ್ಲಿ ದೀವ್ಯತ್‌-ಜಸ್‌(ಅಸ್‌) ಮತ್ತು 
ದೀವ್ಯತ್‌4ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ 1” ಎಂಬ ಸೂತ್ರದಿಂದ "“ಅಸ್‌' 
ಗೆ '"ಶಣ) ಆದೇಶ ಬಂದು, ದೀವ್ಯತ್‌-ಇ ಎಂದಿದ್ದಾಗ, “ನಪುಂಸಕಸ್ಕ ರುಲಚಃ” 
ಎಂಬ ಸೂತ್ರದಿಂದ, "ನುಮ್‌' ಆಗಮವು ಅಂತ್ಯ "ಅಚ್‌'ನ ನಂತರ ಬಂದು, 
ದೀವ್ಯನ್‌ತ್‌*ಇಐದೀವ್ಯನ್ತಿ ಎ೦ದಿದ್ದಾಗ, "ನ್‌' ಕಾರಕ್ಕೆ "ಅನುಸ್ವಾರ', ಅದಕ್ಕೆ “ಪರಸವರ್ಣ' 
ಬಂದು, ದೀವ್ಯನ್ತಿ ಎಂದೇ ರೂಪವು ಇರುತ್ತದೆ. 

ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಯಾವ ವಿಕಾರವೂ ಇಲ್ಲದೇ, ಕೇವಲ 
ವರ್ಣಜೋಡಣೆಯಿಂದ ದೀವ್ಯತಾ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, "ತ್‌' ಕಾರಕ್ಕೆ ಜಶ್ಹ್ವ (ದ್‌ಕಾರ) ಬಂದು, 
ದೀವ್ಯದ್ಭಾ ಕ್ರಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

“ತ್‌' ಕಾರಾನ್ಷ ನಪುಂಸಕ ಅಂಗ ದೀವ್ಯತ್‌ ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ದೀವ್ಯತ್‌, ದೀವ್ಯದ್‌ ದೀವ್ಯನ್ನೀ ದೀವೃನ್ತಿ 
ದ್ವಿತೀಯ ದೀವ್ಯತ್‌, ದೀವ್ಯದ್‌ ದೀವ್ಯನ್ನೀ ದೀವ್ಯನ್ತಿ 
ತೃತೀಯ ದೀವ್ಯತಾ ದೀವ್ಯದ್ಭಾ ಕಮ್‌ ದೀವ್ಯದ್ಧಿ $ 
ಚತುರ್ಥೀ ದೀವ್ಯತೇ ದೀವ್ಯದ್ಧಾ ಮ್‌ ದೀವ್ಯದ್ಧ ¥ 
ಪಣ್ಞುಮೀ ದೀವ್ಯತಃ ದೀವ್ಯದ್ಧಾ ಮ್‌ ದೀವ್ಯದ್ಧ ಈ 
ಷಷ್ಠೀ ದೀವ್ಯತಃ ದೀವ್ಯತೋಃ ದೀವ್ಯತಾಮ್‌ 
ಸಪ್ತಮೀ ದೀವ್ಯತಿ ದೀವ್ಯತೋಃ ದೀವ್ಯತ್ಸು 
ಸಮ್ಪೋಭನ ಹೇ ದೀವ್ಯತ್‌!, ಹೇ ದೀವ್ಯನ್ನೀ! +ಹೇ ದೀವೃನ್ನಿ! 
ಹೇ ದೀವ್ಯದ್‌! 


ಇಲ್ಲಗೆ "ತ್‌' ಕಾರಾನ್ತ ಶಬ್ದಗಳು ಮುಗಿದವು 
ಇನ್ನು ಷ್‌- ಕಾರಾನ್ತ ನಪುಂಸಕ ಆಂಗ ಶಬ್ದಗಳು ಆರಂಛವಾಗುತ್ತವೆ. 
ಉದಾ- ಧನುಃ- (ಬಿಲ್ಲು) ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಏಕವಚನಗಳಲ್ಲಿ 
ಧನುಷ್‌.-ಸು ಮತ್ತು ಧನುಷ್‌. ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌? 
ಎಂಬುದರಿಂದ “ಸು' ಮತ್ತು "ಅಮ್‌'ಗಳು ಲೋಪವಾಗಿ ಧನುಷ್‌ ಎಂದಿದ್ದಾಗ, 
“ಆದೇಶಪ್ರತ್ಯಯಯೋಃ(8-3-59)” ಸೂತ್ರದಿಂದ ಮಾಡಲಾಗಿರುವ "“ಷತ್ವ'ವು 
ಅಸಿದ್ಧವಾದ ಕಾರಣ “"ಧನುಸ್‌' ಎಂದೇ ಭಾವಿಸಿ 


ಷಡ್ಲಿಘ್ಗ್‌ ಪ್ರಕರಣಮ್‌ (ಹ.ನ.) 435 


“ಸಸಜುಷೋ ರುಃ(8-2-66)” ಸೂತ್ರದಿಂದ ರುತ್ವ-ವಿಸರ್ಗಗಳು ಬಂದು "ಧನುಃ 
ಎಂಬ ರೂಪ ಸಿದ್ಧವಾಗುತ್ತವೆ. 

ಉದಾ- ಧನುಷೀ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ದ್ವಿವಚನಗಳಲ್ಲಿ 
ಧನುಷ್‌. ಔ, ಮತ್ತು ಧನುಷ್‌*ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಚ (7-1- 
19)” ಎಂಬ ಸೂತ್ರದಿಂದ "ಔ' ಗಳಿಗೆ "ಶೀ'(ಈ) ಬಂದು, "ಶೀ' ಆದೇಶ ಬಂದು 
ಧನುಷ್‌. ಈ-ಧನುಷೀ ಎಂದಾಗುತ್ತದೆ. 

ಉದಾ- ಧನೂಂಷಿ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಬಹುವಚನಗಳಲ್ಲಿ 
ಧನುಷ್‌.-ಜಸ್‌(ಅಸ್‌) ಮತ್ತು ಧನುಷ್‌--ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶಿಃ” 
ಎಂಬ ಸೂತ್ರದಿಂದ "“ಅಸ್‌' ಗೆ "ಶ(ಇ) ಆದೇಶ ಬಂದು ಧನುಷ್‌4ಈ ಎಂದಿದ್ದಾಗ, 
“ನಪುಂಸಕಸ್ಯ ರುಲಚಃ (7-1-72)” ಸೂತ್ರದಿಂದ "ನುಮ್‌(ನ್‌)' ಆಗಮ ಬಂದು, 
ಧನುನ್‌ಷ್‌--ಇ ಎಂದಿದ್ದಾಗ, “ಸಾನ್ತಮಹತಃ ಸಂಯೋಗಸ್ಯ” ಎಂಬ ಸೂತ್ರದಿಂದ 
"ಉಪಧಾ-ದೀರ್ಥ' ಬಂದು ಧನೂನ್‌ಷ್‌೬ಇ ಎಂದಿದ್ದಾಗ, ಆ "ನುಮ್‌' ಆಗಮದ 
“ನ್‌' ಕಾರಕ್ಕೆ “ನಶ್ಲಾಪದಾನ್ತಸ್ಯ ರುಲಿ(8-3-24)” ಸೂತ್ರದಿಂದ “ಅನುಸ್ವಾರ” ಬಂದು 
"ಧನೂಂಷಿ' ಎಂಬ ರೂಪಗಳಾಗುತ್ತವೆ. ತೃತೀಯಾ ವಿಭಕ್ತಿಯಿ೦ದ ಅಜಾದಿ ವಿಭಕ್ತಿಗಳು 
ಪರದಲ್ಲಿದ್ದಾಗ. ಕೇವಲ ಆ ಪ್ರತ್ಯಯಗಳನ್ನು ಸೇರಿಸುವುದರಿಂದ ಧನುಷಾ ಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದಾಗ “ಸಸಜುಷೋ 
ರುಃ(8-2-66)” ಸೂತ್ರದಿಂದ "ರುತ್ಸ(ರ್‌)' ಬಂದು ಧನುರ್ಭ್ಯಾಮ್‌, ಧನುರ್ಭಿಃ, 
ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ಚಕ್ಸುಷ್‌, ಹವಿಷ್‌ ಮೊದಲಾದ ಶಬ್ದಗಳು ಕೂಡ ಇದೇ ತರಹ ರೂಪಗಳನ್ನು 
ಹೊಂದುತ್ತವೆ ಎಂದು ವೃತ್ತಿಯಲ್ಲಿಯೇ ಹೇಳಲಾಗಿದೆ. 

ಷ್‌- ಕಾರಾನ್ಷ ನಪುಂಸಕ ಅಂಗ ಧನುಷ್‌ ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಧನುಃ ಧನುಷೀ ಧನೂಂಷಿ 
ದ್ವಿತೀಯ ಧನುಃ ಧನುಷೀ ಧನೂಂಷಿ 
ತೃತೀಯ ಧನುಷಾ ಧನುರ್ಭ್ಯಾಮ್‌ ಧನುರ್ಭಿಃ 
ಚತುರ್ಥೀ ಧನುಷೇ ಧನುರ್ಭ್ಯಾಮ್‌ ಧನುರ್ಭ್ಯಃ 
ಪಣ್ಣುಮೀ ಧನುಷಃ ಧನುರ್ಭ್ಯಾಮ್‌ ಧನುರ್ಭ್ಯಃ 
ಷಷ್ಠೀ ಧನುಷಃ ಧನುಷೋಃ ಧನುಷಾಮ್‌ 
ಸಪ್ತಮೀ ಧನುಷಿ ಧನುಷೋಃ ಧನುಷ್ಟು 
ಸಮ್ಪೋಧನ ಹೇ ಧನುಃ ಹೇ ಧನುಷೀ! ಹೇ ಧನೂಂಷಿ! 


ಇಲ್ಲಗೆ "ಷ್‌' ಕಾರಾನ್ರ ನಫು೦ಸಕಅ೦ಗ ಶಬ್ದಗಳು ಮುಗಿದವು 
ಈಗ "ಸ್‌' ಕಾರಾನ್ತ ನಪುಂಸಕ ಅಂಗ ಶಬ್ದಗಳು ಆರಂಫವಾಗುತ್ತವೆ. 


436 ಲಘುಸಿದ್ಧಾಂತ ಕೌಮುದೀ 


ಉದಾ-ಪಯಃ (ಹಾಲುನೀರು)- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ- 
ಏಕವಚನಗಳಲ್ಲಿ ಪಯಸ್‌ ಸು ಮತ್ತು ಪಯಸ್‌. ಅಮ್‌ ಎಂದಿದ್ದಾಗ, 
“ಸ್ವಮೋರ್ನಪುಂಸಕಾತ್‌” ಎಂಬುದರಿಂದ “ಸು' ಮತ್ತು "ಅಮ್‌' ಗಳು ಲೋಪವಾಗಿ 
“ಪಯಸ್‌' ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ “ಪಯಃ' ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ಪಯಸೀ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ-ದ್ವಿವಚನಗಳಲ್ಲಿ ಪಯಸ್‌ 
ಔ ಮತ್ತು ಪಯಸ್‌. ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಚ(7-1-19)” ಎಂಬ 
ಸೂತ್ರದಿಂದ "ಔ' ಗಳಿಗೆ "ಶೀ (ಈ)' ಆದೇಶವು ಬಂದು, ಪಯಸ್‌.ಈ-ಪಯಸೀ 
ಎಂದಾಗುತ್ತದೆ. 

ಉದಾ- ಪಯಾಂಸಿ - ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ-ಬಹುವಚನಗಳಲ್ಲಿ, 
ಪಯಸ್‌. ಜಸ್‌(ಅಸ್‌) ಮತ್ತು ಪಯಸ್‌. ಶಸ್‌(ಅಸ್‌) ಎಂದಿದ್ದಾಗ, "ಅಸ್‌'ಗಳಿಗೆ 
“ಜಶ್ಶಸೋಃ ಶಿ?” ಎಂಬ ಸೂತ್ರದಿಂದ "ಶಿ(ಇ) ಆದೇಶ ಬಂದು, ಪಯಸ್‌. ಇ 
ಎಂದಿದ್ದಾಗ, ಅದಕ್ಕೆ “ನಪುಂಸಕಸ್ಯ ರುಲಚಃ(7-1-72)” ಸೂತ್ರದಿಂದ "ನುಮ್‌' 
ಆಗಮವು ಅಂತ್ಯ "ಅಚ್‌'ನ ಪರದಲ್ಲಿ ಬಂದು, ಪಯನ್‌ಸ್‌.-ಇ ಎಂದಿದ್ದಾಗ, 
“ಸಾನ್ತಮಹತಃ ಸಂಯೋಗಸ್ಯ(6-4-10)” ಸೂತ್ರದಿಂದ "ಉಪಧಾ ದೀರ್ಫ' ಬಂದು, 
ಪಯಾನ್‌ಸ್‌--ಇ ಎಂದಿದ್ದಾಗ, “ನುಮ್‌' ಆಗಮದ 'ನ್‌' ಕಾರಕ್ಕೆ “ನಶ್ಚಾಪದಾನ್ನಸ್ಯ 
ರುಲಿ(8-3-24)” ಸೂತ್ರದಿಂದ ಅನುಸ್ವಾರ ಬಂದು" ಪಯಾಂಸ್‌.-ಇಂಪಯಾಂಸಿ 
ಎಂಬ ರೂಪವು ಸಿದ್ಧವಾಗುತ್ತದೆ. ಉಳಿದ ವಿಭಕ್ತಿಗಳಲ್ಲಿ ಅಜಾದಿ ವಿಭಕ್ತಿಗಳು 
ಪರವಾದಾಗ, ಕೇವಲ ವರ್ಣಜೋಡಣೆಯಿಂದ “ಪಯಸಾ' ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. 

ಹಲಾದಿ ಪ್ರತ್ಯಯಗಳು ಪರವಾದಾಗ “ಸ್ವಾದಿಷ್ಟಸರ್ವನಾಮಸ್ಥಾನೇ(1-4-17)” 
ಸೂತ್ರದಿಂದ "ಪದ ಸಂಜ್ಞಾ ಬಂದು, "ಸ್‌' ಕಾರಕ್ಕೆ “ಸಸಜುಷೋ ರುಃ(8-2-66)” 
ಸೂತ್ರದಿಂದ, “ರುತ್ವ' ಬಂದು ಅದಕ್ಕೆ “ಹಶಿ ಚ(6-1-114)” ಸೂತ್ರದಿಂದ "ಉತ್ಪ' 
ಬಂದು, “ಆದ್ಲುಣಃ (6-1-87)” ಸೂತ್ರದಿಂದ "ಗುಣ' ಬಂದು ಪಯೋಭ್ಯಾಮ್‌, 
ಮೊದಲಾದ ರೂಪಗಳಾಗುತ್ತವೆ. 

ಸಪ್ತಮೀ ವಿಭಕ್ತಿ ಬಹುವಚನದಲ್ಲಿ ಪಯಸ್‌--ಸುಪ್‌(ಸು) ಎಂದಿದ್ದಾಗ, “ಸಸಜುಷೋ 
ರುಃ(8-2-66)” ಸೂತ್ರದಿಂದ “ರುತ್ವ' ಬಂದು, ಪಯರ್‌.ಸು ಎಂದಿದ್ದಾಗ, 
“ಖರವಸಾನಯೋರ್ವಿಸರ್ಜನೀಯಃ” ಎ೦ಬಸೂತ್ರದಿಂದ ರೇಫಕ್ಕೆ ವಿಸರ್ಗ ಬಂದು, 
ಪಯಃ+ಸು ಎಂದಿದ್ದಾಗ, ಪಯಃಸು ಮತ್ತು ಪಯಸ್ಸು ಎಂದು ಎರಡು ರೂಪಗಳು 
ಸಿದ್ಧವಾಗುತ್ತವೆ. 


ಷಡ್ಗಿಲ್‌ ಪ್ರಕರಣಮ್‌ (ಹ.ನ.) 


“ಸ್‌'ಕಾರಾನ್ಹ ನಪುಂಸಕ ಅಂಗದ "ಪಯಸ್‌' ಶಬ್ದದ ರೂಪಗಳು 


437 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಪಯಃ ಪಯಸೀ ಪಯಾಂಸಿ 
ದ್ವಿತೀಯಾ ಪಯಃ ಪಯಸೀ ಪಯಾಂಸಿ 
ತೃತೀಯಾ ಪಯಸಾ ಪಯೋಭ್ಯಾಮ್‌ ಪಯೋಬಭಿಃ 
ಚತುರ್ಥೀ ಪಯಸೇ ಪಯೋಭ್ಯಾಮ್‌ ಪಯೋಭ್ಯಃ 
ಪಳ್ಳುಮೀ ಪಯಸಃ ಪಯೋಭ್ಯಾಮ್‌ ಪಯೋಭ್ಯಃ 
ಷಷ್ಟೀ ಪಯಸಃ ಪಯಸೋಃ ಪಯಸಾಮ್‌. 
ಸಪ್ತಮೀ ಪಯಸಿ ಪಯಸೋಃ ಪಯಃಸು 
ಸಮ್ಪೋಧನ ಹೇ ಪಯಃ ಹೇ ಪಯಸೀ! ಹೇ ಪಯಾಂಸಿ! 


ಸೂಚನೆ - ಇದರಂತೆಯೇ "ಸ್‌' ಕಾರಾನ್ತ ನಪುಂಸಕ ಲಿಂಗದ ಶಬ್ದಗಳಾದ 
ಅಯಸ್‌, ಓಜಸ್‌, ತಪಸ್‌, ತಮಸ್‌, ರಕ್ಷಸ್‌, ವಯಸ್‌, ಶಿರಸ್‌, ಸರಸ್‌, ಮೊದಲಾದ 
ಶಬ್ದಗಳ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಸುಪುಮ್‌-(ಯಾವ ನಗರದಲ್ಲಿ ಅಥವಾ ಕುಲದಲ್ಲಿ ಹುಟ್ಟಿದ ಸತ್ತುರುಷರ 
ನಗರ ಅಥವಾ ಕುಲ). ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ಏಕವಚನಗಳಲ್ಲಿ 
ಸುಪುವರ್‌ಸ್‌*೬ಸು(ಸ್‌) ಮತ್ತು ಸುಪುವ್‌ಸ್‌-ಅವರ್‌ ಎ೦ದಿದ್ದಾಗ, 
“ಸ್ವಮೋರ್ನಪುಂಸಕಾತ್‌” ಎಂಬುದರಿಂದ “ಸು” ಮತ್ತು "ಅಮ್‌'ಗಳು ಲೋಪವಾಗಿ 
ಸುಪುಮ್‌ಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ “ಸಂಯೋಗಾನ್ನಸ್ಯ ಲೋಪಃ(8-2-23)” 
ಸೂತ್ರದಿಂದ ಲೋಪ ಬಂದು ಸುಪುಮ್‌ ಎಂದು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಸುಪುಂಸೀ-ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ-ದ್ವಿವಚನಗಳಲ್ಲಿ 
ಸುಪುಮ್‌ಸ್‌*ಔ ಮತ್ತು ಸುಪುಮ್‌ಸ್‌-ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಚ 
(7-1-19)” ಎಂಬ ಸೂತ್ರದಿಂದ "ಔ' ಗಳಿಗೆ "ಶೀ (ಈ)' ಆದೇಶವು ಬಂದು, 
ಸುಪುಮ್‌ಸ್‌-ಶೀ(ಈ) ಎಂದಿದ್ದಾಗ, "ಮ್‌' ಕಾರಕ್ಕೆ ಅನುಸ್ವಾರ ಬಂದು ಸುಪುಂಸೀ 
ಎಂದು ರೂಪಗಳು ಸಿದ್ಧವಾಗುತ್ತವೆ. 

ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ-ಬಹುವಚನಗಳಲ್ಲಿ ಸುಪುಮ್‌ಸ್‌-ಜಸ್‌(ಅಸ್‌) 
ಮತ್ತು ಸುಪುಮ್‌ಸ್‌--ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶಿಃ” ಶಿ(ಇ) ಆದೇಶ 
ಬಂದು ಸುಪುಮ್‌ಸ್‌4ಇ ಎಂದಿದ್ದಾಗ, ಅದು “ಸರ್ವನಾಮಸ್ಥಾನ-ಸಂಜ್ಞೆ ಪಡೆದಮೇಲೆ 
“ಪುಂಸೋತಸುಜ್‌(7-1-89)” ಎಂಬ ಸೂತ್ರದಿಂದ ಸುಪುಮ್‌ಸ್‌ ಗೆ ಅಸುಜ್‌ 
ಆದೇಶ ಬಂದು ಸುಪುಮ್‌.- ಅಸ್‌. ಇಎಸುಪುಮಸ್‌--ಇ ಎಂದಿರುತ್ತದೆ. “ನಪುಂಸಕಸ್ಯ 
ರುಲಚಃ” ಎಂಬ ಸೂತ್ರದಿಂದ "ನುವರ್‌(ನ್‌)' ಆಗಮ ಬಂದು, 
ಸುಪುಮನ್‌ಸ್‌4ಇ ಎಂದಿದ್ದಾಗ, “ಸಾನ್ತಮಹತಃ ಸಂಯೋಗಸ್ಕ(6-—4-10)” ಸೂತ್ರದಿಂದ 


438 ಲಘುಸಿದ್ಧಾಂತ ಕೌಮುದೀ 


“ಮ್‌' ಕಾರೋತ್ತರ "ಅ' ಕಾರಕ್ಕೆ ದೀರ್ಫವು ಬಂದು ಸುಪುಮಾನ್‌ಸ್‌* ಇ ಎಂದಿರುತ್ತದೆ. 
“ನ್‌” ಕಾರಕ್ಕೆ ಅನುಸ್ವಾರ ಬಂದು ವರ್ಣಜೋಡಣೆಯಾಗಿ ಸುಪುಮಾಂಸಿ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಅನ೦ತರದ ರೂಪಗಳಲ್ಲಿ ಅಜಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, ಸುಪುಮ್‌ಸ್‌ 
ನಲ್ಲಿರುವ "ಮ್‌' ಕಾರಕ್ಕೆ ಅನುಸ್ವಾರ ಬಂದು ವರ್ಣಜೋಡಣೆಯಿಂದ ಸುಪುಂಸಾ 
ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. ಹಲಾದಿ ವಿಭಕ್ತಿಗಳು ಪರದಲ್ಲಿದ್ದಾಗ, 
“ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು, 
ಸುಪುಮ್ಭಾ ಮ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

“ಸ್‌'ಕಾರಾನ್ತ ನಪುಂಸಕ ಅಂಗದ "ಸುಪುಂಸ್‌' ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಸುಪುಮ್‌ ಸುಪುಂಸೀ ಸುಪುಮಾಂಸಿ 
ದ್ವಿತೀಯಾ ಸುಪುಮ್‌ ಸುಪುಂಸೀ ಸುಪುಮಾಂಸಿ 
ತೃತೀಯಾ ಸುಪುಂಸಾ ಸುಪುಮ್ಭಾ ಕ್ಮ ಸುಪುಮ್ಮಿಃ 
ಚತುರ್ಥೀ ಸುಪುಂಸೇ ಸುಪುಮ್ಭಾ ಮ್‌ ಸುಪುಮೃ 8 
ಪಣ್ಣುಮೀ ಸುಪುಂಸಃ ಸುಪುಮ್ಭಾ ಕಮ್‌ ಸುಪುಮ್ಸ 8 

ಷಷ್ಠೀ ಸುಪುಂಸ ಸುಪುಂಸೋಃ ಸುಪುಂಸಾಮ್‌ 
ಸಪ್ತಮೀ ಸುಪುಂಸಿ ಸುಪುಂಸೋಃ ಸುಪುಂಸು 
ಸಮ್ಪೋಧನ ಹೇ ಸುಪುಮ್‌! ಹೇ ಸುಪುಂಸೀ! ಹೇ ಸುಪುಮಾಂಸಿ! 


ಅದಸ್‌.-ಸು(ಸ್‌) ಮತ್ತು ಅದಸ್‌.-ಅಮ್‌ ಎಂದಿದ್ದಾಗ, “ಸ್ವಮೋರ್ನಪುಂಸಕಾತ್‌” 
ಎಂಬುದರಿಂದ "ಸು' ಮತ್ತು "ಅಮ್‌' ಗಳು ಲೋಪವಾಗಿ ಅದಸ್‌ ಎಂದಿದ್ದಾಗ, 
ರುತ್ವ-ವಿಸರ್ಗಗಳಿಂದ ಅದಃ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

[ವಿಶೇಷ- ವಿಭಕ್ತಿಪ್ರತ್ಯಯ “ಸು(ಸ್‌)' ಗೆ ಲೋಪ ಬಂದ ಮೇಲೆ ವಿಭಕ್ತಿ ಪ್ರತ್ಯಯವು 
ಇಲ್ಲದೇ ಇರುವುದರಿಂದ “ತ್ಯದಾದೀನಾಮಃ(7-2-102)”ಸೂತ್ರದಿ೦ದ ಅತ್ವ, ಹಾಗೂ 
ಸಾನ್ತವಾಗಿರುವುದರಿಂದ “ಅದಸೋ*ಸೇರ್ದಾದು ದೋಮಃ(8-2-80)” ಸೂತ್ರದಿಂದ 
ಉತ್ತ ಮತ್ತಗಳೂ ಬರುವುದಿಲ್ಲ]. 

ಉದಾ- ಅಮೂ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತೀ ದ್ವಿಚನಗಳಲ್ಲಿ ಅದಸ್‌--ಔ 
ಮತ್ತು ಅದಸ್‌೬ಔಟ್‌(ಔ) ಎಂದಿದ್ದಾಗ, “ನಪುಂಸಕಾಚ್ಛ(7-1-19)” ಸೂತ್ರದಿಂದ 
"ಔ' ಗೆ ಶೀ(ಈ) ಆದೇಶ ಬಂದು ಅದಸ್‌4ಈ ಎಂದಿದ್ದಾಗ, “ತೃದಾದಿನಾಮಃ(7- 
2-102)” ಸೂತ್ರದಿಂದ "ಸ್‌' ಕಾರಕ್ಕೆ "ಅ' ಕಾರ ಬಂದು ಅದ--ಅ--ಈ ಎಂದಿದ್ದಾಗ, 
“ಅತೋಗುಣೇ(6-1-97)” ಸೂತ್ರದಿಂದ ಪರರೂಪ ಬಂದು ಅದ. ಈ ಎಂದಾಗುತ್ತದೆ. 


ಷಡ್ಲಿಚ್ಸ್‌ ಪ್ರಕರಣಮ್‌ (ಹ.ನ.) 439 


ನಂತರ ಗುಣ ಬಂದು, ಅದೇ ಎಂದಾಗುತ್ತದೆ. “ಅದಸೋ*ಸೇರ್ದಾದು ದೋಮಃ(8- 
2-80)” ಸೂತ್ರದಿಂದ "ದ್‌' ಕಾರಕ್ಕೆ ಮತ್ವಮ್‌), "ಏ' ಕಾರಕ್ಕೆ ಊತ್ಸ(ಊ), 
ಬಂದು ಅಮೂ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಅಮೂನಿ- ಪ್ರಥಮಾ ಮತ್ತು ದ್ವಿತೀಯಾ ವಿಭಕ್ತಿ-ಬಹುಚನಗಳಲ್ಲಿ 
ಅದಸ್‌4ಜಸ್‌(ಅಸ್‌) ಮತ್ತು ಅದಸ್‌4ಶಸ್‌(ಅಸ್‌) ಎಂದಿದ್ದಾಗ, “ಜಶ್ಮಸೋಃ ಶಿ” 
ಶೀ(ಇ) ಆದೇಶ ಬಂದು, ಅದಸ್‌4ಇ ಎಂದಿದ್ದಾಗ, ಹಿಂದಿನಂತೆ ತ್ಯದಾದ್ಯತ್ವ ಮತ್ತು 
ಪರರೂಪಗಳು, ಹಾಗೆಯೇ "“ನಪುಂಸಕಸ್ಯ ರುಲಚಃ(7-1-72)” ಸೂತ್ರದಿಂದ 
"ನುಮ್‌(ನ್‌)' ಆಗಮ ಬಂದು, ಅದ--ನ್‌--ಇ ಎಂದಿದ್ದಾಗ, “ಸರ್ವನಾಮಸ್ಥಾನೇ 
ಚಾಸಮ್ಮುದ್ಧೌ” ಎಂಬ ಸೂತ್ರದಿಂದ "ದ್‌' ಕಾರೋತ್ತರ "ಅ' ಕಾರಕ್ಕೆ "ಉಪಧಾ- 
ದೀರ್ಫ' ಬಂದು, ಅದಾ ನ್‌. ಇಎಅದಾನಿ ಎಂದಿರುತ್ತದೆ. “ಅದಸೋ*ಸೇರ್ದಾದು 
ದೋಮಃ(8-2-80)” ಸೂತ್ರದಿಂದ “ದ್‌” ಕಾರಕ್ಕೆ ಮತ್ವ(ಮ್‌), "ಆ' ಕಾರಕ್ಕೆ 
ಊತ್ಸ(ಊ), ಬಂದು ಅಮೂನಿ ಎಂದು ರೂಪಗಳು ಸಿದ್ಧವಾಗುತ್ತವೆ. 

ಸೂಚನೆ -ತೃತೀಯಾ ವಿಭಕ್ತಿಯಿಂದ ಉಳಿದ ಎಲ್ಲ ವಿಭಕ್ತಿಗಳ ರೂಪಗಳು 
ಪುಲ್ಲಿಂಗದಂತೆಯೇ ಸಿದ್ಧವಾಗುತ್ತದೆ. 

"ಸ್‌'ಕಾರಾನ್ತ ನಪುಂಸಕ ಅಂಗದ "“ಅದಸ್‌' ಶಬ್ದದ ರೂಪಗಳು 


ವಿಭಕ್ತಿ ಏಕವಚನ ದ್ವಿವಚನ ಬಹುವಚನ 
ಪ್ರಥಮಾ ಅದಃ ಅಮೂ ಅಮೂನಿ 
ದ್ವಿತೀಯಾ ಅದಃ ಅಮೂ ಅಮೂನಿ 
ತೃತೀಯಾ ಅಮುನಾ ಅಮೂಭ್ಯಾಮ್‌ ಅಮೀಭಿಃ 
ಚತುರ್ಥೀ ಅಮುಷ್ಕೈ ಅಮೂಭ್ಯಾಮ್‌ ಅಮೀಭ್ಯಃ 
ಪಣ್ಣುಮೀ ಅಮುಷ್ಕಾತ್‌ ಅಮೂಭ್ಯಾಮ್‌ ಅಮೀಭ್ಯಃ 
ಷಷ್ಠೀ ಅಮುಷ್ಯ ಅಮುಯೋಃ ಅಮೀಷಾಮ್‌ 
ಪಮೀ ಅಮುಷ್ಮಿನ್‌ ಅಮುಯೋಃ ಅಮೀಷು 


ಮ್ಹೋಧನ ಇದಕ್ಕೆ ಸಂಬೋಧನ ರೂಪ ಇರುವುದಿಲ್ಲ. 
॥ ಇತಿ ಹಲನ್ನಾಃ ನಪುಂಸಕ ಅಜಳ್ಥಾಃ ಶಬ್ದಾಃ॥ 
ಇಲ್ಲಗೆ "ಸ್‌' ಕಾರಾನ್ತ ನಪು೦ಸಕಅಂ೦ಗ ಶಬ್ದಗಳು ಮುಗಿದವು. 
ಇಲ್ಲಗೆ ಹಲಂತ ಸಫು೦ಂಸಕಅಂಗ ಪ್ರಕರಣ(1೦)ವು ಮುಗಿಯಿತು. 
ಇಲ್ಲಗೆ ಷಡ್ಲಿಣ್ಣೆಯ 6 ಪ್ರಕರಣಗಳು ಮುಗಿದವು. 


11. ಅವ್ಯಯ ಪ್ರಕರಣಮ್‌ 
(ಸೂತ್ರ 368-372/2 ರವರೆಗೆ) 
(ಅವ್ಯಯ ಸಂಜ್ಞೆಯನ್ನು ವಿಧಿಸುವ ಪ್ರಥಮ ಸೂತ್ರ) 

ಸೂತ್ರ - 366. ಸ್ಟರಾದಿ-ನಿಪಾತಮವ್ಯಯಮ್‌(1.2.37) 

ವೃತ್ತಿಃ ಸ್ವರಾದಯಃ ನಿಪಾತಾಶ್ಚ ಅವ್ಯಯ-ಸಂಜ್ಞಾ ಸು 

1. ಸ್ವರ್‌। 2. ಅಂತರ್‌। 3. ಪ್ರಾತರ್‌। 4. ಪುನರ್‌। 5. ಸನುತರ್‌। 6. ಉಚ್ಚೈಸ್‌ 
ನೀಚ; ಸ್‌। 8. ಶನೈ ಸ್‌। 9. ಯಧಕ್‌। 10. ಖತೇ। 11. ಯುಗಪತ್‌। 12. ಆರಾತ್‌। 13. 
ಪೃಥಕ್‌। 14. ಹೃಸ್‌। 15. ಶ್ವಸ್‌। 16. ದಿವಾ 17. ರಾತ್ರೌ 18. ಸಾಯಮ್‌ 19. 
ಚಿರಮ್‌ 20. ಮನಾಕ್‌ 21. ಈಷತ್‌ 22. ಜೋಷಮ್‌ 23. ತೂಷ್ಟೀಮ್‌ 24. 
ಬಹಿಸ್‌ 25. ಅವಸ್‌ 26. ಅಧಸ್‌ 27. ಸಮಯಾ 28. ನಿಕಷಾ 29. ಸ್ವಯಮ್‌ 
30. ವೃಥಾ 31. ನಕ್ತಮ್‌ 32. ನ 33. ನ್‌್‌ 34. ಹೇತೌ 35. ಇದ್ದಾ 36. ಅದ್ಭಾ 
37. ಸಾಮಿ 38. ವತ್‌ 39. ಬ್ರಾಹ್ಮಣವತ್‌ 40. ಕ್ಷತ್ರಿಯವತ್‌ 41. ಸನಾ 42. ಸನತ್‌ 
43. ಸನಾತ್‌ 44. ಉಪಧಾ 45. ತಿರಸ್‌ 46. ಅಂತರಾ 47. ಅಂತರೇಣ 48. 
ಜ್ಯೋಕ್‌ 49. ಕಮ್‌ 50. ಶಮ್‌ 51. ಸಹಸಾ 52. ವಿನಾ 53. ನಾನಾ 54. ಸ್ಪಸ್ತಿ 55. 
ಸ್ವಧಾ 56. ಅಲಮ್‌ 57. ವಷಟ್‌ 58. ಶ್ರೌಷಟ್‌ 59. ವೌಷಟ್‌ 60. ಅನ್ಯತ್‌ 61. 
ಅಸ್ತಿ 62. ಉಪಾಂಶು 63. ಕ್ಷಮಾ 64. ವಿಹಾಯಸಾ 65. ದೋಷಾ 66. "ಮೃಷಾ 
67. ಮಿಥ್ಯಾ 68. ಮುಧಾ 69. ಪುರಾ 70. ಮಿಥೋ 71. ಮಿಥಸ್‌ 72. ಪ್ರಾಯಸ್‌ 
73. ಮುಹುಸ್‌ 74. ಪ್ರವಾಹುಕಮ್‌ 75. ಪ್ರವಾಹಿಕಾ 76. ಆರ್ಯಹಲಮ್‌ 77. 
ಅಭೀಕ್ಷ್ಣ ಮ್‌ 78. ಸಾಕಮ್‌ 79. ಸಾರ್ಧಮ್‌ 80. ನಮಸ್‌ 81. ಹಿರುಕ್‌ 82. ಧಿಕ್‌ 
83. ಅಥ 84. ಅಮ್‌ 85.ಆಮ್‌ 86. ಪ್ರತಾಮ್‌ 87. ಪ್ರಶಾನ್‌(ಪ್ರತಾನ್‌) 88. ಮಾ 
89. ಮಾಜ್‌ ॥ ಆಕ್ಟ ೈತಿಗಗೋಂಯಮ್‌)॥ 

ನಿಪಾತಾಃ- 


90. ಚ। 91. ವಾ। 92. ಹ। 93. ಅಹ। 94. ಏವ। 95. ಏವಮ್‌। 96. ನೂನಮ್‌। 
97. ಶಶ್ವತ್‌। 98. ಯುಗಪತ್‌। 99. ಭೂಯಸ್‌। 100. ಕೂಪತ್‌। 101. ಸೂಪತ್‌ 
102. ಕುವಿತ್‌ 103. ನೇತ್‌ 104. ಚೇತ್‌ 105. ಚಣ್‌ 106. ಯತ್ರ 107. ಕಚ್ಚಿತ್‌। 
108. ನಹ। 109. ಹನ್ನ! 110. ಮಾಕಿಃ। 111. ಮಾಕಿಮ್‌। 112. ನಕಿಃ 113. ನಕಿಮ್‌। 
114. ಮಾಜ್‌ 115. ನರ್‌ 116. ಯಾವತ್‌ 117. ತಾವತ್‌ 118. ತ್ವೈ 119. ನ್ವೈ! 
120. ದ್ವೈ! 121. ರೈ 122. ಶ್ರೌಷಟ್‌। 123. ವೌಷಟ್‌। 124. ಸ್ವಾಹಾ। 125. ಸ್ವಧಾ! 
126. ವಷಟ್‌। 127. ತುಮ್‌। 128. ತಥಾಹಿ। 129. ಖಲು। 130. ಲ| 131. ಅಥೋ। 
132. ಅಥ। 133. ಸುಷ್ಟು 134. ಸ್ನ 135. ಆದಹ। 


ಅವ್ಯಯ ಪ್ರಕರಣಮ್‌ 441 


(ವಾ ಉಪಸರ್ಗ-ವಿಭಕ್ತಿ-ಸ್ವರ-ಪ್ರತಿರೂಪಕಾಶ್ಚ) 

136. ಅವದತ್ತಮ್‌। 137. ಅಹಂಯುಃ 138. ಅಸ್ತಿಕ್ಷೀರಾ। 139. ಅ। 140. ಆ।| 
141. ಇ। 142. ಈ 143. evi 144. ಊ। 145. ಏ। 146. ಐ। 147. ಓ। 148. ಔ| 
149. ಪಶು। 150. ಶುಕಮ್‌। 151. ಯಥಾಕಥಾಚ। 152. ಪಾಟ್‌। 153. ಪ್ಯಾಟ್‌। 154. 
ಅಜ್ಜ 155. ಹೈ! 156. ಹೇ। 157. ಭೋಃ 158. ಅಯೇ। 159. ದ್ಯ! 160. ವಿಷು। 161. 
ಏಕಪದೇ। 162. ಯುತ್‌। 163. ಆತಃ ಚಾದಿರಾಕೃತಿಗಣಃ. 

ಪ. ಛೇ. -ಸ್ಟರಾದಿನಿಪಾತಮ್‌, ಅವ್ಯಯಮ್‌,। 

ಅರ್ಥ - "ಸ್ಪರ್‌' ಮೊದಲಾದ (ಸ್ವರಾದಿ ಗಣ ಪಠಿತ) ಶಬ್ದಗಳು ಮತ್ತು "ನಿಪಾತ' 
ಸಂಜ್ಞೆಯುಳ್ಳ ಶಬ್ದಗಳು- ಇವು "ಅವ್ಯಯ' ಸಂಜ್ಞೆಯನ್ನು ಪಡೆಯುತ್ತವೆ.ಅವ್ಯಯ 
ಸಂಜ್ಞೆಯನ್ನು ಪಡೆಯುವುದರಿಂದ “ಅವ್ಯಯಾದಾಪ್ರುಪಃ(2-4-82)” ಸೂತ್ರದಿಂದ 
"ಆಪ್‌' ಮತ್ತು "ಸುಪ್‌'ಗಳಿಗೆ "ಲೋಪ ' ಬರುತ್ತದೆ. 

ಸ್ಪರಾದಿ- "ಸ್ಪರ್‌' ಶಬ್ದವು ಮೊದಲನೇಯ ಶಬ್ದವಾಗಿ ಪರಿಗಣಿಸಲ್ಪಟ್ಟಿದೆ. ವೃತ್ತಿಯಲ್ಲಿ 
ಸ್ವರಾದಿ ಶಬ್ದಗಳನ್ನು ಪಠಿಸಲಾಗಿವೆ. ಅವುಗಳ ಅರ್ಥವು ಕ್ರಮವಾಗಿ ಹೀಗಿವೆ. 

ಸೂಚನೆ - "ಸ್ವರಾದಿ'ಗೇನೇ "ಆಕೃತಿ-ಗಣ'ವೆಂದು ಹೆಸರು. ಇದರಲ್ಲಿ ಬೇರೆ 
ಶಬ್ದಗಳಿರುತ್ತವೆ. ಇವುಗಳ ಪ್ರಯೋಗದಲ್ಲಿ ವೈಶಿಷ್ಟ್ಯವನ್ನು ಕಾಣಬಹುದು. 

1ಸ್ವರ್‌-ಸ್ವರ್ಗ; 2. ಅನ್ನರ್‌-ಒಳಗೆ; 3.ಪ್ರಾತರ್‌-ಬೆಳಗ್ಗೆ, 4.ಪುನರ್‌-ಮತ್ತೆ; 
5.ಸನುತರ್‌-ಅನ್ನರ್ಧಾನ; 6.ಉಜ್ಜೈಸ್‌-ದೊಡ್ಡ ಧ್ವನಿಯಿಂದ/ಮೇಲೆ 7.ನೀಚೈಸ್‌- 
ಕೆಳಗೆ, ಅಲ್ಪ; 8. ಶನೈಸ್‌-ಮೆಲ್ಲನೆ; 9.ಯಧಕ್‌-ಸತ್ಯ; 10.ಯತೇ-ಬಿಟ್ಟು(ಹೊರತು); 
11.ಯುಗಪತ್‌-ಏಕಕಾಲದಲ್ಲಿ; 12.ಆರಾತ್‌-ದೂರ/ಸಮೀಪ; 13.ಪೃಥಕ್‌-ಬೇರೆ/ಅನ್ಯ; 
14.ಹ್ಯಸ್‌-ನಿನ್ನೆ; 15.ಶ್ವಸ್‌-ನಾಳೆ; 16.ದಿವಾ-ಹಗಲು; 17.ರಾತೌ-ರಾತ್ರಿಯಲ್ಲಿ; 
18.ಸಾಯಮ್‌-ಸಾಯಂಕಾಲ; 19.ಚಿರಮ್‌-ಬಹುಕಾಲ; 20.ಮನಾಕ್‌-ಸ್ಟಲ್ಪ; 
21.ಈಷತ್‌-ಸ್ವಲ್ಪ; 22. ಜೋಷಮ್‌-ಸುಖ/ಮೌನ; 23.ತೂಷ್ಟೀಮ್‌-ಮೌನ; 
24.ಬಹಿಸ್‌-ಹೊರಗೆ; 25.ಅವಸ್‌-ಹೊರಗೆ; 26.ಅಧಸ್‌-ಕೆಳಗೆ; 27.ಸಮಯಾ- 
ಹತ್ತಿರ; 28.ನಿಕಷಾ-ಸಮೀಪ; 29.ಸ್ಹ್ವಯಮ್‌-ತಾನಾಗಿ; 30.ವೃಥಾ- (ರ್ಥ; 
31 ನಕ್ತಮ್‌-ರಾತ್ರಿ; 32.ನಇಗ್‌-ಇಲ್ಲ,/ದಿಷೇಧ; 33. ಹೇತೌ-ನಿಮಿತ್ರ/ಕಾರಣ; 34.ಇದ್ದಾ- 
ಪ್ರಕಟ,(ಸ್ಪಷ್ಟ; 35.ಅದ್ಭಾ-ವಾಸ್ತವವಾಗಿ, ನಿಜವಾಗಿ; 36.ಸಾಮಿ-ಅರ್ಧ; 37.ವತ್‌- 
ಸಾದೃಶ್ಯಾರ್ಥಕಪ್ರತ್ಯಯ(ಅನ್ರೆ); (38.ಬ್ರಾಹ್ಮಣವತ್‌-ಬ್ರಾಹ್ಮಣನಂತೆ) (39.ಕ್ಷತ್ರಿಯವತ್‌- 
ಕ್ಷತ್ರಿಯನಂತೆ) 40.ಸನಾ, ಸನತ್‌, ಸನಾತ್‌-ಸದಾ, ಯಾವಾಗಲೂ; 41.ಉಪಧಾ- 
ಭೇದ; 42.ತಿರಸ್‌-ಅನ್ನರ್ಧಾನ,ಅಡ್ಡ, ತಿರಸ್ಕಾರ; 43.ಅನ್ತರಾ-ಮಧ್ಯ, ಬಿಟ್ಟು; 
44.ಅನ್ನರೇಣ-ಬಿಟ್ಟು 45.ಜ್ಯೋಕ್‌-ಕಾಲಾಧಿಕ್ಯ, ಪ್ರಶ್ನೆ, ಶೀಘ್ರ ಈಗ; 46.ಕಮ್‌- 
ನೀರು,ತಲೆ, ನಿಂದಾ, ಸುಖ; 47.ಶಮ್‌-ಸುಖ; 48.ಸಹಸಾ-ಆಕಸ್ಮಿಕ, ಅವಿಮರ್ಶ; 
49.ವಿನಾ-ವರ್ಜ(ಬಿಟ್ಟು); 50.ನಾನಾ-ಅನೇಕ,ಬಿಟ್ಟು; 51 ಸ್ವಸ್ತಿ-ಮ೦ಗಳ,ಕಲ್ಯಾಣ; 


442 ಲಘುಸಿದ್ಧಾಂತ ಕೌಮುದೀ 


52.ಸ್ವಧಾ-ಪಿತೃಗಳಿಗೆದಾನ 53.ಅಲಂ-ಅಲಂಕಾರ,ಸಾಕಷ್ಟು; 54: ವಷಟ್‌, ಶ್ರೌಷಟ್‌, 
ವೌಷಟ್‌- ವೈದಿಕ ಪ್ರಯೋಗ(ಆಹುತಿ ಸೂಚಕ) ಮಾಡುವಾಗ ಉಚ್ಚರಿಸುವ 
ಶಬ್ದ ಶಕ್ತಿನಿಷೇಧ,ತಡೆ; 55.ಅನ್ಯತ್‌-ಅನ್ಯ ಅತಿರಿಕ್ತ ಬೇರೆ; 56.ಅಸ್ಥಿ-ವಿದ್ಯಮಾನ,ಇರುವಿಕೆ; 
57.ಉಪಾಂಶು- ನಿದಾನೋಚ್ಚಾರಣೆ,ರಹಸ್ಯ; 58.ಕ್ಷಮಾ-ಸಹನೆ; 59.ವಿಹಾಯಸಾ- 
ಆಕಾಶ; 60.ದೋಷಾ-ರಾತ್ರಿ; 6 ಮೃಷಾ-ಅಸತ್ಯ,ಸುಳ್ಳು; 62.ಮಿಥ್ಯಾ-ಅಸತ್ಯ.ಸುಳ್ಳು; 
63.ಮುಧಾ-ವ್ಯರ್ಥ; 64.ಪುರಾ-ಸತತ, ಬಹುಕಾಲದ ಹಿಂದೆ; 65.ಮಿಥೋ- 
ಏಕಾನ್ತ.ಬಿಟ್ಟು; 66.ಮಿಥಸ್‌-ಪರಸ್ಪರ, ಒಟ್ಟಿಗೆ; ಮುಂದೆ ಆಗುವುದು,ಆಸನ್ನವಾದುದು; 
67.ಪ್ರಾಯಸ್‌ - ಸಾಮಾನ್ಯ; 68.ಮುಹುಸ್‌-ಪುನಃಪುನಃ; 69.ಪ್ರವಾಹುಕಮ್‌ - 
ಆ ಸಮಯದಲ್ಲಿ; 70.ಪ್ರವಾಹಿಕಾ-ಸಮಾನಕಾಲ, ಮೇಲೆ; 71 ಆರ್ಯಹಲಮ್‌- 
ಬಲಾತ್ಕಾರ; 72.ಅಭೀಕ್ಷ್ಣಮ್‌- ನಿರನ್ನರ, ಪೌನಃಪುನ್ಯ; 73.ಸಾಕಮ್‌ - ಒಟ್ಟಿಗೆ; 
74.ಸಾರ್ಧಮ್‌-ಒಟ್ಟಿಗೆ; 75.ನಮಸ್‌-ನಮಸ್ಕಾರ,ಬಗ್ಗಿರುವಿಕೆ; 76.ಹಿರುಕ್‌- 
ವರ್ಜನ(ಬಿಟ್ಟಿರುವಿಕೆ); 77.ಧಿಕ್‌-ನಿಂದಾ, ಧಿಕ್ಕರಿಸುವಿಕೆ; 78.ಅಥ-ಆರಂಭ, ಆಮೇಲೆ; 
79.ಅಮ್‌-ಶೀಘ್ರ ಅಲ್ಪ; 80.ಆಮ್‌-ಅಜ್ಲೇಕಾರ; 81 ಪ್ರತಾಮ್‌-ಬಾಡುವಿಕೆ; 
82.ಪ್ರಶಾನ್‌-ತುಲ್ಯ, ಸಮಾನ; 83. ಪ್ರತಾನ್‌ - ತುಲ್ಕ, (ವಿಸ್ತಾರ) 84.ಮಾ- 
ನಿಷೇಧ, ಆಶಜ್ಯ್‌ 85. ಮಾಜ್‌-ನಿಷೇಧ, ಆಶಜ್ಯ್‌. 

ಸೂಚನೆ - ಆಕೃತಿಗಣೋsಯಮ್‌- “ಸ್ವರಾದಿ'ಗಣಕ್ಕೇನೇ “ಆಕೃತಿ-ಗಣ'ವೆಂದು 
ಹೆಸರು. ಇದರಲ್ಲಿ ಬೇರೆ ಶಬ್ದಳಿರುತ್ತವೆ. ಇವುಗಳ ಪ್ರಯೋಗದಲ್ಲಿ ವೈಶಿಷ್ಟ್ಯವನ್ನು 
ಕಾಣಬಹುದು. "ಆಕೃತಿ'ಯಿಂದ ಇದರಂತೆ ಇರುವ ಇತರ ಶಬ್ದಗಳೂ "ಅವ್ಯಯ'ವೆಂದು 
ಊಹಿಸಿಕೊಳ್ಳಬೇಕು. 


ಪರಂ-ಆದರೆ; ಸಾಕ್ಷಾತ್‌-ಪ್ರತ್ಯಕ್ಷ; ಸಾಚಿ-ಅಡ್ಡಲಾಗಿ; ಸತ್ಯಂ-ಅರ್ಧ ಅಜ್ಲೇಕಾರ; 
ಮಣ್ಮು/ಆಶು-ಬೇಗ; ಸಂವತ್‌-ವರ್ಷ; ಆವಶ್ಯಮ್‌-ನಿಶ್ಚಯ; ಉಷಾ-ರಾತ್ರಿ; ಓ೦- 
ಅಬ್ಲೇಕಾರ,ಬ್ರಹ್ಮ ಭೂಃ-ಭೂಮಿ; ಭುವಃ-ಅನ್ತರಿಕ್ಷ; ರುಟಿತಿ/ರುಕ್‌/ತರಸಾ-ಬೇಗ; 
ಸುಷ್ಮು-ಪ್ರಶ೦ಸೆ; ದುಷ್ಠು-ನಿಷ್ಟೃಷ್ಟ ಸು-ಪೂಜಾ; ಕು-ಕುತ್ತಿತ, ಸ್ವಲ್ಪ ಅ೦ಜಸಾ- 
ಬೇಗ, ತತ್ತ್ವ ಮಿಥು-ಎರಡು; ಅಸ್ತಂ-ವಿನಾಶ; ಸ್ಥಾನೇ-ಯುಕ್ರ ವರಂ-ಸ್ವಲ್ಪ,ಉತ್ಕರ್ಷ; 
ಸುದಿ-ಶುಕ್ಷಪಕ್ಷ; ವದಿ-ಕೃಷ್ಣಪಕ್ಷ. 

ವೃತ್ತಿಯಲ್ಲಿ ಹೇಳಿರುವ "ಚ' ಮೊದಲಾದ "ನಿಪಾತ' ಗಳಿಗೂ ಅರ್ಥವನ್ನು ಕ್ರಮವಾಗಿ 
ಕೊಡಲಾಗಿದೆ. 


ಚ-ಸಮುಚ್ಚಯ,ಅನ್ವಾಚಯ,ಇತರೇತರಯೋಗ,ಸಮಾಹಾರ; ವಾ-ವಿಕಲ್ಪ, 
ಉಪಮಾ, ಸಾದೃಶ್ಯ, ಸಮುಚ್ಚಯ; ಹ-ಪ್ರಸಿದ್ಧಿ; ಅಹ-ಆಶ್ಚರ್ಯ; ಏವ-ನಿಶ್ಚಯ, 
ಅನಿಶ್ಚಯ; ಏವಮ್‌- ಈ ರೀತಿಯಾಗಿ; ನೂನಮ್‌ - ತರ್ಕ, ನಿಶ್ಚಯ; ಶಶ್ವತ್‌ 
- ನಿತ್ಯ, ಪುನಃಪುನಃ,- ಒಟ್ಟಿಗೆ; ಯುಗಪತ್‌-ಏಕಕಾಲದಲ್ಲಿ; ಭೂಯಸ್‌-ಪುನಃ; 
ಕೂಪತ್‌-ಪ್ರಶ್ಶೆ, ಪ್ರಶಂಸಾ; ಕುವಿತ್‌-ಅಧಿಕ, ಪ್ರಶಂಸಾ; ನೇತ್‌-ಶಜ್ಯ್‌, ನಿಷೇಧ, ವಿಚಾರ, 
ಸಮುಚ್ಚಯ; ಚೇತ್‌-ರೆ(ಆದರೆ); ಚಣ್‌-ಒಂದು ವೇಳೇ(ರೆ); ಕಚ್ಚಿತ್‌-ಇಷ್ಟಪ್ರಶ್ನೆ; ಯತ್ರ- 


ಅವ್ಯಯ ಪ್ರಕರಣಮ್‌ 443 


ಅನಿಶ್ಚಿತ ಪ್ರದೇಶ, ಅಮರ್ಷ, ನಿಂದಾ, ಆಶ್ಚರ್ಯ; ನಹ-ಪ್ರತ್ಯಾರಮೃ; ಹನ್ತ- 
ಹರ್ಷ, ವಿಷಾದ, ಅನುಕಮ, ವಾಕ್ಕಾರಮೃ; ಮಾಕಿಃ/ ಮಾಕಿಮ್‌/ ಮಕಿಃ/ ನಕಿಮ್‌- 
ಬಿಟ್ಟು ಮಾಜ್‌, ನ್‌ - ನಿಷೇಧ, ಸ್ವರಾದ್ಯುಕ್ತಿ; ಯಾವತ್‌, ತಾವತ್‌-ಪೂರ್ತಿ, 
ಅವಧಿ, ಪರಿಮಾಣ, ನಿಶ್ಚಯ; ತ್ವೈ - ವಿಶೇಷ, ವಿತರ್ಕ; ದ್ವ ಭ-ವಿತರ್ಕ; ನ್ವೈ- 
ವಿತರ್ಕ, ಇದು ಪಾಠಾನ್ತರ. ರೈ-ದಾನ, ಅನಾದರ; ಶ್ರೌಷಟ್‌, ವೌಷಟ್‌, ಸ್ವಾಹಾ - 
ಸ್ವರಾದ್ಯುಕ್ತಿಯಲ್ಲಿ ಬರುತ್ತದೆ. ಸ್ವಾಹಾ-ದೇವತಾದಾನದಲ್ಲಿ ಹೇಳುವುದು. ಸ್ಪಧಾ-ಪಿತೃಗಳ 
ದಾನದಲ್ಲಿ ಹೇಳುವುದು; ವಷಟ್‌-ಮನದಲ್ಲಿ ಹೇಳುವುದು; ತುಮ್‌ - ತುಚ್ಛೀಕರಿಸಿ 
ಹೇಳುವಾಗ ಉಪಯೋಗಿಸುವುದು; ತಥಾಹಿ-ನಿದರ್ಶನ ಹೇಳುವಾಗ ಬರುವುದು; 
ಖಲು-ನಿಷೇಧ, ವಾಕ್ಕಾಲಜ್ಕಾರ, ನಿಶ್ಚಯ; ಕಿಲ-ವಾರ್ತಾದಲ್ಲಿ, ಸುಳ್ಳು ಅಥೋ- 
ಆರಮೃ, ಅನನ್ನರ; ಅಥ-ಮಜ್ಗಲ, ಅನನ್ತರ, ಆರಮೃ, ಪ್ರ ಪ್ರಶ್ನ, ಪೂರ್ತಿ ಅಧಿಕಾರ, 
ಪ್ರತಿಜ್ಞಾ ಸಮುಚ್ಚಯ; ಸುಷ್ಠು-ಸುನ್ದರ, ಪ್ರಶಮ್ಯಾ ಸ್ಮ-ಕಳೆದುದು, ಭೂತಕಾಲದಲ್ಲಿ 
ಬರುವುದು; ಆದಹ-ಉಪ್ರಕಮ, ಹಿಮ್ಮಾ, ನಂದಿತ. 
ವಾ।ಉಪಸರ್ಗ-ವಿಭಕ್ತಿ-ಸ್ಟರ-ಪ್ರತಿರೂಪಕಾಶ್ಚ! 

ಅವದತ್ತಮ್‌-,ಅಹಂಯುಃ- ಅಸ್ತಿಕ್ಷೀರಾ-, ಅ-, ಆ-, ಇ-, ಈ-, ಉ, ಊ, 

is ಐ, ಆಶು-, ಶುಕಮ್‌- ಯಥಾಕಥಾಚ-, ಪಾಟ್‌, ಪ್ಯಾಟ್‌-, ಅಜ್ಲ-ಹೈ, 
, ಭೋಃ ಅಯೇ-, ದ್ಯ-, ವಿಷು-, ಏಕಪದೇ-, ಯುತ್‌-, ಅತಃ- 
1೬ " 
(ಅವ್ಯಯ ಸಂಜ್ಞೆಯನ್ನು ವಿಧಿಸುವ ದ್ವಿತೀಯ ಸೂತ್ರ) 

ಸೂತ್ರ - 369. ತದ್ಧಿತಶ್ವಾಸರ್ವವಿಭಕ್ತಿಃ ( 1.1.38) 

ವೃತ್ತಿಃ ಯಸ್ಮಾತ್‌ ಸರ್ವಾ ವಿಭಕ್ತಿಃ ನ ಉತ್ಪದ್ಯತೇ ಸ ತದ್ಧಿತಾಂತೋ5ವ್ಯಯಮ್‌ 
ಸ್ಯಾತ್‌। 

ವಾ॥ ಪರಿಗಣನಮ್‌ ಕರ್ತವ್ಯಮ್‌ 

ತಸಿಲಾದಯಃ ಪ್ರಾಕ್ಟಾಶಪಃ। ಶಸ್‌-ಪ್ರಭೃತಯಃ ಪ್ರಾಕ್‌ ಸಮಾಸಾಂತೇಭ್ಯಃ ಅಮ್‌। 
ಆಮ್‌। ಕೃತ್ವೋಂರ್ಥಾಃ ತಸಿವತೀ। ನಾ-ನಾಣಸಿ। ಏತದಂತಮಪಿ ಅವ್ಯಯಮ್‌! 
ಅತಃ ಇತ್ಯಾದಿ! 

ಪ.ಛೇ. - ತದ್ದಿತಃ, ಚ, ಅಸರ್ವ- ವಿಭಕ್ತಿ 

ಅ.ವೃ.-“ಸ್ಪರಾದಿನಿಪಾತಮವ್ಯಯಮ್‌(1-1-37)” ಸೂತ್ರದಿಂದ “ಅವ್ಯಯಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಯಾವ ಶಬ್ದದ ಮೇಲೆ ಎಲ್ಲ ವಿಭಕ್ತಿಗಳ ರೂಪಗಳು ಬರುವುದಿಲ್ಲವೋ, 
ಅಂತಹ “ತದ್ಭಿತಾನ್ತ' ಶಬ್ದಗಳಿಗೂ ಕೂಡ “"ಅವ್ಯಯ-ಸಂಜ್ಞೆಯು' ಬರುತ್ತದೆ. 

“ಅಸರ್ವ ವಿಭಕ್ತಿಃ” ಎಂಬುದಕ್ಕೆ “ಸರ್ವ ವಿಭಕ್ತಿಗಳು ಬಾರದೇ ಇರುವ” ಎಂದು 
ಅರ್ಥ. ಆದರೆ ಅವ್ಯಯಗಳಿಗಿಂತ ಕೂಡ ಎಲ್ಲ ವಿಭಕ್ತಿಗಳೂ ಸ್ವೀಕರಿಸಲ್ಪಟ್ಟಿವೆಯಾದ್ದರಿಂದ, 


444 ಲಘುಸಿದ್ಧಾಂತ ಕೌಮುದೀ 


ಆ ಅರ್ಥವೂ ಸರಿಯಾದದ್ದಲ್ಲ. ಆದರೆ, ಅವ್ಯಗಳ ನಂತರ ಏಕವಚನವಿಭಕ್ತಿಪ್ರತ್ಯಯಗಳು 
ಮಾತ್ರ ಸೇರಿಸಲಾಗುವವು ಎಂದು ಮಹಾಭಾಷ್ಯದಲ್ಲಿ ಹೇಳಿರೋಣದ್ದರಿಂದ 
“ಎಲ್ಲವಿಭಕ್ತಿಗಳೂ ಬಾರದಿರುವ” ಎಂದು ಅರ್ಥಮಾಡಲಾಗಿದೆ. 

ಇಂತಹ ತದ್ಭಿತಪ್ರತ್ಯಯಾನ್ತ ಶಬ್ದಗಳಲ್ಲಿ ಕೂಡ ಕೆಲವು “ಪಚತಿ ರೂಪಮ್‌” 
“ಪಚತಿಕಲ್ಲಮ್‌” ಮೊದಲಾದವುಗಳಿಗೆ “ಅವ್ಯಯ-ಸಂಜ್ಞೆಯು' ಯೋಗ್ಯವಾದದ್ದಲ್ಲ. 
ಆದುದರಿಂದ, ಅವ್ಯಯತ್ವವಿರುವ ಪ್ರತ್ಯಯಗಳ ಪರಿಗಣನೆ ಮಾಡಬೇಕು. 
“ಪಣ್ಣಮ್ಯಾಸ್ಟಸಿಲ್‌(5.3.7)” ಎಂಬ ಸೂತ್ರದಿಂದ ಆರಂಭಿಸಿ “ಯಾಪ್ಯೇಪಾಶಪ್‌” 
(5.3.47) ಎಂಬ ಸೂತ್ರಕ್ಕೆ ಪೂರ್ವದಲ್ಲಿ ವಿಧಿಸಲಾದ ಪ್ರತ್ಯಯಗಳು, “ಬಹ್ವಲ್ಪಾರ್ಥಾ- 
ಚ್ಛಸ್ಕಾರಕಾದನ್ಯತರಸ್ಯಾಮ್‌ (5-4-42)” ಸೂತ್ರದಿಂದ ಆರಂಭಿಸಿ, “ಸಮಾಸಾನ್ತಾಃ 
(5-4-68)” ಸೂತ್ರಕ್ಕಿಂತ ಪೂರ್ವದಲ್ಲಿ ಹೇಳಲಾಗಿರುವ ಪ್ರತ್ಯಯಗಳು, “ಅಮು ಚ 
ಚ್ಛಂದಸಿ(5-4-12)” ಸೂತ್ರದಿಂದ ಹೇಳಲಾಗಿರುವ, "ಅಮ್‌' ಪ್ರತ್ಯಯವು, 
“ಕಿಮೇತ್ತಿಜವ್ಯಯಘಾದಾಮ್ವದ್ರವ್ಯಪ್ರಕರ್ಷೇ(5-4-11)” ಸೂತ್ರದಿಂದ ವಿಧಿಸಲಾದ "ಅಮ್‌' 
ಪ್ರತ್ಯಯವು, “ಸಂಖ್ಯಾಯಾಃ ಕ್ರಿಯಾಭ್ಯಾವೃತ್ತಿಗಣನೇಕೃತ್ವಸುಚ್‌(5-4-17)”, “ದ್ವಿ - 
ತ್ರಿ- ಚತುರ್ಭ್ಯಃ ಸುಚ್‌(5-4-18)”, “ವಿಭಾಷಾ ಬಹೋರ್ಧಾವವಿಪ್ರಕೃಷ್ಣಕಾಲೇ(5- 
4-20)” ಎ೦ಬ ಮೂರು ಸೂತ್ರಗಳಿಂದ ವಿಹಿತವಾದ “ಕೃತ್ವಸುಚ್‌', "ಸುಚ್‌', "ಧಾ' 
ಪ್ರತ್ಯಯಗಳು, “ತಸಿಶ್ಚ(4-3-113)” ಸೂತ್ರದಿಂದ ವಿಧಿಸಲಾದ “ತಸಿ' ಪ್ರತ್ಯಯವು, 
ಮತ್ತು “ತೇನ ತುಲ್ಕಂ ಕ್ರಿಯಾಚೇದ್ವತಿ(5-1-115)” ಮತ್ತು “ತತ್ರ ತಸ್ಯೇವ(5-1- 
116)” ಸೂತ್ರಗಳಿ೦ದ ವಿಹಿತವಾದ “ವತಿ' ಪ್ರತ್ಯಯವು, “ವಿ-ನಇಭ್ಯಾಂ ನಾ ನಾಇೌ 
ನ ಸಹ(5-2-27)” ಸೂತ್ರದಿಂದ ವಿಹಿತವಾದ "ನಾ' ಮತ್ತು "ನಾಇ ಪ್ರತ್ಯಯಗಳು 
- ಈ "ತದ್ದಿತ' ಪ್ರತ್ಯಯಗಳನ್ನು ಅ೦ತವಾಗಿ ಉಳ್ಳ, "ಅತಃ' ಇತ್ಯಾದಿ ಪದಗಳು 
ಅವ್ಯಯಗಳಾಗುವವು. 

ಉದಾಹರಣೆ- “ಇದಮ್‌' ಶಬ್ದಕ್ಕೆ “ತಸಿಲ್‌' ಪ್ರತ್ಯಯವನ್ನು ಸೇರಿಸಿದಾಗ “ಅತಃ 
ಎಂಬ ರೂಪವನ್ನು ತಾಳುತ್ತದೆ. ಈ ಶಬ್ದದ ಅರ್ಥ "ಇದರಿಂದ (ತೃತಿಯಾ)' 
ಅಥವಾ “ಇದರದ್ವಾರಾ(ಪಳ್ಣುಮೀ)' ಎಂದು. "ಅತಃ' ಎಂಬ “ತಸಿಲ್‌' ಪ್ರತ್ಯಯಾನ್ತ 
ಶಬ್ದದಿಂದ “ತೃತೀಯಾ'(ಇಂದ) ಮತ್ತು "ಪಳ್ಳುಮೀ'(ಇದರ ದೆಸೆಯಿಂದ) ವಿಭಕ್ತಿಗಳ 
ಅರ್ಥ ಮಾತ್ರ ಸಿಗುವುದರಿಂದ ಉಳಿದ ವಿಭಕ್ತಿಗಳ ಪ್ರಯೋಗದ ಆವಶ್ಯಕತೆಯು 
ಕಂಡು ಬರುವುದಿಲ್ಲ. ಆದ್ದರಿಂದ “"ಅತಃ' ಎಂಬುದು “ಅಸರ್ವವಿಬಕ್ತಿಕ' 
ವಾಗಿರುವುದರಿಂದ ಅ೦ತಹ ಶಬ್ದಗಳಿಗೆ “ಅವ್ಯಯ-ಸಂಜ್ಞೆಯು ಬರುತ್ತದೆ. 

(ಅವ್ಯಯ ಸಂಜ್ಞೆಯನ್ನು ವಿಧಿಸುವ ತೃತೀಯ ಸೂತ್ರ). 


ಸೂತ್ರ - 370. ಕೃನ್ನೇಜ೦ತಃ (1.1.39) 


ವೃತ್ತಿಃ-ಕೃದ್‌ ಯೋ ಮಾಂತ ಏಜಂತಶ್ಚ ತದಂತಂ ಅವ್ಯಯಂ ಸ್ಯಾತ್‌। 
ಸ್ಮಾರಮ್‌। ಜೀವಸೇ। ಪಿಬಧ್ಯೆ J 


ಅವ್ಯಯ ಪ್ರಕರಣಮ್‌ 445 


ಪ.ಛೇ. - ಕೃತ್‌, ಮೇಜಂತಃ. 

ಅ.ವೃ.-“ಸ್ವರಾದಿನಿಪಾತಮವ್ಯಯಮ್‌(1-1-37)” ಸೂತ್ರದಿಂದ "ಅವ್ಯಯಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಯಾವ ಒಂದು "ಕೃತ್‌' ಪ್ರತ್ಯಯವು "ಮ್‌ ಕಾರನ್ನತವಾಗಿಯೂ ಮತ್ತು 
"ಏಜನ್ತ'ವಾಗಿಯೂ ಇರುವದೋ, "ತದನ್ನ' ಶಬ್ದಗಳು 'ಅವ್ಯಯ-ಸಂಜ್ಞೆ'ಯನ್ನು 
ಪಡೆಯುತ್ತವೆ. 

ಉದಾಹರಣೆ- "ಸ್ಮಾರಂ ಸ್ಮಾರಮ್‌'. “ಆಭೀಕ್ಷಿಣ್ಕೇ ಣಮುಲ್‌ ಚ(3-4-22)” 
ಸೂತ್ರದಿಂದ "ಣಮುಲ್‌' ಪ್ರತ್ಯಯವು ಬಂದಿದೆ. "ಇಮುಲ್‌' ನಲ್ಲಿ "ಇತ್‌' ವರ್ಣಗಳನ್ನು 
ಬಿಟ್ಟರೆ, "ಅಮ್‌' ಮಾತ್ರ ಉಳಿಯುತ್ತದೆ. ಇದು "ಮ್‌' ಕಾರಾಂತ "ಕೃತ್‌' ಪ್ರತ್ಯಯವಾಗಿದೆ. 
ಇದನ್ನು ಅಂತವಾಗಿ ಉಳ್ಳ ಈ ಶಬ್ದವು “ಅವ್ಯಯ-ಸಂಜ್ಞೆ'ಯನ್ನು ಪಡೆದಿದೆ. 

ಉದಾಹರಣೆ 2: “ಜೇವಸೇ'- ಇಲ್ಲಿ "ಜೇವ್‌' ಧಾತುವಿನ "ಸೇ' ಪ್ರತ್ಯಯವು 
ಮತ್ತು "ಪಿಬಧ್ಯೈ' ನಲ್ಲಿ "ಪಾ-ಪಾನೇ' ಎಂಬ ಧಾತುವಿನ ನಂತರ "ಶಧ್ಯೈ' ಪ್ರತ್ಯಯವು 
“ತುಮರ್ಥ "ಸೇ-ಸೇನ್‌', "ಅಸೇ-ಅಸೇನ್‌, ಕ್ಷೇ-ಕಸೇನ್‌-ಕಧ್ಯೆ 4ಕಧ್ಯೈನ್‌-ಶಧ್ಯೈ- 
ಶಧ್ಯೈನ್‌-ತವೈ-ತವೇಜ್‌-ತವೇನಃ(3-4-9)” ಸೂತ್ರದಿಂದ ಬರುತ್ತದೆ. ಇವೆರಡೂ 
ಪ್ರತ್ಯಯಗಳು "ಏ' ದಂತ, "ಐ' ದಂತಗಳಾಗಿರುವುದರಿಂದ "ಏಜಂತ' ಗಳಾಗಿವೆ. 
ಆದ್ದರಿಂದ ಈ ಎರಡು ವೈದಿಕ ಪ್ರತ್ಯಯಗಳು "ಅವ್ಯಯತ್ನ' ವನ್ನು ಹೊಂದಿವೆ. 

(ಕೃದಂತಗಳಗೆ “ಅವ್ಯಯ' ಸಂಜ್ಞೆಯನ್ನು ಹೇಳುವ ಸೂತ್ರ) 


ಸೂತ್ರ - 374. ಕ್ಷ್ವಾ-ತೋಸುನ್‌-ಕಸುನಃ (1.1.40) 

ವೃತ್ತಿಃ-ಏತದಂತಮವ್ಯಯಮ್‌। ಕೃತ್ವಾ ಉದೇತೋಃ। ವಿಸೃಪಃ। 

ಪ.ಛೇ.- ಕ್ತಾ ಎ ತೋಸುನ್‌-ಕಸುನಃ। 

ಅ.ವೃ.-“ಸ್ವರಾದಿನಿಪಾತಮವ್ಯಯಮ್‌(1-1-37)” ಸೂತ್ರದಿಂದ "ಅವ್ಯಯಮ್‌' 
ಸಂಜ್ಞೆಯು ಅನುವೃತ್ತವಾಗುತ್ತದೆ. 

ಅರ್ಥ- "ಕ್ರಾ "ತೋಸುನ್‌' ಮತ್ತು "ಕಸುನ್‌' ಈ ಪ್ರತ್ಯಯಗಳು ಯಾವುದರ 
ಕೊನೆಯಲ್ಲಿರುತ್ತವೋ ಆ ಶಬ್ದಗಳು “ಅವ್ಯಯ-ಸಂಜ್ಞೆಯನ್ನು ಪಡೆಯುತ್ತವೆ.ಈ 
ಪ್ರತ್ಯಯಗಳೂ ಸಹ "ಕೃತ್‌' ಪ್ರತ್ಯಯಗಳಾಗಿವೆ. (882)"ಸಮಾನಕತಣೃಕಯೋಃ 
ಪೂರ್ವಕಾಲೇ(3-4-21)” ಮತ್ತು (881) “ಅಲಂಖಲ್ವೋಃ ಪ್ರತಿಷೇಧೇ ಪ್ರಾಚಾಂ 
ಕ್ಷ್ವಾ(3-4-18)” ಸೂತ್ರದಿಂದ “ಕ್ವ್ವಾ' ಪ್ರತ್ಯಯಗಳು ಬರುತ್ತವೆ. ಆದ್ದರಿಂದ 
“ಕೃತ್ವಾ'."ಭುಕ್ತ್ವಾ', “ಗತ್ಹಾ'"ಶಯಿತ್ವಾ', ಮತ್ತು "ಪಠಿತ್ಹಾ' ಮುಂತಾದ “ಕ್ತ್ವಾ' ಪ್ರತ್ಯಯಾ೦ತ 
ಶಬ್ದಗಳು "ಅವ್ಯಯತ್ವ' ವನ್ನು ಹೊಂದುತ್ತವೆ. “ಈಶ್ವರೇ ತೋಸುನ್ಸಸುನೌ(3-4- 
13)” ಸೂತ್ರದಿಂದ ವಿಹಿತವಾದ “ತೋಸುನ್‌' ಮತ್ತು “ಕಸುನ್‌'ಗಳು “ತುಮುನ್‌' 
ಅರ್ಥವನ್ನು ಹೇಳುವ ಪ್ರತ್ಯಯಗಳಾಗಿವೆ. “ತೋಸುನ್‌' ಮತ್ತು “ಕಸುನ್‌' ಪ್ರತ್ಯಯಗಳಲ್ಲಿ 
"ತೋಸ್‌' ಮತ್ತು "ಕಸ್‌' ರೂಪಗಳು ಮಾತ್ರ ಉಳಿಯುತ್ತವೆ. 


446 ಲಘುಸಿದ್ದಾಂತ ಕೌಮುದೀ 


ಉದಾಹರಣೆ - 1. ಉದೇತೋಃ- ಇಲ್ಲಿ "ಉತ್‌' ಪೂರ್ವಕ “ಇಣ್‌' ಧಾತುವಿನ 
ನಂತರ "“ತೋಸುನ್‌'(ತೋಸ್‌) ಪ್ರತ್ಯಯವು ಬರುತ್ತದೆ. 
ಅರ್ಥ- "ಉದೇತುಮ್‌' ಎಂದು ಹೇಳಲಾಗಿದೆ. 
ಉದಾಹರಣೆ- 2.'ಇಲ್ಲಿ "ವಿ' ಪೂರ್ವಕ "ಸುಪ್‌' ಧಾತುವಿನ ನಂತರ "ಕಸುನ್‌'(ಅಸ್‌) 
ಪ್ರತ್ಯಯವು ಬರುತ್ತದೆ. ಅರ್ಥ-'ವಿಸರ್ಪಿತುಮ್‌' ಎಂದು ಹೇಳಲಾಗಿದೆ. 
“ಕ್ಹ್ವಾನ್ವ' ಅವ್ಯಯ ಮಾತ್ರ ವೈದಿಕ, ಲೌಕಿಕ ಭಾಷೆಗಳಲ್ಲಿರುತ್ತವೆ 
(ಅವ್ಯಯ ಸಂಜ್ಞೆಯನ್ನು ವಿಧಿಸುವ ಪಂಚಮ ಸೂತ್ರ) 


ಸೂತ್ರ - 372/1 ಅವ್ಯಯೀಭಾವಶ್ಚ (1.1.41) 

ವೃತ್ತಿಃ- ಅಧಿಹರಿ। 

ಪ.ಛೇ. - ಅವ್ಯಯೀಭಾವಃ ಚ। 

ಅ.ವೃ.- “ಸ್ವರಾದಿನಿಪಾತಮವ್ಯಯಮ್‌(1-1-37)” ಸೂತ್ರದಿಂದ "ಅವ್ಯಯಮ್‌' 
ಎಂಬ ಸಂಜ್ಞೆಯು ಅನುವೃತ್ತವಾಗುತ್ತದೆ. 

ಅರ್ಥ- “ಅವ್ಯಯೀಭಾವ ಸಮಾಸ'ವೂ ಕೂಡ "'ಅವ್ಯಯ-ಸಂಜ್ಜೆ'ಯನ್ನು 
ಹೊಂದುತ್ತದೆ. 

ಉದಾಹರಣೆ- “ಅಧಿಹರಿ'(ಹರಿಯ ವಿಷಯದಲ್ಲಿ).“ಅವ್ಯಯಂ - ವಿಭಕ್ತಿ - 
ಸಮೀಪ - ಸಮೃದ್ಧಿ ಎ ವ್ಯೃದ್ಧ ರ್ಕಾsಭಾವಾsತ್ಯಯಾ :- ಸಂಪ್ರತಿ - 
ಶಬ್ದಪ್ರಾದುರ್ಭಾವ - ಪಶ್ಚಾದ್‌ - ಯಥಾತನುಪೂರ್ವ್ಯ - ಯೌಗಪದ್ಯ - ಸಾದೃಶ್ಯ 
- ಸಂಪತ್ತಿ - ಸಾಕಲ್ಫಾನ್ರ ವಚನೇಷು(2-1-6)” ಸೂತ್ರದಿಂದ "ಅವ್ಯಯೀಭಾವ 
ಸಮಾಸ'ವನ್ನು ಹೊಂದಿ "(ಹರಿ + ಜ್‌- ಹರಿ ೬ಅಧಿ)' “ಪೂರ್ವ-ನಿಪಾತ' ಬಂದು” 
ಅವ್ಯಯೀಭಾವ ಸಮಾಸದಿಂದ “ಅಧಿಹರಿ' ಎಂಬ ರೂಪವು ಸಿದ್ಧವಾಗುತ್ತದೆ. ಪ್ರಕೃತ 
ಸೂತ್ರದಿಂದ ಇದಕ್ಕೆ "'ಅವ್ಯಯ-ಸಂಜ್ಞೆ'ಯು ಬರುತ್ತದೆ. “ಅವ್ಯಯಾದಾಪು ಪಃ(2- 
4-82)” ಸೂತ್ರದಿಂದ "ಸುಪ್‌' ಗೆ "ಲೋಪ'ವು ಬರುತ್ತದೆ. 

(ಅವ್ಯಯದ ನಂತರವಿರುವ "ಆಪ್‌' ಮತ್ತು "ಸುಪ್‌'ಗಳಗೆ 
"ಲೋಪವನ್ನು ಹೇಳುವ ಸೂತ್ರ). 


ಸೂತ್ರ - 372/2. ಅವ್ಯಯಾದಾಪ್‌ಸುಪಃ (2.2.೨೨) 
ವೃತ್ತಿಃ-ಅವ್ಯಯಾತ್‌ ವಿಹಿತಸ್ಯ ಆಪಃ ಸುಪಶ್ಚ ಲುಕ್‌ । ತತ್ರ ಶಾಲಾಯಾಮ್‌। 
ಪ.ಛೇ. - ಅವ್ಯಯಾತ್‌,ಆಪ್‌,ಸುಪಃ 
ಅ.ವೃ.- “ಣ್ಯಕ್ತತ್ರಿಯಾರ್ಷಚ್‌ತೋ ಯೂನಿ ಲುಗಣಿಇಸೋಃ(2-4-58)” 
ಸೂತ್ರದಿಂದ “ಲುಕ್‌” ಎಂಬ ಪದವು ಅನುವೃತ್ತವಾಗುತ್ತದೆ. 
ಅರ್ಥ- “ಅವ್ಯಯ'ದ ನಂತರ ವಿಧಿಸಲಾಗುವ “ಆಪ್‌'(ಟಾಪ್‌,ಚಾಪ್‌,ಡಾಪ್‌) 


ಅವ್ಯಯ ಪ್ರಕರಣಮ್‌ 447 


ಮತ್ತು "ಸುಪ್‌' ಪ್ರತ್ಯಯಗಳಿಗೂ "ಲುಕ್‌'(ಲೋಪ) ಬರುತ್ತದೆ. 

ಉದಾಹರಣೆ-"ತತ್ರ ಶಾಲಾಯಾಮ್‌'- “ತ್ರ' ಶಬ್ದವು ತದ್ಧಿತ “ತ್ರಲ್‌' ಪ್ರತ್ಯಯವಾಗಿದೆ. 
ಇದು “ಸಪ್ತಮ್ಯಾಸ್ತಲ್‌(5-3-10)” ಸೂತ್ರದಿಂದ ಉಂಟಾಗಿದೆ. "ತಸಿಲ್‌' ಮತ್ತು 
“ಪಾಶಪ್‌' ಪ್ರತ್ಯಯಗಳ ಮಧ್ಯದಲ್ಲಿ ಬರುವುದರಿಂದ (369-“ತದ್ಧಿತಶ್ವಾಸರ್ವವಿಭಕ್ತಿಃ(1- 
1-38)” ಸೂತ್ರದಿಂದ “ಅವ್ಯಯ' ಸಂಜ್ಞೆಯನ್ನು ಪಡೆದಿದೆ. “ತತ್ರ ಶಾಲಾಯಾಮ್‌' 
ಎಂಬಲ್ಲಿ, “ತತ್ತ ಎಂಬುದು “ಶಾಲಾಯಾಮ್‌' ಪದಕ್ಕೆ ವಿಶೇಷಣವಾಗಿರುವುದರಿಂದ 
“ತತ್ರ' ಶಬ್ದದ ಮೇಲೂ "ಟಾಪ್‌' (ಸ್ತ್ರೀ ಪ್ರತ್ಯಯ)--ಇಗ(ಸುಪ್‌) ಪ್ರತ್ಯಯವನ್ನು 
ಸೇರಿಸಬೇಕು. ಇದು "ಅವ್ಯಯ'ದ ನಂತರ ಸೇರಿಲ್ಲಟದ್ದರಿಂದ ಪ್ರಕೃತ ಸೂತ್ರದಿಂದ 
ಲೋಪವಾಗಿ “ತತ್ರ' ಎಂಬ ರೂಪವುಂಟಾಗಿದೆ. 

*ವಿಶೇಷ- "ಅವ್ಯಯ'ದ ನಂತರ "ಸುಪ್‌' ಪ್ರತ್ಯಯಗಳನ್ನು ಸೇರಿಸಿದ ಮೇಲೂ 
ಅವು ಲೋಪವಾದರೂ ಅವು "ಸುಬನ್ನ'ಗಳಾಗಿಯೇ ಇರುತ್ತವೆ. 

ಅವ್ಯಯಲಕ್ಷಣಮ್‌- 

"ಸದೃಶಂ ತ್ರಿಷು ಅಜೇಷು ಸರ್ವಾಸು ಚ ವಿಭಕ್ತಿಷು। 

ವಚನೇಷು ಚ ಸರ್ವೇಷು ಯನ್ಸವ್ಯೇತಿ ತದವ್ಯಯಮ್‌”। ಇತಿ॥ 

ಮೂರು ಲಿಂಗಗಳಲ್ಲಿಯೂ, ಎಲ್ಲಾ ವಿಭಕ್ತಿಯಲ್ಲೂ, ಎಲ್ಲಾ ವಚನಗಳಲ್ಲೂ 
ಯಾವೊಂದು ಶಬ್ದವು ವಿಕಾರ ಹೊಂದುವುದಿಲ್ಲವೋ ಆ ಶಬ್ದ ಸ್ವರೂಪಕ್ಕೆ 
"ಅವ್ಯಯ'ವೆಂದು ಹೆಸರು. ' 

“ಅವ್ಯಯ' ಎಂದು ಕೆಲವು ಶಬ್ದಗಳಿಗೆ ಸಂಜ್ಞೆಯನ್ನು ಇಟ್ಟಿರುವುದು ಸಾರ್ಥಕವಾಗಿದೆ. 
ಯಾಕೆಂದರೆ “ಅವ್ಯಯಾದಾಪ್ಲುಪಃ(2-2-82)” ಸೂತ್ರದಿಂದ “ಆಪ್‌'(ಸ್ತ್ರೀ 
ಪ್ರತ್ಯಯ)ಗಳು, "ಸುಪ್‌'(ಸುಬನ್ತ)ಗಳು ಲೋಪವಾದ ಮೇಲೂ "ಲಿಜ್ಞ', "ವಿಭಕ್ತಿ', 
ವಚನಗಳಿಂದ ಆಗಬೇಕಾದ ವಿಕಾರಗಳು ಉಂಟಾಗುವುದಿಲ್ಲ. (ಭಾಗುರಿ ಆಚಾರ್ಯರ 
ಮತ) 

“ವಷ್ಟಿ ಭಾಗುರಿರಲ್ಲೋಪಮ್‌ ಅವ-ಅಫ್ಯೋಃ ಉಪಸರ್ಗಯೋಃ। 

ಆಪಂಚ್ಯೆವ ಹಲನ್ತಾಂ ಯಥಾ ವಾಚಾ ನಿಶಾ-ದಿಶಾ॥” 

"ಅವ್ಯಯ ಪ್ರಕರಣ'ದಲ್ಲಿ "ಅವ' ಮತ್ತು "ಅಪಿ' ಈ ಎರಡು ಅವ್ಯಯಗಳ ಬಗ್ಗೆ 
“ಭಾಗುರಿ ಆಚಾರ್ಯ'ರು ಒಂದು ವೈಶಿಷ್ಟ ವನ್ನು ತೋರಿಸಿಕೊಟ್ಟಿರುವರು. "ಅವ' 
ಮತ್ತು ಅಪಿ” ಉಪಸರ್ಗಗಳ(ಆದ್ಯಕ್ಷರವಾದ) ಹ್ರಸ್ವ "ಅ' ಕಾರದ ಲೋಪವನ್ನು 
ಬಯಸುತ್ತಾರೆ. “ಹಲನ್ತ'(ಸ್ತ್ರೀಲಿಂಗವಾಚಕ) ಶಬ್ದಗಳನ್ನು ಆಬನ್ನ(ಆಕಾರಾನ್ರ) 
ಶಬ್ದಗಳಿಗಳನ್ನಾಗಿ ನುಡಿಸಲು ಬಯಸುತ್ತಾರೆ. 

ಉದಾಹರಣಮ್‌- 
ವಗಾಹಃ ಅವಗಾಹಃ। ಪಿಧಾನಮ್‌। ಅಪಿಧಾನಮ್‌। ಇತ್ಯವ್ಯಯಾನಿ। 
ಉದಾಹರಣೆ-1.ವಾಚಾ- “ವಾಚ್‌' ಶಬ್ದವು “ಚ್‌'(ಹಲನ್ರ) ಕಾರನ್ನ 


448 ಲಘುಸಿದ್ಧಾಂತ ಕೌಮುದೀ 


ಪ್ರಾತಿಪದಿಕವಾಗಿದೆ. ಇದನ್ನು “ವಾಕ್‌,ವಾಚೌ,ವಾಚಃ' ಎಂಬಂತೆಯೂ ನುಡಿಸಬಹುದು 
ಅಥವಾ ಇವುಗಳನ್ನೇ "ಆ'ಕಾರನ್ನವಾಗ “ವಾಚಾ,ವಾಚೇ,ವಾಚಾಃ' ಎಂದೂ 
ನುಡಿಸಬಹುದು. 

2. “ನಿಶಾ'-ನಿಶಾ: ಶಬ್ದಕ್ಕೆ "ನಿಶ್‌' ಎಂಬುದು ಪ್ರಾತಿಪದಿಕ.ಇದನ್ನು "ನಿಟ್‌,ನಿಶೌ,ನಿಶಃ' 
ಎಂದೂ ನುಡಿಯುತ್ತಾರೆ.ಇದು “ಹಲನ್ತ'ವಾಗಿರುವುದರಿ೦ದ ಇದಕ್ಕೆ “ಆ'ಕಾರವನ್ನು(ಆಪ್‌) 
ಸೇರಿಸಿ "ನಿಶ್‌4ಆ=ನಿಶಾ' ಎಂದಾಗುತ್ತದೆ. ಇದನ್ನು "ನಿಶಾ.ನಿಶೇ,ನಿಶಾಃ ಎಂದೂ 
ನುಡಿಸಬಹುದು. 

ಇದೇ ರೀತಿಯಲ್ಲಿ "ದಿಕ್‌'(ದಿಶ್‌) ಶಬ್ದವು “ಶ್‌' ಕಾರನ್ತವಾಗಿರುತ್ತದೆ. ಹಲನ್ತವಾದ 
ಈ ಶಬ್ದಕ್ಕೆ "ಆ'ಕಾರವನ್ನು ಸೇರಿಸಿ "ದಿಶಾ.ದಿಶೇ.ದಿಶಾಃ' ಎಂದು ನುಡಿಸಬಹುದು 
ಎಂಬುದೇ "ಭಾಗುರಿ ಆಚಾರ್ಯ'ರ ಅಭಿಪ್ರಾಯವಾಗಿದೆ. 

ಪಾಣಿನಿಯವರ ಮತದಲ್ಲಿ ಈ ಹೊಸ ರೂಪವಿಲ್ಲ. ಆದರೆ "ಭಾಗುರಿ' ಅವರ 
ಮತವು ಪಾಣಿನಿಯವರಿಗೆ ಸಮ್ಮತವಾಗಿರುವುದರಿಂದ ಎರಡು ರೂಪಗಳು 
ಪ್ರಯೋಗದಲ್ಲಿವೆ. 

"ಅ'ಕಾರ ಲೋಪವನ್ನು ಹೇಳುವುದಕ್ಕೆ ಉದಾಹರಣೆ. 

ಇಲ್ಲಿ "ಅವಗಾಹಃ' ಎಂಬುದಕ್ಕೆ ಬದಲಾಗಿ "ಅ'ಕಾರ ಲೋಪ ಮಾಡಿ "ವಗಾಹಃ' 
ಎಂದು ಹೇಳಬಹುದು ಎಂದು "ಭಾಗುರಿ ಆಚಾರ್ಯ'ರ ಮತ. 

ಇದೇ ರೀತಿಯಲ್ಲಿ "ಅಪಿಧಾನಮ್‌' ಎಂಬುದಕ್ಕೆ ಬದಲಾಗಿ "ಅ'ಕಾರವನ್ನು ಲೋಪ 
ಮಾಡಿ 'ಪಿಧಾನಮ್‌' ಎಂದು ಹೇಳಬಹುದೆಂದು "ಭಾಗುರಿ ಆಚಾರ್ಯ'ರ ಮತ. 
ಪಾಣಿನಿಯವರ ಮತದ ಪ್ರಕಾರ "ಅ'ಕಾರದ ಲೋಪವಾಗದೇ “ಅವಗಾಹಃ' ಮತ್ತು 
“ಅಪಿಧಾನಮ್‌'ಎಂಬ ರೂಪಗಳೇ ಇರುತ್ತವೆ. 

॥ ಇತಿ ಅವ್ಯಯಪ್ರಕರಣಮ್‌ ॥ 
ಇತಿ ಪೂರ್ವಾರ್ಧಮ್‌ ॥ 


ಜಸತ 


ಮುಂದಿನ ಭಾಗ 
ಉತ್ತರಾರ್ಧ 


ಭ್ಹಾದಯಃ ಪ್ರಕರಣ 


12. ತಿಜನ ಪ್ರಕರಣ 
ಭ್ಹಾದಯಃ (1ನೇಗಣ) 


(ಸೂತ್ರಸಂಖ್ಯೆ 373 ರಿಂದ ೮೮! ವರೆಗೆ) (189 ಸೂತ್ರಗಳು) 
ಈ ಭ್ಹಾದಿ ಗಣದಲ್ಲಿ 1035 ಧಾತುಗಳು ಪಠಿತವಾಗಿವೆ. ಅವುಗಳಲ್ಲಿ 49 ಧಾತುಗಳನ್ನು 
ವರದರಾಜರು ರೂಪಸಿದ್ಧಿ ಗಾಗಿ ಆರಿಸಿಕೊಂಡಿದ್ದಾರೆ. (ಪರಸ್ಥೆ [ೈಪದಿ-20, ಆತ್ಮನೇಪದಿ- 
20, ಉಭಯಪದಿ-9) 


ಪರಸ್ಕೈ ಪದಿ ಧಾತುಗಳು (2೦) 

1. ಭೂ - (ಇರುವಿಕೆ), 2. ಅತ-(ನಿರಂತರವಾಗಿ ಗಮಿಸುವುದು), 3. ಷಿಧ- 
(ಹೋಗುವುದು), 4. ಚಿತೀ-(ಎಚ್ಚರಗೊಳ್ಳುವುದು), 5. ಶುಚ-(ಶೋಕಿಸುವುದು), 6. 
ಗದ-(ಸ್ಪಷ್ಟವಾಗಿ ಮಾತನಾಡುವುದು), 7. ಣದ-(ಅಸ್ಪಷ್ಟವಾಗಿ ಮಾತನಾಡುವುದು 
ಅಥವಾ ಶಬ್ದ ಮಾಡುವುದು), 8. ಟುನದಿ-(ಸಮೃದ್ಧವಾಗುವುದು), 9.ಅರ್ಚ- 
(ಪೂಜಿಸುವುದು), 10. ವ್ರಜ-(ಹೋಗುವುದು), 11. ಕಟೇ-(ಮಳೆ ಸುರಿಯುವುದು 
ಅಥವಾ ಮುಚ್ಚುವುದು), 12.ಗುಪೂ-(ರಕ್ಷಿಸುವುದು), 13. ಕ್ಷಿ-(ನಾಶವಾಗುವುದು), 
14. ತಪ-(ಪರಿತಪಿಸುವುದು ಅಥವಾ ಆಲೋಚಿಸುವುದು), 15. ಕ್ರಮು-(ಕ್ರಮಿಸುವುದು 
ಅಥವಾ ಚಲಿಸುವುದು), 16.' ಪಾ-(ಕುಡಿಯುವುದು), 17. ಗ್ಲೈ-(ಸಂತೋಷದ 
ನಾಶವಾಗುವುದು ಅಥವಾ ದಣಿಯುವುದು), 18. ಹ್ವೃ-(ಕುಟಿಲ ಆಚರಣೆ), 19. ಶೃ- 
(ಶ್ರವಣ ಮಾಡುವುದು), 20. ಗಮ್ಸೃ-(ಹೋಗುವುದು) 


ಆತ್ಮನೇಪದಿ ಧಾತುಗಳು (2೦) 

1.ಏಧ-(ಬೆಳೆಯುವುದು), 2. ಕಮು-(ಇಚ್ಛಿಸುವುದು), 3. ಅಯ-(ಹೋಗುವುದು), 
4. ದ್ಯುತ-(ಹೊಳೆಯುವುದು), 5. ಶ್ವಿತಾ-(ಬಿಳಿಯಬಣ್ಣದಲ್ಲಿರುವುದು), 6. ಇೆಮಿದಾ- 
(ನುಣ್ಣಗೆ ಮಾಡುವುದು ಅಥವಾ ಮಂದಸ್ಮಿತ), 7. ಇಷ್ಟಿದಾ-(ಬೆವರುವುದು ಮತ್ತು 
ಬಿಡುವುದು) 8. ಯಚ-(ಹೊಳೆಯುವುದು ಅಥವಾ ಇಷ್ಟವಾಗಿರುವುದು) 9. ಘುಟ- 
(ತಿರುಗುವುದು), 10.ಶುಭ- (ಶೋಭಿಸುವುದು ಅಥವಾ ಪ್ರಕಾಶಿಸುವುದು), 11. ಕ್ಷುಭ- 
(ವಿಚಲಿತವಾಗುವುದು), 12. ಣಭ(ಹಿ೦ಸಿಸುವುದು), 13. ತುಭ-(ಹಿ೦ಸಿಸುವುದು), 
14. ಶ್ರಂಸು-(ಜಾರುವುದು), 15. ಭ್ರಂಸು (ಜಾರುವುದು), 16. ಧ್ವಂಸು-(ನಾಶವಾಗುವುದು), 
17. ಶ್ರಂಭು- (ಎಶ್ಡಾಸ ಮಾಡುವುದು), 18. ವೃತು-(ಆಗುವುದು ಅಥವಾ ಇರುವುದು), 
19. ದದ-(ಕೊಡುವುದು), 20. ತ್ರಪೂಷ್‌- (ನಾಚುವುದು) 
ಉಭಯಪದಿ ಧಾತುಗಳು-೨ 

1. ಶ್ರಿಜ್‌ -(ಸೇವಿಸುವುದು), 2. ಭ್ರಷ್‌-(ಪಾಲನೆ ಮಾಡುವುದು), 3. ಪ್ರಜ್‌- 
(ಅಪಹರಿಸುವುದು ಅಥವಾ ಕದಿಯುವುದು), 4. ಭೃಜ್‌್‌-(ಧರಿಸುವುದು), 5. ಣೀಇ್‌- 


450 ಲಘುಸಿದ್ಧಾಂತ ಕೌಮುದೀ 


(ತೆಗೆದುಕೊಂಡು ಹೋಗುವುದು), 6.ಡುಪಚಷ್‌-(ಬೇಯಿಸುವುದು), 7. ಭಜ- 
(ಸೇವಿಸುವುದು), 8. ಯಜ-(ದೇವಪೂಜೆ ಮಾಡುವುದು ಅಥವಾ ಯಜ್ಞಮಾಡುವುದು), 
9. ವಹ - (ಹೊತ್ತುಕೊಂಡು ಹೋಗುವುದು) 


» ಭುತಿ 

ಲಟ್‌। ಲಿಟ್‌। ಲುಟ್‌। ಲೃಟ್‌। ಲೇಟ್‌। ಲೋಟ್‌। ಲಜ್‌! ಲಿಜ್‌। ಲುಜ್‌। ಲೃಜ್‌। 
ಏಷು ಪಣ್ಣುಮಃ ಲಕಾರಃ ಛಂದೋಮಾತ್ರ ಗೋಚರಃ 

ಆರ್ಥ- ಮೇಲಿನವು 10 "ಲ್‌' ಕಾರಗಳು. ಇವುಗಳಲ್ಲಿ "ಲೇಟ್‌' ವೇದಗಳಲ್ಲಿ 
ಮಾತ್ರ ಕಾಣಿಸಿಕೊಳ್ಳುತ್ತದೆ. ಇವು ಧಾತುಗಳ ಪರದಲ್ಲಿ ಇರುತ್ತವೆ. 


ಸುಬನ್ತ ಪ್ರಕರಣವನ್ನು ಹೇಳಿ ಮುಗಿಸಿದನಂತರ, ಆಚಾರ್ಯ ವರದರಾಜರು 
ತಿಜನ್ತ ಪ್ರಕರಣವನ್ನು ಆರಂಭಿಸುತ್ತಾರೆ. ಈ ತಿಜನ್ತ ಪ್ರಕರಣವು ಭ್ವಾದಿ(12) ಪ್ರಕರಣದಿಂದ 
ಆರಂಭಿಸಿ "ಲ್‌' ಕಾರಾರ್ಥ(32) ಪ್ರಕರಣದವರೆಗೆ (21 ಪ್ರಕರಣಗಳಲ್ಲಿ) ವ್ಯಾಪಿಸಿರುವುದು. 
ಸಂಸ್ಕೃತ ಭಾಷೆಯ ಜೀವಾಳವೆಂದರೆ ಧಾತುಗಳೇ. ಧಾತುಗಳಿಂದಲೇ ಎಲ್ಲ ಶಬ್ದಗಳ 
ರೂಪಗಳು ಉತ್ಪನ್ನವಾಗುತ್ತವೆ. ಆದ್ದರಿಂದ ಸಂಸ್ಕೃತ ಭಾಷೆಯಲ್ಲಿರುವ ಸುಮಾರು 
ಎರಡುಸಾವಿರ ಧಾತುಗಳನ್ನು ತಿಳಿದುಕೊಳ್ಳಬೇಕು. ಇವುಗಳನ್ನು ಭಟ್ಟೋಜಿದೀಕ್ಷಿತರಿಂದ 
ರಚಿತವಾದ "ವೈಯ್ಯಾಕರಣ ಸಿದ್ಧಾನ್ತಕೌಮುದಿ'ಯಲ್ಲಿ ಕಾಣಬಹುದು. ಆದರೆ, ಅದು 
ದಟ್ಟವಾದ ಅರಣ್ಯ. ಆರಂಭದಲ್ಲಿ ವಿದ್ಯಾರ್ಥಿಗಳು ಅವುಗಳನ್ನು ಅಭ್ಯಾಸ ಮಾಡುವುದು 
ಕಠಿಣ. ಆದ್ದರಿಂದ ವರದರಾಜರು ಪ್ರಯೋಗದಲ್ಲಿರುವ ಮುಖ್ಯವಾದ ಕೆಲವೇ 
ಧಾತುಗಳನ್ನು ಆರಿಸಿಕೊಂಡು ಈ ಉತ್ತರಾರ್ಧದಲ್ಲಿ ಅವುಗಳನ್ನು ವಿವರಿಸಿರುವರು. 
ಆದ್ದರಿಂದ ಇದನ್ನು ಅಭ್ಯಾಸ ಮಾಡುವುದು ಸುಲಭ. ತಿಜನ್ತ ಎ೦ದರೆ “ತಿಜ್‌' 
ಪ್ರತ್ಯಯಗಳನ್ನು ಕೊನೆಯಲ್ಲಿ ಉಳ್ಳಂಥವುಗಳು (ತಿಜ್‌ ಅನ್ನೇ ಯಸ್ಯ ತತ್‌ 
ತಿಜನ್ತಮ್‌(ಪದಮ್‌)). ಈ ಪ್ರತ್ಯಯಗಳು 18 ಎಂಬುದನ್ನು ಇನ್ನು ಮುಂದೆ ತೋರಿಸುತ್ತಾರೆ. 
ತಿಜನ್ರಮ್‌ ಎಂದರೆ ಕ್ರಿಯಾಪದ. ಇವು ಪರಸ್ಕೈಪದ ಮತ್ತು ಆತ್ಮನೇಪದ ಎಂದು 
ಎರಡು ತರಹದ್ದಿರುತ್ತವೆ. ಇದರ ವಿವರಣೆಯನ್ನು ಮುಂದೆ ಕೊಡಲಾಗಿದೆ. ಧಾತುಗಳೂ 
ಕೂಡ ಸಕರ್ಮಕ ಮತ್ತು ಅಕರ್ಮಕ ಎಂದು ಎರಡು ವಿಧವಾಗಿ ವಿಂಗಡಿಸಲ್ಪಟ್ಟಿವೆ. 
ಇದೇ ಧಾತುಗಳನ್ನು ಮತ್ತೆ ಮೂರು ವಿಧವಾಗಿ ಬೇರೆ ರೀತಿಯಲ್ಲಿ ಸೇಟ್‌, ವೇಟ್‌, 
ಅನಿಟ್‌ ಎಂದು ವಿಂಗಡಿಸಲಾಗಿದೆ. ಇವುಗಳ ಉಪಯೋಗವನ್ನು ಮುಂದೆ ಬರುವ 
ಸೂತ್ರಗಳಿಂದ ತಿಳಿದುಕೊಳ್ಳಬಹುದು. 


ಮೇಲೆ ಹೇಳಿದ 18 ತಿಜ್‌ ಪ್ರತ್ಯಯಗಳಲ್ಲಿ ಮೊದಲಿನ 9 ಪ್ರತ್ಯಯಗಳು 
ಪರಸ್ಕೈಪದಗಳು. ಅನಂತರದ 9 ಪ್ರತ್ಯಯಗಳು ಆತ್ಮನೇ ಪದಗಳು. ಇವುಗಳನ್ನು 
ಮೂಲ ಆಖ್ಯಾತ ಪ್ರತ್ಯಯಗಳೆಂದು ನಮ್ಮ ಅನುಕೂಲಕ್ಕಾಗಿ ಗುರುತಿಸುತ್ತೇವೆ. ಇವುಗಳನ್ನು 
ಧಾತುವಿನ ಕೊನೆಯಲ್ಲಿ "ಲ್‌' ಕಾರಾದೇಶಗಳಾಗಿ ಸೇರಿಸಲಾಗುವುದು. 10 ವಿಧವಾದ 
ಲ್‌ ಕಾರಗಳಲ್ಲಿ ಪ್ರತಿಯೂಂದಕ್ಕೂ 18 ತಿಜ್‌ ಪ್ರತ್ಯಯಗಳು ಆದೇಶವಾಗಿ ಬರುತ್ತವೆ. 
ಅವು "ಲ್‌' ಎಂಬ ರೂಪದಲ್ಲಿ ಇರುತ್ತವೆ. 10 "ಲ್‌'ಕಾರಗಳಲ್ಲಿ 6 "ಲ್‌' ಕಾರಗಳು 


ತಿಐನ್ತೇ ಛ್ವಾದಯಃ 451 


ಕಾಲವಾಚಕಗಳು (ಲಟ್‌, ಲಜ್‌, ಲಿಟ್‌, ಲುಜ್‌, ಲುಟ್‌, ಲೃಟ್‌). ಮುಂದಿನ 4 "ಲ್‌' 
ಕಾರಗಳು ಭಾವವಾಚಕಗಳು(ಲೋಟ್‌, ವಿಧಿಲಿಜ್‌, ಆಶೀರ್ಲಿಜ್‌, ಲೃಜ್‌). ಎಲ್ಲ 
ಆದೇಶಗಳೂ "ಲ್‌' ಎಂದೇ ಇರುವುದರಿಂದ ಅಟ್‌, ಇಟ್‌, ಉಟ್‌, ಖುಟ್‌, ಏಟ್‌, 
ಓಟ್‌, ಅಜ್‌, ಇಜ್‌, ಉಜ್‌ ಮತ್ತು ಯಜ್‌ ಎಂಬ ಈ ಅನುಬಂಧ(ಇತ್‌) ಗಳನ್ನು 
ಸೇರಿಸಿ, "ಲ್‌' ಕಾರಗಳಲ್ಲಿರುವ ಭೇದಗಳನ್ನು ತಿಳಿಸಿಕೊಟ್ಟಿರುತ್ತಾರೆ. 

ಹೀಗಾಗಿ "ಲ್‌' ಕಾರಗಳು 10. ಆದರೆ ಲೇಟ್‌ "ಲ್‌' ಕಾರದ ಪ್ರಯೋಗವು 
ವೇದಗಳಲ್ಲಿ ಮಾತ್ರ ಕಂಡು ಬರುತ್ತದೆ. ಹೀಗಾಗಿ 9 "ಲ್‌' ಕಾರಗಳು ಮಾತ್ರ ಉಳಿದವು. 
ಲಿಜ್‌ "ಲ್‌' ಕಾರದಲ್ಲಿ ವಿಧಿಲಿಜ್‌ ಮತ್ತು ಆಶೀರ್ಲಿಜ್‌ ಎಂದು ಎರಡು ವಿಧಗಳು 
ಇರುವವು. ಆದ್ದರಿಂದ ಈಗ ಅಭ್ಯಾಸ ಮಾಡುವ "ಲ್‌' ಕಾರಗಳು 10. (ಇದರಲ್ಲಿ 
ಲೇಟ್‌ "ಲ್‌' ಕಾರವು ಸೇರಿಲ್ಲ) ಧಾತುವು ಕ್ರಿಯಾರ್ಥವನ್ನು ಹೇಳುತ್ತದೆ. ಆ ಕ್ರಿಯೆಯು 
ಭೂತ, ವರ್ತಮಾನ, ಭವಿಷ್ಯತ್‌, ಕಾಲವನ್ನು ಸೂಚಿಸುವುದು. ಕೆಲವೊಮ್ಮೆ "ಲ್‌' 
ಕಾರಗಳು ಕಾಲಾರ್ಥವನ್ನು ಹೇಳದಿದ್ದಾಗ, ಭಾವಾರ್ಥವನ್ನು ಹೇಳುವದೂ ಉಂಟು. 
ಮೇಲೆ ಹೇಳಿದ ಕಾಲವಾಚಕ ಆರು "ಲ್‌' ಕಾರಗಳಲ್ಲಿ, ವರ್ತಮಾನ ಕಾಲಕ್ಕೆ ಸೇರಿದ 
"ಲ್‌' ಕಾರ(ಲಟ್‌)ವು ಒಂದು. ಭೂತಕಾಲಕ್ಕೆ ಸೇರಿದ "ಲ್‌' ಕಾರಗಳು ಮೂರು. 
(ಲಜ್‌, ಲಿಟ್‌, ಲುಜ್‌). ಭವಿಷ್ಯತ್‌ ಕಾಲಕ್ಕೆ ಸೇರಿದ "ಲ್‌'ಕಾರಗಳು ಎರಡು. 
(ಲುಟ್‌,ಲೃಟ್‌) ಇದೇರೀತಿಯಲ್ಲಿ ಭಾವವಾಚಕ "ಲ್‌' ಕಾರಗಳು ನಾಲ್ಕು. (ಆಜ್ಞಾಯಾಂ 
ಲೋಟ್‌, ವಿಧಿಲಿಜ್‌, ಆಶೀರ್ಳ್ಛಿಜ*, ಸಂಕೇತೇ ಲೃಜ್‌) ಎಂದು ಮುಂದೆ 
ಹೇಳಲಾಗುವುದು. ಈ ಮೇಲಿನ "ಲ್‌' ಕಾರಾಗಳನ್ನೇ "ಸಾರ್ವಧಾತುಕ' ಮತ್ತು 
"ಆರ್ಧಧಾತುಕ' ಎಂದು ಮತ್ತೆ ಎರಡು ವಿಧವಾಗಿ ವಿಂಗಡಿಸಲಾಗಿದೆ. ಲಟ್‌, ಲಜ್‌, 
ಲಿಜ್‌ ಮತ್ತು ಲೋಟ್‌ "ಲ್‌' ಕಾರಗಳು ಸಾರ್ವಧಾತುಕ "ಲ್‌' ಕಾರಗಳು. ಉಳಿದ 
ಲಿಟ್‌, ಲುಜ್‌, ಲುಟ್‌, ಲೃಟ್‌, ಆಶೀರ್ಲಿಜ್‌ ಮತ್ತು ಸಂಕೇತೇ ಲೃಜ್‌ "ಲ್‌' ಕಾರಗಳು 
ಆರ್ಧಧಾತುಕಗಳಾಗಿವೆ. 

ಈ “ಲ್‌' ಕಾರಗಳನ್ನೇ "ಟಿತ್‌' ಮತ್ತು "ಜೆತ್‌' “ಲ್‌' ಕಾರಗಳೆಂದು ಮತ್ತೆ ಎರಡು 
ವಿಧವಾಗಿ ವಿಂಗಡಿಸಬಹುದು. "ಟಿತ್‌' "ಲ್‌' ಕಾರಗಳೆಂದರೆ ಲಟ್‌, ಲಿಟ್‌, ಲುಟ್‌, 
ಲೃಟ್‌, ಲೇಟ್‌ ಮತ್ತು ಲೋಟ್‌ "ಲ್‌' ಕಾರಗಳು. ಇದರಲ್ಲಿ "ಲೇಟ್‌'"ಲ್‌'ಕಾರವು 
ಛಂದೋಮಾತ್ರ ಗೋಚರಃ ಎಂದು ಹಿಂದೆಯೇ ಹೇಳಿದ್ದರಿಂದ ಅದನ್ನು ಈಗ 
ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಹೀಗಾಗಿ "ಟಿತ್‌' "ಲ್‌' ಕಾರಗಳು ಐದು ಎಂದು 
ಭಾವಿಸಬೇಕು. ಹೀಗೆಯೇ ಜೆತ್‌ "ಲ್‌' ಕಾರಗಳೂ ಕೂಡ ಐದು. (ಲಜ್‌, 
ವಿಧಿಲಿಜ್‌,ಆಶೀರ್ಲಿಜ್‌, ಲುಜ್‌ ಮತ್ತು ಸಂಕೇತೇ ಲೃಜ್‌). ಈ ಮೊದಲು "ಲಿಜ್‌' 
“ಲ್‌' ಕಾರವೆಂದು ಸಾಮಾನ್ಯವಾಗಿ ಹೇಳಿದ್ದೆವು. ಅದರಲ್ಲಿಯೂ ಎರಡು 
ಪ್ರಕಾರಗಳಿರೋಣದ್ದರಿಂದ "ವಿಧಿಲಿಜ್‌' ಮತ್ತು "ಆಶೀರ್ಲಿಜ್‌' ಎಂದು ವಿಂಗಡಿಸಲಾಗಿದೆ. 
ಸಾಮಾನ್ಯವಾಗಿ “ಲಿಜ್‌' ಎಂದರೆ "ವಿಧಿಲಿಜ್‌' ಎ೦ದು ತಿಳಿಯಬೇಕು. ಇಲ್ಲದಿದ್ದರೆ 
ಆಶೀರ್ಲಿಜ್‌ ಎಂದೇ ವ್ಯವಹರಿಸಲಾಗುವುದು. ಈ ದಶ "ಲ್‌' ಕಾರಗಳನ್ನು ಧಾತುವಿನ 


452 ಲಘುಸಿದ್ಧಾಂತ ಕೌಮುದೀ 


ನಂತರ ಸೇರಿಸಲಾಗುವುದು.(ಧಾತು4ಲ್‌ ಎಂದು). ಈ 10 "ಲ್‌' ಕಾರಗಳಿಗೆ ಮೊಟ್ಟ 
ಮೊದಲಿಗೆ 18 ಆಖ್ಯಾತ ಪ್ರತ್ಯಯಗಳು ಆದೇಶವಾಗಿ ಬರುತ್ತವೆ. ಅವುವಳನ್ನು 
ಮೂಲ ಆಖ್ಯಾತ ಪ್ರತ್ಯಯಗಳೆಂದು ಕರೆಯಬಹುದು. ಮತ್ತೆ ಈ 18 ಮೂಲ ಆಖ್ಯಾತ 
ಪ್ರತ್ಯಯಗಳಲ್ಲಿ ಕೆಲವಕ್ಕೆ ಮತ್ತೆ ಬೇರೆ ಆಖ್ಯಾತ ಪ್ರತ್ಯಯಗಳು ಆದೇಶವಾಗಿ ಬರುತ್ತವೆ. 
ಅವುಗಳನ್ನು ನಮ್ಮ ತಿಳಿವಳಿಕೆಗಾಗಿ ಅಭಿನವ ಆಖ್ಯಾತ ಪ್ರತ್ಯಯಗಳೆಂದು 
ಗುರುತಿಸಿಕೊಳ್ಳಬಹುದು. 

ಸೂಚನೆ- ಮೂಲ ಆಖ್ಯಾತ ಪ್ರತ್ಯಯಗಳು ಮತ್ತು ಅಭಿನವ ಆಖ್ಯಾತ ಪ್ರತ್ಯಯಗಳೆಂದು 
ವ್ಯಾಕರಣ ಗ್ರಂಥಗಳಲ್ಲಿ ಎಲ್ಲಿಯೂ ಹೇಳಿಲ್ಲ. ಆದರೆ ನಮ್ಮ ಗುರುತಿಗಾಗಿ ಹೀಗೆ 
ಕರೆಯಲಾಗಿದೆ. "ಲ್‌' ಕಾರಗಳಿಗೆ ಆದೇಶಗಳಾಗಿ ಬರುವ 18 ಮೂಲ ಆಖ್ಯಾತ 
ಪ್ರತ್ಯಯಗಳೆಂದರೆ, ಪರಸ್ಕೈ ಪದಿಯಲ್ಲಿ - ಪ್ರಥಮ ಪುರುಷ- ತಿಪ್‌, ತಸ್‌, ಮು, 

ಮಧ್ಯಮ ಪುರುಷ-ಸಿಪ್‌, ಥಸ್‌, ಥ, 

ಉತ್ತಮ ಪುರುಷ- ಮಿಪ್‌, ವಸ್‌, ಮಸ್‌ 

ಆತ್ಮನೇ ಪದದಲ್ಲಿ ಪ್ರಥಮ ಪುರುಷ - ತ, ಆತಾಂ, ರು 

ಮಧ್ಯಮ ಪುರುಷ - ಥಾಸ್‌, ಆಥಾಂ, ಧ್ವಮ್‌ 

ಉತ್ತಮ ಪುರುಷ- ಇಟ್‌, ವಹಿ, ಮಹಿಜ್‌ 

ಇಷ್ಟನ್ನು ಮೊದಲು ತಿಳಿದುಕೊಂಡರೆ ಮುಂದಿನ ವಿಷಯಗಳು ಸುಲಭವಾಗಿ 
ಅರ್ಥವಾಗುವವು. 


(ಲ್‌ ಕಾರಾರ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ 373 -ಲಃ ಕರ್ಮಣಿ ಚ ಭಾವೇ ಚಾಕರ್ಮಕೇಭ್ಯಃ (3.4.69) 

ವೃತ್ತಿಃ- ಲಕಾರಾಃ ಸಕರ್ಮಕೇಭ್ಯಃ ಕರ್ಮಣಿ ಕರ್ತರಿ ಚ ಸ್ಯುಃ; ಅಕರ್ಮಕೇಭ್ಯೋ 
ಭಾವೇ ಕರ್ತರಿ ಚ। 

ಪ. ಛೇ. - ಲ೩ ಕರ್ಮಣಿ, ಚ, ಭಾವೇ, ಚ, ಅಕರ್ಮಕೇಭ್ಯಃಿ 

ಅ.ವೃ, - “ಕರ್ತರಿ ಕೃತ್‌” ಎಂಬ ಸೂತ್ರದಿಂದ "ಕರ್ತರಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. ಸೂತ್ರದಲ್ಲಿಯ ಚ-ಕಾರ ಪ್ರಯೋಗದಿಂದ ಕರ್ತರಿ” ಎಂಬ 
ಪದದ ಅನುಕರ್ಷಣವೂ ಆಗುತ್ತದೆ. ಇದೇ ರೀತಿಯ ಅರ್ಥದಲ್ಲಿ "ಕರ್ತರಿ' ಪದದ 
ಪ್ರಯೋಗವು ಎರಡುಸಲ ಆಗುತ್ತದೆ. “ಧಾತೋಃ' ಎಂಬುದು ಅಧಿಕಾರಸೂತ್ರ. 

ಅರ್ಥ- ಸಕರ್ಮಕ ಧಾತುಗಳ ನಂತರ ಕರ್ತ ಮತ್ತು ಕರ್ಮ ಅರ್ಥದಲ್ಲಿ ಹಾಗೆಯೇ 
ಅಕರ್ಮಕಧಾತುವಿನ ನಂತರ ಭಾವ ಮತ್ತು ಕರ್ತ ಅರ್ಥದಲ್ಲಿ "ಲ್‌' ಕಾರವು ಬರುತ್ತದೆ. 
(ಅಂದರೆ ಕರ್ತರಿ ಪ್ರಯೋಗದಲ್ಲೂ ಕರ್ಮಣಿ ಪ್ರಯೋಗದಲ್ಲೂ ಮತ್ತು ಭಾವೇ 
ಪ್ರಯೋಗದಲ್ಲೂ "ಲ್‌' ಕಾರಗಳು ವಿಧಿಸಲಾಗುತ್ತವೆ ಎಂದರ್ಥ). “ಫಲ-ವ್ಯಾಪಾರಯೋಃ 
ಧಾತುಃ” ಎಂಬ ನ್ಯಾಯದಿಂದ ಧಾತುವು ಫಲವನ್ನೂ ಮತ್ತು ವ್ಯಾಪಾರವನ್ನೂ 


ತಿಐನ್ನೇ ಛ್ಲಾದಯಃ 453 


ಬೋಧಿಸುವುದು. 

ಉದಾ- ಪಚ್‌ ಧಾತುವಿಗೆ ವಿಕ್ಷಿತ್ತಿ ಎಂದರೆ, ಅಕ್ಕಿ ಮೊದಲಾದವುಗಳು ಬೆಂದು 
ಮೆತ್ತಗಾಗಿ ಅರಳುವುದು. ಅದೇ ಫಲ. ಇದಕ್ಕೆ ಅನುಕೂಲವಾದ ಕೆಲಸಗಳಿಗೆ 
ವ್ಯಾಪಾರವೆಂದು ಹೆಸರು. ಫಲಕ್ಕೆ "ಆಶ್ರಯ'ವಾಗಿರುವದಕ್ಕೆ "ಕರ್ಮ'ವೆಂದೂ, ವ್ಯಾಪಾರಕ್ಕೆ 
ಆಶ್ರಯವಾದದ್ದನ್ನು ಕರ್ತೃವೆ೦ದೂ ಹೆಳುತ್ತಾರೆ. (ವ್ಯಾಪಾರಕ್ಕೆ ಭಾವವೆಂದು ಮತ್ತೊಂದು 
ಹೆಸರು.) ಮೇಲಿನ ಉದಾಹರಣೆಯಲ್ಲಿ ವಿಕ್ಷಿತ್ತಿ ರೂಪ ಫಲವು ಅನ್ನದಲ್ಲಿದೆ. ಆದ್ದರಿಂದ 
ಅನ್ನವು ಕರ್ಮ, ಅದಕ್ಕೆ ಅನುಕೂಲವಾದ ವ್ಯಾಪಾರವು ಕರ್ತೃವಾದ ಯಜ್ಞದತ್ತನಲ್ಲಿದೆ. 
ಅಡಿಗೆ ಮಾಡುವುದು ಎಂಬ ವ್ಯಾಪಾರವೇ ಭಾವವು. 

- "ದೇವದತ್ತಃ ತಂಡುಲಾನ್‌ ಪಚತಿ' ಎಂಬಲ್ಲಿ ದೇವದತ್ತನು ಕರ್ತೃ, 
ತಂಡುಲಾನ್‌ ಎಂಬುದು ಕರ್ಮ, ಮತ್ತು ಪಚತಿ ಎಂಬುದು ಕ್ರಿಯಾಪದ. (ಕ್ರಿಯೆಯನ್ನು 
ಸೂಚಿಸುವ ಇದು ಕಾಲವನ್ನೂ ಸೂಚಿಸುತ್ತದೆ). 

ಫಲ ಮತ್ತು ವ್ಯಾಪಾರ ಇವು ಬೇರೆಬೇರೆ ಸ್ಥಳಗಳಲ್ಲಿದ್ದರೆ, ಅಂಥ ಧಾತುವು 
ಸಕರ್ಮಕ ಧಾತುವು. "ಪಚ್‌' ಧಾತ್ವರ್ಥವಾದ ಫಲವು ತಂಡುಲದಲ್ಲಿ ಇರುವುದು. 
ವ್ಯಾಪಾರವು ದೇವದತ್ತನಲ್ಲಿರುವುದು. ಆದ್ದರಿಂದ ಇದು ಸಕರ್ಮಕ ಧಾತುವು. ಫಲ 
ಮತ್ತು ವ್ಯಾಪಾರ ಇವೆರಡೂ ಒಂದೇ ವ್ಯಕ್ತಿಯಲ್ಲಿದ್ದರೆ, ಅದು ಅಕರ್ಮಕವು. 

ಉದಾ- ರಾಮಃ ಸ್ವಪಿತಿ. ಎಂಬಲ್ಲಿ ಪ್‌ ಧಾತುವಿಗೆ ನಿದ್ರಿಸುವುದು ಎಂದು 
ಅರ್ಥ. ನಿದ್ರೆಯಿ೦ದ ಉಂಟಾಗುವ ಸುಖರೂಪವಾದ ಫಲವೂ, ತದನುಕೂಲವಾದ 
ವ್ಯಾಪಾರ ಇವೆರಡೂ ರಾಮನಲ್ಲಿಯೇ (ಒಂದೇ ಸ್ಥಳದಲ್ಲಿ) ಇರುವುದರಿಂದ ಇದು 
ಅಕರ್ಮಕ ಧಾತುವು. ಧಾತುವಿಗೆ ಕರ್ತ್ರರ್ಥದಲ್ಲಿ "ಲ್‌' ಕಾರವನ್ನು ಸೇರಿಸಿದಾಗ- 
ಅಂದರೆ- "ಲ್‌' ಕಾರವು ಕರ್ತೃವನ್ನು ಬೋಧಿಸಿಬಾಗ ಕರ್ತೃವಾಚ್ಯವೆಂದೂ (ಕರ್ತರಿ 
ಪ್ರಯೋಗ), ಕರ್ಮಾರ್ಥದಲ್ಲಿ ಸೇರಿಸಿದಾಗ, ಅಂದರೆ "ಲ್‌' ಕಾರವು ಕರ್ಮವನ್ನು 
ಬೋಧಿಸಿದರೆ ಕರ್ಮವಾಚ್ಯ (ಕರ್ಮಣಿ ಪ್ರಯೋಗ) ವೆಂದೂ, ಭಾವಾರ್ಥದಲ್ಲಿ 
ಸೇರಿಸಿದಾಗ ಅಂದರೆ "ಲ್‌' ಕಾರವು ವ್ಯಾಪಾರವನ್ನು ಬೋದಿಸಿದಾಗ, 
ಭಾವವಾಚ್ಯ(ಭಾವೇಪ್ರಯೋಗ)ವೆಂದೂ ಹೇಳಲಾಗುತ್ತದೆ. "ಪಚತಿ' ಎಂದರೆ 
ಬೇಯಿಸುವುದು ಎಂದರ್ಥ. "ಲ್‌' ಕಾರವು ಬೇಯಿಸುತ್ತಿರುವ ದೇವದತ್ತನನ್ನು ಹೇಳುತ್ತದೆ. 
ಅಂದರೆ "ದೇವದತ್ತಃ ಪಚತಿ' ಎಂಬುದು ಕರ್ತರಿ ಪ್ರಯೋಗಕ್ಕೆ ಉದಾಹರಣೆ. ಇನ್ನು 
ಬೇಯಿಸಲ್ಪಡುತ್ತದೆ ಎಂದು ಹೇಳುವಾಗ ಬೇಯಿಸಲ್ಪಡುವ ಕರ್ಮವಾದ ಅನ್ನ 
ಮೊದಲಾದವನ್ನು ಹೇಳುತ್ತದೆ. ಅಂದರೆ “ದೇವದತ್ತೇನ ಪಚ್ಕತೆ' ಎಂಬುದು ಕರ್ಮಣಿ 
ಪ್ರಯೋಗಕ್ಕೆ ಉದಾಹರಣೆ. ಇಲ್ಲಿ ಬೇಯಸಲ್ಪಡುವ ಕರ್ಮವಾದ ಅನ್ನ 
ಮೊದಲಾದವುಗಳನ್ನು ಹೇಳುತ್ತದೆ. ಆದ್ದರಿಂದ ಮೇಲಿನ ಎರಡು ಪ್ರಯೋಗಗಳಿಗೂ 
ಕ್ರಮವಾಗಿ ಕತೃ ೯ವಾಚ್ಯ ಮತ್ತು ಕರ್ಮವಾಚ್ಯಗಳೆಂದು ಹೆಸರುಗಳು. 

ರಾಮೇಣ ಸುಪ್ಯತೇ- (ರಾಮನಿಂದ ನಿದ್ರೆ ಮಾಡಲ್ಪಡುತ್ತದೆ) ಎಂದು ಹೇಳಿದಾಗ, 
"ಲ್‌' ಕಾರವು ನಿದ್ರಿಸುವುದು ಎ೦ಬ ವ್ಯಾಪಾರವನ್ನು ಮಾತ್ರ ಬೋಧಿಸುತ್ತಿರುವುದರಿಂದ 


454 ಲಘುಸಿದ್ಧಾಂತ ಕೌಮುದೀ 


ಈ ಕ್ರಿಯೆಯು ಭಾವವಾಚಕವು. ಯಾಕೆಂದರೆ "ಸ್ಪಪ್‌' ಧಾತುವು ಅಕರ್ಮಕವಾಗಿದೆ. 
ಈರೀತಿಯಾಗಿ "ಲ್‌' ಕಾರಗಳು ಕರ್ತೃ, ಕರ್ಮ, ಭಾವಗಳನ್ನು ಬೋಧಿಸುತ್ತವೆ. 


ಸಕರ್ಮಕ ಧಾತುಗಳು ಕರ್ತೃ, ಕರ್ಮವಾಚ್ಯ(ಪ್ರಯೋಗ)ಗಳಲ್ಲೂ, ಮತ್ತು ಅಕರ್ಮಕ 
ಧಾತುಗಳು ಕರ್ತೃ ಮತ್ತು ಭಾವವಾಚ್ಯ(ಪ್ರಯೋಗ)ಗಳಲ್ಲೂ ಪ್ರಯೋಗಿಸಲ್ಪಡುತ್ತವೆ. 
(ವರ್ತಮಾನಾರ್ಥದಲ್ಲ ಲಟ್‌ ಲ-ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ-374 . ವರ್ತಮಾನೇ ಲಟ್‌ (3.2.123) 


ವೃತ್ತಿಃವರ್ತಮಾನ-ಕ್ರಿಯಾವೃತ್ತೇಃ ಧಾತೋಃ ಲಟ್‌ ಸ್ಯಾತ್‌। ಅಟೌ ಇತೌ । 
ಉಚ್ಚಾರಣಸಾಮರ್ಥತ್‌ ಲಸ್ಕ ನ ಇತ್ವಮ್‌। 


॥ ಅಥ ಪರಸ್ಕೈಪದಿನಃ ॥ 


ಧಾತು - 1. ಭೂಸತ್ತಾಯಾಂ। ಕರ್ತವಿವಕ್ಷಾಯಾಂ ಭೂ-ಲ್‌ ಇತಿ ಸ್ಥಿತೇ। 

ಅ.ವ್ಯ.-ತಿಜನ್ತವನ್ನು ಹೇಳುವ ಎಲ್ಲ ಸೂತ್ರಗಳಲ್ಲೂ “ಧಾತೋಃ”ಎಂಬ ಸೂತ್ರವು 
ಅಧಿಕಾರಸೂತ್ರವಾಗಿರುತ್ತದೆ. ಪ್ರಕೃತ ಸೂತ್ರದಲ್ಲೂ “ಧಾತೋಃ” ಎಂಬುದು ಅಧಿಕಾರ 
ಸೂತ್ರವಾಗಿದೆ. “ಪ್ರತ್ಯಯಃ” ಮತ್ತು “ಪರಶ್ನ” ಎಂಬ ಸೂತ್ರಗಳೂ ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ- ಧಾತುವು ಯಾವಾಗ ವರ್ತಮಾನ ಕಾಲದ ಕ್ರಿಯೆಯ ಅರ್ಥವನ್ನು 
ಹೇಳಬೇಕಾಗಿರುವದೋ, ಆಗ ಆ ಧಾತುವಿನ ನಂತರ ಲಟ್‌ ಲ್‌-ಕಾರವು ಬರುತ್ತದೆ. 
(ಲಟ್‌ ನಲ್ಲಿ "ಅ'ಕಾರ “ಟ್‌' ಕಾರಗಳು ಇತ್‌ ಸ೦ಜ್ಞಕಗಳು. ಆದ್ದರಿಂದ "ಲ್‌' ಮಾತ್ರ 
ಉಳಿದಿರುತ್ತದೆ). 

ವಿವರಣೆ: ಕಾಲಗಳು ವರ್ತಮಾನ, ಭೂತ, ಭವಿಷ್ಯತ್‌ ಎಂದು ಮೂರು ವಿಧ. 
ವರ್ತಮಾನ ಕ್ರಿಯೆಯೆನ್ನು ಸೂಚಿಸುವಾಗ, ಧಾತುವಿನ ಪರದಲ್ಲಿ “ಲಟ್‌(ಲ್‌)' 
ಸೇರಿಸಲಾಗುತ್ತದೆ. 


1 ವರ್ತಮಾನ ಕಾಲ (ಲಟ್‌): 
ಇದು ಪ್ರಕೃತ ಕಾಲದಲ್ಲಿ ಜರುಗುವ ಕ್ರಿಯೆಯನ್ನು ಸೂಚಿಸುವ ಕಾಲ. ಹೀಗೆಂದರೆ 
ಪ್ರಕೃತ ಒಂದೇ ಕ್ಷಣವೂ ಆಗಬಹುದು, ಅಥವಾ ಹೆಚ್ಚಿನ ಸಮಯವೂ 
ಆಗಬಹುದು.(ವರ್ತಮಾನ ಕ್ರಿಯೆಯು ಜರುಗುವ ಕಾಲವೆಂದು ಅರ್ಥ). 
ಉದಾ-1. ರಾಮಃ ತಂಡುಲಾನ್‌ ಪಚತಿ ಎಂದರೆ - ರಾಮನು ಅಕ್ಕಿಯನ್ನು 
ಬೇಯಿಸುವದಕ್ಕಾಗಿ ನೀರು ತರುವುದರಿಂದ ಆರಂಭಿಸಿ, ಒಲೆ ಹೊತ್ತಿಸಿ, 
ಆಕ್ಕಿಬೇಯುವವರೆಗಿನ ಕಾಲ. 


ಉದಾ-2. - ವೃಕ್ಷಾತ್‌ ಪರ್ಣಂ ಪತತಿ- ಗಿಡದಿಂದ ಎಲೆಯು ಬೀಳುತ್ತದೆ. 
ಅಂದರೆ ಎಲೆಯು ಗಿಡದಿಂದ ಕೆಳಗೆ ಬೀಳುವವರೆಗಿನ ಕಾಲ. 


ತಿಣನ್ಹೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 455 


2. ಭೂತಕಾಲ: 

ಸಂಸ್ಕೃತ ವ್ಯಾಕರಣದಲ್ಲಿ, ಭೂತ ಕಾಲವು ಮೂರು ವಿಧ. 

1. ಅನದ್ಯತನ ಭೂತಕಾಲ (ಲಜ್‌): (ಮೊದಲನೇ ಭೂತಕಾಲ) - (ImMperೆect 
tense). 

2. ಪರೋಕ್ಷ ಭೂತಕಾಲ (ಲಿಟ್‌): (ಗೀಗೆೇt tense), 

3. ಅದ್ಯತನ ಭೂತಕಾಲ (ಲುಜ್‌): ೩)(ಇಂದಿಗೆ ಸಂಬಂಧಿಸಿದ ಭೂತಕಾಲ) 
(Aorist - it also gives the general sense of the past). - 
0)ಘಟನೆಯು ಜರುಗಿತು ಎಂಬ ಸಾಮಾನ್ಯ ಭೂತಕಾಲಾರ್ಥವನ್ನೂ ಈ 
"ಲ್‌' ಕಾರವು ಸೂಚಿಸುತ್ತದೆ. 1. ಅನದ್ಯತನ ಭೂತಕಾಲ (ಲಜ್‌) (ಮೊದಲನೇ 
ಭೂತಕಾಲ) -(ImMperfect tense). 

ಉದಾ- ಅಭವತ್‌ :- (100 ವರ್ಷದೊಳಗೆ ಘಟಿಸಿದ ಘಟನೆ). ಈ ಘಟನೆಯನ್ನು 
ಸಾಕ್ಷಾತ್ತಾಗಿ ನೋಡಿರಬಹುದು ಅಥವಾ ಅವಕಾಶ ಸಿಕ್ಕಿದ್ದರೆ ನೋಡಬಹುದಾಗಿತ್ತು 
ಎ೦ಬ ಈ ಎರಡೂ ಪ್ರಸಂಗಗಳಲ್ಲೂ "ಲಜ್‌'(ಲ್‌) ಲಕಾರ ಬರುತ್ತದೆ. ಇದನ್ನು 
ಮೊದಲನೆಯ ಭೂತಕಾಲವೆಂದು ಹೇಳುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಇದನ್ನು IMpೀಗೇಲt 
«7೧56 ಎಂದು ಹೇಳುತ್ತಾರೆ. 

2. ಪರೋಕ್ಷ ಭೂತಕಾಲ (ಲಿಟ್‌) (ಎರಡನೇ ಭೂತಕಾಲ (ಲಿಟ್‌): (೧೮ಗೇ€॥ 
tense): 101ನೇ ವರ್ಷದಿಂದಾರಂಭಿಸಿ ಅದಕ್ಕೂ ಪೂರ್ವದ ಅನಾದಿಕಾಲದವರೆಗಿನ 
ಅವಧಿಯಲ್ಲಿ ಜರುಗಿದ ಘಟನೆಯನ್ನು ಈ ಲಿಟ್‌ "ಲ್‌' ಕಾರವು ಸೂಚಿತ್ತದೆ. 

ಉದಾ- ಬಭೂವ:- (ಆಗಿದ್ದನ್ನು ಅಂದರೆ ಮೇಲೆ ಹೇಳಿದ ಕಾಲದಲ್ಲಿ (100 
ವರ್ಷಗಳ ಹಿಂದಿನ ಘಟನೆಯನ್ನು ಈ ಘಟನೆಯನ್ನು ಮನುಷ್ಯನು ಅಪರೋಕ್ಷ 
(ಪ್ರತ್ಯಕ್ಷುವಾಗಿ ನೋಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ಇದಕ್ಕೆ ಪರೋಕ್ಷಭೂತೇ "ಲಿಟ್‌' 
ಎಂದು ವ್ಯವಹರಿಸುತ್ತಾರೆ. ಈ "ಲ್‌' ಕಾರವು ಒಂದು ವಿಧದಲ್ಲಿ ಅನದ್ಯತನವೇ. 
ಯಾಕೆಂದರೆ, ಹಿಂದಿನ 101 ವರ್ಷದಿಂದ ಅರಂಭವಾದ ಎಂದು ಹೇಳೋಣದ್ದರಿಂದ 
ಇಂದಿನದ್ದಲ್ಲವೆಂದು ಗೊತ್ತಾಗುತ್ತದೆ. 

[ವಿವರಣೆ- ಮೊದಲನೇ ಭೂತಕಾಲವಾದ "ಲಜ್‌' "ಲ್‌' ಕಾರವು ನಿನ್ನೆ ರಾತ್ರಿಯ 
ಕೊನೆಯ ಕ್ಷಣದಿಂದ ಅರಂಭವಾಗುತ್ತದೆ. ಅದ್ದರಿಂದ ಇದೂ ಕೂಡ ಅನದ್ಯತನವೇ 
ಆಗಿದೆ. ಇವೆರಡಕ್ಕೂ ಇರುವ ವ್ಯತ್ಯಾಸವೆಂದರೆ ಮೊದಲನೇ ಭೂತಕಾಲಕ್ಕೆ 100 
ವರ್ಷದ (ಮನುಷ್ಯನ ಜೀವಿತದ)ಅವಧಿ. ಈ ಅವಧಿಯು ಅಪೂರ್ಣ. ಆದರೆ, ಅಪರೋಕ್ಷ 
ಅಂದರೆ ಈ ಅವಧಿಯಲ್ಲಿ ಜರುಗಿದ ಘಟನೆಯನ್ನು ಸಾಕ್ಷಾತ್ತಾಗಿ ನೋಡಿರುತ್ತಾನೆ. 
ಅಥವಾ ಅವಕಾಶ ಸಿಕ್ಕಿದ್ದರೆ ನೋಡಬಹುದಾಗಿತ್ತು. ಈ ಕಾರಣಗಳಿಂದ ಈ "ಲಜ್‌ 
"ಲ್‌'ಕಾರವನ್ನು ಅನದ್ಯತನ, ಅಪೂರ್ಣ ಮತ್ತು ಅಪರೋಕ್ಷ (ಪ್ರತ್ಯಕ್ಷ) ಭೂತಕಾಲವೆಂದು 
ಹೆಳಬಹುದು. ಆದರೆ ಪ್ರಯೋಗದಲ್ಲಿ, ಅಥವಾ ವ್ಯವಹಾರದಲ್ಲಿ ಅನದ್ಯತನ ಭೂತೇ 


456 ಲಘುಸಿದ್ಧಾಂತ ಕೌಮುದೀ 


"ಲಜ್‌' ಎಂದು ಮಾತ್ರ ಹೇಳುತ್ತೇವೆ. ಉಳಿದ ಎರಡು ವಿಶೇಷಣಗಳನ್ನು ಆಗಾಗ್ಗೆ 
ಬಳಸುವುದಿಲ್ಲ. ಆದರೆ ಅದು ಅರ್ಥಗೋಚರವಾಗಿಯೇ ಇರುತ್ತದೆ. 


ಲಿಟ್‌: ಇದೇ ರೀತಿಯಲ್ಲಿ “ಲಿಟ್‌' "ಲ್‌' ಕಾರವು ಅನದ್ಯತನ, ಪರೋಕ್ಷ ಮತ್ತು 
ಪೂರ್ಣಭೂತವೂ ಹೌದು.ಇದರ ಉತ್ತರಾವಧಿಯು ಅನಾದಿಕಾಲದವರೆಗೆ 
ಇರೋಣದ್ದರಿಂದ ಪೂರ್ಣಭೂತವೆಂದು ಕರೆಯುತ್ತೇವೆ. ಈ "ಲ್‌' ಕಾರದ ವಿಷಯದಲ್ಲೂ 
ಪರೋಕ್ಷಭೂತೇ "ಲಿಟ್‌' ಎಂದೇ ಹೇಳುತ್ತೇವೆ. ಉಳಿದ ಎರಡು ವಿಶೇಷಣಗಳನ್ನು 
(ಪೂರ್ಣಮತ್ತು ಪರೋಕ್ಷ) ಆಗಾಗ್ಗೆ ಬಳಸುವುದಿಲ್ಲ]. 

3. ಅದ್ಯತನ ಭೂತಕಾಲ (ಲುಜ್‌): 3) (ಇಂದಿಗೆ ಸಂಬಂಧಿಸಿದ ಭೂತಕಾಲ) 
(Aorist - it also gives the general sense of the past). 


b) ಮೂರನೇ ಭೂತಕಾಲ- ಅದ್ಯತನ ಅಥವಾ ಸಾಮಾನ್ಯ ಭೂತಕಾಲ: ಲುಜ್‌: 
ಅದ್ಯತನವೆಂದರೆ ಇಂದಿನದ್ದು ಎಂದು ಅರ್ಥ. ಹೀಗೆಂದರೆ ಈಕ್ಷಣದ ಪೂರ್ವ- 
ಕ್ಷಣದಿಂದಾರಂಭಿಸಿ ಇಂದಿನ ಮೊದಲನೇ ಗಂಟೆಯ ಮೊದಲನೇ ಕ್ಷಣದವರೆಗಿನ 
ಅವಧಿಯಲ್ಲಿ ಜರುಗಿದ ಘಟನೆಯನ್ನು ಈ "ಲ್‌'ಕಾರವು ಸೂಚಿಸುತ್ತದೆ. 

ಉದಾ- ಅಭೂತ್‌ (ಇಂದು ಇದ್ದಿತು) - ಇದು ಇಂದಿನ ಅವಧಿಯನ್ನು ಸೂಚಿಸಿದೆ. 
ಇದು ಮೊದಲನೇ ಅರ್ಥ. ಈ "ಲ್‌' ಕಾರದಿಂದ ಮತ್ತೊಂದು ಅರ್ಥವೂ 
ಸಂದರ್ಭೋಚಿತವಾಗಿ ಸಿಗುತ್ತದೆ. ಅದು ಸಾಮಾನ್ಯ ಭೂತಾರ್ಥ. ಹೀಗೆಂದರೆ, 
ಭೂತಕಾಲದ ಸರಿಯಾದ ಅವಧಿಯನ್ನು ಸೂಚಿಸದೇ ಸಾಮಾನ್ಯವಾಗಿ ಇತ್ತು ಅಥವಾ 
ಜರುಗಿತು ಎಂಬರೀತಿಯಲ್ಲಿ ಅರ್ಥವನ್ನು ಕೊಡುತ್ತದೆ. ಆದ್ದರಿಂದ ಇದಕ್ಕೆ ಸಾಮಾನ್ಯ 
ಭೂತವೆಂಬ ಮತ್ತೊಂದು ಹೆಸರೂ ಬಂದಿದೆ. 


3. ಭವಿಷ್ಯತ್‌ ಕಾಲ: 

ಭವಿಷ್ಯತ್‌ ಕಾಲದಲ್ಲಿ ಎರಡು ಪ್ರಕಾರಗಳಿವೆ. ಅ) ಲುಟ್‌: ಅನದ್ಯತನ ಭವಿಷ್ಯತ್‌ 
ಅಥವಾ ಮೊದಲನೆಯ ಭವಿಷ್ಯತ್‌ ಕಾಲ. ಬ) ಲೃಟ್‌: ಅದ್ಯತನ ಭವಿಷ್ಯತ್‌ ಕಾಲ 
ಅಥವಾ ಎರಡನೆಯ ಭವಿಷ್ಯತ್‌ ಕಾಲ. ಇದನ್ನೇ ಸಾಮಾನ್ಯ ಭವಿಷ್ಯತ್‌ ಎಂಬ 
ಅರ್ಥದಲ್ಲಿಯೂ ಪ್ರಯೋಗಿಸುತ್ತೇವೆ. 

ವಿವರಣೆ- (ಅ) ಅನದ್ಯತನ ಭವಿಷ್ಯತ್‌ ಅಥವಾ ಮೊದಲನೆಯ ಭವಿಷ್ಯತ್‌ ಕಾಲ 
(ಲುಟ್‌): ಲುಟ್‌ "ಲ್‌' ಕಾರವೆಂದರೆ, ಇಂದಿನದಲ್ಲದ ಭವಿಷ್ಯತ್‌ ಕಾಲದಲ್ಲಿ ಜರುಗಿದ 
ಘಟನೆಯನ್ನು ಸೂಚಿಸುವಂಥಾದ್ದು. 

ಉದಾ- ಗನ್ತಾ - ಅಂದರೆ ನಾಳೆ ಹೋಗುವವನಿದ್ದಾನೆ. ಎಂದರ್ಥ. ಉದಾ- ಶ್ವಃ 
ರಾಜಾ ವನಂ ಗನ್ತಾ (ನಾಳಿನದಿವಸ ರಾಜನು ಕಾಡಿಗೆ ಹೋಗುವವನಿದ್ದಾನೆ). 

ಬ) ಅದ್ಯತನ ಭವಿಷ್ಯತ್‌ ಕಾಲ ಅಥವಾ ಎರಡನೆಯ ಭವಿಷ್ಯತ್‌ ಕಾಲ: ಲೃಟ್‌: ಈ 
ಕ್ಷಣದ ಮುಂದಿನ ಕ್ಷಣದಿಂದ ಆರಂಭಿಸಿ ಇವತ್ತಿನ ರಾತ್ರಿಯ ಕೊನೆಯ ಕ್ಷಣದ 
ಅವಧಿಯೊಳಗೆ ಜರುಗಲಿರುವ ಘಟನೆಯನ್ನು ಸೂಚಿಸುತ್ತದೆ. 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 457 


ಭವಿಷ್ಯತ್ಕಾಲದ ಅವಧಿಯನ್ನು ನಿಶ್ಚಯ ಮಾಡಲು ಅಶಕ್ಯವಾದಾಗ ಸಾಮಾನ್ಯ 
ಭವಿಷ್ಯರ್ಥದಲ್ಲಿ ಈ "ಲ್‌' ಕಾರವನ್ನು ಉಪಯೋಗಿಸುತ್ತಾರೆ. 

ಉದಾ- ಸಃ ರಾಜಾ ಭವಿಷ್ಯತಿ (ಅವನು ಮುಂದೆ ರಾಜನಾಗುತ್ತಾನೆ). ಇಲ್ಲಿ 
ಭವಿಷ್ಯತ್ಕಾಲದ ನಿರ್ಣಯವಾಗಿಲ್ಲವೆಂಬುದನ್ನು ಗಮನಿಸಬೇಕು. 

ಹೀಗಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ಕಾಲ ವಾಚಕಗಳಿಗೆ ಆರು "ಲ್‌' ಕಾರಗಳಿದ್ದು 
ಅವುಗಳನ್ನು ಮೂರು ಕಾಲಗಳಲ್ಲಿ ವಿಭಜಿಸಲಾಗಿದೆ. 

ಇದೇ ರೀತಿಯಲ್ಲಿ ಭಾವವಾಚಕದ ನಾಲ್ಕು "ಲ್‌'ಕಾರಗಳೆಂದರೆ ಲೋಟ್‌, ವಿಧಿಲಿಜ್‌, 
ಆಶೀರ್ಲಿಜ್‌ ಮತ್ತು ಸಂಕೇತೇ ಲೃಜ್‌. ಇವುಗಳನ್ನು ಮುಂದೆ ವಿವರಿಸಲಾಗುವುದು. 

ಲಟ್‌ "ಲ್‌' ಕಾರದಲ್ಲಿ "ಅ' ಕಾರ "ಟ್‌' ಕಾರಗಳು ಇತ್‌ ಗಳಾಗಿವೆ. "ಲ್‌' ಮಾತ್ರ 
ಉಳಿಯುತ್ತದೆ. “ಲಶಕ್ಟತದ್ದಿತೇ” ಎಂಬ ಸೂತ್ರದಿಂದ "ಲ್‌' ಕಾರವೂ “ಇತ್‌' ಆದರೆ, 
ಏನೂ ಉಳಿಯುವುದಿಲ್ಲ. ಅದಕ್ಕೆ ಸಮಾಧಾನ ಹೇಳುತ್ತಾರೆ-ಉಚ್ಚಾರಣಸಾಮರ್ಥ್ಯಾತ್‌ 
ಎಂದು. "ಲ್‌' ಕಾರವು “ಇತ್‌' ಆಗುವದಾದರೆ, ಧಾತುವಿನ ಪರದಲ್ಲಿ "ಲ್‌' ಕಾರಗಳನ್ನು 
ಏಕೆ ಹೇಳಬೇಕು? ಹೇಳಿ ಲೋಪ ಮಾಡಿದರೆ ಅದು ವ್ಯರ್ಥವಲ್ಲವೇ? ಆದ್ದರಿಂದ 
"ಲ್‌' ಕಾರಕ್ಕೆ ಇತ್ವ ಬರುವುದಿಲ್ಲ. 

ಧಾತು 1. "ಭೂ' ಧಾತುವಿಗೆ ಸತ್ತಾ (ಇರುವಿಕೆ) ಎಂದರ್ಥ. ಇದು ಭ್ಹಾದಿಗಣ 
ಪಠಿತವಾಗಿದೆ. ಹಾಗೂ ಕ್ರಿಯಾವಾಚಕವಾಗಿದೆ. “ಭೂ' ಧಾತುವನ್ನು ಆದಿಯಾಗಿಯುಳ್ಳ 
ಗಣವಾಗಿರೋಣದ್ದರಿಂದ ಈ ಮೊದಲನೇ ಗಣಕ್ಕೆ "ಭ್ವಾದಿಗಣ' ಎಂದು ಹೆಸರು. 

ವರ್ತಮಾನಕಾಲ ಎಂದರೆ, ಕ್ರಿಯೆ ಜರುಗುವ ಕಾಲ. ಇದು ಒಂದೇ 
ಕ್ಷಣವಾಗಿರಬೇಕೆಂದು ನಿಯಮವಿಲ್ಲ. ವರ್ತಮಾನ ಕಾಲದಲ್ಲಿ, ಕರ್ತೃ ವಿವಕ್ಷೆ ಮಾಡಿದಾಗ, 
ಭೂ ಧಾತುವಿನ ಮೇಲೆ "ಲಟ್‌' ಬರುತ್ತದೆ. ಅದರಲ್ಲಿ "ಲ್‌' ಮಾತ್ರ ಉಳಿಯುವುದರಿಂದ, 
ಭೂ*-ಲ್‌ ಎಂದಿದ್ದಾಗ, ಅದರ ಸ್ಥಾನಕ್ಕೆ ಆದೇಶವಾಗಿ ಬರುವ ಪ್ರತ್ಯಯಗಳನ್ನು ಹೇಳುತ್ತಾನೆ. 

("ಲ್‌' ಕಾರಗಳ ಸ್ಥಾನಗಳಲ್ಲ ಬರುವ ಆದೇಶಗಳನ್ನು ಹೇಳುವ ಸೂತ್ರ) 

ಸೂತ್ರ: 375- ತಿಪ್‌-ತಸ್‌-ರು। ಸಿಪ್‌-ಥಸ್‌-ಥ। ಮಿಖ್‌-ವಸ್‌-ಮಸ್‌। ತ- 
ಆತಾಂ೦-ರು। ಥಾಸ್‌-ಆಥಾಂ-ದ್ಧಂ। ಇಡ್‌-ವಹಿ-ಮಹಿಜ್‌್‌। (3.4.78) 

ವೃತ್ತಿಃ-ಏತೇ ಅಷ್ಟಾದಶ ಲಾದೇಶಾಃ ಸ್ಯುಃ। 

ಪ.ಛೇ. - ತಿಪ್‌-ತಸ್‌-ಮಿ। ಸಿಪ್‌-ಥಸ್‌-ಥ। ಮಿಬ್‌-ವಸ್‌-ಮಸ್‌। ತ-ಆತಾಂ- 
ರು। ಥಾಸ್‌-ಆಥಾಂ-ದ್ವಂ। ಇಡ್‌-ವಹಿ-ಮಹಿಜ್‌। 

ಅ. ವೃ. -“ಲಸ್ಕ” ಮತ್ತು “ಪ್ರತ್ಯಯಃ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- 18 ಲ್‌-ಕಾರಗಳ ಸ್ಥಾನದಲ್ಲಿ, ತಿಪ್‌, ತಸ್‌, ಮು, ಸಿಪ್‌, ಥಸ್‌, ಥ, ಮಿಪ್‌, 
ವಸ್‌, ಮಸ್‌, ತ, ಆತಾಂ, ರು, ಥಾಸ್‌, ಆಥಾಂ, ಧ್ವಮ್‌, ಇಟ್‌, ವಹಿ, ಮಹಿಜ್‌ 
ಎ೦ಬ 18 ಮೂಲ ಆಖ್ಯಾತ ಪ್ರತ್ಯಯಗಳು ಕ್ರಮವಾಗಿ ಆದೇಶಗಳಾಗಿ ಬರುತ್ತವೆ. 


458 ಲಘುಸಿದ್ಧಾಂತ ಕೌಮುದೀ 


ಗಮನಿಸಬೇಕಾದ ಅ೦ಶ- "ತಿಪ್‌' ನಲ್ಲಿ ಇರುವ "ತಿ' ಯಿಂದ ಆರಂಭಿಸಿ “ಮಹಿಜ್‌' 
ನಲ್ಲಿರುವ "ಜ್‌' ದವರೆಗೆ ಇರುವ ಪ್ರತ್ಕಾಹಾರವನ್ನು "ತಿಜ್‌' ಎ೦ದು ಹೆಸರಿಸಲಾಗಿದೆ. 
ಆದರೆ “ತಿ' ನಿಂದ ಆರಂಭಿಸಿ "ವಸ್‌' ವರೆಗಿನ ಪ್ರತ್ಯಯಗಳನ್ನು ಪರಸ್ಮೈಪದ 
ಪ್ರತ್ಯಯಗಳೆಂದೂ, “ತ' ದಿಂದ ಆರಂಭಿಸಿ “ಮಹಿಜ್‌' (ತಜ್‌ ಪ್ರತ್ಯಾಹಾರ) ವರೆಗಿನ 
ಪ್ರತ್ಯಯಗಳನ್ನು ಆತ್ಮನೇ ಪದ ಗಳೆಂದೂ ಹೆಸರಿಸಲಾಗಿದೆ. 

"ತಿಪ್‌' "ಸಿಪ್‌' ಮತ್ತು "ಮಿಪ್‌' ಗಳಲ್ಲಿರುವ “ಪ್‌' ಕಾರಕ್ಕೆ “ಹಲನ್ತ್ಯಮ್‌” ಎಂಬ 
ಸೂತ್ರದಿಂದ “ಇತ್‌' ಸಂಜ್ಞೆ ಮತ್ತು “ಇಟ್‌' ನಲ್ಲಿರುವ "ಟ್‌' ಕಾರಕ್ಕೆ "ಇತ್‌' ಸಂಜ್ಞೆ 
ಮತ್ತು "ಮಹಿಜ್‌' ನಲ್ಲಿರುವ “ಜ್‌' ಕಾರಕ್ಕೆ “ಇತ್‌' ಸಂಜ್ಞೆ ಬಂದು “ತಸ್ಯ ಲೋಪಃ” 
ಎಂಬ ಸೂತ್ರದಿಂದ ಲೋಪವಾಗುತ್ತವೆ. “ತಸ್‌' “ಥಸ್‌' "ವಸ್‌' "ಮಸ್‌' ಮತ್ತು "ಥಾಸ್‌' 
ಗಳಲ್ಲಿರುವ "ಸ್‌' ಕಾರಕ್ಕೆ ಹಾಗೂ "ಆತಾಮ್‌' ಆಥಾಮ್‌' ಮತ್ತು "ಧ್ವಮ್‌' ಗಳಲ್ಲಿರುವ 
"ಮ್‌' ಕಾರಕ್ಕೆ “ಹಲನ್ತ್ಯಮ್‌” ಎಂಬ ಸೂತ್ರದಿಂದ "ಇತ್‌' ಸಂಜ್ಞೆ ಬರಬೇಕಾಗಿತ್ತು. 
ಆದರೆ “ನ ವಿಭಕ್ತೌ ತುಸ್ಮಾ” ಎಂಬ ಸೂತ್ರದಿಂದ ಅವುಗಳಿಗೆ “ಇತ್‌' ಸಂಜ್ಞೆಯ 
ನಿಷೇಧವಾಗಿರುವುದರಿಂದ ಲೋಪವು ಬರಲಿಲ್ಲ. 

(ಪರಸ್ಮೈ ಪದ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ 376. ಲಃ ಪರಸ್ಕೈಪದಮ್‌ (1.4.9೨) 

ವೃತ್ತಿಃ-ಲಾದೇಶಾಃ ಪರಸ್ಮೈಪದ ಸಂಜ್ಞಾ ಸ್ಕುಃ। 

ಅರ್ಥ-ಲ್‌-ಕಾರಗಳ ಸ್ಥಾನದಲ್ಲಿ ಯಾವ ತಿಪ್‌, ತಸ್‌, ಮಿ ಮೊದಲಾದ 18 
ಆದೇಶಗಳು ಬರುತ್ತವೋ ಅವು ಪರಸ್ಮೈ ಪದ ಸಂಜ್ಞೆಯನ್ನು ಹೊಂದಿರುತ್ತವೆ. 

[ಹೀಗೆ 18 ಪ್ರತ್ಯಯಗಳಿಗೆ ಪರಸ್ಮೈ ಪದ ಸಂಜ್ಞೆಯನ್ನು ಹೇಳಿದ್ದರೂ ಅನಂತರದ 
ಸೂತ್ರದಿಂದ ಕೊನೆಯ 9 ಪ್ರತ್ಯಯಗಳಿಗೆ ಮಾತ್ರ ಆತ್ಮನೇಪದ ಸಂಜ್ಞೆಯನ್ನು 
ಕೊಟ್ಟಿರುವುದರಿಂದ ಮೊದಲಿನ 9 ಪ್ರತ್ಯಯಗಳು ಪರಸ್ಥೆ ಪದ ಸಂಜ್ಞೆಯುಳ್ಳದ್ದೆಂದು 
ತಿಳಿಯಬೇಕು]. 

(ಆತ್ಮನೇ ಪದ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 377. ತಣಾನಾವಾತ್ಕನೇಪದಮ್‌ (1.4.100೦) 

ವೃತ್ತಿಃ-ತಜ್‌ ಪ್ರತ್ಯಾಹಾರಃ ಶಾನಚ್‌-ಕಾನಚೌ ಚ ಏತತ್‌-ಸಂಜ್ಞಾ ಸ್ಕುಃ। 
ಪೂರ್ವಸಂಜ್ಞಾಪವಾದಃ 

ಪ. ಛೇ. - ತಜಾನೌ, ಆತ್ಮನೇಪದಮ್‌। 

ಅ. ವೃ. -“ಲಃ ಪರಸ್ಕೈಪದಂ” ಎಂಬ ಸೂತ್ರದಿಂದ “ಲಃ” ಎಂಬ ಪದವು 
ಅನುವೃತ್ತವಾಗುತ್ತದೆ. "ಲ್‌' ಕಾರದ ಸ್ಥಾನದಲ್ಲಿ ಈ “ತಜ್‌' ಪ್ರತ್ಯಯಗಳ ಹೊರತು 
“ಲಿಟಃ ಕಾನಜ್ವಾ”, “ಕೃಸುಶ್ನ”, “ಲಟಃ ಶತೃಶಾನಚಾವಪ್ರಥಮಾಸಮಾನಾಧಿಕರಣೇ” 
“ಲೃಟಃ ಸದ್ವಾ” ಮತ್ತು “ತಾಚ್ಛೀಲ್ಯವಯೋವಚನೇಷು ಚಾನಶ್‌” ಎಂಬ ಸೂತ್ರಗಳಿಂದ 


ತಿಐನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 459 


ಕ್ರಮವಾಗಿ ಕಾನಚ್‌, ಕೃಸು, ಶತೃ, ಶಾನಚ್‌ ಮತ್ತು ಚಾನಶ್‌ ಎಂಬ ಪ್ರತ್ಯಯಗಳನ್ನೂ 
ಕೂಡ ವಿಧಿಸಲಾಗಿರುವುದರಿ೦ದ, ಇವುಗಳನ್ನು ಅನುವೃತ್ತಿ ಮಾಡಿಕೊಳ್ಳಬೇಕು, 

ಅರ್ಥ-ತಜ್‌ ಪ್ರತ್ಯಾಹಾರ (ತ, ಆತಾಂ, ರು, ಥಾಸ್‌, ಆಥಾಂ, ಧ್ವಮ್‌, ಇಟ್‌, 
ವಹಿ, ಮಹಿಜ್‌) ಮತ್ತು "ಶಾನಚ್‌' ಮತ್ತು "ಕಾನಚ್‌' ಪ್ರತ್ಯಯಗಳು ಆತ್ಮನೇಪದ 
ಸಂಜ್ಞೆಯನ್ನು ಹೊಂದುತ್ತವೆ. ಹಿಂದಿನ ಸೂತ್ರದಿಂದ ಇವುಗಳಿಗೆ (ತಜ್‌ ನಲ್ಲಿರುವ 
ಪ್ರತ್ಯಯಗಳಿಗೆ) ಪರಸ್ಕೈಪದ ಸಂಜ್ಞೆಯನ್ನು ಹೇಳಿರುವುದರಿಂದ, ಈ ಸೂತ್ರದಿಂದ ಈ 
“ತಜ್‌' ಎಂಬ 9 ಪ್ರತ್ಯಯಗಳಿಗೆ ಆತ್ಮನೇಪದ ಸಂಜ್ಞೆ ಹೇಳಿರುವುದರಿಂದ ಹಿಂದಿನ 
ಸೂತ್ರಕ್ಕೆ ಇದು ಅಪವಾದ. ಆದ್ದರಿಂದ ಹಿಂದಿನ ಸೂತ್ರದಿಂದ ತಿಬಾದಿ 9 ಪ್ರತ್ಯಯಗಳಿಗೆ 
ಮಾತ್ರ ಪರಸ್ಮೈಪದ ಸಂಜ್ಞೆ ಎಂದು ತಿಳಿಯಬೇಕು. ಆಗ ಮೊದಲಿನ 9 ಪ್ರತ್ಯಯಗಳು 
ಪರಸ್ಕೈಪದವೆಂದೂ ಕೊನೆಯ 9 ಪ್ರತ್ಯಯಗಳು ಆತ್ಮನೇ ಪದವೆಂದೂ ತಿಳಿಯಬೇಕು. 

ಶಾನಚ್‌, ಕಾನಚ್‌, ಮತ್ತು ಚಾನಶ್‌ ಗಳಲ್ಲಿ "ಆನ' ಮಾತ್ರ ಉಳಿಯುವುದರಿಂದ 
ಮೊದಲಿನ ಎರಡಕ್ಕೆ ಪ್ರಕೃತ ಸೂತ್ರದಲ್ಲಿ, "ಆನ' ಎಂಬ ಪದದಿ೦ದಲೇ ಗ್ರಹಣ. "ಚಾನಶ್‌' 
ಎಂಬುದರಲ್ಲಿಯೂ “ಆನ” ಮಾತ್ರ ಉಳಿಯುತ್ತದೆ. ಆದಕ್ಕೆ “ತಾಚ್ಛೇಲ್ಯವಯೋವಚನೇಷು 
ಚಾನಶ್‌” ಎಂಬ ಸೂತ್ರದಿಂದ "ಆನ' ಎಂಬುದರ ಗ್ರಹಣವಾಗುತ್ತದೆ. ಈಗ ಆತ್ಮನೇಪದ 
ಪ್ರತ್ಯಯಗಳನ್ನು ಹೊಂದುವ ಧಾತುಗಳನ್ನು ಹೇಳುತ್ತಾರೆ. 

(ಧಾತುವಿಗೆ ಆತ್ಮನೇ ಪದ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ 378.-ಅನುದಾತ್ತಚಿತ ಆತ್ಮನೇಪದಮ್‌ (1.3.12) 

ವೃತ್ತಿಃ- ಅನುದಾತ್ತೇತಃ ಜಿತಶ್ಚ ಧಾತೋಃ ಆತ್ಮನೇ ಪದಂ ಸ್ಕಾತ್‌। 

ಪ. ಛೇ. - ಅನುದಾತ್ತಜಿತಃ, ಆತ್ಮನೇ ಪದಮ್‌। 

ಅ. ವೃ. -“ಭೂವಾದಯೋ ಧಾತವಃ” ಎಂಬ ಸೂತ್ರದಿಂದ "ಧಾತವಃ' ಎಂಬ 
ಬಹುವಚನ ಪದವನ್ನು "ಪಣ್ಚುಮೀ' ವಿಭಕ್ತಿಯ ಏಕವಚನವಾಗಿ ವಿಭಕ್ತಿ ವಿಪರಿಣಾಮ 
ಮಾಡಿದ ನಂತರ "ಧಾತೋಃ' ಎಂದು ಅನುವೃತ್ತವಾಗಿದೆ. 

ಅರ್ಥ- ಅನುದಾತ್ತವಾದ "ಇತ್‌' ಸಂಜ್ಞೆಯುಳ್ಳ ಧಾತುಗಳಿಗೂ ಮತ್ತು"ಜ್‌' ಕಾರವನ್ನು 
“ಇತ್‌' ಸಂಜ್ಞೆಯುಳ್ಳ ಧಾತುಗಳಿಗೂ “ಆತ್ಮನೇಪದ' ಸಂಜ್ಞೆಯು ಬರುತ್ತವೆ. 

ಸೂಚನೆ- "ಭೂ' ಧಾತುವು ಇವೆರಡರಲ್ಲಿಯೂ ಸೇರಿಲ್ಲ. "ಜಿತ್‌' ಆದ ಧಾತುಗಳೆಂದರೆ, 
"ಶೀಜ್‌' ಮತ್ತು "ವೃಜ್‌' ಮುಂತಾದವುಗಳು. ಅನುದಾತ್ತವಾಗಿ “ಇತ್‌' ಆದ ಧಾತುಗಳು 
“ಏಧ' "ಭಾಸ' ಮತ್ತು "ದ್ಯುತ' ಮುಂತಾದವುಗಳು. ಈ ಎರಡು ವಿಧವಾದ ಧಾತುಗಳಿಗೆ 
ಆತ್ಮನೇಪದ ಪ್ರತ್ಯಯಗಳನ್ನು ಸೇರಿಸಲಾಗುತ್ತದೆ. 

(ಉಭಯಪದ [ಆತ್ಮನೇ ಮತ್ತು ಪರಸ್ಕ್ಯೈ ಪದಗಳನ್ನು ವಿಧಿಸುವ ಸೂತ್ರ) 
ಸೂತ್ರ 379. -ಸ್ಟರಿತಜ್‌ತಃ ಕರ್ತಪ್ರಾಯೇ ಕ್ರಿಯಾಫಲೇ (1.3.72) 
ವೃತ್ತಿಃ- ಸ್ವರಿತೇತಃ ಇೆತಶ್ಚ ಧಾತೋಃ ಆತ್ಮನೇಪದಂ ಸ್ಯಾತ್‌ ಕರ್ತಗಾಮಿನಿ 


460 ಲಘುಸಿದ್ಧಾಂತ ಕೌಮುದೀ 
ಕ್ರಿಯಾಫಲೇ। 

ಅ. ವೃ. - “ಧೂವಾದಯೋ ಧಾತವಃ” ಎ೦ಬ ಸೂತ್ರದಿಂದ "ಧಾತವಃ' ಎಂಬ 
ಬಹುವಚನ ಪದವನ್ನು “ಪಳ್ಜುಮೀ' ವಿಭಕ್ತಿಯ ಏಕವಚನವಾಗಿ ವಿಭಕ್ತಿ ವಿಪರಿಣಾಮ 
ಮಾಡಿದ ನಂತರ "ಧಾತೋಃ' ಎಂದು ಅನುವೃತ್ತವಾಗಿದೆ. 

ಅರ್ಥ- ಸ್ವರಿತ- ಇತ್‌, ಅಥವಾ “ಇಗ್‌' ಕಾರವನ್ನು “ಇತ್‌' ಸಂಜ್ಞೆಯಾಗಿ ಉಳ್ಳ 
ಧಾತುವಿನ ನಂತರ “ಆತ್ಮನೇ' ಪದ ಸಂಜ್ಞೆಯುಳ್ಳ ಪ್ರತ್ಯಯಗಳು ಬರುತ್ತವೆ- ಯಾವಾಗ 
ಅಂದರೆ ಕ್ರಿಯೆಯ ಫಲವು ಕತಣೃಗಾಮಿಯಾಗಿದ್ದಾಗ (ಕತ್ಕವನ್ನು ಹೊಂದುವಾಗ) 
ಎಂದು ತಿಳಿಯಬೇಕು. ಕ್ರಿಯೆಯ ಫಲವು ಕತಣ್ಯಗಾಮಿಯಾಗಿಲ್ಲದಿದ್ದಾಗ “ಪರಸ್ಕೈಪದ' 
ಪ್ರತ್ಯಯವು ಬರುತ್ತದೆ. 

ವಿವರಣೆ: ಇಂಥ ಸಂದರ್ಭಗಳಲ್ಲಿ ಧಾತುಗಳು ಉಭಯಪದಿಗಳಾಗುತ್ತವೆ. ಕ್ರಿಯೆಯ 
ಫಲವು ಕರ್ತೃವಿಗೆ ಸೇರುವದಾದರೆ ಆತ್ಮನೇ ಪದ, ಇಲ್ಲದಿದ್ದರೆ ಪರಸ್ಕೈಪದವು ಬರುತ್ತದೆ 
ಎಂದು ಹೇಳಿದಂತಾಗುತ್ತದೆ. 

ಉದಾ-1 “ರಾಮಃ ತಂಡುಲಾನ್‌ ಪಚತೇ' ಎಂದು ಪ್ರಯೋಗವಿದ್ದಾಗ, "ಪಚ್‌' 
ಧಾತುವು ಆತ್ಮನೇಪದದಲ್ಲಿರುತ್ತದೆ. ಅಂದರೆ ಪಚನಕ್ರಿಯೆಯ ಫಲವು ಕರ್ತೃವಾದ 
ರಾಮನಿಗೇ ಸೇರುತ್ತದೆ. ಅಂದರೆ ರಾಮನು ತನಗಾಗಿ ಆಕ್ಕಿಯನ್ನು ಬೇಯಿಸುತ್ತಾನೆ 
ಎಂದರ್ಥ. 

ಉದಾ-2 “ರಾಮಃ ತಂಡುಲಾನ್‌ ಪಚತಿ' ಎಂಬಲ್ಲಿ, ಪರಸ್ಕೈಪದ ಬಂದಿದೆ, 
ಕಾರಣ ರಾಮನು ಬೇರೆಯವರಿಗಾಗಿ ಅಕ್ಕಿಯನ್ನು ಬೇಯಿಸುತ್ತಾನೆ ಎಂದು ಅರ್ಥ.(ಪಚನ 
ಕ್ರಿಯೆಯ ಫಲವು ರಾಮನಿಗೆ ಹೋಗದೇ ಬೇರೆಯವರಿಗೆ ಹೋಗುತ್ತದೆ). 

ಒಂದೇ ಧಾತುವು ಪರಸ್ಕೈ ಮತ್ತು ಆತ್ಮನೇ ಪದಗಳ ಉಪಯೋಗದಲ್ಲಿ ಕಂಡು 
ಬಂದಾಗ, ಅದನ್ನು ಉಭಯಪದಿ ಧಾತು ಎಂದು ತಿಳಿಯಬೇಕು. (ನಾವು ನಮಗೆ 
ಬೇಕಾದ ಯಾವುದಾದರೂ ಒಂದು ಧಾತುವನ್ನು ಉಭಯಪದಿಯಾಗಿ ಉಪಯೋಗಿಸಲು 
ಬರುವುದಿಲ್ಲ. ಧಾತುಪಾಠದಲ್ಲಿ ಪಠಿತವಾಗಿದ್ದರೆ ಮಾತ್ರ ಅದನ್ನು ಉಭಯಪದಿಯಾಗಿ 
ಉಪಯೋಗಿಸಬಹುದಾಗಿದೆ. ಹಾಗೆಯೇ ಪರಸ್ಮೈಪದಿಯಾಗಿ ಧಾತುವನ್ನು 
ಪ್ರಯೋಗಿಸಬೇಕಾದರೆ, ಅದು ಧಾತುಪಾಠದಲ್ಲಿ ಪರಸ್ಕೈಪದಿಯಾಗಿ ಪಠಿತವಾಗಿರಬೇಕು. 
ಹೀಗೆಯೇ ಆತ್ಮನೇಪದ ಧಾತುವನ್ನೂ ಧಾತುಪಾಠದಿಂದಲೇ ತಿಳಿಯಬೇಕು. ಪ್ರಕೃತ 
ದೃಷ್ಟಾಂತದಿಂದ “ಪಚ್‌' ಧಾತುವು ಉಭಯಪದಿ ಎಂದು ತಿಳಿಯಬೇಕು. ಅಲ್ಲದೇ 
“ಬೇಯಿಸುವುದು' ಎಂಬ ಅರ್ಥವುಳ್ಳ ಕೇವಲ ಆತ್ಮನೇಪದ ಧಾತುಗಳಿಗೂ, ಮತ್ತು 
ಕೇವಲಪರಸ್ಕೈಪದ ಧಾತುಗಳಿಗೂ ಪ್ರಕೃತ ಹೇಳಿದ ಎರಡು ಉದಾಹರಣೆಗಳಲ್ಲಿ 
ಅವಕಾಶವಿರುತ್ತದೆ. ಆದರೆ, ಕ್ರಿಯೆಯ ಫಲವು ಕರ್ತೃವನ್ನು ಆಶ್ರಯಿಸುತ್ತದೆ ಎಂಬ 
ಕಾರಣದಿಂದ ಕೇವಲ ಪರಸ್ಕೈಪದಿ ಧಾತುವಿಗೆ ಆತ್ಮನೇಪದ ಪ್ರತ್ಯಯವನ್ನು ಸೇರಿಸಲಿಕ್ಕೆ 
ಬರುವುದಿಲ್ಲ. ಅಂತಹ ಸ೦ದರ್ಭದಲ್ಲಿ ಆತ್ಮನೇಪದ ಧಾತುವನ್ನೇ ಉಪಯೋಗಿಸಬೇಕು. 
ಹಾಗೆಯೇ ಕೇವಲ ಆತ್ಮನೇಪದ ಧಾತುವಿಗೆ ಪರಸ್ಮೈಪದ ಪ್ರತ್ಯಯಗಳನ್ನು ಸೇರಿಸಲಿಕ್ಕೆ 


ತಿ೫ನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 461 


ಬರುವುದಿಲ್ಲ. ಅಂದರೆ ಉಭಯಪದಿ ಧಾತುವಾಗಿದ್ದರೆ ಮಾತ್ರ ಎರಡೂ ಪದಗಳ 
ಪ್ರತ್ಯಂಯಗಳನ್ನೂ ಉಪಯೋಗಿಸಬಹುದು. ಇಲ್ಲಿಯೂ ಸಹ ಫಲವು 
ಕರ್ತೃಗಾಮಿಯಾಗಿದ್ದರೆ ಮಾತ್ರ ಆತ್ಮನೇಪದ, ಇಲ್ಲದಿದ್ದರೆ ಪರಸ್ಕೈಪದವೆಂದು 
ತಿಳಿಯಬೇಕು. 
(ಪರಸ್ಕೈಪದವನ್ನು ವಿಧಿಸುವ ಸೂತ್ರ) 

ಸೂತ್ರ 38೦. -ಶೇಷಾತ್‌ ಕರ್ತರಿ ಪರಸ್ಕೈಪದಮ್‌ (13.78) 

ವೃತ್ತಿಃ-ಆತ್ಮನೇಪದನಿಮಿತ್ತಹೀನಾತ್‌ ಧಾತೋಃ ಕರ್ತರಿ ಪರಸ್ಥೆ ಮೈ ಪದಂ ಸ್ಯಾತ್‌। 

ಅ.ವೃ. - “ಭೂವಾದಯೋ ಧಾತವಃ” ಎಂಬ ಸೂತ್ರದಿಂದ "ಧಾತವಃ' ಎಂಬ 
ಬಹುವಚನ ಪದವನ್ನು "ಪಣ್ಣುಮೀ' ವಿಭಕ್ತಿಯ ಏಕವಚನವಾಗಿ ವಿಭಕ್ತಿ ವಿಪರಿಣಾಮ 
ಮಾಡಿದ ನಂತರ "ಧಾತೋಃ' ಎಂದು ಅನುವೃತ್ತವಾಗಿದೆ. 

ಅರ್ಥ- ಆತ್ಮನೇ ಪದಕ್ಕೆ ಸಂಬಂಧಿಸಿದ ನಿಮಿತ್ತಗಳು ಇಲ್ಲದಿರುವ ಧಾತುಗಳ 
ನಂತರ ಕರ್ತರ್ಥದಲ್ಲಿ ಪರಸ್ಕೈಪದ ಸಂಜ್ಞೆಯುಳ್ಳ ಪ್ರತ್ಯಯಗಳು ಬರುತ್ತವೆ. (ಶೇಷವೆಂದರೆ 
ಉಕ್ತಾದನ್ಯಃ ಶೇಷಃ ಎಂದು ಹೇಳಿರುವರು. ಅ೦ದರೆ ಮೇಲೆ ಹೇಳಿದ ನಿಮಿತ್ತಗಳನ್ನು 
ಬಿಟ್ಟು ಉಳಿದ ನಿಮಿತ್ತಗಳಿರುವಾಗ ಎಂದರ್ಥ). 

(ಪ್ರಥಮಪುರುಷ ಮೊದಲಾದ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ 381 - ತಿಜಸ್ತೀಣಿ ತ್ರೀಣಿ ಪ್ರಥಮ-ಮಧ್ಯಮೋತ್ತಮಾಃ (14.101) 

ವೃಕ್ತಿಃ-ತಿಜಃ ಉಭಯೋಃ ಪದಯೋಃ ತ್ರಯಃ ತ್ರಿಕಾಃ ಕ್ರಮಾತ್‌ ಏತತ್‌-ಸಂಜ್ಞಾ 
ಸ್ಯುಃ 

ಪ. ಛೇ. - ತಿಜಃ, ತ್ರೀಣಿ, ತ್ರೀಣಿ, ಪ್ರಥಮ-ಮಧ್ಯಮೋತ್ತಮಾಃ। 

ಅ.ವೃ. -“ಲಃ ಪರಸ್ಕೈಪದಂ” ಎಂಬ ಸೂತ್ರದಿಂದ "ಪರಸ್ಕೈಪದಮ್‌' ಎಂಬ 
ಪದವೂ, ಮತ್ತು “ತಜಾನಾವಾತ್ಮನೇಪದಮ್‌? ಎಂಬ ಸೂತ್ರದಿಂದ “ಆತ್ಮನೇಪದಮ್‌' 
ಎ೦ಬ ಈ ಎರಡು ಪದಗಳು ಷಷ್ಠೀ ವಿಭಕ್ತಿಯಲ್ಲಿ ವಿಪರಿಣಾಮಗೊಳಿಸಿ “ಪರಸ್ಕೈಪದಸ್ಕ' 
ಮತ್ತು "ಆತ್ಮನೇಪದಸ್ಯ' ಎಂದು ಅನುವೃತ್ತವಾಗುತ್ತವೆ. ಈ ಎರಡು ಪದಗಳನ್ನೇ 
"ಉಭಯೋಃ ಪದಯೋಃ' ಎಂದು ವೃತ್ತಿಯಲ್ಲಿ ನಿರ್ದೇಶಿಸಿದ್ದಾರೆ. 

ಅರ್ಥ-"ತಿಜ್‌' ಪ್ರತ್ಯಯಗಳಿಗೆ ಸಂಬಂಧಿಸಿದ ಎರಡೂ (ಪರಸ್ತೆ ಪದ ಮತ್ತು 
ಆತ್ಮನೇಪದ) ಪದಗಳ ಮೂರು ಮೂರು ಪ್ರತ್ಯಯಗಳು ಕ್ರಮವಾಗಿ ಪ್ರಥಮ, 
ಮಧ್ಯಮ ಮತ್ತು ಉತ್ತಮ ಪುರುಷಗಳೆಂಬ ಸಂಜ್ಞೆಯನ್ನು ಪಡೆಯುತ್ತವೆ. “ತ್ರಿಕ' ಎಂದರೆ 
ಮೂರು ಪ್ರತ್ಯಯಗಳಿಂದ ಕೂಡಿದ ಗುಂಪು ಎಂದು ಅರ್ಥ. 
ಪರಸ್ಕೈ ಪದದ ಪ್ರತ್ಯಯಗಳು - 

ಪ್ರಥಮ ಪುರುಷ: ತಿಪ್‌, ತಸ್‌, ಯು, ಮಧ್ಯಮ ಪುರುಷ: ಸಿಪ್‌, ಥಸ್‌, ಥ - 
ಉತ್ತಮ ಪುರುಷ: ಮಿಪ್‌, ವಸ್‌, ಮಸ್‌ ಹೀಗೆ ಮೂರು ತ್ರಿಕಗಳಲ್ಲಿ ಒಟ್ಟು ಒಂಬತ್ತು 


462 ಲಘುಸಿದ್ಧಾಂತ ಕೌಮುದೀ 


ಪ್ರತ್ಯಯಗಳು ಇವೆ. 

ಇದೇ ರೀತಿಯಲ್ಲಿ ಉಳಿದ ಆತ್ಮನೇಪದ ಪ್ರತ್ಯಯಗಳನ್ನು ಮೂರು ತ್ರಿಕಗಳಾಗಿ 
ವಿಂಗಡಿಸಲಾಗಿದೆ. 

ಪ್ರಥಮ ಪುರುಷ: ತ, ಆತಾಂ, ರು, ಮಧ್ಯಮ ಪುರುಷ: ಥಾಸ್‌, ಆಥಾಂ, ಧ್ದಂ, 
ಉತ್ತಮ ಪುರುಷ: ಇಟ್‌, ವಹಿ, ಮಹಿಜ್‌ ಹೀಗೆ ಮೂರು ತ್ರಿಕಗಳಲ್ಲಿ ಒಟ್ಟು ಒಂಬತ್ತು 
ಪ್ರತ್ಯಯಗಳು ಇವೆ. 


(ಪ್ರಥಮಾದಿ ಪುರುಷಗಳಲ್ಲ ಏಕವಹನಾದಿ, ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 382. ತಾನ್ಯೇಕವಚನ-ಧ್ವಿವಚನ-ಬಹುವಚನಾನ್ಯೇಕಶಃ (1.4.10೦2) 

ವೃತ್ತಿಃ-ಲಬ್ಧ ಪ್ರಥಮಾದಿ ಸಂಜ್ಞಾನಿ ತಿಜಃ ತ್ರೀಣಿ-ತ್ರೀಣಿ (ವಚನಾನಿ) ಪ್ರತ್ಯೇಕಂ 
ಏಕವಚನಾದಿ ಸ೦ಜ್ಜಾನಿ ಸ್ಯುಃ 

ಪ. ಛೇ. - ತಾನಿ, ಏಕವಚನ-ದ್ವಿವಚನ-ಬಹುವಚನಾನಿ, ಏಕಶಃ। 


ಅ. ವೃ. - “ತಿಜಸ್ತೀಣಿ ತ್ರೀಣಿ ಪ್ರಥಮ-ಮಧ್ಯಮೋತ್ತಮಾಃ (1.4.101)” ಎಂಬ 
ಸೂತ್ರದಿಂದ “ತಿಜಃ' ಮೆತ್ತು ತ್ರೀಣಿ, ತ್ರೀಣಿ' ಎಂಬ ಪದಗಳು ಅನುವ್ಯ ತ್ತವಾಗುತ್ತವೆ. 


ಅರ್ಥ-"ಪ್ರಥಮಪುರುಷ' ಮೊದಲಾದ ಸಂಜ್ಞೆಗಳನ್ನು ಹೊಂದಿದಮೇಲೆ, ಯಾವ 
ಮೂರು ಮೂರು ಪ್ರತ್ಯಯಗಳಿರುವವೋ ಅವು ಕ್ರಮವಾಗಿ ಏಕವಚನ, ದ್ವಿವಚನ 
ಮತ್ತು ಬಹುವಚನ ಎಂಬ ಸಂಜ್ಞೆಗಳನ್ನು ಪಡೆಯುತ್ತವೆ. ಇನ್ನುಮುಂದೆ ಯಾವ 
ಕರ್ತೃವನ್ನು ಈ ಪುರುಷಗಳು ಹೇಳುತ್ತವೆ ಎಂಬುದನ್ನು ವಿವರಿಲಾಗುತ್ತದೆ. 


(ಮಧ್ಯಮ ಪುರುಷವನ್ನು ವಿಧಿಸುವ ಸೂತ್ರ) 
ಸೂತ್ರ-383.ಯುಷದ್ಯುಪಪದೇ ಸಮಾನಾಧಿಕರಣೇ 
ಸ್ಥಾನಿನ್ಯಪಿ ಮಧ್ಯಮಃ (1.4.1೦5೮) 
ವೃತ್ತಿಃ-ತಿಜ್‌ ವಾಚ್ಯ ಕಾರಕವಾಚಿನಿ ಯುಷ್ಮದಿ ಉಪಪದೇ ಪ್ರಯುಜ್ಯಮಾನೇ, 
ಅಪ್ರಯುಜ್ಯಮಾನೇ ಚ ಮಧ್ಯಮಃ 
ಪ. ಛೇ. - ಯುಷ್ಮದಿ, ಉಪಪದೇ, ಸಮಾನಾಧಿಕರಣೇ, ಸ್ಥಾನಿನಿ, ಅಪಿ, ಮಧ್ಯಮಃಿ 
ಅ.ವೃ - “ಲಃ ಪರಸ್ಕೈಪದಂ” ಎಂಬಸೂತ್ತದಿಂದ, “ಲಃ ' ಎಂಬುದು ಅನುವೃತ್ತವಾಗಿದೆ. 


ಅರ್ಥ-"ತಿಜ್‌' ಪ್ರತ್ಯಯದಿ೦ದ ವಾಚ್ಯವಾದ ಯಾವ ಒಂದು ಕಾರಕವಿರುವದೋ 
(ಕರ್ತಾ ಅಥವಾ ಕರ್ಮ) ಅವುಗಳನ್ನು ಹೇಳುವ "ಯುಷ್ಕದ್‌' ಶಬ್ದ ಉಪಪದವಿದ್ದಾಗ, 
ಆ “ಯುಷ್ಮದ್‌' ಶಬ್ದದ ಪ್ರಯೋಗ ಮಾಡಿದಾಗಲೂ ಅಥವಾ ಮಾಡದೇ ಇದ್ದಾಗಲೂ 
'ಮಥೃಮವುರುವ ಷವು' ಬರುತ್ತದೆ. “ಲ್‌' ಕಾರದ ಸ ಸ್ಥಾನದಲ್ಲಿ ಆದೇಶವಾಗಿ ಬಂದ ಜ್‌” 

ಪ್ರತ್ಯಯವು “ಕರ್ತೃ” ಅಥವಾ 'ಕರ್ಮ' ಕಾರಕವನ್ನು ಬೋಧಿಸುವುದು. "ಯುಷ್ಕದ್‌' 
ಶಬ್ದವೂ ಕೂಡ ತ ಕಾರಕವನ್ನೇ ಬೋಧಿಸಿದರೆ, ಮಧ್ಯಮಪುರುಷ ಪ್ರತ್ಯಯಗಳು “ಲ್‌ 
ಕಾರದ ಸ್ಥಾನದಲ್ಲಿ ಆದೇಶವಾಗಿ ಬರುತ್ತವೆ. 


ತಿಐನ್ನೇ ಛ್ಹಾದಯಃ ಪರಸ್ಕೈಪದಿ ರೂಪಗಳು 463 


ಮಧ್ಯಮಪುರುಷ ಪ್ರತ್ಯಯಗಳು: 

ಪರಸ್ಮೈ ಪದ: ಸಿಪ್‌, ಥಸ್‌, ಥ। ಆತ್ಮನೇ ಪದ: ಥಾಸ್‌, ಆಥಾಮ್‌, ಧ್ವಮ್‌। 
ತ್ದಂಯುಷ್ಕದ್‌ ಶಬ್ದವನ್ನು ಪ್ರಯೋಗಿಸಲೇಬೇಕೆಂಬ ನಿರ್ಬಂಧವಿರುವುದಿಲ್ಲ. ಅದರ 
ಅರ್ಥವಾದರೆ ಸಾಕು. ಉದಾ- ಹೇ ಕೃಷ್ಣ ಪಾಹಿ. 

(ಉತ್ತಮಪುರುಷವನ್ನು ವಿಧಿಸುವ ಸೂತ್ರ) 

ಸೂತ್ರ -384.ಅಸ್ಥದ್ಯುತ್ತಮಃ (1.4.107) 

ವೃತ್ತಿಃ-ತಥಾಭೂತೇ ಅಸ್ಮದಿ ಉತ್ತಮಃ 

ಪ. ಛೇ. - ಅಸ್ಮದಿ, ಉತ್ತಮಃ 

ಅ. ವೃ. -“ಯುಷ್ಮದ್ಯುಪಪದೇ ಸಮಾನಾಧಿಕರಣೇ ಸ್ಥಾನಿನ್ಯಪಿ ಮಧ್ಯಮಃ ಎಂಬ 
ಸೂತ್ರದಿಂದ ಉಪಪದೇ, ಸಮಾನಾಧಿಕರಣೇ, ಸ್ಥಾನಿನಿ, ಮತ್ತು ಅಪಿ ಎಂಬ ಪದಗಳು 
ಅನುವೃತ್ತವಾಗುತ್ತವೆ. 

ಅರ್ಥ-“ತಿಜ್‌' ಪ್ರತ್ಯಯಗಳಿಂದ ವಾಚ್ಯವಾದ ಯಾವ ಒಂದು ಕಾರಕ (ಕರ್ತಾ 
ಅಥವಾ ಕರ್ಮ) ಅವುಗಳನ್ನು ಹೇಳುವ "ಅಸ್ಕದ್‌' ಶಬ್ದ ಉಪಪದವಿದ್ದಾಗ, ಆ 
“ಅಸ್ಕದ್‌' ಶಬ್ದದ ಪ್ರಯೋಗ ಮಾಡಿದಾಗಲೂ ಅಥವಾ ಮಾಡದೇ ಇದ್ದಾಗಲೂ, 
"ಲ್‌' ಕಾರದ ಸ್ಥಾನದಲ್ಲಿ "ಉತ್ತಮಪುರುಷವು' ಬರುತ್ತದೆ. 

ಉದಾ-“ಕರೋಮಿ' ಎಂದೊಡನೆ "ಅಹಂ' (ಕರ್ತೃ) ಎಂದು ತಾನಾಗಿಯೇ 
ತಿಳಿಯುತದೆ. "ಅಹಂ ಕರೋಮಿ' ಎಂದಾಗಲೂ ಇದೇ ಅರ್ಥ. "ಮಿಪ್‌' 
ಪ್ರತ್ಯಯದಿ೦ದಲೂ, ಅಹಂ ಶಬ್ದದಿಂದಲೂ ಒಂದೇ ಅರ್ಥ ಬರುತ್ತದೆ. ಅಸದ್‌ ಶಬ್ದದ 
ಏಕವಚನ, ದ್ವಿವಚನ ಮತ್ತು ಬಹುವಚನ ತೋರುವಾಗ, ಮಿಪ್‌. ವಸ್‌, ಮಸ್‌ ಗಳು 
ಬರುತ್ತವೆ. ಹೀಗೆಯೇ ಆತ್ಮನೇ ಪದಲ್ಲಿಯೂ ಕೂಡ ಇಟ್‌, ವಹಿ, ಮಹಿಜ್‌ ಪ್ರತ್ಯಯಗಳು 
"ಲ್‌' ಕಾರಗಳ ಸ್ಥಾನದಲ್ಲಿ ಆದೇಶಗಳಾಗಿ ಬರುತ್ತವೆ. 

(ಪ್ರಥಮ ಪುರುಷವನ್ನು ವಿಧಿಸುವ ಸೂತ್ರ) 

ಸೂತ್ರ- 385.ಶೇಷೇ ಪ್ರಥಮಃ (14.108) 

ವೃತ್ತಿಃ-ಮಧ್ಯಮೋತ್ತಮಯೋಃ ಅವಿಷಯೇ ಪ್ರಥಮಃ ಸ್ಯಾತ್‌। ಭೂತಿ, ಇತಿ 
ಜಾತೇ। 

ಅರ್ಥ-ಉತ್ತಮಪುರುಷ ಮತ್ತು ಮಧ್ಯಮಪುರುಷಗಳು ಹೇಳಲ್ಪಡದಿದ್ದಾಗ, 
ಪ್ರಥಮಪುರುಷವು ಬರುತ್ತದೆ. ಭೂ ಧಾತುವಿಗೆ, ಕರ್ತರ್ಥದ ವರ್ತಮಾನಾರ್ಥದಲ್ಲಿ 
(ಭೂ--ಲಟ್‌) ಭೂ*ಲ್‌ ಎಂದಿದ್ದಾಗ, ಪ್ರಥಮಪುರುಷದ ಏಕವಚನದಲ್ಲಿ "ಲ್‌' ಕಾರಕ್ಕೆ 
ಆದೇಶವಾಗಿ “ತಿಪ್‌(ತಿ)' (ತಿಜ್‌) ಪ್ರತ್ಯಯವು ಬರುವುದು. ಭೂಃತಿ ಎಂದಿದ್ದಾಗ- 

(ಸಾರ್ವಧಾತುಕ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ- 3866.ತಿಣ”್‌-ಕಿತ್‌ ಸಾರ್ವಧಾತುಕಮ್‌ (3.4.13) 


464 ಲಘುಸಿದ್ಧಾಂತ ಕೌಮುದೀ 

ವೃತ್ತಿಃ-ತಿಜಃ ಶಿತಶ್ಚ ಧಾತ್ವಧಿಕಾರೋಕ್ತಾಃ ಏತತ್‌-ಸಂಜ್ಞಾ ಸ್ಯುಃ 

ಪ. ಛೇ. - ತಿಜ್‌-ಶಿತ್‌, ಸಾರ್ವಧಾತುಕಮ್‌। 

ಅ. ವೃ. -“ಧಾತೋಃ” ಎಂಬುದು ಅಧಿಕಾರಸೂತ್ರವಾಗಿದೆ. 

ಅರ್ಥ- ಧಾತುವಿನ ನಂತರ ವಿಧಿಸಲ್ಪಟ್ಟ "ತಿಜ್‌' ಪ್ರತ್ಯಯಗಳಾಗಲೀ "ಶಿತ್‌' (ಶ್‌- 
ಕಾರವನ್ನು ಇತ್‌ ಆದ) ಪ್ರತ್ಯಯಗಳಾಗಲೀ ಇದ್ದಾಗ, ಅಂಥ ಪ್ರತ್ಯಯಗಳಿಗೆ 
“ಸಾರ್ವಧಾತುಕ' ಸಂಜ್ಞೆಯು ಬರುತ್ತದೆ. (ಆದರೆ “ಲಿಟ್‌' ಮತ್ತು "ಆಶೀರ್ಲಿಜ್‌' ಗಳಲ್ಲಿ 
ಪ್ರಕೃತ ಸೂತ್ರವನ್ನು ಬಾಧಿಸಿ “ಲಿಟ್‌ ಚ” ಮತ್ತು “ಲಿಜ್‌ ಆಶಿಷೀ” ಎ೦ಬ ಸೂತ್ರಗಳಿಂದ 
“ಆರ್ಧಧಾತುಕ' ಸಂಜ್ಞೆಯು ಬರುತ್ತದೆ. “ಕರ್ತರಿ ಶಪ್‌” ಎಂಬ ಸೂತ್ರದಿಂದ ಬರುವ 
“ಶಪ್‌' ಪ್ರತ್ಯಯಕ್ಕೂ ಈ ಸೂತ್ರದಿಂದ "ಸಾರ್ವಧಾತುಕ' ಸಂಜ್ಞೆಯು ಬರುತ್ತದೆ). 

(ಶಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 387.ಕರ್ತರಿ ಶಪ್‌ (3.168) 

ವೃತ್ತೀಃ-ಕರ್ತರ್ಥೆೇ ಸಾರ್ವಧಾತುಕೇ ಪರೇ ಧಾತೋಃ ಶಪ್‌। 

ಅ.ವ್ಯ.-“ಸಾರ್ವಧಾತುಕೇ ಯಕ್‌” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಕರ್ತರ್ಥದಲ್ಲಿ ಬರುವ "ಸಾರ್ವಧಾತುಕ' ಸಂಜ್ಞೆಯುಳ್ಳ ಪ್ರತ್ಯಯವು 
ಪರದಲ್ಲಿದ್ದಾಗ, ಧಾತುವಿನ ನಂತರ “ಶಪ್‌' ಪ್ರತ್ಯಯವು ಬರುತ್ತದೆ. 

(ಇಗನ್ತ ಅಂಗಕ್ಕೆ ಗುಣವನ್ನು ವಿಧಿಸುವ ಸೂತ್ರ) 

ಸೂತ್ರ- 388.ಸಾರ್ವಧಾತುಕಾರ್ಧಧಾತುಕಯೋಃ (7.3.84) 

ವೃತ್ತಿಃ-ಅನಯೋಃ ಪರಯೋಃ ಇಗಂತಾಜ್ಞಸ್ಯ ಗುಣಃ ಅವಾದೇಶಃ ಭವತಿ! 
ಭವತಃ 

ಪ. ಛೇ. - ಸಾರ್ವಧಾತುಕ-ಆರ್ಧಧಾತುಕಯೋಃ(ಒಂದೇ ಪದ) 

ಅ.ವೃ.“ಮಿದೇರ್ಗುಣಃ ಎಂಬ ಸೂತ್ರದಿಂದ "ಗುಣಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಅಜ್ಞಸ್ಯ” ಎಂಬುದು ಅಧಿಕಾರ ಸೂತ್ರ, “ಇಕೋ ಗುಣವೃದ್ಧೀ” 
ಎ೦ಬ ಪರಿಭಾಷಾ ಸೂತ್ರದಿಂದ “ಇಕಃ' ಎ೦ಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸಾರ್ವಧಾತುಕ ಮತ್ತು ಆರ್ಧಧಾತುಕ ಪ್ರತ್ಯಯಗಳು ಪರದಲ್ಲಿದ್ದಾಗ, 
ಇಗಂತವಾದ ಅಂಗಕ್ಕೆ ಗುಣ ಬರುತ್ತದೆ. “ಅಲೋಂತತ್ಯಸ್ಯ” ಎಂಬ ಸೂತ್ರದಿಂದ 
ಇಗಂತವಾದ (ಇ.ಉ,ಖ,ಲೃ ಗಳು ಅಂತವಾದ) ಅಂಗದ ಅಂತ್ಯವರ್ಣಕ್ಕೆ ಗುಣವು 
ಬರುತ್ತದೆ. (ಅಂದರೆ ಇ-ಕಾರಕ್ಕೆ ಏ-ಕಾರ, ಉ-ಕಾರಕ್ಕೆ ಓ-ಕಾರ, ಯ-ಕಾರಕ್ಕೆ ಅರ್‌, 
ಮತ್ತು ಲೃ- ಕಾರಕ್ಕೆ ಅಲ್‌ ಎಂಬ ಗುಣ ವರ್ಣಗಳು ಆದೇಶವಾಗಿ ಬರುತ್ತವೆ). 

“ತಸ್ಲಿನ್ನಿತಿನಿರ್ದಿಷ್ಟೇ ಪೂರ್ವಸ್ಯ” ಎ೦ಬ ಸೂತ್ರದ ಪ್ರಕಾರ ಸಾರ್ವಧಾತುಕ ಮತ್ತು 
ಆರ್ಧಧಾತುಕ ಪ್ರತ್ಯಯಗಳಿಗೆ ಅವ್ಯವಹಿತ ಪೂರ್ವದಲ್ಲಿರುವ ವರ್ಣಕ್ಕೆ ಗುಣಾದೇಶವು 


(4 


ತಿಅನ್ತೇ ಛ್ಲಾದಯಃ ಪರಸ್ಕೈಪದಿ ರೂಪಗಳು 465 


ಬರುತ್ತದೆ. ಭವತಿ ಎಂಬಲ್ಲಿ ಭೂ (ಸತ್ತಾಯಾಂ) ಎಂಬುದು ಧಾತು. (ಸತ್ತಾ ಎಂದರೆ 
ಇರುವಿಕೆ) ಎಂದು ಅರ್ಥ. ಈ ಗಣದಲ್ಲಿ, ಭೂ ಧಾತುವು ಆರಂಭದಲ್ಲಿರುವುದರಿಂದ 
ಇದಕ್ಕೆ ಭ್ವಾದಿಗಣ ಎಂದು ಹೆಸರು. "ಭೂ' ಧಾತುವಿನಲ್ಲಿರುವ "ಊ' ಕಾರವು 
ಅನುನಾಸಿಕವಲ್ಲ. ಆದ್ದರಿಂದ ಅದು ಲೋಪವಾಗುವುದಿಲ್ಲ. ಇದು ಅಕರ್ಮಕ ಧಾತು. 
ಇಲ್ಲಿ ಈ ಅಕರ್ಮಕವಾದ "ಭೂ' ಧಾತುವಿನಮೇಲೆ ಕರ್ತ್ರರ್ಥದಲ್ಲಿ ವರ್ತಮಾನ 
ಕಾಲದ "ಲಟ್‌' ಪ್ರತ್ಯಯದ "ಲ್‌' ಕಾರವು (ವರ್ತಮಾನೇ ಲಟ್‌) ವಿಧಿಸಲಾಗಿದೆ. 
ಹೀಗೆ ಭೂ-ಲಟ್‌(ಲ್‌) ಎಂದಿದ್ದಾಗ, (ಲಟ್‌ ನಲ್ಲಿ “ಅಟಾವಿತೌ” ಎಂಬುದರಿಂದ 
“ಲ್‌” ಮಾತ್ರ ಉಳಿಯುತ್ತದೆ). ಭೂ*ಲ್‌ ಎಂದಿರುತ್ತದೆ. ಆಗ “ತಿಪ್‌-ತಸ್‌-ರು- 
ಸಿಪ್‌-ಥಸ್‌-ಥ-ಮಿಬ್‌-ವಸ್‌-ಮಸ್‌-ತ-ಆತಾಂ-ರು-ಥಾಸ್‌-ಆಥಾಂ-ಧ್ವಂ-ಇಡ್‌- 
ವಹಿ-ಮಹಿಜ್‌ (3.4.78) ಎಂಬ ಸೂತ್ರದಿಂದ 18 ಆಖ್ಯಾತ ಪ್ರತ್ಯಯಗಳು ಆದೇಶವಾಗಿ 
ಬರುವ ಅವಕಾಶವಿರುತ್ತದೆ-ಧಾತುವು ಉಭಯಪದಿಯಾಗಿದ್ದಲ್ಲಿ. 

ಸೂಚನೆ- ಈ ಭ್ವಾದಿ ಗಣದಲ್ಲಿ 1035 ಧಾತುಗಳು ಪಠಿತವಾಗಿವೆ. ಅವುಗಳಲ್ಲಿ 49 
ಧಾತುಗಳನ್ನು ವರದರಾಜರು ರೂಪಸಿದ್ಧಿಗಾಗಿ ಆರಿಸಿಕೊಂಡಿದ್ದಾರ. (ಪರಸ್ಥೆ ಓೈಪದಿ- 
20, ಆತ್ಮನೇಪದಿ-20, ಉಭಯಪದಿ-9) 


(ಪರಸ್ಕೈ ಪದದ) ಛೂ ಧಾತುವಿನ ರೂಪಗಳು: 

ಉದಾ- 1 ಭವತಿ - ಪ್ರಕೃತ ಪ್ರಥಮ ಪುರುಷ ಏಕವಚನದ ರೂಪ 
ಬೇಕಾಗಿರುವುದರಿಂದ, “ತಿಪ್‌' ಎ೦ಬ ಆದೇಶವು ಬರುತ್ತದೆ “ತಿಪ್‌' ನಲ್ಲಿ "ತಿ' ಮಾತ್ರ 
ಉಳಿಯುತ್ತದೆ. ಹೀಗೆ ಭೂತಿ ಎಂದಿದ್ದಾಗ, “ತಿಜ್‌ಶಿತ್‌ ಸಾರ್ವಧಾತುಕಮ್‌” (3.4.113) 
ಎಂಬ ಸೂತ್ರದಿಂದ ಸಾರ್ವಧಾತುಕ ಸಂಜ್ಞೆ ಬಂದಮೇಲೆ ಕರ್ತರ್ಥದಲ್ಲಿ ಭೂ ಧಾತುವಿನ 
ನಂತರ “ಶಪ್‌(ಅ)' ಎಂಬ ವಿಕರಣಪ್ರತ್ಯಯವು ಬರುತ್ತದೆ. ಈಗ ಭೂ4ಅಃತಿ 
ಎಂದಿದ್ದಾಗ, ಇಲ್ಲಿ ಇಗಂತ ಅಂಗ(ಊಗಿಕ್ಕೆ ಗುಣ ಬಂದು ಭೋ4ಅತಿ ಎಂದಾಗುತ್ತದೆ. 
ನಂತರ “ಏಚೋತಯವಾಯಾವಃ” ಎ೦ಬ ಸೂತ್ರದಿಂದ "ಅವ್‌? ಆದೇಶ ಬಂದು 
ಭವ್‌+ಅ4+ತಿ-ಭವತಿ ಎಂದು ರೂಪವಾಗುತ್ತದೆ. 

ಉದಾ- 2. ಭವತಃ-ಪ್ರಥಮ ಪುರುಷ ದ್ವಿವಚನದಲ್ಲಿ-ಭೂ*-ತಸ್‌ ಎಂದಿದ್ದಾಗ, 
ಹಿಂದಿನಂತೆ ಭೂ. ಅತ ತಸ್‌ ಎಂದಾಗಿ, ಇಗಂತ ಅಂಗ(ಊ)ಕ್ಕೆ ಗುಣ ಬಂದು 
ಭೋ4ಅ4+ತಸ್‌ ಎಂದಾಗುತ್ತದೆ. ನಂತರ “ಏಚೋತಯವಾಯಾವಃ” ಎಂಬ ಸೂತ್ರದಿಂದ 
"ಅವ್‌' ಆದೇಶ ಬಂದು ಭವ್‌+೬ಅ+ತಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ “ನ ವಿಭಕ್ಷಾ 
ತುಸ್ಮಾಃ” ಎಂಬ ಸೂತ್ರದಿಂದ ಇತ್ವ ಸಂಜ್ಞೆ ಬಾರದೇ ರುತ್ವ-ವಿಸರ್ಗಗಳು ಬಂದು 
ಭವತಃ ಎಂದು ರೂಪವಾಗುತ್ತದೆ. 

ಉದಾ- 3 ಭವನ್ನಿ - ಪ್ರಥಮ ಪುರುಷ ಬಹುವಚನದಲ್ಲಿ-ಭೂ-ರಿ ಎಂದಿದ್ದಾಗ, 
ಹಿಂದಿನಂತೆ ಭೂ*ಅ4ಯಿು ಎಂದಾಗಿ, ಇಗಂತ ಅಂಗ()ಕ್ಕೆ ಗುಣ ಬಂದು 
ಭೋ*ಅ--ರಿ ಎಂದಾಗುತ್ತದೆ. ನಂತರ “ಏಚೋತಯವಾಯಾವಃ” ಎಂಬ ಸೂತ್ರದಿಂದ 
"ಅವ್‌' ಆದೇಶ ಬಂದು ಭವ್‌* ಅ-ರಿು ಎಂದಿದ್ದಾಗ. 


466 ಲಘುಸಿದ್ಧಾಂತ ಕೌಮುದೀ 


(ಲು ಗೆ ಅನ್‌- ಆದೇಶವನ್ನು ಹೇಳುವ ಸೂತ್ರ) 

ಸೂತ್ರ- 389.ರೋಂನ್ತಃ (7.1.3) 

ವೃತ್ತಿಃ-ಪ್ರತ್ಯಯ-ಅವಯವಸ್ಯ ರುಸ್ಯ “ಅನ್ಸ್‌' ಆದೇಶಃ “274 ಅತೋಗುಣೇ? 
ಭವನ್ನಿ! ಭವಸಿ। ಭವಥಃ ಭವಥ! 

ಪ. ಛೇ. - ರುಃ, ಅನ್ರಸಿ 

ಅ. ವೃ. - “ಆಯನೇಯೀನೀಯಿಯಃ ಫಢಖಛಘಾಮ್‌ ಪ್ರತ್ಯಯಾದೀನಾಮ್‌” 
(ಆಯನ್‌-ಏಯ್‌-ಈಯ್‌-ಈನ್‌-ಇಯ್‌)ಎಂಬ ಸೂತ್ರದಿಂದ "ಪ್ರತ್ಯಯಾದೀನಾಂ' 
ಎ೦ಬ ಶಬ್ದವನ್ನು, ಷಷ್ಠೀ ಏಕವಚನದಲ್ಲಿ ವಿಭಕ್ತಿ ವಿಪರಿಣಾಮ ಮಾಡಿ “ಪ್ರತ್ಯಯಸ್ಯ' 
ಎಂಬ ಪದವನ್ನು ಅನುವೃತ್ತಿ ಮಾಡಲಾಗಿದೆ. 

ಅರ್ಥ- ಪ್ರತ್ಯಯದ ಅವಯವವಾದ "ರು್‌' ಕಾರದ ಸ್ಥಾನದಲ್ಲಿ "ಅನ್‌' ಆದೇಶವು 
ಬರುತ್ತದೆ. “ಚುಟೂ” ಎಂಬ ಸೂತ್ರದಿಂದ "ಯಿು' ನಲ್ಲಿರುವ “ರು್‌'ಗೆ ಇತ್‌ ಸಂಜ್ಞೆ 
ಬಂದು ಲೋಪವಾಗಬೇಕಾಗಿತ್ತು. ಅದನ್ನು ನಿಷೇಧ ಮಾಡುವದಕ್ಕಾಗಿ ಈ ಸೂತ್ರವು 
ಪ್ರವೃತ್ತವಾಗಿದೆ. ಭವ್‌. ಅಯಿ) ಎಂದಿದ್ದಾಗ, "ರು'ನಲ್ಲಿರುವ "ರು್‌'ಗೆ "ಅನ್ಸ್‌' ಆದೇಶ 
ಬಂದು ಭವ ಅನ್ಸ್‌*ಇ ಎಂದಿದ್ದಾಗ, ಭವ- ಅನ್ನಿ ಎಂದಾಗುತ್ತದೆ. ಈಗ “ಅತೋ 
ಗುಣೇ” ಎಂಬ ಸೂತ್ರದಿಂದ ಪರರೂಪ ಬಂದು ಭವನ್ತಿ ಎಂದು ರೂಪವಾಗುತ್ತದೆ. 
(ಸವರ್ಣ ದೀರ್ಫ ಬರುವುದಿಲ್ಲ) 

ಉದಾ- 4. ಭವಸಿ - ಭೂ ಧಾತುವಿನ ಮೇಲೆ ಮಧ್ಯಮಪುರುಷ ಏಕವಚನದಲ್ಲಿ 
"ಸಿಪ್‌(ಸಿ)' ವಿಧಿಸಲ್ಪಟ್ಟಾಗ, ಹಿಂದಿನಂತೆ ಸಾರ್ವಧಾತುಕ ಸಂಜ್ಞೆ ಬಂದು "ಶಪ್‌' (ಅ) 
ವಿಧಿಸಲಾಗುತ್ತದೆ. ಅದಕ್ಕೂ “ತಿಜ್‌ಶಿತ್‌ಸಾರ್ವಧಾತುಕಮ್‌ (3.4.113)” ಎಂಬ 
ಸೂತ್ರದಿಂದ ಸಾರ್ವಧಾತುಕ ಸಂಜ್ಞೆ ಬರುವುದರಿಂದ, ಗುಣ, ಅವಾದೇಶಗಳು ಬಂದು 
ಭವ+ಸಿ-ಭವಸಿ ಎಂದು ರೂಪವಾಗುತ್ತದೆ. 

ಉದಾ- 5,6. ಭವಥಃ, ಭವಥ-ಎಂಬ ಎರಡು ರೂಪಗಳ ಸಿದ್ದಿಯು ಹಿ೦ದಿನ 
ಪ್ರಕ್ರಿಯೆಯಂತೆ ಸಿದ್ಧವಾಗುತ್ತವೆ. 

ಉದಾ- 7. ಭವಾಮಿ-ಭೂ ಧಾತುವಿನಮೇಲೆ ಉತ್ತಮಪುರುಷ ಏಕವಚನದಲ್ಲಿ 
ಭೂ. ಮಿಪ್‌(ಮಿ) ಎ೦ದಿರುವಾಗ, ಗುಣ, ಶಪ್‌ ಮತ್ತು ಅವ್‌ ಆದೇಶಗಳು ಬಂದು 


ಭವ4ಮಿ ಎಂದಿದ್ದಾಗ ಅಂಗದ ಅಂತ್ಯ ಅ-ಕಾರಕ್ಕೆ ಮುಂದಿನ ಸೂತ್ರದಲ್ಲಿ ದೀರ್ಫವನ್ನು 
ಹೇಳುತ್ತಾನೆ. 


(ಅದಂತ ಅಂಗಕ್ಕೆ ದೀರ್ಥವನ್ನು ಹೇಳುವ ಸೂತ್ರ) 
ಸೂತ್ರ- 39೦.ಅತೋ ದೀಘೋ ಯಣ್‌ (7.3.101 
ವೃತ್ತಿಃ-ಅತಃ ಅಜ್ಗಸ್ಯ ದೀರ್ಫ್ಥಃ ಯಇಗಾದೌ ಸಾರ್ವಧಾತುಕೇ। ಭವಾಮಿ। ಭವಾವಃ 
ಭವಾಮಃ। ಸ ಭವತಿ। ತೌ ಭವತಃ ತೇ ಭವನ್ನಿ| ತ್ವಂ ಭವಸಿ। ಯುವಾಂ ಭವಥಃ 
ಯೂಯಂ ಭವಥ। ಅಹಂ ಭವಾಮಿ। ಆವಾಂ ಭವಾವಃ ವಯಂ ಭವಾಮಃ 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 467 


ಪ. ಛೇ. - ಅತಃ, ಅಂಗಸ್ಯ, ದೀರ್ಫಃ, ಯೆ! 

ಅ. ವೃ, - “ತುರುಸ್ತು ಶಮ್ಯಮಃ ಸಾರ್ವಧಾತುಕೇ”(7-3-95) ಎಂಬ ಸೂತ್ರದಿಂದ 
"ಸಾರ್ವಧಾತುಕೇ' ಎಂಬ ಪದವು ಅನುವೃತ್ತವಾಗುತ್ತದೆ. ಅಂಗಸ್ಯ ಎಂಬುದು 
ಅಧಿಕಾರಸೂತ್ರ. 

ಅರ್ಥ- ಯಇ್‌-ಪ್ರತ್ಯಾಹಾರದಲ್ಲಿರುವ ವರ್ಣವನ್ನು ಆದಿಯಲ್ಲಿರುವ, ಸಾರ್ವಧಾತುಕ 
ಸಂಜ್ಞೆಯುಳ್ಳ ಪ್ರತ್ಯಯವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ ಅದಂತ(ಅ-ಕಾರಾಂತ) 
ಅಂಗದ ಕೊನೆಯ ವರ್ಣಕ್ಕೆ (ಅ-ಕಾರಕ್ಕೆ) ದೀರ್ಪವು ಬರುತ್ತದೆ. 

ಹಿಂದೆ ಹೇಳಿದಂತೆ ಭವ4ಮಿ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ವ-ಕಾರೋತ್ತರ 
ಅ-ಕಾರಕ್ಕೆ ದೀರ್ಫ ಬಂದು ಭವ್‌4ಆ4ಮಿ-ಭವಾಮಿ ಎಂದು ರೂಪವಾಗುತ್ತದೆ. 

ಉದಾ- 8- ಭವಾವಃ - ಉತ್ತಮ ಪುರುಷ ದ್ವಿವಚನದಲ್ಲಿ ಹಿಂದಿನಂತೆ ಗುಣ, 
ಶಪ್‌ ಮತ್ತು ಅವ್‌ ಆದೇಶಗಳು ಬಂದು ಭವ--ವಸ್‌ ಎಂದಿದ್ದಾಗ ಹಿಂದಿನಂತೆ "ಅ' 
ಕಾರಕ್ಕೆ ದೀರಘ್ಫ ಬ೦ದು ಭವಾ.-ವಸ್‌ ಎಂದಿದ್ದಾಗ, "ಸ್‌'ಕಾರಕ್ಕೆ ರುತ್ಸ-ವಿಸರ್ಗಗಳು 
ಬ೦ದು ಭವಾವಃ ಎಂದು ರೂಪವಾಗುತ್ತದೆ. 

ಉದಾ- 9- ಭವಾಮಃ - ಉತ್ತಮಪುರುಷ ಬಹುವಚನದಲ್ಲಿ ಹಿ೦ದಿನಂತೆ ಗುಣ, 
ಶಪ್‌ ಮತ್ತು ಅವ್‌ ಆದೇಶಗಳು ಬಂದು, ಭವ4ಮಸ್‌ ಎಂದಿದ್ದಾಗ, ಮೇಲಿನ 
ಪ್ರಕ್ರಿಯೆಯಂತೆ ಭವಾಮಃ ಎಂದು ರೂಪವಾಗುತ್ತದೆ. 

ಇಲ್ಲಗೆ ಭೂ ಧಾತುವಿನ "ಲಟ್‌' “ಲ್‌' ಕಾರದ ಪ್ರಕ್ರಿಯೆಯು ಮುಗಿಯಿತು 
(ಅಟ್‌ (ಲ್‌-ಕಾರವನ್ನು)ನ್ನು ವಿಧಿಸುವ ಸೂತ್ರ) 
ಸೂತ್ರ- 391.ಪರೋಕ್ಷೇ ಆಟ್‌ (3.2.15) 
ವೃತ್ತಿಃ-ಭೂತ-ಅನದ್ಯತನ-ಪರೋಕ್ಷಾರ್ಥವೃತ್ತೇಃ ಧಾತೋಃ ಲಿಟ್‌ ಸ್ಯಾತ್‌। ಲಸ್ಯ 
ತಿಬಾದಯಃ। 

ಅ. ವೃ. -“ಅನದ್ಯತನೇ ಲಜ್‌” ಎ೦ಬ ಸೂತ್ರದಿಂದ "ಅನದ್ಯತನೇ' ಎಂಬ ಪದವು 
ಅನುವೃತ್ತವಾಗಿದೆ. “ಭೂತೇ” ಮತ್ತು “ಧಾತೋಃ” ಎಂಬುವು ಅಧಿಕಾರ ಸೂತ್ರಗಳು. 

ಅರ್ಥ- ಭೂತ, ಅನದ್ಯತನ, ಪೂರ್ಣ ಮತ್ತು ಪರೋಕ್ಷಾರ್ಥಗಳಲ್ಲಿ ಧಾತುವಿನ 
ನಂತರ “ಲಿಟ್‌' (ಠಿಜಡಿಜಿಜಛಿಣ ಣಜಟಿಜ), ಲ್‌-ಕಾರವು ಬರುತ್ತದೆ. 

ಹಿಂದೆ ವಿವರಿಸಿದಂತೆ 101ನೇ ವರ್ಷದಿಂದಾರಂಭಿಸಿ ಅನಾದಿಕಾಲ (ಪೂರ್ಣಾವಧಿ 
ವರೆಗೆ)ದ ವರೆಗಿನ ಅವಧಿಯಲ್ಲಿ ಜರುಗಿದ ಘಟನೆಯನ್ನು ಈ "“ಲಿಟ್‌' ನ "ಲ್‌' 
ಕಾರವು ಸೂಚಿಸುತ್ತದೆ. ಇದರ ಅವಧಿ ಪೂರ್ಣವಾಗಿರೋಣದ್ದರಿಂದಲೇ 
ಪೂರ್ಣಭೂತಕಾಲವೆಂದು ಹೇಳುತ್ತೇವೆ. ಈ "ಲ್‌' ಕಾರವು ಇವತ್ತಿನದಲ್ಲದಾದ್ದರಿಂದ 
“ಲಜ್‌' "ಲ್‌' ಕಾರದಂತೆ ಅನದ್ಯತನವೂ ಹೌದು. ಮನುಷ್ಯನ ಜೀವಿತಾವಧಿಯು 100 
ವರ್ಷದವರಗೆ ಇರೋಣದ್ದರಿಂದ ಈ "ಲಿಟ್‌' "ಲ್‌' ಕಾರದ ಅವಧಿಯಲ್ಲಿ ಜರುಗಿದ 


468 ಲಘುಸಿದ್ಧಾಂತ ಕೌಮುದೀ 


ಘಟನೆಯನ್ನೂ ಮನುಷ್ಯನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಆದುದರಿಂದಲೇ ಇದಕ್ಕೆ 
“ಪರೋಕ್ಷಭೂತೇ ಲಿಟ್‌' ಎಂದು ಹೇಳುತ್ತಾರೆ. ಆದ್ದರಿಂದ ಈ ಪರೋಕ್ಷಭೂತ 
ಕಾಲದ "ಲಿಟ್‌' “ಲ್‌? ಕಾರಕ್ಕೆ ಅನದ್ಯತನ, ಪೂರ್ಣ, ಮತ್ತು ಪರೋಕ್ಷ ಎಂಬ 
ವಿಶೇಷಣಗಳು ಇರುತ್ತವೆ. "ಲಿಟ್‌' ನಲ್ಲಿ "ಇ'ಕಾರ ಮತ್ತು ಟ್‌' ಕಾರಗಳು "ಇತ್‌' 
ಗಳಾಗಿವೆ. ಉಳಿದಿರುವ "ಲ್‌' ಕಾರದಮೇಲೆ ತಿಪ್‌,ತಸ್‌.ರುಿ ಮೊದಲಾದ 18 ಮೂಲ 
(9 ಪರಸ್ಕೈಪದಿ ಮತ್ತು 9 ಆತ್ಮನೇಪದಿ) ಆಖ್ಯಾತ ಪ್ರತ್ಯಯಗಳು ಆದೇಶಗಳಾಗಿ 
ಬರುತ್ತವೆ- ಧಾತುಗಳು ಉಭಯಪದಿಗಳಾಗಿದ್ದರೆ. 
(ಣಲ್‌ ಮೊದಲಾದ ೨ ಆದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 392.ಪರಸ್ಥೈಪದಾನಾ೦ ಣಲತುಸುಸ್ಸಲಥುಸಣಲ್ಲಮಾಃ (3.4.82) 

ವೃತ್ತಿಃ-ಲಿಟಃ ತಿಬಾದೀನಾ೦ ನವಾನಾಂ ಣಲಾದಯಃ (ಣಲ್‌, ಅತುಸ್‌, ಉಸ್‌। 
ಥಲ್‌, ಅಥುಸ್‌, ಅ। ಣಲ್‌, ವ, ಮ) ನವ ಆದೇಶಾಃ ಸ್ಯುಃ ಭೂ*ಅ, ಇತಿ ಸ್ಥಿತೇ। 

ಪ. ಛೇ. - ಪರಸೆ ೈಪದಾನಾಂ, ಣಲ್‌-ಅತುಸ್‌- ಉಸ್‌-ಥಲ್‌-ಅಥುಸ್‌-ಅ- 
ಣಲ್‌-ವ-ಮಾಃ 

ಅ. ವೃ. - “ಲಿಟಸ್ತರುಯೋರೇಶಿರೇಚ್‌” ಎಂಬ ಸೂತ್ರದಿಂದ "ಲಿಟಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಲಿಟ್‌' "ಲ್‌' ಕಾರದ ಸ್ಥಾನದಲ್ಲಿ ಆದೇಶಗಳಾಗಿ ಬರುವ ತಿಪ್‌,ತಸ್‌,ಯು 
ಮೊದಲಾದ 9 ಮೂಲ ಆಖ್ಯಾತ ಪ್ರತ್ಯಯಗಳ ಸ್ಥಾನದಲ್ಲಿ ಕ್ರಮವಾಗಿ, ಕೆಳಗಿನಂತೆ 
ಅಭಿನವ ಆಖ್ಯಾತ ಪ್ರತ್ಯಯಗಳು ಬರುತ್ತವೆ. 
ಮೂಲ ಆಖ್ಯಾತ ಪ್ರತ್ಯಯಗಳು ಅಭನವ ಆಖ್ಯಾತ ಪ್ರತ್ಯಯಗಳು 

ಪ್ರಪು:ತಿಪ್‌-ತಸ್‌-ರಿುಗಳಿಗೆ ಕ್ರಮವಾಗಿ ಣಲ್‌-ಅತುಸ್‌-ಉಸ್‌। 

ಮ.ಪುಃಸಿಪ್‌-ಥಸ್‌-ಥಗಳಿಗೆ ಕ್ರಮವಾಗಿ ಥಲ್‌-ಅಥುಸ್‌-ಅ। 

' ಉ.ಪು.ಮಿಪ್‌-ವಸ್‌- ಮಸ್‌ಗಳಿಗೆ ಕ್ರಮವಾಗಿ ಣಲ್‌-ವ-ಮ। 

ವಿವರಣೆ- ಭೂ. ಅ ಎಂಬಲ್ಲಿರುವ “ಅ' ಕಾರವು "ಣಲ್‌' ನಲ್ಲಿರುವ “ಅ” ಕಾರವೇ 
ಹೊರತೂ “ಶಪ್‌' ವಿಕರಣ ಪ್ರತ್ಯಯದ “ಅ' ಕಾರವಲ್ಲ. ಯಾಕೆಂದರೆ- ಇದು ಆರ್ಧಧಾತುಕ 
"ಲ್‌' ಕಾರವೇ ಹೊರತೂ ಸಾರ್ವಧಾತುಕ "ಲ್‌' ಕಾರವಲ್ಲ. 


(ವುಕ್‌ (ವ್‌) ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 393.ಭುವೋ ವುಗ್‌ ಲುಣ ಕ್‌ ಅಟೋಃ (6.4.88) 
ವೃತ್ತಿಃ-ಭುವಃ ವುಕ್‌(ವ್‌)ಆಗಮಃ ಸ್ಯಾತ್‌, ಲುಜ್‌ ಲಿಟೋಃ ಅಚಿ! 
ಪ. ಛೇ. - ಭುವಃ, ವುಗ್‌, ಲುಜ್‌-ಲಿಟೋಃ। 


ಅ. ವೃ. -“ಅಚಿ ಶ್ನು-ಧಾತುಬ್ರುವಾಮ್‌ ಯ್ವೋರಿಯಜುವಜೌ ” ಎಂಬ ಸೂತ್ರದಿಂದ 


ತಿಐನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 469 


"ಅಚೆ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಲುಜ್‌' ಮತ್ತು "ಲಿಟ್‌' "ಲ್‌' ಕಾರಗಳಿಗೆ ಆದೇಶಗಳಾಗಿ ಬಂದಿರುವ 
ಅಚ್‌(ಸ್ಪರ)ಗಳು ಪರದಲ್ಲಿದ್ದಾಗ, "ಭೂ' ಧಾತುವಿಗೆ "ವುಕ್‌(ವ್‌)' ಆಗಮವು ಬರುತ್ತದೆ. 
“ವುಕ್‌' ಇದು "ಕಿತ್‌' ಆಗಿರೋಣದರಿಂದ ಅಂತಾವಯವಾಗಿ ಬರುತ್ತದೆ. 

ಉದಾ :-ಬಭೂವ-"ಭೂ' ಗೆ "ವುಕ್‌' ಆಗಮವು ಬಂದಿದೆ. ಅಂದರೆ, ಭೂ4ಲ್‌ 
ಎಂದಿದ್ದಾಗ ಲ್‌ ಗೆ ತಿಪ್‌(ತಿ) ಆದೇಶ ಬಂದು ಅದಕ್ಕೆ ಮತ್ತೆ ಣಲ್‌(ಅ) ಆದೇಶ 
ಬಂದು ಭೂ*ಅ ಎಂದಿದ್ದಾಗ, "ಭೂ' ಧಾತುವಿನ "ಊ'ಕಾರದ ನಂತರ "ವುಕ್‌(ವ್‌)' 
ಆಗಮವು ಬಂದು ಭೂವ್‌4ಅ ಎಂದಾಗುವುದು. ನಂತರ ಮುಂದಿನ ಸೂತ್ರದಿಂದ- 

(ಧಾತುವಿಗೆ ಧ್ವಿತ್ಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 394.ಅಟ ಧಾತೋರನಭ್ಯಾಸಸ್ಯ (6.1.8) 

ವೃತ್ತಿಃ-ಲಿಟಿ ಪರೇ, ಅನಭ್ಯಾಸ-ಧಾತ್ವವಯವಸ್ಕ ಏಕಾಚಃ ಪ್ರಥಮಸ ದ್ವೇ ಸ್ವಃ, 
ಆದಿಭೂತಾತ್‌ ಅಚಃ ಪರಸ್ಯ ತು ದ್ವಿತೀಯಸೃ ಭೂವ್‌.-ಭೂವ್‌- ಅ ಇತಿ ಸ್ಥಿತೇ। 

ಪ. ಛೇ. - ಲಿಟಿ, ಧಾತೋಃ, ಅನಭ್ಯಾಸಸ್ಯ। 

ಅ.ವೃ.-“ಏಕಾಚೋ ದ್ವೇ ಪ್ರಥಮಸ್ಯ” ಮತ್ತು “ಅಜಾದೇರ್ದ್ವಿತೀಯಸ್ಯ” ಎಂಬ 
ಸೂತ್ರಗಳು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ- “ಲಿಟ್‌' ಪರದಲ್ಲಿದ್ದಾಗ - 

1. ಅಭ್ಯಾಸಭಿನ್ನವಾಗಿಯೂ(ಅನಭ್ಯಸ್ತವಾದಾಗ ಇರುವ ರೂಪದ ಅಂದರೆ 
ಅಭ್ಯಾಸವಾಗದೇ ಇದ್ದ ಪೂರ್ವಾವಸ್ಥೆಯಲ್ಲಿ ಒ೦ದೇ ರೂಪವನ್ನು ಹೊಂದಿರುವಾಗ) 
ಧಾತ್ವವಯವವಾಗಿಯೂ, ಏಕಾಚ್‌ ಆಗಿಯೂ ಇರುವ ಮೊದಲನೆಯ ಭಾಗಕ್ಕೆ ದ್ವಿತ್ವವು 
ಬರುವುದು. (ಭೂವ್‌* ಭೂವ್‌) 

2. ಧಾತುವು ಅಜಾದಿಯಾಗಿದ್ದು, ಮೊದಲನೇ "ಅಚ್‌' ಗಿಂತ ಪರದಲ್ಲಿದ್ದಾಗ, 
ಅದರ ಪರದಲ್ಲಿರುವ ಎರಡನೆಯ ಏಕಾಚ್ಛ್ಯ-ಭಾಗಕ್ಕೆ ದ್ವಿತ್ವವು ಬರುವುದು. 

ಅ೦ದರೆ, ಹಲಾದಿ ಧಾತುಗಳಾಗಿದ್ದಾಗ, ಮೊದಲನೇ ಏಕಾಚ್ಛ (ಒಂದೇ ಅಚ್‌ 
ನಿಂದ ಕೂಡಿರುವ) ಭಾಗಕ್ಕೆ, ಮತ್ತು ಅಜಾದಿ ಧಾತುಗಳಾಗಿದ್ದರೆ, ಎರಡನೆಯ ಏಕಾಚ್ಛ 
ಭಾಗಕ್ಕೆ ದ್ವಿತ್ತವು ಬರುವದೆಂದರ್ಥ. ಧಾತುವು ಸ್ವಾಭಾವಿಕವಾಗಿಯೇ ಏಕಾಚ್ಯವಾಗಿದ್ದರೆ 
ವ್ಯಪದೇಶಿವದ್ಭಾವದಿಂದ, ಅದನ್ನೇ ಪ್ರಥಮ ಭಾಗವಾಗಿಯೂ ಮತ್ತು ದ್ವಿತೀಯ 
ಭಾಗವಾಗಿಯೂ ಭಾವಿಸಿ ದ್ವಿತ್ಸವನ್ನು ಮಾಡಬೇಕು. 

ಪ್ರಥಮ ಏಕಾಚ್‌ ಭಾಗಕ್ಕೆ ದ್ವಿತ್ವ ಬರುವ ಉದಾಹರಣೆಗಳು. 

ಉದಾ 1. - ಹಲಾದಿಯಾದ “ಚಕಾಸ್‌' ಧಾತುವಿನಲ್ಲಿ ಚ ಮತ್ತು ಕಾಸ್‌ ಎಂಬ 
ಎರಡು ಭಾಗಗಳಿರೋಣದ್ದರಿಂದ್ದ ಇಲ್ಲಿ ಚ ಎಂಬುದಕ್ಕೆ ದ್ವಿತ್ವವು ಬರುತ್ತದೆ. 

ಉದಾ-2. "ನೀ' ಎಂಬ ಹಲಾದಿ ಧಾತುವಿನಲ್ಲಿ ಏಕಾಚ್ಕ ಭಾಗವು ಒಂದೇ 


ಅ 


470 ಲಘುಸಿದ್ಧಾಂತ ಕೌಮುದೀ 


ಇರೋಣದ್ದರಿಂದ ಅದನ್ನೇ ವ್ಯಪದೇಶಿವದ್ಧಾವದಿಂದ ಪ್ರಥಮ ಏಕಾಚ್ಛವಾಗಿ ಪರಿಗಣಿಸಿ 
ದ್ವಿತ್ವವನ್ನು ಮಾಡಬೇಕು. 


ದ್ವಿತೀಯ ಏಕಾಚ್‌ ಭಾಗಕ್ಕೆ ದ್ವಿತ್ವ ಬರುವ ಉದಾಹರಣೆಗಳು. 


ಉದಾ-3. ಅಜಾದಿಯಾದ ಊರ್ಣು ಧಾತುವಿನಲ್ಲಿ ಣು ಎಂಬುದು ಎರಡನೆಯ 
ಏಕಾಚ್ಛ ಭಾಗವಾಗಿರೋಣದರಿಂದ ಅದಕ್ಕೆ ದ್ವಿತ್ವವನ್ನು ಮಾಡಬೇಕು. 


ಉದಾ-4 ಅಟ್‌ ಧಾತುವಿನಲ್ಲಿ ಅಟ್‌ ಎಂಬುದನ್ನೇ ದ್ವಿತೀಯ ಏಕಾಚ್ಛ ಭಾಗವೆಂದು 
ಗ್ರಹಿಸಿ ಅದಕ್ಕೆ ದ್ವಿತ್ವವನ್ನು ಹೇಳಬೇಕು. 

ಪ್ರಸ್ತುತ ಉದಾಹರಣೆಯಲ್ಲಿ ಭೂವ್‌ ಎಂಬುದು ಪ್ರಥಮ ಏಕಾಚ್ಕ 
ಭಾಗವಾಗಿರುವುದರಿಂದ, ಅದಕ್ಕೆ ದ್ವಿತ್ವವು ಬಂದು ಭೂವ್‌ ಭೂವ್‌ ಎಂದು ಇರುವುದು. 
“ವ್‌” ಕಾರವು ಭೂ ಎಂಬುದಕ್ಕೆ ಆಗಮವಾಗಿ ಬಂದಿರೋಣದರಿಂದ “ಯದಾಗಮಾಃ 
ತದ್ಗುಣೀಭೂತಾಃ ತದ ಹಣನ ಗೃಹ್ಯನ್ನೇ” (ಯಾವದಕ್ಕೆಆಗಮವಾಗಿ ಬರುವದೋ 
ಅದು ಅದರ ಅಂಗವಾಗಿ ಅದರ ಜೊತೆಗೆ ಗಹಿಸಲಾಗುವುದು) ಎಂಬ ಪರಿಭಾಷೆಯನ್ನು 
ಅನುಸರಿಸಿ "ವ್‌'ಕಾರ ಸಹಿತವಾಗಿರುವ "ಭೂ' ಧಾತುವಿಗೇನೇ ಇಲ್ಲಿ ದ್ವಿತ್ವವು ಬರುವುದು. 


(ಅಭ್ಯಾಸ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 395. ಪೂರ್ವೊೋಭ್ಯಾಸಃ (6.1.4) 


ವೃತ್ತಿಃ-ಅತ್ರ ಯೇ ದ್ವೇ ವಿಹಿತೇ ತಯೋಃ ಪೂರ್ವಃ ಅಭ್ಯಾಸ-ಸಂಜ್ಯಃ ಸ್ಯಾತ್‌। 


ಪ. ಛೇ. - ಘರ ಅಭ್ಯಾಸ। 
ಅರ್ಥ- ಈ ಆರನೆಯ ಅಧ್ಯಾಯದ ಸೂತ್ರದಿಂದ ದ್ವಿತ್ವ ಹೊಂದಿದ ಮೇಲೆ 
ಯಾವ ಶಬ್ದಸ್ವರೂಪವು ಎರಡು ಸಲ ಉಚ್ಚರಿಸಲ್ಪಡುತ್ತದೆಯೋ, ಆ ಎರಡರಲ್ಲಿ 
ಮೊದಲನೆಯ "ಶಬ್ದಸ್ಥ ಸ್ವರೂಪಕ್ಕೆ ಕೈ ಅಭ್ಯಾಸವೆಂಬ ಸಂಜ್ಞೆಯು ಬರುತ್ತದೆ. "ಭೂವ್‌' ಎಂಬ 
ಶಬ್ದ ಸ್ವರೂಪಕ್ಕೆ ದ್ವಿತ್ವ ಬಂದಮೇಲೆ ಭೂವ್‌ ಭೂವ್‌ ಎಂದಾಗುತ್ತದೆ. ಮೊದಲನೆಯ 
ಭೂವ್‌' ಗೆ ಪ್ರಕೃತ "ಸೂತ್ರದಿಂದ ಅಭ್ಯಾಸ ಸಂಜ್ಞೆಯು ಬರುತ್ತದೆ. 
(ಅಭ್ಯಾಸದ ಮೊದಲನೆಯ “ಹಲ್‌” ವರ್ಣವನ್ನು ಉಳಸಿ ಉಳದ 
"ಹಲ್‌' ವರ್ಣಗಳನ್ನು ಲೋಪಗೊಳಸುವ ಸೂತ್ರ) 
ಸೂತ್ರ- 396.ಹಲಾದಿಃ ಶೇಷಃ (7.4.60) 
ಸ ಆದಿಃ ಹಲ್‌ ಶಿಷ್ಯತೇ। ಅನ್ಯೇ ಹಲಃ ಲುಪ್ಯನ್ನೇ। ಇತಿ ವಲೋಪಃ 
. ವೃ. - “ಅತ್ರ ಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ “ಅಭ್ಯಾಸಸ್ಯ'ಎಂಬ 
ಪ ಅನುವ ತ್ತವಾಗುತ್ತದೆ. 
ಅರ್ಥ- ಅಭ್ಯಾಸ ಸಂಜ್ಞೆಯನ್ನು ಹೊಂದಿರುವ ಶಬ್ದ ಸ್ವರೂಪದಲ್ಲಿ ಮೊದಲನೇ 
“ಹಲ್‌' ವರ್ಣ ಮಾತ್ರ ಉಳಿಯುತ್ತದೆ. ಉಳಿದ "ಹಲ್‌' ವರ್ಣಗಳು ಲೋಪ ಹೊಂದುತ್ತವೆ. 
ಪ್ರಕೃತ "ಭೂವ್‌' ಎಂಬ ಅಭ್ಯಾಸದಲ್ಲಿ ಎರಡು "'ಹಲ್‌'ಗಳೂ ಮತ್ತು ಒಂದು 


ತಿಣನ್ತೇ ಛ್ಞಾದಯಃ ಪರಸ್ಕೈಪದಿ ರೂಪಗಳು 471 


ಸ್ವರವೂ ಇದೆ. ಈಗ ಮೊದಲನೆಯ "ಹಲ್‌' ಮಾತ್ರ ಉಳಿಯುತ್ತದೆ. ಎಂದರೆ “ಭ್‌' 
ಉಳಿಯುತ್ತದೆ, ಮತ್ತು ಅದರ ಜೊತೆಗೆ "ಊ' ಕಾರವೂ ಇರುತ್ತದೆ. ಕಾರಣ ಸ್ವರದ 
ಲೋಪವನ್ನು ಹೇಳಲಿಲ್ಲ. ಉಳಿದ "ಹಲ್‌' ವರ್ಣಗಳು ಲೋಪವಾಗುತ್ತವೆ ಎಂದು 
ಹೇಳಿರೋಣದ್ದರಿಂದ "ವ್‌' ಕಾರವು ಮಾತ್ರ ಲೋಪವಾಗುತ್ತದೆ. ಇಲ್ಲಿ "ಹಲ್‌' ವರ್ಣವು 
ಒಂದೇ ಇದೆ, ಇನ್ನೂ ಹೆಚ್ಚು "ಹಲ್‌' ವರ್ಣಗಳು ಇದ್ದಿದ್ದರೆ ಅವುಗಳೂ 
ಲೋಪವಾಗುತ್ತಿದ್ದವು. ಹೀಗಾಗಿ "ಭೂವ್‌' ನಲ್ಲಿ ಆದಿ "ಹಲ್‌' ಉಳಿದು ಉಳಿದ 
"ಹಲ್‌' ವರ್ಣವು (ವ್‌) ಲೋಪವಾಗಿ, "ಭೂ' ಮಾತ್ರ ಉಳಿದಿದೆ. (ಆದ್ದರಿಂದ 
ಅಭ್ಯಾಸ ಸಂಜ್ಞೆಯನ್ನು ಹೊಂದದೇ ಇರುವ "ಭೂವ್‌' ಎಂಬ ಎರಡನೇ ರೂಪಕ್ಕೆ 
ಯಾವ ಧಕ್ಕೆಯೂ ಬರುವುದಿಲ್ಲ. ಹೀಗಾಗಿ ಭೂ ಭೂವ್‌. ಅ ಎಂದು ಇರುತ್ತದೆ). 
(ಅಭ್ಯಾಸದ ದೀರ್ಥವರ್ಣಕ್ಕೆ ಹ್ರಷ್ನವನ್ನು ವಿಧಿಸುವ ಸೂತ್ರ) 

ಸೂತ್ರ- 397.್ರಷ್ಟಃ (7.4.59) 

ವೃತ್ತಿಃ-ಅಭ್ಯಾಸಸ್ಯ ಅಚಃ ಹ್ರಸ್ತಃ ಸ್ಯಾತ್‌। 

ಅ. ವೃ. “ಅತ್ರ ಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ "ಅಭ್ಯಾಸಸ್ಯ'ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅಭ್ಯಾಸದ ದೀರ್ಫವಾದ ಸ್ಪರಕ್ಕೆ ಪ್ರಕೃತ ಸೂತ್ರದಿಂದ ಹ್ರಸ್ತವು ಆದೇಶವಾಗಿ 
ಬರುತ್ತದೆ. ಭೂ ಭೂವ್‌*ಅ ಎಂಬಲ್ಲಿ ಮೊದಲನೇ “ಭೂ” ಎಂಬುದು ಅಭ್ಯಾಸ 
ಸಂಜ್ಞೆಯನ್ನು ಹೊಂದಿರುವಂಥಾದ್ದು. ಇದರಲ್ಲಿ "ಊ' ಕಾರವು ದೀರ್ಥವಾಗಿದೆ. ಈ 
"ಊ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಹ್ರಸ್ವ "ಉ' ಕಾರವು ಆದೇಶವಾಗಿ ಬಂದು “ಭು' 


ಕ ಖಲ 
ಎಂದಾಗಿ ಭು ಭೂವ್‌4ಅ ಎಂದು ಇರುತ್ತದೆ. 


(ಅತ್ವ(ಅಕಾರವನ್ನು) ವಿಧಿಸುವ ಸೂತ್ರ) 


ಸೂತ್ರ- 396.ಛವತೇರಃ (7.4.73) 


ವೃತ್ತಿಃ-ಭವತೇಃ ಅಭ್ಯಾಸ-ಉ-ಕಾರಸ್ಯ ಅಃ ಸ್ಯಾತ್‌ ಲಿಟಿ। 


ಪ. ಛೇ. - ಭವತೇಃ, ಅಃ 

ಅ. ವೃ, - “ವ್ಯಥೋಲಿಟಿ” ಎಂಬ ಸೂತ್ರದಿಂದ "ಲಿಟಿ' ಎಂಬ ಪದವೂ ಮತ್ತು 
“ಅತ್ರ ಲೋಪೋಇಭ್ಯಾಸಸ್ಯ” ಎಂಬ ಸೂತ್ರದಿಂದ "ಅಭ್ಯಾಸಸ್ಯ'ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಅರ್ಥ- “ಭೂ'ಎಂದಾಗಿರುವ ಅಭ್ಯಾಸಕ್ಕೆ ಹಿಂದಿನ ಸೂತ್ರದಿಂದ ಹ್ರಸ್ವ "ಉ' ಕಾರವು 
ಆದೇಶವಾಗಿ ಬ೦ದಮೇಲೆ ಮತ್ತೆ ಅದಕ್ಕೆ (ಉ) ಕಾರಕ್ಕೆ "ಅ' ಕಾರವು ಆದೇಶವಾಗಿ 
ಬರುತ್ತದೆ, “ಲಿಟ್‌' ಪರದಲ್ಲಿದ್ದಾಗ. ಭು ಭೂವ್‌4ಅ ಎಂಬಲ್ಲಿ ಅಭ್ಯಾಸದಲ್ಲಿರುವ "ಉ' 
ಕಾರಕ್ಕೆ "ಅ' ಕಾರ ಆದೇಶವಾಗಿ ಬಂದು ಭ ಭೂವ್‌. ಅ ಎಂದಾಗುತ್ತದೆ. 


472 ಲಘುಸಿದ್ಧಾಂತ ಕೌಮುದೀ 


(ದರ್ಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 399.ಅಛ್ಯಾಸೇ ಚರ್ಚ (8.4.54) 

ವೃತ್ತಿಃ-ಅಭ್ಯಾಸೇ ರುಲಾಂ ಚರಃ ಸ ಕಿ; ಜಶಶ್ಚ | ರುಶಾ೦ ಜಶಃ, ಖಯಾಂ ಚರಃ 
ಇತಿ ವಿವೇಕಃ। ಬಭೊವ। ಬಭೂವತುಃ ಬಭೂವುಃ 

ಪ.ಛೇ- ಅಭ್ಯಾಸೇ, ಚರ್‌, ಚ। 

ಅ. ವೃ. - “ರುಲಾಂ ಜಶ್‌ ರುಶಿ” ಎಂಬ ಸೂತ್ರದಿಂದ "ರುಲಾಂ' ಮತ್ತು 
"ಜಶ್‌' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಅಭ್ಯಾಸದಲ್ಲಿ ಇರುವ "ರುಲ್‌' ಪ್ರತ್ಯಾಹಾಗದಲ್ಲಿ ಇರುವ "ಜಶ್‌' ವರ್ಣಗಳಿಗೆ 
"ಜಶ್‌' ವರ್ಣಗಳೇ ಆದೇಶವಾಗಿ ಬರುತ್ತವೆ. ಅದೇ "ರುಲ್‌' ಪ್ರತ್ಯಾಹಾರದಲ್ಲಿರುವ 
"ಖಯ್‌' ಪ್ರತ್ಯಾಹಾರದ ವರ್ಣಗಳಿಗೆ "ಚರ್‌(8)' ವರ್ಣಗಳು ಆದೇಶಗಳಾಗಿ ಬರುತ್ತವೆ. 


(ಇಲ್ಲಿ ಒಂದೇ ವರ್ಣಕ್ಕೆ ಎರಡು ಆದೇಶಗಳು ಬರುವುದಿಲ್ಲ). ಈ ಸೂತ್ರದ 
ಅರ್ಥವೇನೆಂದರೆ, “ರುಲ್‌(24)' ಪ್ರತ್ಯಾಹಾರವನ್ನು 1.“ರುಶ್‌(10)' 2."ಖಯ್‌(10)' 
3."ಶರ್‌(3)' ಮತ್ತು 4."ಹ್‌(1 ಎಂದು ನಾಲ್ಕು ಅವಾಂತರ ಭಾಗಗಳಾಗಿ 
ವಿಂಗಡಿಸಲಾಗಿದೆ. ಈ ಎರಡು ಪ್ರತ್ಯಾಹಾರಗಳ(1 & 2) ಸ್ಥಾನಗಳಲ್ಲಿ "ಜಶ್‌' ಮತ್ತು 
“ಚರ್‌' ವರ್ಣಗಳು ಆದೇಶಗಳಾಗಿ ಬರುತ್ತವೆ. (ಅಂದರೆ "ರುಶ್‌' ಗೆ "ಜಶ್‌' ಮತ್ತು 
"ಖಯ್‌' ಗೆ “ಚರ್‌' ವರ್ಣಗಳು ಆದೇಶಗಳಾಗಿ ಬರುತ್ತವೆ ಎಂದು ಅರ್ಥ). "ರುಶ್‌' 
ಪ್ರತ್ಯಾಹಾರದಲ್ಲಿ ರುಭಇ್‌। ಘಢಧಷ್‌ಜಬಗಡದಶ್‌। ಎಂದು 10 ವರ್ಣಗಳು ಇವೆ. 
“ಜಶ್‌' ಪ್ರತ್ಯಾಹಾರದಲ್ಲಿ ಜಬಗಡದ ಎಂಬ 5 ವರ್ಣಗಳಿವೆ. ಅಂದರೆ ಮೊದಲನೆಯ 
10 ವರ್ಣಗಳಿಗೆ ಎರಡನೆಯ 5 ವರ್ಣಗಳು ಆದೇಶವಾಗಿ ಬರುತ್ತವೆ ಎಂದು ಅರ್ಥ. 

"ಖಯ್‌' ಪ್ರತ್ಯಾಹಾರದಲ್ಲಿ, ಖಫಛಠಥಚಟತವ್‌। ಕಪಯ್‌। ಎಂಬ 10 
ವರ್ಣಗಳಿರುತ್ತವೆ. "ಚರ್‌' ಪ್ರತ್ಯಾಹಾರದಲ್ಲಿ ಚಟತವ್‌!ಕಪಯ್‌।ಶಷಸರ್‌। ಎಂಬ 8 
ವರ್ಣಗಳಿವೆ. ಮೊದಲನೆಯ 10 ವರ್ಣಗಳಿಗೆ ಎರಡನೆಯ 8 ವರ್ಣಗಳು ಆದೇಶಗಳಾಗಿ 
ಬರುತ್ತವೆ ಎಂದು ಅರ್ಥ. "ರುಲ್‌' ಪ್ರತ್ಯಾಹಾರದಲ್ಲಿ 24 ವರ್ಣಗಳಿವೆ. ಈಗ 23 
ವರ್ಣಗಳ ಬಗ್ಗೆ ಹೇಳಲಾಗಿದೆ. ಅವುಗಳಲ್ಲಿ ಶಷಸ ಎಂದು 3 ವರ್ಣಗಳು. "ಶರ್‌' 
ಪ್ರತ್ಯಾಹಾರದಲ್ಲಿ ಸೇರಿವೆ. ಈ 3 ವರ್ಣಗಳಿಗೆ “ಚರ್‌' ಆದೇಶವು ಬ೦ದರೂ ಅವು 
ಸ್ಥಾನ-ಪ್ರಯತ್ನಗಳ ಸಾಮ್ಯದಿ೦ದ ಮಾತ್ರ ಬರುತ್ತವೆ. ಅಂದರೆ "ಶ್‌' ಕಾರಕ್ಕೆ "ಶ್‌' ಕಾರ 
“ಷ್‌' ಕಾರಕ್ಕೆ "ಷ್‌' ಕಾರ ಮತ್ತು "ಸ್‌' ಕಾರಕ್ಕೆ "ಸ್‌' ಕಾರಗಳು ಆದೇಶಗಳಾಗಿ ಬರುತ್ತವೆ. 
ನಾಲ್ಕನೇ ವಿಭಾಗಕ್ಕೆ ಸೇರಿದ "ಹ್‌' ಕಾರಕ್ಕೆ “ಕುಹೋಶ್ಸುಃ” ಎಂಬ ಸೂತ್ರದಿಂದ 
ಸ್ಥಾನ-ಪ್ರಯತ್ನ ಸಾಮ್ಯವುಳ್ಳ “ಚ್‌' ವರ್ಗದ "ರು್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- 1: ಬಭೂವ। “ಭೂ' ಧಾತುವಿನಮೇಲೆ ಕರ್ತ್ರರ್ಥದಲ್ಲಿ “ಲಿಟ್‌' "ಲ್‌' 
ಕಾರವು ಬಂದಾಗ, ಪ್ರಥಮಪುರುಷ ಏಕವಚನದಲ್ಲಿ ಭೂ-ಲ್‌ ಎಂದಿರುತ್ತದೆ. “ಲ್‌' 
ಕಾರಕ್ಕೆ "ತಿಪ್‌(ತಿ)' ಆದೇಶ ಬಂದು, ಭೂತಿ ಎಂದಿರುತ್ತದೆ. ಇಲ್ಲಿ "ತಿ' ಗೆ ಸಾರ್ವಧಾತುಕ 


ತಿಣನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 473 


ಸಂಜ್ಞೆಯು ಬರುವುದಿಲ್ಲ. ಕಾರಣ ಮುಂದೆ ಬರುವ “ಲಿಟ್‌ ಚ” ಎಂಬ ಸೂತ್ರದಿಂದ 
ಸಾರ್ವಧಾತುಕ ಸಂಜ್ಞೆಯನ್ನು ಬಾಧಿಸಿ ಆರ್ಧಧಾತುಕ ಸಂಜ್ಞೆಯು ಬರುತ್ತದೆ. ಆದುದರಿಂದ 
“ಕರ್ತರಿ ಶಪ್‌” ಸೂತ್ರದಿಂದ "ಶಪ್‌(ಅ)' ವಿಕರಣಪ್ರತ್ಯಯವು ಬರುವುದಿಲ್ಲ. ಆದರೆ 
“ತಿ” ಸ್ಥಾನದಲ್ಲಿ, “ಪರಸ್ತೆ [ಪದಾನಾಂ ಣಲತುಸುಸ್ಥಲಥುಸಣಲ್ಪಮಾಃ (3.4.82)” ಎಂಬ 
ಸೂತ್ರದಿಂದ “ಇಲ್‌(ಅ)' ಆದೇಶ ಬರುತ್ತದೆ. ಈಗ ಭೂ4ಅ ಎಂದಿರುತ್ತದೆ. “ಭುವೋ 
ವುಗ್‌ ಲುಜ್‌ ಲಿಟೋಃ (6.4.88)” ಎಂಬ ಸೂತ್ರದಿಂದ, "ಭೂ' ನ "ಉ' ಕಾರದನಂತರ 
'ವುಕ್‌(ವ್‌)' ಆಗಮವು ಬಂದು, ಭೂವ್‌4ಅ ಎಂದಾಗುತ್ತದೆ. “ಲಿಟಿ ಧಾತೋರನಭ್ಯಾಸಸ್ಯ 
(6.1.8)” ಎಂಬ ಸೂತ್ರದಿಂದ “ಭೂವ್‌' ಎಂಬ ಶಬ್ದ; ಸ್ವರೂಪಕ್ಕೆ ದ್ವಿತ್ವ ಬಂದು ಭೂವ್‌ 
ಭೂವ್‌.-ಅ ಎಂದಿರುತ್ತದೆ. “ಪೂರ್ವೋತಭ್ಯಾಸಃ (6.1.4)” ಎಂಬ ಸೂತ್ರದಿಂದ 
ಮೊದಲನೇ "ಭೂವ್‌' ಗೆ ಅಭ್ಯಾಸ ಸಂಜ್ಞೆ ಬಂದು, “ಹಲಾದಿಃ ಶೇಷಃ (7.4.60)” 
ಎಂಬುದರಿಂದ "ವ್‌' ಕಾರಕ್ಕೆ ಲೋಪ ಬಂದು, ಭೂ ಭೂವ್‌+೬ಅ ಎಂದಿರುತ್ತದೆ. ಆಗ 
“ಹಸ (7.4.59)” ಎಂಬ ಸೂತ್ರದಿಂದ ಅಭ್ಯಾಸದ ಊ' ಕಾರಕ್ಕೆ ಹ್ರಸ್ವ ಬಂದು ಭು 
ಭೂವ್‌--ಅ ಎಂದಿರುತ್ತದೆ. “ಭವತೇರಃ (7.4.73)” ಎಂಬ ಸೂತ್ರದಿಂದ ಅಭ್ಯಾಸದ 
ಉ' ಕಾರಕ್ಕೆ "ಅ' ಕಾರ ಬಂದು ಭ ಭೂವ್‌,4ಅ ಎಂದಿರುತ್ತದೆ. ಆಗ “ಅಭ್ಯಾಸೇ 
ಚರ್ಚ (8.4.54)” ಎಂಬ ಸೂತ್ರದಿಂದ “ರುಶ್‌' ಪ್ರತ್ಯಾಹಾರದಲ್ಲಿರುವ “ಭ್‌' ಕಾರಕ್ಕೆ 
“ಜಶ್‌' ಪ್ರತ್ಯಾಹಾರದಲ್ಲಿರುವ “ಬ್‌' ಕಾರವು ಆದೇಶವಾಗಿ ಬಂದು, ಬಭೂವ್‌*ಅ 
ಎ೦ದಿದ್ದಾಗ ಬಭೂವ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- 2 - ಬಭೂವತುಃ "ಭೂ' ಧಾತುವಿನಮೇಲೆ “ಪರೋಕ್ಷೇ ಲಿಟ್‌” ಎಂಬ 
ಸೂತ್ರದಿಂದ "ಲ್‌(ಲಿಟ್‌)' ಬಂದು, ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ “ತಸ್‌' 
ಪ್ರತ್ಯಯ ಬಂದು, ಅದರ ಸ್ಥಾನದಲ್ಲಿ 'ಅತುಸ್‌' ಎಂಬ ಅಭಿನವ ಆಖ್ಯಾತ ಪ್ರತ್ಯಯವು 
ಆದೇಶ ವಾಗಿ ಬಂದು ಭೂ ಅತುಸ್‌ ಎಂದಿರುತ್ತದೆ. ಆಗ ಹಿಂದಿನ ಪ್ರಕ್ರಿಯೆಯಂತೆ 
ಬಭೂವ್‌ ಎಂದಾದಮೇಲೆ ಅತುಸ್‌ ಸೇರಿಸಿದಾಗ ಬಭೂವ್‌.-ಅತುಸ್‌ಬಭೂವತುಸ್‌ 
ಎಂದಾಗಿ ರುತ್ವ-ವಿಸರ್ಗಗಳಿಂದ ಬಭೂವತುಃ ಎಂದು ರೂಪವಾಗುತ್ತದೆ. 

ಉದಾ-3 - ಬಭೂವುಃ : ಇದೇ ರೀತಿಯಲ್ಲಿ ಬಭೂವ್‌ ಎಂದಿದ್ದಾಗ, ಮೂಲ 
ಆಖ್ಯಾತ ಪ್ರತ್ಯಯವಾದ "ಯು' ಪ್ರತ್ಯಯ ಬಂದು, ಅದರ ಸ್ಥಾನದಲ್ಲಿ “ಉಸ್‌” ಎಂಬ 
ಅಬಿನವ' ಆಖ್ಯಾತ ಪ್ರತ್ಯಂರುಮ ಆದೇಶ ವಾಗಿ ಬಂದು, 
ಬಭೂವ್‌4ಉಸ್‌=ಬಭೂವುಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ ಬಭೂವುಃ ಎಂದು 
ರೂಪವಾಗುತ್ತದೆ. 

(ಆರ್ಧಧಾತುಕ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 


ಸೂತ್ರ- 4೦೦.೮ಅಟ್ಟ (3.4.14) 


ವೃತ್ತಿಃ-ಲಿಡಾದೇಶಃ ತಿಜ್‌ ಆರ್ಧಧಾತುಕ-ಸಂಜ್ಞಃ | 


ಪ. ಛೇ- ಲಿಟ್‌, ಚ। 


476 ಲಘುಸಿದ್ಧಾಂತ ಕೌಮುದೀ 


ಅ. ವೃ, -” ತಿಜ್‌ಶಿತ್‌ಸಾರ್ವಧಾತುಕಮ್‌” ಎಂಬ ಸೂತ್ರದಿಂದ “ತಿಜ್‌' ಮತ್ತು 
“ಅರ್ಧಧಾತುಕಂ ಶೇಷಃ” ಎಂಬ ಸೂತ್ರದಿಂದ "ಆರ್ಧಧಾತುಕ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- “ಲಿಟ್‌” "ಲ್‌' ಕಾರದ ಸ್ಥಾನದಲ್ಲಿ ಬರುವ “ತಿಜ್‌' ಆದೇಶವು ಆರ್ಧಧಾತುಕ 
ಸಂಜ್ಞೆಯನ್ನು ಪಡೆಯುತ್ತದೆ. 

ವಿವರಣೆ- "ಲಿಟ್‌' "ಲ್‌'ಕಾರಕ್ಕೆ “ತಿಜ್‌ಶಿತ್‌ಸಾರ್ವಧಾತುಕಮ್‌” ಎಂಬ ಸೂತ್ರದಿಂದ, 
ಸಾರ್ವಧಾತುಕ ಸಂಜ್ಞೆಯು ಬರುತ್ತಿತ್ತು. ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಆರ್ಧಧಾತುಕ 
ಸಂಜ್ಞೆಯು ಬಂದಿರುವುದು. “ಲಿಟ್ಟ' (3.4.114)'ಎ೦ಬ ಸೂತ್ರದಲ್ಲಿರುವ "ಲಿಟ್‌' ಪದವು 
“ಲಿಟಃ' ಎ೦ದಿರಬೇಕಾಗಿತ್ತು. ಆದರೆ ಅದನ್ನು “ಲುಪ್ತ ಷಷ್ಠೀಕ' ಎಂದು ತಿಳಿಯಬೇಕು. 
ಹೀಗೆಂದರೆ ಷಷ್ಟೀ ವಿಭಕ್ತಿ ಪ್ರತ್ಯಯವನ್ನು ಕಳೆದುಕೊಂಡಿದೆ ಎಂದು ತಿಳಿಯಬೇಕು. 
ಆದ್ದರಿಂದ ಇದನ್ನು ಆರ್ಷ ಪ್ರಯೋಗವೆಂದು ತಿಳಿಯಬೇಕು. 


(ಇಡಾಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- 4೦1.ಆರ್ಧಧಾತುಕಸ್ಯೇಡ್‌ ವಲಾದೇಃ (7.2.35) 

ವೃತ್ತಿಃ-ವಲಾದೇಃ ಆರ್ಧಧಾತುಕಸ್ಯ ಇಡಾಗಮಃ ಸ್ಯಾತ್‌। ಬಭೂವಿಥ। ಬಭೂವಧುಃ 
ಬಭೂವ! ಬಭೂವ। ಬಭೂವಿವ। ಬಭೂವಿಮ। 

ಪ. ಛೇ. - ಆರ್ಧಧಾತುಕಸ್ಯ, ಇಟ್‌, ವಲಾದೇಃ 

ಅರ್ಥ- “ವಲ್‌' ಪ್ರತ್ಯಾಹಾರಾಂತರ್ಗತವಾದ ವರ್ಣವನ್ನು ಆದಿಯಲ್ಲಿಯುಳ್ಳ 
ಆರ್ಧಧಾತುಕ ಪ್ರತ್ಯಯಕ್ಕೆ “ಇಟ್‌(ಇ)' ಆಗಮವು ಬರುತ್ತದೆ. ಈ ಪ್ರತ್ಯಯವು 'ಟಿತ್‌' 
ಆಗಿರೋಣದ್ದರಿಂದ “ಆದ್ಯಂತೌ ಟಕಿತೌ” ಎಂಬ ಸೂತ್ರದ ಪ್ರಕಾರ ಆದ್ಯವಯವವಾಗಿ 
ಬರುತ್ತದೆ. ಅಂದರೆ ಪರದಲ್ಲಿರುವ ಶಬ್ದಸ್ಟರೂಪಕ್ಕೆ ಆದ್ಯವಯವವಾಗಿ ಬರುತ್ತದೆ ಎಂದು 
ಅರ್ಥ. 

ಉದಾ-4 ಬಭೂವಿಥ-ಭೂ ಧಾತುವಿನಮೇಲೆ ಕರ್ತ್ರರ್ಥದಲ್ಲಿ ಪರೋಕ್ಷ 
(ಅನದ್ಯತನಪೂರ್ಣ) ಭೂತಕಾಲಾರ್ಥದಲ್ಲಿ, “ಪರೋಕ್ಷೇ ಲಿಟ್‌” ಎಂಬ ಸೂತ್ರದಿಂದ 
"ಲ್‌(ಲಿಟ್‌)' ಕಾರದ ಸ್ಥಾನದಲ್ಲಿ ಮಧ್ಯಮಪುರುಷ ಏಕವಚನದಲ್ಲಿ, (ಮೂಲ ಆಖ್ಯಾತ 
ಪ್ರತ್ಯಯವಾದ) "ಸಿಪ್‌(ಸಿ)' ಪ್ರತ್ಯಯ ಬಂದು, ಅಪವಾದವಾಗಿ ಆರ್ಧಧಾತುಕ ಸಂಜ್ಞೆ 
ಬಂದು "ಕರ್ತರಿ ಶಪ್‌' ಸೂತ್ರದಿಂದ ಶಪ್‌ ವಿಕರಣ ಪ್ರತ್ಯಯ ಬಾರದೇ "ಥಲ್‌” ಎಂಬ 
ಅಭಿನವ ಆಖ್ಯಾನ ಪ್ರತ್ಯಯವು ಆದೇಶವಾಗಿ ಬಂದು ಭೂ-ಥ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ ವಲಾದಿಯಾದ ಆರ್ಧಧಾತುಕ "ಥ' ಪ್ರತ್ಯಯಕ್ಕೆ “ಇಟ್‌' ಆಗಮವು ("ಟಿತ್‌' 
ಆಗಿರೋಣದ್ದರಿಂದ ಪರದಲ್ಲಿರುವ "ಥ'ಕೈ) ಆದ್ಯಯವಯವಾಗಿ ಬಂದು ಭೂ-ಇ-ಥ 
ಎಂದಿರುತ್ತದೆ. (ಇಲ್ಲಿ ಭೂ ಎಂಬುದು ಬಭೂವ್‌ ಎಂದು ಹೇಗೆ ಆಯಿತು ಎಂಬುದನ್ನು 
“ಬಭೂವ' ಎ೦ಬ ರೂಪದ ಪ್ರಕ್ರಿಯೆಯಲ್ಲಿ ಹೇಳಿದ್ದನ್ನು ನೋಡಿಕೊಳ್ಳಬೇಕು). ಹೀಗೆ 
ಬಭೂವ್‌.- ಇಥ-ಬಭೂವಿಥ ಎಂದು ರೂಪವಾಗುತ್ತದೆ. 


ತಿಣನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 475 


ಉದಾ- 5: ಬಭೂವಥುಃ ಎಂಬ ಮಧ್ಯಮಪುರುಷ ದ್ವಿವಚನದಲ್ಲಿಯೂ ಕೂಡ 
"ಥಸ್‌' ಪ್ರತ್ಯಂಶುದ' ಸ್ಥಾನದಲ್ಲಿ "ಅಥುಸ್‌' ಆದೇಶ ಬಂದ? 
ಬಭೂವ್‌--ಅಥುಸ್‌-ಬಭೂವಥುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಬಭೂವಥುಃ 
ಎಂದು ರೂಪವಾಗಿದೆ. 

ಉದಾ- 6: ಬಭೂವ-ಎಂಬ ಮಧ್ಯಮಪುರುಷ ಬಹುವಚನದಲ್ಲಿ “ಥ' ಪ್ರತ್ಯಯದ 
ಸ್ಥಾನದಲ್ಲಿ "ಅ' ಆದೇಶ ಬಂದು ಬಭೂವ್‌+ಅ=ಬಭೂವ ಎಂದಾಗಿದೆ. 

ಉದಾ- 7: ಬಭೂವ-ಎಂಬ ಉತ್ತಮಪುರುಷ ಏಕವಚನದಲ್ಲಿ "ಮಿಪ್‌' ಪ್ರತ್ಯಯದ 
ಸ್ಥಾನದಲ್ಲಿ “ಇಲ್‌ (ಅ)' ಆದೇಶ ಬಂದು ಬಭೂವ್‌+೬ಅ-=ಬಭೂವ ಎಂದು 
ರೂಪವಾಗುತ್ತದೆ. 

ಉದಾ- 8: ಬಭೂವಿವ-ಎ೦ಬ ಉತ್ತಮಪುರುಷ ದ್ವಿವಚನದಲ್ಲಿ "ವಸ್‌'ಪ್ರತ್ಯಯದ 
ಸ್ಥಾನದಲ್ಲಿ "ವ' ಆದೇಶ ಬಂದು ಬಭೂವ್‌.-ವ ಎಂದಿದ್ದಾಗ, ವಲಾದಿಯಾದ "ವ' 
ಪ್ರತ್ಯಯವು ಪರದಲ್ಲಿ ಇರೋಣದರಿಂದ, ಪ್ರಕೃತ ಸೂತ್ರದಿಂದ ಪರದಲ್ಲಿರುವ “ವ' 
ಕಾರಕ್ಕೆ ಆದ್ಯವಂರುವವಾಗಿ "ಇಟ್‌ (ಇ)' ಆಗಮುಮು ಬಂದು 
ಬಭೂವ್‌4ಇ4ವ=ಬಭೂವಿವ ಎಂದು ರೂಪವಾಗುತ್ತದೆ. 

ಉದಾ- 9: ಬಭೂವಿಮ - ಎ೦ಬ ಉತ್ತಮಪುರುಷ ಬಹುವಚನದಲ್ಲಿ "ಮಸ್‌' 
ಪ್ರತ್ಯಯದ ಸ್ಥಾನದಲ್ಲಿ "ಮ' ಪ್ರತ್ಯಯವು ಆದೇಶವಾಗಿ ಬಂದು ಬಭೂವ್‌--ಮ ಎಂದಿದ್ದಾಗ 
ಮೇಲಿನಂತೆ ಇಡಾಗಮ ಬಂದು ಬಭೂವ್‌4ಇ+ಮ ಇಬಭೂವಿಮ ಎಂದು 
ರೂಪವಾಗುತ್ತದೆ. 

(ಇಲ್ಲಗೆ "ಫೂ' ಧಾತುವಿನ "ಅಟ್‌' “ಲ್‌' ಕಾರದ ಪ್ರಕ್ರಿಯೆಯು ಮುಗಿಯಿತು). 

(ಪ್ರಥಮ ಭವಿಷ್ಯತ್ಥಾಲದ ಲುಟ್‌ "ಲ್‌' ಕಾರವನ್ನು ವಿಧಿಸುವ ಸೂತ್ರ) 


ಸೂತ್ರ- 4೦2.ಅನದ್ಯತನೇ ಲುಟ್‌ (3.3.15) 

ವೃತ್ತಿಃ-ಭವಿಷ್ಯತಿ ಅನದ್ಯತನೇ ಅರ್ಥೇ ಧಾತೋಃ ಲುಟ್‌। 

ಅ. ವ್ಯ. -“ಭವಿಷ್ಯತಿ ಗಮ್ಕಾದಯಃ” ಎಂಬ ಸೂತ್ರದಿಂದ "ಭವಿಷ್ಯತಿ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅನದ್ಯತನ ಭವಿಷ್ಯತ್‌ ಕಾಲಾರ್ಥದಲ್ಲಿ, ಧಾತುವಿನ ನಂತರ "ಲುಟ್‌(ಲ್‌)' 
ಕಾರವು ಬರುತ್ತದೆ. ಅನದ್ಯತನವೆಂದರೆ ಇವತ್ತಿನ ಕಾಲದ ಸಂಬ೦ಧವಿಲ್ಲದ ಸಮಯದಲ್ಲಿ 
(ನಾಳೆಯಿಂದ ಆರಂಭವಾಗುವ ಸಮಯದಲ್ಲಿ) ಜರುಗಲಿರುವ ಘಟನೆಯನ್ನು ಸೂಚಿಸುವ 
“ಲ್‌'ಕಾರ ಎಂದರ್ಥ. ಅಂದರೆ ನಾಳಿನ ಮೊದಲನೆಯ ಗಂಟೆಯ ಮೊದಲನೆ ನಿಮಿಷದ 
ಮೊದಲನೆಯ ಕ್ಷಣದಿಂದ ಆರಂಭಿಸಿ ಅನ೦ತಕಾಲದವರೆಗಿನ ಅವಧಿ ಎಂದು ಅರ್ಥ. 
ಮನುಷ್ಯನು ಭವಿಷ್ಯದಬಗ್ಗೆ ನಿಶ್ಚಯವಾಗಿ ಹೇಳಲು ಅಸಮರ್ಥನಾದ್ದರಿಂದ ಇಲ್ಲಿ 
ಭೂತಕಾಲದಲ್ಲಿರುವ ವಿಭಾಗಗಳಂತೆ ಮೂರು ವಿಭಾಗಗಳಿಲ್ಲ. ಮತ್ತೊಂದು ಪ್ರಶ್ನೆ 
ಬರುತ್ತದೆ. ಅದು ಏನೆಂದರೆ, ಇಂದಿನ ಈ ಕ್ಷಣದಿಂದ ಇಂದಿನ ರಾತ್ರಿಯ ಕೊನೆಯ 


476 ಲಘುಸಿದ್ಧಾ೦ತ ಕೌಮುದೀ 


ಕ್ಷಣದವರೆಗಿನ ಅವಧಿಯಲ್ಲಿ ಜರುಗುವ ಘಟನೆಯನ್ನು ಸೂಚಿಸುವ "ಲ್ಕಟ್‌(ಲ್‌)' 
ಕಾರವೂ ಕೂಡ ಭವಿಷ್ಯದ ಅರ್ಥವನ್ನೇ ಹೇಳುತ್ತದೆ. ಅದರೂ ಸಾಧಾರಣವಾಗಿ 
ಮನುಷ್ಯನಿಗೆ ಇಂದೇ ಸಾಯುತ್ತೇನೆ ಎಂಬ ಭಾವನೆ ಬರುವುದಿಲ್ಲ. ಅದೂ ಮೊದಲನೇ 
ಭವಿಷ್ಯದಂತೆ ಪರೋಕ್ಷವೇ. 

ಹೀಗಾಗಿ ಇಲ್ಲಿ ಪರೋಕ್ಷ-ಅಪರೋಕ್ಷ ವ್ಯವಹಾರಗಳಿರುವುದಿಲ್ಲ. ಅಂದರೆ ಅವನು 
ಮುಂದೆ ಬದುಕಿರುವ ಜೀವನಾವಧಿಯಲ್ಲಿ ಜರುಗಲಿರುವ ಘಟನೆಯನ್ನು ನೋಡಬಹುದು 
ಅಥವಾ ನೋಡದೆಯೂ ಹೋಗಬಹುದು. 


(ಸ್ಯ ಮತ್ತು ತಾಸಿ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 4೦3. ಸ್ಯತಾಸೀ ಲೃ-ಲುಟೋಃ (3.1.33) 

ವೃತ್ತಿಃಧಾತೋಃ ಸ್ಯ-ತಾಸೀ (ತಾಸಿಯಲ್ಲಿ “ಇ” ಕಾರವು ಅನುನಾಸಿಕವಾದ್ದರಿಂದ 
“ಇತ್‌' ಸಂಜ್ಞೆಯನ್ನು ಹೊಂದಿ ಲೋಪವಾದದ್ದರಿಂದ ತಾಸ್‌ ಎಂದು ಉಳಿದಿದೆ.) 
ಏತೌ ಪ್ರತ್ಯಯೌ ಸ್ತ, ಲೃಲುಟೋಃ ಪರತಃ ಶಬಾದ್ಯಪವಾದಃ ಲೃ ಇತಿ ಲೃಜ್‌- 
ಲೃಟೋಃ ಗ್ರಹಣಮ್‌। 

ಅರ್ಥ- ಲೃಟ್‌(ಲ್‌) ಮತ್ತು ಲೃಜ್‌(ಲ್‌) ಕಾರಗಳು ಪರದಲ್ಲಿರುವಾಗ, "ಸ್ಯ' 
ಪ್ರತ್ಯಯವೂ ಹಾಗೆಯೇ ಲುಟ್‌(ಲ್‌) ಪರದಲ್ಲಿದ್ದಾಗ, “ತಾಸಿ' ಪ್ರತ್ಯಯವೂ ಕ್ರಮವಾಗಿ 
ಬರುತ್ತದೆ. “ಲೃ' ಶಬ್ದದಿಂದ “ಲೃಜ್‌' “ಲ್‌'ಕಾರವನ್ನೂ ಗ್ರಹಿಸಬೇಕು. 

(ಆರ್ಧಧಾತುಕ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ- 4೦4.ಆರ್ಧಧಾತುಕಂ ಶೇಷಃ (3.1144) 

ವೃತ್ತಿಃ- ತಿಜ್‌-ಶಿದ್ಭ ಃ ಅನ್ಯಃ, ಧಾತೋಃ ಇತಿ ವಿಹಿತಃ ಪ್ರತ್ಯಯಃ ಏತತ್‌-ಸ೦ಜ್ಞಃ 
ಸ್ಯಾತ್‌। ಇಟ್‌(ಇಡಾಗಮಃ)। | 

ಅರ್ಥ- ಧಾತುವಿನ ನಂತರ ವಿಹಿತವಾದ “ತಿಜ್‌' ಮತ್ತು "ಶಿತ್‌' ಗಳಿಂದ 
ಕೂಡಿರುವದಕ್ಕಿಂತ ಭಿನ್ನವಾದ ಪ್ರತ್ಯಯಕ್ಕೆ ಆರ್ಥಧಾತುಕ ಸಂಜ್ಞೆಯು ಬರುತ್ತದೆ. "ಶೇಷ' 
ಶಬ್ದಕ್ಕೆ ಉಕ್ತಾದನ್ಯಃ ಶೇಷಃ ಎಂದು ಹೇಳಲಾಗಿದೆ. ಅಂದರೆ ಈ ಸೂತ್ರಕ್ಕಿಂತ ಪೂರ್ವದಲ್ಲಿ 
"ತಿಜ್‌-ಶಿತ್‌ ಸಾರ್ವಧಾತುಕ೦' ಎ೦ದು ಉಕ್ತವಾಗಿದೆ. ಆದ್ದರಿಂದ "ಶೇಷ' ಎಂದರೆ 
"ತಿಜ್‌'ಮತ್ತು "ಶಿತ್‌' ಗಳಿಗಿಂತ ಭಿನ್ನವಾದದ್ದು ಎಂದು ಅರ್ಥ. 

(ಡಾ-ರೌ-ರಸ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 4೦5.ಲುಟಃ ಪ್ರಥಮಸ್ಯ ಡಾ-ರೌ-ರಸಃ (2.4.8೮) 

ವೃತ್ತಿಃ- "ಡಾ-ರೌ-ರಸ್‌' ಏತೇ ಕ್ರಮಾತ್‌ ಸ್ಯುಃ ಡಿತ್ವಸಾಮರ್ಥಾತ್‌ ಅಭಸ್ಯ ಅಪಿ 
ಟೇಃ ಲೋಪಃ ಭವಿತಾ। 

ಅರ್ಥ- “"ಲುಟ್‌' "ಲ್‌' ಕಾರದ ಪ್ರಥಮಪುರುಷದ (ಮೂರು ವಚನಗಳ) 
ಆದೇಶಗಳಾದ ಮೂಲ ಆಖ್ಯಾತ ಪ್ರತ್ಯಯಗಳಾದ ತಿಪ್‌, ತಸ್‌, ಯು ಗಳ ಸ್ಥಾನದಲ್ಲಿ, 


ತಿಐನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 477 


ಕ್ರಮವಾಗಿ ಅಭಿನವ ಆಖ್ಯಾತ ಪ್ರತ್ಯಯಗಳಾದ ಡಾ, ರೌ, ರಸ್‌ ಪ್ರತ್ಯಯಗಳು ಬರುತ್ತವೆ. 


ಲುಟ್‌: 

ಉದಾ-1 - ಭವಿತಾ- "ಭೂ' ಧಾತುವಿನ ನಂತರ ಕರ್ತ್ರರ್ಥದಲ್ಲಿ ಅನದ್ಯತನ 
ಭವಿಷ್ಯತ್‌ ಕಾಲವನ್ನು ಸೂಚಿಸುವಾಗ, (ಪರಸ್ಥೆ ಕೈ ಪದದಲ್ಲಿ) "ಲುಟ್‌(ಲ್‌)' ಕಾರವು 
ಬರುತ್ತದೆ. ಹೀಗೆ ಭೂ*ಲ್‌ ಎಂದಿದ್ದಾಗ, ತಿಜ್‌(ತಿ) ಎಂಬ ಮೂಲ ಆಖ್ಯಾತ 
ಪ್ರತ್ಯಯವು ಆದೇಶವಾಗಿ ಬಂದು ಭೂಃತಿ ಎಂದಿದ್ದಾಗ, “ತಿಜ್‌-ಶಿತ್‌ ಸಾರ್ವಧಾತುಕಂ” 
ಎ೦ಬ ಸೂತ್ರದಿಂದ ಸಾರ್ವಧಾತುಕ ಸಂಜ್ಞೆಯು ಮತ್ತು “ಕರ್ತರಿ ಶಪ್‌” ಎಂಬ 
ಸೂತ್ರದಿಂದ “ಶಪ್‌(ಅ) ಪ್ರತ್ಯಯವು ಪ್ರಾಪ್ತವಾದಾಗ, ಇವುಗಳನ್ನು ಬಾಧಿಸಿ “ಸ್ಯತಾಸೀ 
ಲೃ-ಲುಟೋಃ (3.1.33)” ಎಂಬ ಸೂತ್ರದಿಂದ “ತಾಸಿ(ತಾಸ್‌)' ಎಂಬ ಪ್ರತ್ಯಯವು 
ಆದೇಶವಾಗಿ ಬಂದು ಭೂ ಇ*ತಾಸ್‌-ತಿ ಎಂದಿರುತ್ತದೆ. ಈ "ತಾಸ್‌' ಪ್ರತ್ಯಯವು 
“ತಿಜ್‌' ಮತ್ತು "ಶಿತ್‌' ಗಳಿಂದ ಕೂಡಿರುವದಕ್ಕಿಂತ ಭಿನ್ನವಾಗಿರೋಣದ್ದರಿಂದ ಆರ್ಥಧಾತುಕ 
ಸಂಜ್ಞೆಯು ಬರುತ್ತದೆ. “ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರದಿಂದ “ತಾಸ್‌' 
ಗೆ "ಇಟ್‌' ಆಗಮವು ಬರುತ್ತದೆ. ಈ ಆಗಮವು "ಟಿತ್‌' ಆಗಿರೋಣದ್ದರಿಂದ “ತಾಸ್‌' 
ಗೆ ಆದ್ಯಯವಯವವಾಗಿ ಬಂದು, ಭೂ4ಇ+ತಾಸ್‌4ತಿ ಎಂದಿರುತ್ತದೆ. ಈಗ 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ ಸೂತ್ರದಿಂದ "ಊ' ಕಾರಕ್ಕೆ ಗುಣ 
ಬಂದು ಭೋ*-ಇ*ತಾಸ್‌*ತಿ ಎಂದಾಗುತ್ತದೆ. “ಏಚೋತಯವಾಯಾವಃ” ಎಂಬುದರಿಂದ 
ಅವಾದೇಶ ಬಂದು ಭವಿ*ತಾಸ್‌*ತಿ ಎಂದಿರುತ್ತದೆ. "ತಿ' ಎಂಬ ಮೂಲ ಆಖ್ಯಾತ 
ಪ್ರತ್ಯಯದ ಸ್ಥಾನದಲ್ಲಿ "ಡಾ(ಆ)' ಎಂಬ ಆದೇಶವು ಬಂದು, “ಚುಟೂ” ಸೂತ್ರದಿಂದ 
ಟವರ್ಗದ "ಡ್‌ ಕಾರಕ್ಕೆ ಲೋಪ ಬಂದು, ಭವಿತಾಸ್‌4೬ಆ ಎಂದಿರುತ್ತದೆ. 
ಭವಿತಾಸ್‌ ಎಂಬಲ್ಲಿ "ಆಸ್‌' ಎಂಬುದು “ಅಚೋಂಂತ್ಯಾದಿ ಟಿ” ಎಂಬ ಸೂತ್ರದಿಂದ 
“ಟೆ? ಸಂಜ್ಞೆಯನ್ನು ಹೊಂದಿ, ಡಿತ್ವ ವಿಧಾನ ಸಾಮರ್ಥ್ಯದಿಂದ ಸ್ತ ಸಂಜ್ಞಕವಾಗದಿದ್ದರೂ 
“ಟೀ” ಎಂಬುದರಿಂದ "ಟಿ' ಸಂಜ್ಞೆಯನ್ನು ಹೊಂದಿರುವ "ಆಸ್‌' ಗೆ ಲೋಪ 
ಬಂದು, ಭವಿತ್‌.ಆಭವಿತಾ ಎಂದು ರೂಪವಾಗಿದೆ 

(ಸ್‌-ಕಾರ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 4೦6.ತಾಸಸ್ತೊ ಕೀಲೋಪಃ (7.4.50) 

ವೃತ್ತಿಃ-ತಾಸೇಃ ಅಸ್ತೇಶ್ವ ಸಸ್ಯ ಲೋಪಃ ಸ್ಯಾತ್‌ ಸಾದೌ ಪ್ರತ್ಯಯೇ ಪರೇ। 

ಪ. ಛೇ. - ತಾಸಸ್ತ್ಯೋಃ ಲೋಪಃ 

ಅ. ವೃ. - “ಸಃ ಸ್ಯಾರ್ಧಧಾತುಕೇ” ಎಂಬ ಸೂತ್ರದಿಂದ “ಸಿ” ಎಂಬುದು 
ಅನುವೃತ್ತವಾಗುತ್ತದೆ. 

ಅರ್ಥ- “ಸ್‌' ಕಾರಾದಿ ಪ್ರತ್ಯಯವು ಪರದಲ್ಲಿದ್ದಾಗ “ತಾಸಿ' ಪ್ರತ್ಯಯದ ಮತ್ತು 
“ಅಸ್‌' ಧಾತುವಿನ "ಸ್‌' ಕಾರಕ್ಕೆ ಲೋಪವು ಬರುತ್ತದೆ. 


478 ಲಘುಸಿದ್ಧಾ೦ತ ಕೌಮುದೀ 


(ಸ್‌ -ಕಾರ ಲೋಪವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ- 4೦7.ರಿ ಜ (7.4.51 

ವೃತ್ತಿಃ-ರಾದೌ ಪ್ರತ್ಯಯೇ ತಥಾ। ಭವಿತಾರೌ। ಭವಿತಾರಃ। ಭವಿತಾಸಿ। ಭವಿತಾಸ್ಕಃ। 
ಭವಿತಾಸ್ಥ। ಭವಿತಾಸ್ಮಿಭವಿತಾಸ್ಟಃ। ಭವಿತಾಸ್ಮಃ। 

ಅ.ವೃ. -ತಾಸಸ್ತೊ ನರಲ್ಲೋಪಃ (7.4.50)” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ- "ರ್‌' ಕಾರಾದಿ ಪ್ರತ್ಯಯವು ಪರದಲ್ಲಿದ್ದಾಗ “ತಾಸಿ' ಪ್ರತ್ಯಯದ ಮತ್ತು 
"ಅಸ್‌' ಧಾತುವಿನ *ಸ್‌' ಕಾರಕ್ಕೆ ಲೋಪವು ಬರುತ್ತದೆ. 

ಉದಾ- 2. ಭವಿತಾರೌ - "ಭೂ' ಧಾತುವಿನಮೇಲೆ ಕರ್ತ್ರರ್ಥದಲ್ಲಿ ಅನದ್ಯತನ 
ಭವಿಷ್ಯದರ್ಥದಲ್ಲಿ "ಲುಟ್‌' "ಲ್‌ ಕಾರವು ವಿಧಿಸಲಾಗಿದೆ. ಭೂ4ಲ್‌ ಎಂದಿದ್ದಾಗ 
ಪ್ರಥಮ ಪುರುಷ ದ್ವಿ ವಚನದಲ್ಲಿ "ಲ್‌' ಕಾರದ ಸ್ಥಾನದಲ್ಲಿ"ತಸ್‌' ಆದೇಶವು ಬಂದು 
ಭೂ*-ತಸ್‌ ಎಂದಿರುತ್ತದೆ. "ತಸ್‌' ಗೆ “ತಿಜ್‌ಶಿತ್‌ ಸಾರ್ವಧಾತುಕಮ್‌ (3.4.113)” 
ಎಂಬ ಸೂತ್ರದಿಂದ ಸಾರ್ವಧಾತುಕಸಂಜ್ಞೆ ಬಂದು, “ ಕರ್ತರಿ ಶಪ್‌” ಎಂಬಸೂತ್ರದಿಂದ 
“ಶಪ್‌(ಅ)' ಬಂದಿದೆ. ಆದರೆ ಇದನ್ನು ಬಾಧಿಸಿ “ಸ್ಯತಾಸೀ ಲೃ-ಲುಟೋಃ (3.1.33)” 
ಎ೦ಬ ಸೂತ್ರದಿಂದ “ತಾಸಿ' ಪ್ರತ್ಯಯವು ಬರುತ್ತದೆ. “ತಾಸಿ'ಯಲ್ಲಿ “ಇ' ಕಾರವು 
ಅನುನಾಸಿಕವಾಗಿರುವುದರಿಂದ “ಇತ್‌' ಸಂಜ್ಞೆಯನ್ನು ಹೊಂದಿ ಲೋಪವಾಗುತ್ತದೆ. 
ಆಗ, ಭೂಃತಾಸ್‌4ತಸ್‌ ಎಂದಿರುತ್ತದೆ. "ತಾಸ್‌' ಎಂಬುದು ಧಾತುವಿನ ನಂತರ 
ವಿಹಿತವಾಗಿದೆ. ಇದು “ತಿಜ್‌' ಅಲ್ಲ ಮತ್ತು "ಶಿತ್‌' ಅಲ್ಲ. “ಆರ್ಧಧಾತುಕಂ ಶೇಷಃ” 
ಎಂಬ ಸೂತ್ರದಿಂದ ಆರ್ಧ-ಧಾತುಕ ಸಂಜ್ಞೆ ಬರುತ್ತದೆ. ಈಗ “ಅರ್ಧಧಾತುಕಸ್ಯೇಡ್‌ 
ವಲಾದೇಃ” ಎ೦ಬ ಸೂತ್ರದಿಂದ "ತಾಸ್‌' ಗೆ ಆದ್ಯವಯವಾಗಿ ಇಡಾಗಮವು ಬಂದು 
ಭೂ4ಇ4ತಾಸ್‌4ತಸ್‌ ಎಂದಿದ್ದಾಗ, "ಭೂ'ನಲ್ಲಿಯ "ಊ' ಕಾರಕ್ಕೆ “ಸಾರ್ವಧಾತುಕಾರ್ಧ- 
ಧಾತುಕಯೋಃ” ಎಂಬುದರಿಂದ ಗುಣ ಬಂದು ಭೋ4ಇ ಎಂದಾಗುತ್ತದೆ. 
“ಏಚೋತಯವಾ-ಯಾವಃ” ಎ೦ಬ ಸೂತ್ರದಿಂದ "ಅವ್‌' ಆದೇಶಬಂದು 
ಭ್‌+೬ಅವ್‌4ಇವಭವಿ+ತಾಸ್‌4ತಸ್‌ ಎಂದಿದ್ದಾಗ, "ತಸ್‌' ನ ಸ್ಥಾನದಲ್ಲಿ “ಲುಟಃ ಪ್ರಥಮಸ್ಯ 
ಡಾ-ರೌ-ರಸಃ (2.4.85)” ಎಂಬ ಸೂತ್ರದಿಂದ "ರೌ' ಆದೇಶವು ಬರುತ್ತದೆ. ಆಗ 
ಭವಿತಾಸ್‌*ರೌ ಎಂದಿರುತ್ತದೆ. ಆಗ ಪ್ರಕೃತ ಸೂತ್ರದಿಂದ "ತಾಸ್‌' ನ "ಸ್‌' ಕಾರಕ್ಕೆ 

ೋಪ ಬಂದು ಭವಿತಾ*ರೌ=-ಭವಿತಾರೌ ಎಂದು ರೂಪವಾಗುತ್ತದೆ. 

ಉದಾ-3. ಭವಿತಾರಃ ಎಂಬಲ್ಲಿ ಭೂಮಿ ಎಂದಿದ್ದಾಗ, ಮೇಲಿನ 
ಪ್ರಕ್ರಿಯೆಯಂತೆಯೇ ಕಾರ್ಯಗಳಾಗಿ "ಮು'ಗೆ "ರಸ್‌' ಆದೇಶವು ಬಂದು ಭವಿತಾರಸ್‌ 
ಎಂದಾಗಿ “ಸ್‌” ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಭವಿತಾರಃ ಎಂಬ ರೂಪವು ಸಿದ್ಧವಾಗುತ್ತದೆ. 
ಈ ಎರಡು ಉದಾಹರಣೆಗಳ ಪ್ರಕ್ರಿಯೆಯಲ್ಲಿ ಹೆಚ್ಚು ವ್ಯತ್ಯಾಸವಿಲ್ಲ. 

ಉದಾ-4. ಭವಿತಾಸಿ - ಮಧ್ಯಮಪುರುಷ ಏಕವಚನದಲ್ಲಿ "ಸಿಪ್‌ (ಸಿ)' ಪ್ರತ್ಯಯವು 
ಬಂದು ಭೂಃಸಿಪ್‌ (ಸಿ) ಎಂದಿದ್ದಾಗ, ಈ "ಸಿ' ಗೆ "ತಾಸಿ' ಎಂಬ ಪ್ರತ್ಯಯವು 
ಆದೇಶವಾಗಿ ಬಂದು, ಭೂ*-ತಾಸಿ(ತಾಸ್‌) ಎ೦ದು ಇರುತ್ತದೆ. ಇದಕ್ಕೆ ಆರ್ಧಧಾತುಕ 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 479 


ಸಂಜ್ಞೆ ಬಂದು, ನಂತರ ಇಡಾ(ಇಟ್‌) ಗಮ ಬರುತ್ತದೆ. ನಂತರ ಗುಣ-ಅವಾದೇಶಗಳಿಂದ 
ಭವ್‌4ಇ+ತಾಸ್‌4ಸಿ ಎಂದಿದ್ದಾಗ, "ತಾಸ್‌' ನ "ಸ್‌' ಕಾರಕ್ಕೆ -“ತಾಸಸ್ತೊ ನರ್ಲೋಪಃ 
(7.4.50)” ಎಂಬುದರಿಂದ ಲೋಪ ಬಂದು ಭವಿತಾಸಿ ಎಂದು ರೂಪವಾಗುತ್ತದೆ. 

ಉದಾ- 5. ಭವಿತಾಸ್ಥಃ 6. ಭವಿತಾಸ್ಥ?. ಭವಿತಾಸ್ಮಿ8. ಭವಿತಾಸ್ವಃ 9, ಭವಿತಾಸ್ಕಃ 
ಎಂಬ ರೂಪಗಳಲ್ಲಿ ಕ್ರಮವಾಗಿ ಥಸ್‌, ಥ, ಮಿಪ್‌, ವಸ್‌, ಮಸ್‌ ಪ್ರತ್ಯಯಗಳು 
ಬರುತ್ತವೆ. ಇವುಗಳಿಗೆ "ತಾಸಿ(ಸಿ)' ನಲ್ಲಿ ಅನುನಾಸಿಕ ಇ-ಕಾರವು ಇತ್‌ ಆದ್ದರಿಂದ 
ತಾಸ್‌ ಮಾತ್ರ ಉಳಿಯುತ್ತದೆ)” ಪ್ರತ್ಯಯಗಳು ಆದೇಶಗಳಾಗಿ ಬಂದು, ಇಡಾಗಮ, 
ಗುಣ, ಅವಾದೇಶಗಳು ಬ೦ದಮೇಲೆ ಭವಿತಾಸ್ಥಃ ಭವಿತಾಸ್ಸ ಭವಿತಾಸ್ಮಿಭವಿತಾಸ್ವಃ 
ಭವಿತಾಸ್ಮಃ॥ ಎಂದು ರೂಪಗಳು ಸಿದ್ಧಿಸುತ್ತವೆ. 

ಸೂಚನೆ: ಈ ಮೇಲಿನ ಐದು ಉದಾಹರಣೆಗಳಲ್ಲಿ. "ಸ್‌' ಕಾರಾದಿ ಮತ್ತು "ರ್‌' 
ಕಾರಾದಿ ಪ್ರತ್ಯಯಗಳು ಪರದಲ್ಲಿ ಇಲ್ಲದೇ ಇರೋಣದರಿಂದ "ಸ್‌' ಕಾರಕ್ಕೆ ಲೋಪವು 
ಬರುವುದಿಲ್ಲ. 

(ಲೃಟ್‌ "ಲ್‌' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 4೦8. ಲೃಟ್‌ ಶೇಷೇ ಚ (3.3.13) 

ವೃತ್ತಿಃ-ಭವಿಷ್ಯತ್‌-ಅರ್ಥಾತ್‌ ಧಾತೋಃ ಲೃಟ್‌ ಕ್ರಿಯಾರ್ಥಾಯಾಂ ಕ್ರಿಯಾಯಾಂ 
ಸತ್ಯಾಂ ಅಸತ್ಯಾಂ ವಾ। ಸ್ಯಃ ಇಟ್‌(ಆಗಮ)। ಭವಿಷ್ಯತಿ! ಭವಿಷ್ಯತಃ। ಭವಿಷ್ಯನ್ತಿ ಭವಿಷ್ಯಸಿ। 
ಭವಿಷ್ಯಥಃಭವಿಷ್ಯಥ। ಭವಿಷ್ಯಾಮಿ। ಭವಿಷ್ಯಾವಃ। ಭವಿಷ್ಯಾಮಃ। 

ಅ. ವೃ. - “ಭವಿಷ್ಯತಿ ಗಮ್ಯಾದಯಃ” ಎ೦ಬ ಸೂತ್ರದಿಂದ “ಭವಿಷ್ಯತಿ” ಎಂಬ 
ಪದವೂ ಮತ್ತು “ತುಮುನ್‌ ಣ್ವುಲೌ ಕ್ರಿಯಾಯಾಂ ಕ್ರಿಯಾರ್ಥಾಯಾಮ್‌” ಎಂಬ 
ಸೂತ್ರದಿಂದ "ಕ್ರಿಯಾಯಾಂ ಮತ್ತು ಕ್ರಿಯಾರ್ಥಾಯಾಂ' ಎಂಬ ಪದಗಳು 
ಅನುವೃತ್ತವಾಗುತ್ತವೆ. “ಧಾತೋಃ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ಒಂದು ಕ್ರಿಯೆಗಾಗಿ ಮತ್ತೊಂದು ಕ್ರಿಯೆಯು ಉಪಪದವಾಗಿ ಇರಲಿ 
ಅಥವಾ ಇಲ್ಲದಿರಲಿ, ಆಗ (ಸಾಮಾನ್ಯ) ಭವಿಷ್ಯತ್ಕಾಲದಲ್ಲಿ "ಲೃಟ್‌(ಲ್‌)' ಕಾರವು 
ಬರುತ್ತದೆ. ಇಲ್ಲಿ ಧಾತುವಿಗೆ “ತುಮುನ್‌' ಮತ್ತು "ಣ್ವುಲ್‌' ಪ್ರತ್ಯಯಗಳು ವಿಧಿಸಲಾಗುತ್ತದೆ. 
ಒಂದು ಕ್ರಿಯೆಯ ಪ್ರಯೋಜನಕ್ಕಾಗಿ ಪ್ರಯೋಗಿಸುವ ಮತ್ತೊಂದು ಕ್ರಿಯೆಗೆ "ಕ್ರಿಯಾರ್ಥ 
ಕ್ರಿಯಾ' ಎಂದು ಹೆಸರು. 

ಉದಾ-"ಗಾತುಂ ಯಾತಿ' (ಹಾಡುವದಕ್ಕಾಗಿ ಹೋಗುತ್ತಾನೆ).ಇಲ್ಲಿ ಹೋಗುವುದು 
ಎಂಬ ಕ್ರಿಯೆಗೆ ಪ್ರಯೋಜನವಾಗಿರುವುದು ಹಾಡುವ ಕ್ರಿಯೆ. ಆದ್ದರಿಂದ ಹೋಗುವುದು 
ಎಂಬುದು "ಕ್ರಿಯಾರ್ಥಕ್ರಿಯಾ'. ಈ ಸೂತ್ರದಲ್ಲಿ ಶೇಷೇ ಚ ಎಂದು ಹೇಳಲಾಗಿದೆ. 
(ಅ೦ದರೆ ಇಂಥ ಕ್ರಿಯಾರ್ಥಕ್ರಿಯಾ ಇಲ್ಲದೇ ಇರುವ ಜಾಗದಲ್ಲೂ ಕೂಡ ಎಂದರ್ಥ). 
ಅಂದರೆ ಕ್ರಿಯಾರ್ಥ ಕ್ರಿಯೆ ಇದ್ದಾಗಲೂ ಮತ್ತು ಇಲ್ಲದೇ ಇದ್ದಾಗಲೂ ಭವಿಷ್ಯದ 
ಅರ್ಥವಾಚಕವಾದ ಧಾತುವಿನ ನಂತರ “ಲೃಟ್‌(ಲ್‌)' ಕಾರವು ಬರುವುದು ಎಂದರ್ಥ. 


480 ಲಘುಸಿದ್ಧಾ೦ಂತ ಕೌಮುದೀ 


ಉದಾ-1 : ಭವಿಷ್ಯತಿ-ಭೂ--ಲ್‌ ಎಂದಿದ್ದಾಗ “ತಿಜ್‌' ಪ್ರತ್ಯಯವಾದ "ತಿ' ಆದೇಶವಾಗಿ 
ಬಂದು, ಭೂತಿ ಎಂದಿದ್ದಾಗ, “ಸ್ಯತಾಸೀ ಲೃ-ಲುಟೋಃ 3.133)” ಎಂಬ ಸೂತ್ರದಿಂದ 
ಧಾತುವಿನ ನಂತರ ಶಬಾದಿಗಳಿಗೆ ಅಪವಾದವಾಗಿ "ಸ್ಯ' ಪ್ರತ್ಯಯವು ಬರುತ್ತದೆ. ಆಗ 
ಭೂಸ್ಯಃತಿ ಎಂದಿರುತ್ತದೆ. ಅಮೇಲೆ “ಆರ್ಧಧಾತುಕಂ ಶೇಷಃ” ಎಂಬ ಸೂತ್ರದಿಂದ 
ಆರ್ಧ ಧಾತುಕ ಸಂಜ್ಞೆ ಬರುತ್ತದೆ. ಈಗ “ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ 
ಸೂತ್ರದಿಂದ "ಸ್ಯ' ಗೆ ಆದ್ಯವಯವವಾಗಿ ಇಡಾಗಮವು ಬಂದು ಭೂ ಇ+ಸ್ಯಃತಿ 
ಎಂದಿರುತ್ತದೆ. ನಂತರ “ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬುದರಿಂದ "ಊ' 
ಕಾರಕ್ಕೆ “ಗುಣ' ಬಂದು, ನಂತರ “ಅವ್‌' ಆದೇಶ ಬಂದು, “ಭವಿಸ್ಯತಿ' ಎ೦ದಿದ್ದಾಗ 
“ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸ್ಯ' ನಲ್ಲಿರುವ "ಸ್‌' ಕಾರಕ್ಕೆ 
ಮೂರ್ಧನ್ಯಾದೇಶ(ಷು ಬಂದು, ಭವಿಷ್ಯತಿ ಎಂದು ರೂಪವು ಸಿದ್ಧವಾಗುತ್ತದೆ. ಇತರ 
ರೂಪಗಳಿಗೂ ಸಹ "ಭವಿಷ್ಯ' ಎಂಬಲ್ಲಿಯವರೆಗೂ ಮೇಲಿನಂತೆಯೇ ಪ್ರಕ್ರಿಯೆ ಇದ್ದು, 
ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ಉದಾ-2. ಪ್ರಥಮಪುರುಷ ದ್ವಿ ವಚನದಲ್ಲಿ - ಭವಿಷ್ಯಃತಸ್‌ ಎಂದಿದ್ದಾಗ, ಭವಿಷ್ಯತಸ್‌ 
ಎಂದಾಗಿ ರುತ್ವ-ವಿಸರ್ಗಗಳಿಂದ ಭವಿಷ್ಯತಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-3. ಪ್ರಥಮಪುರುಷ ಬಹು ವಚನದಲ್ಲಿ - ಭವಿಷ್ಯ*ಯು ಎಂದಿದ್ದಾಗ, 
“ರೋಪನ್ತ” ಎಂಬ ಸೂತ್ರದಿಂದ "ರು್‌' ಗೆ "ಅನ್‌' ಆದೇಶ ಬಂದು, ಭವಿಷ್ಯ-ಅನ್ತ್‌-ಇ 
ಎ೦ದಿದ್ದಾಗ, “ಅತೋಗುಣೇ' ಎಂಬುದರಿಂದ: ಪರರೂಪ ಬಂದು 
ಭವಿಷ್ಯನ್ಸ್‌- ಇಇಭವಿಷ್ಯನ್ತಿ ಎಂದು ರೂಪವಾಗುತ್ತದೆ. 

ಉದಾ-4. ಮಧ್ಯಮಪುರುಷ ಏಕವಚನದಲ್ಲಿ ಭವಿಷ್ಯ.-ಸಿ-ಭವಿಷ್ಯಸಿ ಎಂದು 
ರೂಪವಾಗುತ್ತದೆ. 

ಉದಾ-5. ಮಧ್ಯಮಪುರುಷ ದ್ವಿವಚನದಲ್ಲಿ-ಭವಿಷ್ಯ* ಥಃ-ಭವಿಷ್ಯಥಃ ಎಂದು 
ರೂಪವಾಗುತ್ತದೆ. 

ಉದಾ-6. ಮಧ್ಯಮಪುರುಷ ಬಹುವಚನದಲ್ಲಿ - ಭವಿಷ್ಯ-ಥ-ಭವಿಷ್ಯಥ ಎಂದು 
ರೂಪವಾಗುತ್ತದೆ. 

ಉದಾ-7.ಉತ್ತಮಪುರುಷ ಏಕವಚನದಲ್ಲಿ - ಭವಿಷ್ಯ-ಮಿ ಎಂದಿದ್ದಾಗ, “ಅತೋ 
ದೀರ್ಫೋ ಯಣ್‌” ಎಂಬಸೂತ್ತದಿಂದ "ಮ್‌(ಯಇಗ್‌)' ಕಾರದ ಪೂರ್ವದಲ್ಲಿ ಇರುವ 
“ಅ'ಕಾರಕ್ಕೆ ದೀರ್ಫ ಬಂದು ಭವಿಷ್ಯಾಮಿ ಎಂದು ರೂಪವಾಗುತ್ತದೆ. 

ಉದಾ-8. ಉತ್ತಮಪುರುಷ ದ್ವಿವಚನದಲ್ಲಿ - ಭವಿಷ್ಯ-ವಸ್‌ ಎಂದಿದ್ದಾಗ, “ಅತೋ 
ದೀರ್ಫೋ ಯೆ” ಎಂಬಸೂತ್ರದಿ೦ದ "ವ್‌' ಕಾರದ ಪೂರ್ವದಲ್ಲಿ ಇರುವ "ಅ'ಕಾರಕ್ಕೆ 
ದೀರ್ಫ ಬಂದು, ಭವಿಷ್ಯಾವಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ ಭವಿಷ್ಯಾವಃ ಎಂದು 
ರೂಪವಾಗುತ್ತದೆ. 

ಉದಾ-9. ಉತ್ತಮಪುರುಷ ಬಹುವಚನದಲ್ಲಿ - ಭವಿಷ್ಯ*-ಮಸ್‌ ಎಂದಿದ್ದಾಗ, 


ತಿಣನ್ತೇ ಭ್ಹಾದಯಃ ಪರಸ್ಕೈೈಪದಿ ರೂಪಗಳು 481 


“ಅತೋ ದೀರ್ಫೋ ಯಣ” ಎಂಬ ಸೂತ್ರದಿಂದ "ಮ್‌' ಕಾರದ ಪೂರ್ವದಲ್ಲಿ 
ಇರುವ “ಅ'ಕಾರಕ್ಕೆ ದೀರ್ಫ ಬಂದು, ಭವಿಷ್ಯಾಮಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ 
ಭವಿಷ್ಯಾಮಃ ಎಂದು ರೂಪವಾಗುತ್ತದೆ. 

[ಗಮನಿಸಬೇಕಾದ ಅಂಶ: “ಲುಟ್‌'(ಅನದ್ಯತನ ಭವಿಷ್ಯತ್‌) "ಲ್‌ ಕಾರಕ್ಕೂ ಮತ್ತು"ಲೃಟ್‌' 
(ಅದ್ಯ ತನ ಭವಿಷ್ಯತ್‌ ಅಥವಾ ಸಾಮಾನ್ಯ ಭವಿಷ್ಯ ಷ್ಯತ್‌) "ಲ್‌' ಕಾರಕ್ಕೂ “ಇರುವ 
ವ್ಯತ್ಯಾಸಗಳನ್ನು '`ಹೊಪ್ಪಪ್ರಕರಣದ ಆರಂಭದಲ್ಲಿಯೇ ಸ್ಪಷ್ಟಪಡಿಸಲಾಗಿದೆ. ಅನದ್ಯತನ 
ಅರ್ಥದ ಜೊತೆಗೆ ಸಾಮಾನ್ಯ ಭವಿಷ್ಯದರ್ಥವನ್ನೂ "ಲೃಟ್‌' "ಲ್‌' ಕಾರವು ಬೋಧಿಸುತ್ತದೆ 
ಎಂಬುದನ್ನೂ ಅಲ್ಲಿಯೇ ತೆ 

(ಲೋಟ್‌ 'ಲ್‌' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 4೦9.ಲೋಟ್‌ ಚ (9.9.1622) 

ವೃತ್ತಿಃ-ವಿಧ್ಯಾದಿ-ಅರ್ಥೇಷು ಧಾತೋಃ ಲೋಟ್‌। 

ಅ.ವೃ.-“ವಿಧಿ-ನಿಮಂತ್ರಣ-ಆಮಂತ್ರಣ-ಅಧೀಷ್ಟ-ಸಂಪ್ರಶ್ನ -ಪ್ರಾರ್ಥನೇಷು ಲಿಜ್‌” 
ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ- ವಿಧಿ, ನಿಮಂತ್ರಣ, ಆಮಂತ್ರಣ, ಅಧೀಷ್ಟ ಸ೦ಪ್ರಶ್ನ, ಪ್ರಾರ್ಥನೆ ಅರ್ಥಗಳಲ್ಲಿ 
ಧಾತುವಿನಮೇಲೆ "ಲೋಟ್‌' "ಲ್‌' ಕಾರವು ಬರುತ್ತದೆ. 

ವಿಧಿ- ಭೃತ್ಯಾದಿಗಳನ್ನು ಯಾವದಾದರೂ ಕೆಲಸದಲ್ಲಿ ತೊಡಗಿಸುವದಕ್ಕೆ ಮಾಡುವ 
ಆಜ್ಞೆಯೇ ವಿಧಿ. ಇದನ್ನು ಭೃತ್ಯರು ಮೀರಬಾರದು. 

'ನಿಮಂತ್ರಣ - ಅವಶ್ಯ ಕರ್ತವ್ಯವಾದ ಕಾರ್ಯಗಳಲ್ಲಿ ಶಿಷ್ನಾ ಬದಿಗಳನ್ನು 
ನಿಯೋಜಿಸುವುದು ನಿಮಂತ್ರಣ: ಈ ನಿಮಂತ್ರಣವು ಅಧಿಕಾರಪೂರ್ವವಾಗಿ ಮಾಡದಿದ್ದರೂ. 
ಇದು ಅವಶ್ಯ ಕರ್ತವ್ಯವಾಗಿಯೇ ಇರುವುದು. 

ಆಮಂತ್ರಣ-ನಿನಗೆ ಸಾಧ್ಯವಿದ್ದರೆ ಮಾಡಬಹುದು ಎಂಬ ರೀತಿಯಲ್ಲಿ ಪ್ರೇರೇಪಿಸುವುದು 
ಆಮಂತ್ರಣ (ವಿವಾಹಾದಿ ಕಾರ್ಯಗಳಿಗೆ ಯಾರನ್ನಾದರು ಅಹ್ವಾನಿಸುವಾಗ, ಅವನು 
ಬರಬಹುದು ಅಥವಾ ಬಾರದೆಯೂ ಇರಬಹುದು ಎಂಬ ಅರ್ಥದಲ್ಲಿ. 

ಅಧೀಷ್ಟ- ಹಿರಿಯರನ್ನು ಗೌರವಪೂರ್ವಕ ಪ್ರೇರೇಪಿಸುವುದು ಅಧೀಷ್ಟವೆನಿಸುತ್ತದೆ. 

ಉದಾ- ಭವಾನ್‌ ಮಮ ಭ್ರಾತರಂ ಶಾಸ್ತ್ರಂ ಅಧ್ಯಾಪಯತು. 

ಸಂಪ್ರಶ್ನ - “ಈ ಕೆಲಸವನ್ನು ಮಾಡಲೇ ಅಥವಾ ಆ ಕೆಲಸವನ್ನು ಮಾಡಲೇ” 
ಎಂದು ಆಲೋಚಿಸಿ ನಿರ್ಧಾರಣೆ. ಮಾಡುವದಕ್ಕೆ ಸಂಪ್ರಶ್ನ ಎನ್ನುತ್ತಾರೆ. 

ಉದಾ- (ಕಿಂ ಭೋಃ) ರಾಮಕೃಷ್ಣ! ಭವಾನ್‌ ತರ್ಕಶಾಸ್ತ್ರ ಸಮೇವ ಅಧೀಯೀತ? 
(ರಾಮಕೃಷ್ಣ ತಾವು ತರ್ಕಶಾಸ್ತ್ರವನ್ನೇ ಅಧ್ಯಯನ ಮಾಡುವಿರ್‌)? 

ಪ್ರಾರ್ಥನೆ- ವಿನಯಪೂರ್ಪಕ ಯಾಚಿಸುವದೇ ಪ್ರಾರ್ಥನೆ. ಈ ಆರು ಅರ್ಥಗಳಲ್ಲಿ 
“ಲೋಟ್‌' "ಲ್‌' ಕಾರವನ್ನಾಗಲೀ “ವಿಧಿಲಿಜ್‌' "ಲ್‌'ಕಾರವನ್ನಾಗಲೀ ಉಪಯೋಗಿಸ 


482 ಲಘುಸಿದ್ಧಾಂತ ಕೌಮುದೀ 


ಬಹುದು. ಪಾಣಿನಿಯವರು ಈ ಸೂತ್ರದಿಂದ ಒಂದೇ ಅರ್ಥದಲ್ಲಿ ಎರಡು "ಲ್‌' 
ಕಾರಗಳನ್ನು ಉಪಯೋಗ ಮಾಡುವ ಅವಕಾಶವನ್ನು ಮಾಡಿಕೊಟ್ಟಿರುವರು. ಸಂಸ್ಕೃತ 
ಅಭ್ಯಾಸ ಮಾಡುವವರಿಗೆ ಇದು ಒಂದು ಸುಲಭವಾದ ಅವಕಾಶವಾಗಿದೆ. ಈ "ಲ್‌' 
ಕಾರವು ಭಾವವನ್ನೇ ಬೋಧಿಸುತ್ತದೆ ಹೊರತು ಕಾಲಾರ್ಥವನ್ನಲ್ಲ. 

(ಅರ್ಣ್‌ ಮತ್ತು ಲೋಟ್‌ "ಲ್‌'ಕಾರಗಳನ್ನು ವಿಧಿಸುವ ಸೂತ್ರ) 
ಸೂತ್ರ- 41೦. ಆಶಿಷಿ ಅಹ್‌ ಲೋಟೌ (3.3.173) 

ವೃತ್ತಿಃ - ಆಶಿಷ್ಯಪಿ ಲಿಜ್‌-ಲೋಟೌ ಸ್ತ ಆಶೀಃ ಅಪ್ರಾಪ್ತ-ಪ್ರಾಪ್ತೇಚ್ಛಾ| 

ಅರ್ಥ- ಆಶೀರ್ವಾದಾರ್ಥದಲ್ಲಿ ಧಾತುವಿನ ನಂತರ “ಆಶೀರ್ಲಿಜ್‌' ಮತ್ತು "ಲೋಟ್‌' 
"ಲ್‌' ಕಾರಗಳು ಬರುತ್ತವೆ. ಪಡೆಯದೇ ಇದ್ದದ್ದನ್ನು ಬೇಕೆಂದು ಬಯಸುವುದು ಆಶೀಃ 
ಎಂದೆನಿಸಿಕೊಳ್ಳುತ್ತದೆ. 

("ಲೋಟ್‌' “ಲ್‌' ಕಾರದ ಪ್ರಥಮಪುರುಷ ಏಕವಚನ, ಮತ್ತು ಮಧ್ಯಮಪುರುಷ 
ಏಕವಚನಗಳಲ್ಲಿ ಮಾತ್ರ ವಿಶೇಷರೂಪಗಳು ಇರುವವು. “ಆಶೀರ್ಲಿಜ್‌' ನಲ್ಲಿ ಎಲ್ಲ 
ರೂಪಗಳೂ ಮಾರ್ಪಾಡಾಗೋಣದರಿಂದ ಇದಕ್ಕೆ ಆಶೀರ್ಲಿಜ್‌ ಎಂದು ಪ್ರತ್ಯೇಕವಾದ 
ಹೆಸರು). "ಭೂ' ಧಾತುವಿಗೆ ವಿಧಿ ಮೊದಲಾದ ಅರ್ಥಗಳಲ್ಲಿ "ಲೋಟ್‌(ಲ್‌)' "ಲ್‌' 
ಕಾರವನ್ನು ಸೇರಿಸಿ ಭೂ4ಲ್‌ಎಂದಿದ್ದಾಗ, ಇದಕ್ಕೆ "ತಿಜ್‌' ಪ್ರತ್ಯಯಗಳು ಆದೇಶವಾಗಿ 
ಬರುತ್ತವೆ. ಪ್ರಥಮಪುರುಷ ಏಕವಚನದಲ್ಲಿ ಭೂತಿ ಎಂದಿದ್ದಾಗ, "ತಿಜ್‌(ತಿ)' ಪ್ರತ್ಯಯವು 
ಸಾರ್ವಧಾತುಕವಾಗಿರೋಣದ್ದರಿಂದ, ಧಾತುವಿನ ನಂತರ "ಶಪ್‌(ಅ)' ವಿಕರಣ ಪ್ರತ್ಯಯ 
ಬಂದು, ಅದಕ್ಕೆ ಗುಣ-ಅವಾದೇಶಗಳು ಹಿಂದಿನಂತೆ ಬಂದು ಭವ- ತಿ ಎಂದಿರುವಾಗ- 

(ಇ ಕಾರಕ್ಕೆ ಉ ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 41.ಏರುಃ (3.4.86) 

ವೃತ್ತಿಃ-ಲೋಟಃ ಇಕಾರಸ್ಯ ಉಃ ಸ್ಯಾತ್‌। ಭವತು। 

ಪ. ಛೇ. - ಏಃ, ಉಃ। 

ಅ. ವೃ.- “ಲೋಟೋ ಲಜ್ವತ್‌” ಎಂಬ ಸೂತ್ರದಿಂದ “ಲೋಟಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- “ಲೋಟ್‌' "ಲ್‌? ಕಾರಕ್ಕೆ ಸಂಬಂಧಿಸಿದ “ಇ' ಕಾರದ ಸ್ಥಾನದಲ್ಲಿ “ಉ' 
ಕಾರವು ಆದೇಶವಾಗಿ ಬರುತ್ತದೆ. ಇಲ್ಲಿ "ಏಃ' ಎಂಬುದು "ಹರೇಃ' ಎಂಬಂತೆ “ಇ'ಕಾರದ 
ಷಷ್ಠೀ-ಏಕವಚನದ ರೂಪವಾಗಿದೆ. 


ಉದಾ-1 ಭವತು/ ಭವತಾತ್‌-ಭವ--ತಿ ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ “ತ್‌' 
ಕಾರೋತ್ತರ "ಇ'ಕಾರಕ್ಕೆ "ಉ'ಕಾರ ಬಂದು ಭವ-ತ್‌+ಉ=ಭವತುಎಂದು ರೂಪವಾಗಿದೆ. 
(ತಾತಜ೯್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 412 ತುಹ್ಯೋಸ್ತಾತಣಇ್ಣಾಶಿಷ್ಯನ್ಯತರಸ್ಯಾಮ್‌ (7.1.35) 


ತಿಣನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 483 


ವೃತ್ತಿಃ-ಆಶಿಷಿ ತುಹ್ಯೋಃ ತಾತಜ್‌(ತಾತ್‌) ವಾ ಪರತ್ವಾತ್‌ ಸರ್ವಾದೇಶಃ। ಭವತಾತ್‌। 

ಪ. ಛೇ. - ತುಹ್ಯೋಃ, ತಾತಜ್‌(ತಾತ್‌), ಆಶಿಷಿ, ಅನ್ಯತರಸ್ಯಾಮ್‌। 

ಅರ್ಥ- ಕೇವಲ ಆಶೀರ್ವಾದಾರ್ಥದಲ್ಲಿ ಬರುವ ತು” ಮತ್ತು "ಹಿ' ಇವುಗಳ 
ಸ್ಥಾನದಲ್ಲಿ “ತಾತಜ್‌(ತಾತ್‌)' ಆದೇಶವು ವಿಕಲ್ಪವಾಗಿ ಬರುತ್ತದೆ. “ತಾತಜ್‌(ತಾತ್‌)' 
ಎಂಬುದು "ಜಿತ್‌' ಆಗಿರೋಣದ್ದರಿಂದ ಸಂಪೂರ್ಣ ಸ್ಥಾನಿಯನ್ನು ಕೊಂದು ಹಾಕಿ 
ಆದೇಶವಾಗಿ ಬರುತ್ತದೆ. ಪರತ್ವಾತ್‌ - “ಜಿಚ್ಚ”(1.1.53) ಎಂಬ ಸೂತ್ರದಿಂದ "ತಾತಜ್‌' 
ಎಂಬುದು ಅಂತಾದೇಶವಾಗಿ ಬರಬೇಕಾಗಿತ್ತು. ಆದರೆ ಈ ಆದೇಶದಲ್ಲಿ ಅನೇಕವರ್ಣಗಳು 
ಇರುವುದರಿಂದ “ಅನೇಕಾಲ್‌ ಶಿತ್‌ಸರ್ವಸ್ಯ”(1.1.55) ಎಂಬ ಸೂತ್ರದಿಂದ 
ಸರ್ವಾದೇಶವಾಗಿ ಬರುತ್ತದೆ. ಪ್ರಕೃತ ಸೂತ್ರವು “ಜೆಚ್ಚ” ಎಂಬ ಸೂತ್ರಕ್ಕೆ 
ಪರವಾಗಿರೋಣದ್ದರಿಂದ “ವಿಪ್ರತಿಷೇಧೇ ಪರಂ ಕಾರ್ಯಂ?” ಎಂಬ ಪರಿಭಾಷೆಯಿಂದ 
ಅದನ್ನು ಬಾಧಿಸುತ್ತದೆ. 

ಭವತಾತ್‌ - (ಉದಾ-1ರ ವೈಕಲ್ಪಿಕ ರೂಪ) ಈ ರೀತಿಯಾಗಿ ಭವ*-ತು ಎಂದಿದ್ದಾಗ, 
ತು' ಎಂಬುದಕ್ಕೆ “ತಾತ್‌' ಎಂಬುದು ಸರ್ವಾದೇಶವಾಗಿ ಬಂದು ಭವ--ತಾತ್‌-ಭವತಾತ್‌ 
ಎಂದು ಆಶೀರ್ವಾದಾರ್ಥದಲ್ಲಿ ವೈಕಲ್ಲಿಕ ರೂಪ ಸಿದ್ಧಿಸುತ್ತದೆ. ಈ ಆದೇಶ ಬಾರದಿದ್ದ 
ಪಕ್ಷದಲ್ಲಿ, ಆಶೀರ್ವಾದಾರ್ಥದಲ್ಲಿಯೂ ಕೂಡ ಭವತು ಎಂದೇ ರೂಪವು ಇರುತ್ತದೆ. 
ಆಶೀರ್ವಾದಾರ್ಥದಲ್ಲಿ ಭೂಯಾತ್‌, ಭೂಯಾಸ್ತಾಮ್‌, ಭೂಯಾಸುಃ ಎಂದು 
ರೂಪಗಳಾಗುತ್ತವೆ. ವಿಧಿಲಿಜ್‌ ನಲ್ಲಿ ಭವೇತ್‌, ಭವೇತಾಮ್‌, ಭವೇಯುಃ ಎಂದು 
ರೂಪಗಳಾಗುತ್ತವೆ. 


(ಲೋಟ್‌ "ಲ್‌' ಕಾರಕ್ಕೆ ಲಕ್‌ ಧರ್ಮವನ್ನು ವಿಧಿಸುವ ಅತಿದೇಶ ಸೂತ್ರ) 


ಸೂತ್ರ- 413.ಲೋಟೋಲಣ್ಣತ್‌ (3.4.85) 

ವೃತ್ತಿಃ-ಲೋಟಃ ತಾಮಾದಯಃ(ಲೋಟಃ ಲಜಿವ ಕಾರ್ಯಂ ಸ್ಯಾತ್‌ ತೇನ 
ತಾಮಾದಯಃ) ಸಲೋಪಶ್ಚ 

ಪ. ಛೇ. - ಲೋಟಃ, ಲಜ್‌ವತ್‌। 

ಅರ್ಥ- "ಲೋಟ್‌' "ಲ್‌' ಕಾರವು “"ಲಜ್‌' "ಲ್‌' ಕಾರಕ್ಕೆ ಸಮಾನವಾಗಿರುವುದು. 
ಅಂದರೆ "ಲಜ್‌' "ಲ್‌' ಕಾರದಲ್ಲಿ ಆಗುವ ಕಾರ್ಯಗಳೇ (ರೂಪಗಳೇ) "ಲೋಟ್‌' 
"ಲ್‌' ಕಾರದಲ್ಲಿಯೂ ಆಗುತ್ತವೆ. (ಮುಂದಿನ ಸೂತ್ರಗಳಿಂದ ಹೇಳಲ್ಪಡುವ) “ತಾಮ್‌' 
ಮೊದಲಾದ ಆದೇಶಗಳ ಜೊತೆಗೆ "ಸ್‌' ಕಾರ ಲೋಪವೂ ಬರುವುದು. "ಲೋಟ್‌' 
"ಲ್‌' ಕಾರವು "ಟಿತ್‌' ಆಗಿದೆ. "ಜಿತ್‌' ಆಲ್ಲ. ಆದರೆ “ಲಜ್‌' ಇದು “ಜಿತ್‌' ಆಗಿದೆ. “ಜಿತ್‌' 
ಆದ “ಲಜ್‌' ನ ಕಾರ್ಯವು "ಟಿತ್‌' ಆದ "ಲೋಟ್‌' "ಲ್‌' ಕಾರಕ್ಕೆ ಬರಬೇಕಾಗಿದೆ. 
ಅದುದರಿಂದಲೇ "ತಾಮ್‌' ಮೊದಲಾದ ಪ್ರತ್ಯಯಗಳು ಈ "ಲೋಟ್‌' "ಲ್‌' ಕಾರಕ್ಕೆ 
“ಜಿತ್‌' ಆಗಿಲ್ಲದಿದ್ದರೂ ಪ್ರಕೃತ ಸೂತ್ರದಿಂದ "ಜಿತ್‌' ಆಗಿ ಭಾವಿಸಲ್ಪಟ್ಟು ಬರುತ್ತವೆ. 
ಮುಂದಿನ ಸೂತ್ರದಲ್ಲಿ "ತಾಮ್‌' ಆದಿಗಳು ವಿಧಿಸಲ್ಪಟ್ಟಿವೆ. ಇದು “ಲಜ್‌' ಗೆ ಮಾತ್ರವಲ್ಲ, 


484 ಲಘುಸಿದ್ಧಾಂತ ಕೌಮುದೀ 


“ಲೋಟ್‌' ಗೂ ಬರುತ್ತದೆ. “ನಿತ್ಯಂ ಜಿತಃ” ಎಂಬ ಸೂತ್ರದಿಂದ ಬರುವ *ಸ್‌' 
ಲೋಪವು "ಜೆತ್‌' ಆಗಿ ಇಲ್ಲದಿರುವ "ಲೋಟ್‌' ಗೂ ಬರುತ್ತದೆ. ಈ ರೀತಿಯಾಗಿ 
ಬೇರೆಡೆಯಲ್ಲಿರುವ ಧರ್ಮವನ್ನು ಇಲ್ಲಿ ಅನ್ವಯಿಸುವಂತೆ ಮಾಡುವದಕ್ಕೆ “ಅತಿದೇಶ' 
ವೆಂದು ಹೆಸರು. ಆದ್ದರಿಂದ ಇದನ್ನು "ಅತಿದೇಶಸೂತ್ರವೆಂದು' ಹೇಳುತ್ತಾರೆ. 


(ತಾಮ್‌ ಮೊದಲಾದ ಆದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 414. ತಸ್ಮಸ್ಥಮಿಪಾಂ ತಾಂತಂತಾಮಃ (3.4.1೦01) 

ವೃತ್ತಿಃ-ಜಿತಶ್ಚತುರ್ಣಾಂ ತಾಮಾದಯಃ ಕ್ರಮಾತ್‌ ಸ್ಕುಃ ಭವತಾಮ್‌। ಭವನ್ನು| 

ಪ. ಛೇ. - ತಸ್‌-ಥಸ್‌-ಥ-ಮಿಪಾಂ, ತಾಮ್‌-ತಮ್‌- ತ-ಅಮಃ। 

ಅ. ವೃ. -. “ನಿತ್ಯಂ ಜಿತಃ” ಎಂಬ ಸೂತ್ರದಿಂದ “ಜಿತಃ ಎಂಬ ಪದವು 
ಅನುವೃತ್ತವಾಗುತ್ತದೆ. 
_ ಅರ್ಥ- *ಜಿತ್‌' "ಲ್‌'ಕಾರದ ಸ್ಥಾನದಲ್ಲಿ ಬರುವ ತಸ್‌-ಥಸ್‌-ಥ-ಮಿಪ್‌ ಗಳ 
ಸ್ಥಾನದಲ್ಲಿ ಕ್ರಮವಾಗಿ ತಾಮ್‌-ತಮ್‌- ತ-ಆಮ್‌ ಪ್ರತ್ಯಯಗಳು ಆದೇಶವಾಗಿ ಬರುತ್ತವೆ. 
ಏ.ವ.ದ್ವಿವ.ಬ.ವ. 
ಪ್ರಪು--ತಸ್‌ ಗೆ ತಾಮ್‌- 
ಮ.ಪು --ಥಸ್‌ ಗೆ ತಮ್‌ ಥಗೆತ 
ಉ.ಪು -ಮಿಪ್‌(ಮಿ) ಗೆ ಅಮ್‌ - ಆದೇಶಗಳಾಗಿ ಬರುತ್ತವೆ. 

ಸೂಚನೆ:- ಒಂಭತ್ತು ಪ್ರತ್ಯಯಗಳಲ್ಲಿ ನಾಲ್ಕು ಪ್ರತ್ಯಯಗಳಿಗೆ ಮಾತ್ರ ಇಲ್ಲಿ ಆದೇಶಗಳನ್ನು 
ವಿಧಿಸಿದ್ದಾನೆ. 

ಉದಾ-2. ಭವತಾಮ್‌ - ಪ್ರಥಮಪುರುಷ ದ್ವಿವಚನದಲ್ಲಿ “ಭೂ' ಧಾತುವಿನಮೇಲೆ 
“ಲೋಟ್‌' "ಲ್‌' ಕಾರದಲ್ಲಿ ಭೂ*ಲ್‌ ಎಂದಿದ್ದಾಗ, "ಲ್‌'ಗೆ "ತಸ್‌" ಆದೇಶ ಬಂದು 
ಭೂ*-ತಸ್‌ ಎಂದಾಗುತ್ತದೆ. ಇದಕ್ಕೆ ಸಾರ್ವಧಾತುಕ ಸಂಜ್ಞೆ ಬಂದು “ಕರ್ತರಿ ಶಪ್‌” 
ಎಂಬ ಸೂತ್ರದಿಂದ "ಶಪ್‌(ಅ)' ವಿಕರಣ ಬಂದು ಭೂ4ಅ+ತಸ್‌ ಎಂದಿದ್ದಾಗ, ಗುಣ, 
ಅವ್‌, ಆದೇಶಗಳು ಬಂದು ಭವ+ತಸ್‌ ಎ೦ದಿದ್ದಾಗ “ಲೋಟೋ ಲಜ್‌ವತ್‌” 
ಎಂಬ ಸೂತ್ರದಿಂದ "ಟಿತ್‌' ಆದ ಈ "ಲ್‌' ಕಾರಕ್ಕೆ ಅತಿದೇಶದಿಂದ ಜಿದ್ದದ್ಭಾವ ಬಂದು 
“ಜಿತ್‌' ಆದ “ಲಜ್‌' "ಲ್‌' ಕಾರಕ್ಕೆ ಬರುವ 'ಆದೇಶಗಳಲ್ಲಿ ಮೊದಲನೆಯದಾದ, 
“ತಾಮ್‌' ಆದೇಶವು ಪ್ರಕೃತ ಸೂತ್ರದಿಂದ ಬಂದು, ಭವ.-ತಾಮ್‌-ಭವತಾಮ್‌ ಎಂದು 
ರೂಪವಾಗುತ್ತದೆ. 

ಉದಾ-3. ಭವನು - ಪ್ರಥಮಪುರುಷ ಬಹುಚನದಲ್ಲಿ "ಭೂ' ಧಾತುವಿನಮೇಲೆ 
"ಲೋಟ್‌' "ಲ್‌' ಕಾರದಲ್ಲಿ ಭೂ4ಲ್‌ ಎಂದಿದ್ದಾಗ, "ಲ್‌'ಗೆ ಮೂಲ ಆಖ್ಯಾತ ಪ್ರತ್ಯಯವಾದ 
"ಯು' ಬಂದು ಭೂರಿ ಎಂದಿದ್ದಾಗ, “ರೋನು” ಎಂಬ ಸೂತ್ರದಿಂದ “"ರಥ್‌'ಗೆ 
"ಅನ್‌' ಆದೇಶ ಬಂದು ಭೂ ಅನ್‌4ಇ ಎಂದಿದ್ದಾಗ ಹಿಂದಿನಂತೆಯೇ ಗುಣ ಮತ್ತು 


ತಿಐನ್ರೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 485 


ಅವಾದೇಶಗಳು ಬಂದು ಭವ-* ಅನ್ನಿ ಎ೦ದಿದ್ದಾಗ, “ಅತೋಗುಣೇ” ಎಂಬುದರಿಂದ 
ಪರರೂಪ ಬಂದು ಭವನ್ತಿ ಎಂದಿದ್ದಾಗ, “ಏರುಃ” ಎಂಬ ಸೂತ್ರದಿಂದ "ಇ? ಕಾರಕ್ಕೆ 
"ಉ' ಕಾರ ಬಂದು ಭವನ್ನು ಎಂದು ರೂಪವಾಗುತ್ತದೆ. 


(ಸಿ ಗೆ ಹಿ ಪ್ರತ್ಯಯವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ- 415.ಸೇಹಣ್ಯಪಿಚ್ಛ (3.4.87) 

ವೃತಿಃ-ಲೋಟಃ ಸೇಃ ಹಿಃ; ಸ ಅಪಿತ್‌ ಚ। 

ಪ. ಛೇ. - ಸೇಃ, ಹಿ, ಅಪಿತ್‌, ಚ । 

ಅ. ವೃ. - “ಲೋಟೋ ಲಜ್ಜ್ವತ್‌” ಎಂಬ ಸೂತ್ರದಿಂದ "ಲೋಟಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಲೋಟ್‌' "ಲ್‌' ಕಾರದ ಸ್ಥಾನದಲ್ಲಿ ಆದೇಶವಾಗಿ ಬಂದಿರುವ ಮೂಲ 
ಆಖ್ಯಾತ ಪ್ರತ್ಯಯವಾದ "ಸಿ' ಪ್ರತ್ಯಯದ ಸ್ಥಾನದಲ್ಲಿ "ಹಿ' ಎಂಬ ಆದೇಶವು ಬರುತ್ತದೆ. 
ಇಲ್ಲಿ "ಹಿ” ಎಂಬುದು "ಪಿತ್‌' ("ಪ್‌' ಕಾರವನ್ನು "ಇತ್‌') ಆಗಿಯುಳ್ಳದ್ದು ಅಲ್ಲ. 

ವಿವರಣೆ: ಇಲ್ಲಿ "ಸಿಪ್‌(ಸಿ)' ಎಂಬುದು "ಪಿತ್‌' ಆಗಿದೆ. ಅದರ ಸ್ಥಾನದಲ್ಲಿ ಆದೇಶವಾಗಿ 
ಬಂದಿರುವ "ಹಿ' ಎಂಬ ಪ್ರತ್ಯಯವು ಸ್ಥಾನಿವದ್ಧಾವದಿಂದ "ಪಿತ್‌' ಆಗಬೇಕಾಗಿತ್ತು, 
ಆದರೆ ಪ್ರಕೃತ ಸೂತ್ರದಿಂದ ಅದು ನಿಷೇಧಿಸಲ್ಪಟ್ಟಿದೆ. ಆದ್ದರಿಂದ ಅದು "ಅಪಿತ್‌' 
ಆಗಿದೆ. ಈ ರೀತಿ ನಿಷೇಧಿಸಲಡೋಣದರಿಂದ, “ಸಾರ್ವಧಾತುಕಮಪಿತ್‌” ("ಪ್‌' 
ಕಾರವನ್ನು ಇತ್‌ ಆಗಿ ಇಲ್ಲದಿರುವ ಸಾರ್ವಧಾತುಕವು “ಜಿತ್‌' ನಂತೆ ಆಗುವುದು) 
ಎಂಬ ಸೂತ್ರದಿಂದ, “ಹ' ಪ್ರತ್ಯಯಕ್ಕೆ "ಜಿದ್ದದ್ದಾವವು' ಬರುತ್ತದೆ. ಆದುದರಿಂದ "ಜಿತ್ವ' 
ಕೆ ಸಂಬಂಧಿಸಿದ ಗುಣ-ನಿಷೇಧ ಮೊದಲಾದ ಕಾರ್ಯಗಳು ಬರೋಣದ್ದರಿಂದ, 
"ಸ್ತುಹಿ' ಇತ್ಯಾದಿ! ಸ್ಥಳಗಳಲ್ಲಿ “ಸಾರ್ವಧಾತುಕಾರ್ಧ-ಧಾತುಕಯೋಃ” ಎ೦ಬ ಸೂತ್ರದಿಂದ 
ಬರಬೆಕಾದ ಗುಣವು ಬರುವುದಿಲ್ಲ. ಇದೇ ಅಪಿತ್ವದ ಪ್ರಯೋಜನ. (ಗುಣನಿಷೇಧಕ್ಕೆ 
“ಕ್ವಿತಿ ಚ” ಎಂಬ ಸೂತ್ರವನ್ನು ನೋಡಿರಿ). 

ಇಲ್ಲಿ "ಸಿ' ಎಂಬುದಕ್ಕೆ "ಹಿ” ಆದೇಶವನ್ನು ವಿಧಿಸಿದ ನಂತರ ಭವ-*ಹಿ ಎ೦ದಿದ್ದಾಗ- 

(ಹಿ ಗೆ ಲುಕ್‌ ವಿಧಿಸುವ ಸೂತ್ರ) 


ಸೂತ್ರ- 416.ಅತೋ ಹೇಃ (6.4.10೮5) 

ವೃತ್ತಿಃ-ಅತಃ ಪರಸ್ಯ ಹೇಃ ಲುಕ್‌ । ಭವ। ಭವತಾತ್‌। ಭವತಮ್‌। ಭವತ। 

ಅ. ವ್ಯ- “ಚಿಣೋ ಲುಕ್‌” ಎಂಬ ಸೂತ್ರದಿಂದ, "ಲುಕ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. "ಅಜ್ಞಸ್ಯ' ಎ೦ಬ ಅಧಿಕಾರ ಸೂತ್ರದ ಪದವನ್ನು “ಅಜ್ಗಾತ್‌' 
ಎಂದು ಪಳ್ಳುಮೀ ವಿಭಕ್ತಿಯಾಗಿ ವಿಪರಿಣಾಮಗೊಳಿಸಲಾಗಿದೆ. 

ಅರ್ಥ- ಹ್ರಸ್ವ "ಅ' ಕಾರಕ್ಕಿಂತ ಪರದಲ್ಲಿರುವ "ಹಿ' ಗೆ ಲೋಪವು ಬರುತ್ತದೆ. ಹ್ರಸ್ವ 
"ಅಕಾರ ಎಂದು ಯಾಕೆ ಹೇಳಿದೆ ಎಂದರೆ- ಏಹಿ ಮತ್ತು ಸ್ತುಹಿ ಮೊದಲಾದ 


486 ಲಘುಸಿದ್ಧಾ೦ತ ಕೌಮುದೀ 
ಸ್ಥಳಗಳಲ್ಲಿ “ಹಿ' ವರ್ಣಕ್ಕೆ ಲೋಪ ಪ್ರಸಕ್ತಿ ಇರುವುದಿಲ್ಲ. 

ಉದಾ 4.-ಭವ/ಭವತಾತ್‌ - ಮಧ್ಯಮಪುರುಷ ಏಕವಚನದಲ್ಲಿ "ಭೂ' ಧಾತುವಿನ 
ನಂತರ “ಲೋಟ್‌' "ಲ್‌' ಕಾರದ ಸ್ಥಾನದಲ್ಲಿ ಮೂ.ಆ.ಪ್ರ (ಮೂಲ ಆಖ್ಯಾತ ಪ್ರತ್ಯಯ) 
ವಾದ "ಸಿಪ್‌(ಸಿ)' ಆದೇಶವಾಗಿ ಬಂದು, ಸಾರ್ವಧಾತುಕ ಸಂಜ್ಞೆಯನ್ನು ಪಡೆದು 
“ಶಪ್‌(ಅ)' ವಿಕರಣ ಬಂದಮೇಲೆ, ಗುಣ ಮತ್ತು "ಅವ್‌' ಆದೇಶಗಳಿಂದ ಭವಸಿ-ಭವಸಿ 
ಎಂದಾಗುತ್ತದೆ. “ಸೇಹ್ಮ್ಯಪಿಚ್ಛ (3.4.87)” ಎಂಬ ಸೂತ್ರದಿಂದ "ಸಿ' ಯ ಸ್ಥಾನದಲ್ಲಿ 
"ಹಿ' ಬಂದು ಭವಹಿ ಎಂದಾಗಿದೆ. ಪ್ರಕೃತ ಸೂತ್ರದಿಂದ "ಹಿ' ಗೆ ಲೋಪ ಬರಬೇಕಾಗಿತ್ತು 
ಅದನ್ನು ಬಾಧಿಸಿ “ತುಹ್ಯೋಸ್ತಾತಜ್ಜಾಶಿಷ್ಕನ್ಯತರಸ್ಯಾಮ್‌ (7.135)” ಎಂಬ ಸೂತ್ರದಿಂದ 
ವೈಕಲ್ಪಿಕವಾಗಿ ತಾತಜ್‌(ತಾತ್‌)' ಆದೇಶವು ಬಂದು "ಭವತಾತ್‌' ಎಂದು ರೂಪವಾಗಿದೆ. 
“ತಾತಜ್‌(ತಾತ್‌)' ಆದೇಶವು ಬಾರದ ಪಕ್ಷದಲ್ಲಿ, ಪ್ರಕೃತಸೂತ್ರದಿಂದ "ಹಿ” ಗೆ ಲೋಪ 
ಬಂದು “ಭವ' ಎಂದು ರೂಪವಾಗುತ್ತದೆ. ಹೀಗಾಗಿ “ಭವ' ಮತ್ತು "ಭವತಾತ್‌' ಎಂದು 
ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- 5. ಭವತಮ್‌ - ಮಧ್ಯಮ ಪುರುಷ ದ್ವಿವಚನದಲ್ಲಿ "ಭೂ' ಧಾತುವಿನ 
ನಂತರ “ಲೋಟ್‌' "ಲ್‌' ಕಾರದ ಸ್ಥಾನದಲ್ಲಿ ಮೂ.ಆ.ಪ್ರ. ವಾದ "ಥಸ್‌' ಪ್ರತ್ಯಯ 
ಬಂದು, ಭೂ ಥಸ್‌ ಎಂದಿದ್ದಾಗ, ಇದಕ್ಕೆ ಸಾರ್ವಧಾತುಕ ಸಂಜ್ಞೆ ಬಂದಮೇಲೆ 
ಹಿಂದಿನಂತೆ "ಶಪ್‌' ವಿಕರಣ, ಗುಣ ಮತ್ತು ಅವಾದೇಶಗಳು ಬಂದಮೇಲೆ ಭವ4ಥಸ್‌ 
ಎಂದಿರುತ್ತದೆ. “ಲೋಟೋಲಜ್ವತ್‌ (3.4.85)” ಎಂಬ ಸೂತ್ರದಿಂದ, "ಲೋಟ್‌' "ಲ್‌' 
ಕಾರಕ್ಕೆ ಆದೇಶವಾಗಿ ಬಂದಿರುವ "ಥಸ್‌' ಗೆ ಅತಿದೇಶದಿಂದ ಜಿದ್ದದ್ಧಾವ ಬಂದದ್ದರಿಂದ, 
“ತಸ್ಥಸ್ಥಮಿಪಾಂ ತಾಂತಂತಾಮಃ (3.4.101)” ಎ೦ಬ ಸೂತ್ರದಿಂದ 'ಥಸ್‌'ನ ಸ್ಥಾನದಲ್ಲಿ 
“ತಮ್‌' ಆದೇಶವಾಗಿ ಬಂದು ಭವ--ತಮ್‌-ಭವತಮ್‌ ಎಂದು ರೂಪವಾಗುತ್ತದೆ. 

ಉದಾ- 6. ಭವತ - ಮಧ್ಯಮ ಪುರುಷ ಬಹುವಚನದಲ್ಲಿ “ಭೂ' ಧಾತುವಿನ 
ನಂತರ “ಲೋಟ್‌' “ಲ್‌' ಕಾರದ ಸ್ಥಾನದಲ್ಲಿ ಮೂ.ಆ.ಪ್ರ.ವಾದ "ಥ' ಪ್ರತ್ಯಯ ಬಂದು, 
ಭೂ ಥ ಎಂದಿದ್ದಾಗ, ಇದಕ್ಕೆ ಸಾರ್ವಧಾತುಕ ಸಂಜ್ಞೆ ಬಂದಮೇಲೆ, ಹಿಂದಿನಂತೆ 
“ಶಪ್‌' ವಿಕರಣ, ಗುಣ ಮತ್ತು ಅವಾದೇಶಗಳು ಬಂದಮೇಲೆ ಭವ4ಥ ಎಂದಿರುತ್ತದೆ. 
“ಲೋಟೋಲಜ್ವತ್‌ (3.4.85) ಎಂಬ ಸೂತ್ರದಿಂದ, “ಲೋಟ್‌' "ಲ್‌? ಕಾರಕ್ಕೆ 
ಆದೇಶವಾಗಿ ಬಂದಿರುವ *ಥ'ಗೆ ಅತಿದೇಶದಿಂದ ಜೆದ್ದದ್ಭಾವ ಬಂದದ್ದರಿಂದ, 
“ತಸ್ಥಸ್ಥಮಿಪಾಂ ತಾಂತಂತಾಮಃ (3.4.101)” ಎಂಬ ಸೂತ್ರದಿಂದ "ಥ' ಕಾರದ 
ಸ್ಥಾನದಲ್ಲಿ "ತ' ಆದೇಶವಾಗಿ ಬಂದು ಭವ-ತ-ಭವತ ಎಂದು ರೂಪವಾಗುತ್ತದೆ. 

("ಮಿ' ಗೆ "ನಿ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 417.ಮೇರ್ನಿಃ (3.4.8೨) 

ವೃತ್ತಿ-ಲೋಟಃ ಮೇಃ ನಿಃ ಸ್ಯಾತ್‌। 
ಪ. ಛೇ. - ಮೇಃ ನಿಃ 


ತಿಣನ್ಹೇ ಛ್ಲಾದಯಃ ಪರಸ್ಥೈಪದಿ ರೂಪಗಳು 487 


ಅ. ವೃ. -“ಲೋಟೋಲಜ್ವತ್‌ (3.4.85)” ಎಂಬ ಸೂತ್ರದಿಂದ, "ಲೋಟ? 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಲೋಟ್‌' "ಲ್‌' ಕಾರದ ಆದೇಶವಾದ "ಮಿ(ಮಿಪ್‌)' ನ ಸ್ಥಾನದಲ್ಲಿ "ನಿ' 
ಎ೦ಬ ಅಭಿನವ ಆಖ್ಯಾತ ಪ್ರತ್ಯಯವು ಆದೇಶವಾಗಿ ಬರುತ್ತದೆ. 

[ಸೂಚನೆ; - ಮೇಲಿನ ಎಲ್ಲ ಉದಾಹರಣೆಗಳಲ್ಲಿ ಮೊದಲು "ಲ್‌' ಕಾರವಿರುತ್ತದೆ. 
ಅದಕ್ಕೆ ಆದೇಶವಾಗಿ ಮೂಲ ಆಖ್ಯಾತ ಪರತ್ಯಯಗಳಾದ “ತಿಜ್‌' ಪ್ರತ್ಯಯಗಳು 
ಬರುತ್ತವೆ. ಅವುಗಳಲ್ಲಿ ಕೆಲವಕ್ಕೆ ಆದೇಶವಾಗಿ ಅಭಿನವ ಆಖ್ಯಾತ ಪ್ರತ್ಯಯಗಳು ಬರುತ್ತವೆ. 
ಇದನ್ನು ಕೆಲವೆಡೆಯಲ್ಲಿ ಹೇಳಿರುತ್ತೇವೆ; ಇನ್ನು ಕೆಲವೆಡೆಯಲ್ಲಿ ಹೇಳಿರುವುದಿಲ್ಲ. ಆದ್ದರಿಂದ 
ಹೇಳಲಾರದ ಕಡೆಯಲ್ಲಿ ಹೇಳಿದಂತೆ ಭಾವಿಸಬೇಕು. ಇದು ಅತಿ ಸ್ಪಷ್ಟವಾಗಿರೋಣದ್ದರಿಂದ 
ಕೆಲವೆಡೆಯಲ್ಲಿ ಹೇಳಿರುವುದಿಲ್ಲ]. 

(ಲೋಟ್‌ ನ ಉತ್ತಮಪುರುಷಕ್ಕೆ ಆಟ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 4/8.ಆಡುತ್ತಮಸ್ಯ ಪಿಚ್ಚ (3.4.92) 

ವೃತ್ತಿಃ-ಲೋಟ್‌ ಉತ್ತಮಸ್ಕ ಆಟ್‌ ಸ್ಯಾತ್‌; ಪಿತ್‌ ಚ ಹಿನ್ಯೋಃ ಉತ್ಸಂ ನ 
ಇತ್ಸ(ಇಕಾರ)- ಉಚ್ಚಾರಣ-ಸಾಮರ್ಥಾತ್‌। 

ಪ. ಛೇ. - ಆಟ್‌, ಉತ್ತಮಸ್ಯ, ಪಿತ್‌, ಚ। 

ಅ. ವೃ. - “ಲೋಟೋ ಲಜ್ಜತ್‌ (3.4.85)” ಎಂಬ ಸೂತ್ರದಿಂದ, "ಲೋಟಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಲೋಟ್‌' "ಲ್‌' ಕಾರದ ಉತ್ತಮಪುರುಷಕ್ಕೆ "ಆಟ್‌' ಆಗಮವು ಬರುತ್ತದೆ. 
ಈ “ಆಟ್‌' ಸಹಿತವಾದ ಉತ್ತಮಪುರುಷವು "ಪಿತ ಗೆ ಸಮಾನವಾಗಿರುತ್ತದೆ. 

ಉತ್ತಮಪುರುಷ ಏಕವಚನದಲ್ಲಿ "ಮಿಪ್‌(ಮಿ)' ನ ಸ್ಥಾನದಲ್ಲಿ "ನಿ' ಆದೇಶವಾಗಿ 
ಬರುತ್ತದೆ ಎಂದು ಹೇಳಲಾಗಿದೆ. ಸ್ಥಾನಿವದ್ಭಾವದಿಂದ “ನಿ' ಗೆ ಪಿತ್ವ ಬ೦ದೇ ಬರುತ್ತದೆ. 
ಆದರೆ “ವಸ್‌' "ಮಸ್‌' ಗಳಿಗೂ ಅತಿದೇಶದಿಂದ ಪಿತ್ವ ಬರಬೇಕಾಗಿದೆ. ಅದಕ್ಕಾಗೆಯೇ 
ಪ್ರಕೃತ ಸೂತ್ರವು ಪವೃತ್ತವಾಗಿದೆ. “ಆಟ್‌' ಇದು "ಟಿತ್‌' ಆಗಿರೋಣದರಿಂದ (ಪರದಲ್ಲಿರುವ) 
ಪ್ರತ್ಯಯದ ಆದ್ಯವಯವವಾಗಿ ಬರುತ್ತದೆ. 

ವಿವರಣೆ: - ಭ್ವಾದಿ ಗಣದಲ್ಲಿ "ಆಟ್‌'ಆಗಮವು ಬಾರದಿದ್ದರೂ “ಅತೋದೀರ್ಫೋ 
ಯಣಿೆ” ಎಂಬಸೂತ್ರದಿಂದ ದೀರ್ಫ ಬಂದು ಭವಾನಿ, ಭವಾವ, ಭವಾಮ ಎಂದು 
ರೂಪಗಳು ಆಗಿಯೇ ಆಗುತ್ತವೆ. ಆದರೆ ಅದಾದಿಗಣ ಮತ್ತು ಜುಹೋತ್ಕಾದಿಗಣ 
ಮೊದಲಾದವುಗಳಲ್ಲಿ ಈ ಸೂತ್ರದ ಪ್ರಯೋಜನವು ಇದ್ದೇ ಇರುತ್ತದೆ. ಆದುದರಿಂದಲೇ 
ಅದಾನಿ, ಅದಾವ, ಅದಾಮ ಮತ್ತು ಜುಹವಾನಿ ಮೊದಲಾದ ರೂಪಗಳು "ಆಟ್‌' 
ಆಗಮದಿಂದ ಕೂಡಿ ಇಷ್ಟರೂಪಗಳ ಸಿದ್ಧಿಯಾಗಿರುತ್ತದೆ. 

ಹಿನ್ಯೋಃ ಉತ್ಪಂ ನ - ಇಕಾರೋಚ್ಚಾರಣ ಸಾಮರ್ಥ್ಯಾತ್‌ - "ಮಿ' ಮತ್ತು “ನಿ' 


488 ಲಘುಸಿದ್ಧಾಂತ ಕೌಮುದೀ 


ಗಳಲ್ಲಿರುವ “ಇ' ಕಾರಕ್ಕೆ “ಏರುಃ” ಎಂಬ ಸೂತ್ರದಿಂದ ಉತ್ಪವು ಬರುವುದಿಲ್ಲ. 
ಯಾಕೆಂದರೆ, ಉ-ಕಾರವು "ಆದೇಶವಾಗಿ ಬರಲೇಬೇಕಾಗಿದ್ದರೆ, ಆಗ ಬಃ ಯ ಸ್ಥಾನದಲ್ಲಿ 
“ನು' ವಿನ ಉಚ್ಚಾರಣೆಯನ್ನೂ ಮತ್ತು "ಹಿ' ಯ ಸ ಸ್ಥಾನದಲ್ಲಿ "ಹು' ವಿನ ಉಚ್ಚಾರಣವನ್ನೂ 
ಮಾಡಬೇಕಾಗಿತ್ತು. 


(ಗತಿ ಮತ್ತು ಉಪಸರ್ಗಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 419.ತೇ ಪ್ರಾಗ್ಯಾತೋಃ (1.4.5೦) 

ವೃತಿಃ-ತೇ ಗತಿ-ಉಪಸರ್ಗ-ಸಂಜ್ಞಕಾಃ ಧಾತೋಃ ಪ್ರಾಗೇವ ಪ್ರಯೋಕ್ತವ್ಯಾಃ। 

ಪ. ಛೇ. - ತೇ, ಪ್ರಾಕ್‌, ಧಾತೋಃ 

ಅರ್ಥ- ಗತಿ ಸಂಜ್ಞೆ ಮತ್ತು ಉಪಸರ್ಗ ಸಂಜ್ಜೆಗಳುಳ್ಳ ಶಬ್ದಗಳನ್ನು ಧಾತುವಿಗೆ 
ಅವ್ಯವಹಿತ ಪೂರ್ವದಲ್ಲಿಯೇ ಉಪಯೋಗಿಸಬೇಕು. “ಉಪಸರ್ಗಾಃ ಕ್ರಿಯಾಯೋಗೇ” 
ಮತ್ತು “ಗತಿಶ್ಚ” ಮೊದಲಾದ ಸೂತ್ರಗಳಿಂದ ಯಾವ ಶಬ್ದಗಳಿಗೆ "ಗತಿ ಸ ಸ೦ಜ್ಞೆ ಬರುವದೋ, 
ಅವುಗಳನ್ನು ಧಾತುವಿನ ಪೂರ್ವದಲ್ಲಿಯೇ ಪ್ರಯೋಗಿಸಬೇಕು. 

ಉದಾ- 1. ಪ್ರ*ಹರತಿ-ಪ್ರಹರತಿ, 2. ಆ+ಹರತಿ- ಎಆಹರತಿ, 3. 
ಅನು--ಭವತಿ-ಅನುಭವತಿ. 

ವೇದಗಳಲ್ಲಿ ಮಾತ್ರ ಈ ಶಬ ಸಿಗಳನ್ನು (ಉಪಸರ್ಗ ಮತ್ತು ಗತಿ) ಪರದಲ್ಲಿಯೂ, 
"ವ್ಯವಹಿತವಾಗಿಯೂ ಇ ಪ್ರಯೋಗಿಸಲಾಗಿರುವುದು' ಸೂ ತ್ರಗಳಿಂದ ತಿಳಿದು ಬರುತ್ತದೆ. 
(ಇದಕ್ಕೆ ಉದಾಹರಣೆಯನ್ನು ಗ್ರಂಥಾಂತರಗಳಿಂದ ನೋಡುಕೊಳ್ಳಬೇಕು.) 

(ಣತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ- 42೦. ಆನಿ ಲೋಟ್‌ (8.4.16) 

ವೃತ್ತಿಃ-ಉಪಸರ್ಗಸ್ಥಾತ್‌ ನಿಮಿತ್ತಾತ್‌ ಪರಸ್ಕ ಲೋಟ್‌ ಆದೇಶಸ್ಯ ಆನಿ ಇತ್ಯಸ್ಯ 
ನಸ್ಕ ಣ್‌ ಸ್ಯಾತ್‌। ಪ್ರಭವಾಣಿ 

ವಾ| 1. ದುರಃ ಷತ್ವ-ಣತ್ವಯೋಃ ಉಪಸರ್ಗತ ತ್ವ ಪ್ರತಿಷೇಧೋ ವಾಚ್ಯಃ। 

2.ವಾ॥ ಅನ್ನಃ ಶಬ್ದಸ್ಯ ಆಜ್‌ -ಕಿ -ವಿಧಿ ಣತ್ವೇಷು ಉಪ ಸರ್ಗತ್ವಂ ವಾಚ್ಯಮ್‌॥ 

ಅ.ವೃ. “ಅಸಮಾಸೇಇಪಿ ನೋಪದೇಶಸ್ಯ” ಎಂಬ ಸೂತ್ರದಿಂದ, "ಉಪಸರ್ಗಾತ್‌' 
ಎಂಬ ಪದವೂ. “ಅಟ್ಕುಪ್ವಾಜ್‌ ನುಮ್‌ ವ್ಯವಾಯೇಷಪಿ” ಎ೦ಬ ಪೂರ್ಣ ಸೂತ್ರವು 
ಹಾಗೆಯೇ “ರಷಾಭ್ಯಾಮ್‌ ನೋ ಣಃ ಸಾಮಾನಪದೇ” ಎಂಬ ಸೂತ್ರವೂ 
ಅನುವ ೈತ್ತವಾಗುತ್ತವೆ. 

ಅರ್ಥ- ಉಪಸರ್ಗದಲ್ಲಿರುವ ನಿಮಿತ್ತಕ್ಕಿಂತ ಪರದಲ್ಲಿರುವ "ಲೋಟ್‌' "ಲ್‌' ಕಾರದ 
ಆದೇಶವಾಗಿರುವ "ಆನಿ' ಎಂಬ ಶಬ್ದದಲ್ಲಿರುವ "ನ್‌ ಕಾರಕ್ಕೆ "ಣ್‌' ಕಾರವು ಆದೇಶವಾಗಿ 


ಬರುತ್ತದೆ. ಣತ್ವವನ್ನು ವಿಧಿಸುವ ಸೂ ತ್ರಗಳು ಅಷ್ಟಾಧ್ಯಾಯೀಯಲ್ಲಿ 8ನೇ ಅಧ್ಯಾಯದ 
4ನೇ 'ಪಾದದಲ್ಲಿದೆ. ಅಂದರೆ ತ್ರಿಪಾದಿಯಲ್ಲಿದೆ ವಡ. ಅರ್ಥ. “ರಷಾಭ್ಯಾಮ್‌' ನೋ 


ತಿ೫ನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 489 


ಣಃ ಸಮಾನಪದೇ”(8.4.1) ಮತ್ತು “ಅಟ್ಟುಪ್ವಾಜ್‌ ನುಮ್‌ ವ್ಯವಾಯೇಃಪಿ” ಎಂಬ 
ಸೂತ್ರಗಳಿಂದ ಣತ್ವ ಪ್ರಕರಣವು ಆರಂಭವಾಗುತ್ತದೆ. "ನ್‌' ಕಾರಕ್ಕೆ "ಹ್‌' ಕಾರವು 
ಬರುವದಕ್ಕೆ ರೇಫ, ಷ್‌ ಕಾರಗಳು ನಿಮಿತ್ತವಾಗಿರುತ್ತವೆ. "ಯ ವರ್ಣಾತ್‌ ನಸ್ಯ ಣತ್ವಂ 
ವಾಚ್ಯಮ್‌' ಎಂಬ ವಾರ್ತಿಕದಿಂದಲೂ “ಯ” ವರ್ಣಕ್ಕೂ ಣತ್ವದ ನಿಮಿತ್ತ ಬರುತ್ತದೆ. 
ಹೀಗಾಗಿ ರೇಫ, ಷ ಕಾರ, ಯ ಕಾರಗಳು ಣತ್ವವಾಗುವದಕ್ಕೆ ನಿಮಿತ್ತಗಳಾಗಿರುತ್ತವೆ. 
ಈ ಣತ್ವ ವಿಧಾಯಕ ಸೂತ್ರದ ವೃತ್ತಿಯಲ್ಲಿ “ಉಪಸರ್ಗಸ್ಥ ನಿಮಿತ್ತ' ಎಂಬ ಪದವು 
ಇದೆ. ಇದರ ಅರ್ಥವೇನೆಂದರೆ ನಿಮಿತ್ತವು (ರೇಫ,ಷ ಕಾರ ಮತ್ತು ಯ ಕಾರಗಳು) 
ಪೂರ್ವದಲ್ಲಿ ಇರಬೇಕು. “ಅಟ್ಕುಪ್ವಾಜ್‌ ನುಮ್‌ ವ್ಯವಾಯೇಇಪಿ” ಎಂಬ ಸೂತ್ರವು 
"ನಿಮಿತ್ತ ವರ್ಣಗಳ ಅವ್ಯವಹಿತ ಪರವಾಗಿಯೇ "ನ್‌' ಕಾರವು ಇರಬೇಕೆಂಬ 
ನಿರ್ಬಂಧವನ್ನು ದೂರ ಮಾಡಿದೆ'. ಅಂದರೆ "ಅಟ್‌' ಪ್ರತ್ಯಾಹಾರಾ೦ತರ್ಗತ ವರ್ಣಗಳು, 
“ಕ' ವರ್ಗ, "ಪ' ವರ್ಗ, "ಆಜ್‌' ಮತ್ತು ನುಮ್‌ ಪ್ರತ್ಯಯಗಳಲ್ಲಿರುವ ವರ್ಣಗಳಲ್ಲಿ 
ಎಲ್ಲ ವರ್ಣಗಳೂ ಅಥವಾ ಕೆಲವು ವರ್ಣಗಳು ವ್ಯವಹಿತವಾಗಿ ಇದ್ದರೂ ಣತ್ವ 
ಬರುತ್ತದೆ ಎಂದು ಹೇಳುತ್ತದೆ. ಈ ವರ್ಣಗಳನ್ನು ಬಿಟ್ಟು ಬೇರೆ ಯಾವದೇ ಒಂದು 
ವರ್ಣವು ಮಧ್ಯದಲ್ಲಿದ್ದರೂ, ಣತ್ವ ಬರುವುದಿಲ್ಲ. “ಆನಿ ಲೋಟ್‌” ಎಂಬ ಸೂತ್ರದ 
ಪ್ರಕಾರ "ಲ್‌' ಕಾರದ ಆದೇಶವಾದ "ಮಿಪ್‌' ನಲ್ಲಿರುವ "ಮಿ' ಗೆ "ನಿ' ಎಂಬ ಆದೇಶ 
ಬಂದಿದೆ. ಮತ್ತು "ಆಟ್‌' ಆಗಮವೂ ಅದ್ಯವಯವವಾಗಿ ಬಂದಿದೆಯಾದ್ದರಿಂದ 
“ಆನಿ' ಎ೦ದು ಆಗಿದೆ. ಇದರಲ್ಲಿ ಇರುವ "ನ್‌' ಕಾರಕ್ಕೆ ಣತ್ನವು ಬಂದಿದೆ. 

ಉದಾ- ಪ್ರ.ಭವಾನಿ-ಪ್ರಭವಾಣಿ. 

ಉಪಸರ್ಗಪೂರ್ವಕ ಭೂ ಧಾತುವಿನ ನಂತರ "ಲೋಟ್‌”'ಲ್‌' ಕಾರದಲ್ಲಿ "ಮಿಪ್‌' 
ಆದೇಶ ಬಂದು ಅದಕ್ಕೆ "ಆನಿ' ಎಂಬ ಅಭಿನವ ಆಖ್ಯಾತಪ್ರತ್ಯಯವು ಆದೇಶವಾಗಿ 
ಬಂದು ಪ್ರಭವಾನಿ ಎಂದಿದ್ದಾಗ, ಪೂರ್ವದಲ್ಲಿರುವ ಉಪಸರ್ಗವಾದ 'ಪ್ರ' ದಲ್ಲಿ ರೇಫ 
ಇರುವುದರಿಂದ ಪರದಲ್ಲಿರುವ "ನ್‌' ಕಾರಕ್ಕೆ ಣತ್ವ ಬ೦ದು ಪ್ರಭವಾಣಿ ಎಂದಾಗಿದೆ. 

ವಾ। ದುರಃಷತ್ವ-ಣತ್ವಯೋಃ ಉಪಸರ್ಗತ್ವ ಪ್ರತಿಷೇಧೋ ವಾಚ್ಯಃ - 

ದುರ್‌ ಎಂಬ ಉಪಸರ್ಗವನ್ನು ಷತ್ವ ಮತ್ತು ಣತ್ವಗಳ ಕಾರ್ಯಗಳನ್ನು ಮಾಡುವಾಗ 
ಇಲ್ಲಿ ಮಾತ್ರ ಉಪಸರ್ಗತ್ವವನ್ನು ಕಳೆದುಕೊಳ್ಳುತ್ತದೆ (ನಿಷೇಧಿಸಲಾಗಿದೆ). “ಉಪಸರ್ಗಾಃ 
ಕ್ರಿಯಾಯೋಗೇ” ಎಂಬ ಸೂತ್ರದಿಂದ "ದುರ್‌' ಎಂಬುದಕ್ಕೆ ಉಪಸರ್ಗ ಸಂಜ್ಞೆ 
ಬಂದರೂ, ಈ ವಾರ್ತಿಕದಿಂದ ಈ ಪ್ರಕೃತ ಸಂದರ್ಭದಲ್ಲಿ ಮಾತ್ರ "ಸ್‌' ಕಾರಕ್ಕೆ 
ಷತ್ವವನ್ನು ಮಾಡುವದಾಗಲೀ, "ನ್‌' ಕಾರಕ್ಕೆ ಣತ್ವವನ್ನು ಮಾಡುವದಾಗಲೀ 
ನಿಷೇಧಿಸಲಾಗಿದೆ. 

ಉದಾ-1. ದುರ್‌4ಸ್ಥಿತಿಃವದುಃಸ್ಥಿತಿಃ ಎಂಬಲ್ಲಿ “ಉಪಸರ್ಗಾತ್‌ ಸುನೋತಿ- 
ಸುವತ್‌...” ಎ೦ಬ ಸೂತ್ರದಿಂದ ಷತ್ವ ಬರಬೇಕಾಗಿತ್ತು. ಅದು ಇಲ್ಲಿ ಬಾಧಿತವಾಗಿದೆ. 

ಉದಾ-2 ದುರ್‌+ಭವಾನಿ-ದುರ್ಭವಾನಿ “ಆನಿ ಲೋಟ್‌” ಎಂಬ ಸೂತ್ರದಿಂದ 
ಉಪಸರ್ಗವಾಗಿ ಇದನ್ನು ಭಾವಿಸಬಾರದು ಎಂಬುದಕ್ಕಾಗಿ ಈ ವಾರ್ತಿಕವು ಹೊರಟಿದೆ, 


490 ಲಘುಸಿದ್ಧಾಂತ ಕೌಮುದೀ 


ವಾ।-2. ಅನ್ನಃ ಶಬ್ದ ಸ್ಯ ಆಜ್‌-ಕಿ -ವಿಧಿ ಣತ್ವೇಷು ಉಪಸರ್ಗತ್ವಂ ವಾಚ್ಯಮ್‌- 

ಆಜ್‌ ಪತ್ಯಯವನ್ನು ವಿಧಿಸುವಾಗಲೂ "8 ಪ್ರತ್ಯಯವನ್ನು ವಿಧಿಸುವಾಗಲೂ 
ಣತ್ವವನ್ನು ಎಧಿಸುವಾಗಲೂ “ಅನ್ತರ್‌' ಶಬ್ದವನ್ನು ಉಪಸರ್ಗವಾಗಿ ಭಾವಿಸಬೇಕು. 
“ಅನ್ನರ್‌' ಶಬ್ದವು ಪ್ರಾದಿಗಳಲ್ಲಿ ಇಲ್ಲ. ಇದಕ್ಕೆ ಉಪಸರ್ಗತ್ವವು ಬರಬೇಕಾಗಿದೆ. ಮೇಲೆ 
ಹೇಳಿದ ಮೂರು ವಿಧಿಗಳಲ್ಲೂ “ಅನ್ನರ್‌' ಶಬ್ದ ಕ ಉಪಸರ್ಗತ್ವವನ್ನು ಕಲ್ಪಿಸಿದರೆ ಮಾತ್ರ 
ಕೆಲವು ರೂಪಗಳು ಸಿದ್ಧಿಸುತ್ತವೆ. 

ಉದಾ- ಅನ್ತರ್‌--ಭವಾನಿ-ಅನ್ವರ್ಭವಾಣಿ. ಉಪಸರ್ಗಗಳಿಗೆ ಮಾತ್ರ ಣತ್ಸವು 
ಸಿದ್ಧಿಸುತ್ತದೆ ಎಂದು ಪ್ರಕೃತ “ಆನಿ ಲೋಟ್‌” ಎಂಬ ಸೂತ್ರವು ಹೇಳುತ್ತದೆ. ಆದ್ದರಿಂದ 
ಅನ್ವರ್‌ ಶಬ್ದ ಕ್ಕ ಉಪಸರ್ಗದ ಕಲ್ಪನೆಯನ್ನು ಈ ವಾರ್ತಿಕವು ಮಾಡಿದೆ. 


(ಸ್‌ ಕಾರ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- 421. ನಿತ್ಯಂ ಹೆತಃ (3.4.19) 

ವೃತ್ತಿಃ-ಸಕಾರಾನ್ತಸ್ಯ ಜಿತ್‌ ಉತ್ತಮಸ್ಕ ನಿತ್ಯಂ ಲೋಪಃ (21) ಅಲೋಂನ್ತ್ರ ಸೈ 

ತಿ ಸಲೋಪಃ। ಭವಾವ। ಭವಾಮ। 

ಅ. ವೃ- “ಸ ಉತ್ತಮಸ್ಯ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. ಹಾಗೆಯೇ 
“ಇತಶ್ಚ ಲೋಪಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಕೋಪ ಎಂಬ ಪದವು 
ಅನುವೃತ್ತವಾಗುತ್ತದೆ. "ಸಃ ಎಂಬುದು ಷಷ್ಟ್ಯನ್ತ ಏಕವಚನ. ಇದು ಉತ್ತಮಸ್ಕ ಎಂಬುದಕ್ಕೆ 
ವಿಶೇಷಣವಾಗಿದೆ. ಅದುದರಿಂದ “ಯೇನವಿಧಿಸ್ತದನ್ನಸ್ಯ” ಎ೦ಬ ಸೂತ್ರದಿಂದ 
ತದನ್ತವಿಧಿಯನ್ನು ಮಾಡಿದಾಗ, "ಸ್‌' ಕಾರಾನ್ತವಾಗುತ್ತದೆ. 

ಅರ್ಥ- ಜಿತ್‌ ಆದ "ಲ್‌'ಕಾರದ ಉತ್ತಮ ಪುರುಷದ ಅಂತ್ಯ “ಸ್‌” ಕಾರಕ್ಕೆ 
ಲೋಪವು ಬರುತ್ತದೆ. “ವಸ್‌, ಮತ್ತು "ಮಸ್‌' ಇವುಗಳಿಗೆ ಪೂರ್ಣವಾಗಿ ಲೋಪ 
ಬರಬೇಕಾಗಿತ್ತು. ಆದರೆ “ಅಲೋಂನ್ರ ಸೆ, ಎಂಬ ಸೂತ್ರದ ಪ್ರಕಾರ ಅನ್ರ್ಯ ವರ್ಣವಾದ 
"ಸ್‌' ಕಾರಕ್ಕೇನೇ ಲೋಪವು ಬರುತ್ತದೆ. 

ಉದಾ- ಭವಾವ, ಭವಾಮ - ಭೂ ಧಾತುವಿನ ನಂತರ ಇರುವ "ಲೋಟ್‌' 
"ಲ್‌'ಕಾರದ ಉತ್ತಮ ಪುರುಷ ದ್ವಿವಚನಕ್ಕೆ ವಸ್‌ ಆದೇಶವು ಬರುತ್ತದೆ. “ಆಡುತ್ತಮಸ್ಯ 
ಹಚ್ಚ” ಎಂಬ ಸೂತ್ರದಿಂದ "ಆಟ್‌(ಆ)' ಆಗಮವೂ ಬರುತ್ತದೆ. ಇದು “ಟಿತ್‌' ಆಗಿ 
ಇರೋಣದರಿಂದ "ವಸ್‌' ಪ್ರತ್ಯಯಕ್ಕೆ ಆದ್ಯವಯವಾಗಿ ಬರುತ್ತದೆ. ಆಗ ಭೂ.-ಆವಸ್‌ 
ಎಂದಾಗುತ್ತದೆ. ಸಾರ್ವಧಾತುಕ ಸಂಜ್ಞೆ ಬ೦ದಮೇಲೆ “ಶಪ್‌(ಅ)' ವಿಕರಣಪ್ರತ್ಯಯ 
ಬಂದು, ಗುಣ ಮತ್ತು ಅವಾದೇಶ ಗಳು ಬಂದಮೇಲೆ ಭವ4ಆವಸ್‌ ಎಂದಾಗುತ್ತದೆ. 
ಈ ಎರಡು ಶಬ್ದಗಳಿಗೆ "ವರ್ಣದೀರ್ಫ ಸಂಧಿಯಾಗಿ ಭವಾವಸ್‌ ಎಂದಾಗುತ್ತದೆ. 
ನಂತರ "ಸ್‌' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಲೋಪ ಬಂದು ಭವಾವ ಎಂದು 
ರೂಪವಾಗುತ್ತದೆ. ಇದೇರೀತಿಯಲ್ಲಿ ಉತ್ತಮ ಪುರುಷ ಬಹುವಚನದಲ್ಲಿ ಭವಾಮ 
ಎ೦ದು ರೂಪವಾಗುತ್ತದೆ. 


ತಿಣನ್ಹೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 491 


(ಲಣ”್‌ "ಲ್‌' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 422. ಅನದ್ಯತನೇ ಲಕ್‌ (9.2.11) 
ವೃತ್ತಿಃ-ಅನದ್ಯತನಭೂತಾರ್ಥವೃತ್ತೇಃ ಧಾತೋಃ ಲಜ್‌ ಸ್ಯಾತ್‌। 
ಅ. ವ್ಯ- “ಭೂತೇ”, “ಧಾತೋಳ”, “ಪ್ರತ್ಯಯಃ”, “ಪರಶ” ಇವು ಅಧಿಕಾರ 
ಚ 
ಸೂತ್ರಗಳಾಗಿವೆ. 
ಅರ್ಥ- ಅನದ್ಯತನವಾದ ಭೂತ ಕಾಲದಲ್ಲಿ ಧಾತುವಿನ ಪರದಲ್ಲಿ "ಲಜ್‌' "ಲ್‌' 
ಕಾರವು ಬರುತ್ತದೆ. ಅನದ್ಯತನದ ಬಗ್ಗೆ ವಿಸ್ತಾರವಾಗಿ ಈ ಪ್ರಕರಣದ ಆರಂಭದಲ್ಲಿ 
ಕಾಲವಾಚಕಗಳ ಬಗ್ಗೆ ಹೇಳುವಾಗ ಹೇಳಲಾಗಿದೆ. 


(ಅಟ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- 429.ಲುಣಕ್‌-ಲರ೯್‌್‌-ಲೃಷ್ಟ್ವ್ವಡುದಾತ್ತಃ (6.4.71) 

ವೃತ್ತಿಃ-ಎಷು ಅಂಗಸ್ಯ ಅಟ್‌ ಸ್ಯಾತ್‌। 

ಪ. ಛೇ. - ಲುಜ್‌-ಲಜ್‌-ಲೃಜ್ಜು, ಅಟ್‌, ಉದಾತ್ತಃ। 

ಅ. ವೃ.- “ಅಜ್ಞಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥಃ- ಲುಜ್‌,ಲಜ್‌,ಲೃಜ್‌ "ಲ್‌' ಕಾರಗಳು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ 
ಧಾತುವಿನ ಅಜ್ಗಕ್ಕೆ "ಅಟ್‌' ಆಗಮವು ಬರುತ್ತದೆ. ಇದು "ಟಿತ್‌' ಆಗಿರೋಣದರಿಂದ 
ಧಾತುವಿಗೆ ಆದ್ಯವಯವವಾಗಿ ಬರುತ್ತದೆ. ಯಾವುದು "ಟಿತ್‌' ಆಗಿರುತ್ತದೋ ಅದು 
ಉದಾತ್ತ ಸ್ವರವುಳ್ಳದ್ದಾಗಿಯೂ ಇರುತ್ತದೆ. 

(ಚೆತ್‌ "ಲ್‌' ಕಾರದ ಪರಸ್ಕೈಪದದ “ಇ' ಕಾರಾನ್ತದ 
ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 424.ಇತಶ್ಚ (32.4.100೦) 

ವೃತ್ತಿಃ-ಜಿತೋ ಲಸ್ಕ ಪರಸ್ಕೈಪದಂ ಇಕಾರಾನ್ತಂ ಯತ್‌ ತದನ್ತಸ್ಯ ಲೋಪಃ 
ಅಭವತ್‌ಅಭವತಾಮ್‌। ಅಭವನ್‌। ಅಭವಃಅಭವತಮ್‌। ಅಭವತ। ಅಭವಮ್‌। ಅಭವಾವ। 
ಅಭವಾಮ। 

ಪ. ಛೇ. - ಇತಃ, ಚ। 

ಅ.ವೃ.- “ನಿತ್ಯಂ ಜಿತಃ” ಎಂಬ ಸೂತ್ರದಿಂದ “ಜಿತಃ' ಎಂಬ ಪದವೂ, ಹಾಗೆಯೇ 
“ಇತಶ್ಚ ಲೋಪಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ ಲೋಪಃ, ಪರಸ್ಕೈಪದೇಷು 
ಎಂಬ ಎರಡು ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಜಿತ್‌' "ಲ್‌' ಕಾರಕ್ಕೆ ಪರಸ್ಕೈಪದದಲ್ಲಿ ಹ್ರಸ್ವ "ಇ' ಕಾರಾನ್ತ ಶಬ್ದ ಬಂದರೆ 
ಅದರ ಅನ್ರ್ಯ "ಇ' ಕಾರಕ್ಕೆ ಲೋಪವು ಬರುತ್ತದೆ. 

ಉದಾ- ಅಭವತ್‌- "ಭೂ' ಧಾತುವಿನ ನಂತರ ಅನದ್ಯತನ ಭೂತಕಾಲಾರ್ಥದಲ್ಲಿ 


492 ಲಘುಸಿದ್ಧಾಂತ ಕೌಮುದೀ 


“ಅನದ್ಯತನೇ ಲಜ್‌” ಎಂಬ ಸೂತ್ರದಿಂದ “ಲಜ್‌' "ಲ' ಕಾರ ಬಂದು ಲುಜ್‌- 
ಲಜ್‌-ಲ ೃಜ್ಞ್ಞ್ವಡುದಾತ್ರಃ” ಎಂಬ ಸೂತ್ರದಿಂದ ಧಾತುವಿಗೆ ಆದ್ಯವಯವವಾಗಿ “ಅಟ್‌(ಅ)' 
ಆಗಮವು ಬಂದು ಅದಕ್ಕೆ ಪ್ರಥಮಪುರುಷ ಏಕವಚನದಲ್ಲಿ "ತಿಪ್‌(ತಿ)' ಆದೇಶ ಬಂದಾಗ, 
ಅಭೂತಿ ಎಂದಿರುತ್ತದೆ. “ತಿ' ಗೆ ಸಾರ್ವಧಾತುಕ ಸಂಜ್ಞೆ ಬಂದಮೇಲೆ "ಶಪ್‌(ಅ)' 
ಬಂದು ಅಭೂ--ಅತ 8 ಎಂದಿದ್ದಾಗ, “ಸಾರ್ವಧಾತುಕಾರ್ಧ-ಧಾತುಕಯೋಃ” ಎಂಬ 
ಸೂತ್ರದಿಂದ “ಇಗನ್ನ' ಅಜ್ಗ(ಊ ಕ್ಕೆ ಗುಣ-ಅವಾದೇಶಗಳು ಬಂದು ಅಭವತಿ 
ಎಂದಿರುತ್ತದೆ. “ಇತತ” ಎಂಬ ಸೂತದಿಂದ " ಇ' ಕಾರಕ್ಕೆ ಲೋಪ ಬಂದು "ಅಭವತ್‌" 
ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಆಬಾ ಭೂ ಧಾತುವಿನ ನಂತರ “ಅನದ ೈತನೇ ಲಜ್‌” ಎಂಬ 
ಸೂತ್ರದಿಂದ ಲಜ್‌ "ಲ್‌'ಕಾರ ಬಂದು, ಧಾತುನಿನ ಆದ್ರ [ವಯವಕ್ಕೆ ಅಡಾಗಮ(ಅ), 
ಮತ್ತು ಪ್ರಥಮಪುರುಷ ದ್ವಿವಚನಕ್ಕೆ “ತಸ್‌' (ಮೂಲ ಆಖ್ಯಾತ ಪ್ರತ್ಯಯ) ಬಂದಮೇಲೆ, 
ಸಾರ್ವೆಧಾತುಕ ಸಂಜ್ಞೆ ಬಂದು “ಶಪ್‌(ಅ) ಪ್ರತ್ನ [ಯವನ್ನು ಸೇರಿಸಿದಾಗ, ಗುಣ, 
ಅವಾದೇಶಗಳು ಬಂದು. ಅಭವ್‌4ಅ4ತಸ್‌ ಎಂದಿರುತ್ತದೆ. “ತ್ಸ -ಥಸ್‌-ಥ-ಮಿಪಾಮ್‌ 
ತಾಮ್‌-ತಮ್‌ ತಾಮಃ” ಎಂಬ ಸೂತ್ರದಿಂದ “ಸ್‌ ಗ್ಗ ಅಭಿನವ ಆಖ್ಯಾತ ಪ್ರತ್ಯಯವಾದ 
“ತಾಮ್‌' ಆದೇಶ ಬಂದು, ಅಭವತಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


ಉದಾ- ಅಭವನ್‌-ಪ್ರಥಮ ಪುರುಷ ಬಹುವಚನದಲ್ಲಿ- ತ ಧಾತುವಿನ ನಂತರ 
ಲಜ್‌ "ಲ್‌' ಕಾರ ಬಂದಮೇಲೆ, ಧಾತುವಿನ ಆದ್ಯವಯವವಾಗಿ ಅಡಾಗಮ(ಅ) 
ಬಂದು, ಮೂಲ ಆಖ್ಯಾತ ಪ್ರತ್ಯಯವಾದ "ರು' ನಲ್ಲಿರುವ "ರ್‌" ಗೆ "ಅನ್‌' ಆದೇಶ 
ಬಂದು, ಅಭೂ4ಅನ್‌4ಇ ಎಂದಿರುತ್ತದೆ. “ಶಪ್‌(ಅ)' ಪ್ರತ್ಯಯವನ್ನು ಧಾತುವಿನ 
ನಂತರ ಸೇರಿಸಿದಾಗ ಅಭೂ* ಅ. ಅನ್‌-ಇ ಎಂದಿರುತ್ತದೆ. ಗುಣ, ಅಪಾದೇಶಗಳು 
ಬಂದು, ಅಭವ--ಅನ್ತಿ ಎಂದಾಗುತ್ತದೆ. “ತಿತೋಗುಣೇ” ಎಂಬ ಸೂತ್ರದಿಂದ ಪರರೂಪ 
ಬಂದು ಅಭವನ್ತಿ ಎಂದು ರೂಪವಾಗುತ್ತದೆ. "ತ್‌ ತನ ಣಿ ಕಾರಕ್ಕೆ ಪ್ರಕೃತ 
ಸೂತ್ರದಿಂದ ಲೋಪ ಬಂದು ಅಭವನ್‌ ಎಂದಾಗುತ್ತದೆ “ಸಂಯೋಗಾನ್ನಸ್ಯ ರೋಪ್‌” 
ಎ೦ಬ ಸೂತ್ರದಿಂದ “ತ್‌' ಕಾರಕ್ಕೆ ಲೋಪ ಬಂದು ಅಭವನ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 


ಉದಾ- ಅಭವಃ- ಮಧ್ಯಮಪುರುಷ ಏಕವಚನದಲ್ಲಿ - ಭೂ ಧಾತುವಿನ ಮೇಲೆ 
ಹಿಂದಿನಂತೆ ಲಜ್‌ "ಲ್‌' ಕಾರ ಬಂದಮೇಲೆ, ಧಾತುವಿನ ಆದ್ಯವಯವಾಗಿ ಅಡಾ(ಅ)ಗಮ 
ಬಂದು, ಲಾದೇಶವಾದ "ಸಿಪ್‌(ಇ)' ಬಂದು, ಸಾರ್ವಧಾತುಕ ಸಂಜ್ಞೆಯನ್ನು 
ಪಡೆದಮೇಲೆ, "ಶಪ್‌(ಅ)' ಪ್ರತ್ಯಯವನ್ನು ಧಾತುವಿನ ನಂತರ ಸೇರಿಸಿದಾಗ” ಗುಣ. 
ಅವಾದೇಶಗಳು ಬಂದು, ಅಭವ್‌.- ಅಸ್ಸಿ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಇ 
ಕಾರಕ್ಕೆ ಲೋಪ ಬಂದು, ಅಭವಸ್‌ ಎಂದಾಗುತ್ತದೆ. ಸ ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ಅಭವಃ ಎಂದು ರೂಪವು ಸಿದ್ಧವಾಗುತ್ತದೆ. 


ಉದಾ- ಅಭವತಮ್‌- ಮಧ ಮಪುರುಷ ದ್ವಿವಚನದಲ್ಲಿ -ಭೂ ಧಾತುವಿನ ಮೇಲೆ 


ತಿಣನ್ತೇ ಛ್ವಾದಯಃ ಪರಸ್ಥೈಪದಿ ರೂಪಗಳು 493 


ಹಿ೦ದಿನಂತೆ ಲಜ್‌ "ಲ್‌' ಕಾರ ಬ೦ದಮೇಲೆ, ಧಾತುವಿನ ಆದ್ಯವಯವಾಗಿ ಅಡಾ(ಅ)ಗಮ 
ಬಂದು, ಲಾದೇಶವಾದ "ಥಸ್‌' ಬಂದು, ಸಾರ್ವಧಾತುಕ ಸಂಜ್ಞೆಯನ್ನು ಪಡೆದಮೇಲೆ, 
“ಶಪ್‌(ಅ)' ಪ್ರತ್ಯಯವನ್ನು ಧಾತುವಿನ ನಂತರ ಸೇರಿಸಿದಾಗ, ಗುಣ, ಅವಾದೇಶಗಳು 
ಬಂದು, ಅಭವ್‌-- ಅ ಥಸ್‌ ಎಂದಿದ್ದಾಗ, “ತಸ್‌-ಥಸ್‌-ಥ-ಮಿಪಾಮ್‌ ತಾಮ್‌- 
ತಮ್‌ ತಾಮಃ" ಎಂಬ ಸೂತ್ರದಿಂದ ಥಸ್‌ ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
“ತಮ್‌” ಆದೇಶ ಬಂದು, ಅಭವತಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಭವತ - ಮಧ್ಯಮಪುರುಷ ಬಹುವಚನದಲ್ಲಿ - ಭೂ ಧಾತುವಿನ 
ಮೇಲೆ ಹಿಂದಿನಂತೆ ಲಜ್‌ "ಲ್‌' ಕಾರ ಬಂದಮೇಲೆ, ಧಾತುವಿನ ಆದ್ಯವಯವವಾಗಿ 
ಅಡಾ(ಅ)ಗಮ ಬಂದು, ಲಾದೇಶವಾದ "ಥ' ಬಂದು, ಸಾರ್ವಧಾತುಕ ಸಂಜ್ಞೆಯನ್ನು 
ಪಡೆದಮೇಲೆ, "ಶಪ್‌(ಅ)' ಪ್ರತ್ಯಯವನ್ನು ಧಾತುವಿನ ನಂತರ ಸೇರಿಸಿದಾಗ, ಗುಣ, 
ಅವಾದೇಶಗಳು ಬಂದು, ಅಭವ್‌4+ಅ+ಥ ಎಂದಿದ್ದಾಗ, “ತಸ್‌-ಥಸ್‌-ಥ-ಮಿಪಾಮ್‌ 
ತಾಮ್‌-ತಮ್‌ ತಾಮಃ” ಎಂಬ ಸೂತ್ರದಿಂದ "ಥಸ್‌' ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
ತ ಆದೇಶ ಬಂದು, ಅಭವತ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಭವಮ್‌ - ಉತ್ತಮ ಪುರುಷ ಏಕವಚನದಲ್ಲಿ -ಭೂ ಧಾತುವಿನ 
ಮೇಲೆ ಹಿ೦ದಿನಂತೆ ಲಜ್‌ "ಲ್‌' ಕಾರ ಬ೦ದಮೇಲೆ, ಧಾತುವಿನ ಆದ್ಯವಯವವಾಗಿ 
ಅಡಾ(ಅ)ಗಮ ಬಂದು, ಲಾದೇಶವಾದ "ಮಿಪ್‌(ಮಿ)' ಬಂದು, ಸಾರ್ವಧಾತುಕ 
ಸಂಜ್ಞೆಯನ್ನು ಪಡೆದಮೇಲೆ, "ಶಪ್‌(ಅ)' ಪ್ರತ್ಯಯವನ್ನು ಧಾತುವಿನ ನಂತರ ಸೇರಿಸಿದಾಗ, 
ಗುಣ, ಅವಾದೇಶಗಳು ಬಂದು, ಅಭವ್‌.- ಅ-ಮಿ ಎಂದಿದ್ದಾಗ, “ತಸ್‌-ಥಸ್‌-ಥ- 
ಮಿಪಾಮ್‌ ತಾಮ್‌-ತಮ್‌ ತಾಮಃ” ಎಂಬ ಸೂತ್ರದಿಂದ ಮಿ-ಗೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ ಅಮ್‌ ಆದೇಶ ಬಂದು, ಅಭವ4ಆಮ್‌ ಎಂದಿದ್ದಾಗ, “ಅತೋ ಗುಣೇ” 
ಎಂಬುದರಿಂದ ಪರರೂಪ ಬಂದು ಅಭವಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಭವಾವ- ಉತ್ತಮ ಪುರುಷ ದ್ವಿವಚನದಲ್ಲಿ -ಭೂ ಧಾತುವಿನ ಮೇಲೆ 
ಹಿಂದಿನಂತೆ ಲಜ್‌ "ಲ್‌' ಕಾರ ಬಂದಮೇಲೆ, ಧಾತುವಿನ ಆದ್ಯವಯವವಾಗಿ 
ಅಡಾ(ಅ)ಗಮ ಬಂದು, ಲಾದೇಶವಾದ "ವಸ್‌' ಬಂದು, ಸಾರ್ವಧಾತುಕ ಸಂಜ್ಞೆಯನ್ನು 
ಪಡೆದಮೇಲೆ, “ಶಪ್‌(ಅ)' ಪ್ರತ್ಯಯವನ್ನು ಧಾತುವಿನ ನಂತರ ಸೇರಿಸಿದಾಗ, ಗುಣ, 
ಅವಾದೇಶಗಳು ಬಂದು, ಅಭವ್‌* ಅ ವಸ್‌ ಎಂದಿದ್ದಾಗ, “ಅತೋದೀರ್ಫೋ 
ಯಣ” ಎಂಬ ಸೂತ್ರದಿಂದ ಮೊದಲನೇ "ವ'ಕಾರೋತ್ತರ “ಅ” ಕಾರಕ್ಕೆ ದೀರ್ಫ 
ಬಂದು ಅಭವಾವಸ್‌ ಎಂದಾಗುತ್ತದೆ. "ಸ್‌' ಕಾರಕ್ಕೆ “ನಿತ್ಯಮ್‌ ಜಿತಃ” ಎಂಬ ಸೂತ್ರದಿಂದ 
ಲೋಪ ಬಂದು ಅಭವಾವ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಭವಾಮ- ಉತ್ತಮ ಪುರುಷ ಬಹುವಚನದಲ್ಲಿ ಹಿಂದಿನತೆಯೇ ಪ್ರಕ್ರಿಯೆ 
ನಡೆದು "ಅಭವಾಮ' ಎಂಬ ರೂಪವುಸಿದ್ದವಾಗುತ್ತದೆ. 


494 ಲಘುಸಿದ್ಧಾಂತ ಕೌಮುದೀ 


(ವಿಧಿಅಣ್‌್‌ 'ಲ್‌' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 425.ವಿಧಿ-ನಿಮನ್ವಣಾಮಸ್ತ್ರಣಾಧೀಷ್ವ-ಸಂಪ್ರಶ್ನ- 
ಪ್ರಾರ್ಥನೇಷು ಅಣ್‌ (3.3.16!) 
ವೃತ್ತಿಃ-ಏಷು ಅರ್ಥೇಷು ಧಾತೋಃ ಲಿಜ್‌। 
ಪ. ಛೇ, - ಎಧಿ-ನಿಮನ್ತಣ- ಆಮನ್ವಣ-ಅಧೀಷ್ಟ-ಸಂಪ್ರಶ್ನ-ಪ್ರಾರ್ಥನೇಷು, ಲಿಜ್‌। 
ಅ. ವೃ. - “ಧಾತೋಃ?, “ಪ್ರತ್ಯಯಃ”, “ಪರಶ್ಚ” ಎ೦ಬವು ಅಧಿಕಾರ ಸೂತ್ರಗಳು. 
ಅರ್ಥ- ಎಿಧಿ,ನಿಮನ್ತಣ, ಆಮನ್ಮಣ, ಅಧೀಷ್ಟ ಸಂಪ್ರಶ್ನ, ಮತ್ತು ಪ್ರಾರ್ಥನೆ ಈ 
ಅರ್ಥಗಳಲ್ಲಿ ಧಾತುವಿನ ನಂತರ “ಲಿಜ್‌' “ಲ್‌' ಕಾರವು ಬರುತ್ತದೆ. ಈ “ಲ್‌' ಕಾರವು 
ಕಾಲವಾಚಕವಲ್ಲ. 
ವಿಧಿಃ - ತನಗಿಂತ ಸಣ್ಣವರಾದ ಮತ್ತು ಭೃತ್ಯ ಮೊದಲಾದವರಿಗೆ ಆಜ್ಞಾಪಿಸುವುದು. 
ನಿಮನ್ತಣಮ್‌- ಅವಶ್ಯ ಕರ್ತವ್ಯವಾದ ವಿಷಯದಲ್ಲಿ ಪ್ರೇರೇಪಿಸುವುದು. 
ಆಮನ್ವಣಮ್‌- ವಿವಾಹ ಮೊದಲಾದ ಸಂದರ್ಭಗಳಲ್ಲಿ ಕರೆಯುವುದು. ಇದರಲ್ಲಿ 
ಬರಲೇಬೇಕೆಂಬ ನಿರ್ಬಂಧವಿರುವುದಿಲ್ಲ. 
ಅಧೀಷ್ಟಮ್‌- ಹಿರಿಯರಾದವರಲ್ಲಿ ವಿನಯದಿಂದ ಬೇಡಿಕೊಳ್ಳುವುದು. 
ಸಂಪ್ರಶ್ನಃ- ಹಿರಿಯರಾದವರ ಸನ್ನಿಧಾನದಲ್ಲಿ ನಿಶ್ಚಿತವಾದ ವಿಷಯದಲ್ಲಿ ಮಾಡುವ 
ಪ್ರಶ್ನೆ 
ಪ್ರಾರ್ಥನಾ- ಬೇಡಿಕೊಳ್ಳುವುದು. 
ಆಶೀರ್ವಾದ-ಈ ವಿಧಿಲಿಜ್‌ "ಲ್‌' ಕಾರಕ್ಕೆ ಆಶೀರ್ವಾದದ ಅರ್ಥವೂ ಇರುತ್ತದೆ. 
(ಯಾಸುಟ್‌ ಆಗಮ ಮತ್ತು ಜೆದ್ವದ್ಭಾವನ್ನು ವಿಧಿಸುವ ಅತಿದೇಶ ಸೂತ್ರ) 
ಸೂತ್ರ- 426.ಯಾಸುಟ್‌ ಪರಸ್ಮೈಪದೇಷೂದಾತ್ತೋ ಜಿಚ್ಚ (3.4.103) 
ವೃತ್ತಿಃ-ಲಿಜಃ ಪರಸ್ಕೈಪದಾನಾ೦ "ಯಾಸುಟ್‌' ಆಗಮಃ ಜೆಚ್ಚ 
ಪ. ಛೇ. - ಯಾಸುಟ್‌ ಪರಸ್ಮೈಪದೇಷು ಉದಾತ್ತಃ ಜೆತ್‌ ಚ। 
ಅ. ವೃ. - “ಲಿಜಃ ಸೀಯುಟ್‌” ಎಂಬ ಸೂತ್ರದಿಂದ “ಲಿಜಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 
ಅರ್ಥ- "ಲಿಜ್‌' "ಲ್‌' ಕಾರದ ಪರಸ್ಥೆ ಪದಿ ಪ್ರತ್ಯಯಗಳಿಗೆ "ಯಾಸುಟ್‌(ಯಾಸ್‌)' 
ಆಗಮವು ಬರುತ್ತದೆ. ಮತ್ತು ಅದು ಜೆದ್ದದ್ಭಾವವನ್ನು ಹೊಂದುತ್ತದೆ. 
(ಸ್‌ ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- 427.ಅಣಃ ಸಲೋಪೋನನ್ತ *ಸ್ಯ (7.2.79) 
ವೃತ್ತಿಃ-ಸಾರ್ವಧಾತುಕ ಲಿಜಃ ಅನನ್ತ್ಯಸ್ಯ ಸಸ್ಯ ಲೋಪಃ ಇತಿ ಪ್ರಾಪೇ। 


ಲ ಗ” 


4 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 495 


ಪ. ಛೇ. - ಲಿಜಃ, ಸಲೋಪಃ, ಅನನ್ನ್ಯಸ್ಯ| 

ಅ.ವ್ಯ.- “ರುಧಾದಿಭ್ಯಃ ಸಾರ್ವಧಾತುಕೇ” ಎಂಬ ಸೂತ್ರದಿಂದ ವಿಭಕ್ತಿ ಪರಿಣಾಮ 
ಮಾಡಿದಾಗ, “ಸಾರ್ವಧಾತುಕಸ್ಯ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸಾರ್ವಧಾತುಕ "ಲಿಜ್‌' "ಲ್‌' ಕಾರದ ಅನ್ನ ನಲದ “ಸ್‌' ಕಾರಕ್ಕೆ ಲೋಪವು 
ಬರುತ್ತದೆ. 

ಉದಾ- ಭವ--ಯಾಸ್‌. ತ್‌ ಎಂಬಲ್ಲಿ "ಸ್‌' ಕಾರಕ್ಕೆ ಲೋಪವು ಪ್ರಾಪ್ತವಾಗಿತ್ತು. 
ಇದನ್ನು ಬಾಧಿಸಿ ಮುಂದಿನ ಸೂತ್ರವು ಪ್ರವೃತ್ತವಾಗುತ್ತದೆ. ಸಾರ್ವಧಾತುಕದ "ಸ್‌' 
ಕಾರಕ್ಕೆ ಇದು ಲೋಪವನ್ನು ಹೇಳುತ್ತದೆ. ಆರ್ಧಧಾತುಕ "ಸ್‌ ಕಾರಕ್ಕೆ ಲೋಪದ 
ಪ್ರಸಕ್ತಿ ಇರುವುದಿಲ್ಲ. "ಯಾಸ್‌' ಎಂಬುದಕ್ಕೆ ಸಾರ್ವಧಾತುಕ ಸಂಜ್ಞೆಯಾಗಲೀ ಅಥವಾ 
ಆರ್ಧಧಾತುಕ ಸಂಜ್ಞೆಯಾಗಲಿ ಇರುವುದಿಲ್ಲ. ಆದರೆ ಇದು ಆಗಮವಾಗಿರೋಣದ್ದರಿಂದ, 
ಸಾರ್ವಧಾತುಕದ ಆಗಮವಾದರೆ ಅದು ಸಾರ್ವಧಾತುಕವೆಂಬಂತೆ ಭಾವಿಸುವುದರಿಂದ 
ಸಾರ್ವಧಾತುಕವಾಗುತ್ತದೆ. ಆರ್ಧಧಾತುಕದ ಆಗಮವಾದರೆ ಆರ್ಧಧಾತುಕವೆಂದು 
ಭಾವಿಸುವದರಮೂಲಕ ಆರ್ಧಧಾತುಕವಾಗುತ್ತದೆ. ಇಂಥ ಸಂದರ್ಭದಲ್ಲಿ ಈ ಕೆಳಗಿನ 
ಪರಿಭಾಷೆಯು ಪ್ರವೃತ್ತವಾಗುತ್ತದೆ. “ಯದಾಗಮಾಃ ಯದ್ಗುಣೇಭೂತಾಃ ತದ್ದಹಣೇನ 
ಗೃಹ್ಯನ್ನೇ' ಅಂದರೆ ಆಗಮವು ಯಾವುದಕ್ಕೆ ಬರುತ್ತದೋ ಅದರ ಅಂಗವಾಗುತ್ತದೆ. 
(ಯಾವ ರೀತಿ ಕನ್ಯೆಯು ಮದುವೆಯಾದಮೇಲೆ ಗಂಡನ ಗೋತ್ರಕ್ಕೆ ಸೇರಿ ತನ್ನ 
ಮೊದಲಿನ ಗೋತ್ರವನ್ನು ಕಳೆದುಕೊಳ್ಳುತ್ತಾಳೋ ಹಾಗೆ). 

(ಯಾಸುಟ್‌(ಯಾಸ್‌) ಎಂಬುದಕ್ಕೆ ಇಯ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 428.ಅತೋ ಯೇಯಃ (7.2.80) 

ವೃತ್ತಿಃ-ಅತಃ ಪರಸ್ಕ ಸಾರ್ವಧಾತುಕ ಅವಯವಸ್ಯ ಯಾಸ್‌ ಇತ್ಯಸ್ಯ ಇಯ್‌। 
ಗುಣಃ 

ಪ. ಛೇ. - ಅತಃ, ಯಾ, (ಲುಪ್ತ ಷಷ್ಠೀಕಂ), ಇಯಃ (ಪ್ರಥಮಾನ್ತಃ) 

ಅ.ವ್ಯ.-“ರುಧಾದಿಭ್ಯಃ ಸಾರ್ವಧಾತುಕೇ” ಎಂಬ ಸೂತ್ರದಲ್ಲಿ ವಿಭಕ್ತಿಪರಿಣಾಮ 
ಮಾಡಿದಮೇಲೆ "ಸಾರ್ವಧಾತುಕಸ್ಯ' ಎಂಬ ಪದವು ಅನುವೃತ್ತವಾಗುತ್ತದೆ. “ಅಂಗಸ್ಯ” 
ಎ೦ಬ ಅಧಿಕಾರಸೂತ್ರದ ಪದವು ಪಂಚಮೃನ್ನವಾಗಿ ಪರಿಣಾಮಗೊಳ್ಳುತ್ತದೆ. 

ಅರ್ಥ- ಅದನವಾದ ಅಂಗದ ಪರದಲ್ಲಿರುವ ಸಾರ್ವಧಾತುಕ ಅವಯವವಾದ 
"ಯಾಸ್‌' ಎಂಬುದಕ್ಕೆ “ಇಯ್‌' ಆದೇಶವು ಬರುತ್ತದೆ. 

(ವ್‌ ಮತ್ತು ಯ್‌ ಕಾರಗಳಗೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 429.ಲೋಪೋ ವ್ಯೋರ್ವಲ (6.1.66) 

ವೃತ್ತಿ-ವಕಾರ-ಯಕಾರಯೋಃ ಲೋಪಃ ಸ್ಯಾತ್‌ ವಲಿ ಪರೇ। ಭವೇತ್‌। ಭವೇತಾಮ್‌ 

ಪ. ಛೇ. - ಲೋಪಃ ವ್ಯೋಃ (ವ್‌, ಯ್‌), ವಲಿ (ಸಪ್ತಮೀ) 


496 ಲಘುಸಿದ್ದಾಂತ ಕೌಮುದೀ 


ಅರ್ಥ- “ವಲ್‌' ಪ್ರತ್ಯಾಹಾರಾನ್ವರ್ಗತ ವರ್ಣಗಳು ಪರದಲ್ಲಿದ್ದಾಗ, ಅವ್ಯವಹಿತ 
ಪೂರ್ವದಲ್ಲಿರುವ "ವ್‌' ಮತ್ತು "ಯ್‌' ಕಾರಗಳಿಗೆ ಲೋಪವು ಬರುತ್ತದೆ. 

ಉದಾ- ಭವೇತ್‌- "ಭೂ' ಧಾತುವಿನ ನ೦ತರ ವಿಧಿ ಮೊದಲಾದ ಅರ್ಥದಲ್ಲಿ 
“ಲಿಜ್‌' "ಲ್‌'ಕಾರವು ಇದ್ದಾಗ, ಅದರ ಪ್ರಥಮಪುರುಷ ಏಕವಚನದಲ್ಲಿ “ತಿಪ್‌(ತಿ)' 
ಆದೇಶ ಬಂದು, ನಂತರ ಸಾರ್ವಧಾತುಕ ಸಂಜ್ಞೆ ಬಂದು, "ಶಪ್‌(ಅ)' ವಿಕರಣ 
ಪ್ರತ್ಯಯ ಬಂದಾಗ, ಭೂ. ಅತತಿ ಎಂದಿರುತ್ತದೆ. ನಂತರ ಗುಣ - ಅವ್‌ ಆದೇಶಗಳು 
ಬಂದು ಭವಃತಿ ಎಂದಿರುತ್ತದೆ. ನಂತರ ಯಾಸುಟ್‌ (ಯಾಸ್‌) ಬಂದು ಭವ4ಯಾಸ್‌4ತಿ 
ಎಂದಿರುತ್ತದೆ. "ಯಾಸ್‌' ನಲ್ಲಿರುವ "ಸ್‌' ಕಾರಕ್ಕೆ “ಲಿಜಃ ಸಲೋಪೋಣನಂತ್ಯಸ್ಯ?” 
ಎಂಬ ಸೂತ್ರದಿಂದ ಲೋಪ ಪ್ರಾಪ್ತವಾದಾಗ, ಅದನ್ನು ಬಾಧಿಸಿ “ಅತೋ ಯೇಯಃ” 
ಎ೦ಬ ಸೂತ್ರದಿಂದ "ಯಾಸ್‌' ಎಂಬುದಕ್ಕೆ “ಇಯ್‌' ಆದೇಶವು ಬಂದು ಭವ-ಇಯ್‌-ತಿ 
ಎಂದಿರುತ್ತದೆ. "ಅ' ಕಾರ “ಇ' ಕಾರಗಳಿಗೆ "ಗುಣ' ಬಂದು ಭವೇಯ್‌ತಿ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ "ಯ್‌' ಕಾರಕ್ಕೆ ಲೋಪ ಬಂದು, ಭವೇತಿ ಎಂದಿರುತ್ತದೆ. "ಇತಶ್ನ' 
ಎಂಬ ಸೂತ್ರದಿಂದ “ಇ' ಕಾರಕ್ಕೆ ಲೋಪ ಬಂದು, ಭವೇತ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಭವೇತಾಮ್‌- ಭೂ ಧಾತುವಿನ ನಂತರ ವಿಧಿ ಮೊದಲಾದ ಅರ್ಥದಲ್ಲಿ 
"ಲಿಜ್‌' "ಲ್‌'ಕಾರವು ಇದ್ದಾಗ, ಅದರ ಪ್ರಥಮಪುರುಷ ದ್ವಿವಚನದಲ್ಲಿ "ತಸ್‌' ಆದೇಶ 
ಬಂದು, ನಂತರ ಸಾರ್ವಧಾತುಕ ಸಂಜ್ಞೆ ಬಂದು, “ಶಪ್‌(ಅ)' ವಿಕರಣ ಪ್ರತ್ಯಯ 
ಬಂದಾಗ, ಭೂ4ಅ+ತಸ್‌ ಎಂದಿರುತ್ತದೆ. ನಂತರ ಗುಣ-ಅವ್‌ ಆದೇಶಗಳು ಬಂದು 
ಭವ+ತಸ್‌ ಎಂದಿರುತ್ತದೆ. "ತಸ್‌' ಗೆ “ತಸ್‌-ಥಸ್‌-ಥ-ಮಿಪಾಮ್‌ ತಾಮ್‌-ತಮ್‌ 
ತಾಮಃ” ಎಂಬ ಸೂತ್ರದಿಂದ ಅಭಿನವ ಆಖ್ಯಾತ ಪ್ರತ್ಯಯವಾದ “ತಾಮ್‌' ಆದೇಶ 
ಬಂದು, ಭವ*- ತಾಮ್‌ ಎಂದಿರುತ್ತದೆ ಅದಕ್ಕೆ ಜಿದ್ದದ್ಬಾವ ಬಂದು "ಯಾಸುಟ್‌(ಯಾಸ್‌)' 
ಆಗಮ ಬಂದು ಭವ ಯಾಸ್‌--ತಾಮ್‌ ಎಂದಿರುತ್ತದೆ. “ಲಿಜಃ ಸಲೋಪೋಇನನ್ತ ಸ್ರ 
ಎಂಬ ಸೂತ್ರದಿಂದ "ಯಾಸ್‌' ನಲ್ಲಿರುವ "ಸ್‌' ಕಾರಕ್ಕೆ ಲೋಪ ಪ್ರಾಪ್ತವಾದಾಗ, 
ಅದನ್ನು ಬಾಧಿಸಿ “ಅತೋ ಯೇಯಃ” ಎಂಬ ಸೂತ್ರದಿಂದ "ಯಾಸ್‌' ಎಂಬುದಕ್ಕೆ 
"ಇಯ್‌' ಆದೇಶವು ಬಂದು ಭವ--ಇಯ್‌-.-ತಾಮ್‌ ಎಂದಿರುತ್ತದೆ. "ಅ' ಕಾರ "ಇ? 
ಕಾರಗಳಿಗೆ ಗುಣ ಬಂದು ಭವೇಯ್‌4ತಾಮ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
"ಯ್‌' ಕಾರಕ್ಕೆ ಲೋಪ ಬಂದು ಭವೇತಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಮಿ ಗೆ ಜುಸ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 43೦. ರುರ್ಜುಸ್‌ (3.4.180೦) 

ವೃತ್ತಿಃ-ಲಿಜಃ ರಃ ಜುಸ್‌ ಸ್ಯಾತ್‌। ಭವೇಯುಃ ಭವೇಃ। ಭವೇತಮ್‌। ಭವೇತ। 
ಭವೇಯಮ್‌। ಭವೇವ । ಭವೇಮ। 

ಪ. ಛೇ. - ರಃ, ಜುಸ್‌। 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 497 


ಅ. ವೃ.- “ಲಿಜಃ ಸೀಯುಟ್‌” ಎಂಬ ಸೂತ್ರದಿಂದ "ಲಿಜಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಲಿಜ್‌' "ಲ್‌' ಕಾರದ ಸ್ಥಾನದಲ್ಲಿ ಆದೇಶವಾಗಿ ಬಂದಿರುವ "ಯು' ಎಂಬ 
ಮೂಲ ಆಖ್ಯಾತ ಪ್ರತ್ಯಯಕ್ಕೆ "ಜುಸ್‌' ಎಂಬ ಅದೇಶವು ಬರುತ್ತದೆ. ಇದರಲ್ಲಿ "ಉಸ್‌' 
ಮಾತ್ರ ಉಳಿಯುತ್ತದೆ. 

ಉದಾ- ಭವೇಯುಃ- "ಭೂ' ಧಾತುವಿನಮೇಲೆ ಪ್ರಥಮಪುರುಷ ಬಹುವಚನದಲ್ಲಿ 
"ಲಿಜ್‌' ಆದೇಶವಾದ "ರು' ಬಂದು, ಅದಕ್ಕೆ “ರೂಂನ್ತಃ” ಎಂಬ ಸೂತ್ರದಿಂದ 
ಬರಬೇಕಾದ “ಅನ್‌? ಆದೇಶವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಜುಸ್‌(ಉಸ್‌)' 
ಆದೇಶವಾಗಿ ಬಂದು ಭೂ. ಉಸ್‌ ಎ೦ದಿದ್ದಾಗ "ಸಾರ್ವಧಾತುಕ' ಸಂಜ್ಞೆ ಬಂದು, 
ಧಾತುವಿನ ಪರದಲ್ಲಿ "ಶಪ್‌(ಅ)' ವಿಕರಣ ಪ್ರತ್ಯಯ ಬಂದಮೇಲೆ ಗುಣ ಮತ್ತು 
ಅವಾದೇಶಗಳಾಗಿ, ನಂತರ "“ಯಾಸುಟ್‌ (ಯಾಸ್‌)' ಆಗಮ ಬಂದು 
ಭವ4ಯಾಸ್‌4ಉಸ್‌ ಎಂದಿರುತ್ತದೆ. “ಲಿಜಃ ಸಲೋಪೋಇನನ್ತ ಸ, ಎಂಬ ಸೂತ್ರದಿಂದ 
ಬರಬೇಕಾದ "ಸ್‌' ಕಾರ ಲೋಪವನ್ನು ಬಾಧಿಸಿ “ಅತೋಯೇಯಃ” ಎಂಬ ಸೂತ್ರದಿಂದ 
"ಯಾಸ್‌' ಗೆ "ಇಯ್‌' ಆದೇಶ ಬಂದು ಭವ4ಇಯ್‌4ಉಸ್‌ ಎಂದಿರುತ್ತದೆ. ಮಧ್ಯದಲ್ಲಿ 
"ಇ' ಕಾರದಿಂದ ವ್ಯವಹಿತವಾಗಿರುವುದರಿಂದ “ಲೋಪೋ ವ್ಯೋರ್ವಲಿ” ಎಂಬ 
ಸೂತ್ರದಿಂದ ಆಗಬೇಕಾದ "ಯ್‌' ಕಾರ ಲೋಪವು ಆಗುವುದಿಲ್ಲ. ಆಗ ಅ ಕಾರ ಇ 
ಕಾರಗಳಿಗೆ ಗುಣ ಬಂದು ಭವೇಯ್‌4೬ಉಸ್‌ ಎಂದಾಗಿ, ರುತ್ವ-ವಿಸರ್ಗಗಳಿಂದ 
ಭವೇಯುಃ ಎಂದು ರೂಪವಾಗುತ್ತದೆ. 

ಉದಾ- ಭವೇಃ - ಮಧ್ಯಮಪುರುಷ ಏಕವಚನದಲ್ಲಿ ಭೂ*ಸಿಪ್‌(ಸಿ) ಎ೦ದಿದ್ದಾಗ, 
ಹಿಂದಿನಂತೆ “ಸಾರ್ವಧಾತುಕ' ಸಂಜ್ಞೆ ಬಂದು, ಧಾತುವಿನ ಪರದಲ್ಲಿ "ಶಪ್‌(ಅ)' 
ವಿಕರಣ ಪ್ರತ್ಯಯ ಬಂದಮೇಲೆ ಗುಣ ಮತ್ತು ಅವಾದೇಶಗಳಾಗಿ, ನಂತರ 
"ಯಾಸುಟ್‌(ಯಾಸ್‌)' ಆಗಮ ಬಂದು ಭೂ4ಅ4ಯಾಸ್‌4ಸಿ ಎಂದಿದ್ದಾಗ, "ಯಾಸ್‌' 
ಗೆ “ಇಯ್‌' ಆದೇಶ ಬಂದು, “ಲೋಪೋ ವ್ಯೋರ್ವಲಿ” ಎ೦ಬ ಸೂತ್ರದಿಂದ "ಯ್‌' 
ಕಾರ ಲೋಪವಾದ ಮೇಲೆ “ಅ' ಕಾರ “ಇ' ಕಾರಗಳಿಗೆ ಗುಣ ಬಂದು ಭವೇಸಿ 
ಎಂದಿರುತ್ತದೆ. “ಇತಶ್ಚ' ಎಂಬ ಸೂತ್ರದಿಂದ “ಇ' ಕಾರಕ್ಕೆ ಲೋಪ ಬಂದು, ಭವೇಸ್‌ 
ಎ೦ದಿದ್ದಾಗ, "ಸ್‌'ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಭವೇಃ ಎ೦ಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಭವೇತಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ ಭೂ. ಥಸ್‌ ಎಂದಿದ್ದಾಗ, 
ಹಿಂದಿನಂತೆ "ಸಾರ್ವಧಾತುಕ' ಸಂಜ್ಞೆ ಬಂದು, ಧಾತುವಿನ ಪರದಲ್ಲಿ "ಶಪ್‌(ಅ)' 
ವಿಕರಣ ಪ್ರಕ್ಕಯ ಬಂದಮೇಲೆ ಗುಣ ಮತ್ತು ಅವಾದೇಶಗಳಿಂದ ಭವ*ಥಸ್‌ ಎಂದಿದ್ದಾಗ, 
ಥಸ್‌ಗೆ “ತಸ್‌-ಥಸ್‌-ಥ-ಮಿಪಾಮ್‌ ತಾಮ್‌-ತಮ್‌ ತಾಮಃ” ಎ೦ಬ ಸೂತ್ರದಿಂದ 
ಅಭಿನವ ಆಖ್ಯಾತ ಪ್ರತ್ಯಯವಾದ "ತಮ್‌' ಆದೇಶ ಬಂದು, ಭವ*-ತಮ್‌ ಎಂದಿದ್ದಾಗ, 
"ಯಾಸುಟ್‌(ಯಾಸ್‌)' ಆಗಮ ಬಂದು, ಅದಕ್ಕೆ “ಇಯ್‌' ಆದೇಶ ಬಂದಮೇಲೆ 


498 ಲಘುಸಿದ್ಧಾಂತ ಕೌಮುದೀ 


ಧವ4ಇಯ್‌+ತಮ್‌ ಎಂದಿದ್ದಾಗ, ಅ ಕಾರ ಇ ಕಾರಗಳಿಗೆ ಗುಣ ಬಂದು 
ಭವೇಯ್‌4+ತಮ್‌ ಎಂದಿರುತ್ತದೆ. “ಲೋಪೋ ವ್ಯೋರ್ವಲಿ” ಎಂಬ ಸೂತ್ರದಿಂದ 
"ಯ್‌ ಕಾರ ಲೋಪವಾದ ಮೇಲೆ ಭವೇ ತಮ್‌-ಭವೇತಮ್‌ ಎಂದು ರೂಪವಾಗುತ್ತದೆ. 

ಉದಾ- ಭವೇತ - ಮಧ್ಯಮಪುರುಷ ಬಹುವಚನದಲ್ಲಿ ಭೂ4ಥ ಎಂದಿದ್ದಾಗ, 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಭೂ. ಅಥ ಎಂದಿರುತ್ತದೆ. ನಂತರ ಗುಣ- 
ಅವಾದೇಶಗಳು ಬಂದು, ಭವ4ಥ ಎಂದಿದ್ದಾಗ “ಥ' ಗೆ “ತಸ್‌-ಥಸ್‌-ಥ-ಮಿಪಾಮ್‌ 
ತಾಮ್‌-ತಮ್‌ ತಾಮಃ” ಎಂಬ ಸೂತ್ರದಿಂದ ಅಭಿನವ ಆಖ್ಯಾತ ಪ್ರತ್ಯಯವಾದ “ತ' 
ಆದೇಶ ಬಂದು, ನಂತರ "ಯಾಸುಟ್‌(ಯಾಸ್‌)' ಆಗಮ ಬಂದು ಭವ4ಯಾಸ್‌4ತ 
ಎಂದಿದ್ದಾಗ, ಅದಕ್ಕೆ “ಇಯ್‌' ಆದೇಶ ಬಂದಮೇಲೆ ಭವ4ಇಯ್‌4ತ ಎಂದಿದ್ದಾಗ, 
ಅ ಕಾರ ಇ ಕಾರಗಳಿಗೆ ಗುಣ ಬಂದು ಭವೇಯ್‌.-ತ ಎಂದಿರುತ್ತದೆ. “ಲೋಪೋ 
ವ್ಯೋರ್ವಲಿ” ಎಂಬ ಸೂತ್ರದಿಂದ "ಯ್‌' ಕಾರ ಲೋಪವಾದ ಮೇಲೆ ಭವೇ4ತ=ಭವೇತ 
ಎ೦ದು ರೂಪವಾಗುತ್ತದೆ. 

ಉದಾ- ಭವೇಯಮ್‌ - ಉತ್ತಮಪುರುಷ ಏಕವಚನದಲ್ಲಿ ಭೂ4ಮಿಪ್‌(ಮಿ) 
ಎಂದಿದ್ದಾಗ, ಧಾತುವಿನ ಪರದಲ್ಲಿ "ಶಪ್‌(ಅ)' ವಿಕರಣ ಪ್ರತ್ಯಯ ಬಂದು, ಭೂ4ಅ-+ಮಿ 
ಎಂದಿರುತ್ತದೆ. ಹಿಂದಿನಂತೆಯೆ ಗುಣ ಅವಾದೇಶಗಳು ಬಂದು ಭವ ಮಿ ಎಂದಿದ್ದಾಗ, 
"ಮಿ' ಗೆ “ತಸ್‌-ಥಸ್‌-ಥ-ಮಿಪಾಮ್‌ ತಾಮ್‌-ತಮ್‌ ತಾಮಃ” ಎಂಬ ಸೂತ್ರದಿಂದ 
ಅಭಿನವ ಆಖ್ಯಾತ ಪ್ರತ್ಯಯವಾದ "ಅಮ್‌' ಆದೇಶ ಬಂದು, ಭವ ಅಮ್‌ ಎಂದಿದ್ದಾಗ, 
ಯಾಸುಟ್‌(ಯಾಸ್‌)' ಆಗಮ ಬಂದು ಭವ--ಯಾಸ್‌.-ಅಮ್‌ ಎಂದಿದ್ದಾಗ, ಅದಕ್ಕೆ 
"ಇಯ್‌' ಆದೇಶ ಬಂದಮೇಲೆ, ಭವ. ಇಯ್‌--ಅಮ್‌ ಎಂದಿರುತ್ತದೆ. ಅ ಕಾರ ಇ 
ಕಾರಗಳಿಗೆ ಗುಣ ಬಂದು ಭವೇಯ್‌. ಅಮ್‌-ಭವೇಯಮ್‌ ಎಂಬ ರೂಪವು ಸಿದ್ದಿಸುತ್ತದೆ. 

ಉದಾ- ಭವೇವ,ಭವೇಮ - ಉತ್ತಮಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
ಭೂ4ವಸ್‌ ಮತ್ತು ಭೂ.ಮಸ್‌ ಎಂದಿದ್ದಾಗ, ಧಾತುವಿನ ಪರದಲ್ಲಿ “ಶಪ್‌(ಅ)' 
ವಿಕರಣ ಪ್ರತ್ಯಯ ಬಂದು, ಭೂ--ಅ--ವಸ್‌ ಮತ್ತು ಭೂ ಅ--ಮಸ್‌ ಎಂದಿರುತ್ತದೆ. 
ಹಿಂದಿನಂತೆಯೆ ಗುಣ ಅವಾದೇಶಗಳು ಬಂದು ಭವ4ವಸ್‌ ಮತ್ತು ಭವ4ಮಸ್‌ 
ಎಂದಿರುತ್ತದೆ. ನಂತರ ಯಾಸುಟ್‌(ಯಾಸ್‌)' ಆಗಮ ಬಂದು, ಭವ ಯಾಸ್‌-- 
ವಸ್‌ ಮತ್ತು ಭವ ಯಾಸ್‌. ಮಸ್‌ ಎಂದಿದ್ದಾಗ, ಅದಕ್ಕೆ “ಇಯ್‌' ಆದೇಶ ಬಂದಮೇಲೆ, 
ಭವ4ಇಯ್‌4+ವಸ್‌ ಮತ್ತು ಭವ ಇಯ್‌.-ಮಸ್‌ ಎಂದಿರುತ್ತದೆ. ಅ ಕಾರ ಇ 
ಕಾರಗಳಿಗೆ ಗುಣ ಬಂದು ಭವೇಯ್‌.-ವಸ್‌ ಮತ್ತು ಭವೇಯ್‌.-ಮಸ್‌ ಎಂದಿರುತ್ತದೆ. 
“ಲೋಪೋ ವ್ಯೋರ್ವಲಿ” ಎಂಬ ಸೂತ್ರದಿಂದ "ಯ್‌' ಕಾರ ಲೋಪವಾದ ಮೇಲೆ 
ಭವೇ4ವಸ್‌ ಮತ್ತು ಭವೇ ಮಸ್‌ ಎಂದಿರುತ್ತದೆ. “ನಿತ್ಯಂ ಜಿತಃ” ಎಂಬ ಸೂತ್ರದಿಂದ 
"ಸ್‌' ಕಾರಾಕ್ಕೆ ಲೋಪವಾಗಿ ಭವೇವ ಮತ್ತು ಭವೇಮ ಎಂಬ ರೂಪಗಳು ಸಿದ್ಧಿಸುತ್ತವೆ. 


(ಆರ್ಧಧಾತುಕ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 431.ಅಜಾರಿಷಿ (3.4.16) 


ತಿಐನ್ತೇ ಭ್ಹಾದಯಃ ಪರಸ್ಥೈಪದಿ ರೂಪಗಳು 499 


ವೃತ್ತಿಃ-ಆಶಿಷಿ ಲಿಜಃ ತಿಜ್‌ ಆರ್ಧಧಾತುಕಸಂಜ್ಯಃ ಸ್ಯಾತ್‌। 

ಪ. ಛೇ- ಲಿಜ್‌, ಆಶಿಷಿ। 

ಅ. ವ್ಯ.-“ತಿಜ್‌ ಶಿತ್‌ ಸಾರ್ವಧಾತುಕಮ್‌” ಎಂಬ ಸೂತ್ರದಿಂದ "ತಿಜ್‌' ಎಂಬ 
ಪದವೂ ಮತ್ತು “ಆರ್ಧಧಾತುಕಂ ಶೇಷಃ” ಎಂಬ ಸೂತ್ರದಿಂದ "ಆರ್ಧಧಾತುಕಮ್‌' 
ಎ೦ಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-ಆಶೀರ್ವಾದಾರ್ಥದಲ್ಲಿರುವ "ಲಿಜ್‌' ಗೆ ಆದೇಶವಾಗಿ ಬರುವ “ತಿಜ್‌' 
ಪ್ರತ್ಯಯಕ್ಕೆ “ಆರ್ಧಧಾತುಕ ಸಂಜ್ಞೆಯು ಬರುತ್ತದೆ. ಇದರಿಂದ “ಆಶೀರ್ಲಿಜ್‌' "ಲ್‌' 
ಕಾರವು “ಆರ್ಧಧಾತುಕ' ಸರಿಜ್ಜೆಯನ್ನು ಪಡೆಯುತ್ತದೆ. (ಲಟ್‌,ಲಜ್‌,ಲಿಜ್‌ ಮತ್ತು 
ಲೋಟ್‌ "ಲ್‌' ಕಾರಗಳು "ಸಾರ್ವಧಾತುಕ' ಸಂಜ್ಞೆಯನ್ನು ಹೊಂದುತ್ತವೆ ಎಂಬುದನ್ನು 
ಇಲ್ಲಿ ಸ್ಮರಿಸಬಹುದು). 

(ಕಿತ್ಚ ವಿಧಾಯಕ ಅತಿದೇಶ ಸೂತ್ರ) 
ಸೂತ್ರ- 432.ಕಿದಾಶಿಹಿ (3.4.104) 

ವೃತ್ತಿಃ-ಆಶಿಷಿ ಲಿಜಃ ಯಾಸುಟ್‌ ಕಿತ್‌ (309) ಸ್ಫೋಃ ಸಂಯೋಗಾದ್ಯೋಃ ಇತಿ 
“ಸ'ಲೋಪಃ 

ಪ. ಛೇ. - ಕಿತ್‌, ಆಶಿಷಿ। 

ಅ. ವೃ. - “ಲಿಜಃ ಸೀಯುಟ್‌” ಎ೦ಬ ಸೂತ್ರದಿಂದ "ಲಿಜಃ' ಎಂಬ ಪದವೂ, 
ಮತ್ತು “ಯಾಸುಟ್‌ ಪರಸ್ಕೈಪದೇಷೂದಾತ್ತೋ ಜೆಚ್ಚ” ಎಂಬ ಸೂತ್ರದಿಂದ "ಯಾಸುಟ್‌' 
ಎ೦ಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಆಶೀರ್ವಾದಾರ್ಥದಲ್ಲಿ ಇರುವ “ಲಿಜ್‌' "ಲ್‌'ಕಾರಕ್ಕೆ ಬರುವ “ತಿಜ್‌' 
ಆದೇಶಕ್ಕೆ ಬರುವ ಯಾಸುಟ್‌ ಆಗಮವು ಕಿದ್ವದ್ಭಾವವನ್ನು ಹೊಂದುತ್ತದೆ. 

"ಯಾಸುಟ್‌' ಆಗಮವು "ಕಿತ್‌' ಆಗಿ ಇರುವುದಿಲ್ಲ. ಅದು "ಟಿತ್‌' ಆಗಿಯೇ ಇದೆ. 
ಅಲ್ಲಿ “ಕಿದ್ದದ್ಧಾವ' ಇಲ್ಲದಿದ್ದರೂ ಇದ್ದಂತೆ ಭಾವಿಸಬೇಕು. ಇದಕ್ಕೆ “ಅತಿದೇಶ'ವೆ೦ದು 
ಹೆಸರು. ಕಿದ್ದದ್ದಾವದಿಂದ ಹಲವು ರೂಪಗಳು ಸಿದ್ಧವಾಗಬೇಕಾಗಿದೆ. ಅದುದರಿಂದ ಈ 
ಅತಿದೇಶವನ್ನು ಮಾಡಲಾಗಿದೆ. 


(ಗುಣ ಮತ್ತು ವೃದ್ಧಿಗಳನ್ನು ನಿಷೇಧಿಸುವ ಸೂತ್ರ) 
ಸೂತ್ರ- 433.ಕ್ಷಿತಿ ಚ (11.5) 
ವೃತ್ತಿಃ-ಗಿತ್‌, ಕಿತ್‌, ಜಿತ್‌ ನಿಮಿತ್ತೇ ಇಗ್‌-ಲಕ್ಷಣೇ ಗುಣವೃ ದ್ಧೀ ನ ಸ್ವಃ ಭೂಯಾತ್‌। 
ಭೂಯಾಸ್ತಾಮ್‌। ಭೂಯಾಸುಃ। ಭೂಯಾಃ 'ಭೂಯಾಸ ಸಮ್‌! ಭೂಯಾಸ್ಪ। 
ಭೂಯಾಸಮ್‌!। ಭೂಯಾಸ್ಟ ಭೂಯಾಸ್ಸ। 
ಪುಛೇ.-ಗ್‌ಚಕ್‌ಚ,ಜ್‌ ಚ'ಕ್‌ಗ್‌ ಜಃತೇ ಇತಃ ಯಸ್ಯ ಸಃ ಕ್ವಿತ್‌ ತಸ್ಮಿನ್‌ 
್ವಿತಿ 


500 ಲಘುಸಿದ್ಧಾಂತ ಕೌಮುದೀ 


ಅ. ವೃ. - “ಇಕೋ ಗುಣ ವೃದ್ಧೀ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. ಮತ್ತು 
“ನ ಧಾತುಲೋಪ ಆರ್ಧಧಾತುಕೇ” ಎಂಬ ಸೂತ್ರದಿಂದ "ನ' ಎಂಬ ಶಬ್ದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಗಿತ್‌, ಕಿತ್‌ ಮತ್ತು ಚಿತ್‌ ಇವುಗಳನ್ನು ನಿಮಿತ್ತವಾಗಿ ಇರುವ "ಇಕ್‌'ಗೆ 
ಆಗುವ ಗುಣವೃದ್ಧಿಗಳು ಆಗುವುದಿಲ್ಲ. 

ಉದಾ-ಭೂಯಾತ್‌ - ಭೂಧಾತುವಿನ “ಆಶಿಷಿ ಲಿಜ್‌-ಲೋಟೌ” ಎಂಬ ಸೂತ್ರದಲ್ಲಿ 
ಹೇಳಿರುವ ಆಶೀರ್ವಾದಾರ್ಥದಲ್ಲಿ "ಲಿಜ್‌' "ಲ್‌' ಕಾರ ಬ೦ದಾಗ, ಅದರಸ್ಥಾನದಲ್ಲಿ 
ಪ್ರಥಮ ಪುರುಷ ಏಕವಚನದಲ್ಲಿ ಮೂಲ ಆಖ್ಯಾತಪ್ರತ್ಯಯವಾದ ತಿಪ್‌ (ತಿ) ಬ೦ದು, 
ಭೂತಿ ಎಂದು ಇರುತ್ತದೆ. “ತಿಜ್‌ ಶಿತ್‌ ಸಾರ್ವಧಾತುಕಮ್‌” ಎಂಬ ಸೂತ್ರದಿಂದ 
ಬರುವ ಸಾರ್ವಧಾತುಕ ಸಂಜ್ಞೆಯನ್ನು ಬಾಧಿಸಿ “ಲಿಜಾಶಿಷೀ” ಎ೦ಬ ಸೂತ್ರದಿಂದ 
ಆರ್ಧಧಾತುಕ ಸಂಜ್ಞೆ ಬರುತ್ತದೆ. ಆದ್ದರಿಂದ ಶಪ್‌ ವಿಕರಣ ಪ್ರತ್ಯಯವು ಬರುವುದಿಲ್ಲ. 
ಹೀಗೆ ಭೂತಿ ಎಂದಿದ್ದಾಗ, “ಯಾಸುಟ್‌ ಪರಸ್ಥೆ ೈಪದೇಷೂದಾತ್ತೋ ಜೆಚ್ಚ” ಎಂಬ 
ಸೂತ್ರದಿಂದ “ತಿ' ಪ್ರತ್ಯಯಕ್ಕೆ ಯಾಸುಟ್‌ (ಯಾಸ್‌) ಆಗಮವು ಆದ್ಯವಯವಾಗಿ 
ಬಂದು, ಭೂ#ಯಾಸ್‌ತಿ ಎಂದಿರುತ್ತದೆ. ಯಾಸ್‌ಗೆ “ಕಿದಾಶಿಷೀ” ಎಂಬ ಸೂತ್ರದಿಂದ 
ಅತಿದೇಶದಿಂದ ಕಿತ್ಸವು ಬರುತ್ತದೆ. ಭೂ4ಯಾಸ್‌4ತಿ ಎಂದಿದ್ದಾಗ "ತಿ' ಯು 
ಆರ್ಧಧಾತುಕವಾಗಿರುವುದರಿಂದ, ಯಾಸ್‌ ಎಂಬ ಆಗಮವನ್ನು ಆರ್ಧಧಾತುಕವಾಗಿ 
ಭಾವಿಸಿ “ಸಾರ್ವಧಾತುಕಾರ್ಧಧಾತುಕಯೋಃ” ಎ೦ಬ ಸೂತ್ರದಿಂದ "ಊ' ಕಾರಕ್ಕೆ 
ಬರುವ ಗುಣವನ್ನು ಪ್ರಕೃತ ಸೂತ್ರವು ನಿಷೇಧಿಸುತ್ತದೆ. ಆದುದ್ದರಿಂದ ಯಾಸುಟ್‌ 
(ಯಾಸ್‌)ಗೆ ಕಿತ್ಚವು ಬಂದಿದೆ. ಆದ್ದರಿಂದ "ಭೂ' ನಲ್ಲಿರುವ ಊ ಕಾರಕ್ಕೆ ಬರುವ 
ಗುಣವು ನಿಷೇಧಿಸಲಾಗಿದೆ. “ತಿ' ನಲ್ಲಿರುವ “ಇ' ಕಾರವು “ಇತಶ್ಚ” ಎಂಬ ಸೂತ್ರದಿಂದ 
ಲೋಪವಾಗಿ ಭೂ4ಯಾಸ್‌4ತ್‌ ಎಂದಿರುತ್ತದೆ. ಸ್‌ ಮತ್ತು ತ್‌ ಗಳ ನಂತರ ಯಾವ 
ಸ್ವರವು ಇಲ್ಲದೇ ಇರುವುದರಿಂದ “ಹಲೋತನಂತರಾಃ ಸಂಯೋಗಃ” ಎಂಬುದರಿಂದ 
ಸ್‌ ಮತ್ತು ತ್‌ಗಳಿಗೆ ಸಂಯೋಗ ಸಂಜ್ಞೆ ಬಂದು “ಸ್ಯೋಃ ಸಂಯೋಗಾದ್ಯೋರಂತೇ 
ಚ” ಎಂಬ ಸೂತ್ರದಿಂದ ಸ್‌ ಕಾರಕ್ಕೆ ಲೋಪ ಬ೦ದು ಭೂಯಾತ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಭೂಯಾಸ್ತಾಮ್‌- ಭೂ ಧಾತುವಿನ ಮೇಲೆ ಆಶೀರ್ಲಿಜ್‌ ನಲ್ಲಿ ಪ್ರಥಮ 
ಪುರುಷ ದ್ವಿವಚನದಲ್ಲಿ ಭೂ*-ತಸ್‌ ಎಂದಿದ್ದಾಗ “ಯಾಸುಟ್‌ ಪರಸ್ಕೈಪದೇಷೂದಾತ್ತೋ 
ಜಿಚ್ಚ” ಎಂಬ ಸೂತ್ರದಿಂದ ಯಾಸುಟ್‌ (ಯಾಸ್‌) ಆಗಮವು ಬಂದು, ಭೂ--ಯಾಸ್‌-- 
ತಸ್‌ ಎಂದಿರುತ್ತದೆ. ಯಾಸ್‌ಗೆ ಕಿದ್ದದ್ದಾವವು ಬಂದಿರುವುದರಿಂದ ಗುಣ ನಿಷೇಧಿಸಲಾಗಿದೆ. 
“ತಸ್ತಸ್ಥಮಿಪಾಮ್‌ ತಾಮ್‌ -ತಮ್‌-ತ-ಅಮಃ” ಎ೦ಬ ಸೂತ್ರದಿಂದ ತಸ್‌ಗೆ ತಾಮ್‌ 
ಆದೇಶವು ಬಂದು ಭೂಯಾಸ್ತಾಮ್‌ ಎಂಬ ರೂಪವು ಬರುತ್ತದೆ. 

ವಿಶೇಷ-ಇಲ್ಲಿ "ಸ್‌' ಮತ್ತು "ತ್‌'ಗಳಿಗೆ ಸಂಯೋಗವಿದ್ದರೂ ಪದಾನ್ನವಾಗಿಲ್ಲ- 
ದಿರುವುದರಿಂದಲೂ ಮತ್ತು "ರುಲ್‌' ಇದಕ್ಕೆ ಪರದಲ್ಲಿ ಇಲ್ಲದೇ ಇರುವುದರಿಂದಲೂ 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 501 


“ಸ್ಕೋಃ ಸಂಯೋಗಾದ್ಯೋರಂತೇ ಚ” ಎಂಬ ಸೂತ್ರದಿಂದ ಸ್‌ ಕಾರಕ್ಕೆ ಲೋಪ 
ಬರುವುದಿಲ್ಲ. 

ಉದಾ- ಭೂಯಾಸುಃ- ಭೂ ಧಾತುವಿನ ಮೇಲೆ ಲಿಜ್‌ ಲಕಾರದಲ್ಲಿ ಪ್ರಥಮ 
ಪುರುಷ ಬಹುವಚನದಲ್ಲಿ ಭೂ*ರಿು ಎಂದಿದ್ದಾಗ, ಮಿ ಪ್ರತ್ಯಯಕ್ಕೆ “ರೋರ್‌ಜುಸ್‌” 
ಎಂಬ ಸೂತ್ರದಿಂದ ಜುಸ್‌ (ಉಸ್‌) ಆದೇಶ ಬಂದು, ಭೂ ಉಸ್‌ ಎ೦ದಿದ್ದಾಗ, 
“ಯಾಸುಟ್‌ ಪರಸ್ಕೈಪದೇಷೂದಾತ್ತೋ ಜಿಚ್ಚ” ಎಂಬ ಸೂತ್ರದಿಂದ ಯಾಸುಟ್‌ 
(ಯಾಸ್‌) ಆಗಮವು ಬಂದು, ಭೂ4ಯಾಸ್‌4ಉಸ್‌ ಎಂದಿರುತ್ತದೆ. "ಯಾಸ್‌'ಗೆ 
ಕಿದ್ದದ್‌ಭಾವ ಬಂದಿರುವುದರಿಂದ ಗುಣವು ಬರುವುದಿಲ್ಲ. ಆದ್ದರಿಂದ ಭೂಯಾಸುಸ್‌ 
ಎಂದಿರುತ್ತದೆ. "ಸ್‌' ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು, ಭೂಯಾಸುಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ:- ಭೂಯಾಃ- ಭೂ ಧಾತುವಿನ ಮೇಲೆ ಆಶೀರ್ಲಿಜ್‌ನಲ್ಲಿ ಮಧ್ಯಮ 
ಪುರುಷ ಏಕವಚನದಲ್ಲಿ ಸಿಪ್‌ (ಸಿ) ಪ್ರತ್ಯಯವನ್ನು ಸೇರಿಸಿ ಭೂ*ಸಿ ಎಂದಿದ್ದಾಗ, 
“ಯಾಸುಟ್‌ ಪರಸ್ಕೈಪದೇಷೂದಾತ್ತೋ ಜೆಚ್ಚ” ಎಂಬ ಸೂತ್ರದಿಂದ ಯಾಸುಟ್‌ 
(ಯಾಸ್‌) ಆಗಮ ಬಂದು, ಭೂ-ಯಾಸ್‌-ಸಿ ಎಂದಿರುತ್ತದೆ. ಯಾಸ್‌ಗೆ ಕಿದ್ದದ್‌ 
ಭಾವ ಬಂದಿರುವುದರಿಂದ ಗುಣ ನಿಷೇಧಿಸಲಾಗಿದೆ. ಸಿ ನಲ್ಲಿರುವ “ಇ' ಕಾರಕ್ಕೆ 
“ಇತಶ್ಚ” ಎಂಬುದರಿಂದ ಲೋಪ ಬಂದು, ಭೂ-ಯಾಸ್‌--ಸ್‌ ಎಂದಿರುತ್ತದೆ. “ಸ್ಯೋಃ 
ಸಂಯೋಗಾದ್ಯೋರಂತೇ ಚ” ಎಂಬ ಸೂತ್ರದಿಂದ ಯಾಸ್‌ ಎಂಬಲ್ಲಿರುವ ಸ್‌ 
ಕಾರಕ್ಕೆ ಲೋಪ ಬಂದು ಕೊನೆಯಲ್ಲಿರುವ "ಸ್‌' ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು 
ಭೂಯಾ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಭೂಯಾಸ್ತಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ ಭೂ-ಥಸ್‌ ಎಂದಿದ್ದಾಗ, 
“ಯಾಸುಟ್‌ ಪರಸ್ಕೈಪದೇಷೂದಾತ್ತೋ ಜೆಚ್ಚ” ಎಂಬ ಸೂತ್ರದಿಂದ ಯಾಸುಟ್‌ 
(ಯಾಸ್‌) ಆಗಮ ಬಂದು, ಭೂ-ಯಾಸ್‌-ಥಸ್‌ ಎಂದಿರುತ್ತದೆ. ಯಾಸ್‌ಗೆ ಕಿದ್ವದ್‌ 
ಭಾವ ಬಂದಿರುವುದರಿಂದ ಗುಣ ನಿಷೇಧಿಸಲಾಗಿದೆ. “ತಸ್ತಸ್ಥಮಿಪಾಮ್‌ ತಾಮ್‌ - 
ತಮ್‌-ತ-ಅಮಃ” ಎಂಬ ಸೂತ್ರದಿಂದ ಥಸ್‌ ಗೆ ತಮ್‌ ಆದೇಶ ಬಂದು ಭೂಯಾಸ್ತಮ್‌ 
ಎಂಬ ರೂಪವು ಸಿದ್ಧವಾಗಿದೆ. 

ಉದಾ- ಭೂಯಾಸ್ತ - ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಥ ಪ್ರತ್ಯಯಕ್ಕೆ “ತ' 
ಆದೇಶವಾಗಿ ಬಂದು, ಭೂಯಾಸ್ತ ಎಂಬ ರೂಪವು ಸಿದ್ಧವಾಗಿದೆ. 

ಉದಾ- ಭೂಯಾಸಮ್‌ - ಉತ್ತಮಪುರುಷ ಏಕವಚನದಲ್ಲಿ ಭೂ-ಮಿಪ್‌ 
ಎ೦ದಿದ್ದಾಗ, “ಯಾಸುಟ್‌ ಪರಸ್ಕೈಪದೇಷೂದಾತ್ತೋ ಜೆಚ್ಚ” ಎಂಬ ಸೂತ್ರದಿಂದ 
ಯಾಸುಟ್‌ (ಯಾಸ್‌) ಆಗಮ ಬಂದು, ಭೂ*ಯಾಸ್‌-.ಮಿ ಎಂದಿರುತ್ತದೆ "ಯಾಸ್‌' 
ಗೆ ಕಿದ್ದದ್ದಾವ ಬಂದಿರೋಣದರಿಂದ ಗುಣ ನಿಷೇಧಿಸಲಾಗಿದೆ. ಹೀಗೆ ಭೂಯಾಸ್‌--ಮಿ 
ಎ೦ದಿದ್ದಾಗ "ಮಿ? ಗೆ ಹಿಂದಿನಂತೆ "ಅವಳ್‌' ಆದೇಶ್‌ ಬಂದು 
ಭೂಯಾಸ್‌- ಅಮ್‌-ಭೂಯಾಸಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 


502 ಲಘುಸಿದ್ಧಾ೦ತ ಕೌಮುದೀ 

ಉದಾ- ಭೂಯಾಸ್ವ, ಭೂಯಾಸ್ಮ- ಉತ್ತಮಪುರುಷ ದ್ವಿವಚನ ಮತ್ತು 
ಬಹುವಚನಗಳಲ್ಲಿ ಕ್ರಮವಾಗಿ ಭೂ4ವಸ್‌ ಮತ್ತು ಭೂ4ಮಸ್‌ ಎಂದಿದ್ದಾಗ, ಪ್ರಕ್ರಿಯೆಯು 
ಹಿಂದಿನಂತೆಯೇ ಇರುತ್ತದೆ. ಆದರೆ ವಸ್‌, ಮಸ್‌ಗಳಲ್ಲಿರುವ "ಸ್‌' ಕಾರವು “ನಿತ್ಯಂ 
ಜಿತಃ” ಎಂಬ : ಸೂತ್ರದಿಂದ ಲೋಪವಾಗಿ, ಭೂಯಾಸ್ವ ಮತ್ತು ಭೂಯಾಸ್ಮ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 

(ಛೂತಾರ್ಥದಲ್ಲ ಲುಅ”್‌ "ಲ್‌' ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ- 434.ಲುಕ”್‌ (3.2.10) 

ವೃತ್ತಿಃ-ಭೂತಾರ್ಥೇ ಧಾತೋಃ ಲುಜ್‌ ಸ್ಯಾತ್‌। 

ಅ. ವೃ. ಭೂತೇ, ಧಾತೋಃ, ಪ್ರತ್ಯಯಃ ಮತ್ತು ಪರಶ್ಚ ಎಂಬವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ- ಸಾಮಾನ್ಯ ಭೂತಕಾಲದಲ್ಲಿ ಧಾತುವಿನ ಪರದಲ್ಲಿ ಲುಜ್‌ "ಲ್‌'ಕಾರವು 
ಬರುತ್ತದೆ. (ಅನದ್ಯತನ ಭೂತಕಾಲದಲ್ಲೂ "ಲುಜ್‌' “ಲ್‌'ಕಾರವು ಬರುತ್ತದೆ). 

(ಮಾರ್‌ ಉಪಪದವಿದ್ದಾಗ ಧಾತುವಿಗೆ ಲುಕ್‌ "ಲ್‌'ಕಾರ ವಿಧಿಸುವ ಸೂತ್ರ) 

ಸೂತ್ರ- 435.ಮಾಜಿ ಲುಜ್‌ (3.3.175) 

ವೃತ್ತಿಃ-ಸರ್ವಲಕಾರಾಪವಾದಃ। 

ಅ. ವೃ. - ಧಾತೋಃ ಪ್ರತ್ಯಯಃ ಮತ್ತು ಪರಶ್ಚ ಎಂಬವು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ- "ಮಾಜ್‌' ಶಬ್ದವು ಉಪಪದವಾಗಿದ್ದಾಗ, ಧಾತುವಿನ ನಂತರ "ಲುಜ್‌' 
"ಲ್‌' ಕಾರವು ಬರುತ್ತದೆ. ಇದು ಉಳಿದ ಎಲ್ಲ'ಲ್‌'ಕಾರಗಳಿಗೂ ಅಪವಾದವಾಗಿದೆ. 

(ಲಣ್‌ ಮತ್ತು ಲುಜ”್‌ 'ಲ್‌' ಕಾರಗಳನ್ನು ವಿಧಿಸುವ. ಸೂತ್ರ) 

ಸೂತ್ರ- 436.ಸ್ಕೋತ್ತರೇ ಲಕ್‌ ಚ (3.3.176) 

ವೃತ್ತಿಃ-ಸ್ಕೋತ್ತರೆ ಮಾಜಿ ಲಜ್‌ ಸ್ಯಾತ್‌ ಚಾತ್‌ ಲುಜ್‌! 

ಅ. ವೃ.- “ಮಾಜಿ ಲುಜ್‌” ಎಂಬ ಸೂತ್ರದಿಂದ "ಮಾಜಿ' ಎಂಬ ಶಬ್ದವು 
ಅನುವೃತ್ತವಾಗುತ್ತದೆ. ಪ್ರತ್ಯಯಃ ಮತ್ತು ಪರಶ್ಚ ಎಂಬವು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ- "ಸ್ಥ' ಶಬ್ದವನ್ನು ಪರದಲ್ಲಿ ಉಳ್ಳ, "ಮಾಜ್‌' ಎಂಬ ಉಪಪದದ ಪರದಲ್ಲಿ 
ಉಳ್ಳ ಧಾತುವಿನ ನಂತರ, “ಲಜ್‌' ಮತ್ತು "ಲುಜ್‌' “ಲ್‌' ಕಾರಗಳು ಬರುತ್ತವೆ. “ಚ' 
ಕಾರ ಶಬ್ದವು ಸೂತ್ರದಲ್ಲಿ ಇರೋಣದ್ದರಿಂದ "ಲುಜ್‌' "ಲ್‌' ಕಾರವೂ ಗೃಹೀತವಾಗಿದೆ. 

(ಜಿ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 437.ಜಿ ಲುಜೆ (3.1.43) 

ವೃತ್ತಿಃ - ಶಬಾದ್ಯಪವಾದ॥। 

ಅ. ವ್ಯ- “ಧಾತೋರೇಕಾಚೋ ಹಲಾದೇಃ ಕ್ರಿಯಾ ಸಮಭಿಹಾರೇ ಯಜ್‌” 


ತಿಐನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು ೨೦3 


ಎಂಬ ಸೂತ್ರದಿಂದ “ಧಾತೋಃ' ಎಂಬ ಪದವು ಅನುವೃತ್ತವಾಗುತ್ತದೆ. ಪ್ರತ್ಯಯಃ 
ಮತ್ತು ಪರಶ್ಚ ಎಂಬವು ಅಧಿಕಾರಸೂತ್ರಗಳಾಗಿವೆ. 
ಅರ್ಥ- “ಲುಜ್‌' "ಲ್‌'ಕಾರವು ಪರದಲ್ಲಿದ್ದಾಗ, ಧಾತುವಿನ ಪರದಲ್ಲಿ “ಜ್ಲಿ' ಪ್ರತ್ಯಯವು 
ಆಗಮವಾಗಿ ಬರುತ್ತದೆ. "ಚ್ಲಿ' ನಲ್ಲಿ "ಲ್‌' ಮಾತ್ರ ಉಳಿಯುತ್ತದೆ. 
(ಚಿ ಗೆ ಸಿಚ್‌ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 438.ಜ್ಲೇಃ ಸಿಚ್‌ (3.1.44) 

ವೃತ್ತಿಃ-ಇಚಾವಿತೌ। 

ಪ. ಛೇ- ಚ್ಲೇಃ, ಸಿಚ್‌। 

ಅರ್ಥ- ಚಿ ಎಂಬುವುದಕ್ಕೆ ಸಿಚ್‌ (ಸ್‌) ಆದೇಶವು ಬರುತ್ತದೆ. 

ವಿಶೇಷ-ಚ್ಲೆಯ ಸ್ಥಾನದಲ್ಲಿ "ಸಿಚ್‌(ಸ್‌)' ಪ್ರತ್ಯಯವೇ ಬರುವದಾದರೆ, ಸಾಕ್ಷಾತ್ತಾಗಿ 
"ಸಿಚ್‌' ಪ್ರತ್ಯಯವನ್ನು ಯಾಕೆ ವಿಧಿಸಲಿಲ್ಲ. “ಚ್ಲೆ ಲುಜೆ” ಮತ್ತು “ಚ್ಲೇಃ ಸಿಚ್‌” ಈ 
ಸೂತ್ರಗಳನ್ನು ಬರೆಯುದಕ್ಕೆ ಬದಲಾಗಿ “ಸಿಚ್‌ ಲುಜಿ” ಎಂದೇ ಹೇಳಬಹುದಾಗಿತ್ತಲ್ಲ 
ಎಂದರೆ, ಇದಕ್ಕೆ ಸಮಾಧಾನವು ಹೀಗಿದೆ. ಪಾಣಿನೀ ಮುನಿಗಳು 'ಜ್ದೆ' ಗೆ "ಸಿಜ್‌' 
ವಿಧಿಸುವಂತೆ ಬೇರೆಕಡೆಗಳಲ್ಲಿ “ಚಜ್‌' ಮತ್ತು "ಅಜ್‌' ಹಾಗೆಯೇ “ಕ' ಆದೇಶಗಳನ್ನು 
ವಿಧಿಸುತ್ತಾರೆ. ಇದರಿಂದ ಕೆಲವು ಪ್ರತ್ಯಯಗಳು ಬಾಧಿತವಾಗಿ ಅದರ ಸ್ಥಾನದಲ್ಲಿ ಬೇರೆ 
ಪ್ರತ್ಯಯಗಳು ಬರುತ್ತವೆ. ಆದುದರಿಂದ "ಸಿಚ್‌' "ಚಜ್‌' "ಅಜ್‌' ಮತ್ತು "ಕ್ಷ' 
ಮೊದಲಾದವುಗಳಿಗೆ ಯಾವದಾದರೂ ಒಂದು ಸ್ಥಾನಿಯು ಅವಶ್ಯಕವಾಗಿರುತ್ತದೆ. ಈ 
ಕಾರಣದಿಂದ "ಚ್ಲೆ'ಯನ್ನು ಸಾಮಾನ್ಯ ಪ್ರತ್ಯಯವನ್ನಾಗಿ ಮಾಡಿ "ಸಿಚ್‌' 
ಮೊದಲಾದವುಗಳನ್ನು ಆದೇಶವಾಗಿ ವಿಧಿಸಲಾಗಿದೆ. 

(ಸಿಚ್‌ ಗೆ ಲುಕ್‌- ವಿಧಿಸುವ ಸೂತ್ರ) 

ಸೂತ್ರ- 439.ಗಾತಿ-ಸ್ಥಾ-ಘು-ಪಾ-ಭೂಭ್ಯಃ ಸಿಚಃ ಪರಸ್ಕೈಪದೇಷು (2.4.77) 

ವೃತ್ತಿಃ-ಏಭ್ಯಃ ಸಿಚಃ ಲುಕ್‌ ಸ್ಯಾತ್‌। ಗಾಪೌ(ಪಾ)ಇಹ ಇಣಾದೇಶ-ಪಿಬತೀ ಗೃಹ್ಯೇತೇ। 

ಅ. ವೃ - “ಣ್ಯ ಕ್ಷತ್ರಿಯಾರ್ಷ ಜೆತೋಯೂರನಿಲುಗಣಿಜ್ಯೋಃ” ಎಂಬಸೂತ್ತದಿಂದ 
"ಲುಕ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಇಣ್‌' ಧಾತುವಿನ ಸ್ಥಾನದಲ್ಲಿ ಬರುವ “ಗಾ-ಸ್ಥಾ-ಘು- ಸಂಜ್ಯಕ ಧಾತು 
“ಪಾ” ಮತ್ತು ಭೂ ಧಾತುಗಳ ನಂತರ "ಸಿಚ್‌' ಗೆ "ಲುಕ್‌(ಲೋಪ)' ಬರುತ್ತದೆ. 

ವಿಶೇಷ- "ಗಾ' ಧಾತುವು ಸ್ವತಂತ್ರವಾಗಿಯೂ ಇದೆ, ಈ ಸೂತ್ರಸ್ಥ “ಗಾ” ಧಾತುವನ್ನು 
ಸ್ವತಂತ್ರ “ಗಾ' ಧಾತುವಿನಿಂದ ಬೇರ್ಪಡಿಸಲು "ಇಣಾದೇಶ ಗಾ ಧಾತು' ಎಂದು 
ಹೇಳಲಾಗಿದೆ. ಅಂದರೆ ಪ್ರಕೃತ ಸೂತ್ರದಲ್ಲಿ “ಇಣ್‌' ಧಾತುವಿಗೆ "ಗಾ' ಎಂಬ ಧಾತುವು 
ಆದೇಶವಾಗಿ ಬಂದಿದೆ. ಆದ್ದರಿ೦ದ ಇದು ಪ್ರತ್ಯೇಕವಾದ ಧಾತು. 

ದಾ ಮತ್ತು ಧಾ ಧಾತುಗಳಿಗೆ “ದಾಧಾಪ್ಪದಾಪ್‌” ಎಂಬ ಸೂತ್ರದಿಂದ "ಘು' 


504 ಲಘುಸಿದ್ಧಾಂತ ಕೌಮುದೀ 


ಸಂಜ್ಞೆಯು ವಿಧಿಸಲ್ಪಟ್ಟಿದೆ. ಈ ರೀತಿಯಲ್ಲಿ “ಪಾ' ಧಾತುವು ಸ್ವತಂತ್ರವಾಗಿಯೂ ಇದೆ, 
ಆದರೆ ಪ್ರಕೃತ ಸೂತ್ರದಲ್ಲಿ "ಪಿಬ್‌' ಆದೇಶವನ್ನು ಹೊಂದುವ "ಪಾ' ಧಾತುವನ್ನೇ 
ಗ್ರಹಣ ಮಾಡಬೇಕು ಎಂದು ಭಾಷ್ಯಕಾರರು ಸಾರಿರುತ್ತಾರೆ. 
'` (ಗುಣವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ- 44೦.ಛೂಸುವೋಸ್ತಿಚೆ (7.3.68) 

ವೃತ್ತಿಃ-ಭೂ ಸೂ ಏತಯೋಃ ಸಾರ್ವಧಾತುಕೇ ತಿಜಿ ಪರೆ ಗುಣೋ ನ। ಅಭೂತ್‌। 
ಅಭೂತಾಮ್‌। ಅಭೂವನ್‌। ಅಭೂಃ। ಅಭೂತಿಮ್‌। ಅಭೂತ। ಅಭೂವಮ್‌। ಅಭೂವ। 
ಅಭೂಮ। 

ಪ. ಛೇ. - ಭೂ, ಸುವೋಃ  ತಿಜಿ! 

ಅ.ವೃ - “ನಾಭ್ಯಸ್ಪಸ್ಕಾಚಿ ಪಿತಿ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ನ' 
ಮತ್ತು “ಸಾರ್ವಧಾತುಕೇ' ಎಂಬ ಎರಡು ಪದಗಳು ಮತ್ತು “ಮಿದೇರ್ಗುಣಃ” ಎಂಬ 
ಸೂತ್ರದಿಂದ “ಗುಣಃ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಸಾರ್ವಧಾತುಕ ತಿಜ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ, "ಭೂ' ಮತ್ತು "ಸೂ' 
ಧಾತುಗಳ “ಇಗ್‌' ವರ್ಣಗಳಿಗೆ ಗುಣವು ಬರುವುದಿಲ್ಲ. 

ಉದಾ - ಅಭೂತ್‌- "ಭೂ' ಧಾತುವಿನಮೇಲೆ ಸಾಮಾನ್ಯ ಭೂತಾರ್ಥದಲ್ಲಿ 
"ಲುಜ್‌' "ಲ್‌' ಕಾರವು ವಿಧಿಸಲಾಗಿದೆ. “ಲುಜ್‌ಲಜ್‌ಲೃಜ್ಞ್ಚೃಡುತಾತ್ತಃ” ಎಂಬ 
ಸೂತ್ರದಿಂದ "ಭೂ'ಧಾತುವಿಗೆ "ಅಟ್‌' ಆಗಮವು ಬಂದಿರುತ್ತದೆ. ಪ್ರಥಮಪುರುಷ 
ಏಕವಚನದಲ್ಲಿ ತಿಪ್‌(ತಿ) ಆದೇಶವು ಬಂದು ಅ+ಭೂಃತಿ ಎಂದಿರುತ್ತದೆ. “ತಿ' ಪ್ರತ್ಯಯಕ್ಕೆ 
“ಸಾರ್ವಧಾತುಕ” ಸಂಜ್ಞೆ ಬಂದಿರೋಣದರಿಂದ ಕರ್ತರಿ ಶಪ್‌(ಅ) ಬರಬೇಕಾಗಿತ್ತು, 
ಅದನ್ನು ಬಾಧಿಸಿ “ಚಿ ಲುಜಿ” ಎಂಬ ಸೂತ್ರದಿಂದ “ಜ್ಲೀಲ್‌)' ಆದೇಶವು ಬರುತ್ತದೆ. 
ಅದಕ್ಕೆ ಸ್ಯ ಸಿಚ್‌” ಎಂಬ ಸೂತ್ರದಿ೦ದ "ಸಿಚ್‌(ಸ್‌)' ಆದೇಶ ಬಂದು ಅಭೂ4ಸ್‌ಃತಿ 
ಎಂದಿರುತ್ತದೆ. "ಸಿಚ್‌'ನಲ್ಲಿರುವ pat ಕಾರಕ್ಕೆ ಆರ್ಧಧಾತುಕ ಸಂಜ್ಞೆ ಬರುತ್ತದೆ. (ಇದಕ್ಕೆ 
ಭೂ ಧಾತುವಿನಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಆದರೆ “ಚೀರೆಕಡೆಗೆ ಇದಕ್ಕೆ 
ಪ್ರಯೋಜನವಿದೆ). “ಗಾತಿ-ಸ್ಥಾ-ಘು-ಪಾ-ಭೂಭ್ಯಃ ಸಿಚಃ ಪರಸೆ ೈಪದೇಷು” ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ “ಲುಕ್‌(ಲೋಪ)' ಬರುತ್ತದೆ. ಆಗ ಅಭೂ-ತಿ ಎಂದಿರುತ್ತದೆ. 
“ಸಾರ್ವಧಾತುಕ ಪ್ರತ್ಯಯವಾದ “ತ್ರಿ” ಫಂದಿದ ಭೂ ಧಾತುವಿನಲ್ಲಿರುವ 
"ಊ' ಕಾರಕ್ಕೆ ಬರಬೇಕಾದ ಗುಣವನ್ನು ಪ್ರಕೃತ ಸೂತ್ರವು ನಿಷೇಧಿಸುತ್ತದೆ. “ತಿ' 
ನಲ್ಲಿರುವ ಸ ಕಾರಕ್ಕೆ “ಇತಶ್ವ” Fel ಸೂತ್ರದಿಂದ ಲೋಪ ಬಂದು 
ಅಭೂ4ತ್‌-ಅಭೂತ್‌ ಎಂದು ರೂಪವಾಗುತ್ತದೆ. 

ಉದಾ- ಅಭೂತಾಮ್‌- ಪ್ರಥಮಪುರುಷ ದ್ವಿ ವಚನದಲ್ಲಿ ಭೂ--ತಸ್‌ ಎ೦ದಿದ್ದಾಗ, 
ಹಿಂದಿನಂತೆಯೇ ಅಡಾಗಮ ಮತ್ತು "ತಸ್‌' ಗೆ “ತಾಮ್‌' ಆದೇಶಬ೦ದು ಅ. ಭೂ 
ತಾಮ್‌-ಅಭೂತಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 505 


ಉದಾ-ಅಭೂವನ್‌- ಪ್ರಥಮಪುರುಷ ಬಹು ವಚನದಲ್ಲಿ ಭೂಯ ಎಂದಿದ್ದಾಗ, 
ಹಿಂದಿನಂತೆಯೇ ಅಡಾಗಮ ಮತ್ತು "ರಥ್‌'ಗೆ 'ಅನ್ಸ್‌' ಆದೇಶ ಬಂದು ಅಭೂ* ಅನ್‌ ಇ 
ಎಂದಿರುತ್ತದೆ. ಆಗ “ಭುವೋವುಗ್‌ಲುಜ್‌ಲಿಟೋಃ?” ಎಂಬ ಸೂತ್ರದಿಂದ "ವುಕ್‌(ವ್‌)” 
ಆಗಮವು ಬ೦ದು ಅಭೂವ್‌+ಅನ್ಸ್‌*ಇ ಎಂದು ಇರುತ್ತದೆ "ಚ್ಲಿ' ಯ ಸ್ಥಾನದಲ್ಲಿ 
"ಸಿಚ್‌(ಸ್‌)' ಬಂದು ಅಭೂವ್‌4ಸ್‌೬ಅನ್ತಿ ಎಂದಿದ್ದಾಗ ಗಾತಿ-ಸ್ಥಾ-ಘು-ಪಾ-ಭೂಭ್ಯಃ 
ಸಿಚಃ ಪರಸ್ಕೈಪದೇಷು” ಎಂಬ ಸುತ್ರದಿಂದ "ಸ್‌' ಕಾರಕ್ಕೂ ಮತ್ತು“ಇತಶ್ಚ” ಎಂಬ 
ಸೂತ್ರದಿಂದ "ಇ' ಕಾರಕ್ಕೂ ಲೋಪ ಬಂದು ಅಭೂವ್‌+ಅನ್ಸ್‌ ಎಂದಿದ್ದಾಗ, 
“ಸಂಯೋಗಾನ್ರಸ್ಯ ಲೋಪಃ” ಎಂಬ ಸೂತ್ರದಿಂದ "ತ್‌'ಕಾರಕ್ಕೆ ಲೋಪ ಬಂದು, 
ಅಭೂವನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ - ಅಭೂಃ - ಲುಜ್‌ "ಲ್‌' ಕಾರದಲ್ಲಿ ಮಧ್ಯಮಪುರುಷ ಏಕವಚನದಲ್ಲಿ 
ಭೂ ಧಾತುವಿನಮೇಲೆ "ಸಿಪ್‌'(ಸಿ) ಬಂದು ಭೂಃಸಿ ಎಂದಿದ್ದಾಗ, ಅಡಾಗಮ ಬಂದು 
ಅಭೂ-ಸಿ ಎಂದಿದ್ದಾಗ, “ಇತಶ್ನ' ಎಂಬುದರಿಂದ "ಇ? ಕಾರಕ್ಕೆ ಲೋಪ ಬಂದು 
ಅಭೂ*-ಸ್‌-ಅಭೂಸ್‌ ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಅಭೂಃ 
ಎಂದು ರೂಪವಾಗುತ್ತದೆ. 

ಉದಾ- ಅಭೂತಮ್‌, ಅಭೂತ- ಮಧ್ಯಮಪುರುಷ ದ್ವಿವಚನ ಬಹುವಚನಗಳಲ್ಲಿ 
ಭೂ. ಥಸ್‌ ಎಂದಿದ್ದಾಗ ಹಿಂದಿನಂತೆ ಅಡಾಗಮ, ಸಾರ್ವಧಾತುಕ ಸಂಜ್ಞೆ ಚ್ಲೆ ಆದೇಶ 
ಅದಕ್ಕೆ ಮತ್ತೆ "ಸಿಚ್‌(ಸ್‌)' ಆದೇಶ ಬಂದು, ಅಭೂ*ಸ್‌.-ಥಸ್‌ ಎಂದಿದ್ದಾಗ *ಸ್‌' 
ಕಾರಕ್ಕೆ ಲುಕ್‌ (ಲೋಪ) ಬಂದು, ಥಸ್‌ ಗೆ ತಮ್‌ ಆದೇಶ ಬಂದು ಅಭೂತಮ್‌ 
ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಭೂತ-ಮಧ್ಯಮಪುರುಷ ಬಹುವಚನದಲ್ಲಿ ಇದೇ ರೀತಿ ಭೂ.ಥ 
ಎಂದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಅಭೂ-ಸ್‌-ಥ ಎಂದಿದ್ದಾಗ, "ಸ್‌' 
ಕಾರಕ್ಕೆ ಲುಕ್‌ (ಲೋಪ) ಬಂದು, "ಥ' ಗೆ "ತ' ಆದೇಶ ಬಂದು ಅಭೂತ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ-ಅಭೂವಮ್‌ - ಉತ್ತಮ ಪುರುಷ ಏಕವಚನದಲ್ಲಿ -ಭೂ4ಮಿಪ್‌(ಮಿ) 
ಎಂದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು, ಧಾತುವಿನ ಪೂರ್ವದಲ್ಲಿ ಅಡಾಗಮ 
ಬಂದು ವುಕ್‌(ವ್‌) ಆಗಮ ಬಂದು ಅಭೂ-ವ್‌-ಮಿ ಎಂದಿದ್ದಾಗ, "ಮಿ'ಗೆ "ಅಮ್‌' 
ಆದೇಶ ಬಂದು ಅಭೂ+ವ್‌4ಅಮ್‌-ಅಭೂವಮ್‌ ಎಂದು ರೂಪವು ಸಿದ್ಧಿ ಸುತ್ತದೆ. 

ಉದಾ- ಅಭೂವ, ಅಭೂಮ - ಉತ್ತಮ ಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
ಕ್ರಮವಾಗಿ ವಸ್‌, ಮತ್ತು ಮಸ್‌ ಪ್ರತ್ಯಯಗಳು ಬಂದು, ಧಾತುವಿನ ಪೂರ್ವದಲ್ಲಿ 
ಅಡಾಗಮ ಬಂದು ಅಭೂ+ವಸ್‌ ಮತ್ತು ಅಭೂ+ಮಸ್‌ ಎಂದಿದ್ದಾಗ, ಹಿಂದಿನಂತೆಯೇ 
ಪ್ರಕ್ರಿಯೆಗಳು ನಡೆದು “ನಿತ್ಯಂ ಜಿತಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ 
ಬಂದು ಅಭೂವ ಮತ್ತು ಅಭೂಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 


೨೦6 ಲಘುಸಿದ್ಧಾ೦ತ ಕೌಮುದೀ 


(ಅಟ್‌ ಮತ್ತು ಆಟ್‌ ಆಗಮಗಳನ್ನು ನಿಷೇಧಿಸುವ ಸೂತ್ರ) 
ಸೂತ್ರ- 441ನ ಮಾಕ್‌ ಯೋಗೇ (6.4.74) 

ವೃತ್ತಿಃ-ಅಡಾಟೌ ನ ಸ್ಪ ಮಾ ಭವಾನ್‌ ಭೂತ್‌। ಮಾ ಸ್ಮ ಭವತ್‌। ಮಾ ಸ್ಮ 
ಭೂತ್‌। 

ಅ. ವೃ.- “ಲುಜ್‌-ಲಜ್‌-ಲೃಜ್‌ಕ್ಷೃಡುದಾತ್ತಃ” ಎಂಬ ಸೂತ್ರದಿಂದ "ಅಟ್‌' 
ಎಂಬ ಪದವೂ, “ಆಡಜಾದೀನಾಮ್‌” ಎ೦ಬ ಸೂತ್ರದಿಂದ “ಆಟ್‌' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- ಮಾಜ್‌ ಎಂಬ ಅವ್ಯಯದ ಯೋಗವಿದ್ದಾಗ, "ಲುಜ್‌' ಮತ್ತು "ಲಜ್‌"ಲ್‌' 
ಕಾರಗಳಲ್ಲಿ ಧಾತುವಿಗೆ “ಅಟ್‌' ಮತ್ತು "ಆಟ್‌'ಆಗಮಗಳು ಬರುವುದಿಲ್ಲ. 

ಉದಾ- ಮಾ ಭವಾನ್‌ ಭೂತ್‌। ಮಾ ಸ್ಮ ಭವತ್‌। ಮಾ ಸ್ಮ ಭೂತ್‌। ಈ 
ಮೂರೂ ಪ್ರಯೋಗಗಳಲ್ಲೂ “ಮಾಜಿ ಲುಜ್‌” ಮತ್ತು “ಸ್ಮೋತ್ತರೇ ಲಜ್‌ ಚ” 
ಎ೦ಬ ಸೂತ್ರಗಳು ಪ್ರವೃತ್ತವಾಗಿ ಅಡಾಗಮ ಬಾರದೇ ಹಲಾದಿ ಧಾತುವಾಗಿದ್ದಾಗ 
ಇಂತಹದೇ ಸಂದರ್ಭದಲ್ಲಿ "ಆಟ್‌' ಆಗಮವು ಬಾರದೇ, ಈ ಮೇಲಿನ ಪ್ರಯೋಗಗಳು 
ಸಿದ್ಧವಾಗುತ್ತವೆ. (ಸವರ್ಣದೀರ್ಫ ಸಂಧಿಯಿಂದ “"ಅಟ್‌' ಆಗಮ ಇದೆ ಎಂದು 
ಶಂಕಿಸಬಾರದು ಎ೦ಬುದಕ್ಕಾಗಿ ಮಾ ಭವಾನ್‌ ಭೂತ್‌। ಮಾ ಸ್ಮ ಭವತ್‌। ಮಾ ಸ್ಮ 
ಭೂತ್‌। ಎ೦ಬ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ). 

(ಲೃಣ್‌ “ಲ್‌' ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ- 442.ಅಣ್‌ ಸಿಮಿತ್ತೇ ಲೃಣ”್‌ ಕ್ರಿಯಾತಿಪತ್ರೌ (3.3.3) 

ವೃತ್ತಿಃ-ಹೇತುಹೇತುಮದ್ಭಾವಾದಿ ಲಿಜ್‌-ನಿಮಿತ್ತಂ ತತ್ರ ಭವಿಷ್ಯತ್ಯರ್ಥೇ ಲೃಜ್‌ 
ಸ್ಯಾತ್‌ ಕ್ರಿಯಾಯಾಃ ಅನಿಷ್ಟತ್ತ್‌ ಗಮ್ಯಮಾನಾಯಾಮ್‌,। ಅಭವಿಷ್ಯತ್‌। ಅಭವಿಷ್ಯತಾಮ್‌। 
ಅಭವಿಷ್ಯನ್‌। ಅಭವಿಷ್ಯಃ। ಅಭವಿಷ್ಯತಮ್‌। ಅಭವಿಷ್ಯತ। ಅಭವಿಷ್ಯಮ್‌। ಅಭವಿಷ್ಯಾವ। 
ಅಭವಿಷ್ಯಾಮ। ಸುವೃಷ್ಟಿಶ್ಚೇತ್‌ ಅಭವಿಷ್ಯತ್‌ ತದಾ ಸುಭಿಕ್ಷಮಭವಿಷ್ಯತ್‌ ಇತ್ಯಾದಿ। ಜ್ವೇಯಮ್‌। 
॥ ಇಲ್ಲಿಗೆ "ಭೂ' ಧಾತುವಿನ ರೂಪಗಳು ಮುಗಿದವು 

ಅತ ಸಾತತ್ಯಗಮನೇ। 2। ಅತತಿ। 

ಅ.ವೃ.-“ಭವಿಷ್ಯತಿ ಮರ್ಯಾದಾ ವಚನೇಇವರಸ್ಮಿನ್‌” ಎ೦ಬ ಸೂತ್ರದಿಂದ "ಭವಿಷ್ಯತಿ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಲಿಜ್‌' ನಿಮಿತ್ತಿಕವಾದ ಯಾವ ಹೇತುಹೇತುಮದ್ಭಾವ(ಕಾರಣ-ಕಾರ್ಯ 
ಭಾವ) ಮೊದಲಾದವು ಇರುವದೋ ಅಲ್ಲಿ ಕ್ರಿಯೆಯ ಭವಿಷ್ಯಕ್ಕಾಲವನ್ನು ಸೂಚಿಸುವ 
ಧಾತುವಿನಮೇಲೆ “ಲೃಜ್‌' “ಲ್‌' ಕಾರವು ಬರುತ್ತದೆ. (ಕ್ರಿಯೆಯ ಅಸಿದ್ಧಿಯನ್ನು ತಿಳಿಸುವ 
ಸಂದರ್ಭದಲ್ಲಿ) ವೃತ್ತಿಯಲ್ಲಿ ಕೊಟ್ಟಿರುವ ಉದಾಹರಣೆ (ಸುವೃಷ್ಟಿಶ್ಚೇತ್‌ ಅಭವಿಷ್ಯತ್‌ 
ತದಾ ಸುಭಿಕ್ಷಮಭವಿಷ್ಯತ್‌)ಯ ತಾತ್ಪರ್ಯ ಹೀಗಿದೆ- “ಮಳೆ ಆಗಿದ್ದರೆ ಸುಭಿಕ್ಷವಾಗಿರುತ್ತಿತ್ತು. 
ಆದರೆ ಮಳೆಯಾಗಲಿಲ್ಲ ಆದಕಾರಣ ಸುಭಿಕ್ನವೂ ಆಗಲಿಲ್ಲ” ಎಂದು. ಇದರ ಅರ್ಥ 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 507 


ಕಾರಣವಾದ ಮಳೆ ಇಲ್ಲದ್ದರಿಂದ ಕಾರ್ಯವಾದ ಸುಭಿಕ್ಷವು ಆಗಲಿಲ್ಲವೆಂದು ತಿಳಿಯಬೇಕು. 

ರೂಪಗಳು- ಅಭವಿಷ್ಯತ್‌। ಅಭವಿಷ್ಯತಾಮ್‌। ಅಭವಿಷ್ಯನ್‌। ಅಭವಿಷ್ಯಃ। ಅಭವಿಷ್ಯತಮ್‌। 
ಅಭವಿಷ್ಯತ। ಅಭವಿಷ್ಯಮ್‌। ಅಭವಿಷ್ಯಾವ। ಅಭವಿಷ್ಯಾಮ। 

ಗಮನಿಸಬೇಕಾದ ಅಂಶ- ಈ ರೀತಿಯಾಗಿ 10 "ಲ್‌' ಕಾರಗಳ ರೂಪಗಳನ್ನು 
ಕೆಲವು ಧಾತುಗಳಿಗೆ ಮಾತ್ರ ವರದರಾಜರಿಂದ ನಿರೂಪಿಸಲಾಗಿದೆ. ಉಳಿದ ಧಾತುಗಳ 
ರೂಪಗಳನ್ನು “ಸಿದ್ಧಾನ್ಷಕೌಮುದೀ' ಯಿಂದ ತಿಳಿದುಕೊಳ್ಳಬೇಕು. 

ಧಾತು-2. ಅತ ಸಾತತ್ಯಗಮನೇ। (ಸತತವಾಗಿ ಗಮನ ಮಾಡುವುದು ಎಂದು 
ಅರ್ಥ) ಇದರಲ್ಲಿ "ಅತ್‌' ಮಾತ್ರ ಉಳಿಯುತ್ತದೆ. 


ಲಟ್‌: 

ಉದಾ-ಅತತಿ-ಪ್ರಥಮಪುರುಷ ಏಕವಚನದಲ್ಲಿ “ಅತ್‌' ಧಾತುವಿನಮೇಲೆ "ಲಟ್‌' 
"ಲ್‌' ಕಾರ ಬಂದು ಅದಕ್ಕೆ "ತಿಪ್‌ (ತಿ)' ಆದೇಶ ಬಂದು, ಅತ್‌*ತಿ ಎಂದಿದ್ದಾಗ 
“ಕರ್ತರಿ ಶಪ್‌” ಎಂಬುದರಿಂದ “ಶಪ್‌(ಅ)' ಬಂದು ಅತ್‌4ಅ-4ತಿ-ಅತತಿ ಎಂದು 
ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ ಉಳಿದ ಎಲ್ಲ "ಲಟ್‌' "ಲ್‌' ಕಾರದ 
ರೂಪಗಳಾದ ಅತತಃ, ಅತನ್ತಿ, ಅತಸಿ, ಅತಥಃ, ಅತಥ, ಅತಾಮಿ, ಅತಾವಃ, ಅತಾಮಃ 
ರೂಪಗಳು ಸಿದ್ಧವಾಗುತ್ತವೆ. 

(ಆಟ್‌ 'ಲ್‌' ಕಾರದಲ್ಲ ಅಭ್ಯಾಸದ ಆರಂಭದಲ್ಲ ಇರುವ 
ಅ ಕಾರಕ್ಕೆ ದೀರ್ಫ ವಿಧಾಯಕ ಸೂತ್ರ) 

ಸೂತ್ರ- 443.ಅತ ಆದೇಃ (7.4.70) 

ವೃತ್ತಿಃ-ಅಭ್ಯಾಸಸ್ಯ ಆದೇಃ ಅತೋ ದೀರ್ಫಃ ಸ್ಯಾತ್‌ ಲಿಟಿ ಆತ। ಆತತುಃಆತುಃ। 
ಆತಿಥ। ಆತಥುಃ। ಆತ। ಆತ। ಆತಿವ। ಆತಿಮ। ಅತಿತಾ। ಅತಿಷ್ಯತಿ।ಅತತು। 

ಪ. ಛೇ. - ಅತಃ, ಆದೇಃ 

ಅ. ವೃ.- “ಅತ್ರ ಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ "ಅಭ್ಯಾಸಸ್ಯ' ಎಂಬ 
ಪದವೂ, "ಮತ್ತು “ದೀರ್ಫ ಇಣಃ ಹತ್ರ ಎ೦ಬ ಸೂತ್ರದಿಂದ "ದೀರ್ಫಃ' ಎಂಬ 
ಪದವೂ ಅನುವ ೃತ್ತವಾಗುತ್ತವೆ. 

ಅರ್ಥ- ಅಭ್ಯಾಸದ ಆದಿಯಲ್ಲಿರುವ ಹ್ರಸ್ವ "ಅ ಕಾರಕ್ಕೆ ದೀರ್ಥವು(ಆ) ಬರುತ್ತದೆ. 

ವಿಶೇಷ- “ಅತ್‌' ಧಾತುವಿನ ಅಭ್ಯಾಸದ "ಅ' ಕಾರಕ್ಕೆ ದೀರ್ಫ ಬಂದಾಗಲೂ 
ಬಾರದೇ ಇರುವಾಗಲೂ ಸಮಾನವಾದ ರೂಪವು ಸದ್ಧಿಸಿದರೂ, "ಅರ್ಚ್‌' ಮೊದಲಾದ 
ಧಾತುಗಳಲ್ಲಿ "ಆನರ್ಚ' ಮೊದಲಾದ ರೂಪಗಳ” ಸಿದ್ಧಿಗಾಗಿ, ಪ್ರಕೃತ ಸೂತ್ರವು 
ಪ್ರವೃತ್ತವಾಗಿದೆ. ಆದರೆ “ಅ' ಕಾರಕ್ಕೆ ದೀರ್ಫ ಬರುವುದು ಈ ಸೂತ್ರದಿಂದಲೇ. 
ಆದುದರಿಂದ ಈ ಸೂತ್ರದ ಆವಶ್ಯಕತೆ "ಇದೆ. ಅಂದರೆ ಸವರ್ಣದೀರ್ಫ' ಸಂಧಿಯಿಂದ 
ದೀರ್ಪ ಬಂದಿದೆ ಎಂದು ತಿಳಿಯಬಾರದು. 


508 ಲಘುಸಿದ್ದಾಂತ ಕೌಮುದೀ 


ಆಟ್‌: 

ಉದಾ- ಆತ - ಪಹಮಪುರುಷ ಏಕವಚನದಲ್ಲಿ “ಅತ್‌' ಧಾತುವಿನಮೇಲೆ "ತಿಪ್‌(ತಿ)' 
ಎ೦ಬ ಮೂಲ ಆಖ್ಯಾತ ಪ್ರತ್ಯಯ ಬಂದು ಅತ್‌4ತಿ ಎಂದಿದ್ದಾಗ, "ತಿ' ಗೆ “ಇಲ್‌- 
ಅತುಸ್‌-ಉಸ್‌.....ಣಲ್ವಮಾಃ"” ಎಂಬ ಸೂತ್ರದಿಂದ ಅಭಿನವ ಆಖ್ಯಾತ 

ಪ್ರತ್ಯಂತುವಾದ “ಇಲ್‌(ಅ)' ಬಂದು, ಅತ್‌ ಅ ಎಂದಿರುತ್ತದೆ. 
“ಲಿಟಧಾತೋರನಭಾ ಸಸ್ಯ” ಎಂಬ ಸೂತ್ರದಿಂದ, ಧಾತುವಿಗೆ ದ್ವಿತ್ವ ಬಂದು, ಅತ್‌ 
ಅತ್‌4ಅ ಎಂದಿರುತ್ತದೆ. ಮೊದಲನೇ "ಅತ್‌' ಗೆ ಅಭ್ಯಾಸ ಸಂಜ್ಞೆ ಬಂದು “ಹಲಾದಿ: 
ಶೇಷಃ” ಎ೦ಬ ಸೂತ್ರದಿಂದ ಮೊದಲನೇ ಹಲ್‌ (ತ್‌) ಲೋಪವಾಗಿ ಅ ಅತ್‌. ಅ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಅಭ್ಯಾಸದ "ಅ' ಕಾರಕ್ಕೆ ದೀರ್ಫ (ಆ) ಬಂದು 
ಆ*ಅತ್‌.*ಆ ಎಂದಿದ್ದಾಗ, ಸವರ್ಣದೀರ್ಪ ಸಂಧಿಯಿಂದ ಆತ್‌4ಅ=ಅತ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ -ಆತತುಃ-ಪ್ರಥಮಪುರುಷ ದ್ವಿವಚನದಲ್ಲಿ ಅತ್‌4ತಸ್‌ ಎಂದಿದ್ದಾಗ 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ತಸ್‌ಗೆ ಅತುಸ್‌ ಎಂಬ ಆದೇಶ ಬಂದು, 
ಆ4ಅತ್‌4ಅತುಸ್‌ ಎಂದಿದ್ದಾಗ, ಸವರ್ಣದೀರ್ಫ್ಥವಾಗಿ, "ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ಆತತುಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ -ಆತುಃ-ಪ್ರಥಮಪುರುಷ ಬಹುವಚನದಲ್ಲಿ ಅತ್‌. ಎಂದಿದ್ದಾಗ, "ರು' 
ಗೆ "ಉಸ್‌' ಎಂಬ ಆದೇಶ ಬಂದು, ಅತ್‌. ಉಸ್‌ ಎಂದಿದ್ದಾಗ, ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು, ಆ ಅತ್‌. ಉಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸ ರ್ಗಗಳು 
ಬಂದು ಆತುಃ ಎಂದು ರೂಪವು ಸಿದ್ಧವಾಗುತ್ತದೆ. 


ಉದಾ- ಆತಿಥ- ಮಧ್ಯಮಪುರುಷ ಏಕವಚನದಲ್ಲಿ, ಅತ್‌. ಸಿಪ್‌ (ಸಿ) ಎಂದಿದ್ದಾಗ, 
ಮೇಲಿನಂತೆಯೇ "ಸಿ'ಗೆ "ಥ' ಆದೇಶ ಬಂದು ಅತ್‌. ಥ ಎಂದಿರುತ್ತದೆ. ಆಗ 
ಹಿಂದಿನಂತೆಯೇ ದ್ವಿತ್ವಾದಿಗಳು ಬಂದು ಆತ್‌. ಥ ಎಂದಿದ್ದಾಗ, “ಆರ್ಧಧಾತುಕಸ್ಕೇಡ್‌ 
ವಲಾದೇಃ” ಎಂಬ "ಸೂತ್ರದಿಂದ "ಥ' ಪೂರ್ವದಲ್ಲಿ ಇಟ್‌(ಇ) ಆಗಮ ಬಂದು 
ಆತ್‌4ಇ4+ಥ=ಆತಿಥ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆತಥುಃ -ಮಧ್ಯಮ ಪುರುಷ ದ್ವಿವಚನದಲ್ಲಿ, ಅತ್‌--ಥಸ್‌ ಎಂದಿದ್ದಾಗ, 
ಮೇಲಿನಂತೆಯೇ “ಥಸ್‌' ಗೆ "ಅಥುಸ್‌' ಆದೇಶ ಬಂದು, ಅತ್‌. ಅಥುಸ್‌ ಎಂದಿದ್ದಾಗ, 
ಆಗ ಹಿಂದಿನಂತೆಯೇ ದ್ವಿತ್ವಾದಿಗಳು ಬಂದು ಆತ್‌-ಅಥುಸ್‌ ಎಂದಿದ್ದಾಗ ಸ್‌ 
ಕಾರಕ್ಕೆ ರುತ್ತ-ವಿಸರ್ಗಗಳು ಬಂದು, ಆತಥುಃ ಎಂದು ರೂಪವು ಸಿದ್ಧಿಸುತ್ತದೆ. 

ಉದಾ- ಆತ- ಮಧ್ಯಮ ಪುರುಷ ಬಹುವಚನದಲ್ಲಿ, ಅತ್‌-ಥ ಎಂದಿದ್ದಾಗ, 
ಮೇಲಿನಂತೆಯೇ "ಥ'ಗೆ "ಅ' ಆದೇಶ ಬಂದು, ಅತ್‌4ಅ ಎಂದಿದ್ದಾಗ, ಆಗ 
ಹಿಂದಿನಂತೆಯೇ ದ್ವಿತ್ವಾದಿಗಳು ಬಂದು ಆತ್‌4ಅ=ಆತ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆತ, ಆತಿವ, ಆತಿಮ-ಉತ್ತಮ ಪುರುಷ ಏಕವಚನ, ದ್ವಿವಚನ, ಮತ್ತು 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 509 


ಬಹುವಚನಗಳಲ್ಲಿ ಕ್ರಮವಾಗಿ ಅತ್‌.--ಮಿಪ್‌(ಮಿ), ಅತ್‌-ವಸ್‌ ಮತು ಆತ್‌4ಮಸ್‌ 
ಎ೦ದಿದ್ದಾಗ ಆತ್‌ ರೂಪದವರೆಗೂ ಪ್ರಕ್ರಿಯೆ ಸಮಾನವಾಗಿದ್ದು, ಏಕವಚನದಲ್ಲಿ "ಮಿ' 
ಗೆ ಣಲ್‌(ಅ) , ದ್ವಿವಚನ ಬಹುವಚನಗಳಲ್ಲಿ 'ವಸ್‌' ಮತ್ತು "ಮಸ್‌' ಗಳಿಗೆ ಇಟ್‌ (ಇ) 
ಆಗಮ ಬಂದು, ಆತ್‌4ಅ-=ಆತ ಎಂದೂ, ಆತ್‌4ಇ೪ವ=-ಆತಿವ ಎಂದೂ, 
ಆತ್‌4ಇ4+ಮ=ಆತಿಮ ಎಂದೂ ರೂಪಗಳು ಸಿದ್ಧವಾಗುತ್ತವೆ. 


ಲುಟ್‌: 

ಉದಾ- ಅತಿತಾ - "ಅತ್‌' ಧಾತುವಿನಮೇಲೆ "ಲುಟ್‌' "ಲ್‌' ಕಾರದಲ್ಲಿ "ತಿಪ್‌(ತಿ)' 
ಆದೇಶ ಬಂದು ಅತ್‌4ತಿ ಎಂದಿದ್ದಾಗ, ಅದಕ್ಕೆ ಸಾರ್ವಧಾತುಕಸಂಜ್ಞೆ ಬಂದಮೇಲೆ 
"ಶಪ್‌' ವಿಕರಣ ಬರಬೇಕಾಗಿತ್ತು, ಅದನ್ನು ಬಾದಿಸಿ “ಸ್ಯತಾಸೀ ಲೃ-ಲುಟೋಃ” ಎಂಬ 
ಸೂತ್ರದಿಂದ “ತಾಸಿ (ತಾಸ್‌)' ಪ್ರತ್ಯಯ 50 ಅದಕೆ  ಆರ್ಧಧಾತುಕಸಂಜ್ಞೆ ಬಂದು, 
ಅದರ ದೆಸೆಯಿಂದ ವಲಾದಿಯಾದ “ತಾಸ್‌' ನ ಪೂರ್ವದಲ್ಲಿ “ಇಟ್‌' ಆಗಮ ಬಂದು, 
ಅತ್‌--ಇ*-ತಾಸ್‌*ತಿ ಎಂದಿರುತ್ತದೆ, “ಲುಟಃ ಪ್ರಥಮಸ್ಯ ಡಾರೌರಸಃ” ಎಂಬ ಸೂತ್ರದಿಂದ 
“ತಿ' ಗೆ "ಡಾ(ಆ)' ಆದೇಶ ಬಂದು ಅತ್‌4ಇ+ ತಾಸ್‌.-ಆ ಎಂದಿರುತ್ತದೆ, ಆಗ "ತಾಸ್‌ 
ನಲ್ಲಿರುವ "ಆಸ್‌' ಗೆ ಟಿಲೋಪ ಬಂದು ಅತ್‌4ಇ+ತ್‌4ಆ-ಅತಿತಾ ಎಂಬ ರೂಪವು 
ಸಿದ್ಧಿಸುತ್ತದೆ. 

ವಿಶೇಷ: "ಲುಟ್‌' "ಲ್‌' ಕಾರದಲ್ಲಿ ಎಲ್ಲಕಡೆಯಲ್ಲೂ "ಟಿತ್‌' ಆದ "ಇಟ್‌' ಆಗಮವು 
ಬರೋಣದರಿಂದ ಗುಣನಿಷೇಧವಾಗಿದೆ. 


ಲುಟ್‌ "ಲ್‌' ಕಾರದ ರೂಪಗಳು- 

ಅತಿತಾ, ಅತಿತಾರೌ, ಅತಿತಾರಃ॥ ಅತಿತಾಸಿ, ಅತಿತಾಸ್ಥಃ, ಅತಿತಾಸ್ಥ। ಅತಿತಾಸ್ಕಿ 
ಅತಿತಾಸಃ, ಅತಿತಾಸ್ಮಃ। 
ಲೃಟ್‌: 

ಉದಾ- ಅತಿಷ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ, "ಅತ್‌' ಧಾತುವಿನಮೇಲೆ 
ಮೂಲ ಆಖ್ಯಾತ ಪ್ರತ್ಯಯವಾದ “ತಿಪ್‌(ತಿ)' ಬಂದು ಸಾರ್ವಧಾತುಕಸಂಜ್ವೆ ಬಂದಮೇಲೆ 
“ಶಪ್‌ " ವಿಕರಣ ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ, “ಸ್ಯತಾಸೀ ಲ್ಮ-ಲುಟೋಃ” 
ಎಂಬ ಸೂತ್ರದಿಂದ 'ಸ್ಯ' ಆದೇಶ ಬಂದು ಅದಕ್ಕೆ ಆರ್ಧಧಾತುಕ ಸಂಜ್ಞೆ ಬಂದಾಗ, 
ವಲಾದಿ ಪ್ರತ್ಯಯವಾದ 'ಸ್ಯ' ದ ಪೂರ್ವದಲ್ಲಿ “ಇಟ್‌' ಆಗಮ ಬಂದು, 
ಅತ್‌ಸಇಸ್ಮಃತಿಎ ಅತಿಸ್ಯತಿ ಎಂದಿರುತ್ತದೆ. 'ಸ್ಯ' ದಲ್ಲಿರುವ "ಸ್‌' ಕಾರಕ್ಕೆ “ಆದೇಶ 
ಪ್ರತಯಯೋಃ” ಎಂಬ "ಸೂತ್ರದಿಂದ ಪತ್ತ ಬಂದು ಅತಿಷ್ಯತಿ ಎಂದು ರೂಪವಾಗುತ್ತದೆ. 

ಈ "ಲ್‌' ಕಾರದಲ್ಲಿ "ಸ್‌' ಪ್ರತ್ಯಯ ಮತ್ತು "ಇಟ್‌' ಆಗಮ ಬಂದಾಗ, “ಅತ್‌' 
ಧಾತುವಿಗೆ ಈ ಕೆಳಗಿನ ರೂಪಗಳು ಬರುತ್ತವೆ. 

ಶೋನ ಅತಿಷ್ಯತಿ, ತ ಅತಿಷ್ಠನ್ನಿ! ಅತಿಷ್ಯಸಿ, ಅತಿವ್ಯಧತಿ ಅತಿಷ್ಯಥ। 
ಅತಿಷಾ , ಅತಿಷ್ಠಾವಃ. ಅತಿಷ್ಠಾಮಃ 


ಆ 


510 ಲಘುಸಿದ್ಧಾಂತ ಕೌಮುದೀ 


ಲೋಟ್‌: 

ಉದಾ- ಅತತು - ಪ್ರಥಮಪುರುಷ ಏಕವಚನದಲ್ಲಿ "ಅತ್‌' ಧಾತುವಿನ ಮೇಲೆ 
“ತಿಪ್‌(ತಿ)' ಆದೇಶ ಬಂದು ಅತ್‌*ತಿ ಎಂದಿದ್ದಾಗ, ಸಾರ್ವಧಾತುಕಸಂಜ್ಞೆ ಬಂದು, 
“ಶಪ್‌(ಅ)' ವಿಕರಣ ಬಂದಮೇಲೆ, ಅತ್‌. ಅತಿ ಎಂದಿರುತ್ತದೆ, “ಏ ರುಃ” ಎಂಬ 
ಸೂತ್ರದಿಂದ “ಇ' ಕಾರಕ್ಕೆ "ಉ' ಕಾರ ಬಂದು, ಅತ್‌*ಅ+ತು-ಅತತು ಎಂದು 
ರೂಪವಾಗುತ್ತದೆ. “ತುಹ್ಯೋಸ್ತಾತಜ್ಜಾಶಿಷ್ಯನ್ಯತರಸ್ಯಾಮ್‌” ಎಂಬ ಸೂತ್ರದಿಂದ 
ವೈಕಲ್ಲಿಕವಾಗಿ “ತಾತಜ್‌ (ತಾತ್‌) ಆದೇಶ ಬಂದು ಅತತಾತ್‌ ಎಂಬ ವೈಕಲ್ಲಿಕರೂಪವು 
ಸಿದ್ದವಾಗುತ್ತದೆ. ರೂಪಗಳು: ಅತತು/ಅತತಾತ್‌, ಅತತಾಮ್‌, ಅತನು ಅತತು/ಅತತಾತ್‌, 
ಅತತಮ್‌, ಅತತಟತಾನಿ, ಅತಾವ, ಅತಾಮ। : 

(ಆಟ್‌(ಆ)ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 444.ಆಡಹಾದೀನಾಮ್‌ (6.4.27) 

ವೃತ್ತಿಃ-ಅಜಾದೇಃ ಅಜ್ಞಸ್ಕ ಆಟ್‌, ಲುಜ್‌-ಲಜ್‌-ಲ್ಕಜ್‌ಕ್ಸು ಆತತ್‌। ಆತೇತ್‌!ಆತ್ಕಾತ್‌। 
ಅತ್ಯಾಸ್ತಾಮ್‌। ಲುಜೆ ಸಿಚಿ ಇಡಾಗಮೇ ಕೃತೇ। 

ಪ. ಛೇ. - ಆಟ್‌, ಅಜಾದೀನಾಮ್‌। 

ಅ. ವೃ.- “ಲುಜ್‌-ಲಜ್‌-ಲೃಜ್‌ಕ್ಷ್ವಡುದಾತ್ತಃ” ಎಂಬ ಸೂತ್ರದಿಂದ “ಲುಜ್‌- 
ಲಜ್‌-ಲ್ಕಜ್ಮು' ಎಂಬ ಪದವೂ, ಮತ್ತು “ಉದಾತ್ತ' ಎಂಬ ಪದವೂ ಅನುವೃತ್ತ 
ವಾಗುತ್ತವೆ. “ಅಜ್ಗಸ್ಯ” ಎಂಬುದನ್ನು "ಅಜ್ಗಾನಾಂ' ಎಂದು ಷಷ್ಠೀ ವಿಭಕ್ತಿಯಲ್ಲಿ ವಚನ 
ವಿಪರಿಣಾಮ ಮಾಡಿ, ಅಧಿಕಾರಸೂತ್ರವಾಗಿ ಸ್ವೀಕರಿಸಲಾಗಿದೆ. 

ಅರ್ಥ- “"ಲುಜ್‌-ಲಜ್‌-ಲೃಜ್‌' “ಲ್‌' ಕಾರಗಳು ಪರದಲ್ಲಿದ್ದಾಗ, ಅಜಾದಿ ಅಜ್ಲವುಳ್ಳ 
ಧಾತುವಿಗೆ "ಆಟ್‌' ಆಗಮವು ಬರುತ್ತದೆ. 

ವಿಶೇಷ- ಈ ಸೂತ್ರದ ಪೂರ್ವ ಸೂತ್ರವಾದ “ಲುಜ್‌-ಲಜ್‌-ಲೃಜ್‌ಕ್ಷೃಡುದಾತ್ತಃ” 
ಎಂಬುದು “"ಅಟ್‌' ಆಗಮವನ್ನು ವಿಧಿಸುತ್ತದೆ. ಆದರೆ ಪ್ರಕೃತ ಸೂತ್ರವು "ಆಟ್‌' 
ಆಗಮವನ್ನು ವಿಧಿಸುತ್ತದೆ. ಕಾರಣ ಇದು ಅಜಾದಿಗಳಿಗೆ ಮಾತ್ರ "ಆಟ್‌' ಆಗಮವನ್ನು 
ವಿಧಿಸುತ್ತದೆ. ಆದುದರಿಂದ ಇದು ಪೂರ್ವ ಸೂತ್ರಕ್ಕೆ ಅಪವಾದ ಸೂತ್ರವಾಗಿದೆ. 
ಲಜ್‌: 

ಉದಾ- ಆತತ್‌- “ಅತ್‌” ಧಾತುವಿನಮೇಲೆ “ಲಜ್‌' “ಲ್‌'ಕಾರದ ಪ್ರಥಮ ಪುರುಷ 
ಏಕವಚನದಲ್ಲಿ ಅತ್‌4ತಿ ಎಂದಿದ್ದಾಗ, ಧಾತುವಿಗೆ ಅಡಾಗಮ ಬಂದಾಗ, ಇದು 
ಅಜಾದಿಯಾಗಿರೋಣದರಿಂದ ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಟಿತ್‌' ಆದ 
"ಆಟ್‌ (ಆ)' ಆಗಮವು ಬಂದು ಆ4ಅತ್‌4ತಿ ಎಂದಿದ್ದಾಗ, ಸಾರ್ವಧಾತುಕ ಸಂಜ್ಞೆ 
ಬಂದು “ಶಪ್‌(ಅ)' ವಿಕರಣ ಪ್ರತ್ಯಯ ಬಂದಾಗ, ಆ+ಅತ್‌4ಅಃತಿ ಎಂದಿರುತ್ತದೆ. 
“ಆಟಶ್ಚ” ಎಂಬ ಸೂತ್ರದಿಂದ “ಆ' ಕಾರ "ಅ' ಕಾರಗಳಿಗೆ ವೃದ್ಧಿ ಬಂದು "ಆ' 
ಎಂದಾದಮೇಲೆ ಆತ್‌4ಅ+ತಿ ಎಂದಿರುತ್ತದೆ. “ಇತಶ್ಚ” ಎಂಬ ಸೂತ್ರದಿಂದ “ಇ' ಕಾರ 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 511 


ಲೋಪವಾಗಿ ಆತತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
ವಿವರಣೆ: ತಸ್‌, ಥಸ್‌, ಥ ಮತ್ತು ಮಿಪ್‌(ಮಿ) ಗಳಿಗೆ “ತಸ್ಥಸ್ನಮಿಪಾಂ 
ತಾಂತಂತಾಮಃ” ಎಂಬ ಸೂತ್ರದಿಂದ ತಾಮ್‌ ಮೊದಲಾದ ಆದೇಶಗಳು ಬರುತವೆ. 
ಪ್‌(ಸಿ) ನಲ್ಲಿ “ಇತಶ್ಚ” ಎಂಬ ಸೂತ್ರದಿಂದ "ಇ'ಕಾರಕ್ಕೆ ಲೋಪ ಬಂದು, ವ 
ಕಾರಕ್ಕೆ ರುತ್ವ-ವಿಸರ್ಗಗಳು ಬರುತ್ತವೆ. "ವಸ್‌' ಮಸ್‌'ಗಳು ಬಂದಾಗ, “ಅತೋ- 
ದೀರ್ಫೋಯಣ್‌” ಎಂಬುದರಿಂದ ದೀರ್ಫ ಬಂದು “ನಿತ್ಯಂಜಿತಃ” ಎಂಬ ಸೂತ್ರದಿಂದ 
"ಸ್‌ ಕಾರಕ್ಕೆ ಲೋಪ ಬಂದು ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. ರೂಪಗಳು: 
ಆತತ್‌, ಆತತಾಮ್‌, ಆತನ್‌। ಆತಃ, ಆತತಮ್‌, ಆತತ। ಆತಮ್‌, ಆತಾವ, ಆತಾಮ। 


ಅಕ್‌: 

ಉದಾ- ಅತೇತ್‌- ಪ್ರಥಮ ಪುರುಷ ಏಕವಚನದಲ್ಲಿ "ಅತ್‌' ಧಾತುವಿನಮೇಲೆ 
ಮೂಲ ಆಖ್ಯಾತ ಪ್ರತ್ಯಯವಾದ “ತಿ' ಆದೇಶ ಬಂದು, ಅತ್‌-ತಿ ಎಂದಿರುತ್ತದೆ. ಅದಕ್ಕೆ 
ಸಾರ್ವಧಾತುಕ ಸಂಜ್ಞೆ ಮತ್ತು ಶಪ್‌(ಅ) ವಿಕರಣ ಬಂದು ಅತ್‌. ಅತಿ ಎಂದಿರುತ್ತದೆ. 
“ಂರಾಸುಟ್‌ ಪರಸ್ಮೈಪದೇಷೂದಾತ್ತೋ ಜೆಚ್ಚ” ಎಂಬ ಸೂತ್ರದಿಂದ 
"ಯಾಸುಟ್‌(ಯಾಸ್‌)' ಆಗಮ ಬಂದು ಅತ್‌ಅ4ಯಾಸ್‌4ತಿ ಎಂದಿದ್ದಾಗ, "ಯಾಸ್‌' 
ಗೆ "ಇಯ್‌' ಆದೇಶ ಬಂದು, ಅತ್‌4ಅ4ಇಯ್‌+ತಿ ಎಂದಿರುತ್ತದೆ. “ಲೋಪೋ- 
ವ್ಯೋರ್ವಲೀ” ಎಂಬ ಸೂತ್ರದಿಂದ "ಯ್‌'ಗೆ ಲೋಪ ಬಂದು ಅತ್‌4ಅಇಃತಿ 
ಎಂದಿರುತ್ತದೆ. "ಅ' ಕಾರ “ಇ' ಕಾರಗಳಿಗೆ ಗುಣ ಬರುತ್ತದೆ. “ಇತಶ್ನ” ಎಂಬುದರಿಂದ 
"ತಿ' ಯಲ್ಲಿರುವ “ಇ' ಕಾರಕ್ಕೆ ಲೋಪ ಬರುತ್ತದೆ. ಆಗ ಅತೇತ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ವಿಶೇಷ: ತಸ್‌ ಮೊದಲಾದ ಪ್ರತ್ಯಯಗಳಲ್ಲಿ ಹಿಂದಿನಂತೆ “ತಸ್ಮಸ್ಥಮಿಪಾಂ 
ತಾಂತಂತಾಮಃ” ಎ೦ಬ ಸೂತ್ರದಿಂದ "ತಾಮ್‌' ಮೊದಲಾದ ಆದೇಶಗಳು ಕ್ರಮವಾಗಿ 
ಬರುತ್ತವೆ. "ಸಿಪ್‌' ನಲ್ಲಿಯ “ಇ' ಕಾರಕ್ಕೆ “ಇತಶ್ಚ” ಎಂಬುದರಿಂದ ಲೋಪವಾಗಿ 
“ಸ್‌” ಕಾರಕ್ಕೆ ರುತ್ವ- ವಿಸರ್ಗಗಳು ಬರುತ್ತವೆ. "ವಸ್‌ ಮತ್ತು “ಮಸ್‌” ಪ್ರತ್ಯಯಗಳು 
ಇದ್ದಾಗ, ನೈ ತೋದೀರ್ಪೋಯಣಿ” ಎಂಬುದರಿಂದ ದೀರ್ಫ ಬಂದು, “ನತ್ಯಂಜಿತಃ” 
ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು ರೂಪಗಳು ಸಿದ್ಧವಾಗುತ್ತವೆ. 
ವು ಪುರುಷ ಬಹುವಚನದಲ್ಲಿ "ಯು' ಗೆ “ರೇರ್ಜುಸ್‌” ಎಂಬುದರಿಂದ 

ಸ್‌(ಉಸ್‌)' ಆದೇಶ ಬಂದು ವಲಾದಿ ಪ್ರತ್ಯಯವು ಪರದಲ್ಲಿದ್ದಾಗ ಮಾತ್ರ, 

“ರೋಪೋವ್ರೋರ್ಪಲಿ” ಎಂಬ ಸೂತ್ರದಿಂದ "ಯ್‌' p ಲೋಪ ಬಂದು, ವತ್ವಂಜಿತಃ” 
ಎಂಬ ಸೂತ್ರದಿಂದ "ಸ "ಸ್‌' ಕಾರಕ್ಕೆ ಲೋಪ ಬಂದು ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅತೇತ್‌, ಅತೇತಾಮ್‌, ಅತೇಯುಃ ಅತೇಃ, ಅತೇತಮ್‌, ಅತೇತಃ। 


ಅತೇಯಮ್‌, ಅತೇವ, ಅತೇಮ। 


512 ಲಘುಸಿದ್ಧಾ೦ತ ಕೌಮುದೀ 


ಆಶೀರ್ಲಣ೯್‌: 

ಉದಾ- ಅತ್ಯಾತ್‌ ಮೊದಲಾದ 9 ರೂಪಗಳು - ಪ್ರಥಮ ಪುರುಷ ಏಕವಚನದಲ್ಲಿ 
“ಅತ್‌' ಧಾತುವಿನಮೇಲೆ, “ಆಶಿಷೀ ಲಿಜ್‌ಲೋಟೌ” ಎಂಬ ಸೂತ್ರದಿಂದ "ತಿಪ್‌(ತಿ)' 
ಆದೇಶ ಬಂದು ಅತ್‌-ತಿ ಎಂದಿದ್ದಾಗ, “ಲಿಜಾಶಿಷೀ” ಎ೦ಬ ಸೂತ್ರದಿಂದ ಆರ್ಧ 
ಧಾತುಕ ಸಂಜ್ಞೆ ಬರೋಣದರಿಂದ “ಶಪ್‌' ಬಾರದೇ "ಯಾಸುಟ್‌(ಯಾಸ್‌)' ಆಗಮಬಂದು 
ಅತ್‌4ಯಾಸ್‌4ತಿ ಎಂದಿದ್ದಾಗ, “ಇತಶ್ಚ” ಎಂಬುದರಿಂದ "ಇ' ಕಾರಕ್ಕೆ ಲೋಪ 
ಬಂದು ಅತ್‌4ಯಾಸ್‌4ತ್‌ ಎಂದಿರುತ್ತದೆ. “ಸ್ಯೋಃ ಸಂಯೋಗಾದ್ಯೋರನ್ನೇಚ” 
ಎಂಬುದರಿಂದ "ಸ್‌' ಕಾರಕ್ಕೆ ಲೋಪ ಬಂದು, ಅತ್ಯಾತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉಳಿದ ರೂಪಗಳು- ಅತ್ಯಾಸ್ತಾಮ್‌, ಅತ್ಯಾಸುಃಅತ್ಯಾಃ ಅತ್ಯಾಸ್ತಮ್‌, ಅತ್ಯಾಸ್ತ ಅತ್ಯಾಸಮ್‌, 
ಅತ್ಯಾಸ್ತ್ಯ ಅತ್ಯಾಸ್ನ 
. ವಿಶೇಷ - ಆಶೀರ್ಲಿಜ್‌ ನಲ್ಲಿ "ಅತ್‌' ಧಾತುವಿನಮೇಲೆ ಗುಣವು ಬರುವುದಿಲ್ಲ. 
ಆದುದರಿಂದ ಗುಣ ನಿಷೇಧಕ್ಕೆ ಪ್ರಸಕ್ತಿಯೇ ಇರುವುದಿಲ್ಲ. 

ಲುಜೆ ಸಿಚಿ ಇಡಾಗಮೇ ಕೃತೇ- "ಲುಜ್‌' ನಲ್ಲಿ "ಚ್ಲಿ' ಗೆ "ಸಿಚ್‌(ಸ್‌) ಆದೇಶವು 
ಬರುತ್ತದೆ. "ಸಿಚ್‌' ಇದು ಆರ್ಧಧಾತುಕವಾಗಿದೆ. (“ಆರ್ಧಧಾತುಕಂ ಶೇಷಃ?) ಇದು 
ವಲಾದಿಯಾಗಿಯೂ ಇದೆ “ಆರ್ಧಧಾತುಕಸ್ಯೇಡ್ವಲಾದೇಃ” ಎಂಬ ಸೂತ್ರದಿಂದ 
"ಇಟ್‌' ಆಗಮವು ಬರುತ್ತದೆ. ಆಗ ಆತ್‌4ಇ+ಸ್‌ ಎಂದಿದ್ದಾಗ 


(ಈಟ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 445. ಅಸ್ತಿಸಿಜೋಪೃಕ್ತೇ (7.3.೨6) 

ವೃತ್ತಿಃವಿದ್ಯಮಾನಾತ್‌ ಸಿಚೋಃ ಅಸ್ತೇಃ ಚ ಪರಸ್ಯ ಅಪ್ಪಕ್ತಸ್ಯ ಹಲಃ ಈಟ್‌- 
ಅಗಮಃ 

ಪ. ಛೇ. - ಅಸ್ತಿ, ಸಿಚಃ, ಅಪ್ಪಕ್ಷೇ। 

ಅ. ವೃ- “ಉತೋವೃದ್ಧಿರ್ಲುಕಿ ಹಲಿ” ಎಂಬ ಸೂತ್ರದಿಂದ “ಹಲಿ' ಎಂಬ 
ಪದವೂ ಮತ್ತು “ಬ್ರುವಈಟ್‌” ಎಂಬ ಸೂತ್ರದಿಂದ "ಈಟ್‌' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- ವಿದ್ಯಮಾನ "ಸಿಚ್‌' ಪ್ರತ್ಯಯ ಮತ್ತು “ಅಸ್‌' ಧಾತುವಿಗಿಂತ ಪರದಲ್ಲಿರುವ 
“ಹಲ್‌' ವರ್ಣಕ್ಕೂ “ಈಟ್‌” ಆಗಮವು ಬರುತ್ತದೆ. 

ವಿಶೇಷ: 'ಜ್ಲೆ' ಮತ್ತು ಅದರ ಸ್ಥಾನದಲ್ಲಿ ಬರುವ "ಸಿಚ್‌' “ಲುಜ್‌' “ಲ್‌'ಕಾರದಲ್ಲಿ 
ಮಾತ್ರ ಬರುತ್ತದೆ. " ಸಿಚ್‌' ನ ನಂತರ ಅಥವಾ “ಅಸ್‌' ಧಾತುವಿನ ನಂತರ ಇರುವ 
ಅಪೃಕ್ತಸಂಜ್ಞೆಯುಳ್ಳ “ಹಲ್‌' ಗೆ "ಈಟ್‌' ಆಗಮವು ಬರುತ್ತದೆ. ಈ ಆಗಮವು "ಟಿತ್‌' 
ಆಗಿದೆ, ಮತ್ತು ದೀರ್ಫ “ಇ(ಈ)' ಕಾರವು ಇದೆ. "ಟಿತ್‌' ಆಗಿ ಇರೋಣದರಿಂದ 
ಅಪೃಕ್ಷ “ಹಲ್‌' ಗೆ ಆದಿಯಲ್ಲಿ ಬರುತ್ತದೆ. ಅಪೃಕ್ತ “ಹಲ್‌' ವರ್ಣವು "ತಿಪ್‌' ಮತ್ತು 
“ಸಿ ಪ್‌ ಗಳಲ್ಲಿರುವ “ಇ' ಕಾರಗಳ '`ಕೋಪವಾದಮೇಲೆಯೇ ಕೂಡಿಕೊಳ್ಳುತ್ತದೆ. 


ತಿಣನ್ನೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 513 


ಅದುದರಿಂದ ಈ ಸೂತ್ರವು "ತಿಪ್‌' ಮತ್ತು "ಸಿಪ್‌' ಗಳಿಗೇನೇ ಸಂಬಂದಿಸಿರುತ್ತದೆ. 


(ಸ್‌ ಕಾರ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 446. ಹ ha (5.2.28) 

ವೃತ್ತಿಃ-ಇಟಃ ಸ್ಯ ಸಸ್ಯ ಲೋಪಃ $ ಸ್ಯಾತ್‌ ಈಟ ಪರೆ। 

ವಾ। ಸಿಜ್‌ಲೋಪ ತ ಸಿದ್ಧೋ ವಾಚ್ಯಃ॥। 

ಆತೀತ್‌। ಆತಿಷ್ಟಾಮ್‌। 

ಪ. ಛೇ. - ಇಟಃ, ಈಟಿ। 

ಅ.ವೃ.- “ರಾತ್‌ ಸಸ್ಯ” ಎಂಬ ಸೂತ್ರದಿಂದ "ಸಸ್ಕ' ಎಂಬ ಪದವೂ ಮತ್ತು 
“ಸ೦ಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ "ಲೋಪಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- “ಇಟ್‌' ಗಿಂತ ಪರದಲ್ಲಿ "ಈಟ್‌' ಇರುವಾಗ, ಅವುಗಳ ಮಧ್ಯದಲ್ಲಿರುವ 
'ಸ್‌' ಕಾರಕ್ಕೆ ಲೋಪವು ಬರುತ್ತದೆ. 

ತೇ ಇಲ್ಲಿ ಎರಡೂ ಆಗಮಗಳು "ಟಿತ್‌' ಆಗಿವೆ. “ಆರ್ಧಧಾತು ಕಸ್ಕೇಡ್ಸಲಾದೇಃ” 
ಎ೦ಬ ಸೂತ್ರದಿಂದ "ಇಟ್‌' ಆಗಮ ಬರುತ್ತದೆ. ಮತ್ತು “ಅಸ್ತಿ ಸಿಚೋತಪೃಕ್ಷೇ” ಎಂಬ 
ಸೂತ್ರದಿಂದ. “ಈಟ್‌' ಆಗಮವೂ ಬರುತ್ತದೆ. ಪ್ರಕೃತ ಸೂತ್ರದಿಂದ ಇಟ್‌” ಮತ್ತು 
"ಈಟ್‌' ಗಳ ಮಧ್ಯದಲ್ಲಿರುವ "ಸ್‌ ಕಾರಕ್ಕೆ ರೋಪವು ಬರುತ್ತದೆ. ಆಗ ಸರ್ವರ್ಣದೀರ್ಫ 
ಸಂಧಿಯಿಂದ ಇರರ ಈ ಎಂದು ಆಗಬೇಕಾಗಿತ್ತು ಆದರೆ ಪ್ರಕೃತ ಸೂತ್ರ "ತಿಪಾದಿ'ಯಲ್ಲಿದೆ. 
ಮತ್ತು “ಅಕಃ ಸವರ್ಣೇ ದೀರ್ಫಃ” ಎಂಬ ಸೂತ್ರವು ಸಪಾದಸಪ್ತಾಧ್ಯಾಯಿಯಲ್ಲಿದೆ. 
ತ್ರಿಪಾದಿ ಸೂತ್ರವು ಅಸಿದ್ದವಾಗಿರೋಣದರಿಂದ ಸವರ್ಣದೀರ್ಫ್ಥಕ್ಕೆ ಅವಕಾಶವಿರುವುದಿಲ್ಲ. 
ಅದುದರಿಂದ ಪ್ರಕೃತ ವಾರ್ತಿಕ 

ವಾ ಸಿಜ್‌ಲೋಪ ಏಕಾದೇಶೆ ಸಿದ್ಧೋ ವಾಚ್ಯಃ ವು ಹೊರಟಿದೆ. 

ವಾ। ಸಿಜ್‌ಲೋಪ ಏಕಾದೇಶೆ ಸಿದ್ಧೋ ವಾಚ್ಯಃ । 

ಅರ್ಥ:-ಏಕಾದೇಶವನ್ನು ಮಾಡಬೇಕಾಗಿದ್ದಾಗ, "ಸಿಚ್‌' ನ ಲೋಪವು ಸಿದ್ಧವಾಗುತ್ತದೆ. 
ಸಪಾದ ಸಪ್ತಾಧ್ಯಾಯೀಯ "ದೃಷ್ಟಿಯಲ್ಲಿ, ಬೇರೆ" ಕಡೆಗೆ ತ್ರಿಪಾದಿಯೂ ಅಸಿದ್ಧವಾಗುತ್ತದೆ. 
ಆದರೆ ಏಕಾಡೇಶವನ್ನು ವಿಧಿಸುವಾಗ ಮಾತ್ರ ಅದು ಸಿದ್ಧವಾಗಿಯೇ ಇರುತ್ತದೆ. ರಿದುದರದ 
ಸವರ್ಣದೀರ್ಪ ಸಂಧಿಯು ಇಲ್ಲಿ ಬಂದೇ ಬರುತ್ತದೆ. 

ಲುಜ್‌: ಉದಾ-ಆತೀತ್‌ ಪ್ರಥಮಪುರುಷ ಏಕವಚನದಲ್ಲಿ ಅತ್‌4ತಿ ಎ೦ದಿದ್ದಾಗ, 
"ಆಟ್‌' ಆಗಮ ಬಂದು, ಆ4 ಅತ್‌*ತಿಪ್‌(ತಿ) ಎಂದಿರುತ್ತದೆ. “ಜ್ಲೇಲ್‌)' ಗೆ "ಸಿಚ್‌(ಸ್‌)' 
ಬಂದ ಮೇಲೆ, “ಇತಶ್ವ” ಎಂಬ ಸೂತ್ರದಿಂದ ತ್ರ ಯಲ್ಲಿರುವ “ಇ'ಕಾರವು 
ಲೋಪವಾಗುತ್ತದೆ. ಆಗ ಆ*-ಅತ್‌-ಸ್‌*-ತ್‌ ಎಂದಿರುತ್ತದೆ. "ಸ್‌'(ಸಿಚ್‌) ಗೆ 
“ಆರ್ಧಧಾತುಕು ಶೇಷಃ” ಎಂಬ ಸೂತ್ರದಿಂದ ಆರ್ಧಧಾತುಕಸಂಜ್ಞೆ ಬಂದು "ಸ್‌'ಗೆ 


512 ಲಘುಸಿದ್ಧಾಂತ ಕೌಮುದೀ 


ಆಶೀರ್ಲಣ್ಣ್‌: 

ಉದಾ- ಅತ್ಯಾತ್‌ ಮೊದಲಾದ 9 ರೂಪಗಳು - ಪ್ರಥಮ ಪುರುಷ ಏಕವಚನದಲ್ಲಿ 
“ಅತ್‌' ಧಾತುವಿನಮೇಲೆ, “ಆಶಿಷೀ ಲಿಜ್‌ಲೋಟೌ” ಎಂಬ ಸೂತ್ರದಿಂದ “ತಿಪ್‌(ತಿ)' 
ಆದೇಶ ಬಂದು ಅತ್‌4ತಿ ಎಂದಿದ್ದಾಗ, “ಲಿಜಾಶಿಷೀ” ಎಂಬ ಸೂತ್ರದಿಂದ ಆರ್ಧ 
ಧಾತುಕ ಸಂಜ್ಞೆ ಬರೋಣದರಿಂದ "ಶಪ್‌' ಬಾರದೇ "ಯಾಸುಟ್‌(ಯಾಸ್‌)' ಆಗಮಬಂದು 
ಅತ್‌4ಯಾಸ್‌ತಿ ಎಂದಿದ್ದಾಗ, “ಇತಶ್ವ” ಎಂಬುದರಿಂದ “ಇ' ಕಾರಕ್ಕೆ ಲೋಪ 
ಬಂದು ಅತ್‌+ಯಾಸ್‌4ತ್‌ ಎಂದಿರುತ್ತದೆ. “ಸ್ಕೋಃ ಸಂಯೋಗಾದ್ಯೋರನ್ನೇಚ” 
ಎಂಬುದರಿಂದ "ಸ್‌' ಕಾರಕ್ಕೆ ಲೋಪ ಬ೦ದು, ಅತ್ಕಾತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉಳಿದ ರೂಪಗಳು- ಅತ್ಯಾಸ್ತಾಮ್‌, ಅತ್ಯಾಸುಃಅತ್ಯಾಃ, ಅತ್ಯಾಸ್ತಮ್‌, ಅತ್ಯಾಸ್ತ ಅತ್ಯಾಸಮ್‌, 
ಅತ್ಯಾಸ್ವ, ಅತ್ಯಾಸ್ನ 

ವಿಶೇಷ - ಆಶೀರ್ಲಿಜ್‌ ನಲ್ಲಿ "ಅತ್‌' ಧಾತುವಿನಮೇಲೆ ಗುಣವು ಬರುವುದಿಲ್ಲ. 
ಆದುದರಿಂದ ಗುಣ ನಿಷೇಧಕ್ಕೆ ಪ್ರಸಕ್ಷಿಯೇ ಇರುವುದಿಲ್ಲ. 

ಲುಜಿ ಸಿಚಿ ಇಡಾಗಮೇ ಕೃತೇ- "ಲುಜ್‌' ನಲ್ಲಿ "ಚ್ಲಿ' ಗೆ "ಸಿಚ್‌(ಸ್‌) ಆದೇಶವು 
ಬರುತ್ತದೆ. "ಸಿಚ್‌' ಇದು ಆರ್ಧಧಾತುಕವಾಗಿದೆ. ( ೬ ೬. ಶೇಷಃ”) ಇದು 
ವಲಾದಿಯಾಗಿಯೂ ಇದೆ “ಆರ್ಧಧಾತುಕಸ್ಕೇಡ್ವಲಾದೇಃ” ಎ೦ಬ ಸೂತ್ರದಿಂದ 
"ಇಟ್‌' ಆಗಮವು ಬರುತ್ತದೆ. ಆಗ ಆತ್‌-ಇ--ಸ್‌ ಎಂದಿದ್ದಾಗ 


(ಈಟ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 445.ಅಸ್ತಿಸಿಚೋತಪ್ಯಕ್ಷೇ (7.3.೨6) 

ವೃತ್ತಿಃ-ವಿದ್ಯಮಾನಾತ್‌ ಸಿಚೋಃ ಅಸ್ತೇಃ ಚ ಪರಸ್ಯ ಅಪೃಕ್ಷಸ್ಯ ಹಲಃ ಈಟ್‌- 
ಅಗಮಂಃ। 

ಪ. ಛೇ. - ಅಸ್ತಿ, ಸಿಚಃ, ಅಪ್ಪಕ್ಷೇ। 

ಅ. ವೃ- “ಉತೋವೃದ್ಧಿರ್ಲುಕಿ ಹಲಿ” ಎಂಬ ಸೂತ್ರದಿಂದ “ಹಲಿ' ಎಂಬ 
ಪದವೂ ಮತ್ತು “ಬ್ರುವಈಟ್‌” ಎಂಬ ಸೂತ್ರದಿಂದ "ಈಟ್‌' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- ವಿದ್ಯಮಾನ "ಸಿಚ್‌' ಪ್ರತ್ಯಯ ಮತ್ತು "ಅಸ್‌' ಧಾತುವಿಗಿಂತ ಪರದಲ್ಲಿರುವ 
"ಹಲ್‌" ವರ್ಣಕ್ಕೂ “ಈಟ್‌' ಆಗಮವು ಬರುತ್ತದೆ. 

ವಿಶೇಷ: "ಚ್ಲೆ' ಮತ್ತು ಅದರ ಸ್ಥಾನದಲ್ಲಿ ಬರುವ "ಸಿಚ್‌' “ಲುಜ್‌' “ಲ್‌'ಕಾರದಲ್ಲಿ 
ಮಾತ್ರ ಬರುತ್ತದೆ. "ಸಿಚ್‌' ನ ನಂತರ ಅಥವಾ “ಅಸ್‌' ಧಾತುವಿನ ನಂತರ ಇರುವ 
ಅಪೃಕ್ಷಸ ೦ಜ್ಮೆಯುಳ್ಳ "ಹಲ್‌' ಗೆ "ಈಟ್‌' ಆಗಮವು ಬರುತ್ತದೆ. ಈ ಆಗಮವು "ಟಿತ್‌' 
ಆಗಿದೆ. ಮತ್ತು ದೀರ್ಫ “ಇ(ಈ)' ಕಾರವು ಇದೆ. ಟಿತ್‌' ಆಗಿ ಇರೋಣದರಿಂದ 
ಅಪೃಕ್ತ "ಹಲ್‌' ಗೆ ಆದಿಯಲ್ಲಿ ಬರುತ್ತದೆ. ಅಪೃಕ್ತ "ಹಲ್‌' ವರ್ಣವು "ತಿಪ್‌' ಮತ್ತು 
"ಸ ಪ್‌ ಗಳಲ್ಲಿರುವ “ಇ' ಕಾರಗಳ 'ಕೋಪವಾದಮೇಲೆಯೇ ಕೂಡಿಕೊಳ್ಳುತ್ತದೆ. 


ತಿಜನ್ನೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 513 


ಅದುದರಿಂದ ಈ ಸೂತ್ರವು "ತಿಪ್‌' ಮತ್ತು "ಸಿಪ್‌' ಗಳಿಗೇನೇ ಸಂಬಂದಿಸಿರುತ್ತದೆ. 


(ಸ್‌ ಕಾರ ಲೋಪವನ್ನು ವಿಧಿಸುವ ಸೂತ್ರ) 


ಸೂತ್ರ- 446.ಇಟ ಈಟ (೮.2.28) 

ವೃತ್ತಿಃ-ಇಟಃ ಪರಸ್ಯ ಸಸ್ಯ ಲೋಪಃ ಸ್ಯಾತ್‌ ಈಟಿ ಪರೆ। 

ವಾ। ಸಿಜ್‌ಲೋಪ ಏಕಾದೇಶೇ ಸಿದ್ಧೋ ವಾಚ್ಯ 

ಆತೀತ್‌। ಆತಿಷ್ಟಾಮ್‌। 

ಪ. ಛೇ. - ಇಟಃ, ಈಟಿ। 

ಅ.ವೃ.- “ರಾತ್‌ ಸಸ್ಯ” ಎಂಬ ಸೂತ್ರದಿಂದ "ಸಸ್ಯ' ಎಂಬ ಪದವೂ ಮತ್ತು 
“ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ "ಲೋಪಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- “ಇಟ್‌ ಗಿಂತ ಪರದಲ್ಲಿ “ಈಟ್‌' ಇರುವಾಗ, ಅವುಗಳ ಮಧ್ಯದಲ್ಲಿರುವ 
"ಸ್‌' ಕಾರಕ್ಕೆ ಲೋಪವು ಬರುತ್ತದೆ. 

ವಿಶೇಷ: ಇಲ್ಲಿ ಎರಡೂ ಆಗಮಗಳು "ಟಿತ್‌' ಆಗಿವೆ. “ಆರ್ಧಧಾತು ಕಸ್ಕೇಡ್ವಲಾದೇಃ” 
ಎಂಬ ಸೂತ್ರದಿಂದ “ಇಟ್‌' ಆಗಮ ಬರುತ್ತದೆ. ಮತ್ತು “ಅಸ್ತಿ ಸಿಚೋತಪೃಕ್ಷೇ” ಎಂಬ 
ಸೂತ್ರದಿಂದ "ಈಟ್‌' ಆಗಮವೂ ಬರುತ್ತದೆ. ಪ್ರಕೃತ ಸೂತ್ರದಿಂದ “ಇಟ್‌' ಮತ್ತು 
"ಈಟ್‌' ಗಳ ಮಧ್ಯದಲ್ಲಿರುವ "ಸ್‌' ಕಾರಕ್ಕೆ ಲೋಪವು ಬರುತ್ತದೆ. ಆಗ ಸರ್ವರ್ಣದೀರ್ಫ 
ಸಂಧಿಯಿಂದ ರ ಈ ಎಂದು ಆಗಬೇಕಾಗಿತ್ತು ಆದರೆ ಪ್ರಕೃತ ಸೂತ್ರ “ತ್ರಿಪಾದಿ'ಯಲ್ಲಿದೆ. 
ಮತ್ತು “ಅಕಃ ಸವರ್ಣೇ ದೀರ್ಥಃ” ಎಂಬ ಸೂತ್ರವು ಸಪಾದಸಪ್ತಾಧ್ಯಾಯಿಯಲ್ಲಿದೆ. 
ತ್ರಿಪಾದಿ ಸೂತ್ರವು ಅಸಿದ್ದವಾಗಿರೋಣದರಿಂದ ಸವರ್ಣದೀರ್ಪಕ್ಕೆ ಅವಕಾಶವಿರುವುದಿಲ್ಲ. 
ಅದುದರಿಂದ ಪ್ರಕೃತ ವಾರ್ತಿಕ 

ವಾ ಸಿಜ್‌ಲೋಪ ಏಕಾದೇಶೆ ಸಿದ್ಧೋ ವಾಚ್ಯಃ ವು ಹೊರಟಿದೆ. 

ವಾ। ಸಿಜ್‌ಲೋಪ ಏಕಾದೇಶೆ ಸಿದ್ಧೋ ವಾಚ್ಯಃ | 

ಅರ್ಥ:-ಏಕಾದೇಶವನ್ನು ಮಾಡಬೇಕಾಗಿದ್ದಾಗ, "ಸಿಚ್‌' ನ ಲೋಪವು ಸಿ ಸಿದ್ಧವಾಗುತ್ತದೆ. 
ಸಪಾದ ಸಪ್ತಾಧ್ಯಾಯೀಯ ದ್ಧ ೈಷ್ಟಿಯಲ್ಲಿ, ಬೇರೆ ಕಡೆಗೆ ತ್ರಿಪಾದಿಯೂ ಅಸಿದ್ದವಾಗುತ್ತದೆ. 
ಆದರೆ ಏಕಾಡೇಶವನ್ನು ವಿಧಿಸುವಾಗ ಮಾತ್ರ ಅದು ಸಿದ್ಧವಾಗಿಯೇ ಇರುತ್ತದೆ. ಪಔದುದರಿಂದ 
ಸವರ್ಣದೀರ್ಫ್ಥ ಸಂಧಿಯ ಇಲ್ಲಿ ಬಂದೇ ಬರುತ್ತದೆ. 

ಲುಜ್‌: ಉದಾ-ಆತೀತ್‌ ಪ್ರಥಮಪುರುಷ ಏಕವಚನದಲ್ಲಿ ಅತ್‌4ತಿ ಎಂದಿದ್ದಾಗ, 
"ಆಟ್‌' ಆಗಮ ಬಂದು, ಆ*-ಅತ್‌*ತಿಪ್‌(ತಿ) ಎಂದಿರುತ್ತದೆ. “ಭ್ಲ(ಲ್‌)' ಗೆ "ಸಿಚ್‌(ಸ್‌)' 
ಬಂದ ಮೇಲೆ, “ಇತಶ್ವ” ಎಂಬ ಸೂತ್ರದಿಂದ PY ಯಲ್ಲಿರುವ "ಇ'ಕಾರವು 
ಲೋಪವಾಗುತ್ತದೆ. ಆಗ ಆ4ಅತ್‌4ಸ್‌+೬ತ್‌ ಎಂದಿರುತ್ತದೆ. "ಸ್‌'(ಸಿಚ್‌) ಗೆ 
“ಆರ್ಧಧಾತುಕಂ ಶೇಷಃ” ಎಂಬ ಸೂತ್ರದಿಂದ ಆರ್ಧಧಾತುಕಸಂಜ್ಞೆ ಬಂದು "ಸ್‌'ಗೆ 


514 ಲಘುಸಿದ್ಧಾಂತ ಕೌಮುದೀ 


ಆದ್ಯಯವವಾಗಿ"ಇಟ್‌(ಇ)' ಆಗಮ ಬರುತ್ತದೆ. ಆಗ ಆ- ಅತ್‌. ಇಸ್‌. ತ್‌ 
ಎಂದಿರುತ್ತದೆ. ನಂತರ “ಅಸ್ಥಿಸಿಜೋಇಪ್ಯಕ್ತೇ” ಎಂಬ ಸೂತ್ರದಿ೦ದ “ಈಟ್‌' ಆಗಮವು 
ಅಪ್ಪಕ್ತವಾದ "ತ್‌' ಕಾರದ ಪೂರ್ವದಲ್ಲಿ ಬಂದು ಆ+ಅತ್‌4-ಇಸ್‌4ಈ4ತ್‌ ಎ೦ದಿದ್ದಾಗ, 
"ಇ' ಕಾರ ಮತ್ತು "ಈ' ಕಾರಗಳಮಧ್ಯದಲ್ಲಿರುವ ಸ್‌ ಕಾರಕ್ಕೆ ಲೋಪ ಬಂದು 
ಆ*-ಅತ್‌.-ಇ.-ಈ--ತ್‌ ಎಂದಿದ್ದಾಗ, “ಆಟಶ್ಚ” ಎಂಬ ಸೂತ್ರದಿಂದ ಮೊದಲಿನ 
ಎರಡು ಸ್ವರಗಳಿಗೆ ವೃದ್ಧಿ (ಆ) ಬಂದು ಪ್ರಕೃತ ವಾರ್ತಿಕದಿಂದ “ಇ” ಕಾರ "ಶಈ' 
ಕಾರಗಳಿಗೆ ಸವರ್ಣ ದೀರ್ಫ ಬಂದು ಆತ್‌4ಈ4ತ್‌ಎಆತೀತ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಆತಿಷ್ಟಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ ಅತ್‌ ತಸ್‌ ಎ೦ದಿದ್ದಾಗ, 
ಹಿಂದಿನಂತೆಯೇ "ಆಟ್‌(ಆ)' ಆಗಮ ಮೊದಲಾದವುಗಳು ಬಂದು, ಆ--ಅತ್‌.- ಇಸ್‌. 
ತಾಮ್‌ ಎಂದಾದಮೇಲೆ “ಆಟಶ್ಚ” ಎಂಬುದರಿಂದ ವೃದ್ಧಿ ಬಂದು ಆತಿಸ್‌4ತಾಮ್‌ 
ಎ೦ದಿದ್ದಾಗ “ಆದೇಶ ಪ್ರತ್ಯಯಯೋಃ” ಎಂಬುದರಿಂದ *ಸ್‌' ಕಾರಕ್ಕೆ ಷತ್ವ ಬಂದು 
“ಷ್‌' ಕಾರ “ತ್‌' ಕಾರಗಳಿಗೆ ಷ್ಟುತ್ವ ಬಂದು ಆತಿಷ್‌--ಟಾಮ್‌-ಆತಿಷ್ಟಾಮ್‌ ಎಂಬ 
ರೂಪವು ಸಿದ್ಧಿಸುತ್ತದೆ. 

(ಬುಸ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 447. ಸಿಜಛ್ಯಸ್ತವಿಧಿಭ್ಯಶ್ಚ (3.4.1೦೨9) 

ವೃತ್ತಿಃ-ಸಿಚಃ ಅಭ್ಯಸ್ತಾತ್‌ ವಿದೇಃ ಚ ಪರಸ್ಕ ಜೆತ್‌-ಸಂಬ೦ಧಿನಃ ರೋರ್ಜುಸ್‌। 
ಆತಿಷು॥ ಆತೀಃ ಆತಿಷಮ್‌। ಆತಿಷ್ಟ ಆತಿಷಮ್‌। ಆತಿಷ್ಟು ಆತಿಷ್ಠಆತಿಷ್ಯತ್‌। 

ಷಿಧ ಗತ್ಯಾಮ್‌। 

ಪ. ಛೇ. - ಸಿಜಭ್ಯಸ್ತವಿಧಿಭ್ಯಃ, ಚ। 

ಅ. ವೃ- “ನಿತ್ಯಂ ಜಿತಃ” ಎಂಬ ಸೂತ್ರದಿಂದ 'ಜಿತಃ' ಎಂಬ ಪದವೂ “ರೋರ್ಜುಸ್‌” 
ಎ೦ಬ ಸೂತ್ರದಿಂದ "ಜುಸ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-"ಸಿಚ್‌' ಪ್ರತ್ಯಯ, ಅಭ್ಯಸ್ತ ಸಂಜ್ಞೆಯುಳ್ಳ ಧಾತು, ಮತ್ತು "ವಿದ್‌' ಧಾತುವಿನ 
ಪರದಲ್ಲಿ ಇರುವ “ಜಿತ್‌' "ಲ್‌' ಕಾರದ ಆದೇಶವಾದ "ಮು' ಗೆ "ಜುಸ್‌(ಉಸ್‌)' 
ಆದೇಶವು ಬರುತ್ತದೆ. ಇದು ಅನೇಕಾಲ್‌ ಆಗಿರೋಣದರಿಂದ ಸರ್ವಾದೇಶವಾಗಿ 
ಬರುತ್ತದೆ. 

ಉದಾ- ಆತಿಷುಃ- ಪ್ರಥಮ ಪುರುಷ ಬಹುವಚನದಲ್ಲಿ "ಅತ್‌' ಧಾತುವಿಗೆ 
ಪರದಲ್ಲಿ"ಲುಜ್‌' "ಲ್‌' ಕಾರಕ್ಕೆ ಯು” ಆದೇಶ ಬಂದು ಅತ್‌-ಯು ಎ೦ದಿದ್ದಾಗ, 
ಧಾತುವಿನ ಪೂರ್ವದಲ್ಲಿ "ಆಟ್‌' ಆಗಮ ಬಂದು ಆ--ಅತ್‌.- ರು ಎ೦ದಿದ್ದಾಗ, “ಚ್ಞಿ' 
ಬಂದು ಆ. ಅತ್‌-ಲ್‌(ಚ್ರಿ)-ರು ಎಂದಿದ್ದಾಗ, “ಜ್ಲೀಲ್‌)ಗೆ “ಸಿಚ್‌(ಸ್‌)' ಆದೇಶ 
ಬಂದು, ಆ-ಅ-ಸ್‌. ಯಿ ಎ೦ದಿದ್ದಾಗ, ಅದಕ್ಕೆ ಆರ್ಧಧಾತುಕ ಸಂಜ್ಞೆ ಬಂದ 
ಕಾರಣದಿಂದ "ಇಟ್‌' ಆಗಮ ಬಂದು, ಆ. ಅ-ಇ--ಸ್‌-ರಿು ಎಂದಿದ್ದಾಗ, ಪ್ರಕೃತ 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 515 


ಸೂತ್ರದಿಂದ "ಮು' ಗೆ "ಜುಸ್‌(ಉಸ್‌)' ಆದೇಶ ಬಂದು, ಆ4+ಅತ್‌4ಇ4ಸ್‌4ಉಸ್‌ 
ಎಂದಿರುತ್ತದೆ. “ಆಟಶ್ಚ” ಎಂಬುದರಿಂದ ಹ್ರಸ್ವ ಅ ಕಾರಕ್ಕೆ ವೃದ್ಧಿ (ಆ), ಬಂದು, 
"ಸಿಚ್‌' ನ "ಸ್‌' ಕಾರಕ್ಕೆ ಷತ್ವ ಆ4ಆತ್‌ಇ+ಷ್‌4ಉಸ್‌ ಎಂದಿದ್ದಾಗ, ಎರಡು "ಆ' 
ಕಾರಗಳಿಗೆ ಸವರ್ಣದೀರ್ಪ ಬಂದು ಆತ್‌.--ಇ-ಷ್‌.-ಉಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ 
ರುತ್ವ-ವಿಸರ್ಗಗಳಿಂದ ಆತಿಷುಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಆತೀಃ- ಮಧ್ಯಮಪುರುಷ ಏಕವಚನದಲ್ಲಿ, ಅತ್‌*ಸಿಪ್‌(ಸಿ) ಎಂದಿದ್ದಾಗ, 
ಧಾತುವಿನ ಪೂರ್ವದಲ್ಲಿ "ಆಟ್‌' ಆಗಮ ಬಂದು ಆ+ಅತ್‌4ಸಿ ಎಂದಿದ್ದಾಗ, ಮೇಲಿನಂತೆ 
'ಚ್ಲ' ಬಂದು ಅದಕ್ಕೆ "ಸಿಚ್‌(ಸ್‌)' ಆದೇಶ ಬಂದು ಆ--ಅತ್‌--ಸ್‌.ಸಿ ಎಂದಿರುತ್ತದೆ. 
ನಂತರ "ಸಿಚ್‌' ನ "ಸ್‌' ಕಾರಕ್ಕೆ "ಇಟ್‌' ಆಗಮ ಬಂದು ಆ ಅತ್‌. ಇ--ಸ್‌.ಸಿ 
ಎಂದಿದ್ದಾಗ, “ಆಟಶ್ಚ” ಎಂಬುದರಿಂದ ಹಸ್ತ ಅ ಕಾರಕ್ಕೆ ವೃದ್ಧಿ ಬಂದು ಆತ್‌. ಇ.ಸ್‌.ಸಿ 
ಎಂದಿದ್ದಾಗ, “ಇತಶ್ಚ” ಎಂಬುದರಿಂದ "ಸಿ' ನಲ್ಲಿಯ “ಇ” ಕಾರಕ್ಕೆ ಲೋಪ ಬಂದು 
ಆತ್‌4ಇ4+ಸ್‌4ಸ್‌ ಎಂದಿದ್ದಾಗ, "ಸಿಚ್‌' ನ "ಸ್‌ ಕಾರಕ್ಕೆ ಲೋಪ ಬಂದು, ಆತ್‌4ಇ4ಸ್‌ 
ಎ೦ದಿದ್ದಾಗ, ಅಪ್ಶಕ್ತವಾದ "ಸ್‌' ಗೆ "ಈಟ್‌(ಈ)' ಆಗಮ ಬಂದು ಆತ್‌. ಇ--ಈ--ಸ್‌ 
ಎಂದಿದ್ದಾಗ "ಇ' ಕಾರ “ಈ' ಕಾರಗಳಿಗೆ ಸವರ್ಣದೀರ್ಪ ಬಂದು ಆತ್‌. ಠಈ4ಸ್‌ 
ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಆತೀಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಆತಿಷ್ಟಮ್‌, ಆತಿಷ್ಟ - ಮಧ್ಯಮಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
ಪ್ರಕ್ರಿಯೆಯು ಪ್ರಥಮ ಪುರುಷ ದ್ವಿವಚನದಲ್ಲಿಯಂತೆ ಆತಿಷ್ಟಮ್‌ ಮತ್ತು ಆತಿಷ್ಟ ಎಂದು 
ಇರುತ್ತವೆ. 

ಉದಾ -ಆತಿಷಮ್‌, ಆತಿಷ್ಟ ಆತಿಷ್ಯ- ಉತ್ತಮಪುರುಷ ಮೂರೂ ವಚನಗಳಲ್ಲಿ"ಆತಿಸ್‌' 
ವರೆಗಿನ ಪ್ರಕ್ರಿಯೆಯು ಹಿಂದಿನಂತೆ ನಡೆದು, ಏಕವಚನದಲ್ಲಿ "ಮಿಪ್‌(ಮಿ)' ಗೆ "ಅಮ್‌' 
ಆದೇಶ ಬಂದು ಆತಿಸ್‌--ಅಮ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ ಷತ್ವ ಬಂದು "ಆತಿಷಮ್‌' 
ಎ೦ದು ರೂಪವು ಸಿದ್ಧವಾಗುತ್ತದೆ. ದ್ವಿವಚನ ಬಹುವಚನಗಳಲ್ಲಿ ಆತಿಸ್‌4ವಸ್‌, 
ಆತಿಸ್‌-ಮಸ್‌ ಎಂದಿದ್ದಾಗ ಆತಿಸ್‌ ನಲ್ಲಿರುವ ಆದೇಶದ "ಸ್‌' ಕಾರಕ್ಕೆ ಷತ್ವ ಮತ್ತು 
“ನಿತ್ಯಂ ಜಿತಃ” ಎಂಬ ಸೂತ್ರದಿಂದ ಪ್ರತ್ಯಯದ "“ಸ್‌' ಕಾರಕ್ಕೆ ಲೋಪ ಬಂದು 
ಆತಿಸ್‌4ವಸ್‌-ಆತಿಷ್ವ, ಆತಿಸ್‌+ಮಸ್‌-ಆತಿಷ್ಠ ಎಂದು ರೂಪಗಳಾಗುತ್ತವೆ. 


ಲೃಣ್‌: 

ಉದಾ- ಆತಿಷ್ಯತ್‌। ಪ್ರಥಮಪುರುಷ ಏಕವಚನದಲ್ಲಿ, ಅತ್‌+ತಿಪ್‌(ತಿ) ಎ೦ದಿದ್ದಾಗ, 
ಧಾತುವಿನ ಪೂರ್ವದಲ್ಲಿ ಹಿಂದಿನಂತೆ "ಆಟ್‌' ಆಗಮ ಬಂದು, ಆ. ಅತ್‌--ತಿ ಎಂದಿದ್ದಾಗ, 
ಸಾರ್ವಧಾತುಕ ಸಂಜ್ಞೆಯಿಂದ “ಶಪ್‌(ಅ)' ಬರಬೇಕಿದ್ದಾಗ, ಅದನ್ನು ಬಾಧಿಸಿ “ಸ್ಯತಾಸೀ 
ಲೃ ಲುಟೋಃ” ಎಂಬ ಸೂತ್ರದಿಂದ "ಸ್ಯ' ಬಂದು, ಆ+ಅತ್‌ಸ್ಯಃತಿ ಎ೦ದಿದ್ದಾಗ, 
ಆರ್ಧಧಾತುಕಸಂಜ್ಞೆಯಿಂದ "ಇಟ್‌' ಆಗಮ ಬಂದು ಆ+ಅತ್‌4ಇ+ಸ್ವಃತಿ ಎಂದಿರುತ್ತದೆ, 
ಧಾತುವಿನಲ್ಲಿರುವ ಹ್ರಸ್ವ “ಅ' ಕಾರಕ್ಕೆ “ಆಟಶ್ಚ” ಎಂಬುದರಿಂದ ವೃದ್ಧಿ ಬಂದು, ಎರಡು 


516 ಲಘುಸಿದ್ದಾಂತ ಕೌಮುದೀ 


ಆಕಾರಗಳಿಗೆ ಸವರ್ಣದೀರ್ಪ ಬಂದು, ಆತ್‌4ಇ+ಸ್ಯಃತಿ ಎಂದಿದ್ದಾಗ, 'ಸ್ಯ' ನಲ್ಲಿರುವ 
"ಸ್‌' ಕಾರಕ್ಕೆ ಷತ್ವ ಬ೦ದು, ಆತ್‌4ಇ+ ಷ್ಯಃತಿ ಎಂದಿದ್ದಾಗ, “ತಿ' ನಲ್ಲಿರುವ "ಇ'ಕಾರಕ್ಕೆ 
“ಇತಶ್ನ' ಎಂಬುದರಿಂದ ಲೋಪ ಬಂದು ಆತಿಷ್ಯತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
“ತಸ್‌' ಮೊದಲಾದ ಪ್ರತ್ಯಯಗಳು ಬಂದಾಗಲೂ ಆತಿಷ್ಯ-ದ ವರೆಗಿನ ಪ್ರಕ್ರಿಯೆಯು 
ಹೀಗೆಯೇ ನಡೆದು ತಾಮ್‌ ಮೊದಲಾದ ಆದೇಶಗಳು ಬರುತ್ತವೆ. 
ಉದಾ- ಆತಿಷ್ಯತಾಮ್‌,ಆತಿಷ್ಕನ್‌ - ಪ್ರಥಮ ಪುರುಷ ದ್ವಿವಚನದಲ್ಲಿ ಆತಿಷ್ಕತಾಮ್‌ 
ಎಂದೂ, ಬಹುವಚನದಲ್ಲಿ "ಯು' ಪ್ರತ್ಯಯ ಬಂದಾಗ "ಅನ್‌' ಆದೇಶ ಬಂದು 
ಅನ್ಸ್‌*ಇ ಎಂದಿದ್ದಾಗ ಹಿಂದಿನಂತೆಯೇ "ಇ” ಕಾರಕ್ಕೆ ಲೋಪ ಮತ್ತು "ತ್‌ ಕಾರಕ್ಕೆ 
ಸಂಯೋಗಾನ್ನ-ಲೋಪ ಬಂದು ಆತಿಷ್ಯನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
ಉದಾ- ಅತಿಷ್ಯಃ, ಆತಿಷ್ಯತಮ್‌, ಆತಿಷ್ಯತ -ಹೀಗೆಯೇ ಉಳಿದ ರೂಪಗಳಾದ 
ಆತಿಷ್ಯಃ, ಅತಿಷ್ಯತಮ್‌, ಆತಿಷ್ಠತ ಎಂಬ ರೂಪಗಳೂ, ಉತ್ತಮ ಪುರುಷ ಏಕವಚನದಲ್ಲಿ, 
ಮಿಪ್‌(ಮಿ)' ಗೆ "ಅಮ್‌' ಆದೇಶ ಬಂದು ಆತಿಷ್ಯಮ್‌ ಎಂದೂ, ದ್ವಿವಚನ, 
ಬಹುವಚನಗಳಲ್ಲಿ ಹಿಂದಿನಂತೆಯೇ "ವಸ್‌' "ಮಸ್‌' ಗಳ "ಸ್‌' ಕಾರ ಲೋಪವಾಗಿ, 
“ಅತೋದೀರ್ಫೋ ಯೆ” ಎಂಬ ಸೂತ್ರದಿಂದ “ವ' "ಮ' ಕಾರಗಳ ಪೂರ್ವದಲ್ಲಿರುವ 
"ಆ' ಕಾರಕ್ಕೆ ದೀರ್ಫ ಬಂದು ಆತಿಷ್ಕಾವ, ಆತಿಷ್ಯಾಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 
ಉದಾ- 3. ಷಿಧ ಗತ್ಯಾಮ್‌ (ಇದು ಗತ್ಯರ್ಥಕವಾಗಿದೆ)- ಗತಿ ಶಬ್ದಕ್ಕೆ ನಾಲ್ಕು 
ಅರ್ಥಗಳಿವೆ 1. ಗಮನ, 2. ಪ್ರಾಪ್ತಿ, 3. ಜ್ಞಾನ ಮತ್ತು 4. ಮೋಕ್ಷ ಎಂದು. ಇದರಲ್ಲಿ 
"ಹಿಧ್‌' ಮಾತ್ರ ಉಳಿಯುತ್ತದೆ "ಷ್‌' ಕರಕ್ಕೆ "ಸ್‌' ಕಾರವು “ಧಾತ್ವಾದೇಃ ಷಃ ಸಃ” 
ಎಂಬ ಸೂತ್ರದಿಂದ ಬಂದು "ಸಿಧ್‌' ಎಂದಾಗುತ್ತದೆ. 
ಲಟ್‌: "ಸಿಧ್‌'ಧಾತುವಿನ ಮೇಲೆ “ಲಟ್‌' “ಲ್‌' ಕಾರದ ಆದೇಶವಾದ ತಿ (ತಿಪ್‌) 
ಬಂದು, ಸಿಧ್‌*ತಿ ಎಂದಿದ್ದಾಗ - 
(ಲಘು ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 448 ಪ್ರಸ್ವಂ ಲಘು (1.4.10) 
ಅರ್ಥ- ಹ್ರಸ್ವ ಸ್ವರಕ್ಕೆ “ಲಘು' ಎಂಬ ಸಂಜ್ಞೆ ಬರುತ್ತದೆ. ಈ ಸಂಜ್ಞೆಯಿಂದ ಮುಂದೆ 
ಕೆಲವು ಕಾರ್ಯಗಳು ನಡೆಯುತ್ತವೆ. 
(ಗುರು ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 449. ಸಂಯೋಗೇ ಗುರು (1.4.11) 
ವೃತ್ತಿಃ-ಸಂಯೋಗೇ ಪರೇ ಹ್ರಸ್ಹಂ ಗುರು ಸಂಜ್ಞಂ ಸ್ಯಾತ್‌। 
ಅರ್ಥ- ಸಂಯೋಗವು ಪರದಲ್ಲಿದ್ದಾಗ, ಅವ್ಯವಹಿತ ಪೂರ್ವದಲ್ಲಿರುವ ಹ್ರಸ್ವ 


ಸ್ವರಕ್ಕೆ ಗುರು ಸಂಜೆಯು ಬರುತದೆ. 
ಅ ಇರಿ 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 517 


(ಗುರು ಸಂಜ್ಞೆಯನ್ನು ವಿಧಿಸುವ ಮತ್ತೊಂದು ಸೂತ್ರ) 
ಸೂತ್ರ- 45೦. ದೀರ್ಫ್ಥಂ೦ ಚ (1.4.12) 
ವೃತ್ತಿಃ-ಗುರು ಸ್ಯಾತ್‌। 
ಅರ್ಥ- ದೀರ್ಫ್ಥ ಸ್ವರಕ್ಕೂ ಗುರು ಸಂಜ್ಞೆ ಬರುತ್ತದೆ. 
(ಗುಣವಿಧಾಯಾಕ ಸೂತ್ರ) 
ಸೂತ್ರ- 4೮1. ಫುಗನ್ನಲಘೂಪಧಸ್ಯ ಚ (7.3.86) 

ವೃತ್ತಿಃ-ಪುಗಂತಸ್ಯ ಲಘೂಪಧಸ ್ಯ ಚ ಅಜ್ಞಸ್ಯ ಇಕಃ ಗುಣಃ ಸಾರ್ವಧಾತುಕಾರ್ಧ- 
ಧಾತುಕಯೋಃ | (259) ಧಾತ್ವಾದೇರಿತಿ। ಸ ಸಃ ದಿ ಷತ್ಚಮ್‌ ಸಿಷೇಧ। 

ಅ. ವೃ- ಇಲ್ಲಿ ಅಂಗಸ್ಯ ಎಂಬುದು ಅಧಿಕಾರ ಸೂತ್ರವಾಗಿದೆ. “ಮಿದೇರ್ಗುಣಃ” 
ಎ೦ಬ ಸೂತ್ರದಿಂದ "ಗುಣಃ ಎಂಬ ಪದವೂ, “ಸಾರ್ವಧಾತುಕಾರ್ಧಧಾತುಕಯೋಃ” 
ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. ಮತ್ತು “ಇಕೋಗುಣವೃದ್ಧೀ” ಎಂಬ ಸೂತ್ರದಿಂದ 
“ಇಕಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸಾರ್ವಧಾತುಕ ಮತ್ತು ಆರ್ಧಧಾತುಕ "ಲ್‌' ಕಾರಗಳು ಪರದಲ್ಲಿದ್ದಾಗ, 
“ಪುಕ್‌' ಪ್ರತ್ಯಯವನ್ನು ಅಂತ್ಯ ದಲ್ಲಿಯಳ್ಳ ಅಂಗದ “ಇಕ್‌' ಗೆ ಮತ್ತು ಲಘು ಸಂಜ್ಞೆಯುಳ್ಳ 
ಉಪಧೆಯ ಅಂಗಕ್ಕೆ. "ಇಕ್‌" ಗೆ ಗುಣವು ಬರುತ್ತದೆ. 


ಲಟ್‌: 

ಉದಾ- ಪ್ರಥಮ ಪುರುಷ ಏಕವಚನದಲ್ಲಿ ಸಿಧ್‌ತಿ(ತಿಪ್‌) ಎಂದಿದ್ದಾಗ, 
ಸಾರ್ವಧಾತುಕಸಂಜ್ಞೆ ಬಂದು "ಶಪ್‌(ಅ)' ವಿಕರಣ ಪ್ರತ್ಯಯವನ್ನು ಧಾತುವಿನ ನಂತರ 
ಸೇರಿಸಿದಾಗ, ಸಿಧ್‌*ಅ+ತಿ ಎಂದಿರುತ್ತದೆ. "ಧ್‌' ಕಾರದ ಪೂರ್ವದಲ್ಲಿರುವ "ಇ' 
ಕಾರವು ಲಘೂಪದವಾಗಿದೆ. ಆದ್ದರಿಂದ ಪ್ರಕೃತ ಸೂತ್ರದಿಂದ ಈ "ಇ' ಕಾರಕ್ಕೆ ಗುಣ 
ಬಂದು ಸೇಧ್‌+ಅ4ತಿ-ಸೇಧತಿ ಎಂದು ರೂಪವಾಗುತ್ತದೆ. 

ರೂಪಗಳು: ಸೇಧತಿ, ಸೇಧತಃ, ಸೇಧನ್ತಿ! ಸೇಧಸಿ, ಸೇಧಥಃ, ಸೇಧಥ। ಸೇಧಾಮಿ, 
ಸೇಧಾವಃ, ಸೇಧಾಮಃ। 


ಅಟ್‌: 

ಉದಾ- ಸಿಷೇಧ- ಪ್ರಥಮಪುರುಷ ಏಕವಚನದಲ್ಲಿ ಸಿಧ್‌*-ತಿಪ್‌ ಎಂದಿದ್ದಾಗ, 

ಪ್‌' ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಇಲ್‌(ಅ)' ಬಂದು ಸಿಧ್‌*ಅ ಎಂದಿದ್ದಾಗ, 
ಬ ಚ” ಎಂಬ ಸೂತ್ರದಿಂದ ಆರ್ಧಧಾತುಕ ಸಂಜ್ಞೆ ಬಂದು, ನಂತರ “ಲಿಟ 
ಧಾತೋರನಭ್ಯಾಸಸ್ಯ” ಎ೦ಬ ಸೂತ್ರದಿಂದ ಧಾತುವಿಗೆ ದ್ವಿತ್ವ ಬಂದು ಸಿಧ್‌ ಸಿಧ್‌೬ಅ 
ಎಂದಿದ್ದಾಗ, BE +” ಎಂಬ ಸೂತ್ರದಿಂದ. ಅಭ್ಯಾಸ ಸಸಂಜ್ಞೆ ಬಂದು, 
“ಹಲಾದಿಃ ಶೇಷಃ” ಎಂಬ ಸೂತ್ರದಿಂದ ಅಭ್ಯಾಸದ "ಸಧ್‌'ನಲ್ಲಿರುವ "ಧ್‌ ಕಾರಕ್ಕೆ 
ಲೋಪ ಚಯ ಸಿ, ಸಿಧ್‌*ಅ ಎ೦ದಿದ್ದಾಗ, ಆರ್ಧಧಾತುಕವು ಪ ಪರದಲ್ಲಿರುವುದರಿಂದ 


518 ಲಘುಸಿದ್ಧಾಂತ ಕೌಮುದೀ 


“ಧ್‌' ಕಾರಕ್ಕೆ ಪೂರ್ವದಲ್ಲಿರುವ “ಇ' ಕಾರಕ್ಕೆ “ಪ್ರಕೃತ ಸೂತ್ರದಿಂದ ಗುಣ ಬಂದು 
ಸಿಸೇಧ್‌ಅ ಎಂದಿರುತ್ತದೆ. ಆಗ ಮೊದಲನೇ "ಸ್‌' ಕಾರೋತ್ತರ “ಇ' ಕಾರವು 
“ಇಣ್‌(ಇ)' ಆಗಿರೋಣದರಿಂದ “ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ 
ಎರಡನೆಯ "ಸ್‌' ಕಾರಕ್ಕೆ ಷತ್ವ ಬಂದು ಸಿಷೇಧ್‌*ಅ=ಸಿಷೇಧ ಎಂದು ರೂಪವು 
ಸಿದ್ಧವಾಗುತ್ತದೆ. 
(ಕಿದ್ದದ್ಧಾವವನ್ನು ವಿಧಿಸುವ ಸೂತ್ರ) 

ಸೂತ್ರ- 452. ಅಸ೦ಯೋಗಾಲ್ಲಟ್‌ ಕಿತ್‌ (12.5) 

ವೃತ್ತಿಃ-ಅಸಂಯೋಗಾತ್‌ ಪರಃ ಅಪಿತ್‌ ಲಿಟ್‌ ಕಿತ್‌ ಸ್ಯಾತ್‌। ಸಿಷಿಧತುಃ। ಸಿಷಿಧುಃ। 
ಸಿಷೇಧಿಥ। ಸಿಷಿಧಥುಃ। ಸಿಷಿಧ। ಸಿಷೇಧಸಿಷಿಧಿವ! ಸಿಪಿಧಿಮ। ಸೇಧಿತಾ। ಸೇಧಿಷ್ಯತಿ। 
ಸೇಧತು। ಅಸೇಧತ್‌। ಸೇಧೇತ್‌। ಸಿಧ್ಯಾತ್‌। ಅಸೇಧೀತ್‌। ಅಸೇಧಿಷ್ಯತ್‌। ಏವಂ ಚಿತಿ 
ಸಂಜ್ಞಾನೇ4। 

ಪ. ಛೇ. - ಅಸಂಯೋಗಾತ್‌, ಲಿಟ್‌, ಕಿತ್‌! 

ಅ. ವ್ಯ- “ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ “ಅಪಿತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-ಸಂಯೋಗವಲ್ಲದರ ಪರದಲ್ಲಿರುವ "ಪಿತ್‌' ಗಿಂತ ಭಿನ್ನವಾದ "ಲಿಟ್‌' "ಲ್‌' 
ಕಾರಕ್ಕೆ ಕಿದ್ದದ್ದಾವವು ಅತಿದೇಶದಿಂದ ಬರುತ್ತದೆ. ಇದರಿಂದ ಕಿದ್ದದ್ದಾವದಿಂದ ಬರುವ 
ಪ್ರಯೋಜನಗಳು (ಗುಣ, ವೃದ್ಧಿ, ನಿಷೇಧ)ಗಳು ಆಗುತ್ತವೆ. 

ಉದಾ- ಸಿಷಿಧತುಃ - ಪ್ರಥಮಪುರುಷ ದ್ವಿವಚನದಲ್ಲಿ ಸಿಧ್‌-ತಸ್‌ ಎಂದಿದ್ದಾಗ, 
ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ಅತುಸ್‌' ಬಂದು, ಸಿಧ್‌ ಅತುಸ್‌ ಎಂದಿರುತ್ತದೆ, 
“ಲಿಟ್‌ ಚ' ಎಂಬ ಸೂತ್ರದಿಂದ ಆರ್ಧ ಧಾತುಕ ಸಂಜ್ಞೆ ಬಂದು “ಲಿಟಿ 
ಧಾತೋರನಭ್ಯಾಸಸ್ಕ” ಎ೦ಬ ಸೂತ್ರದಿಂದ ಧಾತುವಿಗೆ ದ್ವಿತ್ವ ಬಂದು ಸಿಧ್‌ ಸಿಧ್‌.-ಅತುಸ್‌ 
ಎಂದಿದ್ದಾಗ, “ಪೂರ್ವೋ೯ಭ್ಯಾಸಃ” ಎಂಬುದರಿಂದ ಮೊದಲನೆಯ `'ಸಿಧ್‌'ಗೆ ಅಭ್ಯಾಸ 
ಸಂಜ್ಞೆ ಬಂದು, “ಹಲಾದಿಃ ಶೇಷಃ” ಎ೦ಬ ಸೂತ್ರದಿಂದ ಅಭ್ಯಾಸವಾದ ಸಿಧ್‌ ನ "ಧ್‌' 
ಕಾರಕ್ಕೆ ಲೋಪ ಬಂದು ಸಿ, ಸಿಧ್‌*- ಅತುಸ್‌ ಎಂದಿರುತ್ತದೆ. ಇಲ್ಲಿ ಸಂಯುಕ್ತಾಕ್ಷರವು 
ಇಲ್ಲದೇ ಇರೋಣದರಿಂದ ಪ್ರಕೃತ ಸೂತ್ರದಿಂದ “ಅತುಸ್‌' ಗೆ ಕಿದ್ದದ್ಭಾವವು ಬಂದು, 
ಆರ್ಧಧಾತುಕವು ಪರದಲ್ಲಿರೋಣದರಿಂದ "ಸಿಧ್‌' ನಲ್ಲಿರುವ “ಇ' ಕಾರಕ್ಕೆ 
“ಪುಗನ್ತ್ನಲಘೂಪಧಸ್ಯ ಚ” ಎಂಬ ಸೂತ್ರದಿಂದ ಗುಣವು ಪ್ರಾಪ್ತವಾದಾಗ, “ಕ್ವಿತಿಚ 
ಎಂಬ ಸೂತ್ರದಿಂದ ಗುಣವು ಬಾರದೇ ಸಿಸಿಧ್‌*ಅತುಸ್‌ ಎಂದೇ ಇರುತ್ತದೆ. 
ಮೊದಲನೇಯ "ಸಿ ನಲ್ಲಿರುವ “ಇ'ಕಾರವು “ಇಣ್‌' ಪ್ರತ್ಯಾಹಾರದಲ್ಲಿರೋಣದರಿಂದ 
ಅದರ ಪರದಲ್ಲಿರುವ ಎರಡನೆಯ "ಸಿಧ್‌' ನಲ್ಲಿ ಇರುವ "ಸ್‌' ಕಾರಕ್ಕೆ “ಆದೇಶ 
ಪ್ರತ್ಯಯಯೋಃ? ಎಂಬ ಸೂತ್ರದಿಂದ ಷತ್ವ ಬಂದು, ಸಿಷಿಧ್‌ಅತುಸ್‌-ಸಿಷಿಧತುಸ್‌ 
ಎಂದಿದ್ದಾಗ, ರುತ್ವ-ವಿಸರ್ಗಗಳಿ೦ದ ಸಿಷಿಧತುಃ ಎಂಬ ರೂಪವು ಸಿದ್ಧವಾಗುತ್ತದೆ. 


ತಿಅನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 519 


ಉದಾ- ಸಿಷಿಧುಃ-ಪ್ರಥಮ ಪುರುಷ ಬಹು ವಚನದಲ್ಲಿ ಸಿಷಿಧ್‌ ವರೆಗಿನ ಪ್ರಕ್ರಿಯೆಯು 
ಮೇಲಿನಂತೆಯೇ ನಡೆದು, ಸಿಷಿಧ್‌-ರು ಎಂದಿದ್ದಾಗ, "ಯು' ಗೆ "ಉಸ್‌' ಆದೇಶ 
ಬಂದು ಸಿಷಿಧುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಸಿಷಿಧುಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಸಿಷೇಧಿಥ - ಮಧ್ಯಮಪುರುಷ ಏಕವಚನದಲ್ಲಿ ಸಿಸಿಧ್‌ ವರೆಗಿನ ಪ್ರಕ್ರಿಯೆಯು 
ಮೇಲಿನಂತೆಯೇ ನಡೆದು ಸಿಸಿಧ್‌*ಸಿಪ್‌ ಎಂದಿದ್ದಾಗ, "ಸಿಪ್‌' ಗೆ "ಥಲ್‌(ಥ)' ಆದೇಶ 
ಬಂದು ಸಿಸಿಧ್‌*ಥ ಎಂದಿರುತ್ತದೆ. ಇಲ್ಲಿ "ಧ್‌' ಕಾರ "ಥ್‌' ಕಾರಗಳ 
ಸಂಯೋಗವಿರೋಣದರಿಂದ ಕಿದ್ದದ್ದಾವವು ಬರುವುದಿಲ್ಲವಾದ್ದರಿಂದ ಪ್ರಕೃತ ಸೂತ್ರದಿಂದ 
ಬರುವ ಗುಣಕ್ಕೆ ನಿಷೇಧವಿರುವುದಿಲ್ಲ . ಆದ್ದರಿಂದ ಎರಡನೇ "ಸ್‌' ಗೆ ಷತ್ವ ಬಂದು, 
ಸಿಷಿಧ್‌-ಥ ಎಂದಿದ್ದಾಗ, “ಷಿ” ನಲ್ಲಿರುವ “ಇ' ಕಾರಕ್ಕೆ ಗುಣ ಬಂದು ಸಿಷೇಧ್‌-ಥ 
ಎಂದಿದ್ದಾಗ, “ಥ' ಗೆ "ಇಟ್‌(ಇ)' ಆಗಮ ಬಂದು ಸಿಷೇಧ್‌.- ಇಥ ಇಸಿಷೇಧಿಥ 
ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸಿಷಿಧಥುಃ - ಮಧ್ಯಮ ಪುರುಷ ದ್ವಿವಚನದಲ್ಲಿ ಸಿಷಿಧ್‌ ವರೆಗಿನ 
ಪ್ರಕ್ರಿಯೆಯು ಮೇಲಿನಂತೆಯೇ ನಡೆದು ಸಿಷಿಧ್‌-ಅಥುಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ 
ರುತ್ವ-ವಿಸರ್ಗಗಳಿಂದ ಸಿಷಿಧಥುಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸಿಷಿಧ- ಮಧ್ಯಮ ಪುರುಷ ಬಹುವಚನದಲ್ಲಿ ಸಿಷಿಧ್‌ ವರೆಗಿನ ಪ್ರಕ್ರಿಯೆಯು 
ಮೇಲಿನಂತೆಯೇ ನಡೆದು ಸಿಷಿಧ್‌-ಥ ಎಂದಿದ್ದಾಗ, "ಥ'ಗೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ "ಅ' ಬಂದು ಸಿಷಿಧ್‌-ಅ-ಸಿಷಿಧ ಎಂದು ರೂಪವಾಗುತ್ತದೆ. 

ಉದಾ- ಸಿಷೇಧ - ಉತ್ತಮ ಪುರುಷ ಏಕವಚನಲ್ಲಿ ಸಿಷಿಧ್‌ ವರೆಗಿನ ಪ್ರಕ್ರಿಯೆಯು 
ಮೇಲಿನಂತೆಯೇ ನಡೆದು ಸಿಷಿಧ್‌*ಅ (ಣಲ್‌) ಎಂದಿದ್ದಾಗ, ಪ್ರಥಮಪುರುಷ 
ಏಕವಚನದಲ್ಲಿಯಂತೆಯೇ ಸಿಷೇಧ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಸಿಷಿಧಿವ। ಸಿಷಿಧಿಮ - ಉತ್ತಮ ಪುರುಷ ದ್ವಿವಚನ ಬಹುವಚನಗಳಲ್ಲಿ 
ಸಿಷಿಧ್‌ ವರೆಗಿನ ಪ್ರಕ್ರಿಯೆಯು ಹಿಂದಿನಂತೆಯೆ ನಡೆದು ಸಿಷಿಧ್‌-ವಸ್‌ ಮತ್ತು 
ಸಿಷಿಧ್‌-ಮಸ್‌ ಎಂದಿದ್ದಾಗ, ಇವು ವಲಾದಿಯಾದ ಪ್ರತ್ಯಯಗಳಾದ್ದರಿಂದ “ಇಟ್‌' 
ಆಗಮ ಬಂದು ಸಿಷಿಧ್‌-ಇ ವಸ್‌ ಮತ್ತು ಸಿಷಿಧ್‌-ಇ.-ಮಸ್‌, ಎ೦ದಿದ್ದಾಗ, 
ಸಿಷಿಧಿವಸ್‌, ಮತ್ತು ಸಿಷಿಧಿಮಸ್‌ ಎಂದಾಗಿ ವಸ್‌, ಮಸ್‌ ಪ್ರತ್ಯಯಗಳು 
ಸಾರ್ವದಾತುಕವಾಗಿ೦ತರೂ, ಅಪಿತ್‌ ಆಗಿ೦ಂಯೂ ಇರೋಣದರಿಂದ 
“ಸಾರ್ವಧಾತುಕಮಪಿತ್‌” ಎ೦ಬಸೂತ್ರದಿಂದ ಜಿದ್ದದ್ಧಾವ ಬಂದು “ನಿತ್ಯಂಜಿತಃ” ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು ಸಿಷಿಧಿವ ಮತ್ತು ಸಿಷಿಧಿಮ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 
ಲುಟ್‌: 

ಉದಾ- ಸೇಧಿತಾ - ಪ್ರಥಮಪುರುಷ ಏಕವಚನದಲ್ಲಿ ಸಿಧ್‌(ಷಿಧ್‌) ಧಾತುವಿನಮೇಲೆ 


520 ಲಘುಸಿದ್ಧಾಂತ ಕೌಮುದೀ 


“ಲುಟ್‌' "ಲ್‌'ಕಾರಕ್ಕೆ “ತಿಪ್‌' ಆದೇಶ ಬಂದು, ಸಿಧ್‌*ತಿ (ತಿಪ್‌) ಎಂದಿದ್ದಾಗ, 
ಸಾರ್ವಧಾತುಕಸಂಜ್ಞೆಯಿಂದ “ಶಪ್‌' ವಿಕರಣ ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ 
“ಸ್ಯತಾಸೀ ಲೃ ಲುಟೋಃ” ಎಂಬುದರಿಂದ 'ತಾಸಿ' ಪ್ರತ್ಯಯ ಬಂದು, ಸಿಧ್‌*-ತಾಸಿ*ತಿ 
ಎಂದಿದ್ದಾಗ, ಆರ್ಧಧಾತುಕಸಂಜ್ಞೆಯ ನಿಮಿತ್ತದಿಂದ “ತಾಸಿ' ಪ್ರತ್ಯಯಕ್ಕೆ ಪೂರ್ವದಲ್ಲಿ 
“ಇಟ್‌' ಆಗಮ ಬಂದು, ಸಿಧ್‌*ಇ+ತಾಸಿ೬ತಿ ಎಂದಿದ್ದಾಗ, "ಸಿಧ್‌' ನಲ್ಲಿರುವ "ಇ' 
ಕಾರಕ್ಕೆ “ಪುಗಂತಲಘೂಪಧಸ್ಯ ಚ” ಎಂಬುದರಿಂದ ಗುಣ ಬಂದು ಸೇಧಿ*ತಾಸಿ--ತಿ 
ಎ೦ದಿದ್ದಾಗ, “ಉಪದೇಶೇಇಜನುನಾಸಿಕ ಇತ್‌” ಎಂಬುದರಿಂದ “ತಾಸಿ' ನಲ್ಲಿರುವ 
“ಇ” ಕಾರಕ್ಕೆ ಲೋಪ ಬಂದು, ಸೇಧಿ+ತಾಸ್‌4ತಿ ಎಂದಿದ್ದಾಗ, “ತಿ' ಗೆ “ಲುಟಃ 
ಪ್ರಥಮಸ್ಯ ಡಾಕೌರಸಃ” ಎಂಬುದರಿಂದ “ಡಾ(ಆ)' ಆದೇಶ ಬಂದು, ಸೇಧಿ-ತಾಸ್‌.-ಆ 
ಎಂದಿರುತ್ತದೆ. ಆಗ "ತಾಸ್‌' ನಲ್ಲಿರುವ "ಆಸ್‌' ಗೆ "ಟಿ' ಸಂಜ್ಞೆ ಬರುತ್ತದೆ. 
ಡಿತ್ವವಿಧಾನಸಾಮರ್ಥ್ಯದಿಂದ ಜೆ ಸಂಜ್ಞೆ ಬಾರದಿದ್ದರೂ, “ಟೇಃ” ಎಂಬ ಸೂತ್ರದಿಂದ 
“ಟಿ(ಆಸ್‌)' ಗೆ ಲೋಪ ಬಂದು, ಸೇಧಿ*ತಾ*-ಆ ಎಂದಿದ್ದಾಗ, ಎರಡು “ಆ” ಕಾರಗಳಿಗೆ 
ಸವರ್ಣದೀರ್ಥ ಬಂದು ಸೇಧಿತಾ ಎಂಬ ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ 
ಪ್ರಕ್ರಿಯೆ ನಡೆದು ಉಳಿದ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಸೇಧಿತಾ,ಸೇಧಿತಾರೌ, ಸೇಧಿತಾರಃಸೇದಿತಾಸಿ, ಸೇದಿತಾಸ್ಥಃ, ಸೇದಿತಾಸ್ಥ 
ಸೇಧಿತಾಸ್ಕಿ ಸೇಧಿತಾಸಃ, ಸೇಧಿತಾಸ್ಮಃ 


ಲೃಟ್‌: 

ಉದಾ- ಸೇಧಿಷ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ ಸಿಧ್‌(ಷಿಧ್‌) ಧಾತುವಿನಮೇಲೆ 
“ಲೃಟ್‌' “ಲ್‌'ಕಾರಕ್ಕೆ, "ತಿಪ್‌' ಬಂದಮೇಲೆ ಧಾತುವಿನ ನಂತರ "“ಸ್ಯ' ಪ್ರತ್ಯಯ ಬಂದು 
ಸಿಧ್‌+*ಸ್ಯ*ತಿ(ತಿಪ್‌) ಎಂದಿದ್ದಾಗ, ಹಿಂದಿನಂತೆ ಮೊದಲನೇ "ಸ್‌' ನಲ್ಲಿರುವ “ಇ' 
ಕಾರಕ್ಕೆ ಗುಣ ಬಂದು ಸೇಧ್‌+ಸ್ಯಃತಿ ಎ೦ದಿದ್ದಾಗ, ವಲಾದಿಯಾದ "ಸ್ಯ' ಗೆ "ಇಟ್‌' 
ಆಗಮ ಬಂದು ಸೇಧ್‌4ಇ+ಸ್ಯಃತಿ ಎಂದಿದ್ದಾಗ, ಹಿಂದಿನಂತೆ ಆದೇಶವಾದ "ಸ್ಯ 
ದಲ್ಲಿರುವ ಸ್‌” ಕಾರಕ್ಕೆ ಷತ್ವ ಬಂದು, ಸೇಧಿಷ್ಯತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಸೇಧಿಷ್ಯತಿ, ಸೇಧಿಷ್ಯತಃ, ಸೇಧಿಷ್ಯನ್ತಿ ಸೇಧಿಷ್ಯಸಿ, ಸೇಧಿಷ್ಕಥಃ, ಸೇಧಿಷ್ಯಥ, 
ಸೇಧಿಷ್ಯಾಮಿ, ಸೇಧಿಷ್ಯಾವಃ, ಸೇಧಿಷ್ಯಾಮಃ। 
ಲೋಟ್‌: | 

ಉದಾ-ಸೇಧತು - ಈ ಪ್ರಕೃತ ಧಾತುವಿಗೂ ಈ "ಲ್‌' ಕಾರದಲ್ಲಿ “ಅತ್‌' 
ಧಾತುವಿನಲ್ಲಿ ಜರುಗಿದ ಪ್ರಕ್ರಿಯೆಯಂತೆ ಪ್ರಕ್ರಿಯೆ ನಡೆದು, “ಪುಗನ್ತ್ನಲಘೂಪದಸ್ಕ ಚ್ಚ” 
ಎಂಬುದರಿಂದ ಇಗನ್ನ ಅಂಗಕ್ಕೆ ಗುಣ ಬಂದು ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು- ಸೇಧತು/ಸೇಧತಾತ್‌,ಸೇಧತಾಮ್‌, ಸೇಧನು। ಸೇಧ/ಸೇಧತಾತ್‌, 
ಸೇಧತಮ್‌, ಸೇಧತ। ಸೇಧಾನಿ, ಸೇಧಾವ, ಸೇಧಾಮ। 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು ಸ 4 523 


ಲಜ್‌: 

ಉದಾ-ಅಸೇಧತ್‌- ಇಲ್ಲಿಯೂ ಕೂಡ “ಅತ್‌' ಧಾತುವಿನಲ್ಲಿ ಜರುಗಿದ ಪ್ರಿಯೆಯಂತೆ 
ಪ್ರಕ್ರಿಯೆ ನಡೆದು, “ಪುಗನ್ನಲಘೂಪಧಸ್ಯ ಚ” ಎಂಬುದರಿಂದ ಇಗನ್ನ ಅಂಗಕ್ಕೆ ಗುಣ 
ಬಂದು, ಹಲಾದಿ ಧಾತುವಾಗಿರುವುದರಿಂದ ಧಾತುವಿನ ಪೂರ್ವದಲ್ಲಿ "ಅಟ್‌' ಆಗಮ 
ಬಂದು ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಸೇಧತ್‌, ಅಸೇಧತಾಮ್‌, ಅಸೇಧನ್‌। ಅಸೇಧಃ, ಅಸೇಧತಮ್‌, 
ಅಸೇಧತ। ಅಸೇಧಮ್‌, ಅಸೇಧಾವ, ಅಸೇಧಾಮ। 


ಪಿಧಿಅಜ೯್‌: 

ಉದಾ-ಸೇಧೇತ್‌- ಇಲ್ಲಿಯೂ ಕೂಡ "ಅತ್‌' ಧಾತುವಿನಲ್ಲಿ ಜರುಗಿದ ಪ್ಷಕ್ರಿಯೆಯಂತೆ 
ಪ್ರಕ್ರಿಯೆ ನಡೆದು, “ಪುಗನ್ತ್ನಲಘೂಪಧಸ್ಯ ಚ” ಎಂಬುದರಿಂದ ಇಗನ್ನ ಅಂಗಕ್ಕೆ ಗುಣ 
ಬಂದು, ಕೆಳಗಿನಂತೆ ರೂಪಗಳು ಸಿದ್ಧಿಸುತ್ತವೆ. 

ರೂಪಗಳು: ಸೇಧೇತ್‌, ಸೇಧೇತಾಮ್‌,ಸೇಧೇಯುಃ ಸೇಧೇಃ, ಸೇಧೇತಮ್‌, ಸೇಧೇತ। 
ಸೇಧೇಯಮ್‌, ಸೇಧೇವ, ಸೇಧೇಮ। 


ಆಶೀರ೯ಣ್‌: 

ಉದಾ-ಸಿಧ್ಯಾತ್‌ - ಇಲ್ಲಿಯೂ ಕೂಡ "ಅತ್‌' ಧಾತುವಿನಲ್ಲಿ ಜರುಗಿದ ಪ್ರಕ್ರಿಯೆಯಂತೆ 
ಪ್ರಕ್ರಿಯೆ ನಡೆದು, “ಪುಗನ್ನಲಘೂಪಧಸ್ಯ ಚ” ಎಂಬುದರಿಂದ ಇಗನ್ನ ಅಂಗಕ್ಕೆ ಗುಣ 
ಬಂದು, “ಲಿಜಾಶಿಷೀ” ಎಂಬುದರಿಂದ ಯಾಸುಟ್‌?” ಗೆ ಕಿದ್ದದ್ದಾವ ಬಂದು "“ಕ್ಮಿತಿ 
ಚ” ಎಂಬುದರಿಂದ ಗುಣಕ್ಕೆ ನಿಷೇಧ ಬಂದು ಕೆಳಗಿನಂತೆ ರೂಪಗಳು ಸಿದ್ಧಿಸುತ್ತವೆ. 

ರೂಪಗಳು: ಸಿಧ್ಯಾತ್‌,ಸಿಧ್ಯಾಸ್ತಾಮ್‌,ಸಿಧ್ಯಾಸುಃ। ಸಿಧ್ಯಾಃ, ಸಿಧ್ಯಾಸ್ತಮ್‌,ಸಿಧ್ಯಾಸ। 
ಸಿಧ್ಯಾಸಮ್‌, ಸಿಧ್ಯಾಸ್ವ. ಸಿಧ್ಯಾಸ್ನ 
ಲುಜ್‌್‌: 

ಉದಾ-ಅಸೇಧೀತ್‌-ಇಲ್ಲಿಯೂ ಕೂಡ “ಅತ್‌' ಧಾತುವಿನಲ್ಲಿ ಜರುಗಿದ ಪುಕ್ರಿಯೆಯಂತೆ 
ಪ್ರಕ್ರಿಯೆ ನಡೆದು, “ಪುಗನ್ತಲಘೂಪಧಸ್ಯ ಚ” ಎಂಬುದರಿಂದ ಇಗನ್ತ ಅಂಗಕ್ಕೆ ಗುಣ 
ಬಂದು, ಹಲಾದಿ ಧಾತುವಾಗಿರುವುದರಿಂದ ಧಾತುವಿನ ಪೂರ್ವದಲ್ಲಿ "ಅಟ್‌' ಆಗಮ 
ಬಂದು ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಸೇಧೀತ್‌, ಅಸೇಧಿಷ್ಟಾಮ್‌, ಅಸೇಧಿಷುಃ ಅಸೇಧೀಃ ಅಸೇಧಿಷ್ಟಮ್‌, 
ಅಸೇಧಿಷ್ಟ ಅಸೇಧಿಷಮ್‌, ಅಸೇಧಿಷ್ಟ ಅಸೇಧಿಷ್ಠ 
ಲೃಣ್‌: 

ಉದಾ-ಅಸೇಧಿಷ್ಯತ್‌- ಇಲ್ಲಿಯೂ ಕೂಡ "“ಅತ್‌' ಧಾತುವಿನಲ್ಲಿ ಜರುಗಿದ 
ಪ್ರಕ್ರಿಯೆಯಂತೆ ಪ್ರಕ್ರಿಯೆ ನಡೆದು, “ಪುಗನ್ತಲಘೂಪಧಸ್ಕ್ಯ ಚ” ಎಂಬುದರಿಂದ ಇಗನ್ನ 
ಅಂಗಕ್ಕೆ ಗುಣ ಬಂದು, ಹಲಾದಿ ಧಾತುವಾಗಿರುವುದರಿಂದ ಧಾತುವಿನ ಪೂರ್ವದಲ್ಲಿ 


522 ಲಘುಸಿದ್ಧಾಂತ ಕೌಮುದೀ 


"ಅಟ್‌' ಆಗಮ ಬಂದು ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಸೇಧಿಷ್ಯತ್‌, ಅಸೇಧಿಷ್ಯತಾಮ್‌, ಅಸೇಧಿಷ್ಯನ್‌। ಅಸೇಧಿಷ್ಯಃ, 
ಅಸೇಧಿಷ್ಯತಮ್‌, ಅಸೇಧಿಷ್ಯತ। ಅಸೇಧಿಷ್ಯಮ್‌, ಅಸೇಧಿಷ್ಯಾವ, ಅಸೇಧಿಷ್ಯಾಮ। 

ಧಾತು 4. ಏವಂ ಚಿತಿ ಸಂಜ್ಞಾನೇ- (ಎಚ್ಚರಗೊಳ್ಳುವುದು / ಸರಿಯಾದ ರೀತಿಯಲ್ಲಿ 
ಜ್ಞಾನವನ್ನು ಮಾಡಿಕೊಳ್ಳುವುದು) - ಇದರಲ್ಲಿ “ಚಿತ್‌' ಮಾತ್ರ ಉಳಿಯುತ್ತದೆ. 

ಲಟ್‌: 

ಇದರಲ್ಲಿ "ಲಘೂಪಧ ಗುಣವಾಗಿ' ಪ್ರಥಮಪುರುಷ ಏಕವಚನದಲ್ಲಿ “ಚೇತತಿ' 
ಎಂದು ರೂಪವಾಗುತ್ತದೆ. 

ರೂಪಗಳು: ಚೇತತಿ, ಚೇತತಃ, ಚೇತನ್ತಿ! ಚೇತಸಿ. ಚೇತಥಃ, ಚೇತಥ। ಚೇತಾಮಿ, 
ಚೇತಾವಃ, ಚೇತಾಮಃ 

ಲಿಟ್‌:-ರೂಪಗಳು: ಚಿಚೇತ, ಚಿಚಿತತುಃ ಚಿಚಿತುಃ। ಚಿಚೇತಿಥ, ಚಿಚಿತಥುಃ, ಚೆಚಿತ। 
ಚಿಚೇತ, ಚಿಚಿತಿವ, ಚಿಚಿತಿಮ। 

ಲುಟ್‌:-ರೂಪಗಳು: ಚೇತಿತಾ, ಚೇತಿತಾರೌ, ಚೇತಿತಾರಃ ಚೇತಿತಾಸಿ, ಚೇತಿತಾಸ್ಥಃ, 
ಚೇತಿತಾಸ್ಸ ಚೇತಿತಾಸ್ಕಿ ಚೇತಿತಾಸಃ, ಚೇತಿತಾಸ್ಮಃ। 

ಲೃಟ್‌:-ರೂಪಗಳು: ಚೇತಿಷ್ಯತಿ, ಚೇತಿಷ್ಯತಃ, ಚೇತಿಷ್ಯನ್ತಿ! ಚೇತಿಷ್ಯಸಿ, ಚೇತಿಷ್ಯಥಃ, 
ಚೇತಿಷ್ಯಥ। ಚೇತಿಷ್ಯಾಮಿ, ಚೇತಿಷ್ಯಾವಃ, ಚೇತಿಷ್ಯಾಮಃ। 

ಲೋಟ್‌:-ರೂಪಗಳು: ಚೇತತು/ಚೇತತಾತ್‌, ಚೇತತಾಮ್‌, ಚೇತನ್ತು ಜೇತ/ಚೇತತಾತ್‌, 
ಚೇತತಮ್‌, ಚೇತತ। ಚೇತಾನಿ, ಚೇತಾವ, ಚೇತಾಮ। 


ಲಜ್‌:-ರೂಪಗಳು: ಅಚೇತತ್‌, ಅಚೇತತಾಮ್‌, ಅಚೇತನ್‌। ಅಚೇತಃ, ಅಚೇತತಮ್‌, 
ಅಚೇತತ। ಅಚೇತಮ್‌, ಅಚೇತಾವ, ಅಚೇತಾಮ। 

ವಿಧಿಲಿಜ್‌:-ರೂಪಗಳು: ಚೇತೇತ್‌, ಚೇತೇತಾಮ್‌, ಚೇತೇಯುಃ ಚೇತೇಃ, 
ಚೇತೇತಮ್‌, ಚೇತೇತ। ಚೇತೇಯಮ್‌, ಚೇತೇವ, ಚೇತೇಮ। 

ಆಶೀರ್ಲಿಜ್‌:-ರೂಪಗಳು: ಚಿತ್ಯಾತ್‌, ಚಿತ್ಕಾಸ್ತಾಮ್‌, ಚಿತ್ಯಾಸುಃ। ಚಿತ್ಯಾಃ, ಚಿತ್ಯಾಸ್ತಮ್‌, 
ಚಿತ್ಯಾಸ್ಟ ಚಿತ್ಯಾಸಮ್‌, ಚಿತ್ಯಾಸ್ವ, ಚಿತ್ಯಾಸ್ಮ 

ಲುಜ್‌;-ರೂಪಗಳು: ಅಚೇತೀತ್‌, ಅಚೇತಿಷ್ಟಾಮ್‌, ಅಚೇತಿಷುಃ ಅಚೇತೀಃ, 
ಅಚೇತಿಷಮ್‌, ಅಚೇತಿಷ್ಟು ಅಚೇತಿಷಮ್‌, ಅಚೇತಿಷ್ಠ, ಅಚೇತಿಷ್ಟ 

ಲೃಜ್‌:-ರೂಪಗಳು: ಅಜೇತಿಷ್ಯತ್‌, ಅಚೇತಿಷ್ಯತಾಮ್‌, ಅಜೇತಿಷ್ಯನ್‌। ಅಚೇತಿಷ್ಯಃ, 
ಅಚೇತಿಷ್ಯತಮ್‌, ಅಚೇತಿಷ್ಯತ। ಅಚೇತಿಷ್ಟಮ್‌, ಅಚೇತಿಷ್ಯಾವ, ಅಚೇತಿಷ್ಯಾಮ। 

ಧಾತು 5. ಶುಚ ಶೋಕೇ (ಶೋಕಮಾಡುವುದು, ಚಿಂತಿಸುವುದು ಇತ್ಯಾದಿ) - 
ಇದರಲ್ಲಿ “ಶುಚ್‌' ಮಾತ್ರ ಉಳಿಯುತ್ತದೆ. 


ತಿಜನ್ಹೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 523 


ಲಟ್‌:-ಉದಾ- ಶೋಚತಿ- ಇಲ್ಲಿಯೂ "ಲಘೂಪದ ಗುಣವಾಗಿ' ಪ್ರಥಮಪುರುಷ 
ಏಕವಚನದಲ್ಲಿ "ಶೋಚತಿ' ಎಂದು ರೂಪವಾಗುತ್ತದೆ. 

ರೂಪಗಳು: ಶೋಚತಿ, ಶೋಚತಃ, ಶೋಚನ್ನಿ! ಶೋಚಸಿ, ಶೋಚಥಃ, ಶೋಚಥ। 
ಶೋಚಾಮಿ, ಶೋಚಾವಃ, ಶೋಚಾಮಃ 

ಲಿಟ್‌:-ರೂಪಗಳು: ಶುಶೋಚ, ಶುಶುಚತುಃ, ಶುಶುಚುಃ ಶುಶೋಚಿಥ, ಶುಶುಚಥುಃ, 
ಶುಶುಚ। ಶುಶೋಚ, ಶುಶುಚಿವ, ಶುಶುಚಿಮ। 

ಲುಟ್‌:-ರೂಪಗಳು: ಶೋಚಿತಾ, ಶೋಚಿತಾರೌ, ಶೋಚಿತಾರಃ ಶೋಚಿತಾಸಿ, 
ಶೋಚಿತಾಸ್ಥಃ, ಶೋಚಿತಾಸ್ಸ। ಶೋಚಿತಾಸ್ಕಿ ಶೋಚಿತಾಸಃ, ಶೋಚಿತಾಸ್ಮಃ 

ಲೃಟ್‌:-ರೂಪಗಳು: ಶೋಚಿಷ್ಯತಿ, ಶೋಚಿಷ್ಯತಃ, ಶೋಜಿಷ್ಯನ್ತಿ ಶೋಜಿಷ್ಯಸಿ, 
ಶೋಚಿಷ್ಯಥಃ, ಶೋಚಿಷ್ಯಥ। ಶೋಚಿಷ್ಯಾಮಿ, ಶೋಚಿಷ್ಯಾವಃ, ಶೋಚಿಷ್ಯಾಮಃ 

ಲೋಟ್‌-ರೂಪಗಳು: ಶೋಚತು/ಶೋಚತಾತ್‌, ಶೋಚತಾಮ್‌, ಶೋಚನ್ನು 
ಶೋಚ/ಶೋಚತಾತ್‌, ಶೋಚತಮ್‌, ಶೋಚತ। ಶೋಚಾನಿ, ಶೋಚಾವ, ಶೋಚಾವ। 

ಲಜ್‌:-ರೂಪಗಳು: ಅಶೋಚತ್‌, ಅಶೋಚತಾಮ್‌, ಅಶೋಚನ್‌। ಅಶೋಚಃ, 
ಅಶೋಚತಮ್‌, ಅಶೋಚತ। ಅಶೋಚಮ್‌, ಅಶೋಚಾವ, ಅಶೋಚಾಮ। 

ವಿಧಿಲಿಜ್‌:-ರೂಪಗಳು: ಶೋಚೇತ್‌, ಶೋಚೇತಾಮ್‌, ಶೋಚೇಯುಃ ಶೋಚೇಃ, 
ಶೋಚೇತಮ್‌, ಶೋಚೇತ। ಶೋಚೇಯಮ್‌, ಶೋಚೇವ, ಶೋಚೇಮ। 

ಆಶೀರ್ಲಿಜ್‌:-ರೂಪಗಳು; ಶುಚ್ಯಾತ್‌, ಶುಚ್ಯಾಸ್ತಾಮ್‌, ಶುಚ್ಯಾಸುಃ। ಶುಚ್ಯಾಃ, 
ಶುಚ್ಯಾಸಮ್‌, ಶುಚ್ಯಾಸ್ತ ಶುಚ್ಯಾಸಮ್‌, ಶುಚ್ಯಾಸ್ಟ, ಶುಚ್ಯಾಸ್ಥ 

ಲುಜ್‌:-ರೂಪಗಳು: ಅಶೋಚೇತ್‌,ಅಶೋಚಿಷ್ಟಾಮ್‌, ಅಶೋಚಿಷುಃ ಅಶೋಚೀಃ, 
ಅಶೋಚಿಷ್ಟಮ್‌, ಅಶೋಚಿಷ್ಟ ಅಶೋಜಿಷಮ್‌, ಅಶೋಚಿಷ್ಟ, ಅಶೋಚಿಷ್ಠ 

ಲೃಜ್‌:-ರೂಪಗಳು: ಅಶೋಚಿಷ್ಯತ್‌, ಅಶೋಚಿಷ್ಠತಾಮ್‌, ಅಶೋಚಿಷ್ಯನ್‌। 
ಅಶೋಚಿಷ್ಯಃ, ಅಶೋಚಿಷ್ಯತಮ್‌, ಅಶೋಚಿಷ್ಯತ। ಅಶೋಚಿಷ್ಯಮ್‌, ಅಶೋಚಿಷ್ಯಾವ, 
ಅಶೋಚಿಷ್ಯಾಮ। 

1. “ಕಿದಾಶಿಷಿ” ಇತಿ ಯಾಸುಟಃ ಕಿತ್ವಾತ್‌ ಜಿತ್ಹಾಚ್ಚ ನ ಗುಣಃ 2- ಈಕಾರ ಇತ್‌, 
ಈದಿತ್ಸಲಂ ತು “ಶ್ವೀದಿತೋ ನಿಷ್ಠಾಯಾಮ್‌” ಇತಿ ನಿಷ್ಠಾಯಾಮ್‌ ಅನಿಟ್‌ಕತ್ವಮ್‌। 
ಅತ್ರ ಪ್ರಸಜ್ಗಾತ್‌ ಧಾತುಷು ವರ್ಣವಿಶೇಷಾಣಾಮ್‌ ಇತ್ಕರಣಫಲಮ್‌। ದರ್ಶಯತೇ 
ಚಿತ್ರೇ। 


ಹಾಸುಲನ 'ಸತಾಸ 
ಇತಿ ನಿಷ್ಠುಯಾಮ್‌ ಅನಿಟ್‌ಕತ್ವಮ್‌। 


ಇತ್ಮರಣಫಲಮ್‌। ದರ್ಶಯತೇ ಚಿತ್ರೇ। 


ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಮರಣೇ ಫಲಂ 
ಇತ್ಮರಣೇ ಫಲಂ 
ಇತ್ಮರಣೇ ಫಲಂ 
ಇತ್ಸರಣೇ ಫಲಂ 
ಇತ್ಸರಣೇ ಫಲಂ 
ಇತ್ಸರಣೇ ಫಲಂ 
ಇತ್ಸರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 
ಇತ್ಕರಣೇ ಫಲಂ 


ಲಘುಸಿದ್ಧಾಂತ ಕೌಮುದೀ 


ಆತ್ಮಕೌೆಪದಮ್‌ 

ಉಧಯಪದಮ್‌ 

ಆದಿತಶ್ನ" ಇತಿ ನಿಷ್ಣಾಯಾಂ ಇಟ ನಿಷೇಧಃ 
"ಇದಿತೊ ನುಮ್‌ ಭಾ” ಇತಿ ನುಮ್‌ 
“ಹರಿತೊ ವಾ" ಇತಿ ಅಜ್‌ವಾ 

“ಶ್ರೀದಿತೊ ನಿಷ್ಠಾಯಾಂ” ನಿಷ್ಠಾಯಾಂ ನೇಟ್‌ 
"ಉದಿತೊ ವಾ” ಇತಿ ಕಿತ್ತೆ ವೇಟ್‌ 
"ಸ್ಪರತಿಸೂತಿ" ಇತಿ ವೇಟ್‌ 
"ನಾಗ್‌ಲೋಪಿಶಾ....."ಉಪಧಾ ಹೃಸ್ವ ಧಾವಃ 
"ಪುಷಾದಿದ್ಯತಾದಿ...” ಇತಿ ಚ್ಲೇರಜ್‌ 
“ಹೃಯುಂತ"” ಇತಿ ವೃಧ್ಯಭಾವಃ 

"ಓದಿತತ್ಚ` ಇತಿ ನಿಷ್ಠುನತ್ವಮ್‌ 
ಆತ್ಮನೇಪದಮ್‌ 

ಉಭಯಪದಮ್‌ 

*ಯೇತಃತ್ಯ” ಇತಿ ವರ್ಶಮಾನೆ ಕ್ಷಃ 


ನಾ 
ko SOS 


ಜಿ ಶೀ 
ಅತ್ರ ಪ್ರಸಜ್ನ್‌ತ್‌ ಆಸು ವಸ ios: 


(ಇಗೆ) ಫಲಾ ಪ್ರಫುಲ್‌ತಃ 
(ಟು) ನದಿ 'ನಂದತಿ” 
ಣಿಜಿರ್‌-'ಅನಿಜತ್‌' 
'ಅನೈಕ್ಷೀತ್‌' 

ಉನ್ನೀಃ ಉನ್ನಃ, ಉತ್ತಃ 
ಶಮು-ಶಮಿತ್ತಾ ಶಾನ್ತ್ವಾ 
ಗುಪ್‌ - ಗೋಹಿತಾ, 
ಗೋಪ್ತಾ 

ಲೋಕೃ - 
ಅಲುಲೋಕತ್‌! 
ಗಮ್ಸೃ- ಅಗಮತ್‌ 
ಕಟೆ - ಅಕಟೀತ್‌ 
ಭುಜೋ-ಭುಗ್ನಃ 
ಶೀಜ್‌ - ಶೇತೆ 
ಶ್ರೀಇ್‌ - ಶ್ರಯತಿ, 
ಶ್ರಯತೇ 

ಇೌಇನ್ಫೀ - ಇದ್ಧಃ 
ಟುನಾದಿ -ನನ್ನಥುಃ. 
ಟುವೇಪೃ-ವೇಪಥುಃ 
ಡುಕ್ಕಣ”್‌-ಕೃತ್ರಿಮಮ್‌ 
ತ್ರಪೂಷ್‌-ತ್ರಪ. 
ಕ್ಷಮೂಸ್‌-ಕ್ಷಮಾ 


ಧಾತು 6. ಗದ (ಪ.ಪ) ವ್ಯಕ್ತಾಯಾಂ ವಾಚಿ (ಸ್ಪಷ್ಟವಾಗಿ ಉಚ್ಚರಿಸುವುದು)- 
ಇದರಲ್ಲಿ "ಗದ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ಉದಾ- ಗದತಿ - ಪ್ರಥಮ ಪುರುಷ ಏಕವಚನದಲ್ಲಿ “ಗದ್‌' ಧಾತುವಿನಮೇಲೆ 
ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌' ಬಂದು, ಗದ್‌*ತಿ ಎಂದಿದ್ದಾಗ, ಧಾತುವಿನ 
ನಂತರ “ಶಪ್‌(ಅ)' ಪ್ರತ್ಯಯ ಬಂದು ಗದ್‌+ಅತಿ:ಗದತಿ ಎಂದು ರೂಪವು 
ಸಿದ್ಧವಾಗುತ್ತದೆ. 

ರೂಪಗಳು: ಗದತಿ, ಗದತಃ, ಗದನ್ತಿ! ಗದಸಿ, ಗದಥಃ, ಗದಥ। ಗದಾಮಿ, ಗದಾವಃ, 
ಗದಾಮಃ 


(ಣತ್ಸವನ್ನು ವಿಧಿಸುವ ಸೂತ್ರ) 
ಸೂತ್ರ - 459. ನೇರ್ಗದ-ನದ-ಪತ-ಪದ-ಘು-ಮಾ-ಸ್ಯತಿ-ಹಸ್ತಿ-ಯಾತಿ- 
ವಾತಿ-ದ್ರಾತಿ-ಪ್ಲಾತಿ-ವಪತಿ-ವಹತಿ-ಶಾಮ್ಯುತಿ-ಚಿನೋತಿ-ದೇಗ್ಧಿಷು ಚ (8.4.17) 
ವೃತ್ತಿಃ-ಉಪಸರ್ಗಸ್ಥಾತ್‌ ನಿಮಿತ್ತಾತ್‌ ಪರಸ್ಯ ನೇರ್ಣೋ ಗದಾದಿಷು ಪರೇಷು। 
ಪ್ರಣಿಗದತಿ। 
ಪ. ಛೇ. - ನೇಃ, ಗದ-ನದ-ಪತ-ಪದ-ಘು-ಮಾ-ಸೃತಿ-ಹನ್ನಿ-ಯಾತಿ-ವಾತಿ- 


ತಿಐನ್ರೇ ಭ್ಹ್ವಾದಯಃ ಪರಸ್ಥೈೈಪದಿ ರೂಪಗಳು 525 


ದ್ರಾತಿ-ಪ್ಸಾತಿ-ವಪತಿ-ವಹತಿ-ಶಾಮ್ಯತಿ-ಚಿನೋತಿ-ದೇಗ್ಧಿಷು, ಚ। 

ಅ. ವೃ- “ಅಟ್‌-ಕುಪ್ವಾಜ್‌-ನುಮ್‌-ವ್ಯವಾಯೇಇಪಿ” ಎಂಬ ಸೂತ್ರ ಹಾಗೂ 
“ರಷಾಭ್ಯಾಮ್‌ ನೋ ಣಃ ಸಮಾನಪದೇ” ಎಂಬ ಸೂತ್ರದಿಂದ ರಷಾಭ್ಯಾಮ್‌, ನಃ 
ಮತ್ತು ಣಃ ಎಂಬ ಪದಗಳು ಅನುವೃತ್ತವಾಗುತ್ತವೆ. ಹಾಗೆಯೇ 
“ಉಪಸರ್ಗಾದಸಮಾಸೇ*ಪಿ ಣೋಪದೇಶಸ್ಯ” ಎಂಬ ಸೂತ್ರದಿಂದ "ಉಪಸರ್ಗಾತ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಉಪಸರ್ಗದಲ್ಲಿರುವ ನಿಮಿತ್ತ(ರೇಫ, ಷ್‌ ಕಾರ ಮತ್ತು ಯ ಕಾರ) ಗಳ 
ಪರದಲ್ಲಿ ಇರುವ "ನಿ' ಎಂಬ ಉಪಸರ್ಗದಲ್ಲಿರುವ "ನ್‌' ಕಾರಕ್ಕೆ ಣತ್ವವು. ಬರುತ್ತದೆ- 
ಗದ್‌-ನದ್‌-ಪತ್‌-ಪದ್‌-ಘು ಸಂಜ್ಞೆಯುಳ್ಳ ಧಾತು ಮತ್ತು ಮಾ, ಸೋ, ಹನ್‌, 
ಯಾ, ವಾ, ದ್ರಾ ಪ್ಯಾ ವಪ್‌, ವಹ್‌, ಶಮ್‌, ಚಿ, ದಿಹ್‌, ಈ ಧಾತುಗಳು ಪರದಲ್ಲಿದ್ದಾಗ, 

ಲಟ್‌: ಉದಾ-1. ಪ್ರಣಿಗದತಿ (ಪ್ರ.ನಿ.-ಗದತಿ) - ಇಲ್ಲಿ ಪ್ರ ಎಂಬ ಉಪಸರ್ಗದಲ್ಲಿ 
ರೇಫವು ನಿಮಿತ್ತವಾಗಿದೆ. ಅನಂತರ ಇರುವ "ನಿ' ಯಲ್ಲಿ "ನ್‌' ಇದೆ. ಆ "ನ್‌' ಗೆ ಣತ್ವ 
ಬರುತ್ತದೆ. ಸೂತ್ರದಲ್ಲಿ ಹೇಳಿರುವ "ಗದ್‌' ಧಾತುವು ಪರದಲ್ಲಿರೋಣದರಿಂದ. ಇದೇ 
ರೀತಿಯಲ್ಲಿ ಸೂತ್ರದಲ್ಲಿರುವ ಉಳಿದ ಧಾತುಗಳು ಪರದಲ್ಲಿ ಇದ್ದಾಗ, ಅವುಗಳ 
ಪೂರ್ವದಲ್ಲಿರುವ ಉಪಸರ್ಗದಲ್ಲಿ ಮೇಲೆ ಹೇಳಿದ ನಿಮಿತ್ತ ವರ್ಣಗಳಲ್ಲಿ ಯಾವದಾದರೂ 
ಒಂದು ವರ್ಣವಿದ್ದು ಅನಂತರ ಇರುವ "ನ್‌' ಕಾರಕ್ಕೆ ಣತ್ಚವು ಬರುತ್ತದೆ. 

ಇದರಂತೆ ಇರುವ ಬೇರೆ ಉದಾಹರಣೆಗಳು - ಪ್ರಣಿಪತತಿ (ಪ್ರ-ನಿ-ಪತತಿ), 
ಪ್ರಣಿಜಗಾದ (ಪ್ರಃನಿ೬ಜಗಾದ) ಇತ್ಯಾದಿ. 
(ಚ-ವರ್ಗವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 
ಸೂತ್ರ - 454.ಕುಹೋಶ್ಚುಃ (7.4.62) 

ವೃತ್ತಿಃ-ಅಭ್ಯಾಸ ಕವರ್ಗ-ಹಕಾರಯೋಃ ಚವರ್ಗಾದೇಶಃ 

ಪ. ಛೇ. - ಕುಹೋಃ, ಚುಃ। 

ಅ. ವೃ.-“ಅತ್ರ ಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ “ಅಭ್ಯಾಸಸ್ಯ' ಎಂಬ 
ಪದವು ಅನುವೃತ್ತವಾಗಿದೆ. 

ಅರ್ಥ- ಅಭ್ಯಾಸದಲ್ಲಿರುವ "ಕ್‌' ವರ್ಗ ಹಾಗೂ "ಹ್‌' ಕಾರಗಳ ಸ್ಥಾನದಲ್ಲಿ “ಚ್‌' 
ವರ್ಗವು ಆದೇಶವಾಗಿ ಬರುತ್ತದೆ. 

ವಿಶೇಷ: ಈ ಸೂತ್ರದಲ್ಲಿ ಅಭ್ಯಾಸದಲ್ಲೇ ಇರುವ ವರ್ಣಗಳಿಗೆ ಆದೇಶವನ್ನು 
ವಿಧಿಸಲಾಗಿರೋಣದರಿಂದ ಬೇರೆಕಡೆಯಲ್ಲಿ ಅಂದರೆ ಅಭ್ಯಾಸವಿಲ್ಲದ ಸ್ಥಳದಲ್ಲಿ ಕಾರ್ಯವು 
ಆಗುವುದಿಲ್ಲವೆಂದು ತಿಳಿದು ಬರುತ್ತದೆ. 

(ಉಪಧೆಯಾದ ಪ್ರಸ್ಥ "ಅ' ಕಾರಕ್ಕೆ ವೃದ್ಧಿಯನ್ನು ವಿಧಿಸುವ ಸೂತ್ರ) 
ಸೂತ್ರ - 455. ಅತ ಉಪಧಾಯಾಃ (7.2.16) 


526 ಲಘುಸಿದ್ಧಾಂತ ಕೌಮುದೀ 


ವೃತ್ತಿಃ-ಉಪಧಾಯಾ ಅತೋ ವೃದ್ಧಿಃ ಸ್ಯಾತ್‌। ಇಿತಿ-ಣಿತಿ ಚ ಪ್ರತ್ಯಯೇ ಪರೇ। 
ಜಗಾದ, ಜಗದತುಃ। ಜಗದುಃ ಜಗದಿಥ। ಜಗದಥುಃ। ಜಗದ! 

ಪ. ಛೇ. - ಅತಃ, ಉಪಧಾಯಾಃ 

ಅ. ವೃ.- “ಮೃಜೇರ್ವ್ಯದ್ಧಿಃ” ಎಂಬ ಸೂತ್ರದಿಂದ "ವೃದ್ಧಿ ಎಂಬ ಪದವೂ 
ಹಾಗೇಯೇ “ಅಚೋಹ್ಸಿತಿ” ಎಂಬ ಸೂತ್ರದಿಂದ “ಇ್ಲ್‌ತಿ' ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಅರ್ಥ- ಇೆತ್‌, ಮತ್ತು ಣಿತ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ, ಉಪಧೆಯ ಹ್ರಸ್ವ "ಅ' 
ಕಾರಕ್ಕೆ ವೃದ್ಧಿ(ಆ) ಯು ಬರುತ್ತದೆ. 

ಲಿಟ್‌: ಉದಾ- ಜಗಾದ- “ಗದ್‌' ಧಾತುವಿನ ನಂತರ "ಲಿಟ್‌' "ಲ್‌' ಕಾರದ 
ಪ್ರಥಮ ಪುರುಷ ಏಕವಚನದಲ್ಲಿ ಮೂಲ ಆಖ್ಯಾತ ಪ್ರತ್ಯಯವಾದ “ತಿಪ್‌' ಬಂದು 
ಗದ್‌+ತಿಪ್‌ ಎಂದಿದ್ದಾಗ, ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌(ಅ)' 
ಬಂದು, ಗದ್‌4ಅ ಎಂದಿರುತ್ತದೆ. ಅದಕ್ಕೆ ಅಭ್ಯಾಸವು ಬಂದು ಗದ್‌ ಗದ್‌* ಅ ಎಂದಿದ್ದಾಗ, 
“ಹಲಾದಿಃ ಶೇಷಃ” ಎಂಬುದರಿಂದ ಗ*ಗದ್‌. ಅ ಎಂದಿರುತ್ತದೆ. ಅಭ್ಯಾಸದಲ್ಲಿರುವ 
“ಕ್‌' ವರ್ಗದ "ಗ್‌' ಕಾರಕ್ಕೆ “ಕುಹೋಶ್ಸುಃ” ಎಂಬ ಸೂತ್ರದಿಂದ “ಜ್‌' ಕಾರವು 
ಅದೇಶವಾಗಿ ಬಂದು, ಜಗದ್‌. ಅ ಎಂದಿದ್ದಾಗ, "ಗ್‌' ಕಾರದ ನಂತರ ಇರುವ 
ಉಪಧೆಯಾದ "“ಅ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ವೃದ್ಧಿ(ಆ) ಬಂದು 
ಜ+ಗಾದ್‌4ಅ=ಜಗಾದ ಎಂಬ ರೂಪವು ಸಿದ್ಧವಾಗುತ್ತದೆ. 

ಇಲ್ಲಿ “ಇಲ್‌(ಅ) ಪ್ರತ್ಯಯವು "ಣಿತ್‌' ಆಗಿದೆ. ಈ ವೃದ್ಧಿ ಬರುವ ಕಾರ್ಯವು 
“ಣಿತ್‌' ಆದ "ಣಲ್‌' ಪ್ರತ್ಯಯವು ಪ್ರಥಮ ಮತ್ತು ಉತ್ತಮ ಪುರುಷ ಏಕವಚನಗಳಲ್ಲಿ 
ಮಾತ್ರ ಇರುವುದರಿಂದ ಅಲ್ಲಿ ಮಾತ್ರ ಹ್ರಸ್ವ "ಅ' ಕಾರಕ್ಕೆ ದೀರ್ಫ(ಆ) ವು ಬರುತ್ತದೆ. 

ಉದಾ- ಜಗದತುಃ, ಜಗದುಃ: - ಪ್ರಥಮ ಪುರುಷ ದ್ವಿವಚನ ಬಹುವಚನಗಳಲ್ಲಿ 
“ಗದ್‌'ಧಾತುವಿನ ನಂತರ “ತಸ್‌' ಪ್ರತ್ಯಯ ಬಂದು ಅದಕ್ಕೆ "ಅತುಸ್‌' ಆದೇಶ ಬಂದು 
ಧಾತುವಿಗೆ ದ್ವಿತ್ವ ಬಂದು, ಗದ್‌ ಗದ್‌--ಅತುಸ್‌ ಎಂದಿದ್ದಾಗ, “ಹಲಾದಿಃ ಶೇಷಃ” 
ಎ೦ಬ ಸೂತ್ರದಿಂದ ಅಭ್ಯಾಸದ ಆದಿ ಹಲ್‌ (ಗ್‌--ಅ) ಉಳಿದು ಗ-ಗದ್‌.- ಅತುಸ್‌ 
ಎ೦ದಿದ್ದಾಗ, ಅಭ್ಯಾಸದಲ್ಲಿರುವ “ಹ” ವರ್ಗದ "ಗ್‌ ಕಾರಕ್ಕೆ “ಕುಹೋಶ್ಚುಃ” ಎಂಬ 
ಸೂತ್ರದಿಂದ "ಜ್‌' ಕಾರವು ಅದೇಶವಾಗಿ ಬಂದು, ಜಗದ್‌. ಅತುಸ್‌-ಜಗದುಸ್‌ 
ಎಂದಾಗಿ ರುತ್ವ-ವಿಸರ್ಗಗಳಿಂದ ಜಗದತುಃ ಎಂಬ ರೂಪ ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಪ್ರಥಮ ಪುರುಷ ಬಹುವಚನದ ರೂಪವಾದ ಜಗದುಃ ಎಂಬುದು 
ಸಿದ್ಧವಾಗುತ್ತದೆ. 

ಉದಾ- ಜಗದಿಥ- ಮಧ್ಯಮಪುರುಷ ಏಕವಚನದಲ್ಲಿ ಹಿ೦ದಿನಂತೆ೦ಯೇ ಪ್ರಕ್ರಿಯೆ 
ನಡೆದು. "ಸಿಪ್‌' ಗೆ "ಥಲ್‌(ಥ) ಆದೇಶ ಬಂದು, ಅದಕ್ಕೆ "ಇಟ್‌(ಇ)' ಆಗಮ ಬಂದು 
ಜಗದಿಥ ಎಂಬ ರೂಪವು ಸಿದ್ಧವಾಗುತ್ತದೆ. 


ತಿಣನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು | 527 


ಉದಾ - ಜಗದಥುಃ- ಮಧ್ಯಮಪುರುಷ ದ್ವಿವಚನದಲ್ಲಿ ಹಿಂದಿನಂತೆಂಯೇ ಪ್ರಕ್ರಿಯೆ 
ನಡೆದು "ಅಥುಸ್‌' ಪ್ರತ್ಯಯವನ್ನು ಸೇರಿಸಿದಾಗ, ಜಗದಥುಃ ಎ೦ಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಜಗದ- ಮಧ್ಯಮಪುರುಷ ಬಹುವಚನದಲ್ಲಿ ಹಿಂದಿನಂತೆಂಯೇ ಪ್ರಕ್ರಿಯೆ 
ನಡೆದು, “ಅ” ಪ್ರತ್ಯಯವನ್ನು ಸೇರಿಸಿದಾಗ, ಜಗದ ಎಂಬರೂಪವು ಸಿದ್ಧವಾಗುತ್ತದೆ. 


(ಣಿತ್ಮವನ್ನು ಅತಿದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 456. ಣಲುತ್ತಮೋ ವಾ (7.1.91) 

ವೃತ್ತಿ- ಉತ್ತಮೋ ಇಲ್‌ ವಾ ಣಿತ್‌ ಸ್ಯಾತ್‌। ಜಗಾದ, ಜಗದ । ಜಗದಿವಃ। 
ಜಗದಿಮ। ಗದಿತಾ। ಗದಿಷ್ಕತಿ। ಗದತು। ಅಗದತ್‌। ಗದೇತ್‌। ಗದ್ಯಾತ್‌। 

ಪ. ಛೇ. - ಣಲ್‌, ಉತ್ತಮಃ, ವಾ 

ಅ. ವೃ. - “ಗೋತೋ ಣಿತ್‌” ಎಂಬ ಸೂತ್ರದಿಂದ "ಣಿತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಉತ್ತಮ ಪುರುಷದಲ್ಲಿ ವಿಧಿಸಲಾದ "ಇಲ್‌(ಅ)' ಪ್ರತ್ಯಯವನ್ನು ವಿಕಲ್ಲದಿಂದ 
“ಣಿತ್‌' ಆಗಿ ಭಾವಿಸಬೇಕು. 

ಉದಾ- ಜಗಾದ, ಜಗದ, ಉತ್ತಮ ಪುರುಷ ಏಕವಚನದಲ್ಲಿ "ಇಲ್‌(ಅ)' ಪ್ರತ್ಯಯ 
ಸೇರಿಸಿದಾಗ, ವೈಕಲ್ಪಿಕ ಣಿತ್ವದಿ೦ದ ವೃದ್ಧಿ ಬಂದ ರೂಪ "ಜಗಾದ' ಎಂದೂ ಹಾಗೂ 
ವೃದ್ಧಿ ಬಾರದ ರೂಪ ಜಗದ ಎಂದೂ ಸಿದ್ಧವಾಗುತ್ತವೆ. 

ಉದಾ- ಜಗದಿವ, ಜಗದಿಮ ದ್ವಿವಚನ ಮತ್ತು ಬಹುವಚನಗಳಲ್ಲಿ ಹಿಂದಿನಂತೆಂಯೇ 
ಪ್ರಕ್ರಿಯೆ ನಡೆದು, "ಇಟ್‌' ಆಗಮ ಬಂದಮೇಲೆ “ವಸ್‌' ಗೆ "ವ' ಮತ್ತು "ಮಸ್‌' ಗೆ 
"ಮ' ಆದೇಶಗಳು ಬಂದು ಜಗದಿವ, ಜಗದಿಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

“ಲಿಟ್‌' "ಲ್‌' ಕಾರದ ಎಲ್ಲ ರೂಪಗಳು: ಜಗಾದ ಜಗದತುಃ, ಜಗದುಃ, ಜಗದಿಥ, 
ಜಗದಥುಃ, ಜಗದ। ಜಗಾದ/ಜಗದ, ಜಗದಿವ, ಜಗದಿಮ। 

ಲುಟ್‌: ಉದಾ- ಗದಿತಾ - "ಗದ್‌' ಧಾತುವಿನ ನಂತರ "ಲುಟ್‌' ಗೆ “ತಿಪ್‌' 
ಆದೇಶ ಬಂದು ಗದ್‌ತಿಪ್‌ ಎಂದಿದ್ದಾಗ ಅದಕ್ಕೆ ಸಾರ್ವಧಾತುಕ ಸಂಜ್ಞೆ ಬಂದು 
“ಶಪ್‌(ಅ)' ಪ್ರತ್ಯಯವನ್ನು ಬಾಧಿಸಿ "ತಾಸಿ(ತಾಸ್‌)' ಪ್ರತ್ಯಯವು ಬಂದು ಅದಕ್ಕೆ 
ಆರ್ಧಧಾತುಕ ಸಂಜ್ಞೆ ಬಂದು, ಗದ್‌4ತಾಸ್‌4ತಿಪ್‌ ಎ೦ದಿದ್ದಾಗ, "ಇಟ್‌' ಆಗಮವು 
ಬಂದು ಗದ್‌+ಇ+ತಾಸ್‌+ತಿಪ್‌ ಎಂದಿರುತ್ತದೆ, ಆಗ “ತಿಪ್‌' ಗೆ 
“ಡಾರೌರಸಃ” ಎ೦ಬ ಸೂತ್ರದಿಂದ "ಡಾ(ಆ)' ಆದೇಶ ಬಂದು ಗದ್‌+ ಇಃತಾಸ್‌4ಆ 
ಎಂದಿದ್ದಾಗ "ಟಿ(ಆಸ್‌)' ಗೆ ಲೋಪ ಬಂದು, ಗದ್‌.- ಇ-ತ್‌.-ಆಗದಿತಾ ಎಂಬ 
ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ ಉಳಿದ ರೂಪಗಳೂ ಸಿದ್ಧವಾಗುತ್ತವೆ. 

ರೂಪಗಳು: ಗದಿತಾ, ಗದಿತಾರೌ, ಗದಿತಾರಃ। ಗದಿತಾಸಿ, ಗದಿತಾಸ್ಥಃ, ಗದಿತಾಸ್ಸ 


528 ಲಘುಸಿದ್ದಾಂತ ಕೌಮುದೀ 


ಗದಿತಾಸ್ಕಿ ಗದಿತಾಸೂ, ಗದಿತಾಸ್ಮಃ। 

ಲೃಟ್‌: ಇದರ ಪ್ರಕ್ರಿಯೆಯು ಅತಿ ಪ್ರಸಿದ್ಧವಾಗಿದೆ. 

ರೂಪಗಳು: ಗದಿಷ್ಯತಿ, ಗದಿಷ್ಕತಃ, ಗದಿಷ್ಯನ್ನಿ ಗದಿಷ್ಯಸಿ, ಗದಿಷ್ಕಥಃ, ಗದಿಷ್ಯಥ। 
ಗದಿಷ್ಯಾಮಿ, ಗದಿಷ್ಯಾವಃ, ಗದಿಷ್ಯಾಮಃ। 

ಲೋಟ್‌: ರೂಪಗಳು: ಗದತು/ಗದತಾತ್‌, ಗದತಾಮ್‌, ಗದನ್ನು ಗದ/ಗದತಾತ್‌, 
ಗದತಮ್‌, ಗದತ। ಗದಾನಿ, ಗದಾವ, ಗದಾಮ। 

ಲಜ್‌: ರೂಪಗಳು: ಅಗದತ್‌, ಅಗದತಾಮ್‌, ಅಗದನ್‌। ಅಗದಃ, ಅಗದತಮ್‌, 
ಅಗದತ। ಅಗದಮ್‌, ಅಗದಾವ, ಅಗದಾಮ। 

ವಿಧಿಲಿಜ್‌: ರೂಪಗಳು-ಗದೇತ್‌, ಗದೇತಾಮ್‌, ಗದೇಯುಃ। ಗದೇಃ ಗದೇತಮ್‌, 
ಗದೇತ। ಗದೇಯಮ್‌,ಗದೇವ, ಗದೇಮ। 

ಆಶೀರ್ಲಿಜ್‌್‌: ರೂಪಗಳು: ಗದ್ಯಾತ್‌, ಗದ್ಯಾಸ್ತಾಮ್‌, ಗದ್ಯಾಸುಃ। ಗದ್ಯಾಃ, ಗದ್ಯಾಸ್ತಮ್‌, 
ಗದ್ಯಾಸ್ತ ಗದ್ಯಾಸಮ್‌, ಗದ್ಯಾಸ್ವ, ಗದ್ಯಾಸ್ಮ 

(ವೈಕಲ್ತಕವಾಗಿ ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ - 457.ಅತೋ ಹಲಾದೇರ್ಲಘೋಃ (7.2.7) 

ವೃತ್ತಿಃ-ಹಲಾದೇಃ ಲಘೋಃ ಅಕಾರಸ್ಯ ವೃದ್ಧಿಃ ವಾ ಇಡಾದೌ ಪರಸ್ಕೈಪದೇ ಸಿಚಿ। 
ಅಗಾದೀತ್‌, ಅಗದೀತ್‌। ಅಗದಿಷ್ಯತ್‌। ಣದ ಅವ್ಯಕ್ತೇ ಶಬ್ದೇ?। 

ಪ. ಛೇ. - ಅತಃ ಹಲಾದೇಃ, ಲಘೋಃ 

ಅ.ವೃ.- “ನೇಟಿ” ಎಂಬ ಸೂತ್ರದಿಂದ “ಇಟಿ' ಎಂಬ ಪದವೂ, 
“ಊರ್ಣೋತೇರ್ವಿಭಾಷಾ” ಎಂಬ ಸೂತ್ರದಿಂದ "ವಿಭಾಷಾ' ಎಂಬ ಪದವೂ, ಮತ್ತು 
“ಸಿಚಿ ವೃದ್ಧಃ ಪರಸ್ಕೈಪದೇಷು” ಎಂಬ ಸೂತ್ರವು ಅನುವೃತ್ತವಾಗುತ್ತವೆ. 

ಅರ್ಥ- ಹಲಾದಿ ಧಾತುವಿನ ಲಘು ಸಂಜ್ಞೆಯುಳ್ಳ “ಅ” ಕಾರಕ್ಕೆ ವಿಕಲ್ಪವಾಗಿ 
ವೃದ್ಧಿಯು ಬರುತ್ತದೆ. 

ವಿಶೇಷ - “ವದ-ವ್ರಜ-ಹಲನ್ತಸ್ಯಾಚಃ” ಎಂಬ ಸೂತ್ರದಿಂದ ಬರಬೇಕಾದ ವೃದ್ಧಿಯು 
“ನೇಟಿ” ಎಂಬ ಸೂತ್ರದಿಂದ ನಿಷೇಧವಾಗಬೇಕಾಗಿತ್ತು ಅದನ್ನೂ ಬಾಧಿಸಿ ಇಡಾಗಮವನ್ನು 
ಆದಿಯಲ್ಲಿ ಉಳ್ಳ "ಸಿಚ್‌' ಪರದಲ್ಲಿದ್ದಾಗ “ಹಲಾದಿ' ಧಾತುವಿನಲ್ಲಿರುವ ಹ್ರಸ್ವ "ಅ' 
ಕಾರಕ್ಕೆ ಪ್ರಕೃತ ಸೂತ್ರವು ವಿಕಲ್ಪವಾಗಿ ವೃದ್ಧಿಯನ್ನು ವಿಧಾನ ಮಾಡುತ್ತದೆ. 

ಲುಜ್‌: ಉದಾ- ಅಗಾದೀತ್‌/ಅಗದೀತ್‌- ಪ್ರಥಮಪುರುಷ ಏಕವಚನದಲ್ಲಿ "ಗದ್‌' 
ಧಾತುವಿನ ನಂತರ “ಲುಜ್‌' ಬಂದು ಧಾತುವಿಗೆ ಅಡಾಗಮ ಬಂದಮೇಲೆ *ತಿಪ್‌' 
ಆದೇಶವು ಬರುತ್ತದೆ. ಆಗ ಅಗದ್‌-ತಿ ಎಂದಿರುತ್ತದೆ. ಅನಂತರ "ಚ್ಲೆ' ಬಂದು ಅದಕ್ಕೆ 

"ಸಿಚ್‌(ಸ್‌) ಆದೇಶ ಬಂದು ಅಗದ್‌4ಸ್‌4ತಿ ಎ೦ದಿದ್ದಾಗ, ಆರ್ಧಧಾತುಕ ಸಂಜ್ಞೆ 
ಬಂದು, ವಲಾದಿ ಪ್ರತ್ಯಯವು ಪರದಲ್ಲಿಇದ್ದಾಗ "ಸ್‌' ಕಾರಕ್ಕೆ ಪೂರ್ವದಲ್ಲಿ "ಇಟ್‌' 


ತಿಣನ್ತೇ ಭ್ಹ್ವಾದಯಃ ಪರಸ್ಕೈಪದಿ ರೂಪಗಳು ೨29 


ಆಗಮ ಬಂದು ಅಗದ್‌.ಇಸ್‌3ತಿ ಎಂದಿರುತ್ತದೆ. “ತಿ' ಯಲ್ಲಿರುವ "ಇ' ಕಾರಕ್ಕೆ 
ಲೋಪ ಬಂದು ಅಗದ್‌4ಇಸ್‌4+ತ್‌ ಎಂದಿದ್ದಾಗ, “ಅಸ್ತಿಸಿಜೋಪಪೃಕ್ತೇ” ಎಂಬ 
ಸೂತ್ರದಿಂದ “ತ್‌' ಗೆ "ಈಟ್‌' ಆಗಮವು ಬಂದು ಅಗದ್‌.-ಇಸ್‌. ಈತ್‌ ಎಂದಾಗುತ್ತದೆ. 
ನಂತರ “ವದ-ವ್ರಜ-ಹಲನ್ವಸ್ಯಾಚಃ” ಎಂಬ ಸೂತ್ರದಿಂದ ಬರಬೇಕಾದ ವೃದ್ಧಿಯು 
“ನೇಟಿ” ಎಂಬ ಸೂತ್ರದಿಂದ ನಿಷೇಧವಾಗಬೇಕಾಗಿತ್ತು. ಅದನ್ನೂ ಬಾಧಿಸಿ ಪ್ರಕೃತ 
ಸೂತ್ರದಿಂದ ಹಲಾದಿ ಧಾತುವಿನಲ್ಲಿರುವ ಹಸ್ತ "ಅ' ಕಾರಕ್ಕೆ ವಿಕಲ್ಪವಾಗಿ ವೃದ್ಧಿಯು 
ಬಂದು ಅಗಾದೀತ್‌ ಎಂದೂ ವೃದ್ಧಿಬಾರದ ಪಕ್ಷದಲ್ಲಿ ಅಗದೀತ್‌ ಎಂದೂ ಎರಡು 
ರೂಪಗಳಾಗುತ್ತವೆ. 

ಲುಜಕ: ವೃದ್ಧಿ ಬ೦ದ ಪಕ್ಷದಲ್ಲಿ ರೂಪಗಳು: ಅಗಾದೀತ್‌, ಅಗಾದಿಷ್ಟಾಮ್‌, 
ಅಗಾದಿಷುಃ ಅಗಾದೀಃ, ಅಗಾದಿಷ್ಟಮ್‌, ಅಗಾದಿಷ್ಟ ಅಗಾದಿಷಮ್‌, ಅಗಾದಿಷ್ಟ ಅಗಾದಿಷ್ಠ 

ವೃದ್ಧಿ ಬಾರದ ಪಕ್ಷದಲ್ಲಿ ರೂಪಗಳು: ಅಗದೀತ್‌, ಅಗದಿಷ್ಟಾಮ್‌, ಅಗದಿಷುಃ। 
ಅಗದೀಃ, ಅಗದಿಷ್ಟಮ್‌, ಅಗದಿಷ್ಟ ಅಗದಿಷಮ್‌, ಅಗದಿಷ್ಟ, ಅಗದಿಷ್ಠ 

ಲೃಜಕ: ರೂಪಗಳು: ಅಗದಿಷ್ಯತ್‌, ಅಗದಿಷ್ಯತಾಮ್‌, ಅಗದಿಷ್ಕನ್‌। ಅಗದಿಷ್ಯಃ, 
ಅಗದಿಷ್ಯತಮ್‌, ಅಗದಿಷ್ಯತ। ಅಗದಿಷ್ಯಮ್‌, ಅಗದಿಷ್ಯಾವ, ಅಗದಿಷ್ಯಾಮ। 

ಧಾತು 7. ಣದ ಅವ್ಯಕ್ತ ಶಬ್ದೇ- (ಅಸ್ಪಷ್ಟವಾಗಿ ಶಬ್ದ ಮಾಡುವುದು) - ಇದರಲ್ಲಿ 
"ಣದ್‌' ಮಾತ್ರ ಉಳಿಯುತ್ತದೆ, “ಹೋನಃ” ಎ೦ಬ ಸೂತ್ರದಿಂದ "ಣ್‌ ಕಾರಕ್ಕೆ "ನ್‌' 
ಕಾರವು ಆದೇಶವಾಗಿ ಬಂದು "ನದ್‌' ಎಂದಾಗುತ್ತದೆ. 

(ಣ್‌ ಕಾರಕ್ಕೆ ನ್‌ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - 4ರ8.ಣೋ ನಃ (6.1.65) 

ವೃತ್ತಿಃ- ಧಾತ್ವಾದೇಃ ಣಸ್ಯ ನಃ ಣೋಪದೇಶಾಸ್ತು ಅನರ್ದ್‌-ನಾಟಿ-ನಾಥ-ನಾಧ- 
ನನ್ನ-ನಕ್ಕ-ನ್ಯೂ-ನೃತಃ 

ಪ. ಛೇ. - ಣಃ ನಃ 

ಅ. ವೃ.- ಧಾತ್ವಾದೇಃ ಷಃ ಸಃ” ಎಂಬ ಸೂತ್ರದಿಂದ "ಧಾತ್ವಾದೇಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಧಾತು ಆದಿಯಲ್ಲಿರುವ "“ಣ್‌' ಕಾರಕ್ಕೆ "ನ್‌'ಕಾರ ಆದೇಶವಾಗಿ ಬರುತ್ತದೆ. 

ವಿವರಣೆ- ಣೋಪದೇಶಾಸ್ತು ಅನರ್ದ್‌-ನಾಟಿ-ನಾಥ-ನಾಧ-ನನ್ನ-ನಕ್ಕ-ನ್ಯ-ನೃತಃ- 
ಇಲ್ಲಿ "ದ್ವನ್ಹ' ಸಮಾಸ ಮಾಡಿದಮೇಲೆ "ನಇ”್‌' ಸಮಾಸವನ್ನು ಮಾಡಲಾಗಿದೆ. 
ನರ್ದ್‌ ಮೊದಲಾದ 8 ಧಾತುಗಳನ್ನು ಹೊರತುಪಡಿಸಿ ಉಳಿದ “ನ್‌' ಕಾರಾದಿ 
ಧಾತುಗಳಿಗೆ ಧಾತುಪಾಠದಲ್ಲಿ ಣೋಪದೇಶವು ಬಂದಿದೆ. ಹೀಗಾಗಿ ಎಲ್ಲ ಧಾತುಗಳೂ 
ಪ್ರಯೋಗದಲ್ಲಿ "ನ್‌' ಕಾರಾದಿಯಾಗಿಯೇ ಇರುತ್ತವೆ. ಈ ವ್ಯತ್ಯಾಸವನ್ನು ಈ ಸೂತ್ರದಿಂದ 
ತಿಳಿಯಬಹುದಾಗಿದೆ. 


530 ಲಘುಸಿದ್ಧಾಂತ ಕೌಮುದೀ 


ಈ ಮೇಲಿನ 8 ಧಾತುಗಳಲ್ಲಿ ನರ್ದ-ಶಬ್ದೇ ಎಂಬುದು ಭ್ವಾದಿಗಣದಲ್ಲಿ ಇದೆ, ನಟ 
ಅವಸ್ಯನ್ನನೇ ಎಂಬುದು ಚುರಾದಿ ಗಣದಲ್ಲಿದೆ. ನಾಥ, ನಾಧ್ಯ ಯಾಇಗ್ವದೌ ಎಂಬ 
ಎರಡು ಧಾತುಗಳು ಭ್ಹಾದಿಗಣದಲ್ಲಿ ಇವೆ. ಹಾಗೆಯೇ ಟುನದಿ ಸಮೃದ್ಧ್‌ೌ ಎಂಬುದು 
ಭ್ವಾದಿಗಣದಲ್ಲಿದೆ, ನಕ್ಕ-ನಾಶನೇ ಎಂಬುದು ಚುರಾದಿಯಲ್ಲಿದೆ. ನೃ-ನಯೇ ಎಂಬುದು 
ಕ್ರ್ಯಾದಿಯಲ್ಲಿದೆ. ನೃತೀ-ಗಾತ್ರವಿಕ್ಷೇಪೇ ಎಂಬುದು ದಿವಾದಿಯಲ್ಲಿದೆ. 

ಭ್ಹಾದಿಗಣ ಧಾತುಗಳು: (4) ನರ್ದ ಶಬ್ಬೇ, ನಾಥೃ, ನಾಧ್ಯ ಯಾಇಣ್ಚದ್‌, ಟುನದಿ 
ಸಮೃದ್ಧೌ 

ದಿವಾದಿಗಣ ಧಾತುಗಳು: (1) ನೃತೀ ಗಾತ್ರವಿಕ್ಷೇಪೇ। 

ಕ್ರ್ಯಾದಿ ಗಣ ಧಾತುಗಳು :(1) ನೃ ನಯೇ | 

 ಚುರಾದಿಗಣ ಧಾತುಗಳು: (2) ನಟ ಅವಸ್ಯನ್ನನೇ, ನಕ್ಕ ನಾಶನೇ। 

(ಣತ್ವವನ್ನು ವಿಧಿಸುವ ಸೂತ್ರ 

ಸೂತ್ರ - 459.ಉಪಸರ್ಗಾದಸಮಾಸೇಪಿ ಣೋಪದೇಶಸ್ಯ (8.4.14) 

ವೃತ್ತಿಃ-ಉಪಸರ್ಗಸ್ಥಾತ್‌ ನಿಮಿತ್ತಾತ್‌ ಪರಸ್ಯ ಣೋಪದೇಶಸ್ಯ ಧಾತೋಃ ನಸ್ಯ 
ಣಃ ಪ್ರಣದತಿ। ಪ್ರಣಿನದತಿ। ನದತಿ। ನನಾದ! 

ಪ. ಛೇ. - ಉಪಸರ್ಗಾತ್‌, ಅಸಮಾಸೇಖ, ಣೋಪದೇಶಸ್ಯ 

ಅ.ವೃ.- "ರಷಾಭ್ಯಾಮ್‌ ನೋ ಣಳಿ, "ಅಟ್ಕುಪ್ವಾಜ್ನುಮ್‌ ವ್ಯವಾಯೇಷಪಿ' ಮತ್ತು 
ಉಪಸರ್ಗಾತ್‌ ಎಂಬಸೂತ್ರಪದಗಳು ಅನುವೃತ್ತವಾಗಿವೆ. 

ಅರ್ಥ- ಉಪಸರ್ಗದಲ್ಲಿರುವ ನಿಮಿತ್ತಕ್ಕಿಂತ ಪರದಲ್ಲಿ ಣೊಪದೇಶ ಧಾತುವಿನ 
“ನ್‌' ಕಾರಕ್ಕೆ "ಹಣ್‌' ಕಾರವು ಆದೇಶವಾಗಿ ಬರುತ್ತದೆ. 

ಲಟ್‌: ಉದಾ- ನದತಿ- ಣದ್‌ ಧಾತುವಿನಮೇಲೆ “ತಿಪ್‌' ಆದೇಶ ಬಂದು 
ಸಾರ್ವಧಾತುಕಸಂಜ್ಞೆಯಿಂದ "“ಶಪ್‌(ಅ)' ಪ್ರತ್ಯಯ ಬಂದು ನದ್‌--ಅ--ತಿಇನದತಿ ಎಂಬ 
ರೂಪವು ಸಿದ್ಧವಾಗಿದೆ. ಹೀಗೆ ನದತಿ, ನದತಃ ಇತ್ಯಾದಿ। ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಪ್ರಣದತಿ, - ಇಲ್ಲಿ “ಇದ” ಎಂಬುದು "ನದ' ವಾಗಿತ್ತು ಆದರೆ ಇಲ್ಲಿ "ಪ್ರ' 
ಉಪಸರ್ಗದಲ್ಲಿರುವ ರೇಫದ ನಿಮಿತ್ತವಾಗಿ ಮತ್ತೆ ನದವು ಣದವಾಗಿದೆ. ಹೀಗೆ 
ಪ್ರ೬ನದತಿ-ಪ್ರಣದತಿ ಎಂದು ರೂಪವಾಗಿದೆ. 

ಉದಾ- ಪ್ರಣೆನದತಿ- ಪ್ರ ಮತ್ತು ನಿ ಎಂಬ ಉಪಸರ್ಗಗಳು ಸೇರಿದಾಗ ಪ್ರನಿ*ನದತಿ 
ಎಂದಿರುತ್ತದೆ. “ನೇರ್ಗದ-ನದ-ಪತ-ಪದ-ಘು-ಮಾ-ಸ್ಯತಿ-ಹನ್ತಿ-ಯಾತಿ-ವಾತಿ-ದ್ರಾತಿ- 
ಪ್ಲಾತಿ-ವಪತಿ-ವಹತಿ-ಶಾಮ್ಯತಿ-ಚಿನೋತಿ-ದೇಗ್ಠಿಷು ಚ” ಎಂಬ ಸೂತ್ರದಿಂದ ಎರಡನೇ 
ಉಪಸರ್ಗವಾದ "ನಿ'ಂಯಲ್ಲಿಯೆವ *ನ್‌' ಕಾರಕ್ಕೆ ಣತ್ವ ಬಂದು 
ಪ್ರಣಿ--ನದತಿ-ಪ್ರಣಿನದತಿ ಎದು ರೂಪವಾಗಿದೆ. ಈ ಣತ್ಸಕ್ಕೆ ಬೇರೆ ಸೂತ್ರವು ಕಾರಣವಲ್ಲ. 

ಲಿಟ್‌: ಉದಾ-ನನಾದ - "ನದ್‌' ಧಾತುವಿನಮೇಲೆ ಲಿಟ್‌ "ಲ್‌' ಕಾರದ “ತಿಪ್‌' 


ತಿಜನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 531 


ಆದೇಶ ಬಂದು ನದ್‌+ತಿ(ತಿಪ್‌) ಎಂದಿದ್ದಾಗ, “ತಿಪ್‌' ಗೆ ಣಲ್‌(ಅ) ಆದೇಶ ಬಂದು, 
ಧಾತುವಿಗೆ ದ್ವಿತ್ವ ಅಭ್ಯಾಸ, ಮತ್ತು ಹಲಾದಿಶೇಷ ಮಾಡಿದಮೇಲೆ ನನದ್‌.- ಅ 
ಎಂದಿದ್ದಾಗ, “ಅಚೋಚಜ್ಚೆತಿ” ಎಂಬ ಸೂತ್ರದಿಂದ ಉಪಧೆಗೆ ವೃದ್ಧಿ ಬಂದು ನನಾದ 


ಎಂದು ರೂಪವಾಗುತ್ತದೆ. 

(ಏತ್ವ ಮತ್ತು ಅಭ್ಯಾಸ ಲೋಪಗಳನ್ನು ವಿಧಿಸುವ ಮೊದಲನೆಯ ಸೂತ್ರ) 
ಸೂತ್ರ - 460. ಅತ ಏಕಹಲ್ಯಧ್ಯೇನಾದೇಶಾದೇರಲಟ (6.4.120೦) 

ವೃತ್ತಿಃ- ಲಿಟ್‌-ನಿಮಿತ್ತ-ಆದೇಶಾದಿಕಂ ನ ಭವತಿ ಯದಜ್ಗಂ, ತದವಯವಸ್ಯ 
ಅಸಂಯುಕ್ತ ಹಲ್‌ ಮಧ್ಯಸ್ಥಸ್ಯ ಆತಃ ಏತ್ವಮ್‌ ಅಭ್ಯಾಸಲೋಪಶ್ಚ ಕಿತಿ ಲಿಟಿ । 
ನೇದತುಃ ನೇದುಃ 

ಪ. ಛೇ. - ಅತಃ, ಏಕಹಲ್‌ಮಧ್ಯೇ, ಅನಾದೇಶಾದೇಃ, ಲಿಟಿ। 

ಅ. ವೃ - “ಗಮ-ಹನ-ಜನ-ಖನ-ಘಸಾಂ೦ ಲೋಪಃ ಕ್ವಿತ್ಯನಜಿ” ಎಂಬ ಸೂತ್ರದಿಂದ 
“ಕಿತಿ' ಎಂಬ ಶಬ್ದವೂ ಮತ್ತು “ಪ್ಪಸೋರೇತ್ವಾಭ್ಯಾಸಸ್ಯ ಲೋಪಶ್ನ” ಎ೦ಬ ಸೂತ್ರದಿಂದ 
"ಏತ್‌' ಮತ್ತು “ಅಭ್ಯಾಸ ಲೋಪಶ್ಚ' ಎಂಬ ಶಬ್ದಗಳು ಅನುವೃತ್ತವಾಗುತ್ತವೆ. ಇಲ್ಲಿ 
"ಅಜ್ಞಸ್ಯ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ - ಈ ಸೂತ್ರದಲ್ಲಿ "ಲಿಟ್‌' ಎಂಬ ಶಬ್ದದ ಆವೃತ್ತಿಯೂ ಆಗಿದೆ. ಒಂದುಕಡೆಯಲ್ಲಿ 
"ನಿಮಿತ್ತ ಸಪ್ತಮಿಯಾಗಿಯೂ' ಇದೆ. ಅದು "ಅನಾದೇಶಾದೇಃ' ಎಂಬುದರಲ್ಲಿರುವ 
"ಆದೇಶಾದೇಃ' ಎಂಬುದರ ಜೊತೆಗೆ ಅನ್ವಯವಾಗುತ್ತದೆ. ಅಂದರೆ “ಲಿಟ್‌' ನ್ನು 
ನಿಮಿತ್ತವಾಗಿ ಭಾವಿಸಿ ಆದೇಶವಾಗಿ ಆಗಿರುವುದಿಲ್ಲ. ಎರಡನೆಯದಾದ "“ಲಿಟಿ' ಎಂಬ 
ಪದವೂ *ತಿ' ಎಂಬುದಕ್ಕೆ ವಿಶೇಷ್ಯವಾಗಿದೆ. “ಅಂಗಸ್ಯ” ಎಂಬುದು "ಅವಯವ 
ಷಷ್ಟೀ' ಆಗಿದೆ. 

ವಿವರಣೆ - "ಲಿಟ್‌' "ಲ್‌' ಕಾರವನ್ನು ನಿಮಿತ್ತವಾಗಿ ಭಾವಿಸಿ ಆದೇಶ ಮೊದಲಾದವು 
ಇಲ್ಲದಿರುವ ಅಂಗಕ್ಕೆ ಅಸ೦ಯುಕ್ತವಾದ ವ್ಯಂಜನ ವರ್ಣಗಳ ಮಧ್ಯದಲ್ಲಿರುವ ಹ್ರಸ್ವ 
4" ಕಾರಕ್ಕೆ "ಏ' ಕಾರವು ಆದೇಶವಾಗಿ ಬಂದು ಅಭ್ಯಾಸಕ್ಕೆ ಲೋಪವು ಬರುತ್ತದೆ- 
“ಕಿತ್‌' ಆದ “ಲಿಟ್‌' ಪರದಲ್ಲಿದ್ದಾಗ. 

ಲೃಟ್‌: ಉದಾ- ನೇದತುಃ- ಪ್ರಥಮ ಪುರುಷ ದ್ವಿವಚನ "ನದ್‌' ಧಾತುವಿನ 
ನಂತರ “ಲಿಟ್‌' "ಲ್‌' ಕಾರದಲ್ಲಿ “ತಸ್‌' ಎಂಬ ಮೂಲ ಆಖ್ಯಾತಪ್ರತ್ಯಯವಿದ್ದು ಅದಕ್ಕೆ 
ಅಭಿನವ ಆಖ್ಯಾತ ಪ್ರತ್ಯಯವಾದ “ಅತುಸ್‌' ಬಂದು ನದ್‌4ಅತುಸ್‌ ಎಂದಿದ್ದಾಗ, 
ಧಾತುವಿಗೆ ದ್ವಿತ್ವ ಮತ್ತು ಅಭ್ಯಾಸ ಸಂಜ್ಞೆ ತದನಂತರ ಹಲಾದಿಶೇಷವಾದಮೇಲೆ, 
ನ--ನದ್‌.-ಅತುಸ್‌ ಎಂದಿರುತ್ತದೆ. “ಲಿಟ್‌''ಲ್‌' ಕಾರಕ್ಕೆ ಬರುವ “ಅತುಸ್‌' ಗೆ 
“ಅಸ೦ಯೋಗಾಲ್ಲಿಟ್‌ ಕಿತ್‌” ಎಂಬ ಸೂತ್ರದಿಂದ "ಕಿದ್ದದ್ದಾವ' ಬರುತ್ತದೆ. ಅನಂತರ 
ಪ್ರಕೃತ ಸೂತ್ರವು ಪ್ರವೃತ್ತವಾಗುತ್ತದೆ. ಇಲ್ಲಿ "ಲಿಟ್‌' "ಲ್‌' ಕಾರವನ್ನು ಆಶ್ರಯಿಸಿ ಬೇರೆ 
ಯಾವ ಆದೇಶವೂ ಬರುವುದಿಲ್ಲ. ಕಿದ್ದದ್ಧಾವವನ್ನು ಹೊಂದಿರುವ ಈ "ಲಿಟ್‌' “ಲ್‌' 


532 ಲಘುಸಿದ್ಧಾಂತ ಕೌಮುದೀ 


ಕಾರದ "ಅತುಸ್‌' ಪರಕವಾದ ಧಾತುವಿನಲ್ಲಿ ಸಂಯೋಗವು ಇರುವುದಿಲ್ಲ. ಅದುದರಿಂದ 
ಅಭ್ಯಾಸ ಸಂಜ್ಞೆಯನ್ನು ಹೊಂದಿರುವ ಅಭ್ಯಾಸವಾದ ಮೊದಲನೆಯ (ನ ನದ್‌ ಅತುಸ್‌) 
ನ್‌” ಕಾರಕ್ಕೆ ಲೋಪ, ಮತ್ತು ಎರಡನೆಯ "ನ್‌' ಕಾರದ ನಂತರವಿರುವ ಹ್ರಸ್ವ 
“ಅ'ಕಾರದ ಸ್ಥಾನದಲ್ಲಿ "ಏ'ಕಾರವು ಆದೇಶವಾಗಿ ಬಂದು ನೇದ್‌.- ಅತುಸ್‌-ನೇದತುಸ್‌ 
ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ನೇದತುಃ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ- ನೇದುಃ-ಇದೇ ರೀತಿಯಲ್ಲಿ ಪ್ರಥಮ ಪುರುಷ ಬಹುವಚನದಲ್ಲಿ 
ನ.ನದ್‌ಯು ಎಂದಿದ್ದಾಗ, “ಬು” ಗೆ ಉಸ್‌ ಆದೇಶ ಬಂದು, ಹಿಂದಿನಂತೆ ಏತ್ವ 
ಅಭ್ಯಾಸಗಳನ್ನು ಮಾಡಿದಮೇಲೆ "ನೇದುಸ್‌' ಎಂದಾಗಿ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ನೇದುಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 


(ಏತ್ವ ಮತ್ತು ಅಭ್ಯಾಸ ಲೋಪಗಳನ್ನು ವಿಧಿಸುವ ಎರಡನೆಯ ಸೂತ್ರ) 
ಸೂತ್ರ - 461 .ಥಅ ಚ ಸೇಟ (6.4.121) 


ವೃತ್ತಿಃ-ಪ್ರಾಗುಕ್ತಂ ಸ್ಯಾತ್‌। ನೇದಿಥ। ನೇದಥುಃ ನೇದ। ನನಾದ, ನನದ! ನೇದಿವ 
ನೇದಿಮ ನದಿತಾ। ನದಿಷ್ಯತಿ। ನದತು। ಅನದತ್‌। ನದೇತ್‌। ನದ್ಯಾತ್‌। ಅನಾದೀತ್‌। 
ಅನದೀತ್‌। ಅನದಿಷ್ಯತ್‌। ಟುನದಿ ಸಮೃದ್ಧೌ। 


ಅ. ವೃ.-“ ಅತ, ಏಕಹಲ್‌ಮಧ್ಯೇ, ಅನಾದೇಶಾದೇಃ, ಲಿಟಿ” ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಲಿಟ್‌' "ಲ್‌' ಕಾರವನ್ನು ನಿಮಿತ್ತವಾಗಿ ಭಾವಿಸಿ ಆದೇಶ ಮೊದಲಾದವು 
ಇಲ್ಲದಿರುವ ಅಂಗಕ್ಕೆ ಅಸಂಯುಕ್ತವಾದ ವ್ಯಂಜನ ವರ್ಣಗಳ ಮಧ್ಯದಲ್ಲಿರುವ ಹ್ರಸ್ವ 
"ಅ ಕಾರಕ್ಕೆ "ಏ' ಕಾರವು ಆದೇಶವಾಗಿ ಬಂದು ಅಭ್ಯಾಸಕ್ಕೆ ಲೋಪವು ಬರುತ್ತದೆ- 
ಇಡಾಗಮದಿಂದ ಕೂಡಿದ "ಥಲ್‌' ಪ್ರತ್ಯಯವು ಪರದಲ್ಲಿದ್ದಾಗ.. ' 

ಸೂಚನೆ- ಈ ಸೂತ್ರವು ಬರಲು ಕಾರಣವೇನೆಂದರೆ, ಪೂರ್ವ ಸೂತ್ರದಲ್ಲಿ "ಥಲ್‌' 
ಪ್ರತ್ಯಯ ಪರದಲ್ಲಿದ್ದಾಗ, ಹಸ್ತ "ಅ' ಕಾರಕ್ಕೆ "ಏತ್ವ, ಅಭ್ಯಾಸಗಳು ಬರುತ್ತಿದ್ದಿಲ್ಲ. ಯಾಕೆಂದರೆ- 
ಅಪಿತ್‌ ಆದ "ಲಿಟ್‌' ಕಿದ್ವದ್ಭಾವವನ್ನು ಹೊಂದಿರುತ್ತದೆ. ಮತ್ತು "ಕಿತ್‌' ಪರದಲ್ಲಿದ್ದಾಗ 
ಮಾತ್ರ ಅದು ಸಂಭವಿಸುತ್ತದೆ. ಆದರೆ ಸ್ಥಾನಿವದ್ಧಾವದಿಂದ "ಥಲ್‌' ಪ್ರತ್ಯಯವೂ ಕೂಡ 
"ಪಿತ್‌' ಆಗುತ್ತದೆ. ಆದುದರಿಂದ “ಕಿದ್ದದ್ಧಾವ' ಬರುವುದಿಲ್ಲ. 

ಉದಾ- ನೇದಿಥ- ಮಧ್ಯಮಪುರುಷ ಏಕವಚನದಲ್ಲಿ "ನದ್‌' ಧಾತುವಿನ ನಂತರ 
“ಸಿಪ್‌” ಪ್ರತ್ಯಯವು ಬಂದು ನದ್‌*ಸಿಪ್‌ ಎಂದಿದ್ದಾಗ, "ಸಿಪ್‌' ಗೆ "ಥಲ್‌(ಧ)' 
ಆದೇಶವಾಗಿ ಬಂದು ಹಿಂದಿನಂತೆಯೇ ದ್ವಿತ್ವ ಮೊದಲಾದ ಕಾರ್ಯಗಳಾದಮೇಲೆ, 
ನ4ನದ್‌4+ಥ ಎಂದಿರುತ್ತದೆ. “ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರದಿಂದ 
"ಥ' ಪ್ರತ್ಯಯಕ್ಕೆ ಆದ್ಯವಯವವಾಗಿ “ಇಟ್‌(ಇ)' ಆಗಮ ಬಂದು ನ.ನದ್‌.--ಇಥ 
ಎಂದಿರುತ್ತದೆ. “ಥಲಿಚ ಸೇಟಿ” ಎಂಬ ಸೂತ್ರದಿಂದ ಏತ್ವ ಮತ್ತು ಅಭ್ಯಾಸ(ನ)ಲೋಪ 


ತಿಜನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು ೨33 


ವಾಗಿ ನ್‌+ಏ+ದ್‌4+ಇಥ-=ನೇದಿಥ ಎಂದು ರೂಪವಾಗುತ್ತದೆ. 

ಉದಾ- ನೇದಥುಃ ನೇದ - ಮಧ್ಯಮಪುರುಷ ದ್ವಿವಚನ ಬಹುವಚನಗಳಲ್ಲಿ 
ಮೂಲ ಆಖ್ಯಾತ ಪ್ರತ್ಯಯಗಳಾದ "ಥಸ್‌' ಮತ್ತು ಥ ಪ್ರತ್ಯಯಗಳಿದ್ದಾಗ, ನದ್‌4ಥಸ್‌, 
ಮತ್ತು ನದ್‌.-ಥ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಮತ್ತು ಹಲಾದಿ ಶೇಷ 
ಕಾರ್ಯಗಳಾದಮೇಲೆ ನ4ನದ್‌+ಥಸ್‌, ಮತ್ತು ನ.ನದ್‌.-ಥ ಎಂದಿರುತ್ತದೆ. 
“ಅತಏಕಹಲ್ಮಧ್ಯೇನಾದೇಶಾದೇರ್ಲಿಟಿ” ಎಂಬುದರಿಂದ ಹಿಂದಿನಂತೆಯೇ ಅಭ್ಯಾಸದ 
“ನ್‌” ಕಾರಕ್ಕೆ ಲೋಪಬಂದು ನಂತರ "ನದ್‌' ನಲ್ಲಿರುವ "ಅ'ಕಾರಕ್ಕೆ ಏತ್ವ ಬಂದು 
ನೇದ್‌--ಥಸ್‌ ಮತ್ತು ನೇದ್‌-ಥ ಎಂದಿದ್ದಾಗ, ಕ್ರಮವಾಗಿ ಥಸ್‌ ಗೆ ಅತುಸ್‌ ಮತ್ತು ಥ 
ಗೆ "ಅ' ಆದೇಶ ಬಂದು ನೇದಥುಃ ಮತ್ತು ನೇದ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ನನಾದ, ನನದ - ಉತ್ತಮರುಷ ಏಕವಚನದಲ್ಲಿ ನದ್‌-ಮಿಪ್‌ ಎಂದಿದ್ದಾಗ, 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಮಿಪ್‌ ಗೆ ಣಲ್‌ (ಅ) ಆದೇಶ ಬಂದು ನ-ನದ್‌..ಅ 
ಎಂದಿದ್ದಾಗ, “ಇಲುತ್ತಮೋ ವಾ” ಎಂಬ ಸೂತ್ರದಿಂದ ಉಪಧಾ “ಅ” ಕಾರಕ್ಕೆ 
ವೈಕಲ್ಲಿಕವಾಗಿ ದೀರ್ಫ ಬಂದು ನ೬ನಾದ್‌4+ಅ=ನನಾದ ಎಂದೂ, ದೀರ್ಫ್ಥ ಬಾರದ 
ಪಕ್ಷದಲ್ಲಿ ನನದ ಎಂದು ಎರಡು ರೂಪಗಳಾಗುತ್ತವೆ. 

ಉದಾ- ನೇದಿವ, ನೇದಿಮ - ಉತ್ತಮಪುರುಷ ದ್ವಿವಚನ ಬಹುವಚನಗಳಲ್ಲಿ 
ನದ್‌*-ವಸ್‌, ಮತ್ತು ನದ್‌-ಮಸ್‌ ಎಂದಿದ್ದಾಗ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು 

ವಸ್‌ ಮತ್ತು ಮಸ್‌ ಗಳಿಗೆ ಕ್ರಮವಾಗಿ "ವ' "ಮ' ಗಳು ಆದೇಶವಾಗಿ ಬಂದು 
ಇಡಾಗಮ(ಇ) ಬಂದಮೇಲೆ ನೇದಿವ, ನೇದಿಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ನನಾದ, ನೇದತುಃ, ನೇದುಃನೇದಿಥ, ನೇದಥುಃ, ನೇದ। ನನಾದ/ 
ನನದ, ನೇದಿವ,ನೇದಿವ। 

ಲುಟ್‌: ಉದಾ- ನದಿತಾ - ನದ್‌ ಧಾತುವಿನ ನಂತರ ಪ್ರಥಮ ಪುರುಷದಲ್ಲಿ 
ತಿಪ್‌, ತಸ್‌, ಮು ಗಳಿಗೆ ಕ್ರಮವಾಗಿ ಡಾ, ರೌ, ರಸ್‌ ಗಳು ಆದೇಶವಾಗಿ ಬಂದು 
ನಂತರ ಇಡಾಗವು ಬಂದಮೇಲೆ., ನದಿತಾ, ನದಿತಾರೌ, ನದಿತಾರಃ ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ನದಿತಾಸಿ, ನದಿತಾಸ್ಯಃ, ನದಿತಾಸ್ಥ -ನದ್‌ ಧಾತುವಿನ ನಂತರ ಮಧ್ಯಮ 
ಪುರುಷದಲ್ಲಿ ಹಿಂದಿನ "ಲುಟ್‌' "ಲ್‌' ಕಾರಗಳಲ್ಲಿ ಜರುಗಿದ ಪ್ರಕ್ರಿಯೆಯನ್ನು ಅನುಸರಿಸಿ 
ನದಿತಾಸಿ, ನದಿತಾಸ್ಥಃ, ನದಿತಾಸ್ಥ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ನದಿತಾಸ್ಮಿ ನದಿತಾಸ್ಟಃ, ನದಿತಾಸ್ಮಃ-ನದ್‌ ಧಾತುವಿನ ನಂತರ ಉತ್ತಮ 
ಪುರುಷದಲ್ಲಿ ಹಿಂದಿನ "ಲುಟ್‌' “ಲ್‌' ಕಾರಗಳಲ್ಲಿ ಜರುಗಿದ ಪ್ರಕ್ರಿಯೆಯನ್ನು ಅನುಸರಿಸಿ 
ನದಿತಾಸ್ಮಿ, ನದಿತಾಸ್ವಃ, ನದಿತಾಸ್ಮಃ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು; ನದಿತಾ, ನದಿತಾರೌ, ನದಿತಾರಃ ನದಿತಾಸಿ, ನದಿತಾಸ್ಥಃ, ನದಿತಾಸ್ಸ। 
ನದಿತಾಸ್ಕಿ ನದಿತಾಸ್ವಃ, ನದಿತಾಸ್ಕಃ 


534 ಲಘುಸಿದ್ಧಾ೦ತ ಕೌಮುದೀ 
ಲೈಟ್‌: ರೂಪಗಳು: ನದಿಷ್ಯತಿ, ನದಿಷ್ಕತಃ, ನದಿಷ್ಯನ್ತಿ ನದಿಷ್ಯಸಿ, ನದಿಷ್ಯಥಃ, ನದಿಷ್ಯಥ। 
ನದಿಷ್ಯಾಮಿ, ನದಿಷ್ಯಾವಃ, ನದಿಷ್ಯಾಮಃ। 
ಲೋಟ್‌: ರೂಪಗಳು: ನದತು/ನದತಾತ್‌, ನದತಾಮ್‌, ನದನ್ನು! ನದ/ನದತಾತ್‌, 
ನದತಮ್‌, ನದತ। ನದಾನಿ, ನದಾವ, ನದಾಮ। 
ಲಜ್‌: ರೂಪಗಳು: ಅನದತ್‌, ಅನದತಾಮ್‌, ಅನದನ್‌। ಅನದಃ, ಅನದತಮ್‌, 
ಅನದತ। ಅನದಮ್‌, ಅನದಾವ, ಅನದಾಮ। 
ವಿಧಿಲಿಜಕ್‌: ರೂಪಗಳು: ನದೇತ್‌, ನದೇತಾಮ್‌, ನದೇಯುಃ ನದೇಃ, ನದೇತಮ್‌, 
ನದೇತ। ನದೇಯಮ್‌, ನದೇವ, ನದೇಮ। 
ಆಶೀರ್ಲಿಜ್‌: ರೂಪಗಳು: ನದ್ಯಾತ್‌, ನದ್ಯಾಸ್ತಾಮ್‌, ನದ್ಯಾಸುಃ ನದ್ಯಾಃ, ನದ್ಯಾಸ್ತಮ್‌, 
ನದ್ಮಾಸು ನದ್ಯಾಸಮ್‌, ನದ್ಯಾಸ್ವ, ನದ್ಯಾಸ್ನ 
ಲುಜಕ್‌: ರೂಪಗಳು (ವೃದ್ಧಿಪಕ್ಷ): ಅನಾದೀತ್‌, ಅನಾದಿಷ್ಟಾಮ್‌, ಅನಾದಿಷುಃ। 
ಅನಾದೀಃ, ಅನಾದಿಷ್ಟಮ್‌, ಅನಾದಿಷ್ಟ ಅನಾದಿಷಮ್‌ *ಅನಾದಿಷ್ಟ, ಅನಾದಿಷ್ಠ 
ರೂಪಗಳು (ವೃದ್ಧಿ ಬಾರದ ಪಕ್ಷ): ಅನದೀತ್‌, ಅನದಿಷ್ಟಾಮ್‌, ಅನದಿಷುಃ। 
ಅನದೀಃ, ಅನದಿಷ್ಟಮ್‌, ಅನದಿಷ್ಟ ಅನದಿಷಮ್‌ ,ಅನದಿಷ್ಟ, ಅನದಿಷ್ಠ 
ಲೃಜಕ: ರೂಪಗಳು: ಅನದಿಷ್ಯತ್‌, ಅನದಿಷ್ಯತಾಮ್‌, ಅನದಿಷ್ಯನ್‌। ಅನದಿಷ್ಯಃ, 
ಅನದಿಷ್ಯತಮ್‌, ಅನದಿಷ್ಯತ। ಅನದಿಷ್ಯಮ್‌, ಅನದಿಷ್ಕಾವ, ಅನದಿಷ್ಯಾಮ। 
8... ಟುನದಿ ಸಮೃದ್ಧಾ (ಬೆಳವಣಿಗೆ ಆಗುವುದು)- ಇದರಲ್ಲಿ "ನದ್‌' ಮಾತ್ರ 
ಉಳಿಯುತ್ತದೆ. 
(ಇತ್‌ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 462. ಆದಿರ್ಗೆ-ಟು-ಡವಃ (1.3.4) 
ವೃತ್ತಿಃ-ಉಪದೇಶೇ ಧಾತೋಃ ಆದ್ಯಾಃ ಏತೇ ಇತಃ ಸ್ಯುಃ 
ಪ. ಛೇ. - ಆದಿಃ, ಇೆಟುಡವಃ 
ಅ. ವೃ-“ಉಪದೇಶೇ ಅಜನನುನಾಸಿಕ ಇತ್‌” ಎಂಬ ಸೂತ್ರದಿಂದ "ಉಪದೇಶೇ' 
ಮತ್ತು “ಇತ್‌' ಎ೦ಬ ಎರಡು ಪದಗಳು ಅನುವೃತ್ತವಾಗುತ್ತವೆ. 
ಅರ್ಥ-ಉಪದೇಶರೂಪವಾದ ಧಾತುಗಳ ಆದಿಯಲ್ಲಿರುವ ಇೆ.ಟು ಮತ್ತು ಡು 
ಇವುಗಳು “ಇತ್‌' ಸಂಜ್ಞೆಯನ್ನು ಹೊಂದುತ್ತವೆ. 
(ನುಮ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ - 463. ಇದಿತೋ ನುಮ್‌ ಧಾತೋಃ (7.158) 
ವೃತ್ತಿಃ- ನ೦ದತಿ। ನನ೦ದ। ನಂದಿತಾ। ನಂದಿಷ್ಯತಿ! ನಂದತು। ಅನ೦ದತ್‌। ನಂದೇತ। 
ನಂದ್ಯಾತ್‌। ಅನ೦ದೀತ್‌। ಅನ೦ದಿಷ್ಯತ್‌ । ಅರ್ಚ ಪೂಜಾಯಾಂ। 9 । ಅರ್ಚತಿ। 


ತಿಣನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 535 


ಪ. ಛೇ. - ಇದಿತಃ, ನುಮ್‌, ಧಾತೋಃಿ 

ಅರ್ಥ- ಹ್ರಸ್ವ "ಇ' ಕಾರವನ್ನು "ಇತ್‌' ಆಗಿ ಉಳ್ಳ ಧಾತುವಿಗೆ "ನುಮ್‌(ನ್‌)' 
ಆಗಮವು ಬರುತ್ತದೆ. ಇದು ಮಿತ್‌" ಆಗಿರೋಣದರಿಂದ. “ಮಿದಚೋನ್ತ್ಯಾ ತ್‌ ಪರಃ” 
ಎಂಬ ಸೂತ್ರದಿಲದ “ನುಮ್‌' ಆಗಮದಲ್ಲಿರುವ "ನ್‌' ಎಂಬುದು ಅನ್ತ ವಾದ "ಅಚ್‌' 
ನ ಪರದಲ್ಲಿ ಬರುತ್ತದೆ. 

ಲಟ್‌: ಉದಾ- ನಂದತಿ - "ನದ್‌' ಧಾತುವು "ಇದಿತ್‌' ಆಗಿರೋಣದರಿಂದ 
ನುಮಾಗಮ(ನ್‌) ಬ೦ದು ನಂದ್‌ ಎಂದಾಗಿದೆ. ಪ್ರಥಮ ಪುರುಷ ಏಕವಚನದಲ್ಲಿ 
ನನ್ಸ್‌*ಶಪ್‌(ಅ)+ತಿ ಎಂದಾಗಿ ನನ್ನತಿ ಎಂದು ರೂಪವಾಗುತ್ತದೆ. 

ರೂಪಗಳು: ನನ್ನತಿ, ನನ್ನತಃ, ನನ್ನನ್ನಿ! ನನ್ನಸಿ, ನನ್ನಥಃ, ನನ್ನಥ। ನನ್ಹಾಮಿ, ನನ್ಹಾವಃ, 
ನನ್ನಾಮಃ 

ಲಿಟ್‌: ರೂಪಗಳು: ನನನ್ನ, ನನನ್ನತುಃ, ನನನ್ನುಃ॥ ನನನ್ನಿಥ, ನನನ್ನಥುಃ, ನನನ್ನ। 
ನನನ್ನ, ನನನ್ನಿವ, ನನನ್ದಿಮ। 

ಲುಟ್‌: ರೂಪಗಳು: ನನ್ನಿತಾ, ನನ್ನಿತಾರೌ, ನನ್ನಿತಾರಃ ನನ್ನಿತಾಸಿ, ನನ್ದಿತಾಸ್ಥಃ, 
ನನ್ನಿತಾಸ್ಥ। ನನ್ನಿತಾಸ್ಕಿ ನನ್ನಿತಾಸ್ತಃ, ನನ್ನಿತಾಸ್ಯಃ। | 

ಲೃಟ್‌: ರೂಪಗಳು: ನನ್ದಿಷ್ಠತಿ, ನನ್ನಿಷ್ಕತಃ, ನನ್ನಿಷ್ಯನ್ನಿ। ನನ್ನಿಷ್ಯಸಿ, ನನ್ನಿಷ್ಯಥಃ, ನನ್ನಿಷ್ಕಥ! 
ನನ್ನಿಷ್ಯಾಮಿ, ನನ್ದಿಷ್ಯಾವಃ, ನನ್ನಿಷ್ಯಾಮಃ। 

ಲೋಟ್‌: ರೂಪಗಳು: ನನ್ನತು/ನನ್ನತಾತ್‌, ನನ್ನತಾಮ್‌, ನನ್ನನ್ನು ನನ್ನ/ನನ್ನತಾತ್‌, 
ನನ್ನತಮ್‌, ನನ್ನತ। ನನ್ನಾನಿ,ನನ್ನಾವ, ನನ್ಹಾಮ। 

ಲಜ್‌: ರೂಪಗಳು: ಅನನ್ನತ್‌, ಅನನ್ನತಾಮ್‌, ಅನನ್ನನ್‌। ಅನನ್ನಃ, ಅನನ್ನತಮ್‌, 
ಅನನ್ನತ। ಅನನ್ನಮ್‌, ಅನನ್ನಾವ, ಅನನ್ದಾಮ। 

ವಿಧಿಲಿಜಕ್‌: ರೂಪಗಳು: ನನ್ನೇತ, ನನ್ನೇತಾಮ್‌, ನನ್ನೇಯುಃ। ನನ್ನೇಃ, ನನ್ನೇತಮ್‌, 
ನನ್ನೇತ। ನನ್ನೇಯಮ್‌, ನನ್ನೇವ, ನನ್ಹೇಮ। 

ಆಶೀರ್ಲಿಜಕ: ರೂಪಗಳು: ನನ್ಹ್ಯಾತ್‌, ನನ್ಹ್ಯಾಸ್ತಾಮ್‌, ನನ್ಹ್ಯಾಸುಃ। ನನ್ಹ್ಯಾಃಿ 
ನನ್ಹಾ ಸ್ತಮ್‌, ನನ್ಹ್ಯಾಸ। ನನ್ಹ್ಯಾಸಮ್‌, ನನ್ನಾ ಫಸ್ಟ ನನ್ಸ್ಯಾಸ್ನ 

ಲುಜ್‌: ರೂಪಗಳು: ಅನನ್ನೀತ್‌, ಅನನ್ದಿಷ್ಟಾಮ್‌, ಅನನ್ನಿಷುಃ॥ ಅನನ್ಹೀಃ, ತ್ತು 
ಅನನ್ನಿಷ್ಟು ಅನನ್ನಿಷಮ್‌,ಅನನ್ನಿಷ್ಟ, ಅನನ್ನಿಷ್ಟು 

ಲೃಜ*; ರೂಪಗಳು: ಅನನ್ನಿಷ್ಯತ್‌, ಅನನ್ನಿಷ್ಯತಾಮ್‌, ಅನನ್ದಿಷ್ಯನ್‌ । ಅನನ್ನಿಷ್ಯಃ, 
ಅನದಷ್ಯತಮ್‌, ಅನನಿ ನ್ಪಿಷ್ಯತ। ಅನನ್ದಿಷ್ಠಮ್‌, ಅನನ್ನಿಷ್ಯಾವ, ಅನನ್ನಿಷ್ಯಾಮ। 

9. ಅರ್ಚ ಪೂಜಾಯಾಂ (ಪೂಜೆ ಮಾಡುವುದು)-ಇದರಲ್ಲಿ "ಅರ್ಚ್‌' ಮಾತ್ರ 
ಉಳಿಯುತ್ತದೆ. 

ಲಟ್‌: ಉದಾ- ಅರ್ಚತಿ- ಪ್ರಥಮಪುರುಷ ಏಕವಚನದಲ್ಲಿ ಅರ್ಚ್‌+ತಿಪ್‌ ಎಂದಿದ್ದಾಗ, 


536 ಲಘುಸಿದ್ಧಾಂತ ಕೌಮುದೀ 


ಧಾತುವಿನ ನಂತರ ಶಪ್‌(ಅ) ಪ್ರತ್ಯಯ ಬಂದು ಅರ್ಚ್‌-- ಅ+ತಿ-ಅರ್ಚತಿ ಎಂದು 
ರೂಪವಾಗುತ್ತದೆ. 

ರೂಪಗಳು: ಅರ್ಚತಿ, ಅರ್ಚತಃ, ಅರ್ಚನ್ತಿ ಅರ್ಚಸಿ, ಅರ್ಚಥಃ ಅರ್ಚಥ। ಅರ್ಚಾಮಿ, 
ಅರ್ಚಾವಃ, ಅರ್ಚಾಮಃ 


(ನುಟ್‌(ನ್‌) ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ - 464.ತಸ್ಕಾನ್ನುಡ್‌ ದ್ವಿಹಲಃ (7.4.71) 

ವೃತ್ತಿಃ-ದ್ವಿಹಲಃ ಧಾತೋಃ ದೀರ್ಥೀಭೂತಾತ್‌ ಅಕಾರಾತ್‌ ಪರಸ್ಯ ನುಟ್‌ ಸ್ಯಾತ್‌। 
ಆನರ್ಚ। ಆನರ್ಚತುಃ ಅರ್ಚಿತಾ। ಅರ್ಚಿಷ್ಯತಿ ಅರ್ಚತು। ಆರ್ಚತ್‌। ಅರ್ಜೇತ್‌। ಆರ್ಚೇತ್‌। 
ಆರ್ಚಿಷ್ಯತ್‌। 

ವ್ರಜ ಗತೌ॥0 ವ್ರಜತಿ! ವವ್ರಾಜ। ವಜಿತಾ। ವ್ರಜಿಷ್ಠತಿ। ವ್ರಜತು। ಅವ್ರಜತ್‌। ವ್ರಜೇತ್‌। 
ವಜ್ಯಾತ್‌। 

ಪ. ಛೇ. - ತಸ್ಮಾತ್‌, ನುಟ್‌, ದ್ವಿಹಲಃ। 

ಅ. ವೃ.- “ಅ೦ಗಸ್ಯ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಎರಡು ವ್ಯಂಜನಗಳಿಂದ ಕೂಡಿದ ಧಾತುವಿನ ದೀರ್ಫೀಭೂತವಾದ 
ಅಭ್ಯಾಸದ ಆ- ಕಾರದ ಪರದಲ್ಲಿ ಇರುವ ಅಂಗಕ್ಕೆ ನುಟ್‌ ಆಗಮವು ಬರುತ್ತದೆ. 

ವಿಶೇಷ: “ಅತ ಆದೇಃ” ಎಂಬ ಸೂತ್ರದ ನಂತರ ಪ್ರಕೃತ ಸೂತ್ರವಿರೋಣದರಿಂದ 
“ತಸ್ಮಾತ್‌' ಎಂಬ ಸರ್ವನಾಮ ಶಬ್ದವನ್ನು ಪ್ರಯೋಗಿಸಲಾಗಿದೆ. ಆದ್ದರಿಂದ ತಸ್ಮಾತ್‌ 
ಎಂದರೆ ದೀರ್ಫ್ಥೀಭೂತವಾದ “ಆ' ಕಾರದ ನಂತರವೆಂದು ಅರ್ಥ ಮಾಡಬೇಕು. 

ಲಿಟ್‌: ಉದಾ-ಆನರ್ಚ- ಪ್ರಥಮಪುರುಷ ಏಕವಚನದಲ್ಲಿ ಅರ್ಚ್‌ ಧಾತುವಿನ 
ನಂತರ “ಲ್‌' ಕಾರಾದೇಶವಾದ (ಮೂಲ ಆಖ್ಯಾತ ಪ್ರತಯವಾದ) ತಿಪ್‌(ತಿ) ಬಂದಮೇಲೆ 
ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ಇಲ್‌(ಅ)' ಆದೇಶವಾಗಿ ಬಂದು ಅರ್ಚ್‌. ಅ 
ಎಂದಿರುತ್ತದೆ ಧಾತುವಿಗೆ ದ್ವಿತ್ವ ಮತ್ತು ಹಲಾದಿಶೇಷ ಕಾರ್ಯವಾದಮೇಲೆ ಅ. ಅರ್ಚ್‌ ಅ 
ಎಂದಿರುತ್ತದೆ. ಅಭ್ಯಾಸದ “ಅ'ಕಾರಕ್ಕೆ “ಅತ ಆದೇಃ” ಎಂಬ ಸೂತ್ರದಿಂದ ದೀರ್ಫ 
(ಆ) ಬಂದು ಆ ಅರ್ಚ್‌--ಅ ಎಂದಿದ್ದಾಗ, ದೀರ್ಫೀಭೂತವಾದ "ಆ' ಕಾರದ ನಂತರ 
ಇರುವ "ಅರ್ಚ್‌' ಗೆ ಪ್ರಕೃತ ಸೂತ್ರದಿಂದ "ಟಿತ್‌' ಆದ ನುಡಾಗಮವು ಆದ್ಯವಯವಾಗಿ 
ಬಂದು, ಆ೬ನ್‌4ಅರ್ಚ್‌4+ಅವಆನರ್ಚ ಎಂಬ ರೂಪವು ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಉಳಿದ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಆನರ್ಚ, ಆನರ್ಚತುಃ, ಆನರ್ಚುಃ ಆನರ್ಜಿಥ, ಆನರ್ಚಥುಃ, ಆನರ್ಚ!। 
ಆನರ್ಚ, ಆನರ್ಚಿವ, ಆನರ್ಜಿಮ। 

ಲುಟ್‌: ರೂಪಗಳು: ಅರ್ಚಿತಾ, ಅರ್ಚಿತಾರ್‌, ಅರ್ಚಿತಾರಃ ಅರ್ಚಿತಾಸಿ, ಅರ್ಚಿತಾಸ್ಯಃ, 
ಅರ್ಚೆತಾಸ್ವ। ಅರ್ಚಿತಾಸ್ಕಿ ಅರ್ಚಿತಾಸ್ವಃ, ಅರ್ಚಿತಾಸ್ಕಃ 


ತಿಐನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 537 


ಲೃಟ್‌: ರೂಪಗಳು: ಅರ್ಚಿಷ್ಯತಿ, ಅರ್ಚಿಷ್ಠತಃ, ಅರ್ಚಿಷ್ಠನ್ನಿ ಅರ್ಚಿಷ್ಠಸಿ, ಅರ್ಚಿಷ್ಠಥಃ, 
ಅರ್ಚಿಷ್ಯಥ। ಅರ್ಚಿಷ್ಯಾಮಿ, ಅರ್ಚಿಷ್ಯಾವಃ, ಅರ್ಚಿಷ್ಯಾಮ: 

ಲೋಟ್‌: ರೂಪಗಳು: ಅರ್ಚತು/ಅರ್ಚತಾತ್‌, ಅರ್ಚತಾಮ್‌, ಅರ್ಚನ್ನು ಅರ್ಚ/ 
ಅರ್ಚತಾತ್‌, ಅರ್ಚತಮ್‌, ಅರ್ಚತ। ಅರ್ಚಾನಿ, ಅರ್ಚಾವ, ಅರ್ಚಾಮ। 

ವಿಶೇಷ “ಆಟಶ್ಚ” ಎಂಬ ಸೂತ್ರದಿಂದ ಲಜ್‌, ಲುಜ್‌, ಲೃಜ್‌ ಗಳಲ್ಲಿ ಅಡಾಗಮಕ್ಕೆ 
ವೃದ್ಧಿ ಬಂದು ಅಟ್‌ ಗೆ ಬದಲಾಗಿ "ಆಟ್‌' ಬರುತ್ತದೆ. ಇದನ್ನು ಮೇಲಿನ 3 "ಲ್‌' 
ಕಾರಗಳಲ್ಲಿ ಕಾಣಬಹುದು. 

ಲಜಕ: ರೂಪಗಳು: ಆರ್ಚತ್‌, ಆರ್ಚತಾಮ್‌, ಆರ್ಚನ್‌। ಆರ್ಚಃ, ಆರ್ಚತಮ್‌, 
ಆರ್ಚತ। ಆರ್ಚಮ್‌, ಆರ್ಚಾವ, ಆರ್ಚಾಮ। 

ವಿಧಿಲಿಜ್‌: ರೂಪಗಳು: ಅರ್ಚೇತ್‌, ಅರ್ಜೇತಾಮ್‌, ಅರ್ಜೇಯುಃ ಅರ್ಚೇಃ, 
ಅರ್ಜೇತಮ್‌, ಅರ್ಜೇತ। ಅರ್ಚೇಯಮ್‌, ಅರ್ಜೇವ, ಅರ್ಚೇಮಃ। 

ಆಶೀರ್ಲಿಜಕ್‌: ರೂಪಗಳು: ಅರ್ಚ್ಯಾತ್‌, ಅರ್ಚ್ಯಾಸ್ತಾಮ್‌, ಅರ್ಚ್ಯಾಸುಃ। 
ಅರ್ಚ್ಯಾಃ,ಅರ್ಚ್ಯ್ಯಾಸ್ತಮ್‌, ಅರ್ಚ್ಯಾಸ್ತ ಅರ್ಚ್ಯಾಸಮ್‌, ಅರ್ಚ್ಯಾಸ್ಟ, ಅರ್ಚ್ಯಾಸ್ಮ 

ಲುಜ್‌: ರೂಪಗಳು: ಆರ್ಚೇತ್‌, ಆರ್ಚಿಷ್ಟುಮ್‌, ಆರ್ಚೆಷುಃ ಆರ್ಚೀ, ಆರ್ಚಿಷ್ಟಮ್‌, 
ಆರ್ಚಿಷ್ಟ ಆರ್ಚಿಷಮ್‌, ಆರ್ಚಿಷ್ಟ ಆರ್ಚಿಷ್ಟ 

ಲೃಜಕ; ರೂಪಗಳು: ಆರ್ಚಿಷ್ಠತ್‌, ಆರ್ಜಿಷ್ಯತಾಮ್‌, ಆರ್ಚಿಷ್ಯನ್‌। ಆರ್ಚಿಷ್ಯಃ, 
ಆರ್ಚಿಷ್ಯತಮ್‌, ಆರ್ಚಿಷ್ಯತ। ಆರ್ಚಿಷ್ಯಮ್‌, ಆರ್ಚಿಷ್ಯಾವ, ಆರ್ಚಿಷ್ಯಾಮ। 

ಧಾತು 10. ವ್ರಜ ಗತೌ (ಗತ್ಕರ್ಥಕವಾಗಿದೆ)- ಇದರಲ್ಲಿ "ವ್ರಜ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ವ್ರಜತಿ, ವ್ರಜತಃ ವೃಜನ್ನಿ! ವ್ರಜಸಿ, ವ್ರಜಥಃ, ವ್ರಜಥ। ವ್ರಜಾಮಿ, 
ವ್ರಜಾವಃ, ವ್ರಜಾಮಃ। 

ಲಿಟ್‌: ಲಿಟ್‌ನಲ್ಲಿ ಧಾತುವಿಗೆ ದ್ವಿತ್ವ ಮೊದಲಾದ ಕಾರ್ಯಗಳಾಗಿ ಕೆಳಗಿನಂತೆ 
ರೂಪಗಳಾಗುತ್ತವೆ. ರೂಪಗಳು; ವವ್ರಾಜ, ವವ್ರಜತುಃ, ವವ್ರಜುಃ। ವವ್ರಜಿಥ, ವವ್ರಜಥುಃ, 
ವವಜ। ವವ್ರಾಜ/ವವಜ, ವವುಜಿವ, ವವ್ರಜಿಮ। 

ಲುಟ್‌: ರೂಪಗಳು: ವುಜಿತಾ, ವ್ರಜಿತಾರ್‌, ವ್ರಜಿತಾರಃ ವಜಿತಾಸಿ, ವ್ರಜಿತಾಸ್ಥಃ, 
ವಜಿತಾಸ್ಥ। ವಜಿತಾಸ್ಕಿ ವ್ರಜಿತಾಸ್ವಃ, ವ್ರಜಿತಾಸ್ಮಃ। 

ಲೃಟ್‌: ರೂಪಗಳು: ವುಜಿಷ್ಯತಿ, ವ್ರಜಿಷ್ಯತಃ, ವ್ರಜಿಷ್ಠನ್ನಿ! ವ್ರಜಿಷ್ಠಸಿ, ವಜಿಷ್ಯಥಃ, 
ವ್ರಜಿಷ್ಯಥ। ವಜಿಷ್ಯಾಮಿ, ವ್ರಜಿಷ್ಠಾವಃ, ವ್ರಜಿಷ್ಯಾಮಃ 

ಲೋಟ್‌: ರೂಪಗಳು: ವ್ರಜತು/ವಜತಾತ್‌, ವ್ರಜತಾಮ್‌, ವ್ರಜನ್ನು ವಜ/ವಜತಾತ್‌, 
ವ್ರಜತಮ್‌, ವ್ರಜತ। ವಜಾನಿ, ವ್ರಜಾವ, ವ್ರಜಾಮ। 

ಲಜ್‌: ರೂಪಗಳು: ಅವ್ರಜತ್‌, ಅವ್ರಜತಾಮ್‌, ಅವುಜನ್‌। ಅವ್ರಜಃ, ಅವ್ರಜತಮ್‌, 
ಅವ್ರಜತ। ಅವ್ರಜಮ್‌, ಅವಜಾವ, ಅವ್ರಜಾಮ। 


538 ಲಘುಸಿದ್ಧಾಂತ ಕೌಮುದೀ 


ವಿಧಿಲಿಜ್‌: ರೂಪಗಳು: ವ್ರಜೇತ್‌, ವ್ರಜೇತಾಮ್‌, ವಜೇಯುಃ ವ್ರಜೇಃ, ವ್ರಜೇತಮ್‌, 
ವಜೇತ। ವ್ರಜೇಯಮ್‌, ವ್ರಜೇವ, ವ್ರಜೇಮ। 

ಆಶೀರ್ಲಿಜ್‌: ರೂಪಗಳು: ವಜ್ಯಾತ್‌, ವಜ್ಯಾಸ್ತಾಮ್‌, ವಜ್ಯಾಸುಃ ವಜ್ಯಾಃ, ವ್ರಜ್ಯಾಸ್ತಮ್‌, 
ವಜ್ಯಾಸ। ವ್ರಜ್ಯಾಸಮ್‌, ವ್ರಜ್ಯಾಸ್ತ್ಯ ವಜ್ಯಾಸ್ಕ 

(ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ - 465. ವದ-ವ್ರಜ-ಹಲನ್ನಸ್ಯಾಚಃ (7.2.3) 

ವೃತ್ತಿಃ-ಎಷಾಮ್‌ ಅಚಃ ವೃದ್ಧಿಃ ಸಿಚಿ ಪರಸ್ಕೈಪದೇಷು। ಅವ್ರಾಜೀತ್‌। ಅವುಜಿಷ್ಯತ್‌। 

ಕಟೆ ವರ್ಷಾವರಣಯೋಃ 1 ಕಟತಿ। ಚಕಾಟ। ಚಕಟತುಃ। ಕಟಿತಾ। ಕಟಿಷ್ಯತಿ। 
ಕಟತು। ಅಕಟತ್‌। ಕಟೇತ್‌। ಕಟ್ಯಾತ್‌। 

ಪ. ಛೇ. - ವದ-ವ್ರಜ-ಹಲನ್ನಸ್ಯ, ಅಚ 

ಅ. ವ್ಯ.-“ಸಿಚಿ ವೃದ್ಧಿಃ ಪರಸ್ಕೈಪದೇಷು” ಎ೦ಬ ಸೂತ್ರವೂ ಅನುವೃತ್ತವಾಗುತ್ತದೆ. 
ಇಲ್ಲಿ “ಅಂಗಸ್ಯ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ-ವದ್‌,ವ್ರಜ್‌ ಮತ್ತು ಹಲನ್ತ ಧಾತುಗಳ ಅಂಗದ ಅವಯವದ "ಅಚ್‌' ಗೆ 
ವೃದ್ಧಿ ಬರುತ್ತದೆ - "ಸಿಚ್‌' ನ್ನು ಆದಿಯಲ್ಲಿ ಉಳ್ಳ ಪರಸ್ಮೈ ಪದವು ಪರದಲ್ಲಿದ್ದಾಗ. 

ವಿಶೇಷ: “ಹಲನ್ನಸ್ಯ” ಎಂಬುದರಿಂದಲೇ ಕಾರ್ಯವು ಆಗುತ್ತಿರುವಾಗ, ವದ್‌, 
ವ್ರಜ್‌ ಧಾತುಗಳನ್ನು ಯಾಕೆ ಸೂತ್ರದಲ್ಲಿ ಪ್ರತ್ಯೇಕವಾಗಿ ಸೇರಿಸಬೇಕು ಎಂಬುದು ಇಲ್ಲಿ 
ಪಶ್ನೆ ಸಮಾಧಾನ ಹೀಗಿದೆ. ಏನೆಂದರೆ ಈ ಧಾತುಗಳನ್ನು ಪ್ರತ್ಯೇಕವಾಗಿ ಅಲ್ಲಿ ಸೇರಿಸದಿದ್ದರೆ, 
“ಅತೋ ಹಲಾದೇರ್ಲಘೋಃ” ಎಂಬ ಸೂತ್ರದಿಂದ ವೈಕಲ್ಪಿಕ ವೃದ್ಧಿಯು ಬರುತ್ತಿತ್ತು. 
ಅದನ್ನು ತಪ್ಪಿಸಿ ನಿತ್ಯವಾಗಿ ವೃದ್ಧಿ ಬರಬೇಕೆಂಬ ದೃಷ್ಟಿಯಿ೦ದ ಪ್ರತ್ಯೇಕವಾಗಿ ಹೇಳಲಾಗಿದೆ. 

ಲುಜಕ್‌: ಉದಾ- ಅವ್ರಾಜೀತ್‌- ಪ್ರಥಮಪುರುಷ ಏಕವಚನದಲ್ಲಿ ವಜ್‌ ಧಾತುವಿನ 
ನಂತರ ಲುಜ್‌ ಬ೦ದಮೇಲೆ ಧಾತುವಿಗೆ ಪೂರ್ವದಲ್ಲಿ ಅಡಾಗಮವು ಬರುತ್ತದೆ. 
ನಂತರ “ತಿಪ್‌' ಪ್ರತ್ಯಯವನ್ನು ಸೇರಿಸಿದಾಗ, ಸಾರ್ವಧಾತುಕ ಸಂಜ್ಞೆ ಬಂದು ಧಾತುವಿನ 
ನಂತರ “ಶಪ್‌(ಅ)' ಪ್ರತ್ಯಯವನ್ನು ಸೇರಿಸಬೇಕಾಗಿದ್ದಾಗ, ಅದನ್ನು ಬಾಧಿಸಿ “ಜ್ಲೆ' 
ಸೇರಿಸಿ ಅದಕ್ಕೆ "ಸಿಚ್‌(ಸ್‌)' ಆದೇಶವನ್ನು ವಿಧಿಸಿ ಅ4ವ್ರಜ್‌4ಸ್‌+ತಿ ಎಂದಿದ್ದಾಗ, “ತಿ” 
ಯಲ್ಲಿನ "ಇ' ಕಾರಕ್ಕೆ “ಇತಶ್ನ” ಎಂಬುದರಿಂದ ಲೋಪ ಬಂದು ಅ+ವ್ರಜ್‌*ಸ್‌4ತ್‌ 
ಎಂದಿದ್ದಾಗ, ವಲಾದಿ ಪ್ರತ್ಯಯಕ್ಕೆ "ಇಟ್‌(ಇ)' ಆಗಮ ಬಂದು, “ಅಸ್ತಿಸಿಚೋತಪ್ಯಕ್ತೇ” 
ಎ೦ಬ ಸೂತ್ರದಿಂದ “ಈಟ್‌'(ಈ) ಆಗಮ ಬಂದು ಅ ವ್ರಜ್‌..ಇಸ್‌.-ಈ-*ತ್‌ ಎಂದಿರುತ್ತದೆ. 
ಈಗ ಪ್ರಕೃತ ಸೂತ್ರದಿಂದ ವ್ರಜ್‌ ನಲ್ಲಿರುವ ಹ್ರಸ್ವ "ಅ'ಕಾರಕ್ಕೆ ವೃದ್ಧಿ ಬಂದು 
ಅವ್ರಾಜ್‌--ಇಸ್‌.. ಈತ್‌ ಎಂದಿರುತ್ತದೆ. “ಇಟಈಟಿ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ 
ಲೋಪ ಬಂದು, ಅವ್ರಾಜ್‌-ಇ--ಈತ್‌ ಎಂದಿದ್ದಾಗ, “ಸಿಜ್‌ ಲೋಪ ಏಕಾದೇಶೇ 
ಸಿದ್ಧೋ ವಾಚ್ಯಃ” ಎಂಬ ವಾರ್ತಿಕದಿಂದ ಸವರ್ಣದೀರ್ಫ್ಥ ಬಂದು ಅವ್ರಾಜೀತ್‌ 
ಎ೦ಬ ರೂಪವು ಸಿದ್ಧ. ವಾಗುತ್ತದೆ. 


ತಿಣನ್ನೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 539 


ವಿಶೇಷ: ಲುಜ್‌ "ಲ್‌' ಕಾರದ ಎಲ್ಲ ರೂಪಗಳಲ್ಲೂ ಪ್ರಕೃತ ಸೂತ್ರ 
ಬರುತ್ತದೆ. “ಈಟ್‌(ಈ)' ಆಗಮವು ಮಾತ್ರ “ತಿಪ್‌' ಮತ್ತು "ಸಿಪ್‌' ಗಳಿದ್ದಾಗ ಮಾತ್ರ 
ಬರುತ್ತದೆ. ಯಾಕೆಂದರೆ "ಸಿಚ್‌' ಗೆ ಪರದಲ್ಲಿ ಅಪೃಕ್ಷವಾದ "ಹಲ್‌' “ತ್‌' ಮತ್ತು "ಸ್‌' 
ಗಳು ಇರುವಾಗಲೇ ಕೂಡುತ್ತವೆ. ಬೇರೆ ರೂಪಗಳಲ್ಲಿ "ಇಟ್‌' ಆಗಮ ಬರುತ್ತದೆ. 
ಮತ್ತು 
ಸ್‌ ಕಾರಕ್ಕೆ ಷತ್ವವೂ ಬರುತ್ತದೆ. "ತ್‌' ವರ್ಗವು ಪರದಲ್ಲಿದ್ದಾಗ, ಷ್ಟುತ್ತವು ಬರುತ್ತದೆ. 
"ಅಚ್‌' ವದ್ದವಿದ್ದಾಗ, ಕೇವಲ ಅಕ್ಷರಜೋಡಣೆಯಾಗುತ್ತದೆ. ರೂಪಗಳು: ಅವ್ರಾಜೀತ್‌, 
ಅವ್ರಾಜಿಷ್ಟಾಮ್‌, ಅವ್ರಾಜಿಷುಃ। ಅವ್ರಾಜೀಃ, ಅವ್ರಾಜಿಷ್ಟಮ್‌, ಅವ್ರಾಜಿಷ್ಟ ಅವ್ರಾಜಿಷಮ್‌, 
ಅವ್ರಾಜಿಷ್ಟ ಅವ್ರಾಜಿಷ್ಠ 

ಲೃಜತ್‌: ರೂಪಗಳು: ಅವ್ರಜಿಷ್ಕತ್‌, ಅವ್ರಜಿಷ್ಕತಾಮ್‌, ಅವ್ರಜಿಷ್ಕನ್‌। ಅವುಜಿಷ್ಯಃ, 
ಅವ್ರಜಿಷ್ಯತಮ್‌, ಅವುಜಿಷ್ಠತ। ಅವುಜಿಷ್ಯಮ್‌, ಅವ್ರಜಿಷ್ಯಾವ, ಅವ್ರಜಿಷ್ಯಾಮ। 

ಧಾತು 1. ಕಟೆ ವರ್ಷಾವರಣಯೋಃ (ಮಳೆಯಾಗುವುದು ಮತ್ತು ಮುಚ್ಚುವುದು)- 
ಇದರಲ್ಲಿ ಕಟ್‌ ಮಾತ್ರ ಉಳಿಯುತ್ತದೆ. 

ಲಟ್‌: "ಕಟ್‌' ಧಾತುವಿನ ನಂತರ ಲಟ್‌ "ಲ್‌' ಕಾರ, ಅದಕ್ಕೆ ತಿಪ್‌ ಆದೇಶ ನಂತರ 
ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದು ಕಟ್‌. ಅ*-ತಿ೬ಕಟತಿ ಎಂದು ರೂಪವಾಗುತ್ತದೆ. 
ರೂಪಗಳು: ಕಟತಿ, ಕಟತಃ, ಕಟನ್ನಿ ಕಟಸಿ, ಕಟಥಃ, ಕಟಥ। ಕಟಾಮಿ, ಕಟಾವಃ, 
ಕಟಾಮಃ 

ಲಿಟ್‌: ಹಿಂದಿನಂತೆಯೇ ದ್ವಿತ್ವಾದಿಗಳು ಆಗಿ ಕಕಟ್‌--ಅ ಎಂದಿದ್ದಾಗ, “ಕುಹೋಶ್ವುಃ” 
ಎಂಬ ಸೂತ್ರದಿಂದ ಅಭ್ಯಾಸದ "ಕ್‌' ಕಾರಕ್ಕೆ 'ಚ್‌' ಕಾರ ಬಂದು 
ಉಪಧಾವೃದ್ಧಿಯಾದಮೇಲೆ ಚಕಾಟ ಎ೦ದು ರೂಪವಾಗುತ್ತದೆ. 

ರೂಪಗಳು: ಚಕಾಟ, ಚಕಟತುಃ, ಚಕಟುಃ ಚಕಟಿಥ, ಚಕಟಥುಃ, ಚಕಟ। ಚಕಾಟ/ 
ಚಕಟ, ಚಕಟಿವ, ಚಕಟಿಮ। 

ಲುಟ್‌: ರೂಪಗಳು: ಕಟಿತಾ, ಕಟಿತಾರೌ, ಕಟಿತಾರಃ ಕಟಿತಾಸಿ, ಕಟಿತಾಸ್ಫಃ, ಕಟಿತಾಸ್ಥ 
ಕಟಿತಾಸ್ಕಿ ಕತಿತಾಸಃ, ಕಟಿತಾಸ್ಕಃ। 

ಲೃಟ್‌: ರೂಪಗಳು: ಕಟಿಷ್ಯತಿ, ಕಟಿಷ್ಯತಃ, ಕಟಿಷ್ಯನ್ತಿ ಕಟಿಷ್ಯಸಿ, ಕಟಿಷ್ಯಥಃ, ಕಟಿಷ್ಯಥ। 
ಕಟಿಷ್ಯಾಮಿ, ಕಟಿಷ್ಯಾವಃ, ಕಟಿಷ್ಯಾಮಃ। 

ಲೋಟ್‌: ರೂಪಗಳು ಕಟತು/ಕಟತಾತ್‌, ಕಟತಾಮ್‌, ಕಟನ್ನು! ಕಟ/ಕಟತಾತ್‌, 
ಕಟತಮ್‌, ಕಟತ। ಕಟಾನಿ, ಕಟಾವ, ಕಟಾಮ। 

ಲಜಕ್‌: ರೂಪಗಳು: ಅಕಟತ್‌, ಅಕಟತಾಮ್‌, ಅಕಟನ್‌। ಅಕಟಃ, ಅಕಟತಮ್‌, 
ಅಕಟತ। ಅಕಟಮ್‌, ಅಕಟಾವ, ಅಕಟಾಮ। 

ವಿಧಿಲಿಜಕ್‌: ರೂಪಗಳು: ಕಟೇತ್‌, ಕಟೇತಾಮ್‌, ಕಟೇಯುಃ ಕಟೇಃ ಕಟೇತಮ್‌, 
ಕಟೇತ। ಕಟೇಯಮ್‌, ಕಟೇವ, ಕಟೇಮ। 


ತ್ರದಿಂದ ವೃದ್ಧಿಯು 


540 ಲಘುಸಿದ್ದಾಂತ ಕೌಮುದೀ 


ಆಶೀರ್ಲಿಜಕ್‌: ರೂಪಗಳು: ಕಟ್ಯಾತ್‌, ಕಟ್ಯಾಸ್ತಾಮ್‌, ಕಟ್ಕಾಸುಃ ಕಟ್ಯಾಃ ಕಟ್ಯಾಸ್ತಮ್‌, 

ಕಟ್ಯಾಸ। ಕಟ್ಯಾಸಮ್‌, ಕಟ್ಯಾಸ್ವ, ಕಟ್ಯಾಸ್ನ 
.  (ವೈಥ್ಗಿಯನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 466. ಹೃ *ನಕ್ಷಣಶ್ಟಸ-ಹಾಗೃ-ಣಿ-ಶ್ವೆ ಕ್ರೀದಿತಾಮ್‌ (7.2.4) 

ವೃತ್ತಿ-ಹ-ಮ-ಯಾಂತಸ್ಯ ಕ್ಷಣಾದೇಃ ಣ್ಯನ್ನಸ್ಯ ಶ್ವಯತೇಃ ಏದಿತಶ್ಚ ವೃದ್ಧಿಃ ನ 
ಇಡಾದೌ ಸಿಚಿ। ಅಕಟೀತ್‌। ಅಕಟಿಷ್ಯತ್‌। ಗುಪೂ ರಕ್ಷಣೇ॥2। 

ಪ. ಛೇ. - ಹ್ಮ 'ಸ್ವಕ್ಷಣ-ಶ್ವಸ-ಜಾಗೃ-ಣಿ-ಶ್ವಿ-ಎದಿತಾಮ್‌। 

ಅ. ವೃ.- “ಸಿಚಿವೃದ್ಧಿಃ ಪರಸ್ಕೈಪದೇಷು” ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. 
ಮತ್ತು “ನೇಟಿ” ಎಂಬ ಸೂತ್ರದಿಂದ "ನ' ಎಂಬ ಪದವು ಅನುವೃತ್ತವಾಗುತ್ತದೆ. 
“ಅ೦ಗಸ್ಯ” ಎಂಬುದು ಅಧಿಕಾರಸೂತ್ರ. 

ಅರ್ಥ- ಇಡಾದಿ ಸಿಚ್‌ ಗೆ ಪರದಲ್ಲಿರುವ ಹ್‌, ಮ್‌, ಯ್‌ ಕಾರಾನ್ತ ಧಾತುಗಳು, 
ಹಾಗೂ ಕ್ಷಣ್‌, ಶ್ವಸ್‌, ಜಾಗೃ, ಣಿಚ್‌ ಪ್ರತ್ಯಯಾನ್ತ ಧಾತುಗಳು, ಮತ್ತು ಶ್ವಿ ಹಾಗೂ 
ಏದಿತ್‌ ಧಾತುಗಳ ಅಂಗಕ್ಕೆ ವೃದ್ಧಿಯು ಬರುವುದಿಲ್ಲ. 

ವಿಶೇಷ: ಇಲ್ಲಿ ವರದರಾಜರು ಕಟ್‌ ಧಾತುವಿನ ಲುಜ್‌ ಮತ್ತು ಲೃಜ್‌ "ಲ್‌' 
ಕಾರಗಳ ರೂಪವನ್ನು ಮಾತ್ರ ವಿವರಿಸಿದ್ದಾರೆ. 

ಲುಜ್‌: ಉದಾ- ಅಕಟೀತ್‌- ಪ್ರಥಮ ಪುರುಷ ಏಕವಚನದಲ್ಲಿ ಕಟ್‌ ಧಾತುವಿನಮೇಲೆ 
"ಲುಜ್‌' ಲ್‌'ಕಾರ ಬಂದಮೇಲೆ ಧಾತುವಿಗೆ ಅಡಾಗಮ ಬಂದು ನಂತರ ಲಾದೇಶವಾದ 
“ತಿಪ್‌(ತಿ)'ಬ೦ದು "ತಿ' ನಲ್ಲಿರುವ “ಇ' ಕಾರವು “ಇತಶ್ಮ” ಎಂಬ ಸೂತ್ರದಿಂದ ಲೋಪ 
ಹೊಂದಿ, ಧಾತುವಿನ ನಂತರ ಬರಬೇಕಾದ "ಶಪ್‌(ಅ)'ನ್ನು ಬಾಧಿಸಿ “ಜ್ಲೆ' ಬಂದು, 
ಅದಕ್ಕೆ "ಸಿಚ್‌(ಸ್‌)' ಆದೇಶ ಬಂದು, "ಸಿಚ್‌' ನ "ಸ್‌' ಕಾರಕ್ಕೆ "ಇಟ್‌(ಇ)' ಆಗಮ 
ಬಂದು, ಅಪ್ಪಕ್ರವಾದ “ತ್‌' ಗೆ "ಈಟ್‌(ಈ)' ಆಗಮ ಬಂದು, ಅಕಟ್‌- ಇ. ಸ್‌--ಈ--ತ್‌ 
ಎಂದಿರುತ್ತದೆ. “ವದ-ವ್ರಜ- ಹಲನ್ನಸ್ಕಾಚಃ” ಎಂಬ ಸೂತ್ರದಿಂದ 

ನಿತ್ಯವಾಗಿ ಬರಬೇಕಾಗಿದ್ದ ವೃದ್ಧಿಯನ್ನು ಬಾಧಿಸಿ “ಅತೋ ಹಲಾದೇರ್ಲಘೋಃ? 
ಎಂಬ ಸೂತ್ರದಿಂದ ವೃದ್ಧಿಯು ವಿಕಲ್ಪವಾಗಿ ಬರಬೇಕಾಗಿತ್ತು. ಇದನ್ನು ಪ್ರಕೃತ ಸೂತ್ರವು 
ಬಾಧಿಸಿದ ನಂತರ “ಇಟ ಈಟಿ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು 
ಇ ಮತ್ತು ಈಗಳಿಗೆ ಸವಠ್ದದೀರ್ಫ ಬ೦ದು,ಅಕಟ್‌--ಈತ್‌ಐಅಕಟೀತ್‌ ಎಂಬ ರೂಪವು 
ಸಿದ್ಧಿಸುತ್ತದೆ. ರೂಪಗಳು: ಅಕಟೀತ್‌, ಅಕಟಿಷ್ಟಾಮ್‌, ಅಕಟಿಷುಃ॥ಅಕಟೀಃ, ಅಕಟಿಷ್ಟಮ್‌, 
ಅಕಟಿಷ್ಟ ಅಕಟಿಷಮ್‌, ಅಕಟಿಷ್ಟ, ಅಕಟಿಷ್ಠ 

ಲೃಜಕ: ರೂಪಗಳು: ಅಕಟಷ್ಯತ್‌, ಅಕಟಿಷ್ಯತಾಮ್‌, ಅಕಟಿಷ್ಯನ್‌। ಅಕಟಿಷ್ಯಃ, 
ಅಕಟಿಷ್ಯತಮ್‌, ಅಕಟಿಷ್ಯತ। ಅಕಟಿಷ್ಯಮ್‌, ಅಕಟಿಷ್ಯಾವ, ಅಕಟಿಷ್ಯಾಮ। 

ಧಾತು 12. ಗುಪೂ ರಕ್ಷಣೇ (ರಕ್ಷಿಸುವುದು) ಇದರಲ್ಲಿ "ಗುಪ್‌' ಮಾತ್ರ ಉಳಿಯುತ್ತದೆ. 
ಈ ಧಾತುವು"ಊದಿತ್‌' ಆಗಿರೋಣದರಿಂದ ವೈಕಲ್ಪಿಕವಾಗಿ "ಇಟ್‌' ಆಗಮ 


ತಿಐನ್ತೇ ಛ್ಞಾದಯಃ ಪರಸ್ಕೈಪದಿ ರೂಪಗಳು 541 


ಮೊದಲಾದವುಗಳು ಬರುತ್ತವೆ. ಈ ಧಾತುವಿಗೆ ಸ್ವಾರ್ಥದಲ್ಲಿ "ಆಯ' ಪ್ರತ್ಯಯವು 
ಬರುತ್ತದೆ. 
(ಸ್ವಾರ್ಥದಲ್ಲ ಆಯ ಪ್ರತ್ಯವನ್ನು ವಿಧಿಸುವ ಸೂತ್ರ) 
ಸೂತ್ರ - 467. ಗುಪೂ-ಧೂಪ-ವಿಚ್ಛಿ-ಪಣಿ-ಪನಿಭ್ಯ ಆಯಃ (3.1.28) 
ವೃತ್ತಿಃ-ಏಭ್ಯಃ ಆಯ-ಪ್ರತ್ಯಯಃ ಸ್ಯಾತ್‌ ಸ್ವಾರ್ಥೇ। 

ಪ. ಛೇ. - ಗುಪೂ-ಧೂಪ-ವಿಚ್ಛಿ-ಪಣಿ-ಪನಿಭ್ಯಃ, ಆಯಃ 

ಅ. ವೃ- “ಧಾತೋರೇಕಾಚೋ ಹಲಾದೇಃ ಕ್ರಿಯಾಸಮಭಿಹಾರೇ ಯಜ್‌” ಎಂಬ 
ಸೂತ್ರದಿಂದ “ಧಾತೋ' ಎಂಬುದನ್ನು ಧಾತುಭ್ಯಃ ಎಂದು ವಚನ ವಿಪರಿಣಾಮ 
ಮಾಡಿ ಅನುವೃತ್ತಿ ಮಾಡಲಾಗಿದೆ. 

ಅರ್ಥ- ೬೬೭ ೬೩೬೩. ಈ ಧಾತುಗಳ ನಂತರ ಸ್ವಾರ್ಥದಲ್ಲಿ 
ಅ- ಕಾರಾನ್ನವಾದ "ಆಯ' ಪ್ರತ್ಯಯವು ಬರುತ್ತದೆ. 

ಅನಿರ್ದಿಷ್ಟಾರ್ಥಾಃ ಪ್ರ್ಯಯಾಃ ಸ್ಟಾರ್ಥೇ ಭವನ್ತಿ. ವಿಶೇಷಾರ್ಥವಿಲ್ಲದೇ ಪ್ರತ್ಯಯದ 
ಅರ್ಥವನ್ನು ಮಾತ್ರ ಹೇಳುವಂಥವು *ಸ್ವಾರ್ಥದಲ್ಲಿರುತ್ತವೆ. ಇಲ್ಲಿ ಆಯ' ಪ್ರತ್ಯಯವು 
ಸ್ವಾರ್ಥದಲ್ಲಿಯೇ ಇದೆ. 

ವಿವರಣೆ- ಗುಪ್‌ ಧಾತುವಿಗೆ “ಆಯ' ಪ್ರತ್ಯಯವನ್ನು ಸೇರಿಸಿದಮೇಲೆ ಗುಪ್‌4ಆಯ 
ಎಂದು ಇರುತ್ತದೆ. “ಆರ್ಧಧಾತುಕಂ ಶೇಷಃ” ಎಂಬ ಸೂತ್ರದಿಂದ ಆರ್ಧಧಾತುಕ 
ಸಂಜ್ಞೆಯು ಬರುತ್ತದೆ. “ಪುಗನ್ನ ಲಘೂಪಧಸ್ಯ ಚ” ಎಂಬಸೂತ್ತದಿಂದ ಉಪಧೆಯಾದ, 
"ಉ' ಕಾರಕ್ಕೆ ಗುಣ ಬಂದು ಗೋಪ್‌- ಆಯ-ಗೋಪಾಯ ಎಂದಾಗುತ್ತದೆ. ಮುಂದಿನ 
ಸೂತ್ರದಲ್ಲಿ ಈ ರೂಪಕ್ಕೆ ಧಾತು ಸಂಜ್ಞೆಯನ್ನು ವಿಧಿಸಲಾಗುತ್ತದೆ. 

(ಧಾತುಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 468. ಸನಾದ್ಯನ್ತಾ ಧಾತವಃ (3.1.32) 

ವೃತ್ತಿಃ-ಸನಾದಯಃ ಕಮೇಃ ಣಿಜನ್ಹಾಃ ಪ್ರತ್ಯಯಾ ಅನ್ನೇ ಯೇಷಾಂ ತೇ 
ಧಾತುಸಂಜ್ಜಕಾಃ। ಧಾತುತ್ವಾತ್‌ ಲಡಾದಯಃ ಗೋಪಾಯತಿ। 

ಪ. ಛೇ. - ಸನಾದ್ಯನ್ನಾ, ಧಾತವಃ 

ಸನ್‌-ಕೃಚ್‌-ಕಾಮ್ಯರ್‌್‌ಕ್ಯಜ್‌-ಕೃಷೋ*ಥಾಚಾರಕ್ಟಿಬ್‌-ಣಿಜ್‌-ಯಜಸ್ತಥಾ। 

ಯಗಾಯ- ಈಯಜ್‌-ಣಿಜ್‌ ಚೇತಿ ದ್ವಾದಶಾಮೀ ಸನಾದಯಃ॥ 

ಈ ಮೇಲಿನ 12 ಪ್ರತ್ಯಯಗಳಿಂದ ಕೂಡಿದ (ಸನಾದಿ) ರೂಪಗಳಿಗೆ ಪ್ರಕೃತ 
ಸೂತ್ರದಿಂದ ಧಾತು ಸಂಜ್ಞೆಯು ಬರುತ್ತದೆ. ಧಾತುವಾಗಿರೋಣದ್ದರಿಂದ ಇವುಗಳಿಗೆ 
ದಶ “ಲ್‌' ಕಾರಗಳೂ ಬರುತ್ತವೆ. 

ಲಟ್‌: ಉದಾ-ಗೋಪಾಯತಿ- ಪ್ರಥಮಪುರುಷ ಏಕವಚನದಲ್ಲಿ ಗೋಪಾಯ 


542 ಲಘುಸಿದ್ಧಾಂತ ಕೌಮುದೀ 


ಎಂಬುದಕ್ಕೆ ಧಾತುಸಂಜ್ಞೆ ಬಂದಮೇಲೆ, “ತಿಪ್‌(ತಿ)' ಆದೇಶ ಬಂದಮೇಲೆ “ಶಪ್‌(ಅ)' 
ಬಂದು ಸಾರ್ವಧಾತುಕ ಸಂಜ್ಞೆಯನ್ನು ಪಡೆದಮೇಲೆ ಗೋಪಾಯ-+ಅ+ತಿ ಎಂದಿರುತ್ತದೆ. 
“ಅತೋಗುಣೇ” ಎ೦ಬ ಸೂತ್ರದಿಂದ. ಪರರೂಪ ಬಂದು 
ಗೋಪಾಯ- ತಿಗೋಪಾಯತಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಗೋಪಾಯ38 ಗೋಪಾಯತಃ, ಗೋಪಾಯನ್ತಿ! ಗೋಪಾಯಸಿ, 
ಗೋಪಾಯಥಃ, ಗೋಪಾಯಥ। ಗೋಪಾಂಯಾಮಿ, ಗೋಪಾಂಯಾವಃ, 
ಗೋಪಾಯಾಮಃ। 


(ವೈಕಲ್ಪಕವಾಗಿ ಆಯ ಮೊದಲಾದ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ - 469. ಆಯಾದಯ ಆರ್ಧಧಾತುಕೇ ವಾ (3.1.31) 

ವೃತ್ತಿಃ-ಆರ್ಧಧಾತುಕ-ವಿವಕ್ಷಾಯಾಂ ಆಯಾದಯೋ ವಾ ಸ್ಯುಃ 

(ವಾ॥ ಕಾಸ್ಕನೇಕಾಚ್‌ ಆಮ್‌ ವಕ್ತವ್ಯಃ ಲಿಟಿ)] ಆಸ್ಕಾಸೋಃ ಆಂ ವಿಧಾನಾತ್‌ ಮಸ್ಯ 
ನ ಇತ್ವಮ್‌। 

ಪ. ಛೇ. - ಆಯಾದಯಃ, ಆರ್ಧಧಾತುಕೇ, ವಾ। 

ಅರ್ಥ- ಆರ್ಧಧಾತುಕ (ಲಟ್‌-ಲಜ್‌-ಲಿಜ್‌-ಲೋಟ್‌ ಗಳನ್ನು ಹೊರತುಪಡಿಸಿದ 
"ಲ್‌' ಕಾರಗಳು) ಪ್ರತ್ಯಯದ ವಿವಕ್ಷೆ ಇದ್ದಾಗ, "ಆಯ' ಮೊದಲಾದ ಎಂದರೆ-(ಆಯ, 
ಈಯಜ್‌ ಮತ್ತು ಣಿಜ್‌) ಪ್ರತ್ಯಯಗಳು ವಿಕಲ್ಪದಿಂದ ವಿಧಿಸಲ್ಪಡುತ್ತವೆ. 

ವಿಶೇಷ: ಲಿಟ್‌, ತಾಸಿ(ಲುಟ್‌), ಸ್ಯ(ಲೃಟ್‌), ಲಿಜ್‌, ಚ್ಲಿ(ಲುಜ್‌), ಸ್ಕ(ಲೃಜ್‌) 
ಇವುಗಳಿಗೆ ಆರ್ಧಧಾತುಕ ಸಂಜ್ಞೆಯು ಬರುತ್ತದೆ. ಈ ಸೂತ್ರದಿಂದ ಆಯಾದಿ ಪ್ರತ್ಯಯಗಳು 
ವಿಕಲ್ಲದಿಂದ ಬರುವುದರಿಂದ ಎರಡೆರಡು ರೂಪಗಳು ಬರುತ್ತವೆ ಎಂದು ತಿಳಿಯುತ್ತದೆ. 

ವಾರ್ತಿಕ- ಕಾಸ್ಯನೇಕಾಚ್‌ ಆಮ್‌ ವಕ್ತವ್ಯಃ ಲಿಟ- ಕ 

ಅರ್ಥ- “ಲಿಟ್‌' ಪರದಲ್ಲಿದ್ದಾಗ, ಕಾಸ್‌ ಮತ್ತು ಅನೇಕಾಚ್‌ ಧಾತುಗಳನಂತರ 
“ಆಮ್‌' ಪ್ರತ್ಯಯವು ವಿಧಿಸಲ್ಪಡುತ್ತದೆ. 

ವಿಶೇಷ: "ಆಮ್‌' ಪ್ರತ್ಯಯವು "ಮಿತ್‌' ಎಂದು ಭಾವಿಸಿದರೆ "ಆಸ್‌' "ಕಾಸ್‌' 
ಗಳನಂತರವೂ “ಮಿದಚಜೋನ್ತ್ಯಾತ್‌ ಪರಃ” ಎಂಬ ಸೂತ್ರದ ನಿಯಮವನ್ನು 
ಪಾಲಿಸಬೇಕಾಗುತ್ತದೆ. ಆದರೆ ಆ ರೀತಿಯ ಪ್ರಯೋಗವಿಲ್ಲವಾದ್ದರಿಂದ “ಆಮ್‌'ನಲ್ಲಿರುವ 
"ಮ್‌' ಕಾರವು “ಇತ್‌' ಆಗಿ ಭಾವಿಸಲ್ಪಟ್ಟಿಲ್ಲ. ಆದ್ದರಿಂದ “ಆಸ್‌' “ಕಾಸ್‌' ಮತ್ತು 
ಗೋಪಾಯ ಮೊದಲಾದ ಧಾತುಗಳ ನಂತರವೇ “ಆಮ್‌' ಬರುತ್ತದೆ. 

ಲಿಟ್‌: ಗೋಪಾಯ ಧಾತುವಿನ ನಂತರ ತಿಪ್‌ ಆದೇಶ ಬಂದು ಅದಕ್ಕೆ ಅಭಿನವ 
ಆಖ್ಯಾತ ಪ್ರತ್ಯಯವಾದ ಣಲ್‌(ಅ)' ಆದೇಶವಾಗಿ ಬಂದು ಗೋಪಾಯ-* ಅ ಎಂದಿರುತ್ತದೆ. 
ಪ್ರಕೃತ ವಾರ್ತಿಕದಿಂದ ಧಾತುವಿನ ಪರದಲ್ಲಿ ಆವರ್‌ ಸೇರಿಸಿದಾಗ 
ಗೋಪಾಯ-4ಆಮ್‌4ಅ ಎಂದಿರುತ್ತದೆ. ಆಮ್‌ ಗೆ ಆರ್ಧಧಾತುಕ ಸಂಜ್ಞೆಯು ಬರುತ್ತದೆ. 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 543 


(ಪ್ರಸ್ಥ ಅ- ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ - 47೦. ಅತೋ ಲೋಪಃ (6.4.4೨) 

ವೃತ್ತಿ-ಆರ್ಧಧಾತುಕ ಉಪದೇಶೇ ಯತ್‌ ಅದನ್ನಂ ತಸ್ಯ ಅತಃ ಲೋಪಃ ಆರ್ಧ 
ಧಾತುಕೇ। 

ಪ. ಛೇ. - ಅತಃ, ಲೋಪಃ 

ಅ. ವ್ಯ- ಅನುದಾತ್ತೋಪದೇಶ-ವನತಿ-ತನೋತ್ಕಾದೀನಾಮನುನಾಸಿಕ ಲೋಪೋ 
ರುಲಿ ಕ್ವಿತಿ” ಎಂಬ ಸೂತ್ರದಿಂದ "ಉಪದೇಶ' ಎಂಬ ಪದವನ್ನು ಸಪ್ತಮಿ ವಿಭಕ್ತಿಯಲ್ಲಿ 
ವಿಪರಿಣಾಮಗೊಳಿಸಿ ಅನುವೃತ್ತಿ ಮಾಡಲಾಗಿದೆ. “ಆರ್ಧಧಾತುಕೇ” ಮತ್ತು “ಅ೦ಗಸ್ಯ' 
ಎಂಬವು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ- ಉಪದೇಶದಲ್ಲಿ ಆರ್ಧಧಾತುಕ ಪ್ರತ್ಯಯದ ಅದನ್ನ ಅಂಗವಾದ ಹ್ರಸ್ವ 
ಅ- ಕಾರಕ್ಕೆ ಲೋಪವು ಬರುತ್ತದೆ- ಆರ್ಧಧಾತುಕವು ಪರದಲ್ಲಿದ್ದಾಗ ಮಾತ್ರ. 

(ಕೃ, ಭೂ, ಅಸ್‌ ಗಳ "'ಅಟ್‌' ರೂಪದಿಂದ ಕೂಡಿದ 
ಅನುಪ್ರಯೋಗದ ಅಟ್‌ ರೂಪಗಳು) 

ಉದಾ- ಗೋಪಾಯಾಇ್ದಕಾರ, ಗೋಪಾಯಾಮ್‌ ಬಭೂವ, ಗೋಪಾಯಾಮಾಸ- 
ಗೋಪಾಂರಯ-+ಆಮ್‌+ಣಲ್‌(ಅ) ಎಂದಿದ್ದಾಗ, ಗೋಪಾಯ ಎಂಬುದು 
ಆರ್ಧಧಾತುಕವಾಗಿ ಉಪದೇಶದ ಸಂದರ್ಭದಲ್ಲಿ ಅದನ್ನ ಅಂಗವಾಗಿದೆ. ಪರದಲ್ಲಿ 
ಆರ್ಧಧಾತುಕವಾದ “ಆಮ್‌' ಪತ್ಯಯವೂ ಇದೆ. ಈಗ ಪ್ರಕೃತ ಸೂತ್ರದಿಂದ ಅನ್ನ್ಯ ಅ- 
ಕಾರ ಲೋಪವಾಗಿ ಗೋಪಾಯ್‌. ಆಮ್‌. ಅ ಎಂದಿದ್ದಾಗ- 

(ಆಮ್‌ ಗೆ ಪರದಲ್ಲರುವ ಪ್ರತ್ಯಯಕ್ಕೆ ಲುಕ್‌(ಲೋಪ) ಹೇಳುವ ಸೂತ್ರ) 

ಸೂತ್ರ - 471. ಆಮಃ (2.4.81) 

ವೃತ್ತಿಃ ಆಮಃ ಪರಸ್ಯ ಲುಕ್‌! 

ಅ. ವೃ- “ ಣ್ಯಕ್ಷತ್ರಿಯಾರ್ಷ ಇಗೆತಃ ಯೂನಿಲುಗಣಿಇಳೋಃ” ಎಂಬ ಸೂತ್ರದಿಂದ 
"ಲುಕ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಆಮ್‌ ಗೆ ಪರದಲ್ಲಿರುವ ಪ್ರತ್ಯಯಕ್ಕೆ ಲುಕ್‌(ಲೋಪ) ಬರುತ್ತದೆ. 
ಗೋಪಾಯಾಮ್‌. ಅ ಎಂಬಲ್ಲಿ "ಅ' ಕಾರವು "ಆಮ್‌' ಪರಕವಾಗಿರೋಣದ್ದರಿಂದ 
"ಲಿಟ್‌' "ಲ್‌' ಕಾರದ "ಅ (ಣಲ್‌)' ಪ್ರತ್ಯಯವು ಲೋಪವಾಗಿ ಗೋಪಾಯಾಮ್‌ 
ಎಂಬುದು ಮಾತ್ರ ಉಳಿಯುತ್ತದೆ. 

(ಕ್ಯ, ಭೂ, ಅಸ್‌ಗಳನ್ನು ಅನುಪ್ರಯೋಗವಾಗಿ ವಿಧಿಸುವ ಸೂತ್ರ) 

ಸೂತ್ರ - 472.ಕೃಣಸ್ಥಾನುಪ್ರಯುಜ್ಯತೇ ಅಟ (3.140೦) 

ವೃತ್ತಿಃ-ಆಮಂತಾತ್‌ ಲಿಟ್‌-ಪರಾಃ ಕೃ-ಭುವಃ ತಯೋಃ(9) ಅನುಪ್ರಯುಜ್ಯನ್ನೇ। 
ತೇಷಾಂ ದ್ವಿತ್ವಾದಿ। 


544 ಲಘುಸಿದ್ಧಾಂತ ಕೌಮುದೀ 


ಪ. ಛೇ. - ಕೃಣ್‌, ಚ, ಅನುಪ್ರಯುಜ್ಯತೇ, ಲಿಟಿ। 

ಅ. ವೃ.- “ಕಾಸ್‌ ಪ್ರತ್ಯಯಾದಾಮಮನ್ನೇ ಲಿಟಿ” ಎಂಬ ಸೂತ್ರದಿಂದ "ಆಮ್‌' 
ಎಂಬುದು ಪಣ್ಧುಮೀ ವಿಭಕ್ತಿಯಲ್ಲಿ ವಿಪರಿಣಾಮ ಹೊಂದಿ "ಆಮಃ' ಎಂದಾಗಿ 
ಅನುವೃತ್ತವಾಗಿದೆ. 

ಅರ್ಥ- ಆಮ್‌ ಅನ್ನು ಅನ್ನವಾಗಿ ಉಳ್ಳ ಧಾತುವಿನ ನಂತರ "ಲಿಟ್‌' "ಲ್‌ 
ಕಾರದಿ೦ದ ಕೂಡಿದ ಕೃ, ಭೂ, ಮತ್ತು ಅಸ್‌ ಧಾತುಗಳಿಗೆ ಅನುಪ್ರಯೋಗ ವಿಧಿಸಲಾಗಿದೆ. 
(ಕೃ, ಭೂ, ಮತ್ತು ಅಸ್‌ ಧಾತುಗಳ ಲಿಟ್‌ ರೂಪಗಳು ಸೇರಿಸಲಾಗುತ್ತವೆ). 

ವಿಶೇಷ: (ಕೃ, ಭೂ, ಮತ್ತು ಅಸ್‌ ಧಾತುಗಳ ಲಿಟ್‌ ರೂಪಗಳನ್ನು ಧಾತುವಿಗೆ 
ಸೇರಿಸಿದಮೇಲೂ ಆ ಧಾತುವಿಗೆ "ಲಿಟ್‌' "ಲ್‌' ಕಾರದ ಅರ್ಥವೇ ಬರುತ್ತದೆ. 


(ಅತ್‌ (ಅ) ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 479. ಉರತ್‌ (7.4.66) 

ವೃತ್ತಿಃ-ಅಭ್ಯಾಸ-ಯವರ್ಣಸ್ಯ ಅತ್‌(ಅ) ಸ್ಯಾತ್‌(ರ-ಪರಃ)। ವೃದ್ಧಿಃ | 
ಗೋಪಾಯಾಜಇ್ಚುಕಾರ। ದ್ವಿತ್ವಾತ್‌ ಪರತ್ವಾತ್‌ ಯಣಿ ಪ್ರಾಪ್ತೇ- 

ಪ. ಛೇ. - ಉಃ, ಅತ್‌। 

ಅ. ವೃ.- “ಅತ್ತಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ “ಅಭ್ಯಾಸಸ್ಯ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಪ್ರತ್ಯಯವು ಪರದಲ್ಲಿದ್ದಾಗ, ಅಭ್ಯಾಸದ ಯ' ವರ್ಣಕ್ಕೆ "ಅತ್‌' ಆದೇಶವು 
ರ-ಪರವಾಗಿ ಬರುತ್ತದೆ. 

ಉದಾ- ಗೋಪಾಯಾಇ್ದಕಾರ, ಗೋಪಾಯಾಂ ಚಕಾರ - ಲಿಟ್‌ "ಲ್‌' ಕಾರದ 
ಪ್ರಥಮಪುರುಷ ಏಕವಚನದಲ್ಲಿ, ಹಿಂದೆ ಸಿದ್ಧವಾದ ಗೋಪಾಯಾಮ್‌ ಎಂಬ 
ರೂಪವಿದ್ದಾಗ, ಇದು "ಮಾನ್ತ' ಕೃದನ್ನವಾಗಿದ್ದು, ಇದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬಂದಾಗ, 
ಇದಕ್ಕೆ "ಸು' ಮೊದಲಾದ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ, “ಅವ್ಯಯಾದಾಪ್‌ 
ಸುಪಃ” ಎಂಬ ಸೂತ್ರದಿಂದ ವಿಭಕ್ತಿ ಪ್ರತ್ಯಯಗಳಿಗೆ ಲುಕ್‌(ಲೋಪ) ಬರುತ್ತದೆ. ಈ 
"ಮಾನ್ತ' ಕೃದನ್ತ ಶಬ್ದಕ್ಕೆ “ಕೃನ್ಮೇಜನ್ತಃ” ಎಂಬ ಸೂತ್ರದಿಂದ ಅವ್ಯಯ ಸಂಜ್ಞೆಯು 
ಬರುತ್ತದೆ. “ಕೃಇಗ್ವಾನುಪ್ರಯುಜ್ಯತೇ ಲಿಟಿ” ಎಂಬ ಸೂತ್ರದಿಂದ ಈ ಧಾತುವಿನ 
ಜೊತೆಗೆ ಕೃ, ಭೂ, ಅಸ್‌ ಧಾತುಗಳಲ್ಲಿ ಮೊದಲು "ಕೃ' ಧಾತುವಿನ ಅನುಪ್ರಯೋಗ 
ಮಾಡಲಾಗಿ, ಗೋಪಾಯಾಮ್‌..ಕೃ*ಲಿಟ್‌ ಎಂದಿರುತ್ತದೆ. “ಲಿಟ್‌' ಗೆ "ತಿಪ್‌' ಆದೇಶ 
ಬಂದು, ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ ಣಲ್‌(ಅ)' ಆದೇಶವಾಗಿ ಬಂದಾಗ, 
ಗೋಪಾಯಾಮ್‌ಕೃ+ಅ ಎಂದಿರುತ್ತದೆ. "ಕೃ' ಗೆ “ಲಿಟಿ ಧಾತೋರನಭ್ಯಾಸಸ್ಯ” 
ಎಂಬ ಸೂತ್ರದಿಂದ ದ್ವಿತ್ವ ಬಂದು, ಗೋಪಾಯಾಮ್‌- ಕೃ ಕೃ*ಅ ಎಂದಿರುತ್ತದೆ. 
ಮೊದಲನೇ "ಕೈ'ಗೆ ಅಭ್ಯಾಸ ಸಂಜ್ಞೆ ಬಂದು ಪ್ರಕೃತ ಸೂತ್ರದಿಂದ "ರ್‌'ಗೆ "ಅತ್‌(ಆ)' 
ಆದೇಶ ರಪರವಾಗಿ (ಅರ್‌) ಬಂದು ಗೋಪಾಯಾಮ್‌4ಕರ್‌, ಕೃ* ಅ ಎಂದಿದ್ದಾಗ, 


ತಿಐನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 545 


“ಹಲಾದಿಃ ಶೇಷಃ” ಎಂಬ ಸೂತ್ರದಿಂದ "ಕರ್‌' ನಲ್ಲಿರುವ "ಕ್‌' ಉಳಿದು ರೇಫವು 
ಲೋಪವಾಗುತ್ತದೆ. ಆಗ ಗೋಪಾಯಾಮ್‌- ಕಕ ೈ3-ಅ ಎಂದಿರುತ್ತದೆ. “ಕುಹೋಶ್ಚುಃ” 
ಎಂಬ ಸೂತ್ರದಿಂದ ಅಭ್ಯಾಸದ "ಕ್‌ ಕಾರಕ್ಕೆ "ಜ್‌" ಕಾರವು ಆಡೇಶವಾಗಿ ಬಂದು, 
ಗೋಪಯಾಮ್‌- ಚಕೃ--ಅ ಎಂದಿರುತ್ತದೆ. 'ಗೋಪಾಯಾಮ್‌ ಎಂಬಲ್ಲಿರುವ "ಮ್‌' 
ಕಾರಕ್ಕೆ “ಮೋತನುಸ್ಟಾರಃ” ಎಂಬುದರಿಂದ ಅನುಸ್ವಾರ ಬಂದು ಆ ಅನುಸ್ವಾರಕ್ಕೆ “ವಾ 
ಪದಾನ್ಪಸ್ಯ” ಎಂಬುದರಿಂದ ವೈಕಲ್ಲಿಕ ಪರಸವರ್ಣ ಬಂದು “ಇಗ್‌' ಕಾರವು ಆದೇಶವಾಗಿ 
ಬರುತ್ತದೆ. ಆಗ ಗೋಪಾಯಾಳ್ಯಕ್ಕ ಎಂದಿರುತ್ತದೆ. ಈಗ "ಯ' ಕಾರಕ್ಕೆ ವೃದ್ಧಿ(ಆರ್‌) 
ಬಂದು ಗೋಪಾಯಾಳ್ಞಕಾರ್‌4ಅ= -ಗೋಪಾಯಾಂಚಕಾರ ಎಂದು ರೂಪವಾಗುತ್ತದೆ. 
ಅನುಸ್ವಾರ ಇದ್ದ ಪಕ್ಷದಲ್ಲಿ ಗೋಪಾಯಾಇ್ಜಾಕಾರ ಎಂದು ರೂಪವಾಗುತ್ತದೆ. 


(ಅಚ್‌ ಆದೇಶವಾವನ್ನು ನಿಷೇಧಿಸುವ ಸೂತ್ರ) 


ಸೂತ್ರ - 474. ದ್ವಿರ್ವಚನೇಇಚಿ (1.15೨) 

ವೃತ್ತಿಃ-ದ್ವಿತ್ವನಿಮಿತ್ತೇ ಅಚಿ ಅಚಃ ಆದೇಶೋ ನ, ದ್ವಿತ್ವೇ ಕರ್ತವ್ಯೇ। 
ಗೋಪಾಯಾಜಇ್ಟಾಕ್ರತುಃ 

ಪ. ಛೇ. - ದ್ವಿರ್ವಚನೇ, ಅಚಿ। 

ಅ. ವೃ-“ಅಚಃ ಪೂರ್ವವಿಧೌ” ಎಂಬ ಸೂತ್ರದಿಂದ "ಅಚಃ' ಎಂಬ ಪದವೂ 
“ಸ್ಥಾನಿವದಾದೇಶೋಇನಲ್ವಿಧೌ” ಎಂಬ ಸೂತ್ರದಿಂದ "ಆದೇಶಃ' ಎಂಬ ಪದವೂ, 
ಮತ್ತು “ನ ಪದಾಸ್ತ-ದ್ವಿರ್ವಚನ-ವರೇ-ಯಲೋಪ-ಸ್ವರ-ಸವರ್ಣ-ಅನುಸ್ವಾರ-ದೀರ್ಫ- 
ಜಶ್‌-ಚರ್ವಿಧಿಷು” ಎ೦ಬ ಸೂತ್ರದಿಂದ “ನ' ಎಂಬ ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ದ್ವಿತ್ವ ಮಾಡಬೇಕಾದ ಸಂದರ್ಭದಲ್ಲಿ, ದ್ವಿತ್ವ ನಿಮಿತ್ತಕವಾದ "ಅಚ್‌' ಎಂದು 
ಭಾವಿಸಿ, ಆ "ಅಚ್‌' ಗೆ ಆದೇಶವು ಬರುವುದಿಲ್ಲ. 

ಉದಾ- ಗೋಪಾಯಾಇ್ಜಕ್ರತುಃ ಗೋಪಾಯಾಂಚಕ್ರತುಃ-ಪ್ರಥಮಪುರುಷ 
ದ್ವಿವಚನದಲ್ಲಿ ಗೋಪಾಯಾಮ್‌-ಕೃ* ಅತುಸ್‌ ಎಂದಿದ್ದಾಗ, “ಕೃ' ಗೆ ದ್ವಿತ್ವ ಬಂದು 
ಗೋಪಾಯಾಮ್‌ಕ್ಕ ಕೃ4ಅತುಸ್‌ ಎಂದಿರುತ್ತದೆ. ಆಗ ಮೊದಲನೆ (ಅಭ್ಯಾಸದ) 
ಯ "ಕೃ' ಗೆ ಉರತ್‌” ಎಂಬ ಸೂತ್ರದಿಂದ ಅತ್ವವು ರ-ಪರವಾಗಿ ಬಂದು, 
ಗೋಪಾಯಾಮ್‌-ಕರ್‌* ಕೃ ಅತುಸ್‌ ಎಂದಿದ್ದಾಗ, ರ್‌ಗೆ “ವಿಪ್ರತಿಷೇಧೇ ಪರಂ 
ಕಾರ್ಯಮ್‌” ಎ೦ಬ ಸೂತ್ರದಿಂದ ಮೊದಲಿಗೆ ಯಣ್‌ ಪ್ರಾಪ್ತವಾಗಿತ್ತು. ಆದರೆ ಪ್ರಕೃತ 
ಸೂತ್ರದಿಂದ ದ್ವಿತ್ವ ವಿವಕ್ಷೆ ಇದ್ದಾಗ ಬೇರೆ ಯಾವ ಆದೇಶಗಳೂ ಬರುವುದಿಲ್ಲ. 
ಹಲಾದಿಶೇಷವಾದಮಲೆ ರೇಫ (ರ್‌) ಹೋಗಿ ಗೋಪಾಯಾಮ್‌-ಕ-ಕೃ-- ಅತುಸ್‌ 
ಎ೦ದಿದ್ದಾಗ, “ಕುಹೋಶ್ವುಃ” ಎಂಬ ಸೂತ್ರದಿಂದ ಅಭ್ಯಾಸದ "ಕ್‌' ಕಾರಕ್ಕೆ ಚುತ್ಸ(ಚ್‌) 
ಬಂದು ಗೋಪಾಯಾಮ್‌- ಚ. ಕೃ. ಅತುಸ್‌ ಎಂದಿದ್ದಾಗ “ಯ' ಕಾರ "ಅ' ಕಾರಗಳಿಗೆ 
ಯಣ್‌ ಸಂಧಿಯಿಂದ ರೇಫ್‌(ರ್‌) ಬಂದು ಗೋಪಾಯಾಮ್‌ ಚ-.ಕ್‌-ರ್‌-- 
ಅತುಸ್‌-ಗೋಪಾಂಶರಾಣ್ಟುಕ್ರತುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ 


546 ಲಘುಸಿದ್ಧಾಂತ ಕೌಮುದೀ 


ಗೋಪಾಯಾಜಇಕ್ರತುಃ ಎಂದಾಗುತ್ತದೆ. ಇದು ಪರಸವರ್ಣ ಬಂದ ರೂಪವಾಗಿದೆ. 
ಇನ್ನು ಗೋಪಾಯಾಂಚಕಾರ ಎಂಬುದು ಪರಸವರ್ಣ ಬಾರದ ವೈಕಲ್ಲಿಕ ರೂಪ. 

ಉದಾ- ಗೋಪಾಯಾಜ್ವಾಕ್ರುಃ- ಪ್ರಥಮಪುರುಷ ಬಹುವಚನದಲ್ಲಿ ಮು ಪ್ರತ್ಯಯಕ್ಕೆ 
ಉಸ್‌ ಆದೇಶ ಬಂದು ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಗೋಪಾಯಾಜ್ಯಕ್ತುಃ 
ಎಂಬ ಪರಸವರ್ಣ ಬಂದ ರೂಪ, ಮತ್ತು ಗೋಪಾಯಾಂಚಕ್ರುಃ ಎಂಬ ವೈಕಲ್ಪಿಕ 
ರೂಪ ಹೀಗೆ ಎರಡು ರೂಪಗಳು ಸಿದ್ಧವಾಗುತ್ತವೆ. 


(ಇಟ್‌ ಆಗಮವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ - 475. ಏಕಾಚ ಉಪದೇಶೇನುದಾತ್ತಾತ್‌ (7.2.10) 

ವೃತ್ತಿ - ಉಪದೇಶೇ ಯೋ ಧಾತುರೇಕಾಚ್‌ ಅನುದಾತ್ಮಶ್ಚ, ತತ ಆರ್ಧಧಾತುಕಸ್ಯ 
ಇಟ್‌ ನಃ 

ಊದ್ಯದಂತೈರ್ಯಾತಿ-ರು-ಕ್ಷು-ಶೀಜ್‌-ಸ್ನು-ನು-ಕ್ಷು-ಶ್ವಿ-ಡೀಜ್‌-ಶ್ರಿಭಿಃ 

ವೃಜ್‌-ವೃಇ್‌-ಭ್ಯಾಂ ಚ ವಿನಾ ಏಕಾಚಃ ಅಜನ್ನೇಷು ನಿಹತಾಃ ಸ್ನ ೃತಾಃ॥ 

-ಕಾನ್ಷೇಷು-ಶಕ್‌ಲೃ ಏಕಃ ಚಾನ್ತೇಷು- ಪಚ್‌-ಮುಚ್‌-ರಿಚ್‌-ವಚ್‌-ವಿಚ್‌-ಸಿಚಃ 
ಷಟ್‌। ಛಾನ್ತೇಷು-ಪೃಚ್ಛೆಃ- ಏಕಃ ಜಾನ್ಹೇಷು-ತ್ಯಜ್‌-ನಿಜಿರ್‌-ಭಜ್‌-ಭಂಜ್‌-ಭುಜ್‌- 
ಭಸ್ಟ್‌-ಮಸ್ಟ್‌-ಯಜ್‌-ಯುಜ್‌-ಯಜ್‌-ರಣ್ಣಾ-ವಿಜಿರ್‌-ಸ್ಥಗ್ಥ್‌-ಸಇಗ್ಥ್‌-ಸೃಜಃ ಪಳ್ಳುದಶ 
| ದಾನ್ನೇಷು-ಅದ್‌-ಕ್ಷುದ್‌-ಖದ್‌-ಛಿದ್‌-ತುದ್‌-ನುದ್‌-ಪದ್ಯ-ಭಿದ್‌, ವಿದ್ಯತಿ-ವಿನದ್‌- 
ವಿನ್ನ-ಶದ್‌-ಸದ್‌-ಸ್ಪಿದ್ಯ-ಸ್ಕನ್ನ್‌-ಹದಃ ಷೋಡಶ। ಧಾನ್ಹೇಷು- ಕೃಧ್‌-ಕ್ಷುಧ್‌-ಬುಧ್‌- 
ಬನ್ಸ್‌-ಯುಧ್‌-ರುಧ್‌-ರಾಧ್‌- [ಧ್‌ -ಶುಧ್‌-ಸಾಧ್‌-ಸಿಧ್ಯಾ ಏಕಾದಶ! ನಾನ್ಹೇಷು- 
ಮನ್ಯ-ಹನೌ ದ್ವೌ ಪಾನ್ತೇಷು- ಆಪ್‌-ಕ್ಷಿಪ್‌-ಕ್ಷುಪ್‌-ತಪ್‌-ತಿಪ್‌-ತೃಪ್ಯ-ದೃಪ್‌-ದ್ರುಪ್ಯ- 
ಲಿಪ್‌-ಲುಪ್‌-ವಪ್‌-ಶಪ್‌-ಸ್ವಪ್‌-ಸೃಪಃ-ತ್ರಯೋದಶ। ಭಾನ್ನೇಷು ಯಭ್‌-ರಭ್‌-ಲಭಃ 
ತ್ರಯಃ ಮಾನ್ತೇಷು- ಗಮ್‌-ನಮ್‌-ಯಮ್‌-ರಮಃ ಚತ್ವಾರಃ। ಶಾನ್ತೇಷು- ಕ್ರುಶ್‌- 
ದಂಶ್‌-ದಿಶ್‌-ದೃಶ್‌-ಮೃಶ್‌-ರಿಶ್‌-ರುಶ್‌-ಲಿಶ್‌-ವಿಶ್‌-ಸ್ಪೃಶಃ-ದಶ। ಷಾನ್ತೇಷು- ಕೃಷ್‌- 
ತ್ವಿಷ್‌-ತುಷ್‌-ದ್ದಿಷ್‌-ದುಷ್‌-ಪುಷ್ಯ್‌-ಪಿಷ್‌-ವಿಷ್‌-ಶಿಷ್‌-ಶುಷ್‌-ಕ್ಲ್ಷಿಷ್ಯಾಃ ಏಕಾದಶ। 
ಸಾನ್ವೇಷು- ಘಸ್‌-ವಸತೀ ದ್ಯಾ ಹಾನ್ತೇಷು- ದಹ್‌-ದಿಹ್‌-ದುಹ್‌-ನಹ್‌-ಮಿಹ್‌- 
ರುಹ್‌-ಲಿಹ್‌-ವಹಃ ಅಷ್ಟೌ ಅನುದಾತ್ತಾ ಹಲನ್ನೇಷು ಧಾತವಃ ತ್ರ [ಕಂ ಶತಮ್‌(103) 
ಗೋಪಾಂಾಜ್ಟಕರ್ಥ। ಗೋಪಾಂ:ರಾಇ್ಬಕ್ರಥುಃ /ಗೋಪಾಂಕುಳ್ಬುಕರ। 
ಗೋಪಾಯಾಇ್ಜ್‌ಕಾರ। ಗೋಪಾಯಾಇ್ದಕರಗೋಪಾಯಾಇ್ಞಕೃವ 

ಗೋಪಾಯಾಇ್ದಕ್ಕಮ। ಗೋಪಾಯಾಂಬಭೂವ। ಗೋಪಾಯಾಮಾಸ। ಜುಗೋಪ। 
ಜುಗುಪತುಃ ಜುಗುಪುಃ 

ಪ. ಛೇ. - ಏಕಾಚಃ, ಉಪದೇಶೇ, ಅನುದಾತ್ತಾತ್‌। 

ಅ. ವ್ಯ- ಯೂತ ಇದ್ದಾತೋಃ” ಎಂಬ ಸೂತ್ರದಿಂದ 'ಧಾತೋಃ' ಎಂಬ ಪದವೂ, 
“ನೇಡ್‌ ವಶಿಕೃತಿ” ಎಂಬ ಸೂತ್ರದಿಂದ “ನ' ಮತ್ತು “ಇತ್‌' ಎಂಬ ಪದಗಳು 


ತಿಜನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು ೨47 


ಅನುವೃತ್ತವಾಗುತ್ತವೆ. 

ಅರ್ಥ- ಉಪದೇಶಕಾಲದಲ್ಲಿ ಏಕಾಚ್‌ ಆಗಿಯೂ ಮತ್ತು ಅನುದಾತ್ತವಾಗಿಯೂ 
ಯಾವ ಧಾತು ಇರುತ್ತದೋ ಆ ಧಾತುವಿನ ಪರದಲ್ಲಿ ಇರುವ ಆರ್ಧಧಾತುಕ 
ಪ್ರತ್ಯಯಕ್ಕೆ “ಇಟ್‌(ಇ)' ಆಗಮವು ಬರುವುದಿಲ್ಲ. 

ಇಲ್ಲಿ ಇಡಾಗಮವನ್ನು ನಿಷೇಧಿಸಲಾಗಿದೆ. ಬೇರೆ ಸ್ಥಳಗಳಲ್ಲಿ “ಆರ್ಧಧಾತುಕಸ್ಕೇಡ್‌ 
ವಲಾದೇಃ” ಎಂಬ ಸೂತ್ರದಿಂದ ಇಡಾಗಮವು ವಿಧಿಸಲ್ಪಟ್ಟಿದೆ. ಸೂತ್ರದಲ್ಲಿರುವ 
"ಉಪದೇಶೇ' ಎ೦ಬ ಶಬ್ದವು ಏಕಾಚಃ ಮತ್ತು ಅನುದಾತ್ತಾತ್‌ ಎಂಬ ಎರಡು ಶಬ್ದಗಳ 
ಜೊತೆಗೆ ಅನ್ವಯಿಸಲಾಗುತ್ತದೆ. 

ಈ ಕೇಳಗಿನ ಶ್ಲೋಕದಲ್ಲಿ ಅಜನ್ತ ಏಕಾಚ್‌ ಧಾತುಗಳಲ್ಲಿ ಅನುದಾತ್ತ ಧಾತುಗಳ 
ಬಗ್ಗೆ ಸ್ಪಷ್ಟೀಕರಣ ಮಾಡಲಾಗಿದೆ. 

ಊದ್ಯಾದಂತೈರ್ಯೌತಿ-ರು-ಕ್ಹು -ಶೀಜ3್‌-ಸ್ನು-ನು-ಕ್ಷು-ಕ್ಲಿ-ಡೀಜ್‌್‌ಶ್ರಿಭಃ। 

ವೃಜ್‌-ವೃಣ್‌-ಭ್ಯಾಂ ಚ ವಿನಾ ಏಕಾಚಃ ಅಜನ್ತೇಷು ನಿಹತಾಃ ಸ್ಕೃತಾಃ॥। 

ದೀರ್ಫ "ಊ' ಕಾರಾನ್ತ ಮತ್ತು ದೀರ್ಫ ಖೂ ಕಾರಾನ್ತ ಧಾತುಗಳು ಮತ್ತು 
ಯು-ರು-ಕ್ಷು-ಶೀಜ್‌-ಸ್ನು-ನು-ಕ್ಷು-ಶ್ವಿ-ಡೀಜ್‌-ಶ್ರಿ-ವೃಜ್‌-ವೃಇ್‌ಗ್‌ ಧಾತುಗಳನ್ನು 
ಹೊರತುಪಡಿಸಿ ಬೇರೆ ಯಾವ ಅಜನ್ತ ಧಾತುಗಳಿವೆಯೋ ಅವುಗಳಲ್ಲಿ ಏಕಾಚ್‌ 
ಆಗಿರುವ ಎಲ್ಲ ಧಾತುಗಳು. ಅನುದಾತ್ತಗಳಾಗಿವೆ ಎಂದು ತಿಳಿಯಬೇಕು. ಉದಾತ್ತ 
ಧಾತುಗಳು ಅಜನ್ತದಲ್ಲಿ ಕಡಿಮೆ ಆಗಿರೋಣದರಿ೦ದ ಅವುಗಳನ್ನು ಸಂಗ್ರಹಿಸಿ ತದ್ದಿನ್ನವಾದ 
ಧಾತುಗಳು ಅನುದಾತ್ತವೆಂದು ಹೇಳುವದಕ್ಕೆ ಈ ಮೇಲಿನ ಶ್ಲೋಕವನ್ನು ಸಂಗ್ರಹಿಸಿದ್ದಾರೆ. 

ಉದಾ-ಗೋಪಾಯಾಇ್ದಕರ್ಥ- ಮಧ್ಯಮಪುರುಷ ಏಕವಚನದಲ್ಲಿ "ಗುಪ್‌' ಧಾತುವಿನ 
ನಂತರ ಅನುಪ್ರಯುಜ್ಯಮಾನ "ಕೃ' ಧಾತುವು ಉಪದೇಶಾವಸ್ಥೆಯಲ್ಲಿ "ಏಕಾಚ್‌' ಮತ್ತೂ 
"'ಊದ್ಯದನ್ವೈಃ...' ಎಂಬ ಶ್ಲೋಕಸಂಗ್ರಹದಲ್ಲಿ ಇದು ಉದಾತ್ತವಾಗಿಲ್ಲದೇ ಇರುವುದರಿಂದ 
ಅನುದಾತ್ತವೆಂದು ತಿಳಿಯಲಾಗಿದೆ. ಆದ್ದರಿಂದ ಆರ್ಧಧಾತುಕವು ಪರದಲ್ಲಿದ್ದಾಗ, ಪ್ರಕೃತ 
ಸೂತ್ರದಿಂದ "ಇಟ್‌(ಇ)' ಆಗಮುವೂ ನಿಷೇಧಿಸಲ್ಪಟ್ಟಿದೆ. ಆದ್ದರಿಂದ 
ಗೋಪಾಯಾಮ್‌-ಚಕ್ರ-ಥ ಎಂಬಲ್ಲಿ ಇಡಾಗಮವು ಬರಲಿಲ್ಲ. ಆದರೆ 
“ಸಾರ್ವಧಾತುಕಾರ್ಧಧಾತುಕಯೋಃ” ಎ೦ಬ ಸೂತ್ರದಿಂದ "ಯ' ಕಾರಕ್ಕೆ ಗುಣ ಬಂದು 
"ಅರ್‌' ಎಂದಾಗಿದೆ. ಗೋಪಾಯಾಮ್‌-ಚಕರ್‌--ಥ ಎಂದಿದ್ದಾಗ, "ಮ್‌' ಕಾರಕ್ಕೆ ಅನುಸ್ವಾರ 
ಮತ್ತು ಪರಸವರ್ಣಗಳು ಬಂದು ಗೋಪಾಯಾಂಚಕರ್ಥ, ಗೋಪಾಯಾಇ್ದಕರ್ಥ, 
ಎಂದು ಎರಡು ರೂಪಗಳಾಗುತ್ತವೆ. ಪರಸವರ್ಣದ ರೂಪಗಳನ್ನು ಮಾತ್ರ ಇಲ್ಲಿ 
ಕೆಳಗೆ ಕೊಡಲಾಗಿದೆ. ಅನುಸ್ವಾರಬ೦ದ ರೂಪಗಳನ್ನು ಸುಲಭವಾಗಿ ಗುರುತಿಸಬಹುದು. 

ರೂಪಗಳು: ಗೋಪಾಯಾಇಕಾರ, ಗೋಪಾಯಾಇ್ದ ಕ್ರತು. ಗೋಪಾಯಾಇ್ಟಕ್ರುಃ 
ಗೋಪಾಂನಾಇ್ವುಕರ್ಥ, ಗೋಪಾಂಯಾಳಇ್ವಕ್ರಥುಃ ಗೋಪಾಂರರಾಜ್ಟ್ಚಕ್ರ! 
ಗೋಪಾಯಾಇ್ಜಕಾರ/ಗೋಪಾಯಾಇ್ಬಿಕರ,ಗೋಪಾಯಾಇ್ಥಕ್ಕವ, ಗೋಪಾಯಾಜಇ್ದ್‌ಕೃವ। 


548 ಲಘುಸಿದ್ದಾಂತ ಕೌಮುದೀ 


ಉದಾ - ಗೋಪಾಯಾಮ್ಹಭೂವ- ಮಧ್ಯಮಪುರುಷ ದ್ವಿವಚನದಲ್ಲಿ ಗೋಪಾಯಾಮ್‌ 
ದಾತುವಿನ ನಂತರ "“ಬಗೂ' ಧಾತುವಿನ ಅನುಪ್ರಯೋಗವಾದಾಗ, 
ಗೋಪಾಯಾಮ್‌-* ಭೂ*ಲಿಟ್‌ ಎಂದಿರುತ್ತದೆ. "ಭೂ' ಧಾತುವಿನ "ಲಿಟ್‌' ರೂಪ 
ಬಭೂವ ಎಂದಿರುತ್ತದೆ. ಇದನ್ನು ಸೇರಿಸಿದಾಗ ಗೋಪಾಯಾಮೃಭೂವ ಎಂಬ 
ವೈಕಲ್ಲಿಕ ರೂಪವು ಸಿದ್ಧವಾಗುತ್ತದೆ. ಅನುಸ್ವಾರ ಮಾಡಿದಾಗ ಗೋಪಾಯಾಂ ಬಭೂವ 
ಎಂದು ರೂಪವಾಗುತ್ತದೆ. 


ರೂಪಗಳು: ಗೋಪಾಯಾಂಬಭೂವ, ಗೋಪಾಂಯತಾಂಬಭೂವತುಃ, 
ಗೋಪಾಯಾಂಬಭೂವುಃ। ಗೋಪಾಯಾಂಬಭೂವಿಥ, ಗೋಪಾಯಾಂಬಭೂವತುಃ 
ಗೋಪಾಯಾಂಬಭೂವ। ಗೋಪಾಯಾಂಬಭೂವ, ಗೋಪಾಯಾಂಬಭೂವಿವ, 
ಗೋಪಾಯಾಂಬಭೂವಿಮ। ಇದೇ ರೀತಿಯಲ್ಲಿ ಪರಸವರ್ಣದ ರೂಪಗಳನ್ನು 
ಸುಲಭವಾಗಿ ತಿಳಿಯಬಹುದಾಗಿದೆ. 


ಗೋಪಾಯಾಮ್‌ ಧಾತುವಿನ ನಂತರ "“ಅಸ್‌' ಧಾತುವಿನ ಅನುಪ್ರಯೋಗ 
ಮಾಡಿದಮೇಲೆ ಗೋಪಾಯಾಮ್‌-ಲಿಟ್‌ ಎಂದಿದ್ದಾಗ “ಆಮ್‌” ನಂತರ "“ಅಸ್‌' 
ಬಂದು ಗೋಪಾಯಾಮ್‌* ಅಸ್‌. ಲಿಟ್‌ ಎಂದಿರುತ್ತದೆ. “ಲಿಟ್‌' ಗೆ "ತಿಪ್‌' ಬಂದು 
ಅದಕ್ಕೆ ಅಭಿನವ ಆಖ್ಯಾತಪ್ರತ್ಯಯವಾದ “ಇಲ್‌(ಅ)' ಬಂದು ಗೋಪಾಯಾಮ್‌- ಅಸ್‌. ಅ 
ಎಂದಿದ್ದಾಗ, ಅಸ್‌ ಗೆ ದ್ವಿತ್ವ ಬಂದು ಗೋಪಾಯಾಮ್‌..ಅಸ್‌ ಅಸ್‌ ಅ ಎಂದಿದ್ದಾಗ, 
ಹಲಾದಿಶೇಷದಿಂದ ಗೋಪಾಯಾಮ್‌-* ಅ ಅಸ್‌.-ಅ ಎಂದಿದ್ದಾಗ “ಅತ ಆದೇಃ” 
ಎಂಬ ಸೂತ್ರದಿಂದ ಮೊದಲ ಎರಡು ಅ-ಕಾರಗಳಿಗೆ ಸವರ್ಣದೀರ್ಫ ಬಂದು 
ಗೋಪಾಯಾಮ್‌. ಆ ಅಸ್‌. ಅ ಎಂದಿರುತ್ತದೆ. ಆ ಮತ್ತು ಅ ಗಳಿಗೆ ಮತ್ತೊಮ್ಮೆ 
ಸವರ್ಣದೀರ್ಫವಾಗಿ ಗೋಪಾಯಾಮ್‌4ಆಸ್‌4 ಅಂಗೋಪಾಯಾಮಾಸ ಎಂದು 
ರೂಪವು ಸಿದ್ಧವಾಗುತ್ತದೆ. ೆ 

ರೂಪಗಳು: ಗೋಪಾಯಾಮಾಸ, ಗೋಪಾಯಾಮಾಸತುಃ, ಗೋಪಾಯಾಮಾಸುಃ 
ಗೋಪಾಂಯಾವಮಾಸಿಥ, ಗೋಪಾಂತಾಮಾಸಥುಃ, ಗೋಪಾಂಾಮಾಸ। 
ಗೋಪಾಯಾಮಾಸ, ಗೋಪಾಯಾಮಾಸಿವ, ಗೋಪಾಯಾಮಾಸಿಮ। 


ಆಯ ಬಾರದ ಪಕ್ಷದ ಅಟ್‌ ರೂಪಗಳು: 

ಉದಾ- ಜುಗೋಪ, ಜುಗುಪತುಃ ಜುಗುಪುಃ - ಪ್ರಥಮಪುರುಷದ ಏಕವಚನದಲ್ಲಿ 
ಗುಪ್‌ ಧಾತುವಿನಮೇಲೆ ಲಿಡಾದೇಶವಾದ "ತಿಪ್‌' ಬಂದು ಅದಕ್ಕೆ ಅಭಿನವ 
ಆಖ್ಯಾತಪ್ರತ್ಯಯವಾದ "ಣಲ್‌(ಅ)' ಆದೇಶವು ಬಂದಾಗ, ಗುಪ್‌* ಅ ಎಂದಿರುತ್ತದೆ. 
ಧಾತುವಿಗೆ ದ್ವಿತ್ವ ಬಂದು ಗುಪ್‌ ಗುಪ್‌* ಅ ಎಂದಿದ್ದಾಗ, ಹಲಾದಿಶೇಷ ದಿಂದ ಗು 
ಗುಪ್‌.- ಅ ಎಂದಿರುತ್ತದೆ. “ಕುಹೋಶ್ಸುಃ” ಎಂಬ ಸೂತ್ರದಿಂದ "ಗ್‌' ಕಾರಕ್ಕೆ “ಜ್‌' ಕಾರ 
ಬಂದು ಜುಗುಪ್‌--ಅ ಎಂದಿದ್ದಾಗ, “ಪುಗನ್ತ್ನ ಲಘೂಪದಸ್ಯ ಚ” ಎಂಬ ಸೂತ್ರದಿಂದ 
ಉಪಧೆಯಾದ “"ಉ' ಕಾರಕ್ಕೆ ಗುಣ ಬಂದು ಜುಗೋಪ್‌4ಅ-=ಜುಗೋಪ ಎಂದು 
ರೂಪವಾಗುತ್ತದೆ. ಮೂರು ಪುರುಷಗಳ ಏಕ ವಚನಗಳಲ್ಲಿ ಮಾತ್ರ "ಪಿತ್‌' ಪ್ರತ್ಯಯಗಳು 


ತಿಐನ್ತೇ ಛ್ವಾದಯಃ ಪರಸ್ಕೈಪದಿ ರೂಪಗಳು 549 


(ತಿಪ್‌. ಸಿಪ್‌. ಮಿಪ್‌) ಇವೆ. ಇವುಗಳನ್ನು ಬಿಟ್ಟು ಬೇರೆಕಡೆಗಳಲ್ಲಿ “ಅಸಂಯೋಗಾಲ್ಲಿಟ್‌ 
ಕಿತ್‌” ಎ೦ಬ ಸೂತ್ರದಿಂದ ಕಿದ್ದದ್ದಾವ ಬಂದು “ಕ್ವಿತಿ ಚ” ಎಂಬ ಸೂತ್ರದಿಂದ ಗುಣವು 
ಬರುವುದಿಲ್ಲ. ಆದ್ದರಿಂದ ದ್ವಿವಚನ, ಬಹುವಚನಗಳಲ್ಲಿ ಜುಗುಪತುಃ, ಜುಗುಪುಃ 
ಎಂಬ ರೂಪಗಳು ಸಿದ್ಧವಾಗುತ್ತವೆ. 


(ವಲಾದಿ ಪ್ರತ್ಯಯಗಳು ಪರದಲ್ಲದ್ದಾಗ ವೈಕಲ್ಪಕವಾಗಿ 
“ಇಟ್‌' ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ -476. ಸ್ವರತಿ-ಸೂತಿ-ಸೂಯತಿ-ಧೂಇೂದಿತೋ ವಾ (7.2.44) 

ವೃತ್ತಿಃ-ಸ್ಟರತ್ಕಾದೇಃ ಊದಿತಃ ಚ ಪರಸ್ಕ ವಲಾದೇಃ ಆರ್ಧಧಾತುಕಸ್ಯ ಇಡ್‌ ವಾ 
ಸ್ಯಾತ್‌। ಜುಗೋಪಿಥ, ಜುಗೋಪ್ಫ ಗೋಪಾಯಿತಾ, ಗೋಪಿತಾ, ಗೋಪ್ತಾ! 
ಗೋಪಾಯಿಷ್ಯತಿ, ಗೋಷಿಷ್ಯತಿ, ಗೋಪ್ಪ ಕ! ಗೋಪಾಯತು। ಅಗೋಪಾಯತ್‌। 
ಗೋಪಾಯೇತ್‌! ಗೋಪಾಯ್ಯಾತ್‌, ಗುಪ್ಯಾತ್‌। ಅಗೋಪಾಯೀತ್‌। 

ಪ. ಛೇ. - ಸ್ವರತಿ-ಸೂತಿ-ಸೂಯತಿ-ಧೂಊದಿತಃ, ವಾ 

ಅ.ವೃ.- “ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ- ಸ್ವರತಿ(ಸ್ವೃ) ಮತ್ತು "ಊದಿತ್‌' ಧಾತುಗಳ ಪರದಲ್ಲಿರುವ ಆರ್ಧಧಾತುಕ 
ಪ್ರತ್ಯಯಗಳಿಗೆ ವೈಕಲ್ಲಿಕವಾಗಿ “ಇಟ್‌' ಆಗಮವು ಬರುತ್ತದೆ. 

ಸೂತ್ರದಲ್ಲಿ ಮೂರು ಧಾತುಗಳನ್ನು ಹೇಳಲಾಗಿದೆ. ಸ್ವೃ-ಶಬ್ದೋಪತಾಪಯೋಕಃ, 
ಷೂಜ್‌(ಷೂ)- ಪ್ರಾಣಿಗರ್ಭವಿಮೋಚನೇ ಅಥವಾ ಪ್ರಸವೇ ಚ, ಧೂಇ್‌(ಧೂ)- 
ಕಂಪನೇ ಪ್ರಕೃತ "ಗುಪೂ' (ಗುಪ್‌)ಧಾತುವೂ "ಊದಿತ್‌' ಆಗಿದೆ. 

ಉದಾ- ಜುಗೋಪಿಥ, ಜುಗೋಷ್ಠ- ಈ ಎರಡು ರೂಪಗಳಲ್ಲಿ ವಲಾದಿ ಪ್ರತ್ಯಯವು 
ಇರೋಣದರಿಂದ ಇಡಾಗಮವು ಆದ್ಯವಯವವಾಗಿ ಬಂದು ವೈಕಲ್ಲಿಕವಾಗಿ ಇಡಾಗಮ 
ಬಂದ ಮತ್ತು ಬಾರದೇಇರುವ ರೂಪಗಳಾದ ಜುಗೋಪಿಥ, ಜುಗೋಪ್ಸ ಎಂಬ 
ರೂಪಗಳು ಸಿದ್ಧವಾಗಿವೆ. ರೂಪಗಳು: ಜುಗೋಪ, ಜುಗುಪಥುಃ, ಜುಗುಪುಃ 
ಜುಗೋಪಿಥ/ಜುಗೋಷ್ಠ, ಜುಗುಪಥುಃ, ಜುಗುಪ। ಜುಗೋಪ, ಜುಗುಪಿವ/ಜುಗುಪ್ಪ, 
ಜುಗುಪಿಮ/ಜುಗುಪ್ಮ 

ಈ “ಲಿಟ್‌' ನ ಜೊತೆಗೆ “ಲುಟ್‌' ಲೃಟ್‌, ಆಶೀರ್ಲಿಜ್‌, ಲುಜ್‌, ಮತ್ತು "ಲೃಜ್‌' 
ಗಳೂ ಆರ್ಧಧಾತುಕ "ಲ್‌' ಕಾರಗಳಾಗಿವೆ. (ಲಟ್‌, ಲಜ್‌, ವಿಧಿಲಿಜ್‌ ಮತ್ತು 
ಲೋಟ್‌ "ಲ್‌' ಕಾರಗಳು ಮಾತ್ರ ಸಾರ್ವಧಾತುಕಗಳಾಗಿವೆ). 

ಲುಟ್‌: ಮೇಲೆ ಹೇಳಿದ ಆರ್ಧಧಾತುಕ "ಲ್‌' ಕಾರಗಳಲ್ಲಿ “ಆಯ' ಪ್ರತ್ಯಯವು 
ವೈಕಲ್ಪಿಕವಾಗಿ ಬರುತ್ತದೆ. 1 "ಆಯ' ಮತ್ತು “ಇಟ್‌' ಇವೆರಡೂ ಬರುವ ಪಕ್ಷ. 2. 
"ಆಯ' ಬಾರದೇ ಪ್ರಕೃತ ಸೂತ್ರದಿಂದ ಇಟ್‌ ಬರುವ ಪಕ್ಷ 3. ಆಯ ಮತ್ತು 
ಇಡಾಗಮ ಬಾರದಿರುವ ಪಕ್ಷ ಹೀಗೆ ಮೂರು, ಮೂರು ರೂಪಗಳು ಆಗುತ್ತವೆ. 


550 ಲಘುಸಿದ್ಧಾ೦ತ ಕೌಮುದೀ 


1"ಆಯ' ಮತ್ತು "ಇಟ್‌' ಇವೆರಡೂ ಬರುವ ಪಕ್ಷ- 

ರೂಪಗಳು: ಗೋಪಾಯಿತಾ, ಗೋಪಾಯಿತಾರೌ, ಗೋಪಾಯಿತಾರಃ। 
ಗೋಪಾಯಿತಾಸಿ, ಗೋಪಾಯಿತಾಸ್ಥಃ, ಗೋಪಾಯಿತಾಸ್ಕ ಗೋಪಾಯಿತಾಸ್ಕಿ 
ಗೋಪಾಯಿತಾಸಃ, ಗೋಪಾಯಿತಾಸ್ಕಃ 


2."ಆಯ' ಬಾರದೇ ಪ್ರಕೃತ ಸೂತ್ರ ದಿಂದ ಇಟ್‌ ಬರುವ ಪಕ್ಷ- 

ರೂಪಗಳು: ಗೋಪಿತಾ, ಗೋಪಿತಾರೌ, ಗೋಪಿತಾರಃ ಗೋಪಿತಾಸಿ, ಗೋಪಿತಾಸ್ಥಃ, 
ಗೋಷಿತಾಸ್ಥ| ಗೋಪಿತಾಸ್ಕಿ ಗೋಪಿತಾಸಃ, ಗೋಪಿತಾಸ್ಮಃ 
3. ಆಯ ಮತ್ತು ಇಡಾಗಮ ಖಾರದಿರುವ ಪಕ್ಷ- 


ರೂಪಗಳು: ಗೋಪ್ತಾ, ಗೋಪ್ತಾರೌ, ಗೋಪ್ಪಾರಃ। ಗೋಪ್ಪಾಸಿ, ಗೋಪ್ತಾಸ್ಥಃ, 
ಗೋಪ್ರಾಸ್ಸ ಗೋಪಾಸಿ, ಗೋಪಾಸಃ. ಗೋಪಾಸಃ। 
0 ಮಕ 0 ಮಕ 


ಲೃಟ್‌: 
1'ಆಯ' ಮತ್ತು "ಇಟ್‌' ಇವೆರಡೂ ಬರುವ ಪಕ್ಷ- 

ರೂಪಗಳು: ಗೋಪಾಯಿಷ್ಯತಿ, ಗೋಪಾಯಿಷ್ಯತಃ, ಗೋಪಾಯಿಷ್ಯನ್ತಿ! 
ಗೋಪಾಯಿಷ್ಯಸಿ, ಗೋಪಾಯಿಷ್ಯಥಃ, ಗೋಪಾಯಿಷ್ಯಥ। ಗೋಪಾಯಿಷ್ಯಾಮಿ, 
ಗೋಪಾಯಿಷ್ಯಾವಃ, ಗೋಪಾಯಿಷ್ಯಾಮಃ। 
2 "ಆಯ' ಬಾರದೇ ಪ್ರಕೃತ ಸೂತ್ರ ದಿಂದ ಇಟ್‌ ಬರುವ ಪಕ್ಷ- 

ರೂಪಗಳು: ಗೋಷಿಷ್ಯತಿ, ಗೋಪಿಷ್ಯತಃ, ಗೋಷಿಷ್ಯನ್ನಿ ಗೋಷಿಷ್ಯಸಿ, ಗೋಪಿಷ್ಯಥಃ, 
ಗೋಪಿಷ್ಯಥ। ಗೋಪಿಷ್ಯಾಮಿ, ಗೋಪಿಷ್ಯಾವಃ, ಗೋಪಿಷ್ಯಾಮಃ। 
3. ಆಯ ಮತ್ತು ಇಡಾಗಮ ಬಾರದಿರುವ ಪಕ್ಷ . 

ರೂಪಗಳು: ಗೋಪ್ಲ್ಯತಿ, ಗೋಪ್ಲ್ಯತಃ, ಗೋಪ್ಸ್ಯನ್ತಿ! ಗೋಪ್ಲ್ಯಸಿ, ಗೋಪ್ಪ್ಯಥಃ, 
ಗೋಪ್ಪ pol ಗೋಪ್ಪಾ ಮಿ ಗೋಪ್ಸಾ ಪಃ, ಗೋಪ್ಸಾ ಕಮ 

ಲಟ್‌, ಲಜ್‌, ವಿದಿಲಿಜ್‌ ಮುತ್ತು ಲೋಟ್‌ "ಲ್‌' ಕಾರಗಳು 
ಸಾರ್ವಧಾತುಕವಾಗಿರುವುದರಿಂದ ಅಲ್ಲಿ ನಿತ್ಯವಾಗಿ “ಆಯ' ಪ್ರತ್ಯಯವೇ ಬರುತ್ತದೆ. 

ಲೋಟ್‌: ರೂಪಗಳು: ಗೋಪಾಯತು / ಗೋಪಾಯತಾತ್‌, ಗೋಪಾಯತಾಮ್‌, 
ಗೋಪಾಯನುಃ ಗೋಪಾಯ/ ಗೋಪಾಯತಾತ್‌, ಗೋಪಾಯತಮ್‌, ಗೋಪಾಯತ। 
ಗೋಪಾಯಾನಿ, ಗೋಪಾಯಾವ, ಗೋಪಾಯಾಮ। 


ಲಜ್‌: ರೂಪಗಳು: ಅಗೋಪಾಯತ್‌, ಅಗೋಪಾಯತಾಮ್‌, ಅಗೋಪಾಯನ್‌। 
ಅಗೋಪಾಯಃ ಅಗೋಪಾಯತಮ್‌,ಅಗೋಪಾಯತ। ಅಗೋಪಾಯಮ್‌, 
ಅಗೋಪಾಯಾವ, ಅಗೋಪಾಯಾಮ। 


ವಿಧಿಲಿಜಕ್‌: ರೂಪಗಳು: ಗೋಪಾಯೇತ್‌, ಗೋಪಾಯೇತಾವತ್‌, 


ತಿಐನ್ತೇ ಛ್ಹಾದಯಃ ಪರಸ್ಕೈಪದಿ ರೂಪಗಳು 551 


ಗೋಪಾಯೇಯುಃ। ಗೋಪಾಯೇಃ, ಗೋಪಾಯೇತಮ್‌, ಗೋಪಾಯೇತ। 
ಗೋಪಾಯೇಯಮ್‌, ಗೋಪಾಯೇವ, ಗೋಪಾಯೇಮ। 


ಆಶೀರ್ಲಿಜತ್‌: ವಲಾದಿ ಆರ್ಧಧಾತುಕವು ಪರದಲ್ಲಿ ಇಲ್ಲದೇ ಇರೋಣದರಿಂದ 
ಇಡಾಗಮವು(ಆದ್ಯವಯವವಾಗಿ) ಬರುವುದಿಲ್ಲ. 

ರೂಪಗಳು: 1. “ಆಯ' ಬಂದ ಪಕ್ಷದಲ್ಲಿ- ಗೋಪಾಯ್ಯಾತ್‌, ಗೋಪಾಯ್ಯಾಸ್ತಾಮ್‌, 
ಗೋಪಾಯ್ಯಾಸುಃ। ಗೋಪಾಯ್ಯಾಃ, ಗೋಪಾಯ್ಯಾಸ್ತಮ್‌, ಗೋಪಾಯ್ಯಾಸ್ತ! 
ಗೋಪಾಯ್ಯಾಸಮ್‌, ಗೋಪಾಯ್ಯಾಸ್ವ, ಗೋಪಯ್ಯಾಸ್ಮ 

2. “ಆಯ, ಬಾರದ ಪಕ್ಷದಲ್ಲಿ - ಗುಪ್ಯಾತ್‌, ಗುಪ್ಯಾಸ್ತಾಮ್‌, ಗುಪ್ಯಾಸುಃ ಗುಪ್ಯಾಃ, 
ಗುಪ್ಯಾಸಮ್‌, ಗೂಪ್ಯಾಸ್ತ ಗುಪ್ಯಾಸಮ್‌, ಗುಪ್ಯಾಸ್ತ್ಯ ಗುಪ್ಯಾಸ್ಟ 

ಲುಜಕ್‌: ಉದಾ- ಅಗೋಪಾಯೀತ್‌- ಗೋಪಾಯ ಧಾತುವಿನ ನಂತರ ಲುಜ್‌ 
ಬಂದು ಅದರಿಂದ ಧಾತುವಿಗೆ "ಅಟ್‌(ಅ)' ಆಗಮ ಬಂದು ನಂತರ ಲುಜ್‌ ಗೆ 
“ತಿಪ್‌' ಆದೇಶ ಬಂದು "ಶಪ್‌' ಪ್ರಾಪ್ತವಾದಾಗ ಅದನ್ನು ಬಾಧಿಸಿ “ಜ್ಲೆ' ಬಂದು ಅದಕ್ಕೆ 
"ಸಿಚ್‌(ಸ್‌)' ಆಗಮ ಬಂದು ನಂತರ “ಇಟ್‌(ಇ)' ಆಗಮ ಬಂದಾಗ, “ತಿ' ಯಲ್ಲಿರುವ 
"ಇ' ಕಾರಕ್ಕೆ “ಇತಸ್ವ ಲೋಪಃ” ಎಂಬ ಸೂತ್ರದಿಂದ ಲೋಪ ಬಂದು 
ಅಗೋಪಾಂರಯ+ಇಸ್‌4+ತ್‌ ಎಂದಿದ್ದಾಗ “ತ್‌' ಗೆ "ಈಟ್‌(ಈ)' ಬಂದು 
ಅಗೋಪಾಯ--ಇಸ್‌.. ಈತ್‌ ಎಂದಿರುತ್ತದೆ. “ಅತೋ ಲೋಪಃ” ಎಂಬ ಸೂತ್ರದಿಂದ 
ಅಗೋಪಾಯ ಎಂಬಲ್ಲಿರುವ ಅಂತ್ಯ "ಅ' ಕಾರವು ಲೋಪವಾಗಿ ಅಗೋಪಾಯ್‌+ ಇಸ್‌ 
ಈತ್‌ ಎಂದಿರುತ್ತದೆ. “ಇಟ ಈಟಿ” ಎಂಬ ಸೂತ್ರದಿಂದ "ಸ್‌' (ಸಿಚ್‌) ಕಾರಕ್ಕೆ 
ಲುಕ್‌(ಲೋಪ) ಬಂದು, ಇ-ಕಾರ ಈ-ಕಾರಗಳಿಗೆ ಸವರ್ಣದೀರ್ಪ ಬಂದು 
ಅಗೋಪಾಯ್‌4ಕಈತ್‌-ಅಗೋಪಾಯೀತ್‌ ಎಂದು ರೂಪವಾಗುತ್ತದೆ. 


(ವೃದ್ಧಿಯನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 477.ನೇಟ (7.2.4) 
ವೃತ್ತಿಃ-ಇಡಾದೌ ಸಿಚಿ ಹಲನ್ನಸ್ನ ವಧಃ ನ ಅಗೋಪೀತ್‌। ಅಗೌಪ್ಲೀತ್‌। 


ಶಿ” 

ಪ. ಛೇ. - ನ, ಇಟಿ 

ಅ. ವೃ.- “ ಸಿಚಿ ವೃದ್ಧಿಃ ಪರಸ್ಕೈಪದೇಷು। ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 

ವಿಶೇಷ- ಹಿ೦ದಿನ ಸೂತ್ರದ ಪ್ರಕಾರ ಇಲ್ಲಿ ಆರ್ಧಧಾತುಕ ಪ್ರತ್ಯಯದ ಅಪೇಕ್ಷೆ 
ಇತ್ತು, ಆದುದರಿಂದ “ಆಯಾದಯಃ ಆರ್ಧಧಾತುಕೇ ವಾ” ಎಂಬ ಸೂತ್ರದಿಂದ 
ಆಯ ಪ್ರತ್ಯಯವು ವಿಕಲ್ಪದಿಂದ ಬಂದಿದೆ. ಆಯ ಬಾರದ ಪಕ್ಷದಲ್ಲಿ, ಹಾಗೂ ಇದರಜೊತೆಗೆ 
“ಸ್ಪರತಿ-ಸೂತಿ-ಸೂಯತಿ-ಧೂಊದಿತೋ ವಾ” ಎಂಬ ಸೂತ್ರದಿಂದ "ಇಟ್‌' ಬಂದ 
ಪಕ್ಷದಲ್ಲಿ ಅಗುಪ್‌4ಇಸ್‌+ಈತ್‌ ಎಂದಿರುತ್ತದೆ. ಹಲನ್ತವಾಗಿರೋಣದರಿಂದ “ವದ- 
ವ್ರಜ-ಹಲನ್ತಸ್ಕಾಚಃ” ಎಂಬ ಸೂತ್ರದಿಂದ ಗುಪ್‌ ಧಾತುವಿನಲ್ಲಿರುವ "ಉ' ಕಾರಕ್ಕೆ 


ವೃದ್ಧಿ ಪ್ರಾಪ್ತವಾಗುತ್ತದೆ. ಅದನ್ನು ಪ್ರಕೃತ ಸೂತ್ರವು ನಿಷೇಧಿಸುತ್ತದೆ. 


562 ಲಘುಸಿದ್ದಾಂತ ಕೌಮುದೀ 


ಅರ್ಥ- “ಇಟ್‌' ಪ್ರತ್ಯಯವನ್ನು ಆದಿಯಲ್ಲಿ ಉಳ್ಳ "ಸಿಚ್‌' ಪರದಲ್ಲಿದ್ದಾಗ, ಹಲನ್ತ 
ಧಾತುವಿಗೆ ವೃದ್ಧಿಯು ಬರುವುದಿಲ್ಲ. 

ವಿವರಣೆ-*ವದ-ವ್ರಜ-ಹಲನ್ನಸ್ಯಾಚಃ” ಎಂಬ ಸೂತ್ರದಿಂದ ವದ್‌, ವ್ರಜ್‌ (ವದ, 
ವ್ರಜ) ಮತ್ತು ಹಲನ್ತ ಧಾತುಗಳಿಗೆ "ಸಿಚ್‌' ಪರದಲ್ಲಿದ್ದಾಗ ಹೇಳಲಾದ ವೃದ್ಧಿಯನ್ನು 
"ಇಟ್‌'ನ್ನು ಆದಿಯಲ್ಲಿ ಉಳ್ಳ "ಸಿಚ್‌' ಪರದಲ್ಲಿದ್ದಾಗ ಪ್ರಕೃತ ಸೂತ್ರವು ನಿಷೇದಿಸಿತ್ತು. 
ಆದರೆ ಪ್ರಕೃತ ಸೂತ್ರದಿಂದ ವದ್‌(ವದ) ಮತ್ತು ವ್ರಜ (ವ್ರಜ) ಧಾತುಗಳಿಗೆ ಮಾತ್ರ 
ಈ ವೃದ್ಧಿನಿಷೇಧ ಅನ್ವಯಿಸುವುದಿಲ್ಲ. ಅಂದರೆ ಕೇವಲ ಹಲನ್ತ ಧಾತುಗಳಿಗೆ ಮಾತ್ರ 
ವೃದ್ಧಿನಿಷೇಧವು ಅನ್ವಯಿಸುತ್ತದೆ ಎಂದು ತಿಳಿಯಬೇಕು. 


ಲುಜ್‌: ಉದಾ- ಅಗೋಪೀತ್‌, ಅಗೌಪ್ಲೀತ್‌- ಪ್ರಥಮಪುರುಷ ಏಕವಚನದಲ್ಲಿ 
ಹಿಂದಿನಂತೆ ಅಗುಪ್‌- ಇಸ್‌. ಈತ್‌ ಎಂದಿದ್ದಾಗ, “ವದ-ವ್ರಜ-ಹಲನ್ನಸ್ಕಾಚಃ” ಎಂಬ 
ಸೂತ್ರದಿಂದ ಗುಪ್‌ ಧಾತುವಿನಲ್ಲಿರುವ "ಉ' ಕಾರಕ್ಕೆ ಪ್ರಾಪ್ತವಾದ ವೃದ್ಧಿ ಪ್ರಕೃತ 
ಸೂತ್ರದಿಂದ ನಿಷೇಧಿಸಲ್ಪಟ್ಟಿದೆ. ವೃದ್ಧಿ ಬಾರದೇ ಇದ್ದಾಗ, “ಪುಗನ್ತ ಲಘೂಪಧಸ್ಕ ಚ” 
ಎ೦ಬ ಸೂತ್ರದಿಂದ ಉಪಧೆಯಾದ "ಉ' ಕಾರಕ್ಕೆ ಗುಣ ರೂಪವಾದ "ಓ' ಕಾರವು 
ಬರುತ್ತದೆ. ಆಗ ಅಗೋಪ್‌4ಇಸ್‌+ಈತ್‌ ಎಂದಿರುತ್ತದೆ. ಹಿಂದಿನಂತೆ "ಸ್‌' ಕಾರಕ್ಕೆ 
ಲೋಪ ಮತ್ತು ಸವರ್ಣದೀರ್ಫ್ಥಗಳಾಗಿ ಅಗೋಪೀತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಗೌಪ್ಲೀತ್‌- ಇಡಾಗವು ಬಾರದ ಪಕ್ಷದಲ್ಲಿ ಅಗುಪ್‌.-ಸ್‌--ಈತ್‌ ಎಂದಿದ್ದಾಗ 
"ಸ್‌' ಕಾರಕ್ಕೆ ವಲಾದಿಯಿಂದ ಬರಬೇಕಾದ ಇಡಾಗಮವು ಬರುವುದಿಲ್ಲ. ಮತ್ತು 
ಅಪೃಕ್ಷವೆಂದು ಭಾವಿಸಿ "ಈತ್‌' ನಲ್ಲಿರುವ "ತ್‌' ಕಾರಕ್ಕೆ ಅಪೃಕ್ಷಸಂಜ್ಞೆ ಇರೋಣದ್ದರಿಂದ 
“ಅಸ್ತಿ ಸಿಚೋತಪೃಕ್ಷೇ” ಎಂಬ ಸೂತ್ರದಿಂದ “ಈಟ್‌” ಆಗಮವು ಬಂದಿರುತ್ತದೆ. ಇಲ್ಲಿ 
ಪ್ರಕೃತ ಸೂತ್ರದಿಂದ ವೃದ್ಧಿ ನಿಷೇಧವಾಗಲಿಲ್ಲ. ಯಾಕೆಂದರೆ- “ಇಟ್‌' ಬಾರದೇ ಇದ್ದದ್ದರಿಂದ 
ಇಡಾದಿಯಾದ ಸಿಚ್‌ ಇರುವುದಿಲ್ಲ. ಆದುದರಿಂದ “ವದ-ವ್ರಜ-ಹಲನ್ನಸ್ಕಾಚಃ” 
ಎ೦ಬ ಸೂತ್ರದಿಂದ ವೃದ್ಧಿ ಬಂದು ಅಗೌಪ್‌--ಸ್‌- ಈತ್‌-ಅಗೌಪ್ಲೀತ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. ಇಲ್ಲಿ “ಇಟ ಈಟಿ” ಎಂಬ ಸೂತ್ರಕ್ಕೆ ಅವಕಾಶವಿಲ್ಲದ್ದರಿಂದ "ಸ್‌' 
ಕಾರಕ್ಕೆ ಲೋಪವು ಬರಲಿಲ್ಲ. 

ಉದಾ- ಅಗೋಪಾಯಿಷ್ಟಾಮ್‌-(ಆಯ ಮತ್ತು ಇಟ್‌ ಬಂದ ಪಕ್ಷದಲ್ಲಿ) 
ಪ್ರಥಮಪುರುಷ ದ್ವಿವಚನದಲ್ಲಿ ಅಗೋಪ್‌4ಆಯ4ಇಸ್‌ತಾಮ್‌ ಎಂದಿದ್ದಾಗ, “ಅತೋ 
ಲೋಪಃ” ಎಂಬ ಸೂತ್ರದಿಂದ "ಯ್‌' ಕಾರೋತ್ತರ "ಅ' ಕಾರಕ್ಕೆ ಲೋಪ ಬಂದು 
ಅಗೋಪ್‌. ಆಯ್‌. ಇಸ್‌.-ತಾಮ್‌ ಎಂದಿದ್ದಾಗ "ತ್‌' ಕಾರಕ್ಕೆ ಷ್ಟುತ್ವ ಬಂದು 
ಅಗೋಪಾಯೀಷ್ಟಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಅಗೋಪಿಷ್ಟಾಮ್‌ (ಆಯ ಬಾರದೇ ಇಟ್‌ ಮಾತ್ರ ಬಂದ ಪಕ್ಷದಲ್ಲಿ) 
ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಅಗೋಪಿಷ್ಟಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಗೌಪ್ತಾಮ್‌ (ಇಟ್‌ ಬಾರದ ಪಕ್ಷದಲ್ಲಿ) - ಈ ರೂಪವು ಮುಂದಿನ 
ಸೂತ್ರದಿಂದ ಸಿದ್ಧವಾಗುತ್ತದೆ. 


ತಿಐನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 553 


(ಸ್‌- ಕಾರ ಲೋಪವನ್ನು ವಿಧಿಸುವ ಸೂತ್ರ) 


ಸೂತ್ರ - 478. ರುಲೋ ರುುಅ (8.2.26) 

ವೃತ್ತಿಃ -ರುಲಃ ಪರಸ್ಯ ಸಸ್ಯ ಲೋಪಃ ರುಲಿ। ಅಗೌಪ್ತಾಮ್‌। ಅಗೌಪ್ರುಃ 
ಅಗೌಪ್ಲೀಃ ಅಗೌಪ್ತಮ್‌। ಅಗೌಪ್ತ ಅಗೌಪ್ಸಮ್‌। ಅಗೌಪ್ಪ ಅಗೌಪ್ಪ | ಅಗೋಪಾಯಿಷ್ಯತ್‌। 
ಅಗೋಪಿಷ್ಯತ್‌। ಅಗೋಪ್ಪ ಸಿ ಕ್ಷಯೇ॥3। ಕ್ಷಯತಿ। ಚಿಕ್ಷಾಯ। ಚಿಕ್ಷಿಯತುಃ ಚಿಕ್ಷಿಯುಃ। 
“(475) ಏಕಾಚ್‌” ಇತಿ ನಿಷೇಧೇ ಪ್ರಾಪ್ತೆ- 

ಪ. ಛೇ. - ರುಲಃ, ರುಲಿ! 

ಅ. ವೃ- “ರಾತ್‌ ಸಸ್ಯ” ಎಂಬ ಸೂತ್ರದಿಂದ "ಸಸ್ಯ' ಮತ್ತು”ಸಂಯೋಗಾನ್ಸಸ್ಥ 
ಲೋಪಃ” ಎಂಬ ಸೂತ್ರದಿಂದ “ಲೋಪಃ' ಎಂಬ ಶಬ್ದವೂ ಅನುವೃತ್ತವಾಗುತ್ತವೆ. 

ಅರ್ಥ- “ರುಲ್‌' ಪರದಲ್ಲಿದ್ದಾಗ ಪೂರ್ವದಲ್ಲಿರುವ "ರುಲ್‌' ವರ್ಣದ "ಸ್‌ 
ಕಾರಕ್ಕೆ ಲೋಪವು ಬರುತ್ತದೆ. 

ಉದಾ- ಅಗೌಪ್ತಾಮ್‌(ಇಟ್‌ ಬಾರದ ಪಕ್ಷದಲ್ಲಿ "ಸ್‌' ಕಾರದ ಲೋಪ)- ಪ್ರಥಮ 
ಪುರುಷ ದ್ವಿವಚನದಲ್ಲಿ ಅಗುಪ್‌--ಸ್‌--ತಾಮ್‌ ಎಂದಿದ್ದಾಗ, ಉಪಧೆಯ "ಉ' ಕಾರಕ್ಕೆ 
ವೃದ್ಧಿ(ಔ) ಬಂದು ಅಗೌಪ್‌.--ಸ್‌.-ತಾಮ್‌ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ "ಸ್‌ 
ಕಾರಕ್ಕೆ ಲೋಪವಾಗಿ ಅಗೌಪ್‌--ತಾಮ್‌-ಅಗೌಪ್ತಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಗೌಪ್ರುಃ- ಪ್ರಥಮಪುರುಷ ಬಹುವಚನದಲ್ಲಿ ಅಗುಪ್‌4ಸ್‌+ಉಸ್‌ 
ಎ೦ದಿದ್ದಾಗ ಹಿಂದಿನಂತೆ ಉಪಧೆಯ "“ಉ' ಕಾರಕ್ಕೆ ವೃದ್ಧಿ(ಔ) ಬಂದು 
ಅಗೌಪ್‌--ಸ್‌. ಉಸ್‌ ಎಂದಿರುತ್ತದೆ. “ರುಲ್‌' ಪರದಲ್ಲಿ ಇಲ್ಲದೇ ಇರೋಣದರಿಂದ 
ಹ್‌ ಕಾರಕ್ಕೆ ಲೋಪವು ಬಾರದೇ ರುತ್ವ- ವಿಸರ್ಗಗಳಿಂದ ಅಗೌಪ್ರುಃ ಎಂಬ ರೂಪವು 
ಸಿದವಾಗಿದೆ, 

ಥಿ 

"'ಲಣ್‌್‌' ನಲ್ಲ ಗುಪ್‌ ಧಾತುವಿನ ರೂಪಗಳು : 

1.ಆಂತರು ಮತ್ತು ಇಡಾಗಮ ಬರುವ ಪಕ್ಷ- ಅಗೋಪಾಯೀತ್‌, 
ಅಗೋಪಾಯಿಷ್ಟಾಮ್‌, ಅಗೋಪಾಯಿಷುಃ ಅಗೋಪಾಯೀಃ, ಅಗೋಪಾಯಿಷ್ಟಮ್‌, 
ಅಗೋಪಾಯಿಷ್ಟ ಅಗೋಪಾಯಿಷಮ್‌, ಅಗೋಪಾಯಿಷ್ಟ, ಅಗೋಪಾಯಿಷ್ಠ 

2.ಆಯ ಬಾರದೇ ಇಡಾಗಮ ಬರುವ ಪಕ್ಷ- ಅಗೋಪೀತ್‌, ಅಗೋಪಿಷ್ಟಾಮ್‌, 
ಅಗೋಪಿಷುಃ। ಅಗೋಪೀಃ ಅಗೋಪಿಷ್ಟಮ್‌, ಅಗೋಷಿಷ್ಟ ಅಗೋಪಿಷಮ್‌, 
ಅಗೋಷಿಷ್ವ, ಅಗೋಪಿಷ್ಠ। 

3.ಆಯ ಮತ್ತು ಇಟ್‌ ಗಳು ಬಾರದಿರುವ ಪಕ್ಷ- ಅಗೌಪ್ಲೀತ್‌, ಅಗೌಪ್ತಾಮ್‌, 
ಅಗೌಪ್ಲುಃ॥ ಅಗೌಪ್ಲೀಃ, ಅಗೌಪ್ತಮ್‌, ಅಗೌಪ್ಪ ಅಗೌಪ್ಸಮ್‌, ಅಗೌಪ್ಲ್ವ, ಅಗೌಪ್ಸ್ನ[ 

ಲೃಜತ್‌: ಉದಾ-ಅಗೋಪಾಯಿಷ್ಯತ್‌- ಲೃಜ್‌ "ಲ್‌' ಕಾರದಲ್ಲಿ ಪ್ರಥಮಪುರುಷ 
ಏಕವಚನದಲ್ಲಿ ಧಾತುವಿಗೆ ಪೂರ್ವದಲ್ಲಿ ಅಡಾಗಮ ಬ೦ದಮೇಲೆ “ಆಯ' ಎಂಬ 


ಅಆ 


554 ಲಘುಸಿದ್ಧಾಂತ ಕೌಮುದೀ 


ಪ್ರತ್ಯಯವು ವೈಕಲ್ಲಿಕವಾಗಿ ಬರುತ್ತದೆ. "ಸ್ಯ' ಎಂಬ ಆರ್ಧಧಾತುಕ ಪ್ರತ್ಯಯವು 
ಇಡಾಗಮಸಹಿತವಾಗಿ ಧಾತುವಿನ ನಂತರ ಬರುತ್ತದೆ. ಕೊನೆಯಲ್ಲಿ “ತ್‌' ಎಂಬ 
ಆಖ್ಯಾತ ಪ್ರತ್ಯಯವೂ ಇರುತ್ತದೆ. ಆಗ ಅಗೋಪಾಯ-+ಇಸ್ಯ*ತ್‌ ಎಂದಿದ್ದಾಗ, “ಅತೋ 
ಲೋಪಃ” ಎಂಬ ಸೂತ್ರದಿಂದ ಧಾತುವಿನ ಕೊನೆಯಲ್ಲಿರುವ "ಅ' ಕಾರವು 
ಲೋಪವಾಗುತ್ತದೆ. “ಸ್ಯ' ನಲ್ಲಿರುವ "ಸ್‌' ಕಾರಕ್ಕೆ “ಷತ್ವ' ಬರುತ್ತದೆ. ಹೀಗಾಗಿ 
“ಅಗೋಪಾಯಿಷ್ಯತ್‌' ಎಂದು ರೂಪವು ಸಿದ್ಧವಾಗುತ್ತದೆ. 

1. ಆಯ ಪ್ರತ್ಯಯ ಬಂದ ರೂಪಗಳು-ಅಗೋಪಾಯಿಷ್ನತ್‌, ಅಗೋಪಾಯಿಷ್ಯತಾಮ್‌, 
ಅಗೋಪಾಯಿಷ್ಯನ್‌। ಅಗೋಪಾಯಿಷ್ಯಃ, ಅಗೋಪಾಯಿಷ್ಯತಮ್‌, ಅಗೋಪಾಯಿಷ್ಯತ। 
ಅಗೋಪಾಯಿಷ್ಯಮ್‌, ಅಗೋಪಾಯಿಷ್ಯಾವ, ಅಗೋಪಾಯಿಷ್ಯಾಮ। 


2. ಆಯ ಪ್ರತ್ಯಯ ಬಾರದೇ ವೈಕಲ್ಪಿಕ ಇಡಾಗಮ ಬಂದ ರೂಪಗಳು- 
ಅಗೋಪಿಷ್ಯತ್‌, ಅಗೋಪಿಷ್ಯತಾಮ್‌, ಅಗೋಪಿಷ್ಯನ್‌। ಅಗೋಪಿಷ್ಯಃ, ಅಗೋಪಿಷ್ಯತಮ್‌, 
ಅಗೋಷಿಷ್ಯತ। ಅಗೋಪಿಷ್ಯಮ್‌, ಅಗೋಪಿಷ್ಯಾವ, ಅಗೋಪಿಷ್ಯಾಮ। 


3. ಆಯ ಮತ್ತು ಇಟ್‌ಗಳು ಬಾರದಿರುವ ಪಕ್ಷ-ಅಗೋಪ್ಪ ಕತ್‌.ಅಗೋಪ್ಪ ಕೌಮ್‌, 
ಅಗೋಪ್ಸ್ಯನ್‌। ಅಗೋಪ್ಲ್ಯಃ, ಅಗೋಪ್ಲ್ಯತಮ್‌, ಅಗೋಪ್ಲ್ಯತ। ಅಗೋಪ್ಪ್ಯಮ್‌, 
ಅಗೋಪ್ಸಾ ವ, ಅಗೋಪ್ಸ್ಯಾಮ। 

13. ಕ್ಷಿ ಕ್ಷಯೇ (ನಾಶವಾಗುವುದು(ಅಕರ್ಮಕ) ಅಥವಾ ಕ್ಷೀಣವಾಗುವುದು) - "ಕಿ 
ಧಾತುವಿನಲ್ಲಿ ಅನ್ನ್ಯ "ಇ' ಕಾರವು ಇತ್‌ ಸ೦ಜ್ಞಕವಲ್ಲ. 

ಲಟ್‌: ಉದಾ- ಕ್ಷಯತಿ- ಕ್ಷಿ ಧಾತುವಿನ ನಂತರ “ಲಟ್‌' ಆದೇಶವಾದ ತಿಪ್‌ 
ಬಂದು, ಧಾತುವಿನ ನಂತರ “ಶಪ್‌(ಅ)' ಸೇರಿಸಿದಾಗ ಕ್ಷಿ-ಅತತಿ ಎಂದಿರುತ್ತದೆ. 
“ಸಾರ್ವಧಾತುಕಾರ್ಧಧಾತುಕಯೋಃ?” ಎ೦ಬ ಸೂತ್ರದಿಂದ “ಇ' ಕಾರಕ್ಕೆ ಗುಣ (ಏ) 
ಬಂದು ಅದಕ್ಕೆ ಯಾನ್ಹಾದೇಶದಿಂದ “ಅಯ್‌” ಆದೇಶ ಬಂದು ಕ್ಟ್‌- ಅಯ್‌. ಅ-ಶಿ|ಕ್ಷಯತಿ 
ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಕ್ಷಯತಿ, ಕ್ಷಯತಃ, ಕ್ಷಯನ್ನಿ। ಕ್ಷಯಸಿ, ಕ್ಷಯಥಃ, ಕ್ಷಯಥ। ಕ್ಷಯಾಮಿ, 
ಕ್ಷಯಾವಃ, ಕ್ಷಯಾಮಃ। 

ಲಿಟ್‌: ಉದಾ-ಚಿಕ್ಷಾಯ- ಪ್ರಥಮಪುರುಷ ಏಕವಚನದಲ್ಲಿ "ಕ್ಷ' ಧಾತುವಿನ ನಂತರ 
“ಲಿಟ್‌' ಆದೇಶವಾದ “ತಿಪ್‌' ಬಂದಮೇಲೆ ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
"ಇಲ್‌(ಅ)' ಬಂದು, ಕ್ಷಿ ಅ ಎಂದಿರುತ್ತದೆ. ಧಾತುವಿಗೆ ದ್ವಿತ್ವ ಬಂದಮೇಲೆ ಕ್ಷಿ ಕ್ಷಿ-ಅ 
ಎಂದಿರುತ್ತದೆ. “ಹಲಾದಿ ಶೇಷ'ದಿ೦ದ ಅಭ್ಯಾಸದ “__' ನಲ್ಲಿರುವ ಎರಡನೆಯ ವರ್ಣವಾದ 
“ಷ್‌' ಕಾರವು ಲೋಪವಾಗಿ "ಕಿ4ಕ್ಷಿ*ಅ ಎಂದಿರುತ್ತದೆ. "ಕ್‌' ಕಾರಕ್ಕೆ “ಕುಹೋಶ್ಸುಃ” 
ಎಂಬುದರಿಂದ ಚುತ್ನವು ಬಂದು ಚಿಕ್ಷಿ*ಅ ಎಂದಿರುತ್ತದೆ. ಕ್ಷಿ ನಲ್ಲಿರುವ “ಇ' ಕಾರಕ್ಕೆ 
“ಅಚೋಳ್‌ತಿ” ಎ೦ಬ ಸೂತ್ರದಿಂದ ವೃದ್ಧಿ ಬಂದು ಚಿಕ್ಷೈ*ಅ ಎಂದಿದ್ದಾಗ, ಯಾನ್ತಾದೇಶ 
ಬಂದು ಚಿಕ್ಸ್‌*ಆಯ್‌+ಅ=ಚಿಕ್ಷಾಯ ಎಂದು ರೂಪವು ಸಿದ್ಧವಾಗುತ್ತದೆ. 


ತಿಐನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 555 


ಉದಾ-ಚಿಕ್ಷಿಯತುಃ - ಪ್ರಥಮಪುರುಷ ದ್ವಿವಚನದಲ್ಲಿ ಕ್ಷಿ ಧಾತುವಿನ ನಂತರ 
ಹಿಂದಿನಂತೆ “ಲಿಟ್‌' ಗೆ "ಅತುಸ್‌' ಬಂದು, ಕ್ಲಿ* ಅತುಸ್‌ ಎಂದಿದ್ದಾಗ, ಹಿಂದಿನಂತೆ 
ದ್ವಿತ್ವಾದಿಗಳು ಬಂದು ಚಿಕ್ಷಿ-ಅತುಸ್‌ ಎಂದಿರುತ್ತದೆ. "ಣಿತ್‌' ಅಲ್ಲವಾದ್ದರಿಂದ ವೃದ್ಧಿ 
ಬರುವುದಿಲ್ಲ.”ಅಸಂಯೋಗಾಲ್ಲಿಟ್ಕಿತ್‌” ಎಂಬುದರಿಂದ ಕಿದ್ದದ್ಧಾವ ಬಂದು “ಕ್ವಿತಿಚ” 
ಎ೦ಬ ಸೂತ್ರದಿಂದ ಗುಣ ನಿಷೇಧವಾಗುತ್ತದೆ. ಆಗ ಚಿಕ್ಷಿ*ಅತುಸ್‌ ಎಂದಿದ್ದಾಗ, “ಇ' 
ಕಾರಕ್ಕೆ “ಅಚಿ ಶ್ನುಧಾತುಬ್ರುವಾಮ್‌ ಯ್ಹೋರಿಯಜುವಜೌ” ಎಂಬ ಸೂತ್ರದಿಂದ 
"ಇಯಜ್‌(ಇಯ್‌)' ಆದೇಶವು ಬರುತ್ತದೆ. ಆಗ ಚಿಕ್ಕೆ *ಇಯ್‌4ಅತುಸ್‌ ಎಂದಿದ್ದಾಗ 
"ಸಾ" ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಚಿಕ್ಷಿಯತುಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಚಿಕ್ಷಿಯುಃ - ಪ್ರಥಮಪುರುಷ ಬಹುವಚನದಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು ಚಿಕ್ಕೆ 4ಇಯ್‌4ಉಸ್‌ಎಚಿಕ್ಷಿಯುಃ ಎಂಬ ರೂಪವು ಸಿದ್ಧವಾಗುತ್ತದೆ. (“(475) 
ಏಕಾಚ್‌”ಇತಿ ನಿಷೇಧೇ ಪ್ರಾಪ್ತೇ) - 

(ಇಟ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ - 479.ಕೃ-ಸೃ-ಭ್ಯ-ವ್ಯ-ಸ್ತು-ದ್ರು-ಸ್ರು-ಶ್ರುವೋ ಅಟ। (7.2.13) 

ವೃತ್ತಿಃ-ಕ್ರಾದಿಭ್ಯಃ ಏವ ಲಿಟಃ ಇಣ್‌ ನ ಸ್ಯಾತ್‌ ಅನ್ಯಸ್ಮಾತ್‌ ಅನಿಟಃ ಅಪಿ ಸ್ಯಾತ್‌। 

ಪ. ಛೇ. - ಕೃ-ಸೃ-ಭೃ-ವ್ಯ-ಸ್ತು-ದ್ರು-ಸ್ರು-ಶ್ರುವಃ, ಲಿಟಿ। 

ಅ. 


ವೃ -“ನೇಡ್ವಶಿಕೃತಿ”'ಎಂಬ ಸೂತ್ರದಿಂದ "ನ' ಮತ್ತು "ಇಟ್‌' ಎಂಬ ಪದಗಳು 


ಅನುವೃತ್ತವಾಗುತ್ತವೆ. 

ಅರ್ಥ- ಕೃ-ಸೃ-ಭೃ-ವೃ-ಸ್ತು-ದ್ರು-ಸ್ರು ಮತ್ತು ಶ್ರು ಧಾತುಗಳ ನಂತರ “ಲಿಟ್‌' 
ಲ್‌' ಕಾರದಲ್ಲಿ ಇಡಾಗಮವು ಬರುವುದಿಲ್ಲ. ಅನ್ಯ ಅನಿಟ್‌ ಧಾತುಗಳನಂತರವೇ 
“ಲಿಟ್‌' "ಲ್‌' ಕಾರದಲ್ಲಿ ಇಡಾಗಮವು ಬರುತ್ತದೆ. 

ವಿವರಣೆ- ಈ ಸೂತ್ರದಲ್ಲಿ ಹೇಳಿರುವ 4 ಧಾತುಗಳಿಗಿಂತ ಭಿನ್ನವಾದ ಸ್ತು, ದ್ರು, 
ಸ್ರು ಮತ್ತು ಶ್ರು ಧಾತುಗಳನ್ನು ನಿಯಮಾರ್ಥವಾಗಿ ಸ್ವೀಕರಿಸಲಾಗಿಲ್ಲ. ಬೇರೆ 
ಪ್ರಯೋಜನಕ್ಕಾಗಿ ಪಠಿಸಲಾಗಿದೆ. ಅದೇನೆಂದರೆ- ಈ ಧಾತುಗಳಮೇಲೆ ಬರುವ 
“ಥಲ್‌' ಪ್ರತ್ಯಯಕ್ಕೆ “ಯತೋ ಭಾರದ್ದಾಜಸ್ಯ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ 
"ಇಟ್‌' ಪ್ರಾಪ್ತವಾಗಿತ್ತು. ಹಾಗೆಯೇ "ವಸ್‌' ಮಸ್‌' ಗಳಿಗೆ ಕ್ರಾದಿ ನಿಯಮದಿಂದ 
"ಇಟ್‌' ಪ್ರಾಪ್ತವಾಗಿತ್ತು. ಅದನ್ನು ತಡೆಯುವದರ ಸಲುವಾಗಿ ಸ್ತು, ದ್ರು, ಸ್ತು ಮತ್ತು ಶ್ರು 
ಧಾತುಗಳನ್ನು ಸ್ವೀಕರಿಸಲಾದೆ. ಅಂದರೆ "ಲಿಟ್‌ "ಲ್‌' ಕಾರದಲ್ಲಿ ಮೇಲೆ ಹೇಳಿದ 4 
ಧಾತುಗಳಿಗೆ ಯಾಗಾಗಲೂ "“ಇಟ್‌' ಬರುವುದಿಲ್ಲ. ಆದ್ದರಿಂದ ಈ 8 ಧಾತುಗಳ 
ಪರದಲ್ಲಿ "ಲಿಟ್‌'ಗೆ ಸಂಬಂಧಿಸಿದ ಎಲ್ಲ ವಲಾದಿಆರ್ಧಧಾತುಕಗಳಿಗೆ ಇಡಾಗವು ಬರದು. 

ಕ್ರಾದಿ ನಿಯಮವೆಂದರೆ ಕೃ ಮೊದಲಾದ ಧಾತುಗಳ ನಂತರವೇ ಇಡಾಗಮವು 
ಬರುವುದಿಲ್ಲ. ಇದಕ್ಕಿಂತ ಭಿನ್ನವಾದ ಅನಿಟ್‌ ಧಾತುಗಳ ಪರದಲ್ಲಿ "ಲಿಟ್‌' ಗೆ ಇಡಾಗಮವು 
ಬರುತ್ತದೆ. ಈ ನಿಯಮದ ಪ್ರಕಾರ "ಕೃ' ಮೊದಲಾದ ಧಾತುಗಳಿಗಿಂತ ಭಿನ್ನ 


556 ಲಘುಸಿದ್ಧಾಂತ ಕೌಮುದೀ 


ಧಾತುಗಳನ೦ತರ "ಲಿಟ್‌' ಗೆ ಎಲ್ಲಿ ಇಡಾಗಮ ನಿಷೇಧ ಮಾಡಲಾಗಿದೆಯೋ ಅಲ್ಲಿಯೂ 
"ಇಟ್‌' ಬರುತ್ತದೆ. 
(ಇಟ್‌ ಆಗಮವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 48೦.ಅಜಸ್ತಾಸ್ಟತ್ಫಲ್ಯಸಿಟೋ ನಿತ್ಯಮ್‌ (7.2.61) 
ವೃತ್ತಿಃ-ಉಪದೇಶೇ ಅಜನ್ನಃ ಯಃ ಧಾತುಃ ತಾಸೌ ನಿತ್ಯಂ ಅನಿಟ್‌, ತತಃ ಥಲಃ 
ಇಟ್‌ ನ। 
ಪ. ಛೇ. - ಅಚಃ, ತಾಸ್ವತ್‌, ಥಲಿ, ಅನಿಟಃ, ನಿತ್ಯಮ್‌! 

ಅ. ವೃ - “ಉಪದೇಶೇತತ್ವತಃ” ಎಂಬ ಸೂತ್ರದಿಂದ "ಉಪದೇಶೇ' ಎಂಬ ಶಬ್ದವು 
ವಾಗಿದೆ. “ತಾಸಿ ಚ ಕೃಪಃ” ಎಂಬ ಸೂತ್ರದಿಂದ "ತಾಸಿ' ಎಂಬ ಪದವೂ 
“ಗಮೇರಿಟ್‌ ಪರಸ್ಥೆ ಸ್ಪೈಪದೇಷು”' ಎಂಬ ಸೂತ್ರದಿಂದ “ಇಟ್‌' ಎಂಬ ಪದವೂ ಮತ್ತು 
“ನ ವೃದ್ಧ ಖ್ರತುರ್ಭ್ಯಃ” ಎಂಬ ಸೂತ್ರದಿಂದ "ನ' ಎಂಬ ಪದವೂ ಅನುವೃತ್ತವಾಗುತ್ತದೆ. 

ಅರ -ಉಪದೇಶದಲ್ಲಿ ಅಜನ್ತ ಧಾತುವಿನ ನಂತರ "ತಾಸಿ' ಪ್ರತ್ಯಯವು ಇದ್ದಾಗ, 
ಆ ಧಾತುವು "ಅನಿಟ್‌' ಆಗುತ್ತದೆ. ಅದರ ಪರದಲ್ಲಿ "ಥಲ್‌' ಪ್ರ ಪ್ರತ್ಯಯವಿದ್ದಾಗ, ಅದಕ್ಕೆ 
ಇಡಾಗಮವು ಬರುವುದಿಲ್ಲ. ಯಾವ ರೀತಿ "ಕ್ಷ ಧಾತುವು ಉಪದೇಶಾವಸ್ಥೆಯಲ್ಲಿ 
ಅಜನ್ನವಾಗಿರುತ್ತದೆ, ಅದರ ಪರದಲ್ಲಿ ತಾಸಿ ಪ್ರತ್ಯಯವು ಬಂದಾಗ ನಿತ್ಯವಾಗಿ ಅನಿಟ್‌ 
ಆಗಿ ಇರುತ್ತದೆ. ಇದರಿಂದ ಕ್ಷೇತಾ ಎಂಬ ರೂಪವು ಸಿದ್ಧವಾಗುತ್ತದೆ. 

ಕ್ರಾದಿ ನಿಯಮದಿಂದ “ಕೃ' ಮೊದಲಾದ ಧಾತುಗಳನ೦ತರವೇ "ಲಿಟ್‌' ನಲ್ಲಿ "ಇಟ್‌' 
ಬರುವುದಿಲ್ಲ. ಬೇರೆ ಧಾತುಗಳಿಗೆ ಬರುತ್ತದೆ. ಕ್ರಾದಿ ನಿಯಮದಿಂದ ಇಲ್ಲಿ "ಇಟ್‌' 
ಬರಲು ಅವಕಾಶವಿತ್ತು, ಪ್ರಕೃತ ಸೂತ್ರದಿಂದ ಪ್ರಾಪ್ತವಾದ “ಇಟ್‌' ಗೆ ಫ್‌ ಪ್ರತ್ಯಯ 
ಬಂದಾಗ ಮಾತ್ರ ಇಡಾಗಮವನ್ನು ನಿಷೇಧಿಸಲಾಗಿದೆ. 

(ಇಟ್‌ ಆಗಮವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ - 481.ಉಪದೇಶೇಷ್ಛತಃ (7.2.62) 

ವೃತ್ತಿಃ-ಉಪದೇಶೇ ಅಕಾರವತಃ ತಾಸೌ ನಿತ್ಯ -ಅನಿಟಃ ಪರಸ್ಯ ಥಲಃ ಇಟ್‌ ನ 


ಸ್ಯಾತ್‌। 


ಪ. ಛೇ. - ಉಪದೇಶೇ, ಅತ್ವತ೩ 

ಅ. ವೃ- “ಅಚಸ್ತಾಸ್ವತ್ಥಲ್ಯನಿಟೋ ನಿತ್ಯಮ್‌” ಎಂಬ ಸೂತ್ರದಿಂದ “ತಾಸ್ಟತ್‌' "ಥಲಿ' 
“ಅನಿಟ್‌' ಮತ್ತು “ನಿತ್ಯಮ್‌” ಎಂಬ ಪದಗಳು, “ತಾಸಿ ಚ ಕೃಪಃ” ಎಂಬ ಸೂತ್ರದಿಂದ 
“ತಾಸಿ' ಎಂಬ ಪದವೂ “ಗಮೇರಿಟ್‌ ಪರಸ್ನೆ ಹೈಪದೇಷು” ಎಂಬ ಸೂತ್ರದಿಂದ “ಇಟ್‌' 
ಎಂಬ ಪದವೂ ಮತ್ತು “ನ ವೃದ್ಧ ಸೃತುರ್ಭ್ಯಃ” ಎಂಬ ಸೂತ್ರದಿಂದ "ನ' ಎಂಬ 
ಪದವೂ ಅನುವ ತ್ತವಾಸುತ್ತದೆ. 


ಅರ್ಥ- ಉಪದೇಶಾವಸ್ಥೆಯಲ್ಲಿ ಹ್ರಸ್ವ "ಅ' ಕಾರವುಳ್ಳ ಯಾವ ಧಾತು ಇದೆಯೋ 


೪ 


ತಿಐನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 557 


ಅದಕ್ಕೆ ಪರದಲ್ಲಿರುವ “ತಾಸಿ' ಪ್ರತ್ಯಯವಿದ್ದಾಗ ಆ ಧಾತುವು ನಿತ್ಯವಾಗಿ “ಅನಿಟ್‌' 
ಆಗುತ್ತದೆ. ಇದರ ಪರದಲ್ಲಿ "ಥಲ್‌' ಪ್ರತ್ಯಯವಿದ್ದಾಗ, “ಇಟ್‌' ಬರುವುದಿಲ್ಲ. 

ಹಿ೦ದಿನ ಸೂತ್ರದಲ್ಲಿ ಅಜನ್ತ ಧಾತುಗಳಲ್ಲಿ “ಇಟ್‌' ನ್ನು ನಿಷೇಧ ಮಾಡಲಾಗಿತ್ತು. 
ಪ್ರಕೃತ ಸೂತ್ರದಲ್ಲಿ ಹ್ರಸ್ವ "ಅ' ಕಾರಾನ್ನವಾದ ಧಾತುಗಳ ಪರದಲ್ಲಿ "ಥಲ್‌' ಗೆ 
ಇಡಾಗಮವನ್ನು ನಿಷೇಧಿಸಲಾಗಿದೆ. 

ಈ ಎರಡು ಸೂತ್ರಗಳಲ್ಲಿ "ತಾಸಿ' ಪ್ರತ್ಯಯ ಪರದಲ್ಲಿದ್ದಾಗ, ಅನಿಟ್‌ ಆಗುವ ಅಜನ್ತ 
ಮತ್ತು ಪ್ರಸ್ತ "ಅ' ಕಾರವುಳ್ಳ ಧಾತುಗಳನಂತರ ಇರುವ "ಥಲ್‌' ಪ್ರತ್ಯಯಕ್ಕೆ ಇಡಾಗಮವನ್ನು 
ನಿಷೇಧಿಸಲಾಗಿದೆ. 

(ಥಲ್‌ ವಿಷಯಕವಾದ ಛಾರದ್ವಾಜ ನಿಯಮ ಸೂತ್ರ) 
ಸೂತ್ರ - 482.ಯತೋ ಭಾರದ್ದಾಜಸ್ಯ (7.2.63) 

ವೃತ್ತಿಃ-ತಾಸೌ ನಿತ್ಯ-ಅನಿಟಃ ಯದಂತಾತ್‌ ಏವ ಥಲಃ ನ ಇಟ್‌ ಭಾರದ್ವಾಜಸ್ಯ 
ಮತೇ। ತೇನ ಅನ್ಯಸ್ಯ ಧಾತೋಃ ಸ್ಕಾದೇವ। 

ಅಯಮತ್ರ ಸಂಗ್ರಹಃ - 

“ಅಜನ್ರೋಕಾರವಾನ್‌ ವಾಚ್ಯಃ ತಾಸ್ಕನಿಟ್‌ ಥಲಿ ವೇಡಯಮ್‌। 

ಯದನ್ತ ಈದೃಜ್‌ ನಿತ್ಯಾನಿಟ್‌ ಕ್ರಾದ್ಯನ್ಯೋ ಲಿಟಿ ಸೇಡ್‌ಭವೇತ್‌।” 

ಚಿಕ್ಷಯೀಥ, ಚಿಕ್ಷೇಥ | ಚಿಕ್ಷಿಯಥುಃ ಚಿಕ್ಷಿಯ। ಚಿಕ್ಷಾಯ, ಚಿಕ್ಷಯ। ಚಿಕ್ಷಿಯಿವ। 
ಚಿಕ್ಷಿಯಿಮ। ಕ್ಷೇತಾ। ಕ್ಷೇಷ್ಯತಿ। ಕ್ಷಯತು। ಅಕ್ಷಯತ್‌। ಕ್ಷಯೇತ್‌। 

ಆ) «A ಆ) ಆ 

ಪ. ಛೇ. - ಯತಃ, ಭಾರದ್ವಾಜಸ್ಯ| 

ಅ. ವೃ- “ಅಚಸ್ತಾಸ್ಪತ್ಥಲ್ಯನಿಟೋ ನಿತ್ಯಮ್‌” ಎಂಬ ಸೂತ್ರದಿಂದ “ತಾಸ್ವತ್‌' “ಥಲಿ' 
“ಅನಿಟ್‌' ಮತ್ತು "ನಿತ್ಯಮ್‌' ಎಂಬ ಪದಗಳು, “ತಾಸಿ ಚ ಕೃಪಃ” ಎಂಬ ಸೂತ್ರದಿಂದ 
“ತಾಸಿ' ಎಂಬ ಪದವೂ “ಗಮೇರಿಟ್‌ ಪರಸ್ಮೈದೇಷು” ಎಂಬ ಸೂತ್ರದಿಂದ "ಇಟ್‌' 
ಎಂಬ ಪದವೂ ಮತ್ತು “ನ ವೃದ್ಧ್ಯಶತುರ್ಭ್ಯಃ” ಎಂಬ ಸೂತ್ರದಿಂದ "ನ' ಎಂಬ 
ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ಭಾರದ್ದಾಜ ಯಷಿಗಳ ಮತದ ಪ್ರಕಾರ “ತಾಸಿ' ಪ್ರತ್ಯಯವು ಪರದಲ್ಲಿದ್ದಾಗ, 
ನಿತ್ಯವಾಗಿ ಅನಿಟ್‌ ಆಗುವ ಕೇವಲ ಹ್ರಸ್ವ "ಯ' ಕಾರಾನ್ತ ಧಾತುಗಳ ನಂತರವೇ "ಥಲ್‌' 
ಪ್ರತ್ಯಯವಿದ್ದಾಗ, “ಇಟ್‌' ಆಗಮವು ಬರುವುದಿಲ್ಲ. ಬೇರೆ ಧಾತುಗಳಿಗೆ ಇಂತಹ 
ಸಂದರ್ಭದಲ್ಲಿ “ಇಟ್‌” ಬರುತ್ತದೆ. 

ವಿಶೇಷ; "ಸಿದ್ಧೇಸತಿ ಆರಭ್ಯಮಾಣೋ ವಿಧಿಃ ನಿಯಮಾಯ ಭವತಿ' ಎಂದರೆ 
ಸಿದ್ದವಾದ ಕಾರ್ಯವನ್ನು ಮತ್ತೆ ವಿಧಿಸುವದೆಂದರೆ ನಿಯಮೇನ ಬಂದೇ ಬರುತ್ತದೆಂದು 
ಅರ್ಥ. ನಿಯಮವೆಂದರೆ “ತಾಸಿ' ಎಂಬುದರ ಪರದಲ್ಲಿ ನಿತ್ಯವಾಗಿ ಅನಿಟ್‌ ಕೇವಲ 
ಯದನ್ನ-ಧಾತುವಿನ ಪರದಲ್ಲಿಯೇ “ಥಲ್‌' ಗೆ “ಇಟ್‌' ಬರುವುದಿಲ್ಲ. ಬೇರೆಧಾತುಗಳ 


558 ಲಘುಸಿದ್ಧಾಂತ ಕೌಮುದೀ 


ಪರದಲ್ಲಿ “ಥಲ್‌' ಗೆ "ಇಟ್‌' ಬರುತ್ತದೆ ಎಂಬುದು ಭಾರದ್ವಾಜರ ಅಭಿಪ್ರಾಯ. ಆದರೆ 
ಇದು ಪಾಣಿನಿಯವರ ಅಭಿಪ್ರಾಯವಲ್ಲ. ಹೀಗೆ ಎರಡು ಮತಗಳಿರುವಾಗ, ಭಾರದ್ವಾಜ 
ಯಷಿಗಳ ಅಭಿಪ್ರಾಯವು ಪಾಣಿನಿಯವರಿಗೆ ಸಮ್ಮತವಾಗಿರೋಣದರಿಂದ ಅವರ 
ಮತವು ಗ್ರಾಹ್ಯವಾಗಿದೆ. ಹೀಗಾಗಿ ಎರಡೂ ಅಭಿಪ್ರಾಯಗಳು ಗ್ರಾಹ್ಯವಾಗಿವೆ. ಭಾರದ್ವಾಜರ 
ಪ್ರಕಾರ ಯದನ್ನಕ್ಕಿಂತ ಬೇರೆಯಾದ ಧಾತುಗಳ ಪರದಲ್ಲಿ ಇರುವ "ಥಲ್‌' ಗೆ "ಇಟ್‌' 
ಆಗಮವು ಬರುತ್ತದೆ. 

ಪಾಣಿನಿಯವರ ಮತದಲ್ಲಿ “ಇಟ್‌' ಬರುವುದಿಲ್ಲ. 

ಉದಾ- "ಯಾ' ಧಾತುವಿನ ನಂತರ “ತಾಸಿ' ಪ್ರತ್ಯಯವಿದ್ದಾಗ, ಅದು ಅನಿಟ್‌ 
ಆಗಿರುತ್ತದೆ. ಯದನ್ನಕ್ಕಿಂತ ಭಿನ್ನವಾಗಿಯೂ ಇರುತ್ತದೆ. ಭಾರದ್ವಾಜರ ಮತದಲ್ಲಿ "ಥಲ್‌' 
ಪರದಲ್ಲಿದ್ದಾಗ “ಇಟ್‌' ಬರುತ್ತದೆ. ಆಗ ಯಯಿಥ ಎಂದು ರೂಪವಾಗುತ್ತದೆ. 
ಪಾಣಿನಿಯವರ ಪ್ರಕಾರ ಇಟ್‌ ಬಾರದೇ ಯಯಾಥ ಎಂದು ರೂಪವಾಗುತ್ತದೆ. 

ಹಿಂದಿನ ನಾಲ್ಕು ಸೂತ್ರಗಳ ಸಾರವನ್ನು "ಅಜನ್ನೋ5ಕಾರವಾನ್‌ ವಾಚ್ಯಃ' ಎಂಬ 
ಶ್ಲೋಕದಲ್ಲಿ ಸಂಗ್ರಹಿಸಲಾಗಿದೆ. ಈ ಶ್ಲೋಕದಲ್ಲಿ 3 ಭಾಗಗಳಿವೆ. 


1. ಶ್ಲೋಕದ ಒಂದನೇ ಭಾಗ-"ಅಜನ್ರೋಕಾರವಾನ್‌ ವಾಚ್ಯಃ ತಾಸ್ಕನಿಟ್‌ ಥಲಿ 
ವೇಡಯಮ್‌' - ಯಾವ ಧಾತುವು "ತಾಸಿ' ಪ್ರತ್ಯಯಪರಕವಾದಾಗ, ನಿತ್ಯವಾಗಿ ಅನಿಟ್‌ 
ಆಗುವ ಅಜನ್ತ ಅಥವಾ ಅಕಾರವನ್ನುಳ್ಳ ಧಾತುವಾಗಿ ಇರುತ್ತದೆಯೋ ಅದು "ಥಲ್‌' 
ಪರದಲ್ಲಿದ್ದಾಗ, ವೈಕಲ್ಲಿಕವಾಗಿ "ಇಟ್‌' ನಿಂದ ಕೂಡಿಕೊಂಡಿರುತ್ತದೆ. 

ಉದಾ- ಪಪಿಥ ಮತ್ತು ಪಪಾಥ ಇದು “ಯತೋ ಭಾರದ್ವಾಜಸ್ಯ” ಎಂಬ 
ಸೂತ್ರಕ್ಕೆ ಉದಾಹರಣೆಯಾಗಿದೆ. ಈ ಉದಾಹರಣೆಯಲ್ಲಿ “ಅಚಸ್ತಾಸ್ವತ್ಥಲ್ಯನಿಟೋ 
ನಿತ್ಯಮ್‌” ಮತ್ತು “ಉಪದೇಶೇತ್ವತಃ” ಎಂಬ ಎರಡು ಸೂತ್ರಗಳು "ಥಲ್‌' ಗೆ 
ಇಡಾಗಮವನ್ನು ಮಾಡುತ್ತಿದ್ದವು. ಆದರೆ ಯದನ್ನಕ್ಕಿಂತ ಬೇರೆಯಾಗಿರೋಣದರಿಂದ 
ಭಾರದ್ವಾಜ ನಿಯಮದಿಂದ “ಇಟ್‌' ಬರುತ್ತದೆ. ಆದರೆ ಬೇರೆಯವರ ಮತದಲ್ಲಿ “ಇಟ್‌' 
ಬರುವುದಿಲ್ಲ. 

2. ಶ್ಲೋಕದ ಎರಡನೇ ಭಾಗ- ಖದನ್ತ ಈದ್ಯಜ್‌ ನಿತ್ಯಾನಿಟ್‌- ಈ ರೀತಿಯಾಗಿ 
“ತಾಸಿ' ಪ್ರತ್ಯಯವು ಪರದಲ್ಲಿದ್ದಾಗ, ನಿತ್ಯವಾಗಿ ಅನಿಟ್‌ ಇರುತ್ತದೆ. ಹ್ರಸ್ವ ಯಕಾರಾನ್ತ 
ಧಾತುವು "ಥಲ್‌' ಪರದಲ್ಲಿದ್ದಾಗಲೂ ನಿತ್ಯವಾಗಿ ಅನಿಟ್‌ ಆಗಿಯೇ ಇರುತ್ತದೆ. 
“ಅಚಸ್ತಾಸ್ಪತ್ಥಲ್ಯನಿಟೋ ನಿತ್ಯಮ್‌” ಮತ್ತು “ಉಪದೇಶೇತ್ವತಃ” ಎಂಬ ಎರಡು ಸೂತ್ರಗಳು 
ಇಡಾಗಮವನ್ನು ನಿಷೇಧಿಸುತ್ತವೆ. ಅಲ್ಲದೇ ಭಾರದ್ವಾಜ ಯಷಿಗಳೂ ಸಹ ಹೀಗೆಯೇ 
ಅಭಿಪ್ರಾಯಪಟ್ಟಿದ್ದಾರೆ. ಇದರಿಂದ ಯದನ್ವ ಧಾತುವಿನ ಪರದಲ್ಲಿ "ಥಲ್‌' ಇದ್ದಾಗ ಆ 
ಧಾತು ನಿತ್ಯವಾಗಿ ಅನಿಟ್‌ ಆಗಿಯೇ ಇರುತ್ತದೆ. 

3.ಶ್ಲೋಕದ ಮೂರನೇ ಭಾಗ- ಕ್ರಾದ್ಯನ್ಯೋ ಲಿಟಿ ಸೇಡ್‌ ಭವೇತ್‌ - ಈ ಭಾಗದ 
ಅರ್ಥವು ಹೀಗಿದೆ. ಕೃ-ಸೃ-ಭೃ-ವೃ-ಸ್ತು-ದ್ರು-ಸ್ರು-ಶ್ರು ಈ 8 ಧಾತುಗಳನ್ನು ಬಿಟ್ಟು 


ತಿಐನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು ೨೨೨ 


ಉಳಿದ ಎಲ್ಲ ಅನುದಾತ್ತ ಧಾತುಗಳು "ಲಿಟ್‌' "ಲ್‌' ಕಾರದಲ್ಲಿ ಸೇಟ್‌ ಆಗಿಯೇ 
ಇರುತ್ತವೆ. ಅಂದರೆ ಇಡಾಗಮದಿಂದ ಕೂಡಿರುತ್ತವೆ. ಛಿದ್‌, ಭಿದ್‌, ಮೊದಲಾದ 
ಧಾತುಗಳು ಮೇಲೆ ಹೇಳಿದ 8 ಧಾತುಗಳಿಗಿಂತ ಬೇರೆ ಆಗಿವೆ. ಆದ್ದರಿಂದ ಅನುದಾತ್ತವಾಗಿ 
ಇದ್ದರೂ ಇವುಗಳ ಪರದಲ್ಲಿ ಇರುವ "ಲಿಟ್‌' ಗೆ "ಇಟ್‌' ಆಗಮವು ಬರುತ್ತದೆ. 

ಉದಾ- ಬಿಭೇದಿಥ, ಬಿಭೇದಿವ, ಬಿಭೇದಿಮ ಹಾಗೇಯೇ ಚಿಚ್ಛೇದಿಥ, ಚಿಚ್ಛೇದಿವ, 
ಚಿಚ್ಛೇದಿವು. “ಕೃ-ಸೃ-ಭೃ-ವೃ-ಸ್ತು-ದ್ರು-ಸ್ರು-ಶ್ರುವೋ ಲಿಟಿ” ಎಂಬ ಸೂತ್ರವು ಪ್ರಕೃತ 
3 ನೇ ಭಾಗಕ್ಕೆ ಸಂಬಂಧಿಸಿದ್ದಾಗಿದೆ. 

"ಕ್ಷಿ ಮೊದಲಾದ ಧಾತುಗಳು "ಕೃ' ಮೊದಲಾದ ಧಾತುಗಳಿಗಿಂತ ಭಿನ್ನವಾಗಿವೆ. 
ಆದುದರಿಂದ ಇವುಗಳ ಪರದಲ್ಲಿ "ಲಿಟ್‌' ಇದ್ದಾಗ “ಇಟ್‌' ಆಗಮವು ಬರುತ್ತದೆ. ಇಲ್ಲಿ 
ವ್ಯತ್ಯಾಸವೇನೆಂದರೆ- “ಲಿಟ್‌' ಗೆ "ಥಲ್‌' ಪರದಲ್ಲಿದ್ದಾಗ, ಭಾರದ್ವಾಜ ನಿಯಮದ 
ಪ್ರಕಾರ ವೈಕಲ್ಲಿಕವಾಗಿ “ಇಟ್‌' ಬರುತ್ತದೆ. ಉದಾ- ಚಿಕ್ಷಯಿಥ, ಚಿಕ್ಷೇಥ. 

ಉದಾ- ಚಿಕ್ಷಯಿಥ/ಚಿಕ್ಷೇಥ- ಮಧ್ಯಮಪುರುಷ ಏಕವಚನದಲ್ಲಿ "ಕ್ಷ ಧಾತುವಿನ 
ನಂತರ ಲಿಡಾದೇಶವಾದ "ಸಿಪ್‌(ಸಿ)' ಬಂದು, ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
“ಥಲ್‌(ಥ)' ಆದೇಶ ಬಂದಾಗ, ಧಾತುವಿಗೆ ದ್ವಿತ್ವ ದ ನಂತರ ಹಲಾದಿಶೇಷ ಹಾಗೂ 
ಚುತ್ವ ಮೊದಲಾದವುಗಳನ್ನು ಮಾಡಿದಮೇಲೆ ಚಿಕ್ಷಿ-ಥ ಎಂದಿರುತ್ತದೆ. “ಥ'ಗೆ 
“ಆರ್ಧಧಾತುಕಸ್ಕೇಡ್ಜಲಾದೇಃ” ಎಂಬ ಸೂತ್ರದಿಂದ ಇಡಾಗಮವು ಬಂದು ಚಿಕ್ಷಿ- ಇ-ಥ 
ಎಂದಿರುತ್ತದೆ. “ಸಾರ್ವಧಾತುಕಾರ್ಧಧಾತುಕಯೋಳ” ಎ೦ಬ ಸೂತ್ರದಿಂದ ಧಾತುವಿನ 
ಕೊನೆಯಲ್ಲಿರುವ "ಇ' ಕಾರಕ್ಕೆ ಗುಣ ಬಂದು ಚಿಕ್ಷೇ*ಇ--ಥ ಎಂದಾಗಿ, ನಂತರ 
ಯಾನ್ಹಾದೇಶದಿಂದ ಚಿಕ್ಷಯಿಥ ಎಂಬ ರೂಪವು ಸಿದ್ಧವಾಗುತ್ತದೆ. ಇಟ್‌ ಬಾರದ 
ಪಕ್ಷದಲ್ಲಿ ಚಿಕ್ಷೇಥ ಎಂಬ ರೂಪವು ಸಿದ್ಧವಾಗುತ್ತದೆ. ಮಧ್ಯಮಪುರುಷ ದ್ವಿವಚನದಲ್ಲಿ 
ಅಥುಸ್‌ ಪ್ರತ್ಯಯವುಬ೦ದಾಗ ಅದು ಅಜಾದಿಯಾಗಿರೋಣದರಿಂದ ಇಡಾಗಮಕ್ಕೆ 
ಅವಕಾಶವಿಲ್ಲವಾದ್ದರಿಂದ ಚಿಕ್ಷಿಯಥುಃ ಎಂದು ರೂಪವಾಗುತ್ತದೆ. ಮಧ್ಯಮಪುರುಷ 
ಬಹುವಚನದಲ್ಲಿಯೂ "ಅ' ಪ್ರತ್ಯಯವಿರೋಣದರಿಂದ ಇಡಾಗಮ ಬಾರದೇ ಚಿಕ್ಷಿಯ 
ಎ೦ದು ರೂಪವಾಗುತ್ತದೆ. 

ಉತ್ತಮಪುರುಷ ಏಕವಚನದಲ್ಲಿ ವಲಾದಿ ಪ್ರತ್ಯಯವಿಲ್ಲದ್ದರಿಂದ ಚಿಕ್ಷಾಯ, ಚಿಕ್ಷಯ 
ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉತ್ತಮಪುರುಷ ದ್ವಿವಚನ-ಬಹುವಚನಗಳಲ್ಲಿ ಥಲ್‌ ಇಲ್ಲದೇ, ವ, ಮ ಗಳೇ 
ಇರೋಣದರಿಂದ ಥಲ್‌ ಗೆ ಸಂಬಂಧಿದಿಸಿದ 3 ಸೂತ್ರಗಳು ಪ್ರವರ್ತವಾಗುವುದಿಲ್ಲ. 
ಹೀಗಾಗಿ ಚಿಕ್ಷಿಯಿವ, ಚಿಕ್ಷಿಯಿಮ, ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಈ ಪ್ರಕೃತ ರೂಪಗಳಲ್ಲಿ “ಏಕಾಚ ಉಪದೇಶೇಇನುದಾತ್ತಾತ್‌” ಎಂಬ ಸೂತ್ರದಿಂದ 
"ಇಟ್‌' ನಿಷೇಧವಾಗಿತ್ತು. ಕ್ರಾದಿ ನಿಯಮದಿಂದ “ಇಟ್‌' ಪ್ರಾಪ್ತವಾಗಿದೆ. 

ರೂಪಗಳು: ಚಿಕ್ಡಾಯ, ಚಿಕ್ಷಿಯತುಃ, ಚಿಕ್ಷಿಯುಃ ಚಿಕ್ಷಯಿಥ/ಚಿಕ್ಷೇಥ, ಚಿಕ್ಷಿಯಥುಃ, 


560 ಲಘುಸಿದ್ಧಾಂತ ಕೌಮುದೀ 


ಚಿಕ್ಷಿಯ। ಚಿಕ್ಷಾಯ/ಚಿಕ್ಷಯ, ಚಿಕ್ಷಯಿವ, ಚಿಕ್ಷಯಿಮ। 

ಲುಟ್‌: ರೂಪಗಳು: ಕ್ಷೇತಾ, ಕ್ಷೇತಾರೌ, ಕ್ಷೇತಾರಃ। ಕ್ಷೇತಾಸಿ, ಕ್ಷೇತಾಸ್ಥಃ, ಕ್ಷೇತಾಸ್ಕ 
ಕ್ಷೇತಾಸ್ಕಿ ಕ್ಷೇತಾಸ್ವಃ, ಕ್ಷೇತಾಸ್ಮಃ। 

ವಿಶೇಷ: ಲುಟ್‌, ಲೃಟ್‌, ಲುಜ್‌, ಲೃಜ್‌ "ಲ್‌' ಕಾರಗಳಲ್ಲಿ ಇಡಾಗಮವು ಬರುವುದಿಲ್ಲ. 
ಕಾರಣ ಊದ್ಯದನ್ವೈಃ... ಎಂಬ ಶ್ಲೋಕದಲ್ಲಿ ಹೇಳಿರುವ ಪ್ರಕಾರ ಯಾವ ಧಾತುವು 
ಉಪದೇಶಾವಸ್ಥೆಯಲ್ಲಿ ಏಕಾಚ್‌ ಆಗಿಯೂ ಅನುದಾತ್ತವಾಗಿಯೂ ಇರುವದೋ ಅದು 
“ಏಕಾಚ ಉಪದೇಶೇಇನುದಾತ್ತಾತ್‌” ಎಂಬ ಸೂತ್ರದಿ೦ದ ಇಡಾಗಮವು ನಿಷೇಧಿಸಲ್ಪಟ್ಟಿದೆ. 

ಲೃಟ್‌: ರೂಪಗಳು: ಕ್ಷೇಷ್ಯತಿ, ಕ್ಷೇಷ್ಯತಃ, ಕ್ಷೇಷ್ಠನ್ನಿ! ಕ್ಷೇಷ್ಯಸಿ, ಕ್ಷೇಷ್ಯಥಃ, ಕ್ಷೇಷ್ಯಥ। 
ಕ್ಷೇಷ್ಯಾಮಿ, ಕ್ಷೇಷ್ಯಾವಃ, ಕ್ಷೇಷ್ಯಾಮಃ। 

ಲೋಟ್‌: ರೂಪಗಳು: ಕ್ಷಯತು/ಕ್ಷಯತಾತ್‌, ಕ್ಷಯತಾಮ್‌, ಕ್ಷಯನ್ನು। ಕ್ಷಯ/ 
ಕ್ಷಯತಾತ್‌, ಕ್ಷಯತಮ್‌, ಕ್ಷಯತ। ಕ್ಷಯಾಣಿ, ಕ್ಷಯಾವ, ಕ್ಷಯಾಮ। 

ಲಜ್‌: ರೂಪಗಳು: ಅಕ್ಷಯತ್‌, ಅಕ್ಷಯತಾಮ್‌, ಅಕ್ಷಯನ್‌। ಅಕ್ಷಯಃ, ಅಕ್ಷಯತಮ್‌, 
ಅಕ್ಷಯತ। ಅಕ್ಷಯಮ್‌, ಅಕ್ಷಯಾವ, ಅಕ್ಷಯಾಮ। 

ವಿಧಿಲಿಜಕೆ: ರೂಪಗಳು: ಕ್ಷಯೇತ್‌, ಕ್ಷಯೇತಾಮ್‌, ಕ್ಷಯೇಯುಃ। ಕ್ಷಯೇಃ, 

ಕ್ಷಯೇತಮ್‌, ಕ್ಷಯೇತ। ಕ್ಷಯೇಯಮ್‌, ಕ್ಷಯೇವ, ಕ್ಷಯೇಮ। 


(ಅಜನ್ತ ಅಂಗಕ್ಕೆ ದೀರ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ - 453.ಅಕೃತ್ಸಾರ್ವಧಾತುಕಯೋರ್ದೀರ್ಥಃ (7.4.25) 

ವೃತ್ತಿಃ-ಅಜನ್ನ-ಅಜ್ಗ್ಜಸ್ಯ ದೀರ್ಫಃ ಯಾದೌ ಪ್ರತ್ಯಯೇ, ನ ತು ಕೃತ್‌- 
ಸಾರ್ವಧಾತುಕಯೋಃ ಕ್ಷೀಯಾತ್‌। 

ಪ. ಛೇ, - ಅಕೃತ್‌- ಸಾರ್ವಧಾತುಕಯೋಃ, ದೀರ್ಫಃ 

ಅ. ವ್ಯ- ಇಲ್ಲಿ “ಅಂಗಸ್ಕ” ಎಂಬುದು ಅಧಿಕಾರಸೂತ್ರ “ಅಚಶ್ಚ” ಎ೦ಬ ಪಾರಿಭಾಷಿಕ 
ಸೂತ್ರದಿಂದ “ಅಚಃ' ಎಂಬ ಪದವನ್ನೂ ಇಲ್ಲಿ ಸೇರಿಸಿಕೊಳ್ಳಬೇಕು. “ಅಯಜ್‌ ಯಿ 
ಕ್ವಿತಿ” ಎಂಬ ಸೂತ್ರದಿಂದ “ಯಿ” ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಯಕಾರಾದಿಯಾದ ಪ್ರತ್ಯಯವು ಪರದಲ್ಲಿದ್ದಾಗ, ಅಜನ್ತ ಅಂಗಕ್ಕೆ ದೀರ್ಪವು 
ಬರುತ್ತದೆ. ಆದರೆ "ಕೃತ್‌' ಸಂಜಕ ಮತ್ತು ಸಾರ್ವಧಾತುಕ ಪ್ರತ್ಯಯಗಳ ಪರದಲ್ಲಿದ್ದಾಗ, 
ಅಜನ್ತ ಅಂಗಕ್ಕೆ ದೀರ್ಫವು ಬರುವುದಿಲ್ಲ 

ಆಶೀರ್ಲಿಜ್‌: ಉದಾ- ಕ್ಷೀಯಾತ್‌ - ಪ್ರಥಮಪುರುಷ ಏಕವಚನದಲ್ಲಿ ಆಶೀರರ್ಥದಲ್ಲಿ 
"ಕ್ಷಿ ಧಾತುವಿನ ನಂತರ “ತಿಪ್‌' ಆದೇಶ ಬಂದಮೇಲೆ "ಯಾಸುಟ್‌'(ಯಾಸ್‌)ಆಗಮ 
ಬಂದು ಕ್ಷಿ*ಯಾಸ್‌--ತಿ ಎಂದಿರುತ್ತದೆ. “ಇತಶ್ವ” ಎಂಬ ಸೂತ್ರದಿಂದ "ತಿ' ನಲ್ಲಿಯ 
“ಇ' ಕಾರವು ಲೋಪವಾಗಿ, “ಲಿಜಃ ಸಲೋಪೋತನನ್ಹ್ಯಸ್ಯ” ಎಂಬ ಸೂತ್ರದಿಂದ 
"ಸ್‌' ಕಾರಕ್ಕೆ ಲೋಪ ಬಂದು ಕ್ಷಿ*ಯಾ--ತ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ " ಕ್ಷಿ' 


ತಿಜನ್ತೇ ಛ್ಞಾದಯಃ ಪರಸ್ಕೈಪದಿ ರೂಪಗಳು 561 


ನಲ್ಲಿರುವ “ಇ' ಕಾರಕ್ಕೆ ದೀರ್ಫ ಬಂದು ಕ್ಷೀಯಾತ್‌ ಎ೦ದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಕ್ಷೀಯಾತ್‌, ಕ್ಷೀಯಾಸ್ತಾಮ್‌, ಕ್ಷೀಯಾಸುಃ ಕ್ಷೀಯಾಃ, ಕ್ಷೀಯಾಸ್ತಮ್‌, 
ಕ್ಷೀಯಾಸ್ತ! ಕ್ಷೀಯಾಸಮ್‌, ಕ್ಷೀಯಾಸ್ವ, ಕ್ಷೀಯಾಸ್ಸ 

(ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ - 484.ಸಿಜಿ ವೃದ್ಧಿಃ ಪರಸ್ಕೈಪದೇಷು (7.2.1) 

ವೃತ್ತಿಃ-ಇಗನ್ತ-ಅಜ್ಗಸ್ಯ ವೃದ್ಧಿಃ ಸ್ಕಾತ್‌ ಪರಸ್ಕೈಪದೇ ಸಿಚಿ। ಅಕ್ಷೈಷೀತ್‌। ಅಕ್ಷೈಷ್ಟಾಮ್‌। 
ಅಕ್ಷೈಷುಃ। ಅಕ್ಷೇಷ್ಯತ್‌! 

ತಪ ಸನ್ತಾಪೇ। 14 ತಪತಿ। ತತಾಪ। ತೇಪತುಃ। ತೇಪುಃ ತೇಪಿಥ। ತತಪ್ಪ! ತಪ್ಪಾ। 
ತಪ್ಪ್ಯತಿ। ತಪತು। ಅತಪತ್‌। ತಪೇತ್‌। ತಪ್ಯಾತ್‌। ಅತಾಪ್ಲೀತ್‌। ಅತಾಪ್ತಾಮ್‌। ಅತಪ್ಪ್ಯತ್‌। 
ಕ್ರಮು ಪಾದವಿಕ್ಷೇಪೇ 15 

ಅ. ವೃ.- “ಅ೦ಗಸ್ಯ” ಎಂಬುದು ಅಧಿಕಾರಸೂತ್ರ “ಇಕೋ ಗುಣವೃದ್ಧೀ” ಎಂಬ 
ಸೂತ್ರದಿಂದ “ಇಕಃ' ಎಂಬ ಪದವು ಅನುವೃತ್ತವಾಗುತ್ತದೆ. “ಅಲೋತನ್ಹ್ಯಸ್ಯ” ಎಂಬ 
ಸೂತ್ರದ ಅರ್ಥವೂ ಇಲ್ಲಿ ಅನ್ವಯಿಸಲಾಗುತ್ತದೆ. 

ಅರ್ಥ- ಪರಸ್ಮೈಪದಗಳಲ್ಲಿ ಇಗನ್ನಾಂಗ ಧಾತುವಿನ ಪರದಲ್ಲಿ "ಸಿಚ್‌' ಇದ್ದಾಗ, ಆ 
ಇಗನ್ತ ಅಂಗಕ್ಕೆ ವೃದ್ಧಿಯು ಬರುತ್ತದೆ. 

ಲುಜ್‌: ಉದಾ- ಅಕ್ಷೈಷೀತ್‌: ಪ್ರಥಮಪುರುಶ ಏಕವಚನದಲ್ಲಿ "ಕ್ಲಿ' ಧಾತುವಿನ 
ಮೇಲೆ ಲಡಾದೇಶವಾದ ತಿಪ್‌ ಬಂದು ಕ್ಷಿತಿ ಎ೦ದಿದ್ದಾಗ, ಧಾತುವಿಗೆ ಅಡಾಗಮ 
ಬಂದು ಅಕ್ಷಿ-ತಿ ಎಂದಿರುತ್ತದೆ. “ತಿ' ನಲ್ಲಿರುವ “ಇ' ಕಾರಕ್ಕೆ “ಇತಶ್ವ” ಎಂಬ ಸೂತ್ರದಿಂದ 
ಲೋಪ ಬಂದು ಅಕ್ಷಿ*ತ್‌ ಎಂದಿರುತ್ತದೆ. ಧಾತುವಿನ ನಂತರ “ಜ್ಲೆ' ಬಂದು ಅದಕ್ಕೆ 
'ಸಿಚ್‌(ಸ್‌)' ಆದೇಶ ಬಂದು ಅಕ್ಷಿ*ಸ್‌--ತ್‌ ಎಂದಿರುತ್ತದೆ. ಈ ಧಾತುವು ಅನಿಟ್‌ 
ಆಗಿರೋಣದರಿಂದ "ಇಟ್‌' ಬರುವುದಿಲ್ಲ ಆದರೆ "ತ್‌' ಎಂಬುದನ್ನು ಅಪೃಕ್ಷವಾಗಿ 
ಸ್ವೀಕಾರ ಮಾಡಿದಾಗ “ಅಸ್ತಿ ಸಿಚೋತಪೃಕ್ಷೇ” ಎಂಬ ಸೂತ್ರದಿಂದ “ಈಟ್‌' ಆಗಮ 
ಬಂದು ಅಕ್ಷಿ*ಸ್‌4ಈ4+ತ್‌ ಎಂದಿರುತ್ತದೆ. ಸಿಚ್‌ ಪರದಲ್ಲಿರೋಣದರಿಂದ ಪ್ರಕೃತ 
ಸೂತ್ರದಿಂದ ಧಾತುವಿನ ಇಗನ್ನಾಂಗ ಧಾತುವಿಗೆ ಅಂದರೆ “ಇ' ಕಾರಕ್ಕೆ ವೃದ್ಧಿ ಬಂದು 
ಅಕ್ಷೈ*ಸ್‌.-ಈತ್‌ ಎಂದಿದ್ದಾಗ "ಸ್‌' ಕಾರಕ್ಕೆ “ಆದೇಶಪ್ರತ್ಯಯಯೋಃ?” ಎಂಬ ಸೂತ್ರದಿಂದ 
ಷತ್ವ ಬಂದು ಅಕ್ಷೈಷೀತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ವಿಶೇಷ: ಪ್ರಕೃತ ಸೂತ್ರದಿಂದ ಬರುವ "ಈಟ್‌' ಆಗಮವು "ತಿಪ್‌' ಮತ್ತು "ಸಿಪ್‌' 
ಪ್ರತ್ಯಯಗಳಿದ್ದಾಗ ಮಾತ್ರ ಬರುತ್ತದೆ. ಕಾರಣ ಬೇರೆ ಕಡೆಗೆ ಅಪ್ಪಕ್ತ ವರ್ಣವು ಇರುವುದಿಲ್ಲ. 

ರೂಪಗಳು: ಅಕ್ಷೈಷೀತ್‌, ಅಕ್ಷೈಷ್ಟಾಮ್‌,ಅಕ್ಷೈಷುಃ। ಅಕ್ಷೈಷೀಃ, ಅಕ್ಷೈಷ್ಣಮ್‌, ಅಕ್ಷೈಷ್ಟ 
ಅಕ್ಷೈಷಮ್‌, ಅಕ್ಷೈಷ್ಟ, ಅಕ್ಷೈಷ್ಠ 

ಲೃಜ್‌: ರೂಪಗಳು : ಅಕ್ಷೇಷ್ಠತ್‌, ಅಕ್ಷೇಷ್ಠತಾಮ್‌, ಅಕ್ಷೇಷ್ಠನ್‌। ಅಕ್ಷೇಷ್ಯಃ, ಅಕ್ಷೇಷ್ಠತಮ್‌, 
ಅಕ್ಷೇಷ್ಯತ। ಅಕ್ಷೇಷ್ಯಮ್‌, ಅಕ್ಷೇಷ್ಯಾವ, ಅಕ್ಷೇಷ್ಯಾಮ। 


562 ಲಘುಸಿದ್ಧಾಂತ ಕೌಮುದೀ 


ಧಾತು 14. ತಪ ಸಂತಾಪೇ - (ತಪಸ್ಸು ಮಾಡುವುದು, ಹೊಳೆಯುವುದು, 
ದುಃಖಿಸುವುದು, ಬಿಸಿ ಮಾಡುವುದು ಇತ್ಯಾದಿ। ಅರ್ಥಗಳುಇವೆ.) ಇದರಲ್ಲಿ "ತಪ್‌ 
ಮಾತ್ರ ಉಳಿಯುತ್ತದೆ. ಇದು ಅನಿಟ್‌ ಆಗಿರೋಣದರಿಂದ "ಥಲ್‌' ಪ್ರತ್ಯಯ ಬಂದಾಗ 
ವೈಕಲ್ಪಿಕವಾಗಿ ಇಡಾಗಮವು ಬರುತ್ತದೆ. 

ಲಟ್‌: ರೂಪಗಳು: ತಪತಿ, ತಪತಃ, ತಪನಿ। ತಪಸಿ, ತಪಥಃ, ತಪಥ। ತಪಾಮಿ, 
ತಪಾವಃ, ತಪಾಮಃ। 

ಲಿಟ್‌: ರೂಪಗಳು:ತತಾಪ, ತೇಪತುಃ, ತೇಪುಃ ತೇಪಿಥ/ತತಪ್ಪ, ತೇಪಥುಃ, ತೇಪ। 
ತತಾಪ/ತತಪ, ತೇಪಿವ, ತೇಪಿಮ। 

ಲುಟ್‌: ರೂಪಗಳು: ತಪ್ಪಾ, ತಪ್ಪಾರೌ, ತಪ್ತಾರಃ॥ ತಪ್ಪಾಸಿ, ತಪ್ಪಾಸ್ಥಃ, ತಪ್ಪಾಸ್ಸ 
ತಪ್ಪಾಸ್ಕಿ ತಪಾಸ್ತಃ, ತಪ್ಪಾಸ್ಕಃ 

ಲೃಟ್‌: ರೂಪಗಳು: ತಪ್ಪ ಕೆ ತಪ್ಪ ಟಿ ತಪ್ಪ ನಿ ತಪ್ಪ py ತಪ್ಪ ನಿ ತಪ್ಪ Fo 
ತಪ್ಪಾ ಮಿ. ತಪ್ಪಾ ಕವಿ ತಪ್ಪಾ ಮಃ 

ಲೋಟ್‌: ರೂಪಗಳು: ತಪತು/ತಪತಾತ್‌, ತಪತಾಮ್‌, ತಪನ್ನು। ತಪ/ತಪತಾತ್‌, 
ತಪತಮ್‌, ತಪತ। ತಪಾನಿ, ತಪಾವ, ತಪಾಮ। 

ಲಜ್‌: ರೂಪಗಳು:ಅತಪತ್‌, ಅತಪತಾಮ್‌, ಅತಪನ್‌। ಅತಪಃ, ಅತಪತಮ್‌, 
ಅತಪತ। ಅತಪಮ್‌, ಅತಪಾವ, ಅತಪಾಮ। 

ವಿಧಿಲಿಜ್‌: ರೂಪಗಳು: ತಪೇತ್‌, ತಪೇತಾಮ್‌, ತಪೇಯುಃ ತಪೇಃ, ತಪೇತಮ್‌, 
ತಪೇತ। ತಪೇಯಮ್‌, ತಪೇವ, ತಪೇಮ। 

ಆಶೀರ್ಲಿಜಕ್‌: ರೂಪಗಳು: ತಪ್ಯಾತ್‌, ತಪ್ಯಾಸ್ತಾಮ್‌, ಹ ತಪ್ಯಾಃ, ತಪ್ಯಾಸ್ತಮ್‌, 
ತಪ್ಯಾಸ್ಟ ತಪ್ಯಾಸಮ್‌, ತಪ್ಯಾಸ್ತ, ತಪ್ಪಾಸ್ಸ 

ಲುಜ್‌್‌: ರೂಪಗಳು: ಅತಾಪ್ಲೀತ್‌, ಅತಾಪ್ತಾಮ್‌, ಅತಾಪ್ಪುಃ। ಅತಾಪ್ಲೀಃ, ಅತಾಪ್ತಮ್‌, 


ಅತಾಪ। ಅತಾಪಮ್‌, ಅತಾಪ , ಅತಾಪ | 
pr ಮಿ ನಿವೆ ನಿ೬ 


ಲೃಜಕ್‌: ರೂಪಗಳು: ಅತಪ್ಲ್ಯತ್‌, ಅತಪ್ಪ್ಯತಾಮ್‌, ಅತಪ್ಪ್ಯನ್‌। ಅತಪ್ಸ್ಯಃ, 
ಅತಪ್ಪ್ಯತಮ್‌, ಅತಪ್ಪ್ಯತಃ ಅತಪ್ಪ್ಯಮ್‌, ಅತಪ್ಸ್ಯಾವ, ಅತಪ್ಸ್ಯಾಮ। 

15. ಕ್ರಮು ಪಾದವಿಕ್ಷೇಪೇ (ಹೆಜ್ಜೆ ಮುಂದಿಡುವುದು/ನಡೆಯುವುದು) ಇದರಲ್ಲಿ 
“ಕ್ರಮ್‌' ಮಾತ್ರ ಉಳಿಯುತ್ತದೆ. ಇದು ಉದಿತ್‌ ಧಾತುವಾಗಿರುವುದರಿಂದ “ಉದಿತೋವಾ” 
ಎಂಬ ಸೂತ್ರವು "ಕೃತ್‌' ಪ್ರಕರಣದಲ್ಲಿ ಕಾಣುತ್ತೇವೆ. ಈ ಧಾತುವು ಸೇಟ್‌ ಆಗಿರುವುದರಿಂದ 
“ಥ' ಮತ್ತು “ತಾಸಿ' ಮೊದಲಾದ ಸ್ಥಳಗಳಲ್ಲಿ ಇಡಾಗಮ(ಇ)ವು ಬರುತ್ತದೆ. 


(ವೈಕಲ್ತಕವಾಗಿ ಶ್ಯನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ - 485.ವಾ ಭ್ರಾಶ-ಭ್ಲಾಶ-ಭ್ರಮು-ಕ್ರಮು-ಕ್ಷ್ಣಮು-ತ್ರಸಿ-ತ್ರುಟ-ಲಷಃ (3.17೦) 
ವೃತ್ತಿಃ-ಎಭ್ಯಃ ಶ್ಯನ್‌ ವಾ ಕರ್ತರ್ಥೇ ಸಾರ್ವಧಾತುಕೇ ಪರೇ। ಪಕ್ಷೇ ಶಪ್‌। 


ತಿಐನ್ತೇ ಭ್ಹಾದಯಃ ಪರಸ್ಮೈಪದಿ ರೂಪಗಳು 563 


ಅ. ವೃ - “ದಿವಾದಿಭ್ಯಃ ಶ್ಯನ್‌” ಎಂಬ ಸೂತ್ರದಿ೦ದ "ಶ್ಯನ್‌' ಎಂಬ ಪದವೂ, 
“ಸಾರ್ವಧಾತುಕೇ ಯಕ್‌” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ ಪದವೂ 
ಮತ್ತು “ಕರ್ತರಿ ಶಪ್‌” ಎಂಬ ಸೂತ್ರದಿಂದ "ಕರ್ತರಿ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಕರ್ತರ್ಥಕವಾದ ಸಾರ್ವಧಾತುಕ ಪ್ರತ್ಯಯವು ಪರದಲ್ಲಿದ್ದಾಗ ಭಾಶ್‌, 
ಭ್ಲಾಶ್‌, ಭ್ರಮ್‌, ಕ್ರಮ್‌, ಕ್ಷಮ್‌, ತಸ್‌, ತ್ರುಟಿ ಮತ್ತು ಲಷ್‌ ಧಾತುಗಳ ನಂತರ 
ವೈಕಲ್ಪಿಕವಾಗಿ “ಶ್ಯನ್‌' ಬರುತ್ತದೆ. 

[ಇಲ್ಲಿ “ವೈಕಲ್ಪಿಕವಾಗಿ' ಎಂದು ಹೇಳಿದ್ದರಿಂದ “ಶಪ್‌(ಅ)' ನ್ನು ಬಾಧಿಸಿ "ಶ್ಯನ್‌(ಯ)” 
ಬರುತ್ತದೆ. "ಶ್ಯನ್‌(ಯ)' ಬಾರದ ಪಕ್ಷದಲ್ಲಿ "ಶಪ್‌(ಅ)' ಪ್ರತ್ಯಯವು ಬರುತ್ತದೆ]. 

ವಿಶೇಷ:- ಭ್ವಾದಿಗಣದಲ್ಲಿ ಸಾಮಾನ್ಯವಾಗಿ "ಶಪ್‌(ಅ)' ಪ್ರತ್ಯಯವೇ ಬರುತ್ತದೆ, 
ದಿವಾದಿಗಣದಲ್ಲಿ "ಶ್ಯನ್‌(ಯ)”' ಮಾತ್ರ ಬರುತ್ತದೆ. ಆದರೆ ಮೇಲೆ ಹೇಳಿದ ಭ್ಹಾದಿಗಣ 
ಧಾತುಗಳಿಗೆ ಕರ್ತ್ರರ್ಥದಲ್ಲಿ “ಶಪ್‌(ಅ)' ಹಾಗೂ ವೈಕಲ್ಲಿಕವಾಗಿ "ಶ್‌ನ್‌(ಯ)' ಪ್ರತ್ಯಯ 
ಬರುತ್ತದೆ. 

(ಕ್ರಮ್‌ ಧಾತುವಿಗೆ ದೀರ್ಥವನ್ನು ವಿಧಿಸುವ ಸೂತ್ರ) 


ಸೂತ್ರ - 456 ಕ್ರಮಃ ಪರಸ್ಥೈಪದೇಷು (7.3.76) 

ವೃತ್ತಿಃ-ಕ್ರಮಃ ದೀರ್ಫಃ ಪರಸ್ಕೈಪದೇ ಶಿತಿ। ಕ್ರಾಮ್ಯತಿ, ಕ್ರಾಮತಿ। ಚಕ್ರಾಮ। ಕ್ರಮಿತಾ। 
ಕ್ರಮಿಷ್ಯತಿ। ಕ್ರಾಮ್ಯತು, ಕ್ರಾಮತು। ಅಕ್ರಾಮ್ಯತ್‌, ಅಕ್ರಾಮತ್‌। ಕ್ರಾಮ್ಯೇತ್‌, ಕ್ರಾಮೇತ್‌,। 
ಕ್ರಮ್ಯಾತ್‌। ಅಕ್ರಮೀತ್‌। ಅಕ್ರಮಿಷ್ಯತ್‌। ಪಾ ಪಾನೇ॥6| 

ಅ. ವೃ.- “ಷ್ಠಿವು-ಕ್ತಮು-ಚಮಾಮ್‌ ಶಿತಿ” ಎಂಬ ಸೂತ್ರದಿಂದ "ಶಿತಿ' ಎಂಬ 
ಪದವೂ, ಮತ್ತು “ಶಮಾಮಷ್ಟಾನಾಂ ದೀರ್ಫಃ ಶನಿ” ಎಂಬ ಸೂತ್ರದಿಂದ "ದೀರ್ಫಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಅ೦ಗಸ್ಕ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಶಿತ್‌ ಆದ ಪರಸ್ಮೈಪದ ಪ್ರತ್ಯಯವು ಪರದಲ್ಲಿದ್ದಾಗ, "ಕಮ್‌' ಧಾತುವಿನಲ್ಲಿರುವ 
“ಅ' ಕಾರಕ್ಕೆ ದೀರ್ಪವು ಬರುತ್ತದೆ. ಅಂದರೆ-“ಅಚಶ್ನ” ಎಂಬ ಸೂತ್ರದಿಂದ ಅಚಃ 
ಎಂಬ ಪದವು ಅನ್ವಯಿಸೋಣದರಿಂದ "ಕ್ರಮ್‌' ಧಾತುವಿನಲ್ಲಿರುವ "ಕ್‌' ಕಾರೋತ್ತರ 
ಹ್ರಸ್ವ "ಅ' ಕಾರಕ್ಕೆ ದೀರ್ಫ(ಆ)ವು ಆದೇಶವಾಗಿ ಬರುತ್ತದೆ. "ಪರಸ್ಕೈಪದೇಷು' 
ಎ೦ದು ಸೂತ್ರದಲ್ಲಿ ಹೇಳಿರೋಣದರಿಂದ ಪರಸ್ಮೈ ಪದದಲ್ಲಿಯೇ ಹ್ರಸ್ವ "ಅ' ಕಾರಕ್ಕೆ 
ದೀರ್ಫ(ಆ) ವು ಬರುತ್ತದೆ ಎಂದು ತಿಳಿಯಬೇಕು. ಇದೇ ಧಾತುವು ಉಪಸರ್ಗಗಳಿಂದ 
ಕೂಡಿದಾಗ, ಈ ಧಾತುವಿಗೆ ದೀರ್ಪವು ಬರುವುದಿಲ್ಲ ಉದಾ- ಪ್ರಕ್ರಮತೇ, ಆಕ್ರಮತೇ 
ಇಲ್ಲಿ ಉಪಸರ್ಗದ ದೆಸೆಯಿಂದ ಅರ್ಥಭೇದವೂ ಉಂಟಾಗಿದೆ. 

ಲಟ್‌: ಉದಾ- ಕ್ರಾಮ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ "ಕ್ರಮ್‌' ಧಾತುವಿನ 
ನಂತರ "ಲಟ್‌' "ಲ್‌' ಕಾರಕ್ಕೆ ತಿಪ್‌(ತಿ) ಆದೇಶ ಬಂದು ಕ್ರಮ್‌+ತಿ ಎಂದಿದ್ದಾಗ, 
“ಕರ್ತರಿ ಶಪ್‌” ಎಂಬುದರಿಂದ ಬರಬೇಕಾದ "ಶಪ್‌(ಅ)' ಪ್ರತಯವನ್ನು ಬಾಧಿಸಿ 
“ವಾ ಭ್ರಾಶ-ಭ್ಲಾಶ-ಭ್ರಮು-ಕ್ರಮು-ಕ್ಷಮು-ತ್ರಸಿ- ತ್ರುಟಿ-ಲಷಃ' ಎ೦ಬ ಸೂತ್ರದಿಂದ 


564 ಲಘುಸಿದ್ಧಾಂತ ಕೌಮುದೀ 


ವೈಕಲ್ಪಿಕವಾಗಿ "ಶ್ಯನ್‌'(ಯ) ಬಂದು ಕ್ರಮ್‌--ಯ3ತಿ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
ಧಾತುವಿನ ಹ್ರಸ್ವ "ಅ' ಕಾರಕ್ಕೆ ದೀರ್ಫ ಬಂದು, ಕ್ರಾಮ್‌--ಯ-ತಿ:ಕ್ರಾಮ್ಯತಿ ಎಂದು 
ರೂಪವು ಸಿದ್ಧವಾಗುತ್ತದೆ. “ಶ್ಯನ್‌' ಬಾರದ ಪಕ್ಷದಲ್ಲಿ “ಶಪ್‌(ಅ)' ಪ್ರತ್ಯಯವೇ ಬಂದು 
ಕ್ರಾಮತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು- 1. (ಶೈನ್‌ ಬಂದ ಪಕ್ಷದಲ್ಲಿ)- ಕ್ರಾಮ್ಯತಿ, ಕ್ರಾಮ್ಯತಃ, ಕ್ರಾಮ್ಯ 
ಕ್ರಾಮ್ಯಸಿ, ಕ್ರಾಮ್ಯಥಃ, ಕ್ರಾಮ್ಯಥ। ಕ್ರಾಮ್ಯಾಮಿ, ಕ್ರಾಮ್ಯಾವಃ, ಕ್ರಾಮ್ಯಾಮಃ। 

2. “ಶಪ್‌' ಬಂದ ಪಕ್ಷದಲ್ಲಿ - ಕ್ರಾಮತಿ, ಕ್ರಾಮತಃ, ಕ್ರಾಮನಿ। ಕ್ರಾಮಸಿ, ಕ್ರಾಮಥಃ, 
ಕ್ರಾಮಥ। ಕ್ರಾಮಾಮಿ, ಕ್ರಾಮಾವಃ, ಕ್ರಾ ಮಾಮಃ। 

ಲಿಟ್‌: ರೂಪಗಳು: ಚಕ್ರಾಮ, ಚಕ್ರಮತುಃ, ಚಕ್ರಮುಃ ಚಕ್ರಮಿಥ, ಚಕ್ರಮಥುಃ, 
ಚಕ್ರಮ। ಚಕ್ರಾಮ/ಚಕ್ರಮ, ಚಕ್ರಮಿವ, ಚಕ್ರಮಿಮ। 
 ಲುಟ್‌: ರೂಪಗಳು: ಕ್ರಮಿತಾ, ಕ್ರಮಿತಾರ್‌ೌ, ಕ್ರಮಿತಾರಃ ಕ್ರಮಿತಾಸಿ, ಕ್ರಮಿತಾಸ್ಥಃ, 
ಕ್ರಮಿತಾಸ್ಸ। ಕಮಿತಾಸ್ಕಿ ಕ್ರಮಿತಾಸ್ಪಃ, ಕ್ರಮಿತಾಸ್ಮಃ। 

ಲೃಟ್‌: ರೂಪಗಳು: ಕ್ರಮಿಷ್ಯತಿ, ಕ್ರಮಿಷ್ಯತಃ, ಕ್ರಮಿಷ್ಯನ್ನಿ! ಕ್ರಮಿಷ್ಯಸಿ, ಕ್ರಮಿಷ್ಯಥಃ, 
ಕ್ರಮಿಷ್ಯಥ। ಕ್ರಮಿಷ್ಯಾಮಿ, ಕ್ರಮಿಷ್ಯಾವಃ, ಕ್ರಮಿಷ್ಯಾಮಃ। 

ಲೋಟ್‌: ರೂಪಗಳು: 1. (ಶ್ಯನ್‌ ಬಂದ ಪಕ್ಷದಲ್ಲಿ)- ಕ್ರಾಮ್ಯತು;ಸ್ರಾಮ್ಯತಾತ್‌, 
ಕ್ರಾಮ್ಯತಾಮ್‌, ಕ್ರಾಮ್ಯನ್ತು ಕ್ರಾಮ್ಯ/ಸ್ರಾಮ್ಯತಾತ್‌, ಕ್ರಾಮ್ಯತಮ್‌, ಕ್ರಾಮ್ಯತ। ಕ್ರಾಮ್ಯಾನಿ, 
ಕ್ರಾಮ್ಯಾವ, ಕ್ರಾಮ್ಯಾಮ। 

2. "ಶಪ್‌(ಅ)' ಬಂದ ಪಕ್ಷದಲ್ಲಿ- ಕ್ರಾಮತು;/ಕ್ರಾಮತಾತ್‌, ಕ್ರಾಮತಾಮ್‌, ಕ್ರಾಮನ್ನು। 
ಕ್ರಾಮ/ಕ್ರಾಮತಾತ್‌, ಕ್ರಾಮತಮ್‌, ಕ್ರಾಮತ। ಕ್ರಾಮಾನಿ, ಕ್ರಾಮಾವ, ಕ್ರಾಮಾಮ। 

ಲಜ್‌: ರೂಪಗಳು: 1. (ಶೈನ್‌ ಬಂದ ಪಕ್ಷದಲ್ಲಿ)- ಅಕ್ರಾಮ್ಯತ್‌, ಅಕ್ರಾಮ್ಯತಾಮ್‌, 
ಅಕ್ರಾಮ್ಯನ್‌। ಅಕ್ರಾಮ್ಯಃ, ಅಕ್ರಾಮ್ಯತಮ್‌, ಅಕ್ರಾಮ್ಯತ। ಅಕ್ರಾಮ್ಯಮ್‌, ಅಕ್ರಾಮ್ಯಾವ, 
ಅಕ್ರಾಮ್ಯಾಮ। 

2. “ಶಪ್‌(ಅ)” ಬಂದ ಪಕ್ಷದಲ್ಲಿ- ಅಕ್ರಾಮತ್‌, ಅಕ್ರಾಮತಾಮ್‌, ಅಕ್ರಾಮನ್‌। 
ಅಕ್ರಾಮಃ, ಅಕ್ರಾಮತಮ್‌, ಅಕ್ರಾಮತ। ಅಕ್ರಾಮಮ್‌, ಅಕ್ರಾಮಾವ, ಅಕ್ರಾಮಾಮ। 

ವಿಧಿಲಿಜಕ್‌: ರೂಪಗಳು: 1. (ಶನ್‌ ಬಂದ ಪಕ್ಷದಲ್ಲಿ)- ಕ್ರಾಮ್ಯೇತ್‌, ಕ್ರಾಮ್ಯೇತಾಮ್‌, 
ಕ್ರಾಮ್ಯೇಯು॥ ಕ್ರಾಮ್ಯೇಃ, ಕ್ರಾಮ್ಯೇತಮ್‌, ಕ್ರಾಮ್ಯೇತ। ಕ್ರಾಮ್ಯೇಯಮ್‌, ಕ್ರಾಮ್ಯೇವ, 
ಕ್ರಾಮ್ಯೇಮ। 

2. “ಶಪ್‌(ಅ)' ಬಂದ ಪಕ್ಷದಲ್ಲಿ- ಕ್ರಾಮೇತ್‌, ಕ್ರಾಮೇತಾಮ್‌, ಕ್ರಾಮೇಯುಃ 
ಕ್ರಾಮೇಃ, ಕ್ರಾಮೇತಮ್‌, ಕ್ರಾಮೇತ। ಕ್ರಾಮೇಯಮ್‌, ಕ್ರಾಮೇವ, ಕ್ರಾಮೇಮ। 

ಆಶೀರ್ಲಿಜಕ: ರೂಪಗಳು: ಕ್ರಮ್ಯಾತ್‌, ಕ್ರಮ್ಯಾಸ್ತಾಮ್‌, ಕ್ರಮ್ಯಾಸುಃ। ಕ್ರಮ್ಯಾಃ, 
ಕ್ರಮ್ಯಾಸ್ತಮ್‌, ಕ್ರಮ್ಯಾಸ್ತ! ಕ್ರಮ್ಯಾಸಮ್‌, ಕ್ರಮ್ಯಾಸ್ತ, ಕಮ್ಯಾಸ್ನಃ 


ಓಲ 


ತಿಣನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 565 


ಲುಜಕ್‌; "ಕ್ರಮ್‌' ಧಾತುವಿಗೆ ಅಡಾಗಮ ಬಂದು ಪ್ರಥಮಪುರುಷ ಏಕವಚನದಲ್ಲಿ 
ಅಕ್ರಮ್‌.-ಈತ್‌ ಎಂದಿದ್ದಾಗ, ಹಿಂದಿನ "ಲುಜ್‌' "ಲ್‌' ಕಾರಗಳಲ್ಲಿ ಬಂದಂತೆ 'ಜಿ' 
ಬಂದು ಅದಕ್ಕೆ “ಸಿಚ್‌(ಸ್‌)' ಆದೇಶ ಬಂದು, "ಸ್‌' ಕಾರಕ್ಕೆ ಇಡಾಗಮ ಬಂದು 
ಅಕ್ರಮ್‌ ಇಸ್‌4ಈತ್‌ ಎಂದಿದ್ದಾಗ, “ಇಟ ಈಟಿ” ಎಂಬುದರಿಂದ "ಸ್‌ ಕಾರಕ್ಕೆ 
ಲೋಪ ಬಂದು ಅಕ್ರಮ್‌ ಇ. ಈತ್‌ ಎ೦ದಿದ್ದಾಗ, ಹ್ರಸ್ವ-ದೀರ್ಫ "ಇ 
ಕಾರಗಳಿಗೆ ಸವರ್ಣದೀರ್ಫ ಬಂದು ಅಕ್ರಮೀತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ವಿಶೇಷ: ಇಲ್ಲಿ “ವದ-ವ್ರಜ ಹಲನ್ನಸ್ಕಾಚಃ” ಎಂಬ ಸೂತ್ರದಿಂದ ಬರಬೇಕಾದ 
ವೃದ್ಧಿಯು “ನೇಟಿ” ಎಂಬುದರಿಂದ ನಿಷೇಧವಾಯಿತು. ಆ ನಿಷೇಧವನ್ನು “ಅತೋ 
ಹಲಾದೇಃ” ಎಂಬ ಸೂತ್ರವು ಬಾಧಿಸಿ ಇಡಾಗಮವು ವೈಕಲ್ಲಿಕವಾಗಿ ಬರಬೇಕಾಗಿತ್ತು. 
ಧಾತುವು "ಮ್‌' ಕಾರಾನ್ತವಾಗಿರೋಣದರಿಂದ ಅದನ್ನು ಬಾಧಿಸಿ “ಹ್ಯನ್ನ-ಕ್ಷಣ-ಶ್ಚಸ- 
ಜಾಗ್ರ್‌-ನಿ- ಶ್ವೇದಿತಾಮ್‌” ಎಂಬ ಸೂತ್ರದಿಂದ ನಿಷೇಧಿಸಲಾಗಿದೆ ಎಂದು ತಿಳಿಯಬೇಕು. 

ರೂಪಗಳು: ಅಕ್ರಮೀತ್‌, ಅಕ್ರಮಿಷ್ಟಾಮ್‌, ಅಕ್ರಮಿಷುಃ। ಅಕ್ರಮೀಃ, ಅಕ್ರಮಿಷ್ಟಮ್‌. 
ಅಕ್ರಮಿಷ್ಟ ಅಕ್ರಮಿಷಮ್‌, ಅಕ್ರಮಿಷ್ಟ, ಅಕ್ರಮಿಷ್ಠ 

ಲೃಜಕ್‌: ರೂಪಗಳು: ಅಕ್ರಮಿಷ್ಯತ್‌, ಅಕ್ರಮಿಷ್ಯತಾಮ್‌, ಅಕ್ರಮಿಷ್ಯನ್‌। ಅಕ್ರಮಿಷ್ಯಃ, 
ಅಕ್ರಮಿಷ್ಯತಮ್‌, ಅಕ್ರಮಿಷ್ಯತ। ಅಕ್ರಮಿಷ್ಯಮ್‌, ಅಕ್ರಮಿಷ್ಯಾವ, ಅಕ್ರಮಿಷ್ಯಾಮ। 

16. ಪಾ ಪಾನೇ(ಕುಡಿಯುವುದು) - ಈ ಧಾತುವು ಅನಿಟ್‌ ಆಗಿದೆ. 


(ಪಾ ಮೊದಲಾದ ಧಾತುಗಳಿಗೆ "ಪಿಬ' ಮೊದಲಾದ ಆದೇಶ ವಿಧಿಸುವ ಸೂತ್ರ) 
ಸೂತ್ರ - 487.ಪಾ-ಫ್ರಾ-ಧ್ಮಾ-ಸ್ಥಾ-ಮ್ನಾ-ದಾಣ್‌-ದೃಶ್ಯರ್ತಿ-ಸರ್ತಿ-ಶದ್‌-ಸದಾಂ- 
ಪಿಬ-ಜಿಫ್ರ-ಧಮ-ತಿಷ್ಠ-ಮನ-ಯಚ್ಛ- ಪಶ್ಯಚಣ್ಣ-ಧೌ-ಶೀಯ-ಸೀದಾಃ (7.3.78) 
ವೃತ್ತಿಃ-ಪಾದೀನಾಂ ಪಿಬಾದಯಃ ಸ್ಕುಃ ಇತ್‌ ಸ೦ಜ್ಯಕ। ಶಕಾರಾದೌ ಪ್ರತ್ಯಯೇ 
ಪರೇ। ಪಿಬಾದೇಶಃ ಅದನ್ನಃ ತೇನ ನ ಗುಣಃ ಪಿಬತಿ! 
ಪ. ಛೇ. - ಪಾ-ಫ್ರಾ-ಧ್ಮಾ-ಸ್ಥಾ-ಮ್ಮಾ-ದಾಣ್‌-ದೃಶಿ-ಅರ್ತಿ-ಸರ್ತಿ-ಶದ್‌-ಸದಾಂ, 
ಪಿಬ-ಜಿಪು-ಧಮ-ತಿಷ್ಠ-ಮನ-ಯಚ್ಛ- ಪಶ್ಯ-ಯಚ್ಛ-ಧೌ-ಶೀಯ-ಸೀದಾಃಿ 
ಅ. ವೃ. - “ಸ್ವಿವು-ಕ್ಷಮು-ಚಮಾಂ ಶಿತಿ” ಎಂಬ ಸೂತ್ರದಿಂದ "ಶಿತಿ' ಎಂಬ 
ಪದವು ಅನುವೃತ್ತವಾಗುತ್ತದೆ. 
ಅರ್ಥ-“ಇತ್‌' ಸಂಜ್ಞೆಯುಳ್ಳ “ಶ್‌' ಕಾರ ಮೊದಲಾದ ಪ್ರತ್ಯಯಗಳು ಪರದಲ್ಲಿದ್ದಾಗ, 
ಪಾ-ಫ್ರಾ ಮೊದಲಾದ ಧಾತುಗಳಿಗೆ ಪಿಬ, ಜಿಪ್ರ ಮೊದಲಾದವು ಕ್ರ "ಸಮವಾಗಿ ಆದೇಶಗಳಾಗಿ 
ಬರುತ್ತವೆ. ತಿಜನ್ನ ಪ್ರಕರಣದಲ್ಲಿ ಶಪ್‌, ಶ್ಯನ್‌, ಶ, ಮೊದಲಾದವು ಮತ್ತು ಕೃದನ್ತ 
ಪ್ರಕರಣದಲ್ಲಿ ಶತೃ, ಶಾನಚ್‌, 'ಖಶ್‌ ಮೊದಲಾದ ಪ್ರತ್ಯಯಗಳು “ಶಿತ್‌' ಗಳಾಗಿವೆ. 
ಇಂತಹ ಪ್ರತ್ಯಯಗಳು ಪರದಲ್ಲಿದ್ದಾಗ, ಪಾ-ಪ್ರಾ ಮೊದಲಾದ ಧಾತುಗಳಿಗೆ ಕ್ರಮವಾಗಿ 
ಪಿಬ, ಜಿಫ್‌ ಮೊದಲಾದವು. ಆದೇಶಗಳಾಗಿ ಬರುತ್ತವೆ. ಇಲ್ಲಿ ಎಲ್ಲ ಆದೇಶಗಳು 


566 ಲಘುಸಿದ್ಧಾಂತ ಕೌಮುದೀ 


ಸರ್ವಾದೇಶಗಳಾಗಿ ಬರುತ್ತವೆ. ಆದರೆ- ಆರ್ಧಧಾತುಕ "ಲ್‌' ಕಾರಗಳಲ್ಲಿ ಈ ಆದೇಶಗಳು 
ಬರುವುದಿಲ್ಲ. 

ವಿಶೇಷ: ಆರ್ಧಧಾತುಕ "ಲ್‌' ಕಾರಗಳಲ್ಲಿ "ಶಿತ್‌' ಆದ ವಿಕರಣಪ್ರತ್ಯಯಗಳೇ 
ಬರುವುದಿಲ್ಲ. ಆದ್ದರಿಂದ ಈ ಮೇಲಿನ ಆದೇಶಗಳು ಬರುವುದಿಲ್ಲ. "ಪಬ' ಮೊದಲಾದ 
ಆದೇಶಗಳು ಅದನ್ನವಾಗಿವೆ. ಹಲನ್ತವಾದ ಆದೇಶಗಳಾಗಿದ್ದರೆ “ಪುಗನ್ತ ಲಘೂಪದಸ್ಯ 
ಚ” ಎಂಬ ಸೂತ್ರದಿಂದ ಗುಣ ಬಂದು ಪೇಬತಿ ಮೊದಲಾದ ಅನಿಷ್ಟರೂಪಗಳು 
ಉಂಟಾಗುತ್ತಿದ್ದವು. ಅದುದರಿಂದ ಎಲ್ಲ ಧಾತುಗಳು ಅದನ್ನಗಳಾಗಿಯೇ ಇವೆ. 


ಸ್ಥಾನಿಯ ರೂಪದಲ್ಲಿರುವ ಧಾತುಗಳಿಗೆ ಬರುವ ಆದೇಶಗಳು ಈ ಕೆಳಗಿನಂತಿವೆ 

ಸ್ಥಾನೀ -ಪಾಘ್ರಾಧ್ಮಾಸ್ಥಾಮ್ನ್ಮಾದಾಣ್‌ದೃಶ್‌ ಯ ಸೃ ಶದ್‌ ಸದ್‌। (ಅರ್ತಿ) (ಸರ್ತಿ) 

ಆದೇಶ-ಪಿಬಜಿಪ್ರಧಮತಿಷ್ಯಮನಯಚ್ಛಪಶ್ಯ ಯಚ್ಛ ಧೌ ಶೀಯ ಸೀದ! 

ಲಟ್‌: ಉದಾ- ಪಿಬತಿ - ಪ್ರಥಮಪುರುಷ ಏಕವಚನದಲ್ಲಿ “ಪಾ(ಪಾನೇ)' ಧಾತುವಿನ 
ನಂತರ ಲಡಾದೇಶವಾದ "ತಿಪ್‌' ಬಂದು ಪಾ-ತಿ(ತಿಪ್‌) ಎ೦ದಿದ್ದಾಗ, “ಸಾರ್ವಧಾತುಕ- 
ಸಂಜ್ಞೆ ಬಂದು “ಕರ್ತರಿ ಶಪ್‌” ಎಂಬ ಸೂತ್ರದಿಂದ ಧಾತುವಿನ ನಂತರ "ಶಪ್‌(ಅ)' 
ವಿಕರಣ ಪ್ರತ್ಯಯವು ಬಂದು ಪಾ. ಅ-ತಿ ಎಂದಿರುತ್ತದೆ. ಧಾತುವಿನ ಪರದಲ್ಲಿ "ಶಿತ್‌ 
ಆದ "ಶಪ್‌' ಪ್ರತ್ಯಯವು ಇರೋಣದರಿಂದ, ಪ್ರಕೃತ ಸೂತ್ರದಿಂದ "“ಪಾ' ಧಾತುವಿಗೆ 
"ಪಿಬ' ಎಂಬುದು ಸರ್ವಾದೇಶವಾಗಿ ಬರುತ್ತದೆ. ಆಗ ಪಿಬ* ಅತಿ ಎಂದಿರುತ್ತದೆ. 
ಹಿಬ--ಅ ಎಂಬಲ್ಲಿ ಇರುವ ಎರಡು "ಅ' ಕಾರಗಳಿಗೆ "ಸವರ್ಣದೀರ್ಪ ಬಾರದೇ' 
“ಅತೋ ಗುಣೇ” ಎಂಬುದರಿಂದ ಪರರೂಪದ ಗುಣಾಕ್ಷರಿ (ಅ) ಬಂದು, 
ಪಿಬ+ತಿ-ಪಿಬತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಪಿಬತಿ. ಪಿಬತಃ, ಪಿಬನ್ನಿ! ಪಿಬಸಿ, ಪಿಬಥಃ, ಪಿಬಥ। ಪಿಬಾಮಿ, 
ಪಿಬಾವಃ, ಪಿಬಾಮಃ 

(ಈ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - 488.ಆತ ಔ ಣಲಃ (7.1.34) 

ವೃತ್ತಿಃ-ಆದನ್ತ್ನಾತ್‌ ಧಾತೋಃ ಣಲ ಔಕಾರಾದೇಶಃ ಸ್ಯಾತ್‌। ಪಪೌ। 

ಪ. ಛೇ. - ಆತಃ, ಔ, ಣಲಃ। 

ಅರ್ಥ- “ಆ” ಕಾರಾನ್ತ ಧಾತುವಿನ ನಂತರ ಇರುವ "ಲಿಟ್‌' "ಲ್‌' ಕಾರದ ಆದೇಶವಾದ 
"ತಿಪ್‌' ಗೆ ಬಂದ “ಣಲ್‌(ಅ)' ಆದೇಶಕ್ಕೆ "ಔ' ಕಾರವು ಆದೇಶವಾಗಿ ಬರುತ್ತದೆ. 

ಲಿಟ್‌: ಉದಾ: ಪಪೌ- ಪ್ರಥಮಪುರುಷ ಏಕವಚನದಲ್ಲಿ "ಪಾ' ಧಾತುವಿನ ನಂತರ 
ಲಿಡಾದೆಶವಾದ “ತಿಪ್‌' ಗೆ "ಣಲ್‌(ಅ)' ಬಂದು, ಪಾ*ಅ ಎಂದಿರುತ್ತದೆ. ಇದು 
ಆರ್ಧಧಾತುಕವಾಗಿರೋಣದರಿಂದ ವಿಕರಣ ಪ್ರತ್ಯಯವು ಬರುವುದಿಲ್ಲ. ಆದ್ದರಿಂದ 
"ಶಿತ್‌' ಗೆ ಅವಕಾಶವಿರುವುದಿಲ್ಲ. ಪ್ರಕೃತ ಸೂತ್ರದಿಂದ "ಇಲ್‌(ಅ)' ಗೆ %' ಕಾರವು 
ಆದೇಶವಾಗಿ ಬಂದು ಪಾ. ಔ ಎಂದಿರುತ್ತದೆ. ನಂತರ ಧಾತುವಿಗೆ ದ್ವಿತ್ವ ಬಂದು, ಪಾ 


ತಿಣನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 567 


ಪಾ..ಔ ಎಂದಿದ್ದಾಗ, ಅಭ್ಯಾಸದಲ್ಲಿ ಆದಿ ಹಲ್‌ ಒಂದೇ ಇರೋಣದರಿಂದ 
ಹಲಾದಿಶೇಷಕ್ಕೆ ಅವಕಾಶವಿರುವುದಿಲ್ಲ. ಈಗ “ಹ್ರಸ್ತ್ರ” ಎಂಬ ಸೂತ್ರದಿಂದ ಅಭ್ಯಾಸದಲ್ಲಿರುವ 
ಪಾ ನಲ್ಲಿರುವ "ಆ' ಕಾರಕ್ಕೆ ಹ್ರಸ್ವ "ಅ' ಕಾರವು ಆದೇಶವಾಗಿ ಬಂದು, ಪ ಪಾ. ಔ 
ಎಂದಿರುತ್ತದೆ. ವೃದ್ಧಿ ಸಂಧಿಯಿಂದ ಪಪೌ ಎಂದು ರೂಪವಾಗುತ್ತದೆ. 
((ಆ' ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ - 4589.ಆತೋ ಲೋಪ ಇಟ ಚ (6.4.64) 

ವೃತ್ತಿಃ-ಅಜಾದ್ಯೋಃ ಆರ್ಧಧಾತುಕಯೋಃ ಕ್ವಿತ್‌ ಇಟೋಃ ಪರಯೋಃ ಆತೋ 
ಲೋಪಃ ಪಪತುಃ। ಪಪುಃ ಪಪಿಥ, ಪಪಾಥ। ಪಪಥುಃ। ಪಪ। ಪಪೌ। ಪಪಿವ। ಪಪಿಮ। 
ಪಾತಾ। ಪಾಸ್ಯತಿ। ಪಿಬತು। ಅಪಿಬತ್‌। ಪಿಬೇತ್‌। 

ಪ. ಛೇ. - ಆತಃ, ಲೋಪಃ, ಇಟಿ, ಚ। 

ಅ.ವೃ.-“ಆರ್ಧಧಾತುಕೇ” ಎಂಬುದು ಇಲ್ಲಿ ಅಧಿಕಾರ ಸೂತ್ರವಾಗಿದೆ. 
“ದೀಜೋಯಡಚಿ ಕ್ವಿತಿ” ಎಂಬ ಸೂತ್ರದಿಂದ "ಕ್ಥಿತಿ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅಜಾದಿಯಾದ ಆರ್ಧಧಾತುಕ *ತ್‌' "ಜಿತ್‌' ಪ್ರತ್ಯಯ ಮತ್ತು ಆರ್ಧಧಾತುಕ 
"ಇಟ್‌' ಆಗಮವು ಪರದಲ್ಲಿದ್ದಾಗ, "ಆ' ಕಾರಕ್ಕೆ ಲೋಪವು ಬರುತ್ತದೆ. 

ಉದಾ-ಪಪತುಃ- ಪ್ರಥಮಪುರುಷ ದ್ವಿವಚನದಲ್ಲಿ “ಪಾ' ಧಾತುವಿನ ಮೇಲೆ 
ಲಿಡಾದೇಶವಾದ “ತಸ್‌' ಬಂದು ಅದಕ್ಕೆ "ಅತುಸ್‌' ಆದೇಶ ಬಂದು “ಲಿಟ್‌ ಚ” ಎಂಬ 
ಸೂತ್ರದಿಂದ ಆರ್ಧಧಾತುಕ ಸಂಜ್ಞೆ ಬಂದು ಪಾ4ಅತುಸ್‌ ಎಂದಿದ್ದಾಗ, ಧಾತುವಿಗೆ 
ದ್ವಿತ್ವ ಬಂದು ಪಾ ಪಾ*ಅತುಸ್‌ ಎಂದಿದ್ದಾಗ, ಅಭ್ಯಾಸದ "ಪಾ' ನಲ್ಲಿರುವ “ಆ' ಕಾರಕ್ಕೆ 
“ಹಸ್ಟ” ಎಂಬ ಸೂತ್ರದಿಂದ "ಅ' ಕಾರ ಬಂದು ಪ ಪಾ4ಅತುಸ್‌ ಎಂದಿದ್ದಾಗ, 
ಅಜಾದಿ ಆರ್ಧಧಾತುಕವು ಪರದಲ್ಲಿರೋಣದರಿಂದ ಪ್ರಕೃತ ಸೂತ್ರದಿಂದ ಅನಭ್ಯಾಸ 
“ಪಾ” ದಲ್ಲಿರುವ “ಆ' ಕಾರಕ್ಕೆ ಲೋಪ ಬಂದು ಪ ಪ್‌. ಅತುಸ್‌ ಎಂದಿದ್ದಾಗ, ರುತ್ವ- 
ವಿಸರ್ಗಗಳಿಂದ ಪಪತುಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಪ್ರಥಮಪುರುಷ ಬಹುವಚನದಲ್ಲಿ "ಉಸ್‌' ಪ್ರತ್ಯಯವನ್ನು 
ಸೇರಿಸಿದಾಗ ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಪಪುಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಪಪಿಥ/ಪಪಾಥ - ಮಧ್ಯಮಪುರುಷ ಏಕವಚನದಲ್ಲಿ "ಪಾ' ಧಾತುವಿನ 
ನಂತರ ಲಿಡಾದೇಶವಾದ "ಸಿಪ್‌' ಬಂದು ಅದಕ್ಕೆ 'ಥಲ್‌(ಥ)' ಬಂದು, ಧಾತುವಿಗೆ ದ್ವಿತ್ವ 
ಬಂದ ನಂತರ ಪಾ ಪಾ*ಥ ಎಂದಿದ್ದಾಗ, “ಹ್ರಸ್ವ” ಎಂಬ ಸೂತ್ರದಿಂದ ಅಭ್ಯಾಸದ 

"ಟ್ರ ಕಾರಕ್ಕೆ ಹ್ರಸ್ವ(ಅ)ವು ಬಂದು ಪಪಾ*ಥ ಎಂದಿರುತ್ತದೆ. 
“ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರದಿಂದ “ಇಟ್‌' ಪ್ರಾಪ್ತವಾಗಿತ್ತು. ಅದಕ್ಕೆ 
“ಕಾಚ ಉಪದೇಶೇತನುದಾತಾತ್‌” ಎಂಬ ಸೂತ್ರದಿಂದ "ಇಟ್‌' ನಿಷೇಧವು ಪ್ರಾಪ್ತವಾಗಿತ್ತು 
ಅದನ್ನೂ ಬಾಧಿಸಿ “ಯತೋ ಭಾರದ್ದಾಜಸ್ಮ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ 
ಇಡಾಗಮವು ಬರುತ್ತದೆ. ಇಡಾಗಮ ಬಂದ ಪಕ್ಷದಲ್ಲಿ ಪಕೃತ ಸೂತ್ರದಿಂದ ಅನಭ್ಯಾಸದ 


ಟ್‌ 


568 ಲಘುಸಿದ್ಧಾ೦ತ ಕೌಮುದೀ 


“ಆ' ಕಾರಕ್ಕೆ ಲೋಪ ಬಂದು ಪ ಪ್‌4ಇ+ಥ=ಪಪಿಥ ಎಂಬ ರೂಪವು ಸಿದ್ಧವಾಗುತ್ತದೆ. 
ಇಡಾಗಮ ಬಾರದ ಪಕ್ಷದಲ್ಲಿ ಪಪಾಥ ಎಂಬ ವೈಕಲ್ಲಿಕ ರೂಪವು ಸಿದ್ಧವಾಗುತ್ತದೆ. 

ಉದಾ- ಪಪಥುಃ, ಪಪ- ಮಧ್ಯಮಪುರುಷ ದ್ವಿವಚನ-ಬಹುವಚನಗಳಲ್ಲಿ 
(ಕ್ರಮವಾಗಿ)ಧಾತುವಿನ ನಂತರ ಲಿಡಾದೇಶವಾದ “ಥಸ್‌' ಮತ್ತು "ಥ' ಗಳು ಬಂದು 
ಅವುಗಳ ಸ್ಥಾನದಲ್ಲಿ ಕ್ರಮವಾಗಿ “ಅತುಸ್‌' ಮತ್ತು "ಅ' ಗಳು ಆದೇಶವಾಗಿ ಬಂದು 
ಧಾತುವಿಗೆ ದ್ವಿತ್ವ ಬಂದು, ಪಾ ಪಾ+ಅಥುಸ್‌, ಮತ್ತು ಪಾ ಪಾ. ಥ ಎಂದಿದ್ದಾಗ, 
ಅಭ್ಯಾಸದ “ಆ' ಕಾರಕ್ಕೆ “ಹಸ್ತ” ಎಂಬುದರಿಂದ ಹ್ರಸ್ವ "ಅ' ಕಾರ ಬಂದು, ಪ 
ಪಾ. ಅಥುಸ್‌, ಮತ್ತು ಪ ಪಾ. ಥ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಅನಭ್ಯಾಸದ “ಆ' 
ಕಾರಕ್ಕೆ ಲೋಪ ಬಂದು, ಪ ಪ್‌. ಅಥುಸ್‌, ಮತ್ತು ಪ ಪ್‌.ಥ ಎ೦ದಿದ್ದಾಗ, ಎರಡು 
“ಅ” ಕಾರಗಳಿಗೆ ಪರರೂಪ ಬಂದು ಪಪಥುಸ್‌ ಎಂದಾಗಿ ನಂತರ ರುತ್ವ- ವಿಸರ್ಗಗಳಿಂದ 
ಪಪಥುಃ ಎಂಬ ರೂಪವೂ ಮತ್ತು ಪಪ ಎಂಬ ಬಹುವಚನದ ರೂಪವೂ 
ಸಿದ್ಧವಾಗುತ್ತವೆ. 

ಉದಾ - ಪಪೌ-ಉತ್ತಮಪುರುಷ ಏಕವಚನದಲ್ಲಿ ಪ್ರಥಮಪುರುಷ 
ಏಕವಚನದಲ್ಲಿಯಂತೆ "ಇಲ್‌(ಅ)' ಪ್ರತ್ಯಯವು ಬರೋಣದರಿಂದ ಪ್ರಥಮಪುರುಷ 
ಏಕವಚನದಲ್ಲಿಯಂತೆ ಪಪೌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಪಪಿವ, ಪಪಿಮ-ಉತ್ತಮಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
“ಪಾ' ಧಾತುವಿನ ನಂತರ ಲಿಡಾದೇಶವಾದ “ವಸ್‌' "ಮಸ್‌' ಗಳು ಬಂದು ಧಾತುವಿಗೆ 
ದ್ವಿತ್ವ ಬಂದನಂತರ ಪಾ ಪಾ+ವಸ್‌, ಮತ್ತು ಪಾ ಪಾ4ಮಸ್‌ ಎಂದಿದ್ದಾಗ, “ಹ್ರಸ್ವಃ” 
ಎಂಬ ಸೂತ್ರದಿಂದ ಅಭ್ಯಾಸದ “ಆ' ಕಾರಕ್ಕೆ ಹ್ರಸ್ವಅ)ವು ಬಂದು ಪ ಪಾ.ವಸ್‌, 
ಮತ್ತು ಪ ಪಾ.--ಮಸ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಅನಭ್ಯಾಸದ "ಆ' ಕಾರಕ್ಕೆ 
ಲೋಪ ಬಂದು, ಪ ಪ್‌.-ವಸ್‌, ಮತ್ತು ಪ ಪ್‌--ಮಸ್‌ ಎಂದಿದ್ದಾಗ, “ಆರ್ಧಧಾತುಕಸ್ಕೇಡ್‌ 
ವಲಾದೇಃ” ಎಂಬ ಸೂತ್ರದಿಂದ "ಇಟ್‌(ಇ)' ಆಗಮವಾಗಿ ಬಂದು ಪ ಪ್‌4ಇವಸ್‌, 
ಮತ್ತು ಪ ಪ್‌. ಇಮಸ್‌ ಎಂದಿದ್ದಾಗ, "ವಸ್‌' "ಮಸ್‌' ಗಳಿಗೆ ಅಭಿನವ ಆಖ್ಯಾತ 
ಪ್ರತ್ಯಯಗಳಾದ "ವ' "ಮ' ಗಳು ಬಂದು, ಪ ಪ್‌. ಇವ, ಮತ್ತು ಪ ಪ್‌.ಇವು 
ಎಂದಾಗಿ ಪಪಿವ ಮತ್ತು ಪಪಿಮ ರೂಪಗಳು ಸಿದ್ಧವಾಗುತ್ತವೆ. ರೂಪಗಳು: ಪಪೌ, 
ಪಪತುಃ, ಪಪುಃ ಪಪಿಥ/ಪಪಾಥ, ಪಪಥುಃ, ಪಪ। ಪಪೌ, ಪಪಿವ, ಪಪಿಮ। 

ವಿಶೇಷ: “ಏಕಾಚ ಉಪದೇಶೇನನುದಾತ್ತಾತ್‌” ಎ೦ಬ ಸೂತ್ರದಿಂದ ಇಡಾಗಮವು 
ನಿಷೇಧಿಸಲ್ಪಟ್ಟಿರೋಣದರಿಂದ, ಈ ಧಾತುವು ಅನಿಟ್‌ ಆಗಿದೆ. ಲುಟ್‌, ಲೃಟ್‌, ಮತ್ತು 
ಲುಜ್‌ ಗಳ ಪ್ರತ್ಯಯಗಳಾದ ತಾಸಿ, ಸ್ಯ, ಮತ್ತು ಸಿಚ್‌ ಗಳು ಈ ಅನಿಟ್‌ ಆದ ಪ್ರಕೃತ 
ಧಾತುವಿನ ಪರದಲ್ಲಿದ್ದಾಗಲೂ ಇಡಾಗಮವು ಬರುವುದಿಲ್ಲ. 

ಲುಟ್‌: ಉದಾ- ಪಾತಾ- ಪ್ರಥಮಪುರುಷ ಏಕವಚನದಲ್ಲಿ "ಪಾ' ಧಾತುವಿನ 
ನಂತರ ಲುಡಾದೇಶವಾದ “ತಿಪ್‌' ಬಂದು ಪಾ--ತಿ(ತಿಪ್‌) ಎ೦ದಿದ್ದಾಗ, ಲುಟ್‌ 
"ಲ್‌' ಕಾರದಲ್ಲಿ ಧಾತುವಿನ ನಂತರ “ಸ್ಯತಾಸೀಲ್ಕಲುಟೋಃ” ಎ೦ಂಬಸೂತ್ರದಿಂದ "ತಾಸಿ' 


ತಿಜನ್ತೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 569 


ಬಂದಾಗ, ಇಡಾಗಮ ನಿಷೇಧಿಸಲ್ಪಟ್ಟಿದ್ದರಿಂದ, ಇಡಾಗಮ ಬಾರದೇ 
“ಉಪದೇಶೇಇಜನುನಾಸಿಕ ಇತ್‌” ಎಂಬ ಸೂತ್ರದಿಂದ "ಸ್‌' ಕಾರೋತ್ತರ "ಇ' ಕಾರ 
ಲೋಪವಾಗಿ, ಪಾ*ತಾಸ್‌4ತಿ ಎಂದಿದ್ದಾಗ “ಲುಟಃಪ್ರಥಮಸ್ಯ ಡಾರೌರಸಃ” ಎಂಬ 
ಸೂತ್ರದಿಂದ “ತಿ' ಗೆ "ಡಾ(ಆ)' ಆದೇಶವಾಗಿ ಬಂದು ಪಾ*ತಾಸ್‌.-ಆ(ಡಾ) ಎಂದಿದ್ದಾಗ, 
“ಅಚೋನನ್ನ್ಯಾದಿ ಟಿ” ಎಂಬ ಸೂತ್ರದಿಂದ "ತಾಸಿ' ಯಲ್ಲಿನ "ಆಸ್‌' ಗೆ ಲೋಪ 
ಬಂದು, ಪಾ*ತ್‌..ಆ-ಪಾತಾ ಎಂಬ ರೂಪವು ಸಿದ್ಧವಾಗುತ್ತದೆ. ರೂಪಗಳು:ಪಾತಾ, 
ಪಾತಾರೌ, ಪಾತಾರಃ ಪಾತಾಸಿ, iS ಪಾತಾಸ್ಕಿ ಪಾತಾಸಃ, ಪ ಪಾತಾಸ್ಕಃ। 

ಲೃಟ್‌: ರೂಪಗಳು: ಪಾಸ್ಯತಿ, ಪಾಸ್ಯ , ಪಾಸ್ಕನ್ನಿ ಪ ಪಾಸ್ಯಸಿ, ಪಾಸ್ಯಥಃ, ಪ ಪಾಸ್ಕಥ। 
ಪಾಸ್ಯಾಮಿ, ಪಾಸ್ಯಾವಃ, ಪಾಸ್ಕಾಮಃ। 

Pp ರೂಪಗಳು:ಪಿಬತು/ಪಿಬತಾತ್‌, ಪಿಬತಾಮ್‌, ಪಿಬನ್ನು ಪಿಬ/ ಪಿಬತಾತ್‌, 
ಪಿಬತಮ್‌,ಪಿಬತಃಪಿಬಾನಿ, ಪಿಬಾವ, ಪಿಬಾಮಃ। 

ಲಜುಕ್‌: ರೂಪಗಳು: ಅಪಿಬತ್‌, ಅಪಿಬತಾಮ್‌,ಅಪಿಬನ್‌।ಅಪಿಬಃ, ಅಪಿಬತಮ್‌, 
ಅಪಿಬತಅಪಿಬಮ್‌, ಅಪಿಬಾವ, ಅಪಿಬಾಮ। 

ವಿಧಿಲಿಜ್‌: ರೂಪಗಳು: ಪಿಬೇತ್‌, ಪಿಬೇತಾಮ್‌, ಪಿಬೇಯುಃ ಪಿಬೇಃ, ಪಿಬೇತಮ್‌, 
ಪಿಬೇತಪಿಬೇಯಮ್‌, ಪಿಬೇವ, ಪಿಬೇಮಃ। 

` (ಏತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ - 49೦.ಏರ್ಲಜೆ (6.4.67) 


ವೃತ್ತಿಃ -ಘು ಸ೦ಂಜ್ಜಕಾನಾಂ। ಭಜ ವೂ ಚ ಏತ್ವಂ ಸ್ಯಾತ್‌ ಆರ್ಧಧಾತುಕೇ 

ಕಿತಿ ಲಿಚಿ ಪೇಯಾತ್‌। (439) ಗಾತಿಸ್ಟೇತಿ ಸಿಚೋ ಲುಕ್‌! ಅಪಾತ್‌ಅಪಾತಾಮ್‌ 
ಪ. ಛೇ. - ಏಃ ಲಿಜಿ। 

ಅ. ವೃ. ಸ:ಘುಮಾಸ್ಥಾಗಾಪಾಜಹಾತಿಸಾವತ್‌ ಹಲಿ” ಎಂಬ ಸೂತ್ರದಿಂದ 
'ಘುಮಾಸ್ಥಾಗಾಪಾಜಹಾತಿಸಾಮ್‌' ಎಂಬ ಪದವೂ, “ದೀಚಜೋಯುಡಚಿ ಕಿತಿ” ಎಂಬ 
ಸೂತ್ರದಿಂದ "ಕ್ವಿತಿ' ಎಂಬ ಪದವೂ ಅನುವೃ' ತ್ತವಾಗುತ್ತದೆ. 

ಅರ್ಥ -ಆರ್ಧಹ್ಞಾತುಕ ಸಂಜ್ಞೆಯುಳ್ಳೆ "ಕಿತ್‌' ಮತ್ತು "ಲಿಜ್‌' ಪರದಲ್ಲಿದ್ದಾಗ, “ಘು' 
ಸ೦ಜ್ಞಕ ಧಾತು ಹಾಗೂ ಮಾ, ಸ್ಥಾ, ಗಾ, ಪಾ, ಹಾ ಮತ್ತು ಶೋ ಧಾತುಗಳಿಗೆ "ಏ' 
ಕಾರಪು ಆದೇಶವಾಗಿ ಬರುತ್ತದೆ. 

ವಿಶೇಷ: ಈ ಆದೇಶವು ಧಾತುವಿನ ಅಜ್ಲದ ಕೊನೆಯ “ಆ' ಕಾರಕ್ಕೇನೇ ಬರುತ್ತದೆ. 

ಆಶೀರ್ಲಿಜ್‌: ಉದಾ-ಪೇಯಾತ್‌- ಆಶೀರ್ಲಿಜ್‌ ನ ಪ್ರಥಮಪುರುಷ ಏಕವಚದಲ್ಲಿ 
“ಪಾ' ಧಾತುವಿನ ನಂತರ "ಲಿಜ್‌' "ಲ್‌' ಕಾರಕ್ಕೆ ತಿಬಾದೇಶ ಬ೦ದುಮೇಲೆ “ಕಿದಾಶಿಷೀ?” 
ಎಂಬ ಸೂತ್ರದಿಂದ "ಯಾಸುಟ್‌(ಯಾಸ್‌)' ಆಗಮ ಬಂದು, "ಯಾಸುಟ್‌' ಗೆ ಕಿದ್ದದ್ದಾವ 
ಬಂದು, ಸ್ಸೋಃ ಸ ಸಂಯೋಗಾದ್ಯೋಃ” ಎಂಬ ಸೂತ್ರದಿಂದ "ಯಾಸ್‌ `ನ ಲ್ಲಾ 


570 ಲಘುಸಿದ್ದಾಂತ ಕೌಮುದೀ 


ಕಾರಕ್ಕೆ ಲೋಪ ಬಂದು, ಪಾಯಾ-*-ತ್‌ ಎಂದಿದ್ದಾಗ, “ಪ್ರಕೃತ ಸೂತ್ರದಿಂದ "ಪಾ' 
ಧಾತುವಿನ ಅಂತ್ಯ "ಅ' ಕಾರಕ್ಕೆ "ಏ' ಕಾರವು ಆದೇಶವಾಗಿ ಬಂದು, 
ಪೇ4ಯಾ+ತ್‌-ಪೇಯಾತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
` ರೂಪಗಳು: ಪೇಯಾತ್‌, ಪೇಯಾಸ್ತಾಮ್‌, ಪೇಯಾಸುಃ ಪೇಯಾಃ ಪೇಯಾಸ್ತಮ್‌, 

ಪೇಯಾಸ್ತ! ಪೇಯಾಸಮ್‌, ಪೇಯಾಸ್ವ, ಪೇಯಾಸ್ಸು 

ಲುಜ್‌್‌: ಉದಾ- ಅಪಾತ್‌- "ಲುಜ” "ಲ್‌' ಕಾರದ ಪ್ರಥಮಪುರುಷ ಏಕವಚನದಲ್ಲಿ, 
ಪಾ ಧಾತುವಿನ ಮೇಲೆ "ಲ್‌' ಕಾರಕ್ಕೆ “ತಿಪ್‌' ಆದೇಶವಾಗಿ ಬಂದು, ಧಾತುವಿಗೆ 
ಅಡಾಗಮ ಬಂದಮೇಲೆ ಅ+ಪಾ+ತಿ ಎಂದಿದ್ದಾಗ,”ಇತಶ್ನ” ಎಂಬ ಸೂತ್ರದಿಂದ "ಇ' 
ಕಾರ ಲೋಪವಾಗಿ ಅ ಪಾತ್‌ ಎಂದಿರುತ್ತದೆ. ಧಾತುವಿನ ನಂತರ "ಚ್ಲಿ' ಆಗಮ 
ಬಂದು, ಅದಕ್ಕೆ "ಸಿಚ್‌(ಸ್‌)' ಆದೇಶ ಬಂದು “ಗಾತಿಸ್ಥಾಘುಪಾಭೂಭ್ಯಃ ಸಿಚಃ 
ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಸ್‌'(ಸಿಚ್‌) ಕಾರಕ್ಕೆ ಲೋಪ ಬಂದು 
ಅ-ಪಾ.-ತ್‌-ಅಪಾತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ವಿಶೇಷ: 1. ಈ ಧಾತುವು ಅನಿಟ್‌ ಆಗಿರೋಣದರಿಂದ ಇಡಾಗಮವು ಬರಲಿಲ್ಲ. 
2. ಈ ಪ್ರಕ್ರಿಯೆಯಲ್ಲಿ "ಸಿಚ್‌(ಸ್‌)' ಲೋಪವಾಗಿರೋಣದ್ದರಿಂದ “ಅಸ್ತಿಸಿಜೋಪಪ್ಳಕ್ತೇ” 
ಎಂಬ ಸೂತ್ರದಿಂದ ದೀರ್ಫವಾದ “ಈಟ್‌' ಆಗಮವು ಬರಲಿಲ್ಲ. 

ಉದಾ- ಅಪಾತಾಮ್‌ - ಪ್ರಥಮಪುರುಷ ದ್ವಿವಚನದಲ್ಲಿ, ಪಾ--ತಾಮ್‌ ಎಂದಿದ್ದಾಗ 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಅಪಾತಾಮ್‌ ಎಂದು ರೂಪಸಿದ್ಧವಾಗಿದೆ. 

(ಜುಸ್‌(ಉಸ್‌) ಆದೇಶವನ್ನು ವಿಧಿಸುವ ನಿಯಮ ಸೂತ್ರ) 

ಸೂತ್ರ - 491. ಆತಃ (3.4.1೦) 

ವೃತ್ತಿಃ-ಸಿಚ್‌ಲುಕಿ ಆದನ್ಹಾತ್‌ ಏವ ರಃ ಜುಸ್‌। 

ಅ. ವ್ಯ- “ಸಿಜಭ್ಯಸ್ತವಿದಿಭ್ಯಶ್ಚ)” ಎಂಬ ಸೂತ್ರದಿಂದ “ಸಿಚಃ' ಎಂಬ ಪದವೂ, 
ಮತ್ತು “ರುರ್ಜುಸ್‌” ಎಂಬ ಸೂತ್ರವೂ ಅನುವೃತ್ತವಾಗುತ್ತವೆ. 

ಅರ್ಥ- “ಸಿಚ್‌(ಸ್‌)'ಗೆ ಲುಕ್‌(ಲೋಪ) ಬ೦ದಮೇಲೆ ಆದನ್ತ ಧಾತುವಿನ 
ಪರದಲ್ಲಿಯೇ "ಮು' ಗೆ "ಜುಸ್‌(ಉಸ್‌)' ಆದೇಶವು ಬರುತ್ತದೆ, "ಏವ' ಎಂದು 
ಹೇಳಿರುವುದರಿಂದ ಬೇರೆ ಧಾತುಗಳಿಗೆ ಬರುವುದಿಲ್ಲವೆ೦ದು ತಿಳಿಯಬೇಕು. 

ವಿಶೇಷಃ ಇಲ್ಲಿ "ಸಿಚ್‌(ಸ್‌)' ಗೆ ಲುಕಲೋಪ) ಬಂದಮೇಲೆ” ಎಂದು ಹೇಳಿರುವದಕ್ಕೆ 
ಕಾರಣ “ಗಾತಿಸ್ಥಾಘುಪಾಭೂಭ್ಯಃ ಸಿಚಃ ಪರಸ್ಥೆ ಹೈಪದೇಷು?” ಎಂಬ ಸೂತ್ರದಿಂದ 
“ಸ್‌'(ಸಿಚ್‌)ಕಾರಕ್ಕೆ ಲೋಪ ಬಂದಿದೆ ಎಂದು ತಿಳಿಯಬೇಕು. "ಸಿದ್ದೇ ಸತ್ಕಾರಭ್ಯಮಾಣೋ 
ವಿಧಿಃ ನಿಯಮಾಯ ಭವತಿ' ಎಂಬ ನಿಯಮದಿಂದ ಪ್ರಕೃತ ಸೂತ್ರವು ನಿಯಮ 
ಸೂತ್ರವಾಗಿದೆ. ಯಾಕೆಂದರೆ "ಯು' ಗೆ “ಜುಸ್‌' ಆದೇಶ ಬರುವುದು “ಸಿಜಭ್ಯಸ್ತವಿದಿಭ್ಯಶ್ಚ” 
ಎ೦ಬ ಸೂತ್ರದಿಂದಲೇ ಸಿದ್ಧವಾಗಿದೆ. 


ತಿಐನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು ೨71 


(ಪರರೂಪವನ್ನು ವಿಧಿಸುವ ಸೂತ್ರ) 
ಸೂತ್ರ - 492.ಉಸ್ಯಪದಾನ್ಹಾತ್‌ (6.1.೨6) 

ವೃತ್ತಿಃ-ಅಪದಾನ್ಹಾತ್‌ ಅಕಾರಾತ್‌ ಉಸಿ ಪರೇ ಪರರೂಪಮೇಕಾದೇಶಃ ಅಪುಃ। 
ಅಪಾಸ್ಯತ್‌। 

ಗೈ ಹರ್ಷಕ್ಷಯೇ॥7 ಗ್ಲಾಯತಿ 

ಪ. ಛೇ. - ಉಸಿ, ಅಪದಾನ್ಹಾತ್‌। 

ಅ. ವೃ- “ಆದ್ಲುಣಃ” ಎಂಬ ಸೂತ್ರದಿಂದ "ಅತ್‌' ಎಂಬ ಪದವೂ, “ಇಕೋಯಣಚಿ” 
ಎ೦ಬ ಸೂತ್ರದಿಂದ "ಅಚಿ' ಎಂಬ ಪದವೂ ಅನುವೃತ್ತವಾಗುತ್ತವೆ. 
“ಏಕಃಪೂರ್ವಪರಯೋಃ” ಎ೦ಬ ಸೂತ್ರವು ಅಧಿಕಾರ ಸೂತ್ರವಾಗಿದೆ. 

ಅರ್ಥ-ಪದಾನ್ನವಲ್ಲದ "ಅ' ಕಾರದ ನಂತರ "ಉಸ್‌' ಪರದಲ್ಲಿದ್ದಾಗ, ಪೂರ್ವ- 
ಪರಗಳ ಸ್ಥಾನದಲ್ಲಿ ಪರರೂಪವು ಏಕಾದೇಶವಾಗಿ ಬರುತ್ತದೆ. 

ಉದಾ- ಅಪುಃ - ಪ್ರಥಮಪುರುಷ ಬಹುವಚನದಲ್ಲಿ ಲುಜ್‌ "ಲ್‌' ಕಾರಕ್ಕೆ Kev 
ಆದೇಶ ಬಂದು ಧಾತುವಿಗೆ ಅಡಾಗಮ ಬಂದಮೇಲೆ, ಧಾತುವಿನ ನಂತರ "'ಚ್ಹ' 
ಬಂದು ಅದಕ್ಕೆ "ಸಿಚ್‌' ಆದೇಶ ಬಂದಮೇಲೆ ಆ "ಸಿಚ್‌' ಗೆ "ಲುಕ್‌(ಲೋಪ)' 
ಬಂದಮೇಲೆ ಅ+ಪಾ4ಯು ಎಂದಿರುತ್ತದೆ. "ಯು' ಗೆ “ಆತಃ” ಎಂಬ ಸೂತ್ರದಿಂದ 
“ಜುಸ್‌(ಉಸ್‌)' ಆದೇಶ ಬಂದು ಅ--ಪಾ--ಉಸ್‌ ಎಂದಾಗುತ್ತದೆ. “ಆದ್ಲುಣಃ” ಎಂಬ 
ಸೂತ್ರದಿಂದ ಬರಬೇಕಾದ "ಥಾ' ಪ್ರತ್ಯಯವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ “ಪಾ' 
ದಲ್ಲಿರುವ “ಆ' ಕಾರ "ಉಸ್‌' ನಲ್ಲಿರುವ "ಉ' ಕಾರಗಳಿಗೆ ಪರರೂಪವಾಗಿ "ಉ' 
ಕಾರವೇ ಬಂದು ಅಪ್‌. ಉಸ್‌-ಅಪುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಅಪುಃ 
ಎಂಬ ರೂಪವು ಸಿದ್ಧವಾಗುತ್ತದೆ. ರೂಪಗಳು: ಅಪಾತ್‌, ಅಪಾತಾಮ್‌, ಅಪುಃ ಅಪಾಃ, 
ಅಪಾತಮ್‌, ಅಪಾತ। ಅಪಾಮ್‌, ಅಪಾವ, ಅಪಾಮ। 

ಲೃಜಕ: ರೂಪಗಳು: ಅಪಾಸ್ಯತ್‌, ಅಪಾಸ್ಯತಾಮ್‌, ಅಪಾಸ್ಕನ್‌। ಅಪಾಸ್ಯಃ, 
ಅಪಾಸ್ಕತಮ್‌, ಅಪಾಸ್ಯತ। ಅಪಾಸ್ಯಮ್‌, ಅಪಾಸ್ಯಾವ, ಅಪಾಸ್ಕಾಮ। 

ಧಾತು 12. ಗ್ಲೈ- ಹರ್ಷಕ್ಷಯೇ(ಆನಂದಹ್ರಾಸವಾಗುವುದು, ಅಥವಾ 
ದುಃಖಿಯಾಗುವುದು ದಣಿಯುವುದು ಇತ್ಯಾದಿ! ಅರ್ಥಗಳು)-ಧಾತುಪಾಠದಲ್ಲಿ "ಐ' 
ಕಾರವು ಕೊನೆಯಲ್ಲಿರೋಣದರಿಂದ ಇದನ್ನು ಏಜನ್ತ ಧಾತುವಾಗಿ ಪರಿಗಣಿಸಲಾಗಿದೆ. 
ಇದರಲ್ಲಿ ಯಾವ ವರ್ಣವೂ "ಇತ್‌' ಸಂಜ್ಞಕವಾಗಿಲ್ಲ. 

ಲಟ್‌: ಉದಾ- ಗ್ಲಾಯತಿ - ಪ್ರಥಮಪುರುಷ ಏಕವಚನದಲ್ಲಿ "ಗ್ಲೈ' ಧಾತುವಿನ 
ನಂತರ ಲಡಾದೇಶವಾದ *ತಿಪ್‌ (ತಿ)' ಬಂದು ಗ್ಲೈ*-ತಿ ಎ೦ದಿದ್ದಾಗ, “ಕರ್ತರಿ ಶಪ್‌” 
ಎಂಬ ಸೂತ್ರದಿಂದ "ಶಪ್‌ (ಅ)' ವಿಕರಣ ಬಂದು ಗ್ಲೈ*ಅ--ತಿ ಎಂದಿರುತ್ತದೆ. ಆಗ 
“ಏಚೋತಯವಾಯಾವಃ” ಎಂಬ ಸೂತ್ರದಿಂದ "ಐ' ಕಾರಕ್ಕೆ “ಆಯ್‌' ಆದೇಶ 
ಬಂದು ಗ್ಲ್‌ಆಯ್‌--ಅತತಿಂಗ್ಲಾಯತಿ ಎಂಬ ರೂಪವು ಸಿದ್ಧವಾಗುತ್ತದೆ. 


572 ಲಘುಸಿದ್ಧಾಂತ ಕೌಮುದೀ 


ರೂಪಗಳು: ಗ್ಲಾಯತಿ, ಗ್ಲಾಯತಃ, ಗ್ಲಾಯನ್ತಿಗ್ಲಾಯಸಿ,ಗ್ಲಾಯಥಃ, ಗ್ಲಾಯಥ! 
ಗ್ಲಾಯಾಮಿ, ಗ್ಲಾಯಾವಃ. ಗ್ಲಾಯಾಮಃ। 
(ಆತ್ಮವನ್ನು ವಿಧಿಸುವ ಸೂತ್ರ) 
ಸೂತ್ರ - 493.ಆದೇಹ ಉಪದೇಶೇಶಿತಿ (೮.4.45) 
ವೃತ್ತಿಃ-ಉಪದೇಶೇ ಏಜನ್ನಸ್ಯ ಧಾತೋಃ ಆತ್ವಂ ನ ತು ಶಿತಿ। ಜಗ್ಗೌ। ಗ್ಲಾತಾ। 


ಲ೨ 
ಗ್ಲಾಸ್ಯತಿ। ಗ್ಲಾಯತು। ಅಗ್ಲಾಯತ್‌/ಗ್ಲಾಯೇತ್‌। 


ಪ. ಛೇ. - ಆತ್‌(ಆ), ಏಚಃ, ಉಪದೇಶೇ, ಅಶಿತಿ। 

ಅ. ವೃ- “ಲಿಟಿ ಧಾತೋರನಭ್ಯಾಸಸ್ಯ” ಎಂಬ ಸೂತ್ರದಿಂದ "ಧಾತೋಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಉಪದೇಶ(ಸೂತ್ರದಲ್ಲಿ)ದಲ್ಲಿ ಏಜನ್ವ ಧಾತುವಿನ ಅಂತ್ಯ ವರ್ಣಕ್ಕೆ ಆ 
(ದೀರ್ಫ) ಕಾರವು ಆದೇಶವಾಗಿ ಬರುತ್ತದೆ. ಆದರೆ "ಶಿತ್‌' ಪ್ರತ್ಯಯವು ಇದ್ದಾಗ 
ಮಾತ್ರ ಬರುವುದಿಲ್ಲ. 

ವಿಶೇಷ ಆರ್ಧಧಾತುಕ "ಲ್‌' ಕಾರಗಳಾದ ಲಿಟ್‌, ಲುಟ್‌, ಲೃಟ್‌, ಆಶೀರ್ಲಿಜ್‌, 
ಲುಜ್‌ ಮತ್ತು ಲೃಜ್‌ ಗಳಿದ್ದಾಗ, ಶಪ್‌. ಶ್ಯನ್‌, ಶ ಮತ್ತು “ಅಯ(ಣಿಚ್‌--ಶಪ್‌)' ಈ 
ವಿಕರಣ ಪ್ರತ್ಯಯಗಳು ಬರುವುದಿಲ್ಲ. ಯಾಕೆಂದರೆ ಅವು ಸಾರ್ವಧಾತುಕ "ಲ್‌' 
ಕಾರಗಳಿದ್ದಾಗ ಮಾತ್ರ ಬರುವಂಥವು, ಮತ್ತು ಅವು "ಶಿತ್‌' ಆಗಿಯೂ ಇರುವವು. 
“ಅಲೋನ್ರ್ಯಸ್ಯ” ಎಂಬ ಸೂತ್ರದಿಂದ "ಏಚ್‌' ವರ್ಣಗಳಾದ ಏ.ಓ,ಐ ಮತ್ತು ಔ 
ವರ್ಣಗಳಿಗೆ “ಆ'ದೀರ್ಫ) ಕಾರವು ಆದೇಶವಾಗಿ ಬರುತ್ತದೆ. 

ಲಿಟ್‌: ಉದಾ- ಜಗ್ಗೌ ಪ್ರಥಮಪುರುಷ ಏಕವಚನದಲ್ಲಿ ಗೈ ಧಾತುವಿನ ನಂತರ 
ಲಿಡಾದೇಶವಾದ "ತಿಪ್‌(ತಿ)' ಬಂದು ಗ್ಗೆ ಠಿ ಎಂದಿದ್ದಾಗ, “ತಿಪ್‌(ತಿ)ಗೆ ಅಭಿನವ 
ಆಖ್ಯಾತಪ್ರತ್ಯಯವಾದ ಣಲ್‌(ಅ) ಆದೇಶವಾಗಿ ಬಂದು ಗ್ಲೈ*ಅ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ ಏಜನ್ನವಾದ ಐ ಕಾರಕ್ಕೆ "ಆ' ಕಾರವು ಆದೇಶವಾಗಿ ಬಂದು ಗ್ಲಾ* ಅ 
ಎಂದಿರುತ್ತದೆ “ಆತ ಔ ಣಲಃ” ಎಂಬ ಸೂತ್ರದಿಂದ "ಣಲ್‌' ನ “ಅ” ಕಾರಕ್ಕೆ "ಔ' 
ಕಾರಾದೇಶವು ಬಂದು ಗ್ಲಾಃಔ ಎಂದಿರುತ್ತದೆ. “ಗ್ಲಾ' ಧಾತುವಿಗೆ ದ್ವಿತ್ವ ಹಾಗೂ ಹಲಾದಿಶೇಷ 
ವಾದಮೇಲೆ ಗಾ ಗ್ಲಾ*ಔ ಎಂದಾಗಿ “ಹ್ರಸ್ವಃ” ಎಂಬ ಸೂತ್ರದಿಂದ "ಗ್ಲಾ' ನಲ್ಲಿರುವ 
“ಆ' ಕಾರಕ್ಕೆ ಹ್ರಸ್ವ "ಅ' ಕಾರವು ಆದೇಶವಾಗಿ ಬಂದು ಗ ಗ್ಲಾ.ಔ ಎಂದಿರುತ್ತದೆ. 
“ಕುಹೋಶ್ಚುಃ” ಎಂಬ ಸೂತ್ರದಿಂದ "ಗ್‌' ಗೆ ಚುತ್ವಜ್‌) ಬಂದು ಜಗ್ಗಾ*ಔ 
ಎ೦ದಿದ್ದಾಗ, ವೃದ್ಧಿಸಂಧಿಯಿ೦ದ ಜಗ್ಗೌ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಜಗ್ರೌ, ಜಗ್ಗತುಃ, ಜಗ್ಗು ಜಗ್ಗಾಥ/ಜಗ್ಗಿಥ, ಜಗ್ಗಥುಃ, ಜಗ್ಗ! ಜಗ್ಗೌ, 
ಜಗ್ಗಿವ, ಜಗ್ಗಿಮ। 

ಲುಟ್‌: ರೂಪಗಳು: ಗ್ಲಾತಾ.ಗ್ಲಾತಾರೌ, ಗ್ಲಾತಾರಃ ಗ್ಲಾತಾಸಿ, ಗ್ಲಾತಾಸ್ಥಃ, ಗ್ಲಾತಾಸ್ಸ 


೧ [ae] 
ಗಾತಾಸಿ, ಗಾತಾಸಃ, ಗಾತಾಸಃ 
೧ ೬ ಣು [ne ೬ 


ತಿಣನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 573 


ಲೃಟ್‌: ರೂಪಗಳು: ಗ್ಲಾಸ್ಯತಿ, ಗ್ಲಾಸ್ಕತಃ, ಗ್ಲಾಸ್ಕನಿ। ಗ್ಲಾಸ್ಕಸಿ, ಗ್ಲಾಸ್ಕಥಃ, ಗ್ಲಾಸ್ಯಥ। 
ಗ್ಲಾಸ್ಯಾಮಿ, ಗ್ಲಾಸ್ಯಾವಃ, ಗ್ಲಾಸ್ಯಾಮಃ। 

ಲೋಟ್‌: ರೂಪಗಳು: ಗ್ಲಾಯತು/ಗ್ಲಾಯತಾತ್‌, ಗ್ಲಾಯತಾಮ್‌, ಗ್ಲಾಯನ್ನು ಗ್ಲಾಯ/ 
ಗ್ಲಾಯತಾತ್‌, ಗ್ಲಾಯತಮ್‌, ಗ್ಲಾಯತ। ಗ್ಲಾಯಾನಿ, ಗ್ಲಾಯಾವ, ಗ್ಲಾಯಾಮ। 

ಲಜ್‌: ರೂಪಗಳು: ಅಗ್ಲಾಯತ್‌, ಅಗ್ಲಾಯತಾಮ್‌, ಅಗ್ಲಾಯನ್‌। ಅಗ್ಲಾಯಃ, 
ಅಗ್ಲಾಯತಮ್‌, ಅಗ್ಲಾಯತ। ಅಗ್ಲಾಯಮ್‌, ಅಗ್ಲಾಯಾವ, ಅಗ್ಲಾಯಾಮ। 

ವಿಧಿಲಿಜ್‌: ರೂಪಗಳು: ಗ್ಲಾಯೇತ್‌, ಗ್ಲಾಯೇತಾಮ್‌, ಗ್ಲಾಯೇಯುಃ ಗ್ಲಾಯೇಃ, 
ಗ್ಲಾಯೇತಮ್‌, ಗ್ಲಾಯೇತ। ಗ್ಲಾಯೇಯಮ್‌, ಗ್ಲಾಯೇವ, ಗ್ಲಾಯೇಮ। 
(ವೈಕಲ್ಪಕವಾಗಿ ಧಾತುವಿನ ದೀರ್ಥ "ಆ' ಕಾರಕ್ಕೆ 
ವೈಕಲ್ಪಕವಾಗಿ ಏತ್ಯವನ್ನು ವಿಧಿಸುವ ಸೂತ್ರ) 
ಸೂತ್ರ - 494.ವಾನ್ಯಸ್ಯ ಸಂಯೋಗಾದೇಃ (6.4.68) 

ವೃತ್ತಿಃ-ಘುಮಾಸ್ಕಾದೇಃ ಅನ್ಯಸ್ಯ ಸಂಯೋಗಾದೇಃ ಧಾತೋಃ ಆತ ಏತ್ವಂ ವಾ 
ಆರ್ಧಧಾತುಕೇ ಕಿತಿ ಲಿಚಿ! ಗ್ಲೇಯಾತ್‌। ಗ್ಲಾಯಾತ್‌। 

ಪ. ಛೇ. - ವಾ, ಅನ್ಯಸ್ಯ, ಸಂಯೋಗಾದೇಃ। 

ಅ. ವೃ.- “ಏರ್ಲಿಜೆ” ಎಂಬ ಸೂತ್ರದಿಂದ “ಲಿಜೆ' ಎಂಬ ಪದವೂ, “ಆತೋ 
ಲೋಪ ಇಟಿಚ” ಎಂಬ ಸೂತ್ರದಿಂದ "ಆತಃ' ಎಂಬ ಪದವೂ ಮತ್ತು “ದೀಹೋಯುಡಚಿ 
ಕ್ವಿತಿ” ಎಂಬ ಸೂತ್ರದಿಂದ “ತಿ' ಎಂಬ ಪದವು ಅನುವೃತ್ತವಾಗುತ್ತದೆ. “ಆರ್ಧಧಾತುಕೇ” 
ಮತ್ತು “ಅಜ್ಗಸ್ಯ” ಎಂಬವು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ- ಘು, ಮಾ, ಸ್ಥಾ ಮೊದಲಾದ ಧಾತುಗಳಿಗಿಂತ ಭಿನ್ನವಾಗಿರುವ, 
ಸಂಯೋಗವನ್ನು ಆದಿಯಲ್ಲಿ ಉಳ್ಳ ಧಾತುವಿನ "ಅ' ಕಾರಕ್ಕೆ "ಏ' ಕಾರವು ವೈಕಲ್ಲಿಕವಾಗಿ 
ಆದೇಶವಾಗಿ ಬರುತ್ತದೆ-ಆರ್ಧಾಧಾತುಕ "ಕಿತ್‌' ಆದ "ಆಶೀರ್ಲಿಜ್‌' ಪರದಲ್ಲಿದ್ದಾಗ. 

ವಿಶೇಷ: ಪಾಣಿನಿಯ ಸೂತ್ರಪಾಠದಲ್ಲಿ, ಪ್ರಕೃತ ಸೂತ್ರಕ್ಕಿಂತ ಎರಡು ಸೂತ್ರಗಳ 
ಪೂರ್ವದಲ್ಲಿ “ಘುಮಾಸ್ಥಾಗಾಪಾಜಹಾತಿಸಾಮ್‌ ಹಲಿ” ಎಂಬ ಸೂತ್ರವನ್ನು ಪಠಿಸಲಾಗಿದೆ. 
ಆ ಸೂತ್ರದಲ್ಲಿ ಪಠಿತವಾದ ಧಾತುಗಳಿಗಿಂತ ಭಿನ್ನವಾದ ಎಂಬುದನ್ನೇ ಅನ್ಯಸ್ಯ ಎಂಬ 
ಶಬ್ದದಿಂದ ಹೇಳಲಾಗಿದೆ. ಇದಕ್ಕೂ ಪೂರ್ವ ಪ್ರಸಂಗದಲ್ಲಿ ಬಂದಿರುವ ಧಾತುಗಳಿಗಿಂತ 
ಅನ್ಯ ಧಾತುಗಳು ಸಂಯೋಗಾದಿಯಾಗಿಯೋ ಅಧವಾ ಅಂತ್ಯದಲ್ಲಿ "ಆ' ಕಾರವುಳ್ಳದ್ದಾಗಿದ್ದ 
ಪಕ್ಷದಲ್ಲಿ, ಆಧಾತುಗಳ "ಆ' ಕಾರಕ್ಕೆ "ಏ' ಕಾರವು ಆದೇಶವಾಗಿ ಬರುತ್ತದೆ- ಕಿತ್‌ ಆದ 
"ಲಿಜ್‌' ಅಂದರೆ ಆಶೀರ್ಲಿಜ್‌ "ಲ್‌' ಕಾರದಲ್ಲಿ ಬರುವ ಯಾಸುಟ್‌ ಪರದಲ್ಲಿದ್ದಾಗ. 

ಆಶೀರ್ಲಿಜಕೆ: ಉದಾ- ಗ್ಲೇಯಾತ್‌/ಗ್ಲಾಯಾತ್‌-ಪ್ರಥಮಪುರುಷ ಏಕವಚನದಲ್ಲಿ 
“ಗೈ' ಧಾತುವಿನ ನಂತರ ಆಶೀರ್ಲಿಜ್‌ನ "ತಿಪ್‌(ತಿ) ಆದೇಶ ಬಂದು, ಧಾತುವಿನ 
ನಂತರ “ಯಾಸುಟ್‌(ಯಾ)' ಆಗಮ ಬಂದು, ಅದಕ್ಕೆ ಕಿದ್ದದ್ದಾವ ಮಾಡಿ, “ಆದೇಚ 
ಉಪದೇಶೇಶಶಿತಿ” ಎಂಬ ಸೂತ್ರದಿಂದ ಏಜ್‌ ಆದ "ಐ' ಗೆ "ಆತ್ವ(ಆ)' ಬಂದು 


574 ಲಘುಸಿದ್ಧಾಂತ ಕೌಮುದೀ 


ಗ್ಲಾ*ಯಾಸ್‌--ತ್‌ ಎಂದಿರುತ್ತದೆ. “ವಾಂನ್ಯಸ್ಯ ಸಂಯೋಗಾದೇಃ” ಎಂಬ ಸೂತ್ರದಿಂದ 
ವೈಕಲ್ಲಿಕವಾಗಿ “ಆ' ಕಾರಕ್ಕೆ "ಏ' ಕಾರ ಆದೇಶವು ಬಂದಾಗ ಗ್ಲೇಯಾಸ್‌-ತ್‌ ಎಂದಿರುತ್ತದೆ. 
ಸಂಯೋಗಾದಿಯಾದ ಧಾತುವಿನ "ಸ್‌' ಕಾರಕ್ಕೆ ಲೋಪ ಬಂದು ಗ್ಲೇಯಾತ್‌ ಎಂಬ 
ರೂಪವು ಸಿದ್ಧವಾಗುತ್ತದೆ. "ಏ' ಕಾರವು ಆದೇಶವಾಗಿ ಬಾರದ ಪಕ್ಷದಲ್ಲಿ “ಆ' ಕಾರವು 
ಹಾಗೆಯೇ ಉಳಿಯೋಣದ್ದರಿಂದ "ಗ್ಲಾಯಾತ್‌' ಎಂದೇ ರೂಪವಿರುತ್ತದೆ. ಹೀಗಾಗಿ 
“ಗ್ಹೇಯಾತ್‌' ಮತ್ತು "ಗ್ಲಾಯಾತ್‌' ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: 1. ಏತ್ವ ಬಂದ ಪಕ್ಷದಲ್ಲಿ - ಗ್ಲೇಯಾತ್‌, ಗ್ಹೇಯಾಸ್ತಾಮ್‌, ಗ್ಲೇಯಾಸುಃ 
ಗ್ಲೇಯಾಃ, ಗ್ಲೇಯಾಸ್ತಮ್‌, ಗ್ಲೇಯಾಸ್ತ! ಗ್ಲೇಯಾಸಮ್‌, ಗ್ಲೇಯಾಸ್ವ ಗ್ಲೇಯಾಸ್ಕ 

2. ಏತ್ವ ಬಾರದ ಪಕ್ಷದಲ್ಲಿ - ಗ್ಲಾಯಾತ್‌, ಗ್ಲಾಯಾಸ್ತಾಮ್‌, ಗ್ಲಾಯಾಸುಃ ಗ್ಲಾಯಾಃ, 
ಗ್ಲಾಯಾಸ್ತಮ್‌, ಗ್ಲಾಯಾಸ್ತ! ಗ್ಲಾಯಾಸಮ್‌, ಗ್ಲಾಯಾಸ್ವ, ಗ್ಲಾಯಾಸ್ಕ 


(ಇಡಾಗಮ ಮತ್ತು ಸಕ್‌ ಆಗಮಗಳನ್ನು ವಿಧಿಸುವ ಸೂತ್ರ) 

ಸೂತ್ರ - 495.ಯಮ-ರಮ-ನಮಾತಾಂ ಸಕ್‌ ಚ (7.2.73) 

ವೃತ್ತಿಃ-ಏಷಾಂ ಸಕ್‌ ಸ್ಯಾತ್‌ ಏಭ್ಯಃ ಸಿಚಃ ಇಟ್‌ ಸ್ಕಾತ್‌ ಪರಸ್ಕೈಪದೇಷು। ಅಗ್ಲಾಸೀತ್‌, 
ಅಗ್ಲಾಸ್ಯತ್‌। ಹ್ವೃ ಕೌಟಿಲ್ಯೇ 18 | ಹ್ವರತಿ। 

ಪ. ಛೇ. - ಯಮ-ರಮ-ನಮಾತಾಂ, ಸಕ್‌, ಚ 

ಅ. ವೃ. - “ಅಇಸ್ಲೇಃ ಸಿಚಿ” ಎಂಬ ಸೂತ್ರದಿಂದ "ಸಿಚಿ' ಎಂಬ ಪದವೂ ಹಾಗೂ 
“ಸ್ತು-ಸು- ಧೂಇಸ್ಸ್ಯಾಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಪರಸ್ಮೈಪದೇಷು' 
ಎ೦ಬ ಪದವೂ, ಮತ್ತು “ಇಡತ್ಕರ್ತಿ ವ್ಯಯತೀನಾಮ್‌” ಎಂಬ ಸೂತ್ರದಿಂದ "ಇಟ್‌' 
ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಪರಸ್ಮೈ ಪದದಲ್ಲಿ "ಸಿಚ್‌' ಪರದಲ್ಲಿದ್ದಾಗ, ಯಮ್‌, ರಮ್‌, ನಮ್‌ ಮತ್ತು 
“ಆ' ಕಾರಾನ್ನ ಧಾತುಗಳಿಗೆ "ಸಕ್‌(ಸ್‌)' ಆಗಮವು ಬರುತ್ತದೆ. ಇದರಲ್ಲಿ "ಸ್‌' ಮಾತ್ರ 
ಉಳಿಯುತ್ತದೆ. ಜೊತೆಗೆ "ಸಿಚ್‌' ಗೆ ಇಡಾಗಮವೂ ಬರುತ್ತದೆ. 

ವಿಶೇಷ: ಈ ರೀತಿಯಾಗಿ ಪ್ರಕೃತ ಸೂತ್ರದಿಂದ "ಸಕ್‌' ಆಗಮ ಮತ್ತು "ಇಡಾಗಮ' 
ಹೀಗೆ ಎರಡು ಕಾರ್ಯಗಳು ಸಂಭವಿಸುತ್ತವೆ. 

ಲುಜಕೆ: ಉದಾ-ಅಗ್ಲಾಸೀತ್‌- ಪ್ರಥಮಪುರುಷ ಏಕವಚನದಲ್ಲಿ "ಗ್ಲೈ' ಧಾತುವಿಗೆ 
ಅಡಾಗಮ ಬಂದು ನಂತರ "ಲುಜ್‌' ಗೆ "ತಿಪ್‌(ತಿ)' ಆದೇಶ ಬಂದು ಅಗ್ಲೆ "ತ 
ಎಂದಿದ್ದಾಗ, ಧಾತುವಿನ ನಂತರ "ಸಿಚ್‌(ಸ್‌)' ಬಂದು, ಅಗ್ಲೈ4ಸ್‌4ತಿ “ಇತಶ್ಚ” 
ಎಂಬುದರಿಂದ *ತಿ' ನಲ್ಲಿರುವ “ಇ' ಕಾರ ಲೋಪವಾಗಿ, ಅಗ್ಲೈ*-ಸ್‌--ತ್‌ ಎಂದಿದ್ದಾಗ, 
“ಆದೇಚ ಉಪದೇಶೇಶಶಿತಿ” ಎಂಬ ಸೂತ್ರದಿಂದ ಏಚ್‌ ಆದ "ಐ' ಗೆ “ಆತ್ಮ(ಆ)' 
ಬಂದು, ಅಗ್ಲಾ--ಸ್‌.-ತ್‌ ಎಂದಿದ್ದಾಗ, “ಅಸ್ತಿಸಿಚೋತಪೃಕ್ಷೇ” ಎಂಬ ಸೂತ್ರದಿಂದ 
ಅಪೃಕ್ಷವಾದ “ತ್‌' ಗೆ "ಈಟ್‌(ಈ)' ಆಗಮವು ಬಂದು, ಅಗ್ತಾ-ಸ್‌.-ಈ*-ತ್‌ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ "ಸಕ್‌(ಸ್‌)' ಮತ್ತು "ಇಟ್‌(ಇ)' ಆಗಮಗಳು ಬಂದು, 


ತಿಐನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 575 


ಅಗ್ಲಾ*ಸ್‌+ಇ+ಸ್‌+ಈತ್‌ ಎಂದಿದ್ದಾಗ, “ಇಟಈಟಿ” ಎಂಬುದರಿಂದ "ಇಟ್‌' ಮತ್ತು 
“"ಈಟ್‌'ಗಳ ಮಧ್ಯದಲ್ಲಿರುವ "ಸ್‌' ಕಾರಕ್ಕೆ ಲೋಪ ಬಂದು ಅಗ್ಲಾ*ಸ ಸ್‌-ಇ.ಈತ್‌ 
ಎಂದಿರುತ್ತದೆ "ಇ'ಕಾರ "ಈ' ಕಾರಗಳಿಗೆ 'ಸವರ್ಣದೀರ್ಥವಾಗಿ ಅಗ್ಲಾಸೀತ್‌ ಎಂಬ 
ರೂಪವು ಸಿದ್ಧಿಸುತ್ತದೆ. 

ಉದಾ- 'ಆಗ್ಗಾಸಿಷ್ಟು ಷ್ಟಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ “ಆಗ್ಲಾಸಿಸ್‌' ವರೆಗಿನ 
ಪ್ರಕ್ರಿಯೇಯು ಹಿಂದಿನಂತೆಯೇ ಇದ್ದು ಅಗ್ಲಾಸಿಸ ಸಿಸ್‌-ತಾಮ್‌ ಎಂದಿದ್ದಾಗ, “ಇ' ಕಾರದ 
ಪರದಲ್ಲಿರುವ "ಸ್‌' ಕಾರಕ್ಕೆ “ಆದೇಶಪ್ರತ್ಯಯಯೋಃ” ಎಂಬ ಸೂತ್ರದಿಂದ ಷತ್ವ 
ಬಂದು ಅಗ್ಲಾಸಿಷ್‌--ತಾಮ್‌ ಎಂದಿದ್ದಾಗ, ನಂತರ ಷ್ಟುತ್ವಸಂಧಿಯಿ೦ದ ಅಗ್ಲಾಸಿಷ್ಟಾಮ್‌ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ವಿಶೇಷ: ದ್ವಿವಚನದಲ್ಲಿ "ಈಟ್‌' ಆಗಮವು ಬರುವುದಿಲ್ಲ, ಆದರೆ "ಸಕ್‌' ಮತ್ತು 
"ಇಟ್‌' ಆಗಮಗಳು ಮಾತ್ರ ಬರುತ್ತವೆ. ಅದುದರಿಂದ "ಸಿಚ್‌' ನ "ಸ್‌' ಕಾರಕ್ಕೆ 
ಲೋಪವು ಬರುವುದಿಲ್ಲ. 

ರೂಪಗಳು: ಅಗ್ಲಾಸೀತ್‌, ಅಗ್ಲಾಸಿಷ್ಟಾಮ್‌, ಅಗ್ಲಾಸಿಷುಃಅಗ್ಲಾಸೀಃ, ಅಗ್ಲಾಸಿಷ್ಟಮ್‌, 
ಅಗ್ಲಾಸಿಷ್ಟ ಅಗ್ಲಾಸಿಷಮ್‌, ಅಗ್ಲಾಸಿಷ್ಟ, ಅಗ್ಲಾಸಿಷ್ಠ 

ಲೃಜ್‌್‌: ರೂಪಗಳು: ಅಗ್ಲಾಸ್ಕತ್‌, ಅಗ್ಲಾಸ್ಕತಾಮ್‌, ಅಗ್ಲಾಸ್ಕನ್‌।ಅಗ್ಲಾಸ್ಯಃ, ಅಗ್ಲಾಸ್ಕತಮ್‌, 
ಅಗ್ಲಾಸ್ಕತ। ಅಗ್ಲಾಸ್ಕಮ್‌, ಅಗ್ಗಸ್ಕಾವ, ಅಗ್ಲಾಸ್ಕಾಮ। 

ಧಾತು 18. ಹೃ (ಹ್‌-ವ್‌.--ಯ) ಕೌಟಿಲ್ಕೇಮೋಸದ ವ್ಯಾಪಾರ)- ಈ ಧಾತುವು 
“ಅನಿಟ್‌' ಆಗಿದೆ. 

ಲಟ್‌: ಉದಾ- ಹ್ನರತಿ - ಪ್ರಥಮಪುರುಷ ಏಕವಚನದಲ್ಲಿ "ಹೃ' ಧಾತುವಿನ 
ನಂತರ "ಲಟ್‌' ಗೆ "ತಿಪ್‌(ತಿ)' ಆದೇಶ ಬಂದು ಧಾತುವಿನ ಪರದಲ್ಲಿ ಶಪ್‌(ಅ) 
ಬಂದು ಹ್ವೃ*ಅ*-ತಿ ಎಂದಿದ್ದಾಗ, “ಯ' ಕಾರ "ಅ' ಕಾರಗಳು ಸೇರಿದಾಗ "ಯ' 
ಕಾರಕ್ಕೆ “ಅರ್‌' ಬಂದು ಹ್ಹ್‌*ಅರ್‌--ಅ--ತಿಹ್ಹರತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಹ್ವರತಿ, ಹ್ವರತಃ, ಹ್ವರನ್ತಿಃಹ್ನರಸಿ, ಹ್ವರಥಃ, ಹ್ವರಥ। ಹ್ವರಾಮಿ, ಹ್ವರಾವಃ, 
ಹ್ವರಾಮಃ। ` 

(ಗುಣವನ್ನು ವಿಧಿಸುವ ಸೂತ್ರ) 

ಸೂತ್ರ - 496.ಚತಶ್ಚ ಸಂಯೋಗಾದೇರ್ಗುಣಃ (7.4.1೦) 

ವೃತಿಃ-ಯದನ್ತಸ್ಯ ಸಂಯೋಗಾದೇಃ ಅಜ್ಲಸ್ಯ ಗುಣಃ ಲಿಟಿಟ ಉಪಧಾಯಾಃ ವೃದ್ಧಿಃ 
ಜಹ್ವಾರೆ, ಜಹ್ವರತುಃ। ಜಹ್ಹರುಃ। ಜಹ್ವರ್ಥ, "ಜಹ್ವರಥುಃ। ಜಹ್ನರ। ಜಹ್ಹಾರ, ಜಪ್ಟರ। 
ಜಹ್ಹರಿವ। ಜಪ್ಪರಿಮ! ಹ್ವರ್ಶಾ। 

ಪ. ಛೇ. - ಯತಃ ಚ, ಸಂಯೋಗಾದೇಃ ಗುಣಃ 

ಅ. ವೃ. - “ದಯೇತೇರ್ದಿಗಿ ಲಿಟಿ” ಎಂಬ ಸೂತ್ರದಿಂದ “ಲಿಟಿ' ಎಂಬ ಪದವು 


576 ಲಘುಸಿದ್ಧಾಂತ ಕೌಮುದೀ 
ಅನುವೃತ್ತವಾಗುತ್ತದೆ. 

ಅರ್ಥ- ಸಂಯೋಗವನ್ನು ಆದಿಯಲ್ಲಿ ಉಳ್ಳ ಯದನ್ತ ಅಜ್ಲಕ್ಕೆ ಗುಣವು ಬರುತ್ತದೆ. 
- "ಲಿಟ್‌' ಪರದಲ್ಲಿದ್ದಾಗ. 

ಲಿಟ್‌: ಉದಾ- ಜಹ್ವಾರ- ಪ್ರಥಮಪುರುಷ ಏಕವಚನದಲ್ಲಿ "ಹ್ಹ್‌ಯ' ಧಾತುವಿನ 
ನಂತರ "“ಲಿಟ್‌' ಗೆ "ತಿಪ್‌(ತಿ)' ಆದೇಶ ಬಂದು, "ತಿಪ್‌' ಗೆ “ಇಲ್‌ (ಅ)' ಆದೇಶವು 
ಬಂದು ಹ್ವ್‌ಯ-ಅ ಎಂದಿದ್ದಾಗ, “ದ್ವಿರ್ವಚನೇ*ಚಿ” ಎಂಬ ಸೂತ್ರದಿಂದ 
ಮೊಟ್ಟಮೊದಲಾಗಿ “ದ್ವಿತ್ವ ಬಂದು ಹ್ಹ್‌ಯ ಹ್ಹ್‌ಯ ಅ ಎಂದಿದ್ದಾಗ, ಅಭ್ಯಾಸದ "ಯ' 
ಕಾರಕ್ಕೆ "ಉರತ್‌' ಎ೦ಬ ಸೂತ್ರದಿಂದ “ಅರ್‌” ಬಂದು ಹ್ಟರ್‌--ಹ್ಹ್‌ಯ.-ಅ ಎಂದಿದ್ದಾಗ, 
ಹಲಾದಿಶೇಷದಿಂದ “ವ್‌' ಕಾರ "ರೇಫ(ರ್‌)' ಗಳ ಲೋಪವಾದಮೇಲೆ ಹ್‌ 
ಹ್ಹ್‌ಯ--ಅ ಎಂದಿದ್ದಾಗ, “ಕುಹೋಶ್ಸುಃ” ಎಂಬ ಸೂತ್ರದಿಂದ "ಹ್‌' ಕಾರಕ್ಕೆ ಚುತ್ವ 
ಮಾಡಿದಾಗ, ಅಭ್ಯಾಸದ "ಹ್‌' ಕಾರಕ್ಕೆ “ರು್‌' ಆದೇಶ ಬಂದು, ರು ಹ್ಞ್‌ ಯ4ಅ 
ಎಂದಿರುತ್ತದೆ. “ಅಭ್ಯಾಸೇ ಚರ್ಚ” ಎಂಬ ಸೂತ್ರದಿಂದ "ರು್‌' ಕಾರಕ್ಕೆ ಚರ್ತ್ವ(ಜ್‌) 
ಕಾರ ಬಂದು, ಜ ಹ್ಹ್‌ಯ--ಅ ಎಂದಿರುತ್ತದೆ. “ಅಚೋಳ್‌ತಿ” ಎಂಬ ಸೂತ್ರದಿಂದ 
ವೃದ್ಧಿ ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಅನಭ್ಯಸ್ತ "ಬು' 
ಕಾರಕ್ಕೆ ಗುಣ (ಅರ್‌) ಬಂದು ಜಹ್ನರ್‌*ಅ ಎಂದಾಗುತ್ತದೆ. ನಂತರ, “ಅತ 
ಉಪಧಾಯಾಃ” ಎ೦ಬ ಸೂತ್ರದಿಂದ ಉಪಧೆಗೆ ವೃದ್ಧಿ ಬಂದು ಜಹ್ವಾರ್‌- ಅಎಜಹ್ಹಾರ 
ಎ೦ದು ರೂಪವು ಸಿದ್ಧವಾಗುತ್ತದೆ. 

ವಿಶೇಷ- ತಸ್‌ ಮೊದಲಾದ ಪ್ರತ್ಯಯಗಳು ಬ೦ದಾಗಲೂ ಪ್ರಕ್ರಿಯೆಯು ಹೀಗೆಯೇ 
ಇರುತ್ತದೆ. ಅಲ್ಲಿ ವೃದ್ಧಿ ಬರುವುದಿಲ್ಲ. ಆದರೆ “ಸಾರ್ವಧಾತುಕಾರ್ಧಧಾತುಕಯೋಃ” 
ಎಂಬ ಸೂತ್ರದಿಂದ ಪ್ರಾಪ್ತವಾದ ಗುಣಕ್ಕೆ “ಅಸಂಯೋಗಾಲ್ಲಿಟ್‌ ಕಿತ್‌” ಎಂಬ ಸೂತ್ರದಿಂದ 
“ಕಿತ್ವಕ್‌)' ಬರುತ್ತದೆ. ಅಗ "ಕ್ಲಿತಿಚ” ಎಂಬ ಸೂತ್ರದಿಂದ ಗುಣಕ್ಕೆ ನಿಷೇಧ; ಬರುಬೇಕಾಗಿತ್ತು. 
ಆದರೆ ಪ್ರಕೃತ ಸೂತ್ರದಿಂದ ಮತ್ತೆ ಗುಣವೇ ಬಂದಿದೆ. "ಥಲ್‌' ಪ್ರತ್ಯಯವಿರುವಾಗ, 
ಯದನ್ನ ಧಾತುವಾಗಿರೋಣದ್ದರಿಂದ ಬೇರೆಯವರ ಮತ ಮತ್ತು ಭಾರದ್ವಾಜ ಮತ 
ಇವುಗಳ ನಿಯಮದಿಂದ “ಇಟ್‌' ಬರುವುದಿಲ್ಲ. 

ರೂಪಗಳು: ಜಹ್ಹಾರ, ಜಹ್ಹರತು೩, ಜಹ್ಹರುಃ। ಜಹ್ಹರ್ಥ, ಜಹ್ಹರಥು೩ ಜಹ್ಹರಜಹ್ಹಾರ/ 
ಜಹ್ಹರ, ಜಹ್ವರಿವ, ಜಹ್ವರಿಮ। 

ಲುಟ್‌: ರೂಪಗಳು: ಹ್ವರ್ತಾ, ಹ್ವರ್ತಾರ್‌, ಹ್ವರ್ತಾರಃಹ್ಟರ್ತಾಸಿ, ಹ್ಹರ್ಮಾಸ್ಥಃ, ಹೃರ್ಧಾಸ್ಸು 
ಹ್ವರ್ತಾಸ್ಥಿ ಹ್ವರ್ತಾಸ್ಟಃ, ಹ್ವರ್ತಾಸ್ಯಃ. 

ಈ ಧಾತುವು ಅನಿಟ್‌ ಆಗಿರೋಣದರಿಂದ ಈ ರೂಪಗಳು ಬಂದಿವೆ. 


(ಇಡಾಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ - 497.ಯದ್ಧನೋಃ ಸ್ಯೇ (7.2.70) 


ವೃತ್ತಿಃ-ಯತೋ ಹನ್ನೇಶ್ವ ಸ್ಯಸ್ಯ ಇಟ್‌ ಸ್ಯಾತ್‌! ಹ್ವರಿಷ್ಯತಿ। ಹ್ನರತು। ಅಹ್ನರತ್‌। 


ತಿಣನ್ಹೇ ಭ್ಹ್ವಾದಯಃ ಪರಸ್ಕೈಪದಿ ರೂಪಗಳು 577 


ಹ್ವರೇತ್‌। 

ಅ. ವೃ. -“ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರದಿಂದ “ಇಟ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. “ಅಜ್ಗಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಖದನ್ನ ಧಾತು ಮತ್ತು "ಹನ್‌' ಧಾತುಗಳ ಪರದಲ್ಲಿ ಬರುವ 'ಸ್ಯ' ಗೆ 
“ಇಟ್‌ (ಇ)' ಆಗಮವು ಬರುತ್ತದೆ. 

ವಿಶೇಷಃ- “ಹನ್‌' (2ನೇ ಗಣ) ಧಾತು ಮತ್ತು ಖಕಾರಾನ್ತ ಧಾತುಗಳು ಅನುದಾತ್ತ 
ಮತ್ತು ಏಕಾಜ್‌ ಆಗಿರೋಣದರಿಂದ "ಅನಿಟ್‌' ಆಗಿರುತ್ತವೆ. ಆದುದರಿಂದ "ತಾಸಿ' 
ಪ್ರತ್ಯಯವು ಪರದಲ್ಲಿದ್ದಾಗಲೂ ಅನಿಟ್‌ ಆಗಿಯೇ ಇರುತ್ತದೆ. ಮತ್ತು "ಸ್ಯ' ಪ್ರತ್ರ್ಯಯದ 
ಪರದಲ್ಲೂ ಅನಿಟ್‌ ಆಗಿಯೇ ಇದ್ದವು, ಆದರೆ ಆಚಾರ್ಯ ಪಾಣಿನಿಯವರು "ಸ್ಯ' 
ಪ್ರತ್ಯಯಕ್ಕೆ ಇಡಾಗಮವನ್ನು ಮಾಡಿದ್ದಾರೆ. ಅದ್ದರಿಂದ ಈ ಸೂತ್ರವು ಪ್ರವೃತ್ತವಾಗಿದೆ. 
ಈ ಧಾತುವು ಭ್ವಾದಿ ಗಣದಲ್ಲಿ ಸೇರಿರೋಣದರಿಂದ "ಹ್ಹ್‌ಯ' ಧಾತುವನ್ನು ಮಾತ್ರ 
ವರದರಾಜರು ಆರಿಸಿಕೊಂಡಿದ್ದಾರೆ. "ಹನ್‌' ಧಾತುವನ್ನು ಆರಿಸಿಕೊಳ್ಳಲಿಲ್ಲ ಯಾಕೆಂದರೆ 
ಅದು ಎರಡನೇ ಗಣಕ್ಕೆ ಸೇರಿದ್ದಾಗಿದೆ. 

ಲೃಟ್‌: ಉದಾ- ಹ್ಹರಿಷ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ ಹ್ಹ್‌ಯ ಧಾತುವಿನ 
ನಂತರ ಲೃಟ್‌ "ಲ್‌" ಕಾರಕ್ಕೆ "ತಿಪ್‌(ತಿ)' ಆದೇಶ ಬ೦ದ ಮೇಲೆ ಧಾತುವಿನ ನಂತರ 
"ಸೃ' ಪ್ರತ್ಯಯವನ್ನು ಸೇರಿಸಿದಾಗ ಹ್ಹ್‌ಯ4ಸ್ಯ*ತಿ ಎಂದಿದ್ದಾಗ, ಅನಿಟ್‌ ಆಗಿಯೇ 
ಇರುತ್ತದೆ. ಮತ್ತು ಇದು ಆರ್ಧಧಾತುಕ ಸಂಜ್ಞೆಯನ್ನು ಹೊಂದಿರುತ್ತದೆ. ಇದು 
ಅನುದಾತ್ತವಾಗಿರೋಣದರಿಂದ “ಏಕಾಚ್‌ ಉಪದೇಶೇಇನುದಾತ್ತಾತ್‌” ಎಂಬ ಸೂತ್ರದಿಂದ 
ಇಡಾಗಮದ ನಿಷೇಧವು ಪ್ರಾಪ್ತವಾಗಿತ್ತು ಆದರೆ ಪ್ರಕೃತ ಸೂತ್ರದಿಂದ "ಸ್ಯ'ಗೆ 
ಇಡಾಗಾಮುವ'ನ್ನ್ನು ವರಾಡಿದಾಗ' ಹ್ವ್‌ಯ4ಇ+ಸ್ಯಃತಿ ಎ೦ದಿದ್ದಾಗ, 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ ಸೂತ್ರದಿಂದ ಗುಣ ಮಾಡಿದಾಗ, 
ಹ್ವರ್‌-ಇ*ಸ್ಯತಿತಿ ಎಂದಿರುತ್ತದೆ. “ಸ್ಯ' ನಲ್ಲಿರುವ "ಸ್‌' ಗೆ ಷತ್ವ ಬಂದು ಹ್ವರಿಷ್ಯತಿ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಹ್ವರಿಷ್ಯತಿ, ಹ್ವರಿಷ್ಯತಃ, ಹ್ವರಿಷನ್ತಿ! ಹ್ವರಿಷ್ಯಸಿ, ಹ್ವರಿಷ್ಯಥಃ, ಹ್ವರಿಷ್ಯಥ। 
ಹ್ವರಿಷ್ಯಾಮಿ, ಹ್ವರಿಷ್ಕಾವಃ, ಹ್ವರಿಷ್ಯಾಮಃ 

ಲೋಟ್‌: ರೂಪಗಳು: ಹ್ಹರತು/ಹ್ವರತಾತ್‌, ಹ್ವರತಾಮ್‌, ಹ್ಹರನ್ತು! ಹ್ವರ/ಹ್ವರತಾತ್‌, 
ಹ್ವರತಮ್‌, ಹ್ವರತ। ಹ್ವರಾಣಿ, ಹ್ವರಾವ, ಹ್ವರಾಮ। 

ಲಜಕ: ರೂಪಗಳು: ಅಹ್ಪರತ್‌, ಅಹ್ವರತಾಮ್‌, ಅಹ್ವರನ್‌। ಅಹ್ವರಃ, ಅಹ್ವರತಮ್‌, 
ಅಹ್ವರತ। ಅಹ್ವರಮ್‌, ಅಹ್ನರಾವ, ಅಹ್ವರಾಮ। 

ವಿಧಿಲಿಜಕ್‌: ರೂಪಗಳು: ಹ್ವರೇತ್‌, ಹ್ವರೇತಾಮ್‌, ಹ್ವರೇಯುಃ। ಹ್ವರೇಃ, ಹ್ವರೇತಮ್‌, 
ಹ್ಹರೇತ। ಹ್ವರೇಯಮ್‌, ಹ್ವರೇವ, ಹ್ವರೇಮ। 


578 ಲಘುಸಿದ್ಧಾ೦ತ ಕೌಮುದೀ 


(ಗುಣವನ್ನು ವಿಧಿಸುವ ಸೂತ್ರ) 

ಸೂತ್ರ - 4೨8.ಗುಣೋರ್ತಿ-ಸಂಯೋಗಾದ್ಯೋಃ (7.4.29) 

ವೃತ್ತಿಃ-ಅರ್ತೇಃ ಸಂಯೋಗಾದೇಃ ಯದಂತಸ್ಯ ಚ ಗುಣಃ ಸ್ಯಾತ್‌ ಯಕಿ ಯಾದೌ 
ಆರ್ಧಧಾತುಕೇ ಲಿಜಿ ಚ। ಹ್ವರ್ಯಾತ್‌ಅಹ್ವಾರ್ಷೀತ್‌!ಅಹ್ವರಿಷ್ಯತ್‌। ಶ್ರು ಶ್ರವಣೇ। 19| 

ಪ. ಛೇ. - ಗುಣಃ, ಅರ್ತಿ-ಸಂಯೋಗಾದ್ಯೋಃ 

ಅ.ವೃ. - “ರೀಜ್‌ ಯತಃ” ಎಂಬ ಸೂತ್ರದಿಂದ "ಯತಃ' ಎಂಬ ಪದವೂ 
ಹಾಗೂ “ಅಕೃತ್‌ ಸಾರ್ವಧಾತುಕಯೋಃ” ಎಂಬ ಸೂತ್ರದಿಂದ "ಅಸಾರ್ವಧಾತುಕೇ' 
ಎಂಬ ಪದವೂ ಮತ್ತು “ರಿಜ್‌ ಶಯಗ್ಲಿಜ್‌ಕ್ಷು” ಎಂಬ ಸೂತ್ರದಿಂದ "ಯಜ್‌- 
ಲಿಜೋಃ' ಎಂಬ ಪದವೂ. “ಅಯಜ್‌ ಯಿ ಕ್ವಿತಿ” ಎಂಬ ಸೂತ್ರದಿಂದ "ಯಿ' ಎಂಬ 
ಪದವೂ ಅನುವೃತ್ತವಾಗುತ್ತದೆ. (ಇಲ್ಲಿ "ಅಸಾರ್ವಧಾತುಕ' ಎಂಬ ಪದಕ್ಕೆ "ಆರ್ಧಧಾತುಕ' 
ಎಂದು ಅರ್ಥ ಮಾಡಿ ಅನುವೃತ್ತಿ ಮಾಡಲಾಗಿದೆ). “ಅಜ್ಞಸ್ಯ” ಎಂಬುದು ಅಧಿಕಾರ 
ಸೂತ್ರ 

ಅರ್ಥ- "ಯ' ಧಾತು ಮತ್ತು ಸಂಯೋಗಾದಿ ಯದನ್ವ ಧಾತು ಇವುಗಳ ಅಜ್ಲಕ್ಕೆ 
ಗುಣವು ಬರುತ್ತದೆ - ಯಕ್‌ ಪ್ರತ್ಯಯ ಅಥವಾ ಯ-ಕಾರಾದಿ ಆರ್ಧಧಾತುಕ 
ಲಿಜ್‌(ಆಶೀರ್ಲಿಜ್‌) ಪರದಲ್ಲಿದ್ದಾಗ, 

ಆಶೀರ್ಲಿಜಕ್‌: ಉದಾ- ಹ್ವರ್ಯಾತ್‌- ಪ್ರಥಮಪುರುಷ ಏಕವಚನದಲ್ಲಿ "ಹ್ಹ್‌ಯ 
(ಹ್ವೃ)' ಧಾತುವಿನ ನಂತರ ಆಶೀರ್ಲಿಜ್‌ "ಲ್‌' ಕಾರಕ್ಕೆ "ತಿಪ್‌(ತಿ)' ಆದೇಶ ಬಂದು 
“ಲಿಜಾಶಿಷಿ” ಎಂಬ ಸೂತ್ರದಿಂದ ಆರ್ಧಧಾತುಕಸಂಜ್ಞೆ ಬಂದಮೇಲೆ "ಯಾಸುಟ್‌' 
ಆಗಮವು ಬಂದಾಗ ಅದಕ್ಕೆ “ಕಿದಾಶಿಷಿ” ಎಂಬ ಸೂತ್ರದಿಂದ ಕಿದ್ದದ್ಧಾವ ಬಂದು 
ಹ್ಮ್‌ಬು--ಯಾಸ್‌--ತ್‌ ಎಂದಿದ್ದಾಗ, “ಕ್ವಿತಿಚ ಎಂಬ ಸೂತ್ರದಿಂದ ಗುಣಕ್ಕೆ ಜಿತ್‌ 
ನಿಷೇಧ ಪ್ರಾಪ್ತವಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಗುಣವು ಬಂದು 
ಹ್ವರ್‌-ಯಾಸ್‌--ತ್‌ಎರಿದಿದ್ದಾಗ, “ಜ್‌ ಕಾರಕ್ಕೆ "ಸ್ಯ ಸಂಯೋಗಾದ್ಯೋರಂತೇ 
ಚ” ಎಂಬ ಸೂತ್ರದಿಂದ ಲೋಪ ಬಂದು, ಪರ್‌*ಯಾತ್‌ಎಹ್ಟರ್ಯಾತ್‌ ಎಂದು 
ರೂಪವು ಸಿದ್ದವಾಗಿದೆ. 

ರೂಪಗಳು: ಹ್ವರ್ಯಾತ್‌, ಹ್ವರ್ಯಾಸ್ತಾಮ್‌, ಹ್ವರ್ಯಾಸುಃ। ಹ್ವರ್ಯಾಃ, 
ಹ್ವರ್ಯಾಸ್ತಮ್‌, ಹ್ವರ್ಯಾಸ್ತ ಹ್ವರ್ಯಾಸಮ್‌, ಹ್ವರ್ಯಾಸ್ವ, ಹ್ವರ್ಯಾಸ್ಮ 

ಲುಜಕ್‌: ಉದಾ- ಅಹ್ವಾರ್ಹೀತ್‌- ಪ್ರಥಮಪುರುಷ ಏಕವಚನದಲ್ಲಿ “ಹ್ಹ್‌ಯ (ಹ್ಹೃ)' 
ಧಾತುವಿನ ನಂತರ “ಲುಜ್‌' “ಲ್‌' ಕಾರಕ್ಕೆ “ತಿಪ್‌(ತಿ)' ಆದೇಶ ಬಂದು, ಹ್ಹ್‌ಯ 
(ಹ್ಹೃ)*ತಿ ಎಂದಿದ್ದಾಗ, “ಇತಶ್ಚ” ಎಂಬುದರಿಂದ “ತಿ' ನಲ್ಲಿಯ “ಇ' ಕಾರಕ್ಕೆ ಲೋಪ 
ಬಂದು ಹ್ಹ್‌ಯ (ಹ್ಹೃ)-ತ್‌ ಎಂದಿದ್ದಾಗ, ಧಾತುವಿನ ನಂತರ "ಚ್ಲಿ' ಆಗಮ ಬಂದು 
ಹ್ಯ್‌ಯ (ಹ್ವೃ)*ಚ್ಲಿ*ತ್‌ ಎಂದಿದ್ದಾಗ, ಅದಕ್ಕೆ “ಸಿಚ್‌(ಸ್‌)' ಆದೇಶ ಬಂದು ಹ್ಹ್‌ಯ 
(ಹ್ವೃ)*ಸ್‌.--ತ್‌ ಎಂದಿದ್ದಾಗ, “ತ್‌' ಕಾರಕ್ಕೆ ಈಟ್‌(ಈ)' ಆಗಮ ಬಂದು ನಂತರ 


ತಿಣನ್ತೇ ಭ್ಹಾದಯಃ ಪರಸ್ಥೈಪದಿ ರೂಪಗಳು 579 


ಧಾತುವಿನ ಪೂರ್ವದಲ್ಲಿ ಅಡಾಗಮ(ಅ) ಬಂದಾಗ, ಅಹ್ಟ್‌ಯ (ಅಹ್ವೃ)-ಸ್‌- ಈತ್‌ 
ಎ೦ದಿದ್ದಾಗ, “ಸಿಚಿ ವೃದ್ಧಿಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಯ' ಕಾರಕ್ಕೆ ವೃದ್ಧಿ 
ಬಂದು ಅಹ್ವಾರ್‌-ಸ್‌--ಈತ್‌ ಎಂದಿರುತ್ತದೆ. ಆಗ "ಸ್‌ ಕಾರಕ್ಕೆ “ಆದೇಶಪ್ರತೃ್ಯಯಯೋಃ” 
ಎಂಬುದರಿಂದ ಷತ್ವ ಬಂದು ಅಹ್ವಾರ್‌--ಷ್‌--ಈತ್‌-ಅಹ್ವಾರ್ಷೀತ್‌ ಎಂಬ ರೂಪವು 
ಸಿದ್ಧಿಸುತ್ತದೆ. 

ಬೂ ಅಹ್ವಾರ್ಷೀತ್‌, ಅಹ್ವಾಷ್ಟಾ ರ್ಷ್ಟಾಮ್‌, ಅಹ್ವಾರ್ಷುಃ |! ಅಹ್ವಾರ್ಷೀಃ, 
ಅಹ್ವಾರ್ಷ್ಜ್ಹಮ್‌, ಅಹ್ವಾರ್ಷ। ಅಹ್ವಾರ್ಷಮ್‌, ಅಹ್ವಾರ್ಷ್ವ, ಅಹ್ವಾರ್ಜ। 

ಲೃಜಕ್‌; ರೂಪಗಳು: ಅಹ್ನರಿಷ್ಯತ್‌, ಅಹ್ಪರಿಷ್ಯತಾಮ್‌, ಅಹ್ಪರಿಷ್ಯನ್‌! ಅಹ್ಪರಿಷ್ಯಃ, 
ಅಹ್ವರಿಷ್ಯತಮ್‌, ಅಹ್ವರಿಷ್ಯತ। ಅಹ್ಹರಿಷ್ಯಮ್‌, ಅಹ್ಹರಿಷ್ಯಾವ, ಅಹ್ವರಿಷ್ಯಾಮ। 

ವಿಶೇಷ: ಸೂತ್ರದಲ್ಲಿ ಅರ್ತಿ ಎಂಬ ಶಬ್ದ ಪ್ರಯೋಗವು "ಖು' ಧಾತುವನ್ನು 
ಗುರುತಿಸುತ್ತದೆ. ಇದು “ಇಕ್‌ -ಶ್ರಿಪೌ ಧಾತು ನಿರ್ದೇಶೇ” ಎಂಬುದರಿಂದ “ಅರ್ತಿ' 
ಎಂದು ರೂಪವಾಗಿದೆ. ಯತಃ ಎಂಬ ಪದವು ಅನುವೃತ್ತವಾಗಿರೋಣದರಿಂದ 
“ಸಂಯೋಗಾದೇಃ' ಎಂಬುದಕ್ಕೆ ವಿಶೇಷಣವಾಗಿದೆ. ಆದುದರಿಂದಲೇ "ಹೃ ಎಂಬುದು 
ಸಂಯೋಗಾದಿಯಾಗಿಯೂ “ಯದನ್ನ'ವಾಗಿಯೂ ಇದೆ. ಯಾಸುಟ್‌ ಆಗಮದಿಂದ 
"ಯ್‌' ಕಾರಾದಿಯಾಗಿಯೂ ಆರ್ಧಧಾತುಕವಾಗಿಯೂ ಇದೆ. “ಕ್ಲಿತಿಚ” ಎಂಬ 
ಸೂತ್ರದಿಂದ ಪ್ರಾಪ್ತವಾದ ಗುಣ ನಿಷೇಧಕ್ಕೆ ನಿಷೇಧ ಬಂದಿದೆ. ಅಂದರೆ ಗುಣವೇ 
ಬಂದಿದೆ ಎಂದು ಅರ್ಥ 

ಧಾತು- 19. ಶ್ರು ಶ್ರವಣೇ। 

(ಶ್ರು ಎಂಬುದಕ್ಕೆ ಶೃ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 499 ಶ್ರುವಃ ಶೃ ಚ (3.174) 

ವೃತ್ತಿಃ-ಶ್ರುವಃ ಶೃ ಇತ್ಕಾದೇಶಃ ಸ್ಕಾತ್‌ ಶ್ನು ಪ್ರತ್ಯಯಶ್ಚ | ಶೃಣೋತಿ! 

ಅ. ವೃ.- “ಸ್ವಾದಿಭ್ಯಃ ಶ್ನುಃ” ಎಂಬ ಸಕದ “ಶ್ನುಃ' ಎಂಬ ಪದವೂ, “ಕರ್ತರಿ 
ಶಪ್‌ "ಬ ಸೂತ್ರದಿಂದ. “ಕರ್ತರಿ' ಎಂಬ ಪದವೂ “ಸಾರ್ವಧಾತುಕೇ ಯಕ್‌' 
ಎಂಬ ಸೂತ್ರದಿಂದ "ಸ “ಸಾರ್ವಧಾತುಕೇ' ಎಂಬ ಪದವೂ, ಅನುವ ೈತ್ತವಾಗುತ್ತವೆ. 

ಅರ್ಥ- ಕರ್ತ್ರರ್ಥವನ್ನು ಹೇಳುವ ಸಾರ್ವಧಾತುಕ ಪ್ರತ್ಯಯವು ಪರದಲ್ಲಿದ್ದಾಗ, 
ಶ್ರು'ಗೆ "ಶೃ' ಆದೇಶವು ಬರುತ್ತದೆ. ಮತ್ತು ಅದರ ಪರದಲ್ಲಿ "ಶ್ಲು(ನು)' ಪ್ರತ್ಯಯವೂ 
ಬರುತ್ತದೆ. 

ವಿಶೇಷ: ಈ ಸೂತ್ರದಿಂದ ಎರಡು ಕಾರ್ಯಗಳು ವಿಧಿಸಲ್ಪಟ್ಟಿವೆ. “ಶು] ಧಾತುವಿಗೆ 
"ಶೃ' ಆದೇಶ ಮತ್ತು “ಕರ್ತರಿ ಶಪ್‌” ಎಂಬ ಸೂತ್ರದಿಂದ ಬರಬೇಕಾದ “ಶಪ್‌ 
ಪ್ರಕ್ಯಯವನ್ನು ಬಾಧಿಸಿ “ಶ್ನನು)' ಪ್ರತಯವನ್ನು ವಿಧಿಸಲಾಗಿದೆ. ಈ ಪ್ರತ್ಯಯವು 
ಶಿತ್‌” ಆಗಿರೋಣದರಿಂದ ಸಾರ್ವರಾತುಕವಾಗಿಯೂ ಮತ್ತು "ಅಪಿತ್‌' ಆಗಿಯೂ 
ಇರುವುದರಿಂದ ಜಿದ್ದದ್ದಾವವನ್ನು ಹೊಂದುತ್ತದೆ (ಸ (ಸಾರ್ವಧಾತುಕಮಪಿತ್‌). ಆದುದರಿಂದ 


580 ಲಘುಸಿದ್ಧಾಂತ ಕೌಮುದೀ 


“ಕ್ವಿತಿಚ ಎಂಬ ಸೂತ್ರದಿಂದ “ಶ್ರು' ಗೆ ಬರಬೇಕಾದ ಗುಣವು ನಿಷೇಧಿಸಲಾಗಿದೆ. 

ಲಟ್‌: ಉದಾ- ಶೃಣೋತಿ - ಪ್ರಥಮಪುರುಷ ಏಕವಚನದಲ್ಲಿ "ಶೃ' ಧಾತುವಿನ 
ನಂತರ "ಲಟ್‌' ಗೆ "ತಿಪ್‌(ತಿ)' ಆದೇಶ ಬಂದನಂತರ “ಶಪ್‌' ವಿಕರಣ ಪ್ರತ್ಯಯವು 
ಬರಬೇಕಾಗುತ್ತದೆ. ಇಲ್ಲಿ ಎರಡು ಕಾರ್ಯಗಳು ಜರುಗುತ್ತವೆ "ಶ್ರು' ಗೆ "ಶೃ' ಆದೇಶ 
ಮತ್ತು "ಶಪ್‌' ನ್ನು ಬಾಧಿಸಿ "ಶ್ಚು(ನು)' ವಿಕರಣ ಪ್ರತ್ಯಯವು ಆದೇಶವಾಗಿ ಬರುತ್ತದೆ. 
ಆಗ “ಶೃ*ನುಾತಿ “ಎಂದಿರುತ್ತದೆ. "ನು' ಪ್ರತ್ಯಯವು ಸಾರ್ವಧಾತುಕ ಸಂಜ್ಞೆ ಮತ್ತು 
ಅಪಿತ್‌ಸಂಚ್ಞೆಯನ್ನು ಹೊಂದಿದಾಗ “ಸ್ಲಾರ್ವಧಾತುಕಮಪಿತ್‌' ಎಂಬ ಸೂತ್ರದಿಂದ 
'ಜಿದ್ದದ್ಭಾವ'ವು ಬರುತ್ತದೆ. ಇದರಿಂದ "ಶೃ' ನಲ್ಲಿರುವ ಇಗನ್ನಾಂಗದ ಅನ್ತವಾದ "ಯ' 
ಕಾರಕ್ಕೆ ಗುಣವು ಪ್ರಾಪ್ತವಾದಾಗ, "ಕ್ವಿತಿಚ ಎಂಬುದರಿಂದ ನಿಷೇಧವು ಬರುತ್ತದೆ. 
ಆದರೆ “ತಿ' ಎಂಬುದನ್ನು ಸಾರ್ವಧಾತುಕವೆಂದು ಭಾವಿಸೋಣದ್ದರಿಂದ ಈ ಹಿಂದೆ 
ಗುಣವು ನಿಷೇಧಿಸಲ್ಪಟ್ಟದ್ದರೂ "ನು' ನಲ್ಲಿರುವ "ಉ' ಕಾರಕ್ಕೆ “ಸಾರ್ವಧಾತು- 
ಕಾರ್ಧಧಾತುಕಯೋಃ” ಎಂಬುದರಿಂದ ಗುಣವು ಬರುತ್ತದೆ. ಆಗ ಶೃ*ನೋಃತಿ 
ಎಂದಿರುತ್ತದೆ. ಆಗ, “ಯವರ್ಣಾತ್‌ ನಸ್ಯ ಣತ್ವಂ ವಾಚ್ಯಮ್‌” ಎಂಬ ವಾರ್ತಿಕದಿಂದ 
ಣತ್ವ(ಣ್‌) ಬಂದು ಶೃಣೋತಿ ಎಂಬ ರೂಪವು ಸಿದ್ಧವಾಗುತ್ತದೆ. 


(ಅಪಿತ್‌ ಆದ ಸಾರ್ವಧಾತುಕಕ್ಕೆ ಜೆದ್ದದ್ಧಾವವನ್ನು ಹೇಳುವ ಅತಿದೇಶ ಸೂತ್ರ) 
ಸೂತ್ರ - ೮೦೦. ಸಾರ್ವಧಾತುಕಮಹಿತ್‌ (12.4) 

ವೃತ್ತಿಃ-ಅಪಿತ್‌ ಸಾರ್ವಧಾತುಕಂ ಜಿದ್ವತ್‌ | ಶೃಣುತಃ। 

ಪ. ಛೇ. - ಸಾರ್ವಧಾತುಕಮ್‌, ಅಪಿತ್‌! 

ಅ. ವೃ. - “ಗಾಜ್‌ಕುಟಾದಿಭ್ಯೋಅಖ್ಣೆನ್ವಿತ್‌” ಎಂಬ ಸೂತ್ರದಿಂದ “ಜಿತ್‌' ಎಂಬ 
ಪದವು ಅನುವ್ಯ ತ್ತವಾಗುತ್ತದೆ. 

ಅರ್ಥ- ಅಪಿತ್‌(ಪಿತ್‌ ಅಲ್ಲದ) ಸಾರ್ವಧಾತುಕವು ಿದ್ದದ್ಧಾವವನ್ನು ಹೊಂದುತ್ತದೆ. 

ವಿಶೇಷ: ಇದಕ್ಕೆ ಅತಿದೇಶವೆಂದು ಹೇಳುತ್ತಾರೆ. ಜಿದ್ವದ್ಭಾವವಿಲ್ಲದಿದ್ದರೂ, ಈ 
ಸನ್ನಿವೇಶದಲ್ಲಿ ಜಿದ್ದದ್ಭಾವವನ್ನು ಆರೋಪಿಸಲಾಗಿದೆ. ಇದರಿಂದ ಜೆದ್ದದ್ದಾವದಿಂದ 
ಆಗಬೇಕಾದ ಗುಣ-ವೃದ್ಧಿ-ನಿಷೇಧ ಮೊದಲಾದ ಎಲ್ಲ ಕಾರ್ಯಗಳೂ ಜರುಗುತ್ತವೆ. 
ತಿಪ್‌, ತಸ್‌, ಯು ಮೊದಲಾದ ಪರಸ್ಮೈ ಪದದಲ್ಲಿ ಸಿಪ್‌, ತಿಪ್‌ ಮತ್ತು ಮಿಪ್‌ ಗಳು 
ಮಾತ್ರ ಪಿತ್‌ ಗಳಾಗಿವೆ. ಆದರೆ ಆತ್ಮನೇ ಪದದಲ್ಲಿ ಪಿತ್‌ ಪ್ರತ್ಯಯಗಳಿಲ್ಲ. ಅಂದರೆ 
ಎಲ್ಲವೂ ಅಪಿತ್‌ ಗಳೇ ಆಗಿವೆ. ಹೀಗಾಗಿ ಪರಸ್ಕೈಪದದಲ್ಲಿ 6 ಮತ್ತು ಆತ್ಮನೇಪದದಲ್ಲಿ 
9 ಸೇರಿ ಒಟ್ಟು 15 ಪ್ರತ್ಯಯಗಳು ಜಿದ್ದದ್ಭಾವನ್ನು ಹೊಂದುತ್ತವೆ. 

ಉದಾ-ಶೃಣುತಃ- ಪ್ರಥಮಪುರುಷ ದ್ವಿ-ವಚನದಲ್ಲಿ “ಶ್ರು' ಧಾತುವಿನ ನಂತರ 
ಇರುವ "ಲಟ್‌' "ಲ್‌' ಕಾರಕ್ಕೆ “ತಸ್‌' ಆದೇಶ ಬಂದು ಧಾತುವಿನ ನಂತರ "ಶಪ್‌(ಅ)' 
ಬಂದಾಗ, ಇದನ್ನು ಬಾಧಿಸಿ “ಶ್ರುವಃ ಶೃ ಚ” ಎಂಬ ಸೂತ್ರದಿಂದ "ಶ್ರು' ಗೆ "ಶೃ' 
ಆದೇಶ ಬಂದು ಅದರ ನಂತರ 'ಶ್ನುನು)' ಪ್ರತ್ಯಯ ಬಂದಾಗ, ಶೃ*ನು*ತಸ್‌ 


ತಿಣನ್ಹೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 581 


ಎಂದಿರುತ್ತದೆ. ಇಲ್ಲಿ "ಶು ್ಸ(ನು)' ಪ್ರತ್ಯಯ ಹಾಗೂ “ತಸ್‌' ಪ್ರತ್ಯಯಗಳು “ಅಪಿತ್‌' 
ಹಾಗೂ ಸೌರ್ವಧಾತುಕವಾಗಿಯೂ * ಇವೆ. ಆದ್ದರಿಂದ ಇವೆರಡೂ ಪ್ರಕೃತ ಸೂತ್ರದಿಂದ 
ಜೆದ್ವದ್ಭಾವವನ್ನು ಹೊಂದಿ “ಕೈತಿಚ” ಎಂಬ ಸೂತ್ರದಿಂದ ಗುಣ ನಿಷೇಧವಾದಮೇಲೆ 
ಶೃಃನು4ತಸ್‌ ಎಂದಿದ್ದಾಗ, ಹಿಂದಿನಂತೆ ಣತ್ವ ಬಂದು ರುತ್ವ-ವಿಸರ್ಗಗಳಿಂದ ಶೃಣುತಃ 
ಎಂಬ ರೂಪವು ಸಿದ್ಧವಾಗುತ್ತದೆ. 


(ಯಣ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 5೦1 ಹುಶ್ಚು ಸವೋಃ ಸಾರ್ವಧಾತುಕೇ (6.4.87) 

ವೃತ್ತಿಃ- ಹು ಶ್ನುವೋಃ ಅನೇಕಾಚೋಸಂಯೋಗಪೂರ್ವಸ್ಯ ಉವರ್ಣಸ್ಯ ಯಣ್‌ 
ಸ್ಯಾತ್‌. ಅಚಿ ಸಾರ್ವಧಾತುಕೇ ಶೃಣ್ವನ್ತಿ ಶೃಣೋಷಿಶೃಣುಥಃಶೃಣುಥಶೃಣೋಮಿ। 

ಪ. ಛೇ. ಹುಶ್ನುವೋಃ, ಸಾರ್ವಧಾತುಕೇ। 

ಅ. ವೃ, -“ಅಚಿ ಶ್ನುಧಾತುಭ್ರುವಾಮ್‌ಯ್ವೋರಿಯಜುವಜೌ” ಎಂಬ ಸೂತ್ರದಿಂದ 
“ಅಚಿ' ಎಂಬ ಪದವೂ, “ಇಣೋಯಣ್‌” ಎಂಬ ಸೂತ್ರದಿಂದ "ಯಣ್‌' ಎಂಬ 
ಪದವೂ “ಏರನೇಕಾಚೋತಸಂಯೋಗಪೂರ್ವಸ್ಯ” ಎಂಬ ಸೂತ್ರದಿಂದ "ಅನೇಕಾಚಃ' 
ಮತ್ತು “"ಅಸಂಯೋಗಪೂರ್ವಸ್ಯ' ಎಂಬ ಪದಗಳೂ, ಹಾಗೂ “ಓಃ ಸುಪಿ” ಎಂಬ 
ಸೂತ್ರದಿಂದ "ಓಳ ಎಂಬ ಪದವೂ ಅನುವೃತ್ತವಾಗಿವೆ. 

ಅರ್ಥ-"ಹು' ಧಾತು ಹಾಗೆಯೇ "ಶ್ನು(ನು)' ಪ್ರತ್ಯಯಾನ್ತವಾದ ಯಾವ ಅನೇಕಾಚ್‌ 
ಆದ ಅಂಗವಿರುವದೋ, ಅದರ ಅಸಂಯೋಗ ಪೂರ್ವ "ಉ' ಕಾರಕ್ಕೆ “ಯಣ್‌ 
ಆದೇಶವು ಬರುತ್ತದೆ- ಅಜಾದಿ ಸಾರ್ವಧಾತುಕವು ಪರದಲ್ಲಿದ್ದಾಗ. 

ವಿಶೇಷ: ಹು ಧಾತು ಮತ್ತು ಶ್ಲು(ನು) ಪ್ರತ್ಯಯ "ಉ' ಕಾರಕ್ಕೆ ಗುಣವು ಬರುವುದು. 
ಯಾವಾಗ ಅಂದರೆ 'ಶ್ನಉ)' “ನಿನ ಉ' ಕಾರದ ಪೂರ್ವದಲ್ಲಿ ಸಂಯೋಗವಿರಬಾರದು. 
ಮತ್ತು "ನು' ವನ್ನು ಸೇರಿಸಿಕೊಂಡು ಅನೇಕಾಚ್‌ ಆಗಿದ್ದರೆ ಮಾತ್ರ. ಯಾವ ಧಾತುವಿನ 
ವಿಷಯದಲ್ಲೂ "ನು' ಸೇರಿದ ನಂತರ ಅದು ಅನೇಕಾಚ್‌ “ಆಗಿಯೇ ಆಗುತ್ತದೆ. 
ಅನೇಕಾಚ್‌ ಅಂಗ ಮತ್ತು "ಉ-ಕಾರಕ್ಕೆ ಪೂರ್ವದಲ್ಲಿ ಸಂಯೋಗವು ಆಗದಿದ್ದರೆ”, 
ಎಂದು ಹೇಳೋಣದರಿಂದ ಆಪ್‌4ನು*ಅನ್ತಿ ಎಂಬಲ್ಲಿ "ಉ' ಕಾರಕ್ಕೆ ಪೂರ್ವದಲ್ಲಿ 
“ಪ್‌' ಕಾರ ಇರೋಣದರಿಂದ "ಪ್‌' ಕಾರ "ನ್‌' ಕಾರಗಳಿಗೆ ಸಂಯೋಗವಿರುತ್ತದೆ. 
ಆದುದರಿಂದ "ನ್‌' ಕಾರೋತ್ತರ "ಉ' ಕಾರಕ್ಕೆ "ಯಣ್‌' ಸಂಧಿ ಬಾರದೇ “ಉವಜ್‌(ಉವ್‌)' 
ಆದೇಶವೇ ಬರುತ್ತದೆ. ಆಪ ಪ್‌4ನ್‌*ಉವ್‌ 4 ಅನಿ-ಆಪು ನನ್ನಿ ಎಂದಾಗುತ್ತದೆ. 

ಉದಾ- ಶೃಣ್ಣನ್ರಿ- ಪ್ರಥಮಪುರುಷ ಬಹುವಚನದಲ್ಲಿ “ಶು' ಧಾತುವಿನ ನಂತರ 
“ಲಟ್‌' ಗೆ "ಯು' ಆದೇಶ ಬಂದು ಅದಕ್ಕೆ “ರೊೂಂನ್ರಃ” ಎಂಬುದರಿಂದ "ಅನ್‌' ಆದೇಶ 
ಬಂದು, “ಶು? ಧಾತುವಿಗೆ "ಶೃ' ಆದೇಶ ಬಂದು, ಆ ಧಾತುವಿಗೆ “ಶ್ನು(ನು)' ಸೇರಿಸಿದಾಗ 
ಶೃ-ನು--ಅನ್ವಿ ಎಂದಿರುತ್ತದೆ. ಶೃನು ಎಂಬುದು ಅನೇಕಾಚ್‌ ಆದ ಅಂಗವಾಗಿದೆ. 
'ನು'ನಲ್ಲಿರುವ ಉ' ಕಾರ ಟಗ ಯಗ ಪೂರ್ವವಾಗಿಯೂ ಇದೆ. ಅದುದರಿಂದ 


582 ಲಘುಸಿದ್ಧಾಂತ ಕೌಮುದೀ 


ಪ್ರಕೃತ ಸೂತ್ರದಿಂದ "ಉ' ಕಾರ ಬಂದು "ಯಣ್‌' ಸಂಧಿಯಾಗಿ "ವ್‌' ಕಾರವು "ಉ' 
ಕಾರದ ಸ್ಥಾನದಲ್ಲಿ ಬಂದಿದೆ. (ಇಲ್ಲಿ "ಉ' ಕಾರದ ಪೂರ್ವದಲ್ಲಿ ಸಂಯೋಗವಿಲ್ಲದ್ದರಿಂದ 
ಉವಜ್‌ ಆದೇಶಕ್ಕೆ ಅವಕಾಶವಿಲ್ಲ). ಆಗ ಶೃ*ನ್‌--ವ್‌.-ಅನ್ತಿ ಎ೦ದಿದ್ದಾಗ, "ಯವರ್ಣಾತ್‌ 
ನಸ್ಯ ಣತ್ವಂ ವಾಚ್ಯಮ್‌' ಎಂಬ ವಾರ್ತಿಕದಿಂದ "ಣತ್ಸ' ಬಂದು ಶೃಣ್ಣನ್ತಿ ಎಂಬ 
ರೂಪವು ಸಿದ್ದವಾಗಿದೆ. 

ಉದಾ- ಶೃಣೋಷಿ- ಮಧ್ಯಮಪುರುಷ ಏಕವಚನದಲ್ಲಿ ಪ್ರಕ್ರಿಯೆಯು ಶೃಣೋತಿ 
ಎ೦ಬಲ್ಲಿರುವಂತೆ ನಡೆದು "ಸ್‌' ಕಾರಕ್ಕೆ ಷತ್ವ ಬಂದು ಶೃಣೋಷಿ ಎಂದು ರೂಪವಾಗಿದೆ. 

ಉದಾ- ಶೃಣುಥಃ, ಶೃಣುಥ- ಮಧ್ಯಮಪುರುಷ ದ್ವಿವಚನ, ಬಹುವಚನಗಳಲ್ಲಿ 
ಶೃಣುತಃ ಎಂಬಲ್ಲಿಯ ಪ್ರಕ್ರಿಯೆಯನ್ನು ಅನುಕರಣೆ ಮಾಡಿವೆ. 

ಉದಾ- ಶೃಣೋಮಿ - ಉತ್ತಮ ಪುರುಷ ಏಕವಚನದಲ್ಲಿರುವ ಈ ರೂಪವು 
“ಶೃಣೋತಿ' ಎಂಬಲ್ಲಿರುವ ಪ್ರಕ್ರಿಯೆಯನ್ನು ಅನುಕರಣೆ ಮಾಡಿದೆ. 

(ವೈಕಲ್ಪಕವಾಗಿ "ಉ' ಕಾರ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ-5೦2. ಲೋಪಶ್ಚಾಸ್ಯಾನ್ಯತರಸ್ಯಾಂ ಮ್ಹೋಃ (6.4.10೦7) 
ವೃತ್ತಿಃ-ಅಸಂಯೋಗಪೂರ್ವಸ್ಯ ಪ್ರತ್ಯಯ-ಉಕಾರಸ್ಯ ಲೋಪೋ ವಾ ಮ್ವೋಃ 
ಪರಯೋಃ ಶೃಣ್ವಃ। ಶೃಣುವಃ ಶೃಣ್ಮಃ, ಶೃಣುಮಃ। ಶುಶ್ರಾವ! ಶುಶ್ರುವತುಃ ಶುಶ್ರುವುಃ। 
ಶುಶ್ರೋಥ! ಶುಶ್ರುವಥುಃ ಶುಶುವ। ಶುಶ್ರಾವ, ಶುಶ್ರವ। ಶುಶ್ರುವ। ಶುಶ್ರುಮ । ಶ್ರೋತಾ। 
ಶ್ರೋಷ್ಯತಿ। ಶೃಣೋತು। ಶೃಣುತಾತ್‌। ಶೃಣುತಾಮ್‌। ಶೃಣ್ಣನ್ನು। 

ಪ. ಛೇ. - ಲೋಪಃ, ಚ, ಅಸ್ಯ, ಅನ್ಯತರಸ್ಯಾಂ, ಮ್ಹೋಃ(ಮ-ವಯೋಃ) 

ಅ. ವೃ. - “ಉತಶ್ಚ ಪ್ರತ್ಯಯಾದಸಂಯೋಗಪೂರ್ವಾತ್‌” ಎಂಬ ಸೂತ್ರದಿಂದ 
“ಉತಃ' ಎಂಬ ಪದವು ಅನುವೃತ್ತವಾಗುತ್ತದೆ. “ಅ೦ಗಸ್ಯ” ಎಂಬುದು ಅಧಿಕಾರ 
ಸೂತ್ರ. ಸೂತ್ರದಲ್ಲಿರುವ “ಅಸ್ಕ' ಎಂಬ ಪದವು ಪೂರ್ವಸೂತ್ರದ ಸಂಬಂಧವನ್ನು 
ಸೂಚಿಸುತ್ತದೆ. 

ಅರ್ಥ- ಅಸಂಯೋಗ-ಪೂರ್ವವಾದ ಪ್ರತ್ಯಯದ "ಉ' ಕಾರಕ್ಕೆ ವೈಕಲ್ಲಿಕವಾಗಿ 
ಲೋಪ ಬರುತ್ತದೆ- "ಮ್‌' ಮತ್ತು "ವ್‌' ವರ್ಣಗಳು ಪರದಲ್ಲಿದ್ದಾಗ. 

ಉದಾ- ಶೃಣ್ವಃ/ಶೃಣುವಃ, ಶೃಣ್ಮಃ/ಶೃಣುಮಃ- ಉತ್ತಮಪುರುಷದ ದ್ವಿ 
ವಚನ,ಬಹುವಚನದ ಈ ರೂಪಗಳು "ವಸ್‌' "ಮಸ್‌' ಎಂಬ ಮೂಲ ಆಖ್ಯಾತ 
ಪ್ರತ್ಯಯಗಳನ್ನು ಕ್ರಮವಾಗಿ ಸೇರಿಸಿದಾಗ, ಪ್ರಕೃತ ಸೂತ್ರದಿಂದ "ಉ' ಕಾರ ಲೋಪವನ್ನು 
ಮಾಡಿದಾಗ ಶೃಣ್ಣಃ ಮತ್ತು ಶೃಣ್ಮಟ ಎಂದೂ ಲೋಪ ಮಾಡದೇ ಇದ್ದಾಗ, ಶೃಣುವಃ 
ಮತ್ತು ಶೃಣುಮಃ ಎಂದೂ ರೂಪಗಳು ಸಿದ್ಧವಾಗುತ್ತದೆ. 

ರೂಪಗಳು: ಶೃಣೋತಿ, ಶೃಣುತಃ, ಶೃಣ್ಣನಿ। ಶೃಣೋಷಿ, ಶೃಣುಥಃ, ಶೃಣುಥ। 
ಶೃಣೋಮಿಸ್ಶಣ್ವಃ/ಷೃಣುವಃ, ಶೃಣ್ಮಃ/ಕೃಣುಮಃ। 

ಲಿಟ್‌: ಉದಾ - ಶುಶ್ರಾವ- ಪ್ರಥಮಪುರುಷ ಏಕವಚನದಲ್ಲಿ "ಶ್ರು' ಧಾತುವಿನ 


ತಿಣನ್ಹೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 583 


ನಂತರ “ಲಿಟ್‌' "ಲ್‌ ಕಾರಕ್ಕೆ "ತಿಪ್‌(ತಿ)' ಆದೇಶ ಬಂದು, ಅದಕ್ಕೆ ಅಭಿನವ ಆಖ್ಯಾತ 
ಪ್ರತ ್ಯಯವಾದ “ಇಲ್‌(ಅ)' ಆದೇಶ ಬಂದು ಶ್ರು.ಅ ಎಂದಿರುತ್ತದೆ. ಧಾತುವಿಗೆ ದ್ವ 
ಬಂದಮೇಲೆ ಶ್ರು ಶ್ರು-ಅ ಎ೦ದಿದ್ದಾಗ, ಹಲಾದಿ ಶೇಷದಿಂದ ಶು ಶೈಃಅ ಎಂದಾಗುತ್ತದೆ. 
ನಂತರ “ಅಚೋಳ್ಪೌಕಿ” ಎಂಬ ಸೂತ್ರದಿಂದ ಅನಭ್ಯಸ್ತ “ಶ್ರು' "A "ವೃ ದ್ಧಿ' ಬಂದು 
ಶುಶ್ರೌ೬ಅ ಎಂದಾಗುತ್ತದೆ. “ಏಚೋತಯವಾಯಾವಃ” ಎಂಬ ಸೂತ್ರದಿಂದ ಗೆ 
"ಆವ್‌' ಆದೇಶ ಬಂದು, ಶುಶ್ರಾವ ಎಂದು ರೂಪವಾಗುತ್ತದೆ. 

ವಿಶೇಷ: "ಲಿಟ್‌' "ಲ್‌' ಕಾರವು ಆರ್ಧಧಾತುಕವಾಗಿರೋಣದರಿಂದ "ಶಪ್‌(ಅ)' 
ವಿಕರಣ ಪ್ರತ್ಯಯವು ಬರುವುದಿಲ್ಲ. ಮತ್ತು "ಶೃ' ಆದೇಶವೂ ಮತ್ತೂ “ಶ್ನು' ಪ್ರತ್ಯಯವೂ 
ಬರುವುದಿಲ ಎ೦ಬುದನ್ನು ಗಮನಿಸಬೇಕು. 

ಉದಾ- ಶುಶ್ರುವತುಃ- ಪ್ರಥಮಪುರುಷ ದ್ವಿ ವಚನದಲ್ಲಿ "ಶೃ' ಧಾತುವಿನ ನಂತರ 
"ಅತುಸ್‌' ಪ್ರತ್ಯಯವನ್ನು ಸೇರಿಸಿದಾಗ ಶ್ರು.ಅತುಸ್‌ ಎಂದಿರುತ್ತದೆ. “ಅಸಂಯೋಗಾಲ್ಲಿಟ್‌ 
ಕಿತ್‌” ಎಂಬ "ಸೂತ್ರದಿಂದ ಕಿದ್ದದ್ದಾವವು ಅತಿದೇಶವಾಗಿ ಬರುತ್ತದೆ. “ಸಾರ್ವಧಾತು- 
ಕಾರ್ಧಧಾತುಕಯೋ!” ಎಂಬ ಸೂತ್ರದಿಂದ ಬರಬೇಕಾದ ಗುಣವು "ಬಾರದೇ ಣದ 
ಕಾರಣದಿಂದ “ಕ್ವಿತಿಚ” ಎಂಬ ಸೂತ್ರದಿಂದ ನಿಷೇಧವಾಗುತ್ತದೆ. ಮತ್ತು “ಅಚಿ 
ಶ್ನುಧಾತುಭ್ರುವಾಮ್‌ವಯ್ವೋರಿಯಜುವಜ್‌” ಎ೦ಬ ಸೂತ್ರದಿಂದ "ಉವಜ್‌' ಆದೇಶ 
ಬರಬೇಕಾಗಿತ್ತು. ಆದರೆ “ದ್ವಿರ್ವಚನೇಇಚಿ” ಎಂಬ ಸೂತ್ರದಿಂದ ಅದು ನಿಷೇಧಿಸಲ್ಪಟ್ಟಿದೆ. 
ಧಾತುವಿಗೆ ದ್ವಿತ್ವವು ಆಗಿದೆ. “ಹಲಾದಿ ಶೇಷ”ದಿಂದ ಆಭ್ಯಾಸದಲ್ಲಿಯ ಆದಿ "ಹಲ್‌' 
ಮಾತ್ರ ಉಳಿದು ಶುಶ್ರು. ಅತುಸ್‌ ಎಂದಾಗಿದೆ. ಈಗ ಪ್ರಕೃತ "ಉವಜ್‌(ಉವ್‌)' 
ಆದೇಶ ಬಂದು ಶುಶ್ರ್‌*ಉವ್‌. ಅತುಸ್‌ ಎಂದಾದ ಮೇಲೆ ರುತ್ವ-ವಿಸರ್ಗಗಳಿಂದ 
ಶುಶ್ರುವತುಃ ಎಂದು ರೂಪವಾಗಿದೆ. 

ಉದಾ- ಶುಶ್ರುವುಃ- ಪ್ರಥಮಪುರುಷ ಬಹುವಚನದಲ್ಲಿ ಶುಶ್ರುವುಃ ಎಂಬ ಈ 
ರೂಪವು ದ್ವಿವಚನದಂತೆಯೇ ರೂಪವನ್ನು ಹೊಂದುತ್ತದೆ. 

ಉದಾ- ಶುಶ್ರೋಥ- ಮಧ್ಯಮಪುರುಷ ಏಕವಚನದಲ್ಲಿ "ಶ್ರು' ಧಾತುವಿನ ಮೇಲೆ 
ಮೂಲ ಆಖ್ಯಾತ ಪ್ರತ್ಯಯವಾದ 'ಸಿಪ್‌' ಸೇರಿಸಿದಾಗ ಶ್ರು.ಸಿಪ್‌ ಎಂದಿರುತ್ತದೆ. 
"ಸಿಪ್‌' ಇದು ಅಪಿತ್‌ ಆಗಿರುವುದಿಲ್ಲ. ಈ ಸಿಪ್‌ ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
"ಥಲ್‌(ಥ)' ಆದೇಶವಾಗಿ ಬಂದು, ಶ್ರುಃಥ ಎಂದಿದ್ದಾಗ, ಪ್‌ ನ ಸ್ಥಾನದಲ್ಲಿ 
ಆದೇಶವಾಗಿ ಬಂದ "ಥ' ಕೂಡ "ಅಪಿತ್‌' ಆಗಿರುವುದಿಲ್ಲ. ಆದ್ದರಿಂದ “ಕಿದ್ವದ್ಭಾವವು' 
ಬರುವುದಿಲ್ಲ. ಆದ್ದರಿಂದ ಗುಣನಿಷೇಧವೂ ಬರುವುದಿಲ್ಲ. ನಂತರ ಧಾತುವಿಗೆ ದ್ವಿತ್ವ 
ಬಂದು ಶ್ರು ಶ್ರು-ಥ ಎಂದಿದ್ದಾಗ, “ಹಲಾದಿಶೇಷದಿ೦ದ ಶುಶ್ರು*ಥ ಎಂದಿದ್ದಾಗ, 
ಅನಭ್ಯಸ್ಥ ರೂಪದಲ್ಲಿರುವ "ಶ್ರ' ವಿನ "ಉ' ಕಾರಕ್ಕೆ ಗುಣ ಬಂದು ಶುಶ್ರೋಥ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಶುಶ್ರುವಥುಃ, ಶುಶ್ರುವ- ಈ ಎರಡೂ ರೂಪಗಳು `ಶುಶ್ರುವತುಃ' ಎಂಬ 
ರೂಪದ ಪ್ರಕ್ರಿಯೆಯನ್ನು ಅನುಸರಿಸಿವೆ. 


೨84 ಲಘುಸಿದ್ಧಾಂತ ಕೌಮುದೀ 


ಉದಾ-ಶುಶ್ರಾವ/ಶುಶ್ರವ - ಉತ್ತಮಪುರುಷ ಏಕವಚನದಲ್ಲಿ "ಮಿಪ್‌' ಗೆ "ಇಲ್‌(ಅ)' 
ಆದೇಶವಾಗಿ ಬರೋಣದರಿಂದ ಪ್ರಥಮಪುರುಷ ಏಕವಚನದಲ್ಲಿರುವಂತೆ ಶುಶ್ರಾವ 
ಎಂಬ ಮೊದಲನೆಯ ರೂಪವು ಬಂದಿದೆ. “ಇಲುತ್ತಮೋ ವಾ” ಎಂಬ ಸೂತ್ರದಿಂದ 
ವೈಕಲ್ಲಿಕ ಣಿದ್ವದ್ಭಾವವು ಇರೋಣದರಿಂದ ಣಿತ್ವ ಪಕ್ಷದಲ್ಲಿ ವೃದ್ಧಿ ಬಂದು ಶುಶ್ರಾವ 
ಎಂದೂ, ಣಿತ್ವ ಬಾರದ ಪಕ್ಷದಲ್ಲಿ ಶುಶ್ರು*ಅ ಎಂದಿದ್ದಾಗ "ಉ' ಕಾರಕ್ಕೆ ಗುಣ(ಓ) 
ಬಂದು ಶು ಶ್ರೋ*ಅ ಎಂದಿದ್ದಾಗ, "ಓ' ಗೆ "ಅವ್‌' ಆದೇಶ ಬಂದು ಶು 
ಶ್ರ್‌ಅವ್‌ +ಅ=ಶುಶ್ರವ ಎ೦ದು ರೂಪವು ಸಿದ್ಧಿಸುತ್ತದೆ. 

ಉದಾ-ಶುಶ್ರುವ, ಶುಶ್ರುಮ- ಉತ್ತಮಪುರುಷ ದ್ವಿವಚನ-ಬಹುವಚನಗಳಲ್ಲಿ “ವಸ್‌' 
“ಮಸ್‌' ಪ್ರತ್ಯಯಗಳಿದ್ದಾಗ "ವ' "ಮ' ಗಳು ಆದೇಶವಾಗಿ ಬಂದು ಶುಶ್ರುವ, ಶುಶ್ರುಮ 
ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಶುಶ್ರಾವ, ಶುಶ್ರುವತುಃ ಶುಶ್ರುವುಃ ಶುಶ್ರೋಥ, ಶುಶ್ರುವಥುಃ, ಶುಶ್ರುವ 
ಶುಶ್ರಾವ/ಶುಶ್ರವ, ಶುಶ್ರುವ, ಶುಶ್ರುಮ। 

ಲುಟ್‌: ರೂಪಗಳು: ಶ್ರೋತಾ। ಶ್ರೋತಾರೌ। ಶ್ರೋತಾರಃಶ್ರೋತಾಸಿ, ಶ್ರೋತಾಅಥ್ಮಃ, 
ಶ್ರೋತಾಸ್ಸ। ಶ್ರೋತಾಸ್ಕಿ ಶ್ರೋತಾಸ್ವಃ, ಶ್ರೋತಾಸ್ಮಃ। 

ಲೃಟ್‌: ರೂಪಗಳು: ಶ್ರೋಷ್ಠತಿ,ಶ್ರೋಷ್ಯತಃ, ಶ್ರೋಷ್ಯನ್ನಿ! ಶ್ರೋಷ್ಯಸಿ, ಶ್ರೋಷ್ಯಥಃ, 
ಶ್ರೋಷ್ಠಥ। ಶ್ರೋಷ್ಯಾಮಿ, ಶ್ರೋಷ್ಯಾವಃ, ಶ್ರೋಷ್ಯಾಮಃ। 

ವಿಶೇಷ- ಲುಟ್‌ ಮತ್ತು ಲೃಟ್‌ "ಲ್‌' ಕಾರಗಳು ಆರ್ಧಧಾತುಕಗಳಾಗಿರೋಣದರಿಂದ 
ಇಡಾಗಮವು ಬರಬೇಕಾಗಿತ್ತು. ಆದರೆ ಈ ಧಾತುವು ಏಕಾಚ್‌ ಮತ್ತು 
ಅನುದಾತ್ತವಾಗಿರೋಣದರಿಂದ ಈ "ಲ್‌' ಕಾರಗಳಲ್ಲಿ ಇಡಾಗಮವು ಬರುವುದಿಲ್ಲ. 

ಲೋಟ್‌: ಉದಾ- ಶೃಣೋತು/ಶೃಣುತಾತ್‌ ಪ್ರಥಮಪುರುಷ ಏಕವಚನದಲ್ಲಿ "ಶ್ರು' 
ಧಾತುವಿನ ನಂತರ ಇರುವ “ಲೋಟ್‌' "ಲ್‌' ಕಾರಕ್ಕೆ “ತಿಪ್‌(ಇ)' ಆದೇಶ ಬಂದು, 
ಧಾತುವಿಗೆ "ಶೃ' ಆದೇಶ ಮತ್ತು ಶ್ನುನು) ಪ್ರತ್ಯಯವು ಬಂದಮೇಲೆ ವಿಕರಣಪ್ರತ್ಯಯದ 
“ಉ' ಕಾರಕ್ಕೆ ಗುಣ ಬಂದು "ನ್‌ ಕಾರಕ್ಕೆ ಣತ್ಸ(ಣ್‌) ಬಂದು “ಏರುಃ” ಎಂಬ 
ಸೂತ್ರದಿಂದ “ತಿ' ನಲ್ಲಿರುವ “ಇ' ಕಾರಕ್ಕೆ ಉತ್ಕ್ಪಉ) ಬಂದು ಶೃಣೋತು ಎಂದು 
ರೂಪವಾಗುತ್ತದೆ. 

ತಾತಜ್‌ (ತಾತ್‌) ಬಂದ ಪಕ್ಷದಲ್ಲಿ ಶೃಣುತಾತ್‌ ಎಂಬ ವೈಕಲ್ಪಿಕ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಶೃಣುತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ "ಶ್ರು' ಧಾತುವಿನ ನಂತರ 
ತಸ್‌ ಬದಾಗ "ತಸ್‌' ಗೆ “ತಸ್‌-ಥಸ್‌-ಥ್‌-ಮಿಪಾಮ್‌ತಾಮ್‌-ತಮ್‌-ತ-ಆಮಃ(ಅ)” 
ಎ೦ಬ ಸೂತ್ರದಿಂದ ಅಭಿನವ ಆಖ್ಯಾತ ಪ್ರತ್ಯಯವಾದ ತಾಮ್‌ ಆದೇಶವಾಗಿ ಬಂದು, 
ನಂತರ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಶೃಣುತಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಶೃಣ್ವನ್ನು- ಪ್ರಥಮಪುರುಷ ಬಹುವಚನದಲ್ಲಿ "ಲಟ್‌' "ಲ್‌' ಕಾರದಲ್ಲಿ 


ತಿಐನ್ತೇ ಭ್ಹಾದಯಃ ಪರಸ್ಥೈಪದಿ ರೂಪಗಳು 585 


ಶೃಣ್ಣನ್ತಿ ಎಂದು ರೂಪವು ಸಿ ಸಿದ್ಧವಾದಮೇಲೆ “ಏರುಃ” ಎಂಬ ಸೂತ್ರದಿಂದ "ಇ' ಕಾರಕ್ಕೆ 
ಉತ್ಸ(ಉ) ಬಂದು ಶೃಣ್ವನ್ನು ಎಂದು ರೂಪವು ಸಿದ್ಧವಾಗಿದೆ. 


(ಮಧ್ಯಮ ಪುರುಷ ಏಕವಚನದ "ಹಿ'ಗೆ 
ಲುಕ್‌ (ಲೋಪ)ವನ್ನು ವಿಧಿಸುವ ಸೂತ್ರ) 

ಸೂತ್ರ - 5೦3.ಉತಶ್ನ ಪ್ರತ್ಯಯಾದಸಂಯೋಗಪೂರ್ವಾತ್‌ (6.4.1೦06) 

ವೃತ್ತಿಃ-ಅಸಂಯೋಗಪೂರ್ವಾತ್‌ ಪ್ರತ್ಯಯ-ಉತಃ ಹೇಃ ಲುಕ್‌। ಶೃಣು, ಶೃಣುತಾತ್‌। 

ಶೃಣುತಮ್‌। ಶೃಣುತ। ಗುಣ-ಅವಾದೇಶೌ। ಶೃಣವಾನಿ। ಶೃಣವಾವ। ಶೃಣಮಾಮ। 

ಅಶೃಣೋತ್‌। ಅಶೃಣುತಾಮ್‌। ಅಶೃಣ್ವನ್‌। ಅಶೃಣೋಃ ಅಶೃಣುತಮ್‌। ಅಶೃಣುತ। 
ಅಶೃಣವಮ್‌। ಅಶೃಣ್ವ, ಅಶೃಣುವ। ಅಶೃಣ್ಯ ಅಶೃಣುವ। ಶೃಣುಯಾತ್‌। ಶೃಣುಯಾತಾಮ್‌। 
ಶೃಣುಯುಃ ಶೃಣುಯಾಃ ಶೃಣುಯಾತಮ್‌। ಶೃಣುಯಾತ। ಶೃಣುಯಾಮ್‌। ಶೃಣುಯಾವ। 
ಶೃಣುಯಾಮ। ಶ್ರೂಯಾತ್‌। ಅಶ್ರೌಷೀತ್‌, ಅಶ್ರೋಷ್ಯತ್‌। ಗಮ್‌ಲ್ಯ ಗತೌ। 20 | 

ಪ. ಛೇ. - ಉತಃ, ಚ, ಪ್ರತ್ಯಯಾತ್‌, ಅಸ೦ಯೋಗಪೂರ್ವಾತ್‌। 

ಅ. ವೃ. - “ಅತೋ ಹೇಃ” ಎಂಬ ಸೂತ್ರದಿಂದ "ಹೇಃ' ಎಂಬ ಪದವೂ, ಮತ್ತು 
“ಚಿಣೋಲುಕ್‌” ಎ೦ಬ ಸೂತ್ರದಿಂದ "ಲುಕ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಪೂರ್ವದಲ್ಲಿ ಸಂಯೋಗವಿಲ್ಲದಿರುವ ಪ್ರತ್ಯಯದ ಅವಯಯವಾದ "ಉ' 
ಕಾರಕ್ಕೆ ಪರದಲ್ಲಿರುವ ಮಧ್ಯಮ ಪುರುಷ ಏಕವಚನದ "ಹಿ' ಗೆ ಲುಕ್‌(ಲೋಪ) 
ಬರುತ್ತದೆ. 

ಉದಾ- ಶೃಣು/ಶೃಣುತಾತ್‌- ಮಧ್ಯಮ ಪುರುಷ ಏಕವಚನದಲ್ಲಿ ಶ್ರು:ಹಿ ಎಂದಿದ್ದಾಗ 
ಧಾತುವಿಗೆ ಹಿಂದಿನಂತೆಯೇ "ಶೃ' ಆದೇಶ, “ಶ್ನುನು) ವಿಕರಣ ಪ್ರತ್ಯಯ ಣತ್ಸ(ಣ್‌)ಗಳು 
ಬಂದು, ಶೃಣು-ಹಿ ಎಂದಿದ್ದಾಗ “ಣು' ವಿನ "ಉ' ಕಾರದ ಪರದಲ್ಲಿರುವ "ಹಿಗೆ 
ಪ್ರಕೃತ ಸೂತ್ರದಿಂದ ಲುಕ್‌(ಲೋಪ) ಬಂದು ಶೃಣು ಎಂದು ರೂಪವು ಸಿದ್ಧವಾಗುತ್ತದೆ. 
ತಾತಜ್‌(ತಾತ್‌) ಆದೇಶ ಬ೦ದ ಪಕ್ಷದಲ್ಲಿ ಶೃಣುತಾತ್‌ ಎಂಬ ವೈಕಲ್ಪಿಕ ರೂಪವು 
ಸಿದ್ಧವಾಗುತ್ತದೆ. ದ್ವಿವಚನ ಮತ್ತು ಬಹುವಚನಗಳಲ್ಲಿ ಕ್ರಮವಾಗಿ ತಮ್‌ ಮತ್ತು “ತ' 
ಪ್ರತ್ಯಯ ಸೇರಿಸಿದಾಗ, ಶೃಣುತಮ್‌ ಮತ್ತು ಶೃಣುತ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಶೃಣವಾನಿ- ಉತ್ತಮಪುರುಷ ಏಕವಚನದಲ್ಲಿ ಎಂದಿ! ಶೃ*ನು 
(ಶ್ಲು*ಮಿ ಎಂದಿದ್ದಾಗ “ಮೇರ್ನಿಃ” ಎಂಬ ಸೂತ್ರದಿಂದ "ಮಿ' ಗೆ "ನಿ ಆದೇಶ 
ಬಂದು ಶೃಃನು4ನಿ ಎಂದಿದ್ದಾಗ, ವಿಕರಣ ಪ್ರತ್ಯಯದ 'ನ್‌' ಕಾರಕ್ಕೆ ಣತ್ವ(ಣ್‌) 
ಬಂದು ಶೃಣುನಿ ಎಂದಿರುತ್ತದೆ. “್ರಡುತ್ತಮಸ್ಥ ಪಿ” ಎಂಬ ಸೂತ್ರದಿಂದ ಆಟ್‌(ಆ) 
ಆಗಮ ಬಂದು ಶೃಣು*ಆನಿ ಎಂದಿದ್ದಾಗ ಯ” ಕಾರಕ್ಕೆ ಗುಣ ಬಂದು, ಶೃಣೋ-* ಆನಿ 
ಎಂದಾಗಿ, ನಂತರ "ಓ' ಕಾರಕ್ಕೆ "ಅವ್‌' "ಅದೇಶ ಬಂದು ಶೃಣವಾನಿ ಎಂದು ರೂಪವು 


ಸಿದ್ದವಾಗುತ್ತದೆ. 


586 ಲಘುಸಿದ್ಧಾಂತ ಕೌಮುದೀ 


ಉದಾ-ಶೃಣವಾವ,ಶೃಣವಾಮ-ಉತ್ತಮಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
ಶೃಣು-ವಸ್‌ ಮತ್ತು ಶೃಣು--ಮಸ್‌ ಎಂದಿದ್ದಾಗ, “ಆಡುತ್ತಮಸ್ಯ ಪಿಚ್ಚ” ಎಂಬ 
ಸೂತ್ರದಿಂದ “ಆಟ್‌(ಆ) ಆಗಮ ಬಂದು, ಶೃಣು4೮4ವಸ್‌ ಮತ್ತು ಶೃಣು4ಆ4 ಮಸ್‌ 
ಎಂದಿದ್ದಾಗ, ಹಿಂದಿನಂತೆಯೇ ಗುಣ, ಅವಾದೇಶಗಳು ಬಂದು ಶೃಣುವಾವಸ್‌ ಮತ್ತು 
ಶೃಣವಾಮಸ್‌ ಎಂದಿದ್ದಾಗ “ಸಾರ್ವಧಾತುಕಮಪಿತ್‌ ಜಿದ್ದತ್‌ ಸ್ಕಾತ್‌” ಎಂಬ ಸೂತ್ರದಿಂದ 
ಜಿದ್ದದ್ದಾವ ಬಂದು “ನಿತ್ಯಮ್‌ ಜಿತಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ 
ಬ೦ದು ಶೃಣವಾವ ಮತ್ತು ಶೃಣಮಾಮ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

ಲಜಕ: ರೂಪಗಳು:ಅಶೃಣೋತ್‌, ಅಶೃಣುತಾಮ್‌, ಅಶೃಣ್ವನ್‌। ಅಶೃಣೋಃ, 
ಅಶೃಣುತಮ್‌, ಅಶೃಣುತ। ಅಶೃಣವಮ್‌, ಅಶ್ಶಣ್ವ/ಅಶೃಣುವ,ಅಶೃಣ್ಮ/ಅಶೃಣುಮ। 

ವಿಶೇಷ- ವಸ್‌, ಮಸ್‌ಗಳಿಗೆ “ಲೋಪಶ್ಚಾನ್ಯತರಸ್ಯಾಮ್ವ್ಹೋಃ”ಎಂಬ ಸೂತ್ರದಿಂದ 
ವಿಕಲ್ಲದಿಂದ “ಉ' ಕಾರಕ್ಕೆ ಲೋಪ ಬಂದು ಎರಡು ರೂಪಗಳು ಸಿದ್ಧವಾಗಿವೆ. 

ವಿಧಿಲಿಜಕೆ: ರೂಪಗಳು:ಶೃಣುಯಾತ್‌,ಶೃಣುಯಾತಾಮ್‌,ಶೃಣುಯುಃಶೃಣುಯಾಃ, 
ಶೃಣುಯಾತಮ್‌, ಶೃಣುಯಾತ। ಶೃಣುಯಾಮ್‌, ಶೃಣುಯಾವ, ಶೃಣುಯಾಮ। 

ವಿಶೇಷ- ವಿಧಿಲಿಜ್‌ ನಲ್ಲಿ "ಯಾಸ್‌' ಎಂಬುದಕ್ಕೆ “ಇಯ್‌' ಆದೇಶವು ಬರುವುದಿಲ್ಲ. 
ಕಾರಣ ಅದು ಅದನ್ತ ಅಂಗದ ಪರದಲ್ಲಿ ಇಲ್ಲ. ಆದರೆ “ಲಿಜಃ ಸಲೋಪೋಇನನ್ನ್ಯ ಸ್ಯ” 
ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು ಈ ರೂಪಗಳು ಸಿದ್ಧವಾಗಿವೆ. 

ಆಶೀರ್ಲಿಜ್‌: ರೂಪಗಳು: ಶ್ರೂಯಾತ್‌, ಶ್ರೂಯಾಸ್ತಾಮ್‌, ಶ್ರೂಯಾಸುಃ ಶ್ರೂಯಾಃ, 
ಶ್ರೂಯಾಸ್ತಮ್‌, ಶ್ರೂಯಾಸ್ತ! ಶ್ರೂಯಾಸಮ್‌, ಶ್ರೂಯಾಸ್ವ, ಶ್ರೂಯಾಸ್ಸ 

ವಿಶೇಷ- ಈ "ಲ್‌' ಕಾರದಲ್ಲಿ "ಶ್ರು' ಧಾತುವಿಗೆ "ಯಾಸ್‌' ಪ್ರತ್ಯಯವು ಪರದಲ್ಲಿದ್ದಾಗ, 
“ಶ್ರು' ವಿನಲ್ಲಿರುವ "ಉ' ಕಾರಕ್ಕೆ “ಅಕೃತ್ಸಾರ್ವಧಾತುಕಯೋಃ” ಎಂಬ ಸೂತ್ರದಿಂದ 
ದೀರ್ಫ್ಥವು(ಊ) ಬರುತ್ತದೆ. " 

ಲುಜ್‌: ರೂಪಗಳು: ಅಶ್ರೌಷೀತ್‌, ಅಶ್ರೌಷ್ಟಾಮ್‌, ಅಶ್ರೌಷುಃ ಅಶ್ರೌಷೀಃ, ಅಶ್ರೌಷ್ಟಮ್‌, 
ಅಶ್ರೌಷ್ಟ ಅಶ್ರೌಷಮ್‌, ಅಶ್ರೌಷ್ಟ, ಅಶ್ರೌಷ್ಠ 

ವಿಶೇಷ- ಈ "ಲ್‌' ಕಾರದಲ್ಲಿ “ತಿಪ್‌' ಮತ್ತು "ಸಿಪ್‌' ಪ್ರತ್ಯಯಗಳು ಅನಿಟ್‌ 
ಆಗಿರೋಣದರಿಂದ "ಸಿಚ್‌' ಗೆ ಇಡಾಗಮವು ಬರುವುದಿಲ್ಲ. ಆದರೆ ಅಪ್ಕಕ್ತವಾದ “ತ್‌' 
ಮತ್ತು "ಸ್‌' ಗಳಿಗೆ “ಈಟ್‌(ಈ)' ಆಗಮವು ಬರುತ್ತದೆ. ಬೇರೆಕಡೆ ಅಪೃಕ್ಷವರ್ಣವು 
ಇಲ್ಲದೇ ಇರೋಣದರಿಂದ "ಈಟ್‌(ಈ)' ಬಾರದೇ “ಸಿಚಿವೃದ್ಧಿಃ ಪರಸ್ಕೈಪದೇಷು” 
ಎಂಬ ಸೂತ್ರದಿಂದ ವೃದ್ಧಿಂಯೂ,ಮತ್ತು "ಸಿಚ್‌'ನಲ್ಲಿರುವ "ಸ್‌'ಕಾರಕ್ಕೆ 
“ಆದೇಶಪ್ರತ್ಯಯಯೋಃ” ಎಂಬ ಸೂತ್ರದಿಂದ ಷತ್ವವು ಬಂದಿರುವುದು. 

ಲೃಜಕ; ರೂಪಗಳು-ಅಶ್ರೋಷ್ಯತ್‌,ಅಶ್ರೋಷ್ಯತಾಮ್‌,ಅಶ್ರೋಷ್ಯನ್‌।ಅಶ್ರೋಷ್ಯಃ, 
ಅಶ್ರೊಷ್ಯತಮ್‌, ಅಶ್ರೋಷ್ಯತ। ಅಶ್ರೋಷ್ಯಮ್‌, ಅಶ್ರೋಷ್ಯಾವ ,ಅಶ್ರೋಷ್ಯಾಮ। 


ತಿಐನ್ನೇ ಛ್ಹಾದಯಃ ಪರಸ್ಕೈಪದಿ ರೂಪಗಳು 587 


ಧಾತು-20. ಗಮ್‌ಲೃ ಗತೌ -(ಹೋಗುವುದು)- ಇದರಲ್ಲಿ ಗಮ್‌ ಮಾತ್ರ 

ಉಳಿಯುತ್ತದೆ. 
(ಛತ್ಸವನ್ನು ವಿಧಿಸುವ ಸೂತ್ರ) 

ಸೂತ್ರ - 5೦4.ಇಷು-ಗಮಿ-ಯಮಾಂ, ಛಃ (7.177) 

ವೃತ್ತಿಃ-ಎಷಾಂ ಛಃ ಸ್ಯಾತ್‌ ಶಿತಿ। ಗಚ್ಛತಿ! ಜಗಾಮ। 

ಅ. ವೃ-“ಹ್ಠಿವು-ಕ್ಷಮು ಚಮಾಮ್‌ ಶಿತಿ” ಎಂಬ ಸೂತ್ರದಿಂದ "ಶಿತಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-"ಶಿತ್‌' ಪರದಲ್ಲಿದ್ದಾಗ, ಇಷ್‌,ಗಮ್‌ ಮತ್ತು ಯಮ್‌ ಧಾತುಗಳಿಗೆ (ಅನ್ನ್ಯ 
ವರ್ಣಕ್ಕೆ) "ಛ್‌' ಕಾರವು ಆದೇಶವಾಗಿ ಬರುತ್ತದೆ. 

ಲಟ್‌: ಉದಾ- ಗಚ್ಛತಿ - ಪ್ರಥಮಪುರುಷ ಏಕವಚನದಲ್ಲಿ "ಗಮ್‌' ಧಾತುವಿನ 
ನಂತರ ಇರುವ "ಲಟ್‌' "ಲ್‌ ಕಾರಕ್ಕೆ “ತಿಪ್‌(ತಿ)' ಆದೇಶ ಬಂದು, ಧಾತುವಿನ 
ಪರದಲ್ಲಿ "ಶಪ್‌(ಅ)' ವಿಕರಣ ಪ್ರತ್ಯಯವು ಬಂದಾಗ ಗಮ್‌» ಅ-ತಿ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ "ಮ್‌' ಕಾರಕ್ಕೆ "ಭ್‌' ಕಾರವು ಆದೇಶವಾಗಿ ಬಂದು ಗಛ್‌* ಅತಿ 
ಎಂದಿದ್ದಾಗ, “ಛೇ ಚ” ಎಂಬ ಸೂತ್ರದಿಂದ "ಛ್‌' ಕಾರಕ್ಕೆ "ತುಕ್‌(ತ್‌)' ಆಗಮ 
ಬಂದು ಗ-ತ್‌ಛ್‌*ಅ-ತಿ ಎಂದಿದ್ದಾಗ, “ಸ್ತೋಃ ಶ್ಲುನಾ ಶ್ಚುಃ” ಎಂಬ ಸೂತ್ರದಿಂದ 
“ತ್‌' ಕಾರಕ್ಕೆ “ಚುತ್ವ(ಚ್‌)' ಬಂದು ಗಚ್ಛ್‌-ಅ--ತಿಐಗಚ್ಛತಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಗಚ್ಚತಿ, ಗಚ್ಚತಃ, ಗಚ್ಚನ್ನಿ! ಗಚ್ಛಸಿ, ಗಚ್ಛಥಃ, ಗಚ್ಚಥ। ಗಚ್ಚಾಮಿ, ಗಚ್ಛಾವಃ, 
ಗಚ್ಛಾಮಃ। 

ಲಿಟ್‌: ಉದಾ- ಜಗಾಮ - ಪ್ರಥಮಪುರುಷ ಏಕವಚನದಲ್ಲಿ 'ಗಮ್‌' ಧಾತುವಿನಮೇಲೆ 
ಲಿಡಾದೇಶ, ಅದಕ್ಕೆ "ತಿಪ್‌(ತಿ)' ಬಂದು ಗಮ್‌ ತಿಪ್‌(ತಿ) ಎ೦ದಿದ್ದಾಗ, "ತಿಪ್‌(ತಿ)' ಗೆ 
ಣಲ್‌(ಅ) ಆದೇಶ ಬಂದು ಗಮ್‌. ಅ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು ಗಮ್‌ 
ಗಮ್‌4ಅ ಎಂದಿದ್ದಾಗ, ಮೊದಲನೇ ಗಮ್‌ ರೂಪಕ್ಕೆ ಅಭ್ಯಾಸಸಂಜ್ಞೆ ಬಂದು 
ಹಲಾದಿ ಶೇಷವಾಗಿ, ಗಗಮ್‌--ಅ ಎಂದಿದ್ದಾಗ, “ಕುಹೋಶ್ವುಃ” ಎ೦ಬ ಸೂತ್ರದಿಂದ 
ಪೂರ್ವ"ಗ' ಕಾರಕ್ಕೆ ಚುತ್ವ(ಜ್‌) ಬಂದು, ಜ್‌4ಅ+ಗಮ್‌4ಅ ಎಂದಿದ್ದಾಗ, “ಅತ 
ಉಪಧಾಯಾಃ” ಎ೦ಬ ಸೂತ್ರದಿಂದ "ಗ್‌' ಕಾರೋತ್ತರ "ಅ' ಕಾರಕ್ಕೆ ವೃದ್ಧಿ ಬಂದು 
ಜಗಮ್‌4ಆ=ಜಗಾಮ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಉಪಧೆಗೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ - 5೦೮5.ಗಮ-ಹನ-ಜನ-ಬನ-ಘಸಾಂ-ಲೋಪಃ ಕ್ಷಿತ್ಯನಜೆ (6.4.೨8) 

ವೃತ್ತಿಃ-ಎಷಾಮ್‌ ಉಪಧಾಯಾಃ ಲೋಪಃ ಅಜಾದೌ ಕ್ವಿತಿ ನ ತು ಅಜೆ! ಜಗ್ಗತುಃ 
ಜಗ್ಮುಃ ಜಗಮಿಥ! ಜಗನ್ನು ಜಗ್ಗಥುಃ ಜಗ್ಗ ಜಗಾಮ, ಜಗಮಃ। ಜಗ್ಗಿವ। ಜಗ್ಗಿಮ!। ಗನ್ನಾ! 

ಪ. ಛೇ. - ಗಮ-ಹನ-ಜನ-ಖನ-ಘಸಾಂ, ಲೋಪ। ಕ್ವಿತಿ, ಅನಜೆ। 


586 ಲಘುಸಿದ್ಧಾಂತ ಕೌಮುದೀ 


ಉದಾ-ಶೃಣವಾವ,ಶೃಣವಾಮ-ಉತ್ತಮಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
ಶೃಣು4*ವಸ್‌ ಮತ್ತು ಶೃಣು*-ಮಸ್‌ ಎಂದಿದ್ದಾಗ, “ಆಡುತ್ತಮಸ್ಯ ಪಿಚ್ಚ” ಎಂಬ 
ಸೂತ್ರದಿಂದ "ಆಟ್‌(ಆ) ಆಗಮ ಬಂದು, ಶೃಣು-ಆ--ವಸ್‌ ಮತ್ತು ಶೃಣು--ಆ-ಮಸ್‌ 
ಎಂದಿದ್ದಾಗ, ಹಿಂದಿನಂತೆಯೇ ಗುಣ, ಅವಾದೇಶಗಳು ಬಂದು ಶೃಣುವಾವಸ್‌ ಮತ್ತು 
ಶೃಣವಾಮಸ್‌ ಎಂದಿದ್ದಾಗ “ಸಾರ್ವಧಾತುಕಮಪಿತ್‌ ಜಿದ್ದತ್‌ ಸ್ಯಾತ್‌” ಎಂಬ ಸೂತ್ರದಿಂದ 
ಜಿದ್ದದ್ಭಾವ ಬಂದು “ನಿತ್ಯಮ್‌ ಜಿತಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ 
ಬಂದು ಶೃಣವಾವ ಮತ್ತು ಶೃಣಮಾಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಲಜಕ್‌: ರೂಪಗಳು:ಅಶೃಣೋತ್‌, ಅಶೃಣುತಾಮ್‌, ಅಶೃಣ್ವನ್‌। ಅಶೃಣೋಃ, 
ಅಶೃಣುತಮ್‌, ಅಶೃಣುತ। ಅಶೃಣವಮ್‌, ಅಶ್ಶಣ್ವ/ಅಶೃಣುವ.ಅಶೃಣ್ಯ/ಅಶೃಣುಮ। 

ವಿಶೇಷ- ವಸ್‌, ಮಸ್‌ಗಳಿಗೆ “ಲೋಪಶ್ಚಾನ್ಯತರಸ್ಯಾಮ್ವೋಃ”ಎಂಬ ಸೂತ್ರದಿಂದ 
ವಿಕಲ್ಪದಿ೦ದ "ಉ' ಕಾರಕ್ಕೆ ಲೋಪ ಬಂದು ಎರಡು ರೂಪಗಳು ಸಿದ್ಧವಾಗಿವೆ. 

ವಎಧಿಲಿಜಕೆ: ರೂಪಗಳು:ಶೃಣುಯಾತ್‌,ಶೃಣುಯಾತಾಮ್‌,ಶೃಣುಯುಃಶೃಣುಯಾಃ, 
ಶೃಣುಯಾತಮ್‌, ಶೃಣುಯಾತ। ಶೃಣುಯಾಮ್‌, ಶೃಣುಯಾವ, ಶೃಣುಯಾಮ। 

ವಿಶೇಷ- ವಿಧಿಲಿಜ್‌ ನಲ್ಲಿ "ಯಾಸ್‌' ಎಂಬುದಕ್ಕೆ “ಇಯ್‌' ಆದೇಶವು ಬರುವುದಿಲ್ಲ. 
ಕಾರಣ ಅದು ಅದನ್ನ ಅಂಗದ ಪರದಲ್ಲಿ ಇಲ್ಲ. ಆದರೆ “ಲಿಜಃ ಸಲೋಪೋತನನ್ತ್ಯ ಸ್ಯ” 
ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು ಈ ರೂಪಗಳು ಸಿದ್ಧವಾಗಿವೆ. 

ಆಶೀರ್ಲಿಜ್‌: ರೂಪಗಳು: ಶ್ರೂಯಾತ್‌, ಶ್ರೂಯಾಸ್ತಾಮ್‌, ಶ್ರೂಯಾಸುಃ ಶ್ರೂಯಾಃ, 
ಶ್ರೂಯಾಸ್ತಮ್‌, ಶ್ರೂಯಾಸ್ತ! ಶ್ರೂಯಾಸಮ್‌, ಶ್ರೂಯಾಸ್ವ, ಶ್ರೂಯಾಸ್ಸು 

ವಿಶೇಷ- ಈ "ಲ್‌' ಕಾರದಲ್ಲಿ "ಶ್ರು' ಧಾತುವಿಗೆ "ಯಾಸ್‌' ಪ್ರತ್ಯಯವು ಪರದಲ್ಲಿದ್ದಾಗ, 
“ಶ್ರು' ವಿನಲ್ಲಿರುವ "ಉ' ಕಾರಕ್ಕೆ “ಅಕೃತ್ಸಾರ್ವಧಾತುಕಯೋಃ” ಎಂಬ ಸೂತ್ರದಿಂದ 
ದೀರ್ಫ್ಥವು(ಊ) ಬರುತ್ತದೆ. ್ರ 

ಲುಜ್‌: ರೂಪಗಳು: ಅಶ್ರೌಷೀತ್‌, ಅಶ್ರೌಷ್ಟಾಮ್‌, ಅಶ್ರೌಷುಃ ಅಶ್ರೌಷೀಃ, ಅಶ್ರೌಷ್ಟಮ್‌, 
ಅಶ್ರೌಷ್ಟ ಅಶ್ರೌಷಮ್‌, ಅಶ್ರೌಷ್ಟ, ಅಶ್ರೌಷ್ಠ 

ವಿಶೇಷ- ಈ "ಲ್‌' ಕಾರದಲ್ಲಿ "ತಿಪ್‌' ಮತ್ತು "ಸಿಪ್‌' ಪ್ರತ್ಯಯಗಳು ಅನಿಟ್‌ 
ಆಗಿರೋಣದರಿಂದ "ಸಿಚ್‌' ಗೆ ಇಡಾಗಮವು ಬರುವುದಿಲ್ಲ. ಆದರೆ ಅಪೃಕ್ಷವಾದ “ತ್‌' 
ಮತ್ತು "ಸ್‌' ಗಳಿಗೆ "ಈಟ್‌(ಈ)' ಆಗಮವು ಬರುತ್ತದೆ. ಬೇರೆಕಡೆ ಅಪೃಕ್ಷವರ್ಣವು 
ಇಲ್ಲದೇ ಇರೋಣದರಿಂದ “ಈಟ್‌(ಈ)' ಬಾರದೇ “ಸಿಚಿವೃದ್ಧಿಃ ಪರಸ್ಥೆ ಹೈಪದೇಷು? 
ಎಂಬ ಸೂತ್ರದಿಂದ ವೃದ್ಧಿಯೂ,ಮತ್ತು "ಸಿಚ್‌'ನಲ್ಲಿರುವ "ಸ್‌'ಕಾರಕ್ಕೆ 
“ಆದೇಶಪ್ರತ್ಯಯಯೋಃ?” ಎಂಬ ಸೂತ್ರದಿಂದ ಷತ್ವವು ಬಂದಿರುವುದು. 

ಲೃಜ*: ರೂಪಗಳು-ಅಶ್ರೋಷ್ಠತ್‌,ಅಶ್ರೋಷ್ಯತಾಮ್‌,ಅಶ್ರೋಷ್ಯನ್‌।ಅಶ್ರೋಷ್ಯಃ, 
ಅಶ್ರೊಷ್ಯತಮ್‌, ಅಶ್ರೋಷ್ಯತ। ಅಶ್ರೋಷ್ಯಮ್‌, ಅಶ್ರೋಷ್ಯಾವ ,ಅಶ್ರೋಷ್ಯಾಮ। 


ತಿಜನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 587 


ಧಾತು-20. ಗಮ್‌ಲ್ಕ ಗತೌ -(ಹೋಗುವುದು)- ಇದರಲ್ಲಿ ಗಮ್‌ ಮಾತ್ರ 

ಉಳಿಯುತ್ತದೆ. 
(ಛತ್ಸವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮೦4.ಇಷು-ಗಮಿ-ಯಮಾಂ, ಛಃ (7.177) 

ವೃತ್ತಿ8-ಏಷಾಂ ಛಃ ಸ್ಯಾತ್‌ ಶಿತಿ। ಗಚ್ಛತಿ! ಜಗಾಮ। 

ಅ. ವೃ-“್ಠಿವು-ಕ್ತಮು ಚಮಾಮ್‌ ಶಿತಿ” ಎಂಬ ಸೂತ್ರದಿಂದ “ಶಿತಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-"ಶಿತ್‌' ಪರದಲ್ಲಿದ್ದಾಗ, ಇಷ್‌,ಗಮ್‌ ಮತ್ತು ಯಮ್‌ ಧಾತುಗಳಿಗೆ (ಅನ್ಯ 
ವರ್ಣಕ್ಕೆ) "ಛ್‌' ಕಾರವು ಆದೇಶವಾಗಿ ಬರುತ್ತದೆ. 

ಲಟ್‌: ಉದಾ- ಗಚ್ಛತಿ - ಪ್ರಥಮಪುರುಷ ಏಕವಚನದಲ್ಲಿ “ಗಮ್‌' ಧಾತುವಿನ 
ನಂತರ ಇರುವ “ಲಟ್‌' "ಲ್‌' ಕಾರಕ್ಕೆ "ತಿಪ್‌(ತಿ)' ಆದೇಶ ಬಂದು, ಧಾತುವಿನ 
ಪರದಲ್ಲಿ "ಶಪ್‌(ಅ)' ವಿಕರಣ ಪ್ರತ್ಯಯವು ಬಂದಾಗ ಗಮ್‌. ಅತಿ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ "ಮ್‌' ಕಾರಕ್ಕೆ "ಭ್‌' ಕಾರವು ಆದೇಶವಾಗಿ ಬಂದು ಗಭ್‌* ಅತಿ 
ಎಂದಿದ್ದಾಗ, “ಛೇ ಚ” ಎಂಬ ಸೂತ್ರದಿಂದ "ಛ್‌' ಕಾರಕ್ಕೆ "ತುಕ್‌(ತ್‌)' ಆಗಮ 
ಬಂದು ಗ--ತ್‌ಛ್‌-ಅ--ತಿ ಎಂದಿದ್ದಾಗ, “ಸ್ತೋಃ ಶ್ಲುನಾ ಶ್ವುಃ” ಎ೦ಬ ಸೂತ್ರದಿಂದ 
"ತ ಕಾರಕ್ಕೆ "ಚುತ್ವ(ಚ್‌)' ಬಂದು ಗಚ್ಛ್‌* ಅ*ತಿ-ಗಚ್ಛತಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಗಚ್ಛತಿ, ಗಚ್ಚತಃ, ಗಚ್ಛನ್ನಿ। ಗಚ್ಛಸಿ, ಗಚ್ಛಥಃ ಗಚ್ಚಥ। ಗಚ್ಚಾಮಿ, ಗಚ್ಛಾವಃ, 
ಗಚ್ಛಾಮಃ। 

ಲಿಟ್‌: ಉದಾ- ಜಗಾಮ - ಪ್ರಥಮಪುರುಷ ಏಕವಚನದಲ್ಲಿ “ಗಮ್‌' ಧಾತುವಿನಮೇಲೆ 
ಲಿಡಾದೇಶ, ಅದಕ್ಕೆ "ತಿಪ್‌(ತಿ)' ಬಂದು ಗಮ್‌ತಿಪ್‌(ತಿ) ಎ೦ದಿದ್ದಾಗ, "ತಿಪ್‌(ತಿ)” ಗೆ 
ಣಲ್‌(ಅ) ಆದೇಶ ಬ೦ದು ಗಮ್‌4ಅ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು ಗಮ್‌ 
ಗಮ್‌4ಅ ಎಂದಿದ್ದಾಗ, ಮೊದಲನೇ ಗಮ್‌ ರೂಪಕ್ಕೆ ಅಭ್ಯಾಸಸಂಜ್ಞೆ ಬಂದು 
ಹಲಾದಿ ಶೇಷವಾಗಿ, ಗಗಮ್‌. ಅ ಎಂದಿದ್ದಾಗ, “ಕುಹೋಶ್ಸುಃ” ಎಂಬ ಸೂತ್ರದಿಂದ 
ಪೂರ್ವ"ಗ' ಕಾರಕ್ಕೆ ಚುತ್ವ(ಜ್‌) ಬಂದು, ಜ್‌.-ಅ--ಗಮ್‌--ಅ ಎಂದಿದ್ದಾಗ, “ಅತ 
ಉಪಧಾಯಾಃ” ಎಂಬ ಸೂತ್ರದಿಂದ "ಗ್‌' ಕಾರೋತ್ತರ "ಅ' ಕಾರಕ್ಕೆ ವೃದ್ಧಿ ಬಂದು 
ಜಗಮ್‌4+ಆ=ಜಗಾಮ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಉಪಧೆಗೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ - 5೦5.ಗಮ-ಹನ-ಜನ-ಬಖನ-ಘಸಾಂ-ಲೋಪಃ ಕ್ವಿತ್ಯನಜೆ (6.4.98) 

ವೃತ್ತಿಃ-ಎಷಾಮ್‌ ಉಪಧಾಯಾಃ ಲೋಪಃ ಅಜಾದೌ ಕ್ವಿತಿ ನತು ಅಜೆ। ಜಗ್ಗತುಃ। 
ಜಗ್ಮುಃ ಜಗಮಿಥ! ಜಗನ್ನ ಜಗ್ಗಥುಃ। ಜಗ್ಗ ಜಗಾಮ, ಜಗಮ। ಜಗ್ಮಿವ। ಜಗ್ನಿಮ। ಗನ್ನಾ! 

ಪ. ಛೇ. - ಗಮ-ಹನ-ಜನ-ಖನ-ಘಸಾಂ, ಲೋಪ; ಕ್ವಿತಿ, ಅನಜೆ। 


588 ಲಘುಸಿದ್ಧಾಂತ ಕೌಮುದೀ 


ಅ.ವೃ.- “ಅಚಿಶ್ನುಧಾ ಧಾತುಬಭ್ರುವಾಮ್‌ಯ್ದೋರಿಯಜುವಜೌ” ಎ೦ಬ ಸೂತ್ರದಿಂದ 
ಸ ನಾಚ ಪದವೂ. ಮತ್ತು ತೃಧುಪಧಾಯಾಃ ಗೋಹಃ” ಎಂಬ ಸೂತ್ರದಿಂದ 
"ಉಪಧಾಯಾಃ' ಎಂಬ ಪದವೂ ಅನುವ ೈತ್ತವಾಗುತ್ತವೆ. 


ಅರ್ಥ- ಅಜಾದಿಯಾದ ಕಿತ್‌ ಮತ್ತು ಜಿತ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ ಗಮ್‌- 
ಹ ಜವ್‌ ಖನ್‌ ಮತ್ತು ಘಸ್‌ ಧಾತುಗಳ ಉಪದೆಗೆ ಲೋಪವು ಬರುತ್ತದೆ. ಆದರೆ 
ಪ್ರತ್ಯಯವು "ಜಿತ್‌' ಉಳ್ಳದ್ದಾಗಿದ್ದರೂ "ಅಜ್‌ ಆಗಿದ್ದರೆ ಲೋಪವು ಬರುವುದಿಲ್ಲ. 


ಉದಾ- ಜಗ್ಗತುಃ- ಪ್ರಥಮಪುರುಷ ದ್ವಿವಚನದಲ್ಲಿ ಗಮ್‌ ಧಾತುವಿನ ನಂತರ 
ಇರುವ ಲಿಟ್‌ ಗೆ ತಸ್‌ ಆದೇಶ ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
ಅತುಸ್‌ ಆದೇಶ ಬಂದಾಗ ಗಮ್‌4ಅತುಸ್‌ ಎಂದಿರುತ್ತದೆ ಹಿಂದಿನಂತೆಯೇ "ಧಾತುವಿಗೆ 
ದ್ವಿತ್ವ, ಹಲಾದಿಶೇಷ ಆದಮೇಲೆ, “ಕುಹೋಶ್ಚುಃ” ಎಂಬ ಸೂತ್ರದಿಂದ ಪೂರ್ವ "ಗ' 
ಕಾರಕ ಕೈ ಚುತ್ತ(ಜ್‌) ಬಂದು ಜ್‌4ಅ4ಗಮ್‌ಅತುಸ್‌ ಎಂದಿದ್ದಾಗ, "ಗ್‌ ಕಾರೋತ್ತರ 
“ಅ” ಕಾರ(ಉಪಧೆಗೆ ಕ್ಕ ಲೋಪ ಬಂದು ಜಗ್‌ಮ್‌4ಅತುಸ್‌ ಎಂದಿದ್ದಾಗ ಜಗ್ಗತುಸ್‌ 
ಎಂದಾಗಿ ರುತ್ತ-ವಿಸರ್ಗಗಳಿಂದ ಜಗ್ಗತುಃ ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಜಗ್ಗುಃ- ಪ್ರಥಮ ಪುರುಷ ಬಹುವಚನದಲ್ಲಿ ಹಿಂದಿನಂತೆಯೇ ಪಕ್ರಿಯೆ 
ಸ ಜಗ್‌ಮ್‌* ಉಸ =ಜಗ್ಗುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಜಗ್ಮುಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 


ಉದಾ- ಜಗಮಿಥ/ಜಗನ್ನ- ಮಧ್ಯಮಪುರುಷ ಏಕವಚನದಲ್ಲಿ - ಗಮ್‌ ಧಾತುವಿನ 
ನಂತರ "ಲಿಟ್‌' "ಲ್‌' ಕಾರಕ್ಕೆ "ಸಿಪ್‌' ಆದೇಶ ಬಂದು ಅದಕ್ಕೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ "ಥಲ್‌(ಥ) ಆದೇಶ ಬಂದು, ಧಾತುವಿಗೆ ಹಿಂದಿನಂತೆ ದ್ವಿಶ್ವಾದಿಗಳು 
ಬಂದಮೇಲೆ ಜಗವರ್‌+ಥ ಎ೦ದಿದ್ದಾಗ, ಗಮ್‌ ದಾತುವು “ವಿಕಾಚ 
ಉಪದೇಶೇಇನುದಾತ್ರಾತ್‌” ಎಂಬ ಸೂತ್ರದಿಂದ ಇಡಾಗಮ ನಿಷಿದ್ಧವಾಗಿರೋಣದರಿಂದ 
“ಅನಿಟ್‌' ಆಗಿದೆ. ಹಾಗಿದ್ದರೂ “ಯತೋ ಭಾರದ್ದಾಜಸ್ಯ” ಎಂಬ ನಿಯಮದಿಂದ 
ಇಡಾಗಮವು ವೈಕಲ್ಪಿಕವಾಗಿ ಬಂದು ಜಗಮ್‌4ಇಥ- ಜಗಮಿಥ ಎಂಬ ವೈಕಲ್ಪಿಕ 
ರೂಪ ಪವಾಗುತ್ತದೆ. ಎಡ ಬಾರದ ಪಕ್ಷದಲ್ಲಿ “ಉಪದೇಶೇ್ಪತ್ವತಃ” ಎಂಬ ಸೂತ್ರದಿಂದ 
ಜಗಮ್‌.ಥ ಎಂದಾಗಿ. “ನಶ್ಚಾಪದಾನ್ಹಸ್ಯ ರುಲಿ” ಎಂಬ ಸೂತ್ರದಿಂದ "ಮ್‌ ಕಾರಕ್ಕೆ 
ಅನುಸ್ವಾರ ಬಂದು ನಂತರ “ಅನುಸ್ವಾರಸ್ಯ' ಯಯಿ ಪರಸವರ್ಣಃ” ಎಂಬ ಸೂತ್ರದಿಂದ 
ಪರಸ ವರ್ಣ ಬಂದು ಅನುಸ್ವಾರಕ್ಕೆ ಬ್‌ ಕಾರ ಆದೇಶವಾಗಿ ಬಂದು ಜಗನ್ನ ಎಂಬ 
ರೂಪವು ಸಿದ್ಧವಾಗುತ್ತದೆ. 
ಉದಾ- ಜಗ್ಗದ: ಜಗ್ಗ- ಮಧ್ಯಮಪುರುಷ ದ್ವಿವಚನ-ಬಹುವಚನಗಳಲ್ಲಿ ಧಾತುವಿಗೆ 
ಕ್ರಮವಾಗಿ "ಅಥುಸ್‌ ” ಮತ್ತು "ಅ' ಪ್ರತ್ಯಯಗಳು ಸೇರಿದಾಗ, ಹಿಂದಿನಂತೆಯೇ ಪ್ರಕ್ರಿಯೆಯು 
ನಡೆದು, ಜಗ್ಗತುಃ ಎಂಬಲ್ಲಿರುವಂತೆ ನಡೆದು ಜಗ್ಗಥುಃ, ಜಗ್ಮ ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 


ತಿಐನ್ನೇ ಭ್ಹಾದಯಃ ಪರಸ್ಕೈಪದಿ ರೂಪಗಳು 589 


ಉದಾ- ಜಗಾಮ/ಜಗಮ- ಉತ್ತಮಪುರುಷ ಏಕವಚನದಲ್ಲಿ ಜಗಾಮ ಎಂಬ 
ರೂಪವು ಪ್ರಥಮಪುರುಷ ಏಕವಚನದ “ಜಗಾಮ' ಎಂಬ ರೂಪದಲ್ಲಿದ್ದಂತೆಯೇ 
ಇರುತ್ತದೆ. ಅದರೆ “ಇಲುತ್ತಮೋ ವಾ” ಎಂಬ ಸೂತ್ರದಿಂದ "ಣಿತ್ಸ' ವು ವಿಕಲ್ಪವಾಗಿ 
ಬರೋಣದ್ದರಿಂದ ಣಿತ್ವ ಬಂದ ಪಕ್ಷದಲ್ಲಿ “ಅತ ಉಪಧಾಯಾಃ” ಎಂಬ ಸೂತ್ರದಿಂದ 
ವೃದ್ಧಿ ಬಂದು ಜಗಾಮ ಎಂದು ರೂಪವಾಗುತ್ತದೆ. ಣಿತ್ವ ಬಾರದ ಪಕ್ಷದಲ್ಲಿ ಜಗಮ 
ಎಂದೇ ರೂಪವು ಇರುತ್ತದೆ. 

ಉದಾ- ಜಗ್ಗಿವ, ಜಗ್ಗಿಮ - ಉತ್ತಮಪುರುಷ ದ್ವಿವಚನ ಬಹುವಚನಗಳಲ್ಲಿ 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ವಸ್‌, ಮಸ್‌ ಪ್ರತ್ಯಯಗಳಿಗೆ ವ, ಮ ಪ್ರತ್ಯಯಗಳು 
ಆದೇಶವಾಗಿ ಬಂದು, ಜಗಮ್‌.-ವ ಮತ್ತು ಜಗಮ್‌.-ಮ ಎಂದಿದ್ದಾಗ, ಕ್ರಾದಿ 
ನಿಯಮದಿಂದ ಇಡಾಗಮ ಬಂದು, ಜಗಮ್‌ ನಲ್ಲಿರುವ "ಗ್‌' ಕಾರೋತ್ತರವರ್ತಿ 
ಉಪಧೆಯಾದ "ಅ ಕಾರಕ್ಕೆ ಪ್ರಕೃತ ಸೂತ್ರದಿಂದ ಲೋಪ ಬಂದು ಜಗ್ಗಿವ ಮತ್ತು 
ಜಗ್ಗಿಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಜಗಾಮ, ಜಗ್ಗತುಃ, ಜಗ್ಗುಃ। ಜಗಮಿಥ/ಜಗನ್ನ, ಜಗ್ಗಥುಃ, ಜಗ್ಗ 
ಜಗಾಮ/ಜಗಮ, ಜಗ್ಗಿವ, ಜಗ್ಮಿಮ। 

ಲುಟ್‌: ಉದಾ-ಗನ್ವಾ- ಪ್ರಥಮಪುರುಷ ಏಕವಚನದಲ್ಲಿ ಗಮ್‌ ಧಾತುವಿನ ನಂತರ 
"ಶಪ್‌' ನ್ನು ಬಾಧಿಸಿ “ಸ್ಯತಾಸೀಲ್ಕಲುಟೋಃ” ಎಂಬ ಸೂತ್ರದಿಂದ ತಾಸ್‌ ಬಂದು, 
ಅದರ ನಂತರ ಲುಟ್‌ "ಲ್‌' ಕಾರಕ್ಕೆ ತಿಪ್‌(ತಿ) ಬಂದು ಗಮ್‌+ತಾಸ್‌*ತಿ ಎಂದಿದ್ದಾಗ, 
“ಡಾರೌರಸಃ” ಎ೦ಬ ಸೂತ್ರದಿಂದ “ತಿ' ಗೆ ಡಾ(ಆ) ಆದೇಶ ಬಂದು ಗಮ್‌.-ತಾಸ್‌.-ಆ 
ಎಂದಿದ್ದಾಗ, “ಅಜೋಇನ್ತ್ಯಾದಿ ಟಿ” ಎಂಬ ಸೂತ್ರದಿಂದ "ತಾಸ್‌' ನಲ್ಲಿರುವ "ಆಸ್‌(ಟಿ) 
ಗೆ “ಟೇ” ಎಂಬ ಸೂತ್ರದಿಂದ ಲೋಪ ಬಂದು, ಗಮ್‌+ತ್‌*ಆ ಎಂದಿದ್ದಾಗ, 
“ಗಮ್‌' ನಲ್ಲಿರುವ "ಮ್‌' ಕಾರಕ್ಕೆ ಅನುಸ್ವಾರ ಹಾಗೂ "ನ್‌' ಕಾರ ಆದೇಶವಾಗಿ ಬಂದು 
ಪರಸವರ್ಣದಿಂದ "ಗನ್ಹಾ' ಎಂಬ ರೂಪವು ಸಿದ್ಧ ವಾಗುತ್ತದೆ. 

ರೂಪಗಳು: ಗನ್ತಾ, ಗನ್ನಾರೌ, ಗನ್ಹಾರಃ॥ ಗನ್ಹಾಸಿ, ಗನ್ಮಾಸ್ಯಃ, ಗನ್ನಾಸ್ಥ! ಗನ್ನಾಸ್ಥಿ 


(ಇಟ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ - 5೦6.ಗಮೇರಿಟ್‌ ಪರಸ್ಕೈಪದೇಷು (7.2.58) 

ವೃತ್ತಿಃಗಮೇಃ ಪರಸ್ಯ ಸಾದೇಃ ಆರ್ಧಧಾತುಕಸ್ಯ ಇಟ್‌ ಸ್ಯಾತ್‌ ಪರಸ್ಥೆ ಕೈಪದೇಷು। 
ಗಮಿಷ್ಯತಿ! ಗಚ್ಛತು। ಅಗಚ್ಛತ್‌। ಗಚ್ಛೇತ್‌। ಗಮ್ಯಾತ್‌। 

ಪ. ಛೇ. -ಗಮೇಃ, ಇಟ್‌, ಪರಸ್ಥೆ ಹೈಪದೇಷು। 

ಅ. ವ್ಯ.- “ಸೇಂಸಿಚಿ ಕೃತ-ಚ್ಛತ-ಚ್ಛೃದ-ತೃದ-ನೃತಃ”ಎಂಬ ಸೂತ್ರದಿಂದ "ಸೇ 
ಎಂಬ ಪದವೂ, “ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎ೦ಬ ಸೂತ್ರದಿಂದ "ಆರ್ಧಧಾತುಕಸ್ಕ' 
ಎಂಬ ಪದವೂ ಅನುವೃತ್ತವಾಗುತ್ತವೆ. 


500 ಲಘುಸಿದ್ಧಾಂತ ಕೌಮುದೀ 


ಅರ್ಥ- ಗಮ್‌ ಧಾತುವಿನ ಪರದಲ್ಲಿ ಇರುವ "ಸ್‌' ಕಾರಾದಿ ಆರ್ಧಧಾತುಕ 
ಪ್ರತ್ಯಯಕ್ಕೆ “ಇಟ್‌' ಆಗಮವು ಬರುತ್ತದೆ- ಪರಸ್ಕೈಪದದಲ್ಲಿ. 

ವಿಶೇಷು- ಗಮ್‌ ಧಾತುವು ಅನಿಟ್‌ ಆಗಿರುವುದರಿಂದ ಆರ್ಧಧಾತುಕ "ಲ್‌'ಕಾರವಾದ 
"ಲೃಟ್‌'ಗೆ ಪೂರ್ವದಲ್ಲಿ ಬರುವ "ಸ್ಕ' ಪ್ರತ್ಯಯಕ್ಕೆ “ಇಟ್‌' ಆಗಮವನ್ನು ವಿಧಿಸಲಾಗಿದೆ. 

ಉದಾ- ಗಮಿಷ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ “ಗಮ್‌' ಧಾತುವಿನಂತರ 
“ಲೃಟ್‌'ನ "ಲ್‌' ಕಾರಕ್ಕೆ "ತಿಪ್‌(ತಿ)' ಆದೇಶ ಬಂದು, ಧಾತುವಿನ ನಂತರ ಬರಬೇಕಾದ 
“ಶಪ್‌' ನ್ನು ಬಾಧಿಸಿ “ಸ್ಯತಾಸೀಲ್ಕಲುಟೋಃ” ಎಂಬ ಸೂತ್ರದಿಂದ "ಸ್ಯ' ಪ್ರತ್ಯಯವು 
ಬಂದು “ಆರ್ಧಧಾತುಕಂ ಶೇಷು” ಎಂಬ ಸೂತ್ರದಿಂದ ಆರ್ಧಧಾತುಕಸಂಜ್ಞೆ ಬಂದಮೇಲೆ 
“ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರದಿಂದ ಬರಬೇಕಾದ “ಇಟ್‌' ನ್ನು 
“ಎಕಾಚ ಉಪದೇಶೇಇನುದಾತ್ರಾತ್‌” ಎಂಬುದರಿಂದ ನಿಷೇಧ ಬಂದು ಅದನೂ 
ಬಾಧಿಸಿ, ಪ್ರಕೃತ ಸೂತ್ರದಿಂದ “ಇಟ್‌' ಆಗಮವು ಸ್ಕ' ಪ್ರತ್ಯಯದ ಆದ್ಯಯವಯವವಾಗಿ 
ಬಂದು ಗಮ್‌. ಇ. ಸ್ಯ.ತಿ ಎಂದಿದ್ದಾಗ, “ಆದೇಶ-ಪ್ರತ್ಯಯಯೋಃ” ಎ೦ಬ ಸೂತ್ರದಿಂದ 
"ಸ್‌ ಕಾರಕ್ಕೆ ಷತ್ವ ಬಂದು ಗಮ್‌.-ಇಷ4ತಿ-ಗಮಿಷ್ಯತಿ ಎಂದು ರೂಪವಾಗುತ್ತದೆ. 

ರೂಪಗಳು: ಗಮಿಷ್ಯತಿ, ಗಮಿಷ್ಯತಃ, ಗಮಿಷ್ಯನ್ನಿ ಗಮಿಷ್ಯಸಿ, ಗಮಿಷ್ಯಥಃ, ಗಮಿಷ್ಕಥ। 
ಗಮಿಷ್ಯಾಮಿ, ಗಮಿಷ್ಯಾವಃ, ಗಮಿಷ್ಯಾಮಃ। 

ಲೋಟ್‌: ಉದಾ-ಗಚ ತು/ಗಚ್ಛತಾತ್‌ -ಪ್ರಥಮಪುರುಷ ಏಕವಚನದಲ್ಲಿ "ಗಮ್‌' 
ಧಾತುವಿನ ನಂತರ "ಲೋಟ್‌' "ಲ್‌' ಕಾರಕ್ಕೆ "ಲಟ್‌' "ಲ್‌ ಕಾರದಾಲ್ಲಿಯಂತೆ 'ಗಚ್ಛತಿ' 
ಎಂಬ ರೂಪ ಬಂದಮೇಲೆ “ಏರುಃ” ಎಂಬ ಸೂತ್ರದಿಂದ "ಇ' ಕಾರಕ್ಕೆ "ಉ' ಕಾರ 
ಬಂದು ಗಚ್ಚತು ಎಂದು ರೂಪವು ಸಿದ್ಧವಾಗುತ್ತದೆ *ತುಹ್ಯೋಸ್ತಾತಜ್ಜಾಶಿಷ್ಯನ್ಯತರಸ್ಯಾಮ್‌” 
ಎ೦ಬ ಸೂತ್ರದಿಂದ “ತಾತಜ್‌(ತಾತ್‌)' ಆದೇಶವು ವೈಕಲ್ಪಿಕವಾಗಿ ಬಂದು, ಗಚ್ಛತಾತ್‌ 
ಎಂಬ ವೈಕಲ್ಪಿಕರೂಪವು ಸಿದ್ಧಿಸುತ್ತದೆ. 

ಉದಾ- ಗಚ ಚ್ಛತಾತ್‌- ಮಧ್ಯಮಪುರುಷ ಏಕವಚನದಲ್ಲಿ ಪ್ರಥಮಪುರುಷ 
ಏಕವಚನದಲ್ಲಿಯಂತೆ 'ಗಚ್ಛ' ರೂಪ ಬಂದಮೇಲೆ ಧಾತುವಿನ ನಂತರ ಇರುವ 
"ಸಿಪ್‌' ನ ಸ್ಥಾನದಲ್ಲಿ ಬಂದಿರುವ "ಹಿ' ಪ್ರತ್ಯಯಕ್ಕೆ ಲೋಪ ಬಂದು ಗಚ್ಛ ರೂಪವು 
ಸಿದ್ಧಿಸುತ್ತದೆ. ಹಿಂದಿನಂತೆಯೇ ವೈಕಲ್ಪಿಕವಾಗಿ “ತಾತಜ್‌' ಆದೇಶ ಬಂದು ಗಚ್ಛತಾತ್‌ 
ಎಂಬ ರೂಪವು ಸಿದ್ಧಿಸುತ್ತದೆ. ಉತ್ತಮ ಪುರುಷದಲ್ಲಿ ಮಿಪ್‌, ವಸ್‌ ಮತ್ತು ಮಸ್‌ 
ಪ್ರತ್ಯಯಗಳಿದ್ದಾಗ, ಅವುಗಳಿಗೆ ಕ್ರಮವಾಗಿ ನಿ,ವ ಮತ್ತು ಮ ಪ್ರತ್ಯಯಗಳು ಆದೇಶವಾಗಿ 
ಬಂದು “ಅತೋದೀರ್ಫೋಯಂಣಂಗೆ” ಎಂಬ ಸೂತ್ರದಿಂದ “ಅ' ಕಾರಕ್ಕೆ ದೀರ್ಫವು 
ಬಂದು ಗಚ್ಛಾನಿ, ಗಚ್ಛಾವ ಮತ್ತು ಗಚ್ಛಾಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಗಚ್ಛತು/ಗಚ್ಛತಾತ್‌, ಗಚ್ಛತಾಮ್‌, ಗಚ್ಛನ್ನು ಗಚ್ಛ/ಗಚ್ಚತಾತ್‌, ಗಚ್ಛತಮ್‌, 
ಗಚ್ಚತ। ಗಚ್ಛಾನಿ, ಗಚ್ಛಾವ, ಗಚ್ಚಾಮ। 

ಲಜ*: ರೂಪಗಳು: ಅಗಚ್ಛತ್‌, ಅಗಚ್ಛತಾಮ್‌ ಅಗಚ್ಛನ್‌। ಅಗಚ್ಚಃ, ಅಗಚ್ಛತಮ್‌, 


&) 
ಅಗಚ್ಛತ। ಅಗಚ್ಛಮ್‌, ಅಗಚ್ಛಾವ, ಅಗಚ್ಛಾಮ। 


ತಿಐನ್ತೇ ಭ್ವಾದಯಃ ಪರಸ್ಕೈಪದಿ ರೂಪಗಳು 591 


ವಿಧಿಲಿಜಕ: ರೂಪಗಳು: ಗಚ್ಛೆತ್‌, ಗಚ್ಛೇತಾಮ್‌, ಗಚ್ಚೇಯುಃ। ಗಚ್ಛೇಃ, ಗಚ್ಛೇತಮ್‌, 
ಗಚ್ಛೇತ। ಗಚ್ಛೇಯಮ್‌, ಗಚ್ಛೇವ, ಗಚ್ಛೇಮ। 

ಆಶೀರ್ಲಿಜಕ್‌: ರೂಪಗಳು: ಗಮ್ಯಾತ್‌, ಗಮ್ಯಾಸ್ತಾಮ್‌, ಗಮ್ಯಾಸುಃ। ಗಮ್ಯಾಃ, 
ಗಮ್ಯಾಸ್ತಮ್‌, ಗಮ್ಯಾಸ್ತ, ಗಮ್ಯಾಸಮ್‌, ಗಮ್ಯಾಸ್ವ, ಗಮ್ಯಾಸ್ಸ 

(ಅಜ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮೦7.ಪುಷಾದಿ-ದ್ಯುತಾದ್ಯ್‌-ಲೃದಿತಃ ಪರಸ್ಕೈೈಪದೇಷು (3.1.55) 
ವೃತ್ತಿಃ-ಶ್ಯನ್‌ ವಿಕರಣ ಪುಷಾದೇಃ, ದ್ಯುತಾದೇಃ, ಲೃದಿತಃ ಚ ಪರಸ್ಯ ಚ್ಲೇಃ ಅಜ್‌ 
ಪರಸ್ಮೈಪದೇಷು। ಅಗಮತ್‌। ಅಗಮಿಷ್ಯತ್‌। ಇತಿ ಪರಸ್ಕೈಪದಿನಃ। 

ಪ. ಛೇ. - ಪುಷಾದಿ-ದ್ಯುತಾದ್ಯ್‌-ಲೃದಿತಃ, ಪರಸ್ಥೆ ಓಪದೇಷು। 

ಅ. ವೃ.- "“ಚ್ಲೇಃ ಸಿಚ್‌” ಎಂಬ ಸೂತ್ರದಿಂದ “ಜ್ಲೇಃ' ಎಂಬ ಪದವೂ, ಮತ್ತು 
“ಅಸ್ಯತಿ-ವಕ್ತಿ-ಖ್ಯಾತಿಭ್ಯೋಂಜ್‌” ಎಂಬ ಸೂತ್ರದಿಂದ "ಅಜ್‌' ಎಂಬ ಪದವೂ 
ಅನುವೃತ್ತವಾಗುತ್ತವೆ, 

ಅರ್ಥ- ಪುಷ ಮೊದಲಾದ ಧಾತುಗಳು, ದ್ಯುತ ಮೊದಲಾದ ಧಾತುಗಳು ಮತ್ತು 
"ಲೃ' ವರ್ಣವನ್ನು “ಇತ್‌' ಆಗಿ ಉಳ್ಳಂಥ ಧಾತುಗಳ ಅನಂತರ ಇರುವ -ಜೆ' ಗೆ 
"ಅಜ್‌' ಆದೇಶವು ಬರುತ್ತದೆ- ಪರಸ್ಥೆ ಕೈ ಪದದಲ್ಲಿ. 

ಲುಜಕ: ಉದಾ- ಅಗಮತ್‌- ಪ್ರಥಮಪುರುಷ ಏಕವಚನದಲ್ಲಿ “ಗಮ್‌' ಧಾತುವಿನ 
ನಂತರ ಇರುವ "ಲುಜ್‌' ಗೆ "ತಿಪ್‌(ತಿ)' ಆದೇಶ ಬಂದು, “ಇತಶ್ಚ” ಎಂಬ ಸೂತ್ರದಿಂದ 
"ಇ' ಕಾರ ಲೋಪವಾಗಿ, ಧಾತುವಿಗೆ ಅಡಾಗಮ ಬಂದು ಅ-ಗಮ್‌--ತ್‌ ಎಂದಿರುತ್ತದೆ. 
ಇದು ಸಾರ್ವಧಾತುಕವಾಗಿರೋಣದರಿಂದ “ಕರ್ತರಿ ಶಪ್‌” ಎಂಬ ಸೂತ್ರದಿಂದ 
ಪ್ರಾಪ್ತವಾದ "ಶಪ್‌' ವಿಕರಣ ಪ್ರತ್ಯಯವನ್ನು ಬಾಧಿಸಿ "ಚೆ ಲುಜೆ” ಎಂಬ ಸೂತ್ರದಿಂದ 
“ಜ್ಹೆ' ಪ್ರತ್ಯಯವು ಬಂದು ಅದಕ್ಕೆ “ಜ್ಲೇಃ ಸಿಚ್‌” ಎಂಬುದರಿಂದ "ಸಿಚ್‌' ಆದೇಶವು 
ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಅಜ್‌' ಆದೇಶವು ಬಂದಿದೆ. 
ಆಗ ಅ*-ಗಮ್‌--ಅ(ಅಜ್‌)--ತ್‌*ಅಗಮತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. ಇದು 
ಅನಿಟ್‌ ಆದ ಧಾತುವಾಗಿರುವುದರಿಂದ ಇಡಾಗಮವು ಬರುವುದಿಲ್ಲ. 

ರೂಪಗಳು: ಅಗಮತ್‌, ಅಗಮತಾಮ್‌, ಅಗಮನ್‌। ಅಗಮಃ ಅಗಮತಮ್‌, 
ಅಗಮತ। ಅಗಮಮ್‌, ಅಗಮಾವ, ಅಗಮಾಮ। ಲೃಜ್‌:ರೂಪಗಳು: ಅಗಮಿಷ್ಯತ್‌, 
ಅಗಮಿಷ್ಯತಾಮ್‌, ಅಗಮಿಷ್ಯನ್‌। ಅಗಮಿಷ್ಯಃ, ಅಗಮಿಷ್ಯತಮ್‌, ಅಗಮಿಷ್ಯತ। 
ಅಗಮಿಷ್ಯಮ್‌, ಅಗಮಿಷ್ಯಾವ, ಅಗಮಿಷ್ಯಾಮ। ವಿಶೇಷ”ಗಮೇರಿಟ್‌ ಪರಸ್ಕೈಪದೇಷು” 
ಎ೦ಬ ಸೂತ್ರದಿಂದ "ಸ್ಯ' ಪ್ರತ್ಯಯಕ್ಕೆ ಇಡಾಗಮವು ಆದ್ಯವಯವವಾಗಿ ಬಂದು ಮೇಲಿನ 
ರೂಪಗಳು ಸಿದ್ಧವಾಗಿವೆ. ಹಾಗೆಯೇ “ಆದೇಶ ಪ್ರತ್ಯಯಯೋಃ?” ಎಂಬ ಸೂತ್ರದಿಂದ 
'ಸ್‌' ಕಾರಕ್ಕೆ ಷತ್ವವು ಬಂದಿದೆ. 

ಇಲ್ಲಗೆ ಭ್ವಾದಿಗಣದಲ್ಲಿ ಪರಸ್ಕೈಪದಿ ಪ್ರಕರಣವು ಮುಗಿಯಿತು. 


592 ಲಘುಸಿದ್ಧಾಂತ ಕೌಮುದೀ 


ಅಧ ಆಷ್ಕನೇಪದಿನಃ॥ 


ಏಧ್‌-ವೃದ್ಧೌ!॥ 
(ಏತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ - 5೦8.ಟಿತ ಆತ್ಮನೇಪದಾನಾಂ ಟೇರೇ। (3.4.79) 

ವೃತ್ತಿಃ-ಟಿತಃ ಲಸ್ಯ ಆತ್ಮನೇಪದಾನಾಂ ಟೇಃ ಏತ್ವಮ್‌। ಏಧತೇ। 

ಪ. ಛೇ. - ಟಿತಃ ಆತ್ಮನೇಪದಾನಾಂ, ಟೇಃ, ಏ| 

ಅ. ವೃ. - ಇಲ್ಲಿ “ಲಸ್ಕ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಟಿತ್‌ "ಲ್‌' ಕಾರದ ಆತ್ಮನೇಪದ ಪ್ರತ್ಯಯಗಳ 'ಟಿ' ಸ್ಥಾನದಲ್ಲಿ “ಏ' ಕಾರವು 
ಆದೇಶವಾಗಿ ಬರುತ್ತದೆ. ಇಲ್ಲಿ "ಟಿ' ಎಂದರೆ “ಅಚೋಇನ್ತಾ ದಿ ಟಿ” ಎಂದರ್ಥ. 
ಅಂದರೆ ಅನ್ನ್ಯವಾದ "ಅಚ್‌' ಗೆ "ಟಿ' ಸಂಜ್ಞೆ ಬರುತ್ತದೆ. ಆ "ಟಿ' ಗೆ "ಏ' ಆದೇಶವು 
ಬರುತ್ತದೆ. 

ಧಾತು- 1. ಏಧ- (ವೃದ್ಧಿ ಹೊಂದುವುದು) - ಇದರಲ್ಲಿ "ಏಧ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ಉದಾ - ಏಧತೇ- ಪ್ರಥಮಪುರುಷ ಏಕವಚನದಲ್ಲಿ "ಎಧ್‌' ಧಾತುವಿನ 
ನಂತರ ಇರುವ 'ಲಟ್‌' "ಲ್‌' ಕಾರಕ್ಕೆ ಅತ್ಮನೇ ಪದದಲ್ಲಿ “ತ' ಆದೇಶವು ಬರುತ್ತದೆ. 
ಆಗ ಏಧ್‌೪ತ ಎಂದಿರುತ್ತದೆ. ಇದಕ್ಕೆ ಸಾರ್ವಧಾತುಕ ಸಂಜ್ಞೆ ಬಂದು “ಕರ್ತರಿ ಶಪ್‌” 
ಎಂಬ ಸೂತ್ರದಿಂದ "ಶಪ್‌(ಅ)' ಪ್ರತ್ಯಯವು ಬರುತ್ತದೆ. ಆಗ ಏಧ್‌೬ಅ+ತ=ಏಧತ 
ಎಂದಿರುತ್ತದೆ. “ಅಚೋತನ್ತ್ಯಾದಿ ಟಿ” ಎಂಬ ಸೂತ್ರದಿಂದ ಏಧತ ಎಂಬಲ್ಲಿರುವ 
ಅನ್ಯ “ಅ' ಕಾರವು "ಟಿ' ಸಂಜ್ಞೆಯುಳ್ಳದ್ದಾಗಿರೋಣದರಿಂದ ಅದಕ್ಕೆ ಪ್ರಕೃತ ಸೂತ್ರದಿಂದ 
ಏತ್ವ್ಥಏ) ಬಂದು ಏಧತೇ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಇಯ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮೦೨.ಆತೋ ಬೆತಃ (7.2.81) 

ವೃತ್ತಿಃ-ಆತಃ ಪರಸ್ಯ ಜಿತಾಂ ಆಕಾರಸ್ಯ ಇಯ್‌ ಸ್ಯಾತ್‌। ಏಧೇಥೇ। ಏಧನ್ನೇ। 

ಪ. ಛೇ. - ಆತಃ, ಜಿತಃ 

ಅ. ವೃ. - “ಅತೋ ಯೇಯಃ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಅಜ್ಗಸ್ಕ” 
ಎಂಬುದು ಅಧಿಕಾರ ಸೂತ್ರ 

ಅರ್ಥ- ಅದನ್ತ ವಾದ ಅಂಗದ ಪರದಲ್ಲಿರುವ “ಜಿತ್‌' ಪ್ರತ್ಯಯಗಳ ಆ ಕಾರಕ್ಕೆ 
"ಇಯ್‌' ಆದೇಶವು ಬರುತ್ತದೆ. 

ವಿಶೇಷ: ಪ್ರಕೃತದಲ್ಲಿ “ಆತಾಮ್‌' ಮತ್ತು “ಆಥಾಮ್‌' ಎಂಬ ಎರಡು ಪ್ರತ್ಯಯಗಳ 
ಆದಿಯಲ್ಲಿ “ಆ' ಕಾರವು ಇದೆ. ಅದಕ್ಕೆ "ಇಯ್‌' ಆದೇಶವು ಬರುತ್ತದೆ. ಇಲ್ಲಿ ಆದಿಯಲ್ಲಿರುವ 
“ಆ' ಕಾರವನ್ನೇ ಹೇಳಿದೆಯೆ ಹೊರತು ಅನ್ತ ಸ "ಆ' ಕಾರವಲ್ಲ. “ಲೋಪೋವ್ಯೋರ್ವಲಿ” 


ತಿಐನ್ತೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 593 


ಎ೦ಬ ಸೂತ್ರದಿಂದ 'ಇಯ್‌' ನಲ್ಲಿರುವ "ಯ್‌' ಕಾರಕ್ಕೆ ಲೋಪವು ಬರುತ್ತದೆ ಎಂದು 
ತಿಳಿಯಬೇಕು. 

ಉದಾ- ಏಧೇತೇ- ಪ್ರಥಮಪುರುಷ ದ್ವಿವಚನದಲ್ಲಿ "ಏಧ್‌' ಧಾತುವಿನ ನಂತರ 
"ಆತಾಮ್‌' ಪ್ರತ್ಯಯವು ಬಂದಾಗ ಏಧ್‌.--ಆತಾಮ್‌ ಎಂದಿರುತ್ತದೆ. ಇದಕ್ಕೆ ಸಾರ್ವಧಾತುಕ 
ಸಂಜ್ಞೆ ಬಂದಿರೋಣದರಿಂದ “ಶಪ್‌(ಅ)' ವಿಕರಣಪ್ರತ್ಯಯವು ಧಾತುವಿನ ನಂತರ 
ಬರುತ್ತಡೆ. ಆಗ ಏಧ್‌.ಅ--ಆತಾಮ್‌ ಎಂದಿರುತ್ತದೆ. “ಸಾರ್ವಧಾತುಕಮಪಿತ್‌” ಎಂಬ 
ಸೂತ್ರದಿಂದ ಜೆದ್ದದ್ದಾವ ಬಂದು ಪ್ರಕೃತ ಸೂತ್ರದಿಂದ “ಆತಾಮ್‌' ಎಂಬಲ್ಲಿರುವ “ಆ' 
ಕಾರಕ್ಕೆ “ಇಯ್‌' ಆದೇಶ ಬಂದು ಏಧ್‌-.ಅ-ಇಯ್‌.-ತಾಮ್‌ ಎಂದಿರುತ್ತದೆ. 
“ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ "ಇಯ್‌' ನಲ್ಲಿರುವ "ಯ್‌' ಕಾರಕ್ಕೆ 
ಲೋಪವು ಬಂದು ಏಧ್‌.-ಅ--ಇ-ತಾಮ್‌ ಎಂದಿದ್ದಾಗ, "ಅ' ಕಾರ “ಇ' ಕಾರಗಳಿಗೆ 
ಗುಣ ಬಂದು ಏಧ--ಏ.ತಾಮ್‌-ಏಧೇತಾಮ್‌ ಎಂದು ರೂಪವಾಗುತ್ತದೆ. ಇಲ್ಲಿ 
"ಆಮ್‌' ಎಂಬುದು "ಟಿ' ಆಗಿರೋಣದರಿಂದ ಅದಕ್ಕೆ “ಟಿತ ಆತ್ಮನೇ ಪದಾನಾಂ ಟೇ 
ರೇ” ಎಂಬ ಸೂತ್ರದಿಂದ ಏತ್ವ ಬಂದು ಏಧೇತೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ - ಏಧನ್ನೇ- ಪ್ರಥಮಪುರುಷ ಬಹುವಚನದಲ್ಲಿ "ಎಧ್‌' ಧಾತುವಿನ ನಂತರ 
“ಶಪ್‌(ಅ)' ಮತ್ತು "ರು' ಪ್ರತ್ಯಯವನ್ನು ಸೇರಿಸಿದಾಗ ಏಧ್‌+ಅ+ರು ಎಂದಿರುತ್ತದೆ. 
“ರೋತನ್ತಃ” ಎಂಬ ಸೂತ್ರದಿಂದ ರು' ನಲ್ಲಿರುವ "ರು್‌' ಗೆ "ಅನ' ಆದೇಶ ಬಂದು 
ಏಧ್‌--ಅ*- ಅನ್‌ ಅ ಎಂದಿರುತ್ತದೆ. "ಅ' ಮತ್ತು "ಅನ್‌' ನಲ್ಲಿರುವ "ಅ' ಕಾರಗಳಿಗೆ 
“ಅತೋಗುಣೇ” ಎಂಬುದರಿಂದ ಪರರೂಪ ಬಂದು ಏಧ್‌. ಅನ್‌ ಅ ಎಂದಿರುತ್ತದೆ. 
ಇದರಲ್ಲಿ ಕೊನೆಯಲ್ಲಿರುವ "ಅಚ್‌' ಎಂದರೆ “ಅನ್ತ” ದಲ್ಲಿನ ಅನ್ನ್ಯ "ಅ' ಕಾರವು "ಟಿ' 
ಸಂಜ್ಞೆಯನ್ನು ಹೊಂದಿರೋಣದರಿಂದ “ಟಿತ ಆತ್ಮನೇಪದಾನಾಂ ಟೇರೇ” ಎಂಬ 
ಸೂತ್ರದಿಂದ "ಟಿ' ಸಂಜ್ಞೆಯುಳ್ಳ “ಅ' ಕಾರಕ್ಕೆ "ಎ' ಆದೇಶ ಬ೦ದು ಏಧನ್ತೇ ಎಂಬ 
ರೂಪವು ಸಿದ್ಧವಾಗುತ್ತದೆ. 

(ಸೇ ಎಂಬ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - ೮1೦.ಥಾಸಃ ಸೇ (3.4.80) 

ವೃತ್ತಿಃ-ಟಿತೋ ಲಸ್ಯ ಥಾಸಃ ಸೇ ಸ್ಯಾತ್‌। ಏಧಸೇ। ಏಧೇಥೇ। ಏಧದ್ದೇ। “(274) 
ಅತೋ ಗುಣೇ”! ಏಧೇ। ಏಧಾವಹೇ। ಏಧಾಮಹೇ। 

ಅ. ವೃ - “ಟಿತ ಆತ್ಮನೇಪದಾನಾಂ ಟೇರೇ” ಎಂಬ ಸೂತ್ರದಿಂದ "ಟಿತಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

“ಲಸ್ಯ” ಎಂಬುದು ಅಧಿಕಾರ ಸೂತ್ರ 

ಅರ್ಥ- "ಟಿತ್‌' ಆದ "ಲ್‌' ಕಾರಕ್ಕೆ ಆದೇಶವಾಗಿ ಬರುವ "ಥಾಸ್‌' ಗೆ "ಸೇ' ಎಂಬ 
ಆದೇಶವು ಬರುತ್ತದೆ. 

ಉದಾ- ಏಧಸೇ - ಮಧ್ಯಮ ಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನ ನಂತರ 


594 ಲಘುಸಿದ್ದಾಂತ ಕೌಮುದೀ 


ಲಾದೇಶವಾದ "ಥಾಸ್‌' ಬಂದು ಏಧ್‌* ಥಾಸ್‌ ಎಂದಿದ್ದಾಗ ಅದಕ್ಕೆ ಸಾರ್ವಧಾತುಕ 
ಸಂಜ್ಞೆ ಬಂದು ಧಾತುವಿನ ನಂತರ ಶಪ್‌(ಅ) ಪ್ರತ್ಯಯವನ್ನು ಸೇರಿಸಿದಾಗ 
ಏಧ್‌.ಅ* ಥಾಸ್‌, ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಥಾಸ್‌' ಗೆ "ಸೇ' ಆದೇಶವು 
ಬಂದು ಏಧಸೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧೇಥೇ-ಮಧ್ಯಮಪುರುಷ ದ್ವಿವಚನದಲ್ಲಿ ಧಾತುವಿನ ನಂತರ ಶಪ್‌(ಅ) 
ವಿಕರಣ ಪ್ರತ್ಯಯ ಹಾಗೂ ಮೂಲ ಆಖ್ಯಾತ ಪ್ರತ್ಯಯವಾದ ಆಥಾಮ್‌ ಸೇರಿಸಿದಾಗ, 
ಏಧ್‌ಅ. ಆಥಾಮ್‌ ಎಂದಿರುತ್ತದೆ. “ಸಾರ್ವಧಾತುಕಮಪಿತ್‌” ಎಂಬುದರಿಂದ ವ 
ಬಂದು, “ಆತೋ ಜಿತಃ” ಎಂಬ ಸೂತ್ರದಿಂದ “ಆಥಾಮ್‌' ಎಂಬಲ್ಲಿರುವ “ಆ' ಕಾರಕ್ಕೆ 
“ಇಯ್‌' ಆದೇಶ ಬಂದು, “ಲೋಪೋವ್ಯೋರ್ವಲಿ” ಎಂಬ 

ಸೂತ್ರದಿಂದ "ಯ್‌' ಕಾರ ಲೋಪವಾಗಿ, ಏಧ್‌ಅ--ಇ.-ಥಾಮ್‌ ಎ೦ದಿದ್ದಾಗ, 
"ಅ' ಕಾರ “ಇ' ಕಾರಗಳಿಗೆ ಗುಣ ಬಂದು ಏಧ್‌+೬ಏ+ಥಾಮ್‌ ಎಂದಿರುತ್ತದೆ 
ಕೊನೆಯಲ್ಲಿರುವ “ಆಮ್‌' ಗೆ "ಟಿ' ಸಂಜ್ಞೆ ಬಂದು, ಅದಕ್ಕೆ ಏತ್ವ ಆದೇಶ ಬಂದು 
ಏಧೇಥೇ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧದ್ವೇ- ಮಧ್ಯಮಪುರುಷ ಬಹುವಚನದಲ್ಲಿ ಧಾತುವಿನ ನಂತರ ಶಪ್‌(ಅ) 
ವಿಕರಣ ಪ್ರತ್ಯಯ ಹಾಗೂ ಮೂಲ ಆಖ್ಯಾತ ಪ್ರತ್ಯಯವಾದ ಧ್ವಮ್‌ ಸೇರಿಸಿದಾಗ, 
ಏಧ್‌-ಅ-- ಧ್ವಮ್‌ ಎಂದಿದ್ದಾಗ, “ದ್ವಮ್‌' ನಲ್ಲಿರುವ "ಅಮ್‌' ಗೆ "ಟಿ' ಸಂಜ್ಞೆ ಬಂದು 
ಹಿಂದಿನಂತೆ ಅದಕ್ಕೆ ಏತ್ವ ಆದೇಶ ಬಂದು ಏಧ್‌.-ಅ- ದ್ವೇ೨ಏಧದ್ದೇ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಏಧೇ-ಉತ್ತಮ ಪುರುಷ ಏಕ ವಚನದಲ್ಲಿ "ಏಧ್‌' ಧಾತುವಿನ ನಂತರ 
“ಇ(ಇಟ್‌)' ಆಖ್ಯಾತ ಪ್ರತ್ಯಯ ಬಂದಾಗ ಏಧ್‌+ಇ ಎ೦ದಿರುತ್ತದೆ. ಧಾತುವಿನ 
ನಂತರ “ಶಪ್‌(ಅ)' ಪ್ರತ್ಯಯ ಬಂದು ಏಧ್‌4ಅ4+ಇ ಎಂದಿದ್ದಾಗ, "ಇ” ಕಾರವು "ಟಿ' 
ಆಗಿರೋಣದರಿಂದ ಅದಕ್ಕೆ ಏತ್ವ ಬಂದು ಏಧ್‌.-ಅ--ಏ ಎಂದಿದ್ದಾಗ, “ಅತೋಗುಣೇ” 
ಎಂಬ ಸೂತ್ರದಿಂದ ಪರರೂಪ ಬಂದು ಏಧ್‌4+ಏ-ಏಧೇ ಎಂದು ರೂಪವು ಸಿದ್ಧಿಸುತ್ತದೆ. 

ಉದಾ- ಏಧಾವಹೇ- ಉತ್ತಮಪುರುಷ ದ್ವಿವಚನದಲ್ಲಿ “ಏಧ್‌' ಧಾತುವಿನ ನಂತರ 
“ವಹಿ' ಪ್ರತ್ಯಯವನ್ನು ಸೇರಿಸಿದಮೇಲೆ ಧಾತುವಿನ ನಂತರ “ಶಪ್‌(ಅ)' ವಿಕರಣ 
ಪ್ರತ್ಯಯ ಬಂದು ಏಧ್‌.ಅ--ವಹಿ ಎಂದಿರುತ್ತದೆ. "ವಹಿ' ಯಲ್ಲಿರುವ “ಇ' ಕಾರಕ್ಕೆ “ಟಿ 
ಸಂಜ್ಞೆ ಬಂದು ಹಿಂದಿನಂತೆ ಅದಕ್ಕೆ "ಏತ್ವ' ಬಂದು ಏಧ್‌*ಅ-ವಹೇ ಎಂದಿದ್ದಾಗ, 
“ಅತೋ ದೀರ್ಫೋ ಯಣ್‌” ಎಂಬ ಸೂತ್ರದಿಂದ “ವ' ಕಾರದ ಪೂರ್ವದಲ್ಲಿರುವ 
“ಅ' ಕಾರಕ್ಕೆ ದೀರ್ಫ ಬಂದು ಏಧಾವಹೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ - ಏಧಾಮಹೇ- ಉತ್ತಮಪುರುಷ ಬಹುವಚನದಲ್ಲಿ "ಎಧ್‌' ಧಾತುವಿನ 
ನಂತರ “ಮಹಿಜ್‌(ಮಹಿ)' ಪ್ರತ್ಯಯ ಬಂದು ಏಧ್‌..ಅ-ಮಹಿ ಎಂದಿದ್ದಾಗ ಹಿಂದಿನಂತೆ 
"ಟಿ' ಗೆ "ಏತ್ವ' ಮತ್ತು "ಮ್‌' ಕಾರದ ಪೂರ್ವದಲ್ಲಿರುವ "ಅ' ಕಾರಕ್ಕೆ ದೀರ್ಫ ಬಂದು 
ಏಧಾಮಹೇ ಎಂದು ರೂಪವು ಸಿದ್ಧವಾಗುತ್ತದೆ. 


ತಿಐನ್ತೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 595 


ರೂಪಗಳು: ಏಧತೇ, ಏಧೇತೇ, ಏಧನ್ನೇ। ಏಧಸೇ, ಏಧೇಥೇ, ಏಧದ್ದೇ। ಏಧೇ, 
ಏಧಾವಹೇ, ಏಧಾಮಹೇ। 

ಲಿಟ್‌: (ಇನ್ನು ಮುಂದೆ ಲಿಟ್‌' "ಲ್‌' ಕಾರದ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ). 

(ಆಮ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮1. ಇಖಜಾದೇಶ್ವ ಗುರುಮತೋನ್ಯೃಜ್ಛಃ (9.136) 

ವೃತ್ತಿಃ-ಇಜಾದಿಃ ಯಃ ಧಾತುಃ ಗುರುಮಾನ್‌ ಯಚ್ಛತ್ಯನ್ಯಃ ತತಃ ಆಮ್‌ ಸ್ಯಾತ್‌ ಲಿಟಿ। 

ಪ, ಛೇ. - ಇಜಾದೇಃ, ಚ, ಗುರುಮತಃ, ಅನೃಚ್ಛಃ। 

ಅ. ವೃ.- “ಧಾತೋರೇಕಾಚೋ ಹಲಾದೇಃ ಕ್ರಿಯಾ ಸಮಭಿಹಾರೇ ಯಜ್‌” 
ಎಂಬ ಸೂತ್ರದಿಂದ "ಧಾತೋಃ' ಎಂಬ ಪದವೂ, ಮತ್ತು “ಕಾಸ್‌ ಪ್ರತ್ಯಯಾತ್‌ 
ಆಮಮಂತ್ರೇ ಲಿಟಿ” ಎಂಬ ಸೂತ್ರದಿಂದ “ಲಿಟಿ' ಎಂಬ ಪದವೂ ಅನುವೃತ್ತವಾಗುತ್ತವೆ. 
“ಧಾತೋಃ?, “ಪ್ರತ್ಯಯಾಃ”, “ಪರಶ್ಚ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಯಚ್ಛ' ಧಾತುವಿಗಿಂತ ಭಿನ್ನವಾದ, ಇಜಾದಿಯಾದ, ಗುರುವರ್ಣದಿಂದ 
ಕೂಡಿದ ಧಾತುವಿನ ಪರದಲ್ಲಿ "ಆಮ್‌' ಪ್ರತ್ಯಯವು ಬರುತ್ತದೆ- ಲಿಟ್‌ ಪರದಲ್ಲಿದ್ದಾಗ. 

ವಿಶೇಷಃ- “ಅನ್ಯಚ್ಛಃ' ಎಂದರೆ "ಬಚ್ಛ' ಧಾತುವಿಗಿಂತ ಭಿನ್ನವಾದದ್ದು ಎಂದರ್ಥ. 
“ಯಚ್ಚ' ಎಂಬುದು ಇಜಾದಿಯಾಗಿದೆ. ಕಾರಣ "ಯ' ಎಂಬುದು "“ಇಚ್‌' 
ಪ್ರತ್ಯಾಹಾರಾನ್ರರ್ಗತ ವರ್ಣವಾಗಿದೆ. ಆದುದರಿಂದ ಇದನ್ನು "“ಇಜಾದಿ' ಎಂದು 
ಕರೆಯುತ್ತಾರೆ. ಸಂಯುಕ್ತಾಕ್ಷರವು ಪರದಲ್ಲಿದ್ದರೆ ಪೂರ್ವ ವರ್ಣಕ್ಕೆ "ಗುರು' ಎಂದು 
ಕರೆಯುತ್ತಾರೆ. "ದೀರ್ಫವರ್ಣ'ಕ್ಕೂ ಗುರು ಸಂಜ್ಞೆ ಇದೆ. "ಯುಚ್ಚ' ಎಂಬಲ್ಲಿ "ಯ' 
ಕಾರದ ಪರದಲ್ಲಿ ಸಂಯುಕ್ತಾಕ್ಷರವಿರೋಣದರಿಂದ “ಯ' ಕಾರಕ್ಕೆ "ಗುರು' ಸಂಜ್ಞೆ 
ಬ೦ದು ಗುರುಮಾನ್‌ ಎಂದಾಗುತ್ತದೆ. "ಯಚ್ಚ' ಧಾತುವಿನ ನಂತರ “ಆಮ್‌' ಪ್ರತ್ಯಯವು 
ಬರಬಾರದೆಂಬ ಕಾರಣದಿಂದ "ಅನೃಚ್ಛಃ' ಎಂದು ಹೇಳಲಾಗಿದೆ. 

(ಆತ್ಮನೇ ಪದವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮1೨.ಅಮ್ವತ್ಯಯವತ್‌ ಕೃಷ ಸೋನುಪ್ರಯೋಗಸ್ಯ (13.63) 

ವೃತ್ತಿಃ-ಆಮ್‌-ಪ್ರತ್ಯಯಃ ಯಸ್ಮಾತ್‌ ಇತಿ ಅತದ್ದುಣಸಂವಿಜ್ಞಾನಃ ಬಹುವ್ರೀಹಿಃ। 
ಆಮ್‌ ಪ್ರಕೃತ್ಯಾ ತುಲ್ಕಮ್‌ ಅನುಪ್ರಯುಜ್ಯಮಾನಾತ್‌ ಕೃಣಃಅಪಿ ಆತ್ಮನೇ ಪದಮ್‌! 

ಪ. ಛೇ. - ಆಮ್‌, ಪ್ರತ್ಯಯವತ್‌, ಕೃಇಃ, ಅನುಪ್ರಯೋಗಸ್ಯ! 

ಅ. ವೃ. - “ಅನುದಾತ್ತ ಜಿತ ಆತ್ಮನೇ ಪದಮ್‌” ಎಂಬ ಸೂತ್ರದಿಂದ "ಆತ್ಮನೇಪದಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಯಾವ ಧಾತುವಿನ ನಂತರ “ಆಮ್‌' ಪ್ರತ್ಯಯವು ಇರುತ್ತದೋ ಅಂತಹ 
ಧಾತುವಿಗೆ ಸಮಾನವಾದ ಅನುಪ್ರಯೋಗ ಉಳ್ಳ "ಕೃ' ಧಾತುವಿನ ನಂತರವೂ 
"ಆತ್ಮನೇಪದವೇ' ಬರುತ್ತದೆ. 


506 ಲಘುಸಿದ್ಧಾಂತ ಕೌಮುದೀ 


ವಿಶೇಷಃ- "ವತ್‌' ಎಂಬ ಪ್ರತ್ಯಯಕ್ಕೆ "ಇವ' ಅಥವಾ "ಸಮಾನ' ಅಥವಾ “ತುಲ್ಕ' 
ಎಂಬ ಅರ್ಥಗಳು ಇರುತ್ತವೆ. ಇಲ್ಲಿ “ಆಮ್‌' ಪ್ರತ್ಯಯದಲ್ಲಿ "ಅತದ್ದುಣಸಂವಿಜ್ಞಾನ 
ಬಹುವ್ರೀಹಿ'ಯು, ಇರುತ್ತದೆ. ಯಾವ ಧಾತುವಿನ ನಂತರ “ಆಮ್‌' ಪ್ರತ್ಯಯವನ್ನು 
ವಿಧಿಸಲಾಗುತ್ತದೋ ಅಂತಹ ಧಾತುವಿಗೆ "ಆಮ್‌ಪ್ರಕೃತಿಕಾ' ಎಂದು ಹೇಳುತ್ತಾರೆ. 
“ಕೃಜ್‌' ಧಾತು “ಇೌತ್‌' ಆಗಿರೋಣದರಿಂದ ಪರಸ್ಕೈಪದಿ, ಆತ್ಮನೇಪದಿ ಮತ್ತು 
ಉಭಯಪದಿಯೂ ಆಗಿರುತ್ತದೆ. "ಏಧ್‌' ಧಾತುವು ಕೇವಲ ಆತ್ಮನೇಪದಿಯಾಗಿದೆ. 
ಅನುಪ್ರಯುಜ್ಯಮಾನ “ಕೃ” ಧಾತುವಿನ ನಂತರ ಕೇವಲ ಆತ್ಮನೇ ಪದಿಯಾಗಿಯೇ 
ಇರುತ್ತದೆ. ಪರಸ್ಕೈಪದಿ ಯಾಕೆ ಆಗಬಾರದೆಂದರೆ ಅದು ಉಭಯಪದಿ ಆಗಿದ್ದರೂ 
"ಏಧ್‌' ಧಾತುವು ಕೇವಲ ಆತ್ಮನೇಪದಿಯಾಗಿರುತ್ತದೆ. "ಭೂ' ಮತ್ತು "ಅಸ್‌' ಧಾತುಗಳು 
ಕೇವಲ ಪರಸೆ ಹೈಪದಿಗಳು. ಅನುಪ್ರಯೋಗದ ಪೂರ್ವದಲ್ಲಿ ಯಾವಧಾತುವು ಯಾವ 
ಪದದಲ್ಲಿದೆಯೋ ಅದೇ ಪದದಲ್ಲಿಯೇ ಅನುಪ್ರಯೋಗದ ಧಾತುವಿನ ರೂಪವಿರಬೇಕು. 
ಅದಕ್ಕೆ ಬೇರೆ ಪದದಲ್ಲಿ ರೂಪಗಳಿದ್ದರೂ ಆ ರೂಪವನ್ನು ಉಪಯೋಗಿಸಬಾರದು. 
ಅಂದರೆ ಪೂರ್ವಧಾತುವು ಯಾವ ಪದಕ್ಕೆ ಸೇರಿರುವದೋ ಅದೇ ಪದದಲ್ಲಿಯೇ 
ಅನುಪ್ರಯೋಗ ಧಾತುವನ್ನು ಉಪಯೋಗಿಸಬೇಕು. 

"ಏಧ್‌' ಧಾತುವಿನ ನಂತರ "ಕೃ' "ಭೂ' "ಅಸ್‌' ಧಾತುಗಳ ಅನುಪ್ರಯೋಗದ 
ರೂಪಗಳ ಸಿದ್ಧಿ ಈ ಕೆಳಗಿನಂತೆ ಇರುತ್ತದೆ. 


(ಕೃ ಧಾತುವಿನ ಅನುಪ್ರಯೋಗದ ಪ್ರಕ್ರಿಯೆ) 

(ಏಶ್‌-ಇರೇಚ್‌ ಗಳನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - 513.ಲಿಟಸ್ತರುಯೋರೇಶಿರೇಚ್‌ (3.4.81) 

ವೃತ್ತಿಃ-ಲಿಡಾದೇಶಯೋಃ ತ-ರುಯೋಃ ಏಶ್‌-ಇರೇಚ್‌ ಏತೌ ಸ್ವಃ । ಏಧಾಇ್ಞಾಕ್ರೇ। 
ಏಧಾಇ್ಞ್‌ಕ್ರಾತೇ। ಏಧಾಇ್ಞಾಕ್ರಿರೇ। ಏಧಾಇ್ಬುಕೃಷೇ। ಏಧಾಇ್ಞಕ್ರಾಥೇ। 

ಪ. ಛೇ. - ಲಿಟಃ, ತ-ರುಯೋಃ, ಏಶ್‌-ಇರೇಚ್‌। 

ಅರ್ಥ- "ಲಿಟ್‌' "ಲ್‌' ಕಾರದ ಸ್ಥಾನದಲ್ಲಿ ಬರುವ ಮೂಲ ಆಖ್ಯಾತಪ್ರತ್ಯಯಗಳಾದ 
“ತ' ಮತ್ತು "ರು'ಗಳಿಗೆ ಕ್ರಮವಾಗಿ “ಏಶ್‌' ಮತ್ತು “ಇರೇಚ್‌' ಎಂಬ ಆದೇಶಗಳು 
ಬರುತ್ತವೆ. 

ಅನುಪ್ರಯೋಗ ಲಿಟ್‌: ಉದಾ- ಏಧಾಇ್ಞ್‌ಕ್ರೇ- ಪ್ರಥಮಪುರುಷ ಏಕವಚನದಲ್ಲಿ 
"ಏಧ್‌' ಧಾತುವಿನ ನಂತರ "ಲಿಟ್‌' “ಲ್‌' ಕಾರಕ್ಕೆ "ತ' ಆದೇಶ ಬಂದು ಏಧ್‌*ತ 
ಎಂದಿದ್ದಾಗ, “ಇಜಾದೇಶ್ವ ಗುರುಮತೋನೃಚ್ಚಃ” ಎ೦ಬ ಸೂತ್ರವು ಪ್ರವೃತ್ತವಾಗುತ್ತದೆ. 
"ಏಧ್‌' ಧಾತುವಿನಲ್ಲಿ "ಏ' ಕಾರವು ಇಜಾದಿಯಾಗಿದೆ, ಪರದಲ್ಲಿ "ಲಿಟ್‌' “ಲ್‌' ಕಾರವೂ 
ಇದೆ. ಆದುದರಿಂದ ಧಾತುವಿನ ಪರದಲ್ಲಿ "ಆಮ್‌' ಪ್ರತ್ಯಯವು ಬಂದು ಏಧಾಮ್‌+೬ತ 
ಎಂದಿರುತ್ತದೆ. “ಆಮಃ” ಎ೦ಬ ಸೂತ್ರದಿಂದ “ಆಮ್‌' ಪ್ರತ್ಯಯದ ಪರದಲ್ಲಿರುವ 
ಲಿಡಾದೇಶವಾದ "ತ್‌ ಪ್ರತ್ಯಯಕ್ಕೆ ಲೋಪ ಬಂದು ಏಧಾಮ್‌ ಎಂದಿರುತ್ತದೆ. 


ತಿಜನ್ನೇ ಛ್ಹಾದಯಃ-ಆತ್ಮನೇ ಪದಿ ರೂಪಗಳು 597 


“ಕೃಜಗ್ವಾನುಪ್ರಯುಜ್ಯ ತೇ ಲಿಟಿ” ಎಂಬ ಸೂತ್ರದಿಂದ “ಲಿಟ್‌'ನ್ನು ಜೊತೆಗೆ ಸೇರಿಸಿಕೊಂಡು 
ತ ಧಾತುವಿಗೆ ಅನುಪ್ರಯೋಗವು ಬಂದು ಏಧಾಮ್‌-..ಕ್ವ 4 ಲಿಟ್‌(ಆಖ್ಯಾತಪ್ರತ್ಯಯ) 
ಇರುತ್ತದೆ. “ಆಮೃತ್ಯಯವತ್‌ ಕೃಣಸೋನುಪ್ರಯೋಗಸ್ಯ” ಎಂಬ ಸೂತ್ರದಿಂದ ಅತ್ಮನೇ 
ಪದದಲ್ಲಿ "ಲಿಟ್‌' ಗೆ “ತ' ಆದೇಶ ಬಂದು ಏಧಾಮ್‌ಃಕೃ *ತ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ ತ'ಪ ಪ್ರತ್ಯಯಕ್ಕೆ "ಎಶ್‌(ಎ)' ಆದೇಶ ಬಂದು ಏಧಾಮ್‌4ಕ್ಯಃಏ ಎಂದಿರುತ್ತದೆ. 
ಈಗ ಯಣ್‌ ಹ ಅವಕಾಶವಿರುತ್ತದೆ. ಆದರೆ “ದ್ವಿರ್ವಚನೇಇಚೆ” ಎಂಬ ಸೂತ್ರದಿಂದ 
ಅದಕ್ಕೆ ನಿಷೇಧ ಬರುತ್ತದೆ. “ಲಿಟಿ 'ಧಾತೋರನಭ್ಯಾಸಸ್ಕ” ಎ೦ಬ ಸೂತ್ರದಿಂದ "ಕೃ' 
ಧಾತುವಿಗೆ ದ್ವಿತ್ವ ಬಂದು ಏಧಾಮ್‌-ಕೃಕೃ* ಏ ಎಂದಿರುತ್ತದೆ. ಅಭ್ಯಾಸ ಸಂಜ್ಞೆಯನ್ನು 
ಹೊಂದಿರುವ" ಸೊದಲನೇ "ಕೃ' ನಲ್ಲಿರುವ "ಯ' ಕಾರಕ್ಕೆ “ರತ್‌” ಎಂಬ ಸೂತ್ರದಿಂದ 
“ಅತ್‌(ಅ)' ಆದೇಶ ಬರುತ್ತದೆ. ಆಗ “ಉರಣ್‌ರಪರಃ” ಎ೦ಬ ಸೂತ್ರದಿಂದ "ಅ 
ಕಾರವು "ಅರ್‌' ಆಗಿ ಬರುತ್ತದೆ. ಆಗ ಏಧಾಮ್‌--ಕರ್‌- ಕೃ ಏ ಎಂದಿರುತ್ತದೆ. “ಹಲಾದಿ 
ಶೇಷಃ” ಎಂಬುದರಿಂದ ಅಭ್ಯಸ್ಥವಾದ "ಕರ್‌' ಎಂಬ ರೂಪದಲ್ಲಿ ಮೊದಲನೇ ವ್ಯಲ್ಲುನ 
ಮತ್ತು "ಅ' (ರೇಫಸಹಿತವಾಗಿ) ಕಾರ ಇವು ಉಳಿದು ಏಧಾಮ್‌4ಕಃಕ್ಯ *ಏ ಎಂದಿರುತ್ತದೆ. 
ಅಭ್ಯಾಸದ "ಹ್‌ ಕಾರಕ್ಕೆ ಚುತ್ವ ಬಂದು ಏಧಾಮ್‌-. ಚಕ್ಕ (ಕಯ) ಎಂದಿರುತ್ತದೆ. 
“ಏಧಾಮ್‌' ಎಂಬುದು ಮಾನ್ರವಾಗಿಯೂ ಲಿಟ್‌ "ಲ್‌" ಕಾರದ ಧಾತುವಾಗಿಯೂ 
ಇರೋಣದರಿಂದ ಇದು ಕೃದನ್ನವಾಗುತ್ತದೆ. ಆದುದರಿಂದ “ಕೃ ತ್ತದ್ಧಿತಸಮಾಸಾಶ್ಚ'” 
ಎ೦ಬ ಸೂತ್ರದಿಂದ ಇದಕ್ಕೆ ಪ್ರಾಕಪದಿಕ ಸಂಜ್ಞೆ ಬರುತ್ತದೆ. ಆಗ ಸುಪ್‌ ' ಪ್ರತ್ಯ ಯಕ್ಕೂ 
ಅವಕಾಶವಿರುತ್ತದೆ. ಆದರೆ py ೈನ್ನೇಜನ್ನಃ” ಎಂಬ ಸೂತ್ರದಿಂದ “ಅವ್ಯ ಯ” ಸಂಜ್ಞೆ 
ಬಂದು “ಅವ್ಯಯಾದಾಪ್ಪು ಪಃ” ಎಂಬ ಸೂತ್ರದಿಂದ ಸುಪ್‌' ಪ ಪ್ರತ್ಯಯವು ಲೋಪವಾಗಿ 
“ಎಕದೇಶವಿಕ್ಯ ತಮ್‌ ಅನನ್ಯವತ್‌” ಎಂಬ ನ್ಯಾಯದಿಂದ `ಏದಾಮ್‌ ಎಂಬುದಕ್ಕೆ 
ಪದಸಂಜ್ಞೆಯು ಬರುತ್ತದೆ. ಇದು ಪದಾನ್ತದಲ್ಲಿರೋಣದರಿಂದ 'ಮ್‌' ಕಾರಕ್ಕೆ 
ಅನುಸ್ವಾರ(೦) ಬಂದು ಆ ಅನುಸ್ವಾರಕ್ಕೆ ಪರಸವರ್ಣ (ಇ) ಕಾರವು ಆದೇಶವಾಗಿ 
ಬಂದು ಏಧಾಇ್ದುಕೃ*ಏ ಎಂದಾಗುತ್ತದೆ. ಕೊನೆಯಲ್ಲಿರುವ "ಏ' ಕಾರವು “ಲಿಟ್ಟ” 
ಸೂತ್ರದಿಂದ ಅರ್ಧಧಾತುಕ ಸಂಜ್ಞೆಯನ್ನೇ ಹೊಂದಿರುತ್ತದೆ. “ಸಾರ್ವಧಾತುಕಾರ್ಧಧಾತು 
ಕಯೋಃ” ಎಂಬ ಸೂತ್ರದಿಂದ ಗುಣ ಬರಬೇಕಾಗಿತ್ತು, ಆದರೆ “ಅಸ೦ಯೋಗಾಲ್ಲಿಟ್ಟಿತ್‌” 
ಎಂಬ ಸೂತ್ರದಿಂದ ಲಿಟ್‌ ಗೆ ಕಿತ್ತ ಬಂದು “ಕಿತಿಚ್‌ ಎಂಬುದರಿಂದ ಗುಣವು 
ನಿಷೇಧಿಸಲಾಗಿದೆ. ಏಧಾಇ್ಜಾಕೃ*ಏ ಎಂಬಲ್ಲಿ ಯಣ್‌ ಸಂಧಿಯಿಂದ "ಖು' ಕಾರಕ್ಕೆ 
ರೇಫ(ರ್‌)ವು ಆದೇಶವಾಗಿ ಏಧಾಇಾ್‌.ಚಕ್‌-ರ್‌- ಏಏಧಾಇ್ಬಾಕ್ರೇ ಎಂದಾಗುತ್ತದೆ. 
ಉದಾ- ಏಧಾಇ್ಬುಕ್ರಾತೇ - ಪ್ರಥಮಪುರುಷ ದ್ವಿವಚನದಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು ಏಧಾಇ್‌--ಚಕ್‌-ರ್‌ ಎಂದಿದ್ದಾಗ ದ್ವಿವಚನ ಪ್ರತ್ಯಯವಾದ "ಆತಾಮ್‌' ಎಂಬ 
ಪ್ರತ್ಯಯವನ್ನು ಸೇರಿಸಬೇಕಾದಾಗ, ಆತಾಮ್‌ ನಲ್ಲಿಯ "ಆಮ್‌'ಗೆ "ಟಿ' ಸಂಜ್ಞೆ ಬಂದು, 
ಅದಕ್ಕೆ “ಟತ ಆತ್ಮನೇಪದಾನಾಮ್‌ ಟೇರೇ” ಎಂಬುದರಿಂದ ಏತ್ವ ಬಂದು 
ಏಧಾಇ್‌.-ಚಕ್‌--ರ್‌--ಆತ್‌.-ಏ ಎಂದಿರುತ್ತದೆ. ಉಳಿದ ಪ್ರಕ್ರಿಯೆಗಳೆಲ್ಲ ಹಿಂದಿನಂತೆ 
ನಡೆದು ಏಧಾಇ್ಬಕ್ರಾತೇ ಎಂಬ ರೂಪವು ಸಿದ್ಧವಾಗುತ್ತದೆ. 


598 ಲಘುಸಿದ್ಧಾಂತ ಕೌಮುದೀ 


ಉದಾ- ಏಧಾಇ್ಞ್‌ಕ್ರಿರೇ - ಪ್ರಥಮಪುರುಷ ಬಹುವಚನದಲ್ಲಿ "ಏಧ್‌' ಧಾತುವಿನ 
ನಂತರ ಏಧಾಇ್‌* ಚಕ್ಕ ವರೆಗೂ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಅನುಪ್ರಯೋಗ 
'ಕೃ' ಧಾತುವಿನ ನಂತರ "ರು್‌' ಪ್ರತ್ಯಯವನ್ನು ಸೇರಿಸಿದಾಗ ಏಧಾಇ್‌ ಚಕ್ಕ*ರು 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ರು್‌'ಗೆ “ಇರೇ (ಇರೇಶ್‌)' ಆದೇಶವು ಬಂದು 
ಉಳಿದ ಪ್ರಕ್ರಿಯೆಗಳು ಹಿಂದಿನಂತೆಯೇ ನಡೆದು ಏಧಾಇ್‌ ಚಕ್‌. ರ್‌--ಇರೇಐ 
ಏಧಾಇ್ಜಾಕ್ರಿರೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧಾಇ್ಬುಕೃಷೇ - ಮಧ್ಯಮಪುರುಷ ಏಕವಚನದಲ್ಲಿ ಏಧ್‌ ಧಾತುವಿಗೆ 
"ಲಿಟ್‌' "ಲ್‌' ಕಾರದಲ್ಲಿ ಏಧಾಇ್ಞಕ್ಕ ವರೆಗೂ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು 
ಮೂಲ ಆಖ್ಯಾತ ಪ್ರತ್ಯಯವಾದ “ಥಾಸ್‌' ಪ್ರತ್ಯಯವನ್ನು ಸೇರಿಸಿದಾಗ ಏಧಾಇ್ಬುಕೃ* ಥಾಸ್‌ 
ಎ೦ದಿದ್ದಾಗ, “ಥಾಸಃ ಸೇ” ಎಂಬ ಸೂತ್ರದಿಂದ "ಥಾಸ್‌" ಗೆ "ಸೇ' ಪ್ರತ್ಯಯವು 
ಆದೇಶವಾಗಿ ಬಂದು ಏಧಾಇ್ಜುಕೃ*ಸೇ ಎಂದಿದ್ದಾಗ “ಆದೇಶಪ್ರತ್ಯಯಯೋಃ” ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ ಬಂದು ಏಧಾಇ್ಬಕೃಷೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ವಿಶೇಷ: ಇಲ್ಲಿ ವಲಾದಿ ಪ್ರತ್ಯಯವು ಪರದಲ್ಲಿದ್ದರೂ "ಕೃ' ಧಾತುವು ಅನಿಟ್‌ 
ಆಗಿರುವುದರಿ೦ದ ಇಡಾಗಮವು ಬರುವುದಿಲ್ಲ. 

ಉದಾ- ಏಧಾಇ್ಞಿಕ್ರಾಥೇ - ಮಧ್ಯಮಪುರುಷ ದ್ವಿವಚನದಲ್ಲಿ ಏಧ್‌ ಧಾತುವಿನ 
ನಂತರ ಅನುಪ್ರಯೋಗದ "ಕೃ' ಧಾತುವು ಇದ್ದಾಗ, ಏಧಾಇ್ಬುಕೃ ವರೆಗೂ ಹಿಂದಿನಂತೆಯೇ 
ಪ್ರಿಯೆ ನಡೆದು ಮೂಲ ಆಖ್ಯಾತ ಪ್ರತ್ಯಯವಾದ “ಆಥಾಮ್‌' ಪ್ರತ್ಯಯವನ್ನು ಸೇರಿಸಿದಾಗ 
ಏಧಾಇ್ಬುಕೃ*ಆಥಾಮ್‌ ಎಂದಿದ್ದಾಗ, “ಆಮ್‌' ಗೆ "ಟಿ' ಸಂಜ್ಞೆ ಬಂದು ಹಿಂದಿನಂತೆ 
ಅದಕ್ಕೆ ಏತ್ವ ಬಂದು ಏಧಾಇ್ದುಕೃ--ಆಥೇ ಎಂದಿದ್ದಾಗ, "ಯಣ್‌' ಸಂಧಿಯಿಂದ “ಯ” 
ಕಾರಕ್ಕೆ ರೇಫವು(ರ್‌) ಆದೇಶವಾಗಿ ಬಂದು ಏಧಾಇ್ಜಾಕ್‌.- ರ್‌-ಆಥೇ-ಏಧಾಇ್ಪಿಕ್ರಾಥೇ 
ಎಂಬ ರೂಪವು ಸಿದ್ಧವಾಗುತ್ತದೆ. ಕ 

(ಢತ್ಸವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - ೮14.ಇಣಃ ಹೀದ್ದ೦ ಲುಜ್‌ ಅಟಾಂ ಧೋ್ಲಾತ್‌ (8.3.78) 

ವೃತ್ತಿೀ-ಇಣನ್ಹಾತ್‌ ಅಜ್ಲಾತ್‌ ಪರೇಷಾಂ ಹೀದ್ವಂ ಲುಜ್‌ ಲಿಟಾಂ ಧಸ್ಯ ಢಃ 
ಸ್ಯಾತ್‌ ಏಧಾಣ್ಯಕೃಡ್ವೇ। ಏಧಾಇ್ಞಾಕ್ರೇ ಏಧಾಇ್ಯಕೃವಹೇ। ಏಧಾಇ್ಯಕೃಮಹೇ। ಏಧಾಂಬಭೂವ। 
ಏಧಾಮಾಸ। ಏಧಿತಾ। ಏಧಿತಾರೌ। ಏಧಿತಾರಃ। ಏಧಿತಾಸೇ। ಏಧಿತಾಸಾಥೇ! 

ಪ. ಛೇ. - ಇಣಃ, ಹೀದ್ವಂ-ಲುಜ್‌-ಲಿಟಾಂ, ಧಃ, ಅಜ್ಲಾತ್‌! 

ಅ. ವೃ. - “ಅಪದಾನ್ರಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ “ಮೂರ್ಧನ್ಯಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಇಣ್‌' ಪ್ರತ್ಯಾಹಾರಾನ್ಷರ್ಗತ ವರ್ಣವನ್ನು ಅನ್ತ್ಯವಾಗಿ ಉಳ್ಳ ಅಂಗದ 
ನಂತರ ಷೀದ್ದಂ, ಲುಜ್‌ ಮತ್ತು ಲಿಟ್‌ "ಲ್‌' ಕಾರಗಳಿಗೆ ಸಂಬಂಧಿಸಿದ “ಧ್‌' ಕಾರಕ್ಕೆ 
“ಢ್‌ಮಹಾಪ್ರಾಣ)' ಕಾರವು “ತುಲ್ಯಾಸ್ಯಪ್ರಯತ್ನಂ ಸವರ್ಣಮ್‌” ಎಂಬ ಸೂತ್ರದಿಂದ 


ತಿಐನ್ತೇ ಛ್ವಾದಯಃ-ಆತ್ಮನೇ ಪದಿ ರೂಪಗಳು 599 


ಆದೇಶವಾಗಿ ಬರುತ್ತದೆ. 

ಉದಾ- ಏಧಾಇ್ಜಕೃಡ್ಡೇ - ಮಧ್ಯಮಪುರುಷ ಬಹುವಚನದಲ್ಲಿ "ಎಧ್‌' ಧಾತುವಿನ 
ನಂತರ ಅನುಪ್ರಯೋಗದ "ಕೃ ಧಾತುವು ಇದ್ದಾಗ, ಏಧಾಳ್ಯಾಕ್ಕ ವರೆಗೂ ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು ಮೂಲ ಆಖ್ಯಾತ ಪ್ರತ್ಯಯವಾದ “ಧ್ವಮ್‌' ಸೆ ಸೇರಿಸಿದಾಗ ಏಧಾಳ್ಞಾಕೃ ಧ್ವ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ದಮ್‌ ನಲ್ಲಿರುವ "ಧ್‌' ಕಾರಕ್ಕೆ "ಢ್‌' ಕಾರವು 
ಆದೇಶವಾಗಿ ಬಟು ಏಧಇ್ಣಾಕೃ *ಡ್ಚಮ್‌ ಎಂದಿರುತ್ತದೆ. ಹಿಂದಿನಂತೆ "ಅಮ್‌ ಗೆ ಏತ್ವ 
ಬ೦ದು ಏಧಾಇ್ಪ್‌ಕೃಡ್ಟೇ ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಏಧಾಇ್ಞುಕ್ರೇ - ಉತ್ತಮಪುರುಷ ಏಕವಚನದಲ್ಲಿ ಪಥಮಪುರುಷ ಏಕವಚನದ 
ಪ್ರಕ್ರಿಯೆಯನ್ನೇ ಅನುಸರಿಸಿ ಈ ರೂಪವು ಸಿದ್ಧವಾಗಿದೆ. 

ಉದಾ- ಏಧಾಇ್ದಕೃವಹೇ, ಏಧಾಇ್ಞಕೃಮಹೇ- ಉತ್ತಮಪುರುಷ ದ್ವಿವಚನ ಮತ್ತು 
ಬಹುವಚನಗಳಲ್ಲಿ ಏಧಾಇಣ್ಜಾಕೃ ವರೆಗೂ ಪ್ರಕ್ರಿಯೆಯು ಹಿಂದಿನಂತೆಯೇ ನಡೆದು 
ಅದಕ್ಕೆ ಕ್ರಮವಾಗಿ “ವಹಿ' "ಮಹಿಜ್‌(ಮಹಿ)' ಪ್ರತ್ಯಯಗಳನ್ನು ಸೇರಿಸಿದಾಗ, "ಇ' 
ಕಾರವು "ಟಿತ್‌' ಆಗಿರೋಣದರಿಂದ ಅದಕ್ಕೆ ಏತ್ವ ಬಂದು ಏಧಾಇ್ಞಕೃವಹೇ, 
ಏಧಾಇ್ಬಕೃಮಹೇ ಎಂಬ ರೂಪಗಳು ಸಿದ್ಧವಾಗುತ್ತವೆ. 
"ಏಧ್‌' ಧಾತುವಿನ ಅನುಪ್ರಯೋಗ "ಅಟ್‌' ನ ರೂಪಗಳು 

ರೂಪಗಳು: ಏಧಾಜಇ್ಜ್‌ಕ್ರೇ, ಏಧಾಇ್ಞಕ್ರಾತೇ, ಏಧಾಣ್ಚ್‌ಕ್ತಿರೇ। ಏಧಾಇ್ಜಕೃಷೇ, 
ಏಧಾಇ್ಬುಕ್ರಾಥೇ, ಏಧಾಇ್ಞಕೃಡ್ಡೇ। ಏಧಾಇ್ಜಾಕ್ರೇ, ಏಧಾಇ್ದಕೃವಹೇ, ಏಧಾಇ್ಜಿಕೃಮಹೇ॥ 
(ಭೂ ಧಾತುವಿನ ಅನುಪ್ರಯೋಗ ಆಟ್‌ ಪ್ರಕ್ರಿಯೆ) 

ಗಮನಿಸಬೇಕಾದ ಅಂಶ- "ಏಧಾಮ್‌' ಎಂಬ ರೂಪದನಂತರ "ಭೂ' ಧಾತುವಿನ 
ಅನುಪ್ರಯೋಗವನ್ನು ಮಾಡುವಾಗ ಏಧಾಮ್‌- ಭೂ ಎಂದಿದ್ದಾಗ "ಭೂ ಧಾತುವಿನ 
"ಲಿಟ್‌' ರೂಪಗಳನ್ನು ಅನುಪ್ರಯೋಗವಾಗಿ ಸೇರಿಸಿದಾಗ ಏಧಾಮ್‌. ಬಭೂವ 
ಎಂದಿದ್ದಾಗ, "ಮ್‌' ಕಾರಕ್ಕೆ “ಮೊಂನುಸ್ವಾರಃ” ಎಂಬ ಸೂತ್ರದಿಂದ ಅನುಸ್ವಾರ ಮತ್ತು 
“ವಾ ಪದಾನ್ತಸ್ಥ' ಎಂಬ ಸೂತ್ರದಿಂದ ಪರಸವರ್ಣದಿಂದ ಮ್‌ ಕಾರವು ಆದೇಶವಾಗಿ 
ಬಂದು 'ಏಧಾಮ್‌ ಬಭೂವ' ಎಂದು ರೂಪವು ಸಿದ್ಧವಾಗುತ್ತದೆ. ಇಲ್ಲಿ "ಭೂ' 
ಧಾತುವು ಪರಸ್ಕೈಪದವಾಗಿಯೇ ಇರುವುದರಿಂದ “ಎಧ್‌' ಧಾತುವು ಆತ್ಮನೇಪದವಾಗಿದ್ದರೂ 
ಪ್ರಕ್ರಿಯೆಗೆ ಭಂಗ ಬರುವುದಿಲ್ಲ. ಯಾವ ಅನುಪ್ರಯೋಗದ ಧಾತುವು 
ಉಭಯಪದಿಯಾಗಿರುತ್ತದೋ, ಅಲ್ಲಿ ಪೂರ್ವದಲ್ಲಿರುವ ಧಾತುವಿನ ಪದವನ್ನು 
ಅನುಸರಿಸಿಯೇ ಅನುಪ್ರಯೋಗದ ಧಾತುವನ್ನು ಸೇರಿಸಬೇಕು. ಪೂರ್ವದಲ್ಲಿರುವ 
ಧಾತುವು ಉಭಯಪದಿಯಾಗಿದ್ದು ಅನುಪ್ರಯೋಗವೂ ಉಭಯಪದಿಯಾಗಿದ್ದಾಗ, 
ಎರಡೂ ಪದಗಳಲ್ಲೂ ಅನುಪ್ರಯೋಗ ಲಿಟ್‌ ರೂಪಗಳನ್ನು ಸೇರಿಸಬಹುದು. 

“ಎಧ್‌' ಧಾತುವಿನ ನಂತರ "ಭೂ' ಧಾತುವಿನ ಅನುಪ್ರಯೋಗದ "ಲಿಟ್‌' ರೂಪಗಳು- 
ಕೇವಲ ಪರಸ್ನೆ ಪದದ ರೂಪಗಳೇ, ಕಾರಣ ಅದು ಕೇವಲ ಪರಸ್ಥೆ ಕ ಪದ. 


600 ಲಘುಸಿದ್ದಾಂತ ಕೌಮುದೀ 


ರೂಪಗಳು: ಏಧಾಮ್‌ಬಭೂವ, ಏಧಾಮ್‌ಬಭೂವತುಃ ಏಧಾಮ್‌ಬಭೂವುಃ 
ಏಧಾಮ್‌ಬಭೂವಿಥ। ಏಧಾಮ್‌ಬಭೂವಥುಃ ಏಧಾಮ್‌ಬಭೂವ। ಏಧಾಮ್‌ಬಭೂವ। 
ಏಧಾಮ್‌ಬಭೂವಿವ। ಏಧಾಮ್‌ಬಭೂವಿಮ। 


(ಅಸ್‌ ಧಾತುವಿನ ಅನುಪ್ರಯೋಗ ಆಟ್‌ ಪ್ರಕ್ರಿಯೆ) 

ಉದಾ-ಏಧಾಮಾಸ- ಪ್ರಥಮಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನ ನಂತರ 
"ಅಸ್‌' ಧಾತುವಿನ ಅನುಪ್ರಯೋಗವು ಮಾಡಿದಾಗ, ಏಧ್‌.-ಅಸ್‌. ಲಿಟ್‌ ಎಂದಿದ್ದಾಗ, 
“ಲಿಟ್‌' ಗೆ ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌' ಆದೇಶ ಬಂದು ಅದಕ್ಕೆ ಅಭಿನವ 
ಆಖ್ಯಾತ ಪ್ರತ್ಯಯವಾದ “ಇಲ್‌(ಅ)' ಬಂದು ನಂತರ “ಅಸ್‌' ಧಾತುವಿಗೆ ದ್ವಿತ್ವ 
ಬಂದು “ಹಲಾದಿಃ ಶೇಷಃ” ಎಂಬ ಸೂತ್ರದಿಂದ ಅಭ್ಯಾಸದ "“ಸ್‌' ಕಾರಕ್ಕೆ ಲೋಪ 
ಬಂದು ಏಧ್‌* ಅ ಅಸ್‌ ಎಂದಿರುತ್ತದೆ. “ಅತ ಆದೇಃ” ಎಂಬ ಸೂತ್ರದಿಂದ ಎರಡು 
ಅ- ಕಾರಗಳಿಗೂ ಸವರ್ಣದೀರ್ಥ ಬಂದು, ಏಧ್‌- ಆಸ್‌. ಅ ಎಂದಿರುತ್ತದೆ. "ಏಧ್‌' 
ಧಾತುವಿನ ಜೊತೆಗೆ "ಆಮ್‌' ಪ್ರತ್ಯಯವು ಸೇರಿದಾಗ ಏಧಾಮ್‌+ಆಸ್‌4+ಅ ಇವುಗಳನ್ನು 
ಸೇರಿಸಿದಾಗ ಏಧಾಮಾಸ್‌. ಅಏಧಾಮಾಸ ಎಂದು ರೂಪವು ಸಿದ್ಧ ವಾಗುತ್ತದೆ. 

ಪ್ರಥಮಪುರುಷ ದ್ವಿವಚನ ಬಹುವಚನಗಳಲ್ಲಿ ಕ್ರಮವಾಗಿ ಏಧಾಮಾಸ4ಅತುಸ್‌, 
ಮತ್ತು ಏಧಾಮಾಸ4ಉಸ್‌-ಏಧಾಮಾಸತುಸ್‌ ಮತ್ತು ಏಧಾಮಸುಸ್‌ ಎಂದಾಗಿ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಏಧಾಮಾಸತುಃ ಮತ್ತು ಏಧಾಮಾಸುಃ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 

ಮುಂದಿನ ರೂಪಗಳಲ್ಲಿ ವಲಾದಿ ಪ್ರತ್ಯಯವು ಪರದಲ್ಲಿದ್ದಾಗ, ಇಡಾಗಮವು 
ಆದ್ಯವಯಯವಾಗಿ ಬರುತ್ತದೆ. 

ರೂಪಗಳು: ಏಧಾಮಾಸ, ಏಧಾಮಾಸತುಃ, ಏಧಾಮಾಸುಃ ಏಧಾಮಾಸಿಥ, 
ಏಧಾಮಾಸಥುಃ, ಏಧಾಮಾಸ। ಏಧಾಮಾಸ, ಏಧಾಮಾಸಿವ, ಏಧಾಮಾಸಿಮ। 

ಲುಟ್‌: ಉದಾ-ಎಧಿತಾ - ಪ್ರಥಮಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನ 
ನಂತರ ಏಧ್‌*-ಲುಟ್‌ ಎಂದಿದ್ದಾಗ, "ಲುಟ್‌' ಗೆ ಮೂಲ ಆಖ್ಯಾತಪ್ರತ್ಯಯವಾದ "ತ' 
ಆದೇಶ ಬಂದು ಏಧ್‌--ತ ಎಂದಿದ್ದಾಗ, “ಸ್ಯತಾಸೀಲೃಲುಟೋಃ” ಎಂಬ ಸೂತ್ರದಿಂದ 
ಧಾತುವಿನ ನಂತರ ತಾಸ್‌ ಪ್ರತ್ಯಯ ಬಂದು ಏಧ್‌+ತಾಸ್‌+ತ ಎಂದಿರುತ್ತದೆ. ಇದು 
ಆರ್ಧಧಾತುಕ "ಲ್‌' ಕಾರವಾಗಿರೋಣದರಿಂದ “ಆರ್ಧಧಾತುಕಸ್ಕೇಡ್ವಲಾದೇಃ” ಎಂಬ 
ಸೂತ್ರದಿಂದ “ಇಟ್‌(ಇ)' ಆಗಮ ಬಂದು ಏಧ್‌+ಇತಾಸ್‌4ತ ಎಂದಿರುತ್ತದೆ. ಮೂಲ 
ಆಖ್ಯಾತ ಪ್ರತ್ಯಯವಾದ 'ತ' ಗೆ "'ಡಾ(ಆ)' ಆದೇಶ ಬಂದು, ಏಧಿತಾಸ್‌4ಆ ಎಂದಿರುತ್ತದೆ. 
ಏಧಿತಾಸ್‌ ನಲ್ಲಿರುವ "ಆಸ್‌' ರೂಪದಲ್ಲಿರುವ "ಟಿ'ಗೆ ಲೋಪ ಬಂದು 
ಏಧಿತ್‌4ಆ=ಏಧಿತಾ ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ ಉಳಿದ ರೂಪಗಳಾದ ಏಧಿತಾರೌ, ಏಧಿತಾರಃ, ಏಧಿತಾಸೇ, 
ಏಧಿತಾಸಾಥೇ ಎಂಬ ರೂಪಗಳು ಸಿದ್ಧವಾಗುತ್ತವೆ. 


ತಿಐನ್ತೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 60% 


(ಸ್‌- ಕಾರ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮1೮.ಧಿ ಚ (8.2.26) 

ವೃತ್ತಿಃ-ಧಾದೌ ಪ್ರತ್ಯಯೇ ಪರೆ ಸಸ್ಯ ಲೋಪಃ। ಏಧಿತಾದ್ವೇ। 

ಅ. ವ್ಯ- ರಾತ್‌ ಸಸ್ಯ” ಎಂಬ ಸೂತ್ರದಿಂದ "ಸಸ್ಯ' ಎಂಬ ಪದವೂ, ಮತ್ತು 
“ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ "ಲೋಪಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- "ಧ್‌' ಕಾರಾದಿ ಪ್ರತ್ಯಯವು ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ "ಸ್‌ ಕಾರಕ್ಕೆ 
ಲೋಪವು ಬರುತ್ತದೆ. 

ಉದಾ- ಏಧಿತಾದ್ವೇ- ಮಧ್ಯಮಪುರುಷ ಬಹುವಚನದಲ್ಲಿ "ಎಧ್‌' ಧಾತುವಿನ 
ನಂತರ "ಲುಟ್‌' "ಲ್‌' ಕಾರ ಬಂದು ಅದಕ್ಕೆ "ಧೃಮ್‌' ಆದೇಶ ಬಂದಾಗ, ಏಧ್‌--ಧ್ವಮ್‌ 
ಎಂದಿರುತ್ತದೆ. “ಸ್ಯತಾಸೀ ಲೃಲುಟೋಃ” ಎಂಬ ಸೂತ್ರದಿಂದ ಧಾತುವಿನ ನಂತರ 
“ತಾಸ್‌' ಬಂದು ಏಧ್‌*ತಾಸ್‌-ಧ್ವಮ್‌ ಎಂದಿದ್ದಾಗ, ಆರ್ಧಧಾತುಕವಾದ ಈ "ಲ್‌'ಕಾರಕ್ಕೆ 
ಹಿಂದಿನಂತೆ ಇಡಾಗಮ ಬಂದು , ಏಧ್‌.ಇತಾಸ್‌-ದ್ವಮ್‌-ಏಧಿತಾಸ್‌.-ದಧ್ವಮ್‌ 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು ಏಧಿತಾ*ಧ್ವಮ್‌ 
ಎಂದಿರುತ್ತದೆ. “ದ್ವಮ್‌' ನಲ್ಲಿರುವ "ಅಮ್‌' ಗೆ "ಟಿ' ಸಂಜ್ಞೆ ಬಂದು ಆ "ಟಿ' ಗೆ ಏತ್ವ(ಏ) 
ಬಂದು ಏಧಿತಾದ್ವೇ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಹ್‌ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 
ಸೂತ್ರ - ೮16.ಹ ಏತಿ (7.4.52) 

ವೃಕ್ತಿಃ-ತಾಸ್‌-ಅಸ್ತೋಃ ಸಸ್ಯ ಹಃ ಸ್ಕಾತ್‌ ಏತಿ ಪರೇ । ಏಧಿತಾಹೇ। ಏಧಿತಾಸ್ವಹೇ। 
ಏಧಿತಾಸ್ಮಹೇ। ಏಧಿಷ್ಯತೇ। ಏಧಿಷ್ಯೇತೇ। ಏಧಿಷ್ಯನ್ನೇ। ಏಧಿಷ್ಯಸೇ। ಏಧಿಷ್ಯೇಥೇ। ಏಧಿಷ್ಯದ್ದೇ। 
ಏಧಿಷ್ಯೇ। ಏಧಿಷ್ಯಾವಹೇ। ಏಧಿಷ್ಯಾಮಹೇ। 

ಪ. ಛೇ.- ಹಃ, ಏತಿ! 

ಅ.ವ್ಯ.- “ ತಾಸಸ್ತ್ಯೋರ್ಲೋಪಃ” ಎಂಬ ಸೂತ್ರದಿಂದ "ತಾಸಸ್ತ್ಯೋಃ' ಎಂಬ 
ಪದವೂ, ಮತ್ತು “ಸಃಸ್ಕಾರ್ಧಧಾತುಕೇ” ಎಂಬ ಸೂತ್ರದಿಂದ "ಸಃ ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- "ಏ' ಕಾರಕ್ಕೆ "ಧ್‌' ಕಾರದಿಂದ ವ್ಯವಹಿತವಾಗಿ ಪರದಲ್ಲಿರುವ “ತಾಸ್‌' 
ಪ್ರತ್ಯಯದ ಮತ್ತು "ಅಸ್‌' ಧಾತುವಿನ “ಸ್‌' ಕಾರಗಳಿಗೆ "ಹ್‌' ಕಾರವು ಆದೇಶವಾಗಿ 
ಬರುತ್ತದೆ. 

ಉದಾ- ಏಧಿತಾಹೇ- ಉತ್ತಮಪುರುಷ ಏಕವಚನದಲ್ಲಿ "ಎಧ್‌' ಧಾತುವಿನ ನಂತರ 
“ಲುಟ್‌' "ಲ್‌' ಕಾರ ಬಂದು, ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ “ಇಟ್‌(ಇ)' 
ಆದೇಶವಾಗಿ ಬಂದು ಏಧ್‌4ಇ ಎಂದಿರುತ್ತದೆ. “ಸ್ಯತಾಸೀಲ್ಕಲುಟೋಃ” ಎಂಬ 
ಸೂತ್ರದಿಂದ ಧಾತುವಿನ ನಂತರ “ಾಸ್‌' ಪ್ರತ್ಯಯ ಬಂದು ಏಧ್‌--ತಾಸ್‌*-ಇ ಎಂದಿರುತ್ತದೆ. 


602 ಲಘುಸಿದ್ಧಾಂತ ಕೌಮುದೀ 


ಇದು ಆರ್ಧಧಾತುಕ "ಲ್‌' ಕಾರವಾಗಿರೋಣದ್ದರಿಂದ “ತಾಸ್‌' ಗೆ "ಇಟ್‌(ಇ)' ಆಗಮವು 
ಆದ್ಯಯವಯವವಾಗಿ ಬಂದು ಏಧ್‌.-ಇತಾಸ್‌.-ಇ ಎಂದಿರುತ್ತದೆ, ಕೊನೆಯಲ್ಲಿರುವ 
“ಇ' ಕಾರಕ್ಕೆ “ಟಿ' ಸಂಜ್ಞೆ ಬರೋಣದರಿಂದ ಅದಕ್ಕೆ ಏತ್ವ' ಬಂದು ಏಧಿತಾಸ್‌.-ಏ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಸ್‌' ಕಾರಕ್ಕೆ "ಹ್‌' ಕಾರವು ಆದೇಶವಾಗಿ ಬಂದು 
ಏಧಿತಾಹ್‌.--ಏಇಏದಿತಾಹೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧಿತಾಸ್ವಹೇ, ಏಧಿತಾಸ್ಮಹೇ - ಉತ್ತಮಪುರುಷ ದ್ವಿವಚನ ಬಹುವಚನಗಳಲ್ಲಿ 
"ಏಧ್‌' ಧಾತುವಿನ ನಂತರ "ಲುಟ್‌' "ಲ್‌' ಕಾರದ ಆದೇಶಗಳಾದ "ವಹಿ' ಮತ್ತು 
“ಮಹಿಜ್‌(ಮಹಿ)' ಪ್ರತ್ಯಯಗಳು ಬಂದಮೇಲೆ ಹಿಂದಿನಂತೆ ಧಾತುವಿನ ನಂತರ 
"ತಾಸ್‌' ಪ್ರತ್ಯಯ ಬಂದು ಹಾಗೆಯೇ *ತಾಸ್‌' ಗೆ "ಇಟ್‌' ಆಗಮ ಬಂದು 
ಏಧ್‌. ಇತಾಸ್‌--ವಹಿ-ಏಧಿತಾಸ್ವಹಿ ಮತ್ತು ಏಧ್‌.ಇತಾಸ್‌.-ಮಹಿ-ಏಧಿತಾಸ್ಮಹಿ 
ಎಂದಿದ್ದಾಗ, “ಟಿತ ಆತ್ಮನೇಪದಾನಾಂ ಟೇರೇ” ಎ೦ಬ ಸೂತ್ರದಿಂದ ಕೊನೆಯ "ಇ' 
ಕಾರಗಳಿಗೆ ಏತ್ವ ಬಂದು ಏಧಿತಾಸ್ಪಹೇ, ಏಧಿತಾಸ್ಮಹೇ ಎಂಬ ರೂಪಗಳು ಸಿದ್ಧಿಸುತ್ತವೆ. 

ರೂಪಗಳು: ಏಧಿತಾ, ಏಧಿತಾರೌ, ಏಧಿತಾರಃ ಏಧಿತಾಸೇ, ಏಧಿತಾಸಾಥೇ, ಏಧಿತಾದ್ವೇ। 
ಏಧಿತಾಹೇ, ಏಧಿತಾಸ್ವಹೇ, ಏಧಿತಾಸ್ಮಹೇ। 

ಲೃಟ್‌: ರೂಪಗಳು: ಏಧಿಷ್ಯತೇ। ಏಧಿಷ್ಯೇತೇ। ಏಧಿಷ್ಯನ್ನೇ। ಏಧಿಷ್ಯಸೇ। ಏಧಿಷ್ಯೇಥೇ। 
ಏಧಿಷ್ಯದ್ದೇ। ಏಧಿಷ್ಯೇ। ಏಧಿಷ್ಯಾವಹೇ। ಏಧಿಷ್ಯಾಮಹೇ। 

ವಿಶೇಷ: ಇಲ್ಲಿ ಧಾತುವಿನ ನಂತರ "ಸ್ಯ' ಪ್ರತ್ಯಯವು ಬಂದಿದೆ. ಮತ್ತು 


ಆರ್ಧಧಾತುಕವಾಗಿರೋಣದರಿಂದ *ಾಸ್‌'ಗೆ ಆದ್ಯವಯವಾಗಿ ಇಡಾಗಮವು ಬಂದಿದೆ. 


(ಆಮ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮17.ಆಮೇತಃ (3.4.೨೦) 

ವೃತ್ತಿ-ಲೋಟಃ ಏಕಾರಸ್ಯ ಆಮ್‌ ಸ್ಯಾತ್‌। ಏಧತಾಮ್‌। ಏಧೇತಾಮ್‌।ಏಧನ್ನಾಮ್‌। 

ಪ. ಛೇ. - ಆಮ್‌, ಏತಃ। 

ಅ. ವೃ- “ಲೋಟೋ ಲಜ್‌ವತ್‌” ಎಂಬ ಸೂತ್ರದಿಂದ "ಲೋಟಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಲೋಟ್‌' "ಲ್‌' ಕಾರದ "ಏ' ಕಾರಕ್ಕೆ “ಆಮ್‌' ಆದೇಶವು ಬರುತ್ತದೆ. 

ಉದಾ- ಏಧತಾಮ್‌- ಪ್ರಥಮಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನ ನಂತರ 
“ಲೋಟ್‌' "ಲ್‌' ಕಾರ ಬಂದು ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ "ತ' ಆದೇಶವಾಗಿ 
ಬಂದು ಏಧ್‌+ತ ಎಂದಿರುತ್ತದೆ. ಇದು ಸಾರ್ವಧಾತುಕವಾಗಿ ಇರುವುದರಿಂದ ಧಾತುವಿನ 
ನಂತರ “ಕರ್ತರಿ ಶಪ್‌” ಎಂಬ ಸೂತ್ರದಿಂದ "ಶಪ್‌(ಅ)' ಪ್ರತ್ಯಯವು ಬಂದು 
ಏಧ್‌೬ಅ+ತ ಎಂದಿರುತ್ತದೆ. “ತ' ನಲ್ಲಿರುವ "ಅ' ಕಾರವು "ಟಿ' ಆಗಿರೋಣದರಿಂದ 
ಅದಕ್ಕೆ "ಏತ್ನ' ಬಂದು ಏಧತೇ ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ "ಏ” ಕಾರಕ್ಕೆ 
"ಆಮ್‌' ಆದೇಶವು ಬಂದು ಏಧತ್‌.ಆಮ್‌-ಏಧತಾಮ್‌ ಎಂದು ರೂಪವಾಗುತ್ತದೆ. 


ತಿಜನ್ತೇ ಭ್ವಾದಯಃ-ಆತ್ಮನೇ ಪದಿ ರೂಪಗಳು 603 


ಉದಾ- ಏಧೇತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ "ಎಧ್‌' ಧಾತುವಿನಮೇಲೆ 
"ಲೋಟ್‌' "ಲ್‌' ಕಾರ ಬಂದು ಅದಕ್ಕೆ "ಆತಾಮ್‌' ಆದೇಶ ಬಂದು ಏಧ್‌.ಆತಾಮ್‌ 
ಎ೦ದಿದ್ದಾಗ ಇದಕ್ಕೆ ಸಾರ್ವಧಾತುಕ ಸಂಜ್ಞೆ ಬಂದು “ಕರ್ತರಿ ಶಪ್‌” ಎಂಬ ಸೂತ್ರದಿಂದ 
ಧಾತುವಿನ ನಂತರ “ಶಪ್‌(ಅ)' ವಿಕರಣ ಪ್ರತ್ಯಯ ಬಂದು ಏಧ್‌.ಅ--ಆತಾಮ್‌ 
ಎಂದಿರುತ್ತದೆ. “ಆತೋಚಿತಃ” ಎಂಬ ಸೂತ್ರದಿಂದ "ಆತಾಮ್‌' ಎಂಬಲ್ಲಿರುವ "ಆ' 
ಕಾರಕ್ಕೆ “ಇಯ್‌' ಆದೇಶ ಬಂದು ಎಏಧ್‌4+ಅ+ಇಯ್‌+ತಾಮ್‌ ಎಂದಿರುತ್ತದೆ 
“ಲೋಪೋವ್ಯೋರ್ವಲಿ” ಸೂತ್ರದಿಂದ "ಯ್‌'ಕಾರಕ್ಕೆ ಲೋಪ ಬಂದು ಏಧ್‌+ಅ+ಇ+ 
ತಾಮ್‌ ಎಂದಿರುತ್ತದೆ. ಈಗ “ಅ' ಕಾರ “ಇ' ಕಾರಗಳಿಗೆ ಗುಣ ಬಂದು ಏಧ್‌+ಏ+ತಾಮ್‌= 
ಏಧೇತಾಮ್‌ ಎಂದಾಗುತ್ತದೆ. ಇದರಲ್ಲಿ “ಆಮ್‌' ಎಂಬುದು "ಟಿ' ಆಗಿರೋಣದರಿಂದ 
ಇದಕ್ಕೆ "ಏತ್ವ' ಬಂದು, ಏಧೇತೇ ಎಂದು ರೂಪವಾಗುತ್ತದೆ. ಕೊನೆಯಲ್ಲಿ "ಏ' ಕಾರಕ್ಕೆ 
ಪ್ರಕೃತ ಸೂತ್ರದಿಂದ ಪುನಃ “ಆಮ್‌' ಆದೇಶವೇ ಬಂದು ಏಧೇತಾಮ್‌ ಎಂದಾಗುತ್ತದೆ. 

ಉದಾ- ಏಧನ್ವಾಮ್‌ - ಪ್ರಥಮಪುರುಷ ಬಹುವಚನದಲ್ಲಿ "ಏಧ್‌' ಧಾತುವಿನಮೇಲೆ 
“ಲೋಟ್‌' "ಲ್‌' ಕಾರ ಬಂದು ಅದಕ್ಕೆ "ರು' ಆದೇಶ ಬಂದು, ಅದಕ್ಕೆ “ರೂಂನಃ” 
ಎಂಬ ಸೂತ್ರದಿಂದ (ರಖ್‌+ ಅ) ನಲ್ಲಿಯ "ರುಖ್‌' ಮಾತ್ರ ಕ್ಕೆ "ಅನ್ತ್‌' ಆದೇಶ ಬಂದು 
ಏಧ್‌* ಅನ್ತ (ಅನ್ಸ್‌* ಅ) ಎಂದಿರುತ್ತದೆ. ಇದು ಸಾರ್ವಧಾತುಕವಾಗಿರೋಣದರಿಂದ 

ಹಿಂದಿನಂತೆಯೇ "ಶಪ್‌(ಅ)' ಪ್ರತ್ಯಯ ಬಂದು ಏಧ್‌* ಅ ಅನ್ತ ಎಂದಿರುತ್ತದೆ. 
ಇದರಲ್ಲಿಯ ಎರಡು "ಅ' ಕಾರಗಳಿಗೆ “ಅತೋಗುಣೇ” ಎಂಬುದರಿಂದ ಪರರೂಪ 
ಬಂದು, ಏಧ್‌*-ಅನ್ತ ಎಂದಿರುತ್ತದೆ. ಕೊನೆಯ "ಅ' ಕಾರಕ್ಕೆ "ಟಿ' ಸಂಜ್ಞೆ ಇರೋಣದರಿಂದ 
ಅದಕ್ಕೆ ಏತ್ವ ಬಂದು ಏಧನ್ನೇ ಎಂದಾಗುತ್ತದೆ. “ತೇ' ನಲ್ಲಿರುವ "ಏ' ಕಾರಕ್ಕೆ ಪ್ರಕೃತ 
ಸೂತ್ರದಿಂದ ಆಮ್‌ ಆದೇಶ ಬಂದು ಏಧನ್ತಾಮ್‌ ಎಂದು ರೂಪವಾಗುತ್ತದೆ. 

(ವ್‌ ಕಾರ ಮತ್ತು ಅಮ್‌ ಆದೇಶಗಳನ್ನು ವಿಧಿಸುವ ಸೂತ್ರ) 


ಸೂತ್ರ - ೮8. ಸವಾಭ್ಯಾಂ ವಾಮೌ (9.4.91) 

ವೃತ್ತಿಃ-ಸ-ವಾಭ್ಯಾಂ ಪರಸ್ಯ ಲೋಟ್‌ ಏತಃ ಕ್ರಮಾತ್‌ ವ-ಆಮೌ ಸಣ ಏಧಸ್ವ 
ಏಧೇಥಾಮ್‌। ಏಧದ್ವಮ್‌। 

ಅ. ವ್ಯ- “ಲೋಟೋಲಜ್ಜತ್‌” ಎಂಬ ಸೂತ್ರದಿಂದ “ಲೋಟಃ' ಎಂಬ ಪದವೂ, 
“ಆಮೇತಃ” ಎ೦ಬ ಸೂತ್ರದಿಂದ "ಏತಃ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- "ಸ್‌' ಮತ್ತು "ವ್‌' ಗಳ ಪರದಲ್ಲಿರುವ "ಲೋಟ್‌' "ಲ್‌' ಕಾರದ "ಏ' 
ಕಾರಗಳಿಗೆ ಕ್ರಮವಾಗಿ “ವ' ಮತ್ತು "ಅಮ್‌' ಆದೇಶಗಳು ಬರುತ್ತವೆ. 

ಉದಾ- ಏಧಸ್ವ- ಮಧ್ಯಮಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನ ನಂತರ 
“ಲೋಟ್‌' "ಲ್‌' ಕಾರಕ್ಕೆ “ಥಾಸ್‌' ಆದೇಶ ಬಂದಮೇಲೆ ಇದು 
ಸಾರ್ವಧಾತುಕವಾಗಿರೋಣದರಿಂದ ಧಾತುವಿನ ನಂತರ "ಶಪ್‌(ಅ)' ವಿಕರಣ ಪ್ರತ್ಯಯ 
ಬಂದು ಏಧ್‌4ಅ+ಥಾಸ್‌ ಎಂದಿರುತ್ತದೆ. “ಥಾಸಃ ಸೇ” ಎಂಬ ಸೂತ್ರದಿಂದ "ಥಾಸ್‌' 


604 ಲಘುಸಿದ್ಧಾ೦ತ ಕೌಮುದೀ 


ಪ್ರತ್ಯಯಕ್ಕೆ “ಸೇ” ಆದೇಶ ಬಂದನಂತರ "ಸೇ' ನಲ್ಲಿರುವ "ಸ್‌' ಕಾರದ ಪರದಲ್ಲಿರುವ 
"ಏ' ಕಾರಕ್ಕೆ ಪ್ರಕೃತ ಸೂತ್ರದಿಂದ “ವ' ಆದೇಶ ಬಂದು ಏಧ್‌.-ಅ--ಸ್‌.-ವಂಏಧಸ್ವ 
ಎಂದು ರೂಪವಾಗುತ್ತದೆ. 

ಉದಾ- ಏಧೇಥಾಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ "ಏಧ್‌' ಧಾತುವಿನ 
ನಂತರ "ಲೋಟ್‌' "ಲ್‌' ಕಾರಕ್ಕೆ "ಆಥಾಮ್‌' ಆದೇಶ ಬಂದಮೇಲೆ ಇದು 
ಸಾರ್ವಧಾತುಕವಾಗಿ ಇರುವುದರಿಂದ ಧಾತುವಿನ ನಂತರ “ಶಪ್‌(ಅ)' ವಿಕರಣ ಪ್ರತ್ಯಯ 
ಬಂದು ಏಧ್‌.ಅಆಥಾಮ್‌ ಎಂದಿರುತ್ತದೆ. “ಆತೋಜಿತಃ” ಎಂಬ ಸೂತ್ರದಿಂದ 
“ಆಥಾವ್‌' ಎಂಬಲ್ಲಿರುವ "“ಆ' ಕಾರಕ್ಕೆ "ಇಂಯ್‌' ಆದೇಶ ಬಂದು, 
ಏಧ್‌+ಅ4ಇಯ್‌4ಥಾಮ್‌ ಎಂದಿರುತ್ತದೆ. “ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ 
"ಯ್‌' ಕಾರಕ್ಕೆ ಲೋಪ ಬಂದು ಏಧ್‌.ಅ- ಇ.-ಥಾಮ್‌ ಎಂದಿದ್ದಾಗ, “ಅ” ಕಾರ “ಇ' 
ಕಾರಗಳಿಗೆ ಗುಣ ಬಂದು ಏಧ್‌+೬ಏ4ಥಾಮ್‌-ಏಧೇಥಾಮ್‌ ಎಂದಿದ್ದಾಗ , ಕೊನೆಯ 
“ಆಮ್‌' ಇದು "ಟಿ' ಆಗಿರೋಣದರಿಂದ ಅದಕ್ಕೆ ಏತ್ವ ಬಂದು ಏಧೇಥೇ ಎಂದು 
ರೂಪವಾದಮೇಲೆ "ಥೇ” ನಲ್ಲಿರುವ “ಏ' ಕಾರಕ್ಕೆ “ಆಮೇತಃ” ಎಂಬ ಸೂತ್ರದಿಂದ 
ಪುನಃ “ಆಮ್‌' ಆದೇಶವೇ ಬಂದು ಏಧೇಥಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧಧ್ದಮ್‌- ಮಧ್ಯಮಪುರುಷ ಬಹು ವಚನದಲ್ಲಿ "ಏಧ್‌' ಧಾತುವಿನ 
ನಂತರ “ಲೋಟ್‌' "ಲ್‌' ಕಾರಕ್ಕೆ "ದ್ವಮ್‌' ಆದೇಶ ಬಂದಮೇಲೆ ಇದು ಸಾರ್ವಧಾತುಕವಾಗಿ 
ಇರುವುದರಿಂದ ಧಾತುವಿನ ನಂತರ "ಶಪ್‌(ಅ)' ವಿಕರಣ ಪ್ರತ್ಯಯ ಬಂದು 
ಏಧ್‌.ಅ- ಧ್ವಮ್‌ ಎಂದಿರುತ್ತದೆ. "ದ್ವಮ್‌' ನಲ್ಲಿರುವ "ಅಮ್‌' “ಟಿ' ಸಂಜ್ಞೆ ಬರೋಣದರಿಂದ 
ಅದಕ್ಕೆ ಏತ್ವ ಬಂದು ಏಧ್‌.-ಅ- ದ್ವೇ ಎಂದಾಗುತ್ತದೆ "ವ್‌' ಕಾರದ ನಂತರ ಇರುವ "ಏ' 
ಕಾರಕ್ಕೆ “ಸವಾಭ್ಯಾಮ್‌ ವಾಮೌ” ಎಂಬ ಸೂತ್ರದಿಂದ “ಅಮ್‌' ಆದೇಶ ಬರುತ್ತದೆ. 
ಆಗ ಏಧ್‌.--ಅ-ಧ್ವಮ್‌-ಏಧದ್ವಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

(ಐ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ - ೮'9.ಏತ ಐ (3.4.93) 

ವೃತ್ತಿಃ-ಲೋಡುತ್ತಮಸ್ಯ ಏತಃ ಐ ಸ್ಕಾತ್‌। ಏಧ್ಯೆ| ಏಧಾವಹೈ। ಏಧಾಮಹ್ಯ। “(197) 
ಆಟಶ್ನ” ಐಧತ। ಐಧೇತಾಮ್‌। ಐಧನ್ನ ಐಧಥಾಃ ಐಧೇಥಾಮ್‌। ಐಧಧ್ವಮ್‌। ಐಧೇ। 
ಐಧಾವಹಿ। ಐಧಾಮಹಿ। 

ಪ.ಛೇ - ಏತಃ, ಐ 

ಅ. ವೃ.- “ಲೋಟೋಲಜ್ವತ್‌” ಎಂಬ ಸೂತ್ರದಿಂದ "ಲೋಟಃ' ಎಂಬ ಪದವೂ 
ಹಾಗೂ “ಆಡುತಮಸ್ಕ ಪಿಚ್ಚ” ಎಂಬ ಸೂತ್ರದಿಂದ "ಉತ್ತಮಸ್ಕ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- "ಲೋಟ್‌' “ಲ್‌' ಕಾರದ ಉತ್ತಮಪುರುಷ ಪ್ರತ್ಯಯದ “ಏ' ಕಾರಕ್ಕೆ "ಐ' 
ಕಾರವು ಆದೇಶವಾಗಿ ಬರುತ್ತದೆ. 


ತಿಣನ್ನೇ ಭ್ಹ್ವಾದಯಃ-ಆತ್ಮನೇ ಪದಿ ರೂಪಗಳು 605 


ಉದಾ - ಏಧೈ- ಉತ್ತಮ ಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನ ನಂತರ 
“ಲೋಟ್‌' "ಲ್‌' ಕಾರ ಬಂದು ಅದಕ್ಕೆ “ಲೋಟೋಲಜ್ಜತ್‌” ಎಂಬುದರಿಂದ "ಇ?' 
ಆದೇಶ ಬಂದು, ಏಧ್‌4ಇ ಎಂದಿರುತ್ತದೆ. "ಇ' ಕಾರಕ್ಕೆ “ಓತಿ” ಸಂಜ್ಞೆ ಬಂದು ಅದಕ್ಕೆ 
“ಟಿತ ಆತ್ಮನೇಪದಾನಾಂ ಟೇರೇ” ಎಂಬ ಸೂತ್ರದಿಂದ ಏತ್ವ(ಏ) ಬಂದು ಏಧ್‌+೬ಏ 
ಎ೦ದಿದ್ದಾಗ, ಇದು ಸಾರ್ವಧಾತುಕ ವಾಗಿರೋಣದ್ದರಿಂದ “ಕರ್ತರಿ ಶಪ್‌” ಎಂಬ 
ಸೂತ್ರದಿಂದ “ಶಪ್‌(ಅ)' ವಿಕರಣಪ್ರತ್ಯಯ ಬಂದು ಏಧ್‌4ಅ+ಏ ಎಂದಿದ್ದಾಗ, 
ಪ್ರಕೃತಸೂತ್ರದಿ೦ದ ಪ್ರತ್ಯಯದ "ಏ' ಕಾರಕ್ಕೆ "ಐ' ಕಾರ ಆದೇಶವಾಗಿ ಬಂದು ಏಧ್‌--ಅಐ 
ಎಂದಿರುತ್ತದೆ. ಈಗ “ಆಡುತ್ತಮಸ್ಯ ಪಿಚ್ಚ” ಎಂಬುದರಿಂದ ಆಖ್ಯಾತ ಪ್ರತ್ಯಯಕ್ಕೆ 
“ಆಟ್‌' ಎಂಬುದು ಆದ್ಯವಯವಾಗಿ ಬಂದು ಏಧಆ*-ಐ ಎಂದಿದ್ದಾಗ, “ಆ” ಕಾರ 
"ಐ' ಕಾರಗಳಿಗೆ “ಆಟಶ್ಚ” ಎಂಬುದರಿಂದ ವೃದ್ಧಿ ಬಂದು ಏಧ್‌+ಐ-ಏಧ್ಯೆ ಎಂದು 
ರೂಪವಾಗುತ್ತದೆ. 

ಉದಾ- ಏಧಾವಹೈ, ಏಧಾಮಹೈ- ಉತ್ತಮಪುರುಷ ದ್ವಿವಚನ, ಬಹುವಚನಗಳಲ್ಲಿ 
ಏಧ್‌ ಧಾತುವಿನ ನಂತರ "ವಹಿ' ಮತ್ತು "ಮಹಿ' ಪ್ರತ್ಯಯಗಳನ್ನು ಸೇರಿಸಿ, ಧಾತುವಿನ 
ನಂತರ “ಶಪ್‌(ಅ)' ವಿಕರಣ ಪ್ರತ್ಯಯವು ಬಂದು, ಏಧ್‌.ಅವಹಿ, ಮತ್ತು 
ಏಧ್‌.-ಅ--ಮಹಿ ಎಂದಿದ್ದಾಗ, “ಅತೋದೀರ್ಫೋಯಣಿೆ” ಎಂಬ ಸೂತ್ರದಿಂದ 
ಹ್ರಸ್ವ "ಅ' ಕಾರಕ್ಕೆ ದೀರ್ಫ ಬಂದು, ಹಾಗೆಯೇ ವಹಿ , ಮಹಿ ಗಳಲ್ಲಿರುವ "ಇ' ಕಾರ 
(ಟಿ) ಗೆ ಏತ್ವ ಬಂದು ಏಧ್‌.-ಆ*ವಹೇ ಮತ್ತು ಏಧ್‌.-ಆ.ಮಹೇ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ ಅಂತ್ಯ "ಏ' ಕಾರಕ್ಕೆ "ಐ' ಕಾರ ಬಂದು ಏಧಾವಹೈ ಮತ್ತು 
ಏಧಾಮಹೈ ಎಂದು ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಏಧತಾಮ್‌, ಏಧೇತಾಮ್‌, ಏಧನ್ತಾಮ್‌। ಏಧಸ್ವ, ಏಧೇಥಾಮ್‌, 
ಏಧಧ್ವಮ್‌। ಏಧೈ, ಏಧಾವಹೈ, ಏಧಾಮಹ್ಯೈ| 

ಲಜಕ; ಉದಾ- ಐಧತ- ಪ್ರಥಮಪುರುಶ ಏಕವಚನದಲ್ಲಿ ಏಧ್‌ ಧಾತುವಿನ 
ನಂತರ “ಲಜ್‌' "ಲ್‌' ಕಾರ ಬಂದು ಅದಕ್ಕೆ “ತ' ಆದೇಶ ಬಂದು ಏಧ್‌*-ತ ಎಂದಿರುತ್ತದೆ. 
“ಲಜ್‌-ಲುಜ್‌-ಲೃಜ್ಚ್ವ್ವಡುದಾತ್ತಃ” ಎಂಬ ಸೂತ್ರವನ್ನು ಬಾಧಿಸಿ, ಅಜಾದಿಯಾದ 
“ಏಧ್‌' ಧಾತುವಿಗೆ “ಆಡಜಾದೀನಾಮ್‌” ಎಂಬ ಸೂತ್ರದಿಂದ ಧಾತುವಿಗೆ 
ಆದ್ಯವಯಾವವಾಗಿ "ಆಟ್‌(ಆ)' ಆಗಮ ಬಂದು ಆ+೬ಏಧ್‌*ತ ಎಂದಿರುತ್ತದೆ. ಇದು 
ಸಾರ್ವಧಾತುಕವಾಗಿರೋಣದರಿಂದ, ಧಾತುವಿನ ಪರದಲ್ಲಿ "ಶಪ್‌(ಅ)' ವಿಕರಣಪ್ರತ್ಯಯ 
ಬಂದು ಆ+ಏಧ್‌4ಅ+ತ ಎಂದಿರುತ್ತದೆ. “ಆಟಶ್ಚ” ಎಂಬ ಸೂತ್ರದಿಂದ “ಆ' "ಏ' 
ಗಳಿಗೆ ವೃದ್ಧಿ ಬಂದು, ಐಧ್‌-ಅ--ತಂಐಧತ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಐಧೇತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ ಏಧ್‌ ಧಾತುವಿನ ನಂತರ 
"ಲಜ್‌' "ಲ್‌' ಕಾರ ಬಂದು ಅದಕ್ಕೆ “ಆತಾಮ್‌' ಆದೇಶ ಬಂದು ಏಧ್‌.ಆತಾಮ್‌ 
ಎಂದಿರುತದೆ. ಇದು ಸಾರ್ವಧಾತುಕವಾಗಿರೋಣದರಿಂದ, ಧಾತುವಿನ ಪರದಲ್ಲಿ ಪ್‌(ಅ)' 
ವಿಕರಣಪ್ರತ್ಯಯ ಬಂದು ಏಧ್‌*.ಅ.-ಆತಾಮ್‌ ಎಂದಿರುತ್ತದೆ. “ಆತೋಚಜಿತಃ” 


606 ಲಘುಸಿದ್ಧಾಂತ ಕೌಮುದೀ 


ಎಂಬಸೂತ್ರದಿ೦ದ “ಆತಾಮ್‌' ನಲ್ಲಿರುವ “ಆ' ಕಾರಕ್ಕೆ “ಇಯ್‌' ಆದೇಶವಾಗಿ ಬಂದು 
“ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ "ಯ್‌' ಕಾರ ಲೋಪವಾಗಿ 
ಏಧಇ+ತಾಮ್‌ ಎಂದಿರುತ್ತದೆ. “ಲಜ್‌-ಲುಜ್‌-ಲೃಷ್ಮ್ವಡುದಾತ್ತಃ” ಎಂಬ ಸೂತ್ರವನ್ನು 
ಬಾಧಿಸಿ, ಅಜಾದಿಯಾದ "ಏಧ್‌' ಧಾತುವಿಗೆ “ಆಡಜಾದೀನಾಮ್‌” ಎಂಬ ಸೂತ್ರದಿಂದ 
ದಣತಾುವಿಗೆ ಆದ್ಯವ೦ುವವಾಗಿ "ಆಟ್‌(ಆ)' ಆಗವು ಬಂದು, 
ಆ4ಏಧ-4ಇ-4ತಾಮ್‌-ಐಧೇತಾಮ್‌ ಎಂದು ರೂಪವಾಗುತ್ತದೆ. 

ಉದಾ- ಐಧನ್ತ - ಪ್ರಥಮಪುರುಷ ಬಹುವಚನದಲ್ಲಿ ಏಧ್‌ ಧಾತುವಿನ ನಂತರ 
ಮೂಲ ಆಖ್ಯಾತ ಪ್ರತ್ಯಯವಾದ “ರ್‌(ರುಖ್‌+ಅ) ಪ್ರತ್ಯಯ ಬಂದು, ಏಧ್‌4ರು್‌ 
(ರ್‌ +ಅ) ಎಂದಿದ್ದಾಗ, "ರು್‌' ಗೆ ಮಾತ್ರ "ಅನ್‌' ಆದೇಶ ಬಂದು ಉಳಿದ 
ಪ್ರಕ್ರಿಯೆಗಳೆಲ್ಲ ಹಿಂದಿನಂತೆಯೇ ನಡೆದು ಐಧ* ಅನ್ತ ಎಂದಿದ್ದಾಗ, “ಅತೋಗುಣೇ” 
ಎಂಬುದರಿಂದ ಪರರೂಪ ಬಂದು ಐಧನ್ತ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಐಧಥಾಃ - ಮಧ್ಯಮಪುರುಷ ಏಕವಚನದಲ್ಲಿ ಏಧ್‌ ಧಾತುವಿನ ನಂತರ 
ಮೂಲ ಆಖ್ಯಾತ ಪ್ರತ್ಯಯವಾದ “ಥಾಸ್‌' ಪ್ರತ್ಯಯ ಬಂದು, ಏಧ್‌--ಥಾಸ್‌ ಎಂದಿದ್ದಾಗ, 
ಹಿ೦ದಿನಂತೆಯೇ ಪ್ರಕ್ರಿಯೆ ನಡೆದು ಐಧಥಾಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ 
ಐಧಥಾಃ ಎಂದು ರೂಪವಾಗುತ್ತದೆ. 

ಉದಾ- ಐಧೇಥಾಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ ಏಧ್‌ ಧಾತುವಿನ ನಂತರ 
ಮೂಲ ಆಖ್ಯಾತ ಪ್ರತ್ಯಯವಾದ “ಇಥಾಮ್‌' ಪ್ರತ್ಯಯ ಬಂದು, ಪ್ರಕ್ರಿಯೆ ಹಿಂದಿನಂತೆಯೇ 
ನಡೆದು ಐಧ* ಇಥಾಮ್‌ ಎಂದಿದ್ದಾಗ, ಗುಣ ಬಂದು ಐಧೇಥಾಮ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಐಧದ್ವಮ್‌- ಮಧ್ಯಮಪುರುಷ ಬಹುವಚನದಲ್ಲಿ ಏಧ್‌ ಧಾತುವಿನ ನಂತರ 
ಮೂಲ ಆಖ್ಯಾತ ಪ್ರತ್ಯಯವಾದ "ಧ್ವಮ್‌' ಪ್ರತ್ಯಯ ಬಂದು, ಪ್ರಕ್ರಿಯೆ ಹಿಂದಿನಂತೆಯೇ 
ನಡೆದು ಐಧ-ದ್ವಮ್‌-ಐಧದ್ವಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಐಥೇ, ಐಧಾವಹಿ, ಐಧಾಮಹಿ- ಉತ್ತಮಪುರುಷದ ಮೂರೂ ವಚನಗಳಲ್ಲಿ 
ಕ್ರಮವಾಗಿ "ಇ' “ವಹಿ' ಮಹಿ(ಮಹಿಜ್‌) ಪ್ರತ್ಯಯಗಳನ್ನು ಸೇರಿಸಿದಾಗ, ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು ಏಕವಚನದಲ್ಲಿ ಐಛಧೇ ಎಂದೂ ದ್ವಿವಚನ, ಬಹುವಚನಗಳಲ್ಲಿ "ವ್‌' 
ಕಾರ "ಮ್‌' ಕಾರಗಳ ಪೂರ್ವದಲ್ಲಿರುವ ಹ್ರಸ್ವ "ಅ' ಕಾರಕ್ಕೆ “ಅತೋದೀರ್ಫೋಯಜೆ? 
ಎಂಬುದರಿಂದ ದೀರ್ಫ್ಥ ಬಂದು ಐಧಾವಹಿ, ಐಧಾಮಹಿ ಎಂಬ ರೂಪಗಳು 
ಸಿದ್ಧವಾಗುತ್ತವೆ. ರೂಪಗಳು: ಐಧತ, ಐಧೇತಾಮ್‌, ಐಧನ್ನ! ಐಧಥಾಃ, ಐಧೇತಾಮ್‌, 
ಐಧಧ್ವಮ್‌। ಐಧೇ, ಐಧಾವಹಿ, ಐಧಾಮಹಿ। 


(ಸೀಯುಟ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ - ರಠಂ೦.ಅಣಃ ಸೀಯುಟ್‌ (3.4.102) 
ವೃತ್ತಿಃ-ಸಲೋಪಃ। ಏಧೇತ। ಏಧೇಯಾತಾಮ್‌। (ಇಲ್ಲಿ "ಸ್‌' ಲೋಪವು 


ತಿಜನ್ತೇ ಛ್ಹಾದಯಃ-ಆತ್ಮನೇ ಪದಿ ರೂಪಗಳು. 607 


“ಸಲೋಪೋಇನನ್ತ ಕಸ್ಯ, ಎಂಬ ಸೂತ್ರದಿಂದ ಆಗುತ್ತದೆ). 

ಅರ್ಥ- “ಲಿಜ್‌' "ಲ್‌ ಕಾರಕ್ಕೆ "ಸೀಯುಟ್‌(ಸೀಯ್‌)' ಆಗಮವು ಬರುತ್ತದೆ. 

ಇದರಲ್ಲಿ "ಸೀಯ್‌' ಮಾತ್ರ ಉಳಿಯುತ್ತದೆ. ಇದು "ಟಿತ್‌' ಆಗಿರೋಣದರಿಂದ 
ಆಖ್ಯಾತ ಪ್ರತ್ಯಯಕ್ಕೆ ಆದ್ಯವಯವವಾಗಿ ಬರುತ್ತದೆ. 

ಉದಾ- ಏಧೇತ - ಪ್ರಥಮಪುರುಷ ಏಕವಚನದಲ್ಲಿ "ಎಧ್‌' ಧಾತುವಿನನಂತರ 
“ಲಿಜ್‌' "ಲ್‌' ಕಾರವು ಬಂದು ಅದಕ್ಕೆ "ತ' ಆದೇಶ ಬಂದಮೇಲೆ ಧಾತುವಿನ ನಂತರ 
“ಶಪ್‌(ಅ)' ಬಂದು, ಏಧ್‌4ಅ+ತ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಆಖ್ಯಾತ 
ಪ್ರತ್ಯಯಕ್ಕೆ ಆದ್ಯವಯವವಾಗಿ "ಸೀಂಯುಟ್‌(ಸೀಂಯ್‌)'ಆಗಮ ಬಂದು 
ಏಧ್‌.-ಅ-ಸೀಯ್‌-*-ತ ಎಂದಿರುತ್ತದೆ. “ಲಿಜಃ ಸಲೋಪೋಇನನ್ರ ಸ್ಯ” ಎಂಬ ಸೂತ್ರದಿಂದ 
"ಸೀಯ್‌' ನಲ್ಲಿರುವ "ಸ್‌' ಕಾರಕ್ಕೆ ಲೋಪ ಬಂದು ಏಧ್‌--ಅ--ಈಯ್‌-ತ ಎಂದಿರುತ್ತದೆ. 
“ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ "ಯ್‌' ಕಾರಕ್ಕೆ ಲೋಪ ಬಂದು 
ಏಧ್‌4+ಈ4ತ ಎಂದಿರುತ್ತದೆ. "ಅ' ಕಾರ “ಈ'ಕಾರಗಳಿಗೆ ಗುಣ ಬಂದು ಏಧೇತ 
ಎ೦ದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧೇಯಾತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ ಏಧ್‌*ಅ4ಈಯ್‌ 
ವರೆಗೂ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು “ಆತಾಮ್‌' ಪ್ರತ್ಯಯವನ್ನು ಸೇರಿಸಿದಾಗ 
ಏಧ್‌.ಅ.-ಈಯ್‌--ಆತಾಮ್‌ ಎಂದಿರುತ್ತದೆ. "ಅ' ಕಾರ "ಈ' ಕಾರಗಳಿಗೆ ಗುಣ 
ಬಂದು ಏಧೇಯ್‌.-ಆತಾಮ್‌-ಏಧೇಯಾತಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

("ರು' ಗೆ ರನ್‌-ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮21ರುಸ್ಯ ರನ್‌ (3.4.105) 

ವೃತ್ತಿಃ-ಲಿಜೋ ರುಸ್ಕ ರನ್‌ ಸ್ಯಾತ್‌! ಏಧೇರನ್‌। ಏಧೇಥಾಃ ಏಧೇಯಾಥಾಮ್‌। 
ಏಧೇದ್ದಮ್‌। 

ಅ.ವ್ಯ-“ಲಿಜಃ ಸೀಯುಟ್‌”ಎಂಬ ಸೂತ್ರದಿಂದ "ಲಿಜಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- “ಲಿಜ್‌' "ಲ್‌' ಕಾರಕ್ಕೆ ಆದೇಶವಾಗಿ ಬರುವ ಮೂಲ ಆಖ್ಯಾತ ಪ್ರತ್ಯಯವಾದ 
“ರು ಕಾರಕ್ಕೆ "ರನ್‌' ಎ೦ಬ ಅಭಿನವ ಆಖ್ಯಾತ ಪ್ರತ್ಯಯವು ಆದೇಶವಾಗಿ ಬರುತ್ತದೆ. 

ಉದಾ- ಏಧೇರನ್‌ - ಪ್ರಥಮಪುರುಷ ಬಹುವಚನದಲ್ಲಿ "ಏಧ್‌' ಧಾತುವಿನ 
ನಂತರ "ವಿಧಿಲಿಜ್‌' ಗೆ "ರು' ಆದೇಶ ಬಂದು, “ರೊಂನ್ತಃ” ಎಂಬ ಸೂತ್ರವನ್ನು 
ಬಾಧಿಸಿ ಪ್ರಕೃತ ಸೂತ್ರದಿಂದ ಆ "ರು' ಗೆ "ರನ್‌' ಆದೇಶವು ಬಂದು ನಂತರ 
“ಶಪ್‌(ಅ)' ಪ್ರತ್ಯಯ ಬಂದಮೇಲೆ ಏಧ್‌.-ಅ-ರನ್‌ ಎಂದಿರುತ್ತದೆ. ಹಿಂದಿನಂತೆ 
“ಸೀಯುಟ್‌(ಸೀಯ್‌)' ಆಗಮ ಬಂದು ಹಿಂದಿನಂತೆಯೇ "ಸ್‌' ಕಾರ "ಯ್‌' ಕಾರಗಳು 
ಲೋಪವಾಗಿ ಏಧೇರನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


608 ಲಘುಸಿದ್ಧಾಂತ ಕೌಮುದೀ 


ಉದಾ- ಏಧೇಥಾಃ - ಮಧ್ಯಮಪುರುಷ ಏಕವಚನದಲ್ಲಿ "ಏಧ್‌' ಧಾತುವಿನನಂತರ 
“ಎಧಿಲಿಜ್‌' "ಲ್‌' ಕಾರ ಬಂದು ಅದಕ್ಕೆ “ಥಾಸ್‌' ಆದೇಶ ಬ೦ದಮೇಲೆ, ಧಾತುವಿನ 
ನಂತರ "ಶಪ್‌(ಅ)' ಪ್ರತ್ಯಯ ಬಂದು, ಏಧ್‌.-ಅ--ಥಾಸ್‌ ಎಂದಿದ್ದಾಗ, ಅದಕ್ಕೆ 
ಹಿಂದಿನಂತೆಯೇ "ಸೀಯುಟ್‌(ಸೀಯ್‌)' ಆಗಮ ಬಂದು, ನಂತರ ಹಿಂದಿನಂತೆಯೇ 
"ಸ್‌' ಕಾರ "ಯ್‌' ಕಾರಗಳು ಲೋಪವಾಗಿ ಏಧ್‌-ಅ ಈ ಥಾಸ್‌ ಎಂದಿದ್ದಾಗ, "ಅ' 
ಕಾರ "ಈ' ಕಾರಗಳಿಗೆ ಗುಣ ಬಂದಮೇಲೆ ಕೊನೆಯ *“*್‌' ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ಏಧೇಥಾಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಏಧೇಯಾಥಾಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ "ಏಧ್‌' ಧಾತುವಿನ 
ನಂತರ "ವಿಧಿಲಿಜ್‌' “ಲ್‌' ಕಾರ ಬಂದು ಅದಕ್ಕೆ “ಆಥಾಮ್‌' ಆದೇಶ ಬ೦ದಮೇಲೆ, 
ಧಾತುವಿನ ನಂತರ “ಶಪ್‌(ಅ)' ಪ್ರತ್ಯಯ ಬಂದು, ಏಧ್‌.-ಅ--ಆಥಾಮ್‌ ಎಂದಿದ್ದಾಗ, 
ಅದಕ್ಕೆ ಹಿಂದಿನಂತೆಯೇ "ಸೀಯುಟ್‌(ಸೀಯ್‌)' ಆಗಮ ಬಂದು, ನಂತರ 
ಹಿಂದಿನಂತೆಯೇ “ಸ್‌' ಕಾರ ಲೋಪವಾಗಿ ಏಧ್‌.-ಅ--ಈಯ್‌--ಆಥಾಮ್‌ ಎಂದಿದ್ದಾಗ, 
"ಅ' ಕಾರ “ಈ' ಕಾರಗಳಿಗೆ ಗುಣ ಬಂದು ಏಧ-+ಏಯ್‌4+ಆಥಾಮ್‌-ಏಧೇಯಾಥಾಮ್‌ 
ಎಂದು ರೂಪವಾಗುತ್ತದೆ. 

ಉದಾ - ಏಧೇದ್ವಮ್‌- ಮಧ್ಯಮಪುರುಷ ಬಹುವಚನದಲ್ಲಿ “ಏಧ್‌' ಧಾತುವಿನ 
ನಂತರ "ವಿಧಿಲಿಜ್‌' "ಲ್‌' ಕಾರ ಬಂದು ಅದಕ್ಕೆ "ಧ್ವಮ್‌' ಆದೇಶ ಬ೦ದಮೇಲೆ, 
ಧಾತುವಿನ ನಂತರ “ಶಪ್‌(ಅ)' ಪ್ರತ್ಯಯ ಬಂದು, ಏಧ್‌--ಅ- ಧ್ವಮ್‌ ಎಂದಿದ್ದಾಗ, 
ಅದಕ್ಕೆ ಹಿಂದಿನಂತೆಯೇ "ಸೀಯುಟ್‌(ಸೀಯ್‌)' ಆಗಮ ಬಂದು, ನಂತರ 
ಹಿಂದಿನಂತೆಯೇ "ಸ್‌' ಕಾರ ಲೋಪವಾಗಿ ಏಧ್‌.-ಅ--ಈಯ್‌- ಧ್ವಮ್‌ ಎಂದಿದ್ದಾಗ, 
“ಅ' ಕಾರ "ಈ' ಕಾರಗಳಿಗೆ ಗುಣ ಬಂದು ಏಧ--ಏಯ್‌--ದ್ವಮ್‌ಎಂದಿದ್ದಾಗ 
“ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ "ಯ್‌' ಕಾರಕ್ಕೆ ಲೋಪ ಬಂದು ಏಧೇದ್ವಮ್‌ 
ಎಂದು ರೂಪವಾಗುತ್ತದೆ. 

(ಅತ್‌(ಹ್ರಸ್ಹ್ಥ ಅ-ಕಾರ) ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮22.ಇಟೋತ್‌ (3.4.10೦6) 

ವೃತ್ತಿಃ-ಲಿಜಾದೇಶಸ್ಯ ಇಟಃ ಅತ್‌ ಸ್ಯಾತ್‌। ಏಧೇಯ। ಏಧೇವಹಿ। ಏಹೇಮಹಿ। 

ಪ. ಛೇ. - ಇಟಃ, ಅತ್‌। 

ಅ. ವೃ.- “ಲಿಜಸೀಯುಟ್‌” ಎಂಬ ಸೂತ್ರದಿಂದ “ಲಿಜಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- “ವಿಧಿಲಿಜ್‌' ಗೆ ಆದೇಶವಾಗಿ ಬರುವ "ಇಟ್‌' ಗೆ "ಅತ್‌(ಅ)' ಆದೇಶವಾಗಿ 
ಬರುತ್ತದೆ. 

ಉದಾ- ಏಧೇಯ- ಉತ್ತಮಪುರುಷ ಏಕವಚನದಲ್ಲಿ “ಏಧ್‌' ಧಾತುವಿನ ನಂತರ 
“ಲಿಜ್‌' "ಲ್‌' ಕಾರಕ್ಕೆ “ಇಟ್‌(ಇ)' ಆದೇಶವಾಗಿ ಬಂದು, ಏಧ್‌4ಇ ಎಂದಿದ್ದಾಗ, 


ತಿಐನ್ತೇ ಭ್ವಾದಯಃ-ಆತ್ಮನೇ ಪದಿ ರೂಪಗಳು 609 


ಡಿಗೆ ನಂತರ “ಶಪ್‌(ಅ)' ವಿಕರಣ ಪ್ರತ್ಯಯವು ಬಂದು ನಂತರ 
“ಸೀಯುಟ್‌(ಸೀಯ್‌)' ಆಗಮ ಬರುತ್ತದೆ. ಇತ ಎಂದಿರುತ್ತದೆ. 
ಹಿಂದಿನಂತೆಯೇ *್‌' ಕಾರಕ್ಕೆ ಲೋಪ ಬಂದು ಸತ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ ಕೊನೆಯ " ಇ' ಕಾರಕ್ಕೆ ಹ್ರಸ್ವ "ಅ' ಕಾರವು ಆದೇಶವಾಗಿ ಬಂದು 
ಏಧ್‌. ಅ. ಕಯ್‌ ಅ ಎಂದಿದ್ದಾಗ ಆ ಮ “ಈ' ಕಾರಗಳಿಗೆ ಗುಣ ಬಂದು, 
ಏಧೇಯ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ- ಏಧೇವಹಿ, ಏಧೇಮಹಿ - ಉತ್ತಮಪುರುಷ ಬಹುವಚನದಲ್ಲಿ ಏಧ್‌ 
ಧಾತುವಿನ ನಂತರ "ಲಿಜ್‌' "ಲ್‌' ಕಾರ ಬಂದು ಅದಕ್ಕೆ ವಹಿ, ಮಹಿಜ್‌(ಮಹಿ) 
ಪ್ರತ್ಯಯಗಳನ್ನು ಸೇರಿಸಿದಾಗ, ಕ್ರಮವಾಗಿ ಏಧ್‌--ವಹಿ ಮತ್ತು' ಏಧ್‌ಮಹಿ ಎಂದಿದ್ದಾಗ, 
ಹಿಂದಿನಂತೆಯೇ "ಶಪ್‌(ಅ)' ವಿಕರಣ ಪ್ರತ್ಯಯ, ಹಾಗೂ ನಯುಟ್‌(ಸೀಯ್‌) 'ಆಗಮ 
ಬಂದು ಕ್ರಮವಾಗಿ ಏಧ್‌4ಅ4ಸೀಯ್‌4ವಹಿ, ಮತ್ತು ಏಧ್‌.-ಅ--ಸೀಯ್‌.-ಮಹಜ 
ಎಂದಿದ್ದಾಗ, ಹಿಂದಿನಂತೆಯೇ "ಸ್‌' "ಯ್‌' ಗಳು ಲೋಪವಾಗಿ ಏಧ್‌+೬ಅ4ಈ4ವಹಿ, 
ಮತ್ತು ಏಧ್‌4ಅ4ಈ-4ಮಹಿ ಎಂದಿದ್ದಾಗ, "ಅ' ಕಾರ " ಈ' ಕಾರಗಳಿಗೆ ಗುಣ ಬಂದು 
ಏಧೇವಹಿ ಮತ್ತು ಏಧೇಮಹಿ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 


ರೂಪಗಳು: ಏಧೇತ, ಏಧೇಯಾತಾಮ್‌, ಏಧೇರನ್‌। ಏಧೇಥಾಃ, ಏಧೇಯಾಥಾಮ್‌, 

ಏಧೇದ್ವಮ್‌। ಏಧೇಯ, ಏಧೇವಹಿ, ಏಧೇಮಹ। 
(ಸುಟ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮೨೨.ಸುಟ್‌ ತಿಥೋಃ (9.4.10೦7) 

ವೃತ್ತಿಃ-ಲಿಜಃ ತಿಥೋಃ ಸುಟ್‌। ಯಲೋಪಃ। ಆರ್ಧಧಾತುಕತ್ವಾತ್‌ ಸಲೋಪೋ 
ನ। ಏಧಿಷೀಷ್ಟ ಏಧಿಷೀಯಾಸ್ತಾಮ್‌। ಏಧಿಷೀರನ್‌। ಏಧಿಷೀಷ್ಠಾಃ। ಏಧಿಷೀಯಾಸ್ಥಾಮ್‌। 
ಏಧಿಷೀದ್ದಮ್‌। ಏಧಿಷೀಯ। ಏಧಿಷೀವಹಿ। ಏಧಿಷೀಮಹಿ। ಐಧಿಷ್ಟ ಐಧಿಷಾತಾಮ್‌। 

ಅ. ವ್ಯ.- “ಲಿಜಃ ಸೀಯುಟ್‌” ಎಂಬ ಸೂತ್ರದಿಂದ "ಲಿಜಃ' ಎಂಬ ಪದವು 
ಅನುವೃ ತ್ತವಾಗುತ್ತದೆ. 

ಅರ್ಥ- “ಲಿಜ್‌' "ಲ್‌' ಕಾರದ "ತ' ಮತ್ತು "ಥ' ಆದೇಶಗಳಿಗೆ “ಸುಟ್‌(ಸ್‌)' 
ಆಗಮವು ಆದ್ಯವಯವವಾಗಿ ಬರುತ್ತದೆ. 

ಆಜ್‌: ಉದಾ- ಏಧಿಷೀಷ್ಟ - ಪ್ರಥಮಪುರುಷ ಏಕವಚನದಲ್ಲಿ "ಏಧ್‌' 
ಧಾತುವಿನ ನಂತರ "ಆಶೀರ್ಲಿಜ್‌' "ಲ್‌' ಕಾರ ಬ೦ದು ಅದಕ್ಕೆ “ತ' ಆದೇಶ ಬಂದು, 
“ಲಿಜಾಶಿಷೀ” ಎಂಬುದರಿಂದ ಆರ್ಧಧಾತುಕವಾಗಿ “ಲಿಜಃ ಸೀಯುಟ್‌” ಎಂಬ 
ಸೂತ್ರದಿಂದ "ಸೀಯುಟ್‌(ಸೀಯ್‌)' ಆಗಮ ಬಂದು ಏಧ್‌4ಸೀಯ್‌+ತ ಎಂದಿರುತ್ತದೆ. 
“ಆರ್ಧಧಾತುಕಸ್ಕೆ ಡ್ವಲಾದೇಃ? ಎಂಬ ಸೂತ್ರದಿಂದ "ಸೀಯ್‌' ಗೆ 

ಆದ್ಯ ವಯವವಾಗಿ "ಇಟ್‌(ಇ)' ಆಗಮ ಬಂದು, ಏಧ್‌+ಇ+ಸೀಯ್‌4ತ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ತ' ಎಂಬ ಆಖ್ಯಾತ ಪ್ರತ್ಯಯಕ್ಕೆ “ಸುಟ್‌(ಸ್‌)' 


610 ಲಘುಸಿದ್ಧಾಂತ ಕೌಮುದೀ 


ಆಗಮ ಆದ್ಯವಯವವಾಗಿ ಬಂದು ಏಧ್‌4ಇ+ಸೀಯ್‌+ಸ್ತ ಎಂದಿರುತ್ತದೆ. 
ಹಿಂದಿನಂತೆಯೇ "ಯ್‌' ಕಾರ ಲೋಪ ಬಂದು ವಏಧ್‌4ಇ+ಸೀ4ಸ್ತ ಎಂದಿರುತ್ತದೆ. 
“ಸೀ' ಮತ್ತು "ಸ್ತ' ಎಂಬಲ್ಲಿರುವ "ಸ್‌' ಕಾರಗಳಿಗೆ “ಆದೇಶಪತ ಯಯೋಳ” 
ಎಂಬುದರಿಂದ ಷತ್ತ(ಷ್‌) ಬಂದು ನಂತರ "ಷ್‌' ಕಾರದ ಪರದಲ್ಲಿರುವ "ತ್‌' ಕಾರಕ್ಕೆ 
ಟುತ್ವ(ಟ್‌) ಆದೇಶವಾಗಿ ಬಂದು, ಏಧ್‌.-ಇಷೀ-ಪ್ಹ-ಏಧಿಷೀಷ್ಟ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಸೂಚನೆ: ಇದೇ ರೀತಿಯಲ್ಲಿ ಏಧಿಷೀ ವರೆಗೂ ರೂಪ ಸಿದ್ಧವಾದಮೇಲೆ 
ಹಿಂದಿನಂತೆಯೇ "ಸುಟ್‌(ಸ್‌)' ಆಗಮ, "ಸ್‌' ಕಾರಕ್ಕೆ ಷತ್ಯ ಮತ್ತು “ತ' “ಥ' ಗಳಿಗೆ 
"ಟುತ್ತ' ಮತ್ತು ಕೊನೆಯ "ಇ' ಕಾರಕ್ಕೆ “ಅ' ಕಾರಾದೇಶ ಇತ್ಯಾದಿಗಳು ಬಂದು 
ಏಧಿಷೀದ್ವಮ್‌, ವರೆಗೂ ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಏಧಿಷೀಯಾಸ್ತಾಮ್‌, ಏಧಿಷೀರನ್‌। ಏಧಿಷೀಷ್ಠಾಃ। ಏಧಿಷೀಯಾಸ್ಥಾಮ್‌। 
ಏಧಿಷೀದ್ದಮ್‌। 

ಉದಾ - ಏಧಿಷೀಯ। ಏಧಿಷೀವಹಿ। ಏಧಿಷೀಮಹಿ। ಉತ್ತಮಪುರುಷದ ಮೂರೂ 
ವಚನಗಳಲ್ಲೂ "ಏಧಿಷೀ' ವರೆಗೂ ರೂಪಸಿದ್ದವಾದಮೇಲೆ “ಈಯ್‌, "ಈವಹಖ', “ಕಈಮಹಿ' 
ಪ್ರತ್ಯಯಗಳ್ನು ಸೇರಿಸಿದಾಗ ಏಧಿಷೀಯ। ಏಧಿಷೀವಹಿ। ಏಧಿಷೀಮಹಿ। ಎ೦ದು ರೂಪಗಳು 
ಸಿದ್ಧವಾಗುತ್ತವೆ. 

ಲುಜಕ್‌: ಉದಾ- ಐಧಿಷ್ಟ - ಪ್ರಥಮಪುರುಷ ಏಕವಚನದಲ್ಲಿ "ಎಧ್‌' ಧಾತುವಿನ 
ನಂತರ "ಲುಜ್‌' "ಲ್‌' ಕಾರಕ್ಕೆ "ತ' ಆಖ್ಯಾತ ಪ್ರತ್ಯಯವು ಆದೇಶವಾಗಿ ಬಂದು, 
ಧಾತುವಿಗೆ “ಆಡಜಾದೀನಾಮ್‌” ಎಂಬ ಸೂತ್ರದಿಂದ “ಆಟ್‌(ಆ)' ಆಗಮ ಬಂದು, 
yb ಎಂದಿರುತ್ತದೆ. ಧಾತುವಿನ ನಂತರ "ಚ್ಲಿ' ಪ್ರ ತ್ಯಯವು ಬ೦ದು ಅದಕ್ಕೆ 

ಚ್‌(ಸ್‌)' ಬಂದು, ಅದಕ್ಕೆ “ಆರ್ಧಧಾತುಕಸ್ಥೆ ೇಡ್ವಲಾದೇಃ” "ಎಂಬುದರಿಂದ “ಇಟ್‌ 

dhs ಬಂದು ಐಧ್‌4ಇಸಸ್‌4ತ ಎಂದಿದ್ದಾಗ, ಸ ಕಾರಕ್ಕೆ ಷತ್ವ ಬಂದು, ನಂತರ 
"ತ್‌' ಕಾರಕ್ಕೆ ಟುತ್ವ(ಟ್‌) ಬ೦ದು ಐಧಿಷ್ಟ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಐಧಿಷಾತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ"ಏಧ್‌' ಧಾತುವಿನ ನಂತರ 
“ಲುಜ್‌' "ಲ್‌' ಕಾರಕ್ಕೆ "ಆತಾಮ್‌' ಆಖ್ಯಾತ ಪ್ರತ್ಯಯವು ಆದೇಶವಾಗಿ ಬಂದು, 
ಏಧ್‌.-ಆತಾಮ್‌ ಎಂದಿದ್ದಾಗ, ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಐಧಿಷಾತಾಮ್‌ 
ಎಂಬ ರೂಪವು ಸಿದ್ಧಿಸುತ್ತದೆ. 

("ರಭ್‌' ಗೆ ಅತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮೨4 .ಆತ್ಮನೇಪದೇಷ್ಟನತಃ (7.1.5) 

ವೃತ್ತಿಃ- ಅನಕಾರಾತ್‌ ಪರಸ್ಯ ಆತ್ಮನೇಪದೇಷು ರುಸ್ಯ ಅತ್‌ ಇತ್ಯಾದೇಶಃ ಸ್ಯಾತ್‌! 
ಐಧಿಷತ। ಐಧಿಷ್ಠಾಃ। ಐಧಿಷಾಥಾಮ್‌। ಐಧಿಡ್ವಮ್‌। ಐಧಿಷಿ ಐಧಿಷ್ಟಹಿ। ಐಧಿಷ್ಠಹಿ। ಐಧಿಷ್ಯತ। 
ಐಧಿಷ್ಯೇತಾಮ್‌। ಐಧಿಷ್ಯನ್ತ! ಐಧಿಷ್ಯಥಾಃ ಐಧಿಷ್ಯೇಥಾಮ್‌। ಐಧಿಷ್ಕದ್ವಮ್‌। ಐಧಿಷ್ಯೇ। 
ಐಧಿಷ್ಯಾವಹಿ। ಐಧಿಷ್ಯಾಮಹಿ। ಕಮು ಕಾಂತೌಃಂ। 


ತಿಣನ್ತೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 611 


ಪ. ಛೇ. - ಆತ್ಮನೇಪದೇಷು, ಅನ್ನಃ। 

ಅ. ವೃ. - “ರೋತನ್ರೇ” ಎಂಬ ಸೂತ್ರದಿಂದ "ರುಃ' ಎಂಬ ಪದವೂ ಹಾಗೆಯೇ 
“ಅದಭ್ಯಸ್ತಾತ್‌” ಎಂಬ ಸೂತ್ರದಿಂದ "ಅತ್‌' ಎ೦ಬ ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ಹ್ರಸ್ವ "ಅ' ಕಾರಕ್ಕಿಂತ ಭಿನ್ನವಾದ ವರ್ಣಕ್ಕಿಂತ ಪರದಲ್ಲಿ ಇರುವ ಆತ್ಮನೇ 
ಪದದ "ರು್‌' ಕಾರಕ್ಕೆ “ಅತ್‌' ಆದೇಶವಾಗಿ ಬರುತ್ತದೆ. 

ಉದಾ- ಐಧಿಷತ - ಪ್ರಥಮಪುರುಷ ಬಹುವಚನದಲ್ಲಿ "ಏಧ್‌' ಧಾತುವಿನ ನಂತರ 
ಇರುವ ತೆ "ಲ್‌' ಕಾರಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ "ರು್‌(ರ್‌4ಅ)' 
ಬಂದು, ಪ್ರಕೃತ ಸೂತ್ರದಿಂದ "ರು್‌' ಗೆ "ಅತ್‌" ಆದೇಶ ಬಂದು ಏಧ್‌4ಅತ್‌4ಅ 
ಡು ಹಿಂದಿನಂತೆ ಧಾತುವಿಗೆ "ಆಟ್‌(ಆ)' ಆಗಮ ಬಂದಮೇಲೆ, ಧಾತುವಿನ 
ನಂತರ “ಜ್ಲಿ' ಬಂದು, ಅದಕ್ಕೆ "ಸಿಚ್‌(ಸ್‌)' ಆದೇಶ ಬಂದು, ವಲಾದಿಯಾದ "ಸ್‌' 
ಕಾರಕ್ಕೆ "ಇಟ್‌(ಇ)' ಆಗಮ ಬಂದು ಆ-ಏಧ್‌*-ಇಸ್‌.-ಅತ ಎಂದಿರುತ್ತದೆ. "ಆ' ಕಾರ 
"ಏ' ಕಾರಗಳಿಗೆ ವೃದ್ಧಿ ಬಂದು ನಂತರ "ಸ್‌' ಕಾರಕ್ಕೆ "ಷತ್ನ(ಷು' ಬಂದು ಐಧಿಷತ 
ಎಂದು ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ "ಆಟ್‌'(ಆ) ಆಗಮ "ಚ್ಲಿ' ಅದಕ್ಕೆ 
"ಸಿಚ್‌(ಸ್‌) ಆದೇಶ ಮತ್ತು ಆರ್ಧಧಾತುಕಸಂಜ್ಞೆಯಿಂದ "ಇಟ್‌' ಆಗಮ, "ಆ' ಕಾರ 
"ಏ' ಕಾರಗಳಿಗೆ ವೃದ್ಧಿ ಮತ್ತು "ಸ್‌' ಕಾರಕ್ಕೆ ಷತ್ಸ(ಷ) ಗಳು ಆಗಿ ಕೆಳಗಿನ ರೂಪಗಳು 
ಸಿದ್ಧವಾಗುತ್ತವೆ. 

ರೂಪಗಳು: ಐಧಿಷ್ಟ ಐಧಿಷಾತಾಮ್‌, ಐಧಿಷತ। ಐಧಿಷ್ಠಾಃ, ಐಧಿಷಾಥಾಮ್‌, ಐಧಿಡ್ಜಮ್‌ 
ಐಧಿಷಿ, ಐಧಿಷ್ಟಹಿ, ಸ 

ಲೃಜ್‌್‌: 

ಉದಾ: ಐಧಿಷ್ಯತ- ಪ್ರಥಮಪುರುಷದ ಏಕವಚನದಲ್ಲಿ "ಏಧ್‌' ಧಾತುವಿನಮೇಲೆ 
“ಲೃಜ್‌' “ಲ್‌' ಕಾರವು ಬಂದು ಅದಕ್ಕೆ “ತ' ಆದೇಶ ಬಂದು, ಅಜಾದಿಂಖಾದ "ಏಧ್‌' 
ಧಾತುವಿಗೆ “ಆಟ್‌'(ಆ)' ಆಗಮ ಬಂದು ಆ+ಏಧ್‌4ತ ಎಂದಿರುತ್ತದೆ. “ಸ್ಯತಾಸೀ 
ಲೃಲುಟೋಃ? ಎಂಬುದರಿಂದ ಧಾತುವಿನ ನಂತರ ಸ್ಯ. ಪ ಪ್ರತ್ಯಯ ಬಂದು 
“ಅರ್ಧಧಾತುಕಸ್ಯೆ ೇಡ್ವಲಾದೇಃ” ಎಂಬುದರಿಂದ ಅದಕ್ಕೆ "ಇಟ್‌(ಇ)' ಆಗಮ ಬಂದು, 
ಆ.ಏಧ್‌-ಇೂಸ್ಯತತ ಎಂದಿರುತ್ತದೆ. “ಆಟಶ್ಚ” ಎಂಬ ಸೂತ್ರದಿಂದ ವೃದ್ಧಿ ಬಂದು 
ಆ.ಏಧ್‌- ಐಧ್‌. ಎಂದಾಗುತ್ತದೆ. ಐಧ್‌4ಇಸ್ಯ +ತ ಎಂದಿದ್ದಾಗ, “ಆದೇಶ 
ಪ್ರತ್ಯಯಯೋಃ” ಎಂಬುದರಿಂದ "ಸ್‌ ಕಾರಕ್ಕೆ 'ಪತ್ವಷ)' ಬಂದು ಐಧಿಷ್ಯತ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಧಾತುವಿಗೆ "ಲೃಜ್‌' "ಲ್‌' ಕಾರದ ಉಳಿದ ಪ್ರತ್ಯಯಗಳನ್ನು ಸೇರಿಸಿದಾಗ, ರೂಪಗಳು 
ಕೆಳಗಿನಂತೆ ಸಿದ್ಧಿಸುತ್ತವೆ. 

ರೂಪಗಳು: ಐಧಿಷ್ಯತ। ಐಧಿಷ್ಯೇತಾಮ್‌। ಐಧಿಷ್ಯನ್ನ ಐಧಿಷ್ಯಥಾಃ। ಐಧಿಷ್ಯೇಥಾಮ್‌। 
ಐಧಿಷ್ಯದ್ದಮ್‌। ಐಧಿಷ್ಯೇ। ಐಧಿಷ್ಯಾವಹಿ। ಐಧಿಷ್ಯಾಮಹಿ। 


612 ಲಘುಸಿದ್ಧಾಂತ ಕೌಮುದೀ 


ಧಾತು 2. ಕಮು ಕಾಂತೌ (ಇಚ್ಛಿಸುವುದು)-ಇದರಲ್ಲಿ "ಉ' ಕಾರ “ಇತ್‌' ಆದ್ದರಿಂದ 
“ಕಮ್‌' ಮಾತ್ರ ಉಳಿಯುತ್ತದೆ. ಸ್ವಾರ್ಥದಲ್ಲಿ ಧಾತುವಿನ ನಂತರ "ಣಿಜ್‌(ಇ)' ಪ್ರತ್ಯಯ 
ಬರುತ್ತದೆ. “ಸನಾದ್ಯನ್ರಾ ಧಾತವಃ” ಎಂಬ ಸೂತ್ರದಿಂದ ಧಾತು ಸಂಜ್ಞೆ ಬರುತ್ತದೆ. 

(ಕೆಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮2೮.ಕಮೇರ್ಣಿಣ೯್‌ (3.1.30) 

ವೃತ್ತಿಃ-ಸ್ವಾರ್ಥೇ, ಜಿತ್ವಾತ್‌ ತಜ್‌। ಕಾಮಯತೇ। 

ಪ. ಛೇ. - ಕಮೇಃ ಣಿಜ್‌। 

ಅರ್ಥ- “ಮ್‌' ಧಾತುವಿನ ನಂತರ ಸ್ವಾರ್ಥದಲ್ಲಿ "ಣಿಜ್‌(ಇ)' ಪ್ರತ್ಯಯ ಬರುತ್ತದೆ. 

ಲಟ್‌: ಉದಾ- ಕಾಮಯತೇ- ಪ್ರಥಮಪುರುಷ ಏಕವಚನದಲ್ಲಿ “ಕಮ್‌' ಧಾತುವಿನ 
ನಂತರ "ಣಿಜ್‌(ಇ)' ಪ್ರತ್ಯಯ ಬಂದು, ಕಮ್‌.-ಇ ಎಂದಿರುತ್ತದೆ. “ಅತ ಉಪಧಾಯಾಃ” 
ಎಂಬ ಸೂತ್ರದಿಂದ "ಕಮ್‌' ನಲ್ಲಿರುವ ಉಪಧಾ "ಅ' ಕಾರಕ್ಕೆ ವೃದ್ಧಿ ಬಂದು 
ಕಾಮ್‌. ಇಂಕಾಮಿ ಎಂದಾದಮೇಲೆ “ಸನಾದ್ಯನ್ನಾ ಧಾತವಃ” ಎಂಬ ಸೂತ್ರದಿಂದ 
ಧಾತು ಸಂಜ್ಞೆ ಬರುತ್ತದೆ. ನಂತರ "“ಲಟ್‌' "ಲ್‌' ಕಾರವನ್ನು ಸೇರಿಸಿ ನಂತರ ಅದಕ್ಕೆ 
"ತ' ಆದೇಶ ಬಂದು, ಧಾತುವಿನ ನಂತರ "ಶಪ್‌(ಅ)' ವಿಕರಣ ಪ್ರತ್ಯಯವು ಬಂದು, 
ಕಾಮಿ4ಅ+ತ ಎಂದಿರುತ್ತದೆ. “ಸಾರ್ವಧಾತುಕಾರ್ಧಧಾತುಕಯೋಳ” ಎಂಬ ಸೂತ್ರದಿಂದ 
ಇಗನ್ನಾಂಗವಾದ "ಕಾಮಿ' ಧಾತುವಿನ “ಇ' ಕಾರಕ್ಕೆ ಗುಣ ಬ೦ದು ಕಾಮೇ*ಅ+ತ 
ಎಂದಿರುತ್ತದೆ. ಆಗ “ಏಚೋತಯವಾಯಾವಃ” ಎಂಬ ಸೂತ್ರದಿಂದ "ಏ' ಕಾರಕ್ಕೆ 
"ಅಯ್‌ 'ಆದೇಶ ಬಂದು ಕಾಮ್‌4ಅಯ್‌4ಅತ=ಕಾಮಯತ ಎಂದಿರುತ್ತದೆ. “ಟಿತ 
ಅತ್ಮನೇಪದಾನಾಂ ಟೇರೆ” ಎಂಬ ಸೂತ್ರದಿಂದ ಕೊನೆಯ "ಅ ಕಾರಕ್ಕೆ ವ್ವ ಬಂದು 
ಕಾಮಯತೇ ಎಂದು ರೂಪವು ಸಿದ್ಧವಾಗುತ್ತದೆ. 


ರೂಪಗಳು: ಕಾಮಯತೇ, ಮರತ ia 'ಕಾಮಯಸೇ, 
ಕಾಮಯೇಥೇ, ಕಾಮಯದ್ದೇ। ಕಾಮಯೇ, ಕಾಮಯಾವಹೇ, ಕಾಮಯಾಮಹೇ! 

ವಿಶೇಷ: “ಅನಿರ್ದಿಷ್ಟಾರ್ಥಾಃ ಪ್ರತ್ಯಯಾಃ ಸ್ವಾರ್ಥೇ ಭವನ್ತಿ” ಎಂಬ ನಿಯಮದಿಂದ 
ಸೂತ್ರದಲ್ಲಿ ಯಾವಾರ್ಥವೂನಿರ್ದಿಷ್ಟವಾಗಿಲ್ಲ. ಈ ಪ್ರತ್ಯಯವು ಕೇವಲ ಸ್ವಾರ್ಥವನ್ನು 
ಮಾತ್ರ ಹೇಳುತ್ತದೆ. ಧಾತುವಿನ ಅರ್ಥಕ್ಕೆ ಪುಷ್ಟಿಯನ್ನು ಕೊಡುತ್ತದೆ. “ಅನುದಾತ್ತಜಿತ 
ಆತ್ಮನೇಪದಮ್‌” ಎಂಬ ಸೂತ್ರದಿಂದ ಆತ್ಮನೇ ಪದದಲ್ಲಿ ಇರುತ್ತದೆ. ಇದು "ಣಿತ್‌' 
ಆಗಿರೋಣದರಿಂದ ಅದರ ಕಾರ್ಯಗಳು ನಡೆಯುತ್ತವೆ. 

ಅಟ್‌: (ಅಯ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮2೮.ಅಯಾಮನ್ತಾಲ್ದಾಯ್ಯೇತ್ತ್ಹ್ವಿಷ್ಟುಷು (6.4.೮೮) 

ವೃತ್ತಿಃ-ಆಮ್‌-ಅ೦ತ-ಆಲು-ಆಯ್ಯ-ಇತ್ತ್ಮು-ಇಷ್ಟು ಏಷು ಣೇಃ ಅಯ್‌-ಆದೇಶಃ 
ಸ್ಯಾತ್‌! ಕಾಮಯಾಣ್ಞಕ್ರೇ। “(495)” “ಆಯಾದಯಳ ಇತಿ ಣಿಜ್‌ ವಾ | ಚಕಮೇ। 
ಚಕಮಾತೇ। ಚಕಮಿರೇ। ಚಕಮಿಷೇ। ಚಕಮಾಥೇ। ಚಕಮಿದ್ದೇ। ಚಕಮೇ। ಚಕಮಿವಹೇ। 


ತಿಐನ್ರೇ ಭ್ವಾದಯಃ-ಆತ್ಮನೇ ಪದಿ ರೂಪಗಳು 613 


ಚಕಮಿಮಹೇ। ಕಾಮಯಿತಾ, ಕಮಿತಾ। ಕಾಮಯಿತಾಸೇ। ಕಾಮಯಿಷ್ಯತೇ, ಕಮಿಷ್ಯತೇ। 
ಕಾಮಯತಾಮ್‌। ಅಕಾಮಯತ। ಕಾಮಯೇತ। ಕಾಮಯಿಷೀಷ್ಟು 


ಪ. ಛೇ. - ಅಯ್‌, ಆಮ್‌, ಅನ್ತ, ಆಲು, ಆಯ್ಯ, ಇತ್ತು, ಇಷ್ಟುಷು। 

ಅ. ವೃ.- “ಹೇರನಿಟಿ” ಎಂಬ ಸೂತ್ರದಿಂದ "ಹೇ? ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಆಮ್‌-ಅ೦ತ-ಆಲು-ಆಯ್ಯ-ಇತ್ತು ಮತ್ತು ಇಷ್ಟು ಇವುಗಳ ಪರದಲ್ಲಿ 
ಬರುವ "ಣಿ' ಗೆ "ಅಯ್‌' ಆದೇಶವು ಬರುತ್ತದೆ. 

ವಿಶೇಷ; “ಣೇರನಿಟಿ” ಎಂಬ ಸೂತ್ರದಿಂದ "ಣಿ' ಗೆ ಲೋಪವು ಬರಬೇಕಾಗಿತ್ತು. 
ಆದರೆ ಪ್ರಕೃತ ಸೂತ್ರವು ಇದನ್ನು ಬಾಧಿಸುತ್ತದೆ. 


ಕಮ್‌ ಧಾತುವಿನ ಅನುಪ್ರಯೋಗ ಆಟ್‌: 

ಉದಾ- ಕಾಮಯಾಇಣ್ಞಕ್ರೇ- ಪ್ರಥಮಪುರುಷ ಏಕವಚನದಲ್ಲಿ "ಕಮ್‌' ಧಾತುವಿನ 
ನಂತರ “ಲಿಟ್‌' "ಲ್‌' ಕಾರ ಬಂದು “ಆಯಾದಯಃ ಆರ್ಧಧಾತುಕೇ ವಾ” ಎಂಬ 
ಸೂತ್ರದ ಬಲದಿಂದ “ಕಮೇರ್ಣಿಜ್‌” ಎಂಬ ಸೂತ್ರದಿಂದ "ಣಿಜ್‌(ಇ)' ಪತ್ಯಯ 
ಬಂದು "ಕಮ್‌' ನ ಉಪಧೆಗೆ ದೀರ್ಫ್ಥ ಬಂದು ಕಾಮ್‌--ಇ ಎಂದಾದಮೇಲೆ ಅದಕ್ಕೆ 
ಧಾತು ಸಂಜ್ಞೆ ಬಂದು ಅದರ ಪರದಲ್ಲಿ "ಲಿಟ್‌' ಬಂದು ಅದಕ್ಕೆ “ತ' ಆದೇಶ ಬರುತ್ತದೆ. 
ಕಾಮಿತ ಎಂದಿರುತ್ತದೆ. “ಕಾಸ್ಕನೇಕಾಚ ಆಮ್‌ ವಕ್ತವ್ಯೋ ಲಿಟಿ” ಎಂಬ ವಾರ್ತಿಕದಿಂದ 
"ಆಮ್‌' ಬಂದು “ಆಮಃ” ಎಂಬ ಸೂತ್ರದಿಂದ “ಲಿಟ್‌' ಗೆ "ಲುಕ್‌' ಬಂದು 
“ಕೃಜಗ್ವಾನುಪ್ರಯುಜ್ಯತೇ ಲಿಟಿ” ಎಂಬ ಸೂತ್ರದಿಂದ “ಕೃ' ಧಾತುವಿನ ಅನುಪ್ರಯೋಗ 
ಮಾಡಿ ಕಾಮಿ--ಕೃ ಎಂದಿದ್ದಾಗ, ಅದು ಉಭಯಪದವಾಗಿರೋಣದರಿಂದ, ಆಮ್‌ 

ಪ್ರತ್ಯಯವತ್‌-ಕೃಇಗೋ5ನುಪ್ರಯೋಗಸ್ಯ” ಎಂಬ ಸೂತ್ರದಿಂದ ಆತ್ಮನೇಪದವೇ 
ಆಗುತ್ತದೆ. ಆಗ ಕಾಮಿ4ಆಮ್‌ಕೃಃತ ಎಂದಿರುತ್ತದೆ. ಕಾಮಿ” ಎಂಬ ಇಗನ್ನಧಾತುವಿನ 
"ಇ' ಕಾರಕ್ಕೆ ಗುಣ ಬರಬೇಕಾಗಿತ್ತು. ಆದರೆ “ಣೇರನಿಟಿ” ಎಂಬ ಸೂತ್ರದಿಂದ "“ಇ' 
ಕಾರಕ್ಕೆ ಲೋಪವು ಬರಬೇಕಾಗಿತ್ತು ಅದನ್ನೂ ಬಾಧಿಸಿ ಪ್ರಕೃತ ಸೂತ್ರದಿಂದ "ಅಯ್‌' 
ಆದೇಶ ಬಂದು ಕಾಮ್‌.ಅಯ್‌. ಆಮ್‌. ಕೃ. ತ ಎಂದಿದ್ದಾಗ, "ಕೃ' ಧಾತುವಿಗೆ ದ್ವಿತ್ವ 
ಬಂದು "ಯ' ಗೆ "ಅರ್‌' ಬ೦ದು ಹಲಾದಿಶೇಷ ಹಾಗು ಚುತ್ವಗಳು ಬ೦ದು, ಆಖ್ಯಾತ 
ಪ್ರತ್ಯಯವಾದ “ತ' ಗೆ "ಏಶ್‌' ಆದೇಶವು ಬಂದು, ಯಣ್‌ ಸಂಧಿಯಾಗಿ, 
ಕಾಮಯಾಳ್ಯಕ್‌4ರ್‌4ಏ ಎಂದಾಗಿ ಕಾಮಯಾಚ್ಛಕ್ರೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಕಾಮಯಾಣ್ಞಾಕ್ರೇ, ಕಾಮಯಾಜ್ಞಾಕ್ರಾತೇ, ಕಾಮಯಾಜ್ಞಾಕ್ರಿರೇ। 
ಕಾಮಯಾಳ್ಲಾಕೃಷೇ, ಕಾಮಯಾಳ್ಞಾಕ್ರಾಥೇ, ಕಾಮಯಾಜ್ಚಾಕೃಡ್ವೇ। ಕಾಮಯಾಜ್ಞಾಕ್ರೇ, 
ಕಾಮಯಾಇ್ಞಕೃ್ಕವಹೇ, ಕಾಮಯಾಇ್ದ್‌ಕೃಮಹೇ। 
“ಭೂ' ಧಾತುವಿನ ಅನುಪ್ರಯೋಗ ಅಟ್‌ 

ರೂಪಗಳು: ಕಾಮಂತರಾಂಬಬಭೂವ, ಕಾಮುಂತತಾಂಬಬಭೂವತುಃ, 
ಕಾಮಯಾಂಬಭೂವುಃ ಕಾಮಯಾಂಬಭೂವಿಥ, ಕಾಮಯಾಂಬಭೂವಧುಃ, 


614 ಲಘುಸಿದ್ಧಾಂತ ಕೌಮುದೀ 


ಕಾಮಯಾಂಬಭೂವ। ಕಾಮಂಯಾಂಬಭೂವ, ಕಾಮಯತಾಂಬಭೂವಿವ, 
ಕಾಮಯಾಂಬಭೂವಿಮಃ। 


"ಅಸ್‌' ಧಾತುವಿನ ಅನುಪ್ರಯೋಗ ಅಟ್‌ 

ರೂಪಗಳು: ಕಾಮಯಾಮಾಸ, ಕಾಮಯಾಮಾಸತುಃ, ಕಾಮಯಾಮಾಸುಃ 
ಕಾಮಯಾಮಾಸಿಥ, ಕಾಮಯಾಮಾಸಥುಃ, ಕಾಮಯಾಮಾಸ। ಕಾಮಯಾಮಾಸ, 
ಕಾಮಯಾಮಾಸಿವ, ಕಾಮಯಾಮಾಸಿಮ। 


ಆಟ್‌: 'ಣಿಜ”್‌' ಖಾರದ ಪಕ್ಷದಲ್ಲ “ಕಮ್‌' ಧಾತುವಿನ "ಆಟ್‌' ರೂಪಗಳು 

ರೂಪಗಳು: ಚಕಮೇ। ಚಕಮಾತೇ। ಚಕಮಿರೇ। ಚಕಮಿಷೇ। ಚಕಮಾಥೇ। ಚಕಮಿದ್ದೇ। 
ಚಕಮೇ। ಚಕಮಿವಹೇ। ಚಕಮಿಮಹೇ। "ಣಿಜ್‌' ಬಂದ ಪಕ್ಷದಲ್ಲಿ “ಕಮ್‌' ಧಾತುವಿನ 
ಲಿಟ್‌ ರೂಪಗಳನ್ನು ಮೇಲೆ ಹೇಳಲಾಗಿದೆ. 


ಲುಟ್‌: 

"ಣಿಜ್‌' ಬಂದ ಪಕ್ಷದಲ್ಲಿ "ಕಮ್‌' ಧಾತುವಿನ "ಲುಟ್‌' ರೂಪಗಳು: ಕಾಮಯಿತಾ, 
ಕಾಮಯಿತಾರ್‌, ಕಾಮಯಿತಾರಃ ಕಾಮಯಿತಾಸೇ, ಕಾಮಯಿತಾಸಾಥೇ, ಕಾಮಯಿತಾಧ್ದೇ। 
ಕಾಮಯಿತಾಹೇ, ಕಾಮಯಿತಾಸ್ವಹೇ, ಕಾಮಯಿತಾಸ್ಮಹೇ। 

"ಣಿಜ್‌' ಬಾರದ ಪಕ್ಷದಲ್ಲಿ ರೂಪಗಳು: ಕಮಿತಾ, ಕಮಿತಾರೌ, ಕಮಿತಾರಃ। ಕಮಿತಾಸೇ, 
ಕಮಿತಾಸಾಥೇ, ಕಮಿತಾದ್ವೇ। ಕಮಿತಾಹೇ, ಕಮಿತಾಸ್ವಹೇ, ಕಮಿತಾಸ್ಮಹೇ। 
ಲೃಟ್‌: 

“ಣಿಜ್‌' ಬಂದ ಪಕ್ಷದಲ್ಲಿ-ರೂಪಗಳು: ಕಾಮಯಿಷ್ಯತೇ, ಕಾಮಯಿಷ್ಯೇತೇ, 
ಕಾಮಯಿಷ್ಯನ್ವೇ। ಕಾಮಯಿಷ್ಯಸೇ, ಕಾಮಯಿಷ್ಯೇಥೇ, ಕಾಮಯಿಷ್ಯದ್ವೇ। ಕಾಮಯಿಷ್ಯೇ, 
ಕಾಮಯಿಷ್ಯಾವಹೇ, ಕಾಮಯಿಷ್ಯಾಮಹೇ। 

“ಣಿಜ್‌' ಬಾರದ ಪಕ್ಷದಲ್ಲಿ- ರೂಪಗಳು: ಕಮಿಷ್ಯತೇ, ಕಮಿಷ್ಯೇತೇ, ಕಮಿಷ್ಯನ್ನೇ। 
ಕಮಿಷ್ಯಸೇ, ಕಮಿಷ್ಕೇಥೇ, ಕಮಿಷ್ಯಧ್ಯೆ ವ ಕಮಿಷ್ಯೇ, ಕಮಿಷ್ಯಾವಹೇ, ಕಮಿಷ್ಯಾಮಹೇ। 

ಲೋಟ್‌: ಈ "ಲ್‌' ಕಾರದಲ್ಲಿ ನಿತ್ಯವಾಗಿ "ಣಿಜ್‌(ಇ) ಬರುತ್ತದೆ. 

ರೂಪಗಳು : ಕಾಮಯತಾಮ್‌, ಕಾಮಯೇತಾಮ್‌, ಕಾಮಯನ್ತಾಮ್‌। ಕಾಮಯಸ್ವ, 
ಕಾಮಯೇಥಾಮ್‌, ಕಾಮಯಧ್ವಮ್‌। ಕಾಮಯ್ಯೆ, ಕಾಮಯಾವಹೈ, ಕಾಮಯಾಮಹ್ಯೆ! 

ಲಜಕ: ರೂಪಗಳು: ಅಕಾಮಯತ, ಅಕಾಮಯೇತಾಮ್‌, ಅಕಾಮಯನ್ನ। 
ಅಕಾಮಯಥಾಃ, ಅಕಾಮಯೇಥಾಮ್‌, ಅಕಾಮಯಧ್ವಮ್‌। ಅಕಾಮಯೇ, 
ಅಕಾಮಯಾವಹಿ, ಅಕಾಮಯಾಮಹಿ। 

ವಿಧಿಲಿಜಕ: ರೂಪಗಳು: ಕಾಮಯೇತ, ಕಾಮಯೇತಾಮ್‌, ಕಾಮಯೇರನ್‌। 


ಕಾಮಯೇಥಾಃ, ಕಾಮಯೇಥಾಮ್‌, ಕಾಮಯೇದಧ್ವಮ್‌। ಕಾಮಯೇಯ, ಕಾಮಯೇವಹ, 
ಕಾಮಯೇಮಹಿ। 


ತಿಣನ್ತೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 615 


ಆಶೀರ್ಲಿಜತ್‌: ಪ್ರಥಮಪುರುಷ ಏಕವಚನದಲ್ಲಿ ಕಾಮಿ-ಇ-ಸೀಯ್‌*-ತ ಎಂದಿದ್ದಾಗ, 
"ಯ್‌' ಕಾರಕ್ಕೆ ಲೋಪ ಬರುತ್ತದೆ. ಇದು ಆರ್ಧಧಾತುಕವಾಗಿದೆ. ಆದ್ದರಿಂದ "ಕಾಮಿ' 
ಯಲ್ಲಿರುವ “ಇ' ಕಾರಕ್ಕೆ ಗುಣ ಬಂದು, ಕಾಮೇ4ಇ+ಸೀ4ತ ಎಂದಿದ್ದಾಗ, "ಏ' 
ಕಾರಕ್ಕೆ "ಅಯ್‌' ಆದೇಶ ಬಂದು ಕಾಮಯ್‌4ಇ+ಸೀ+೬ತ ಎಂದಿದ್ದಾಗ, ಸೀ ಗೆ ಷತ್ವ 
ಬಂದು ಕಾಮಯ್‌4ಇ+ಷೀ*೬ತ ಎಂದಾಗಿ, ಆಖ್ಯಾತ 

ಪ್ರತ್ಯಯವಾದ "ತ” ಕಾರಕ್ಕೆ "ಸುಟ್‌(ಸ್‌)' ಆಗಮವು ಆದ್ಯವಯವಾಗಿ ಬಂದು, 
ಕಾಮಯ್‌4-ಇ೬ಷೀಸ್‌ತ ಎಂದಿದ್ದಾಗ, ಆ "ಸ್‌ ಕಾರಕ್ಕೆ ಷತ್ವ ಬಂದು "ಷ “ಷ್‌' ಕಾರ "ತ' 
ಕಾರಕ್ಕೆ ಷುತ್ತದಿಂದ "ಟ್‌' ಕಾರ ಬಂದು : ಕಾಮಯಿಷೀಷ್ಟ ಎಂದು ರೂಪವು ಸಿದ್ಧವಾಗುತ್ತದೆ. 

(ವೈಕಲ್ಪಕವಾಗಿ ಢತ್ಸವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮27.ವಿಭಾಷೇಟಃ (8.3.79) 

ವೃತ್ತಿಃ-ಇಣಃ ಪರೋ ಯಃ ಇಟ್‌, ತತಃ ಪರೇಷಾಂ ಷೀದ್ವಂಲುಜ್‌ಲಿಟಾಂ, ಧಸ್ಯ 
ವಾ ಢಃ ಕಾಮಯಿಷೀಡ್ಬಮ್‌, ಕಾಮಯಿಷೀದ್ದಮ್‌। ಕಮಿಷೀಷ್ಟ ಕಮಿಷೀದ್ವಮ್‌। 

ಪ. ಛೇ. - ವಿಭಾಷಾ, ಇಟಃ 

ಅ.ವ್ಯ.-“ಇಣಃ ಷೀದ್ದಂ ಲುಚ್ಜೆಟಾಮ್‌ ಧೋತಜ್ಲಾತ್‌” ಎಂಬ ಸೂತ್ರವು ಹಾಗೂ 
“ಅಪದಾನ್ನಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ "ಮೂರ್ಧನ್ಯಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ-"ಇಣ್‌' ಪ್ರತ್ಯಾಹಾರದ ಪರದಲ್ಲಿರುವ "ಇಟ್‌' ನ ಪರದಲ್ಲಿ ಷೀದ್ವಮ್‌, 
ಲುಜ್‌ ಮತ್ತು ಲಿಟ್‌ ಇವುಗಳ "ಧ್‌' ಕಾರಕ್ಕೆ ವೈಕಲ್ಪಿಕವಾಗಿ “ಢ್‌' ಕಾರವು ಆದೇಶವಾಗಿ 
ಬರುತ್ತದೆ. 

ಉದಾ- ಕಾಮಯೀಷೀದ್ವಮ್‌, ಕಾಮಯೀಷೀಡ್ಡಮ್‌- ಇದರಲ್ಲಿರುವ "ಧ್‌' ಕಾರಕ್ಕೆ 
ವೈಕಲ್ಪಿಕವಾಗಿ ಢತ್ವವು ಬಂದು ಕಾಮಯಿಷೀಡ್ವಮ್‌, ಕಾಮಯಿಷೀದ್ವಮ್‌। ಎಂದು 
ರೂಪಗಳಾಗುತ್ತವೆ. 

“ಣಿಜ್‌' ಬಂದ ಪಕ್ಷದಲ್ಲಿ- ರೂಪಗಳು: ಕಾಮಯಿಷೀಷ್ಟ, ಕಾಮಯಿಷೀಯಾಸ್ತಾಮ್‌, 
ಕಾಮಯಿಷೀರನ್‌। ಕಾಮಯಿಷೀಷ್ಯಾಃ, ಕಾಮಯಿಷೀಯಾಸ್ಥಾಮ್‌, ಕಾಮಯಿಷೀಡ್ವೆಮ್‌/ 
ಕಾಮಯಿಷೀದ್ದಮ್‌। ಕಾಮಯಿಷೀಯ, ಕಾಮಯಿಷೀವಹಿ, ಕಾಮಯಿಷೀಮಹಿ। 

“ಣಿಜ್‌' ಬಾರದ ಪಕ್ಷದಲ್ಲಿ- ರೂಪಗಳು: ಕಮಿಷೀಷ್ಟ, ಕಮಿಷೀಯಾಸ್ತಾಮ್‌, 
ಕಮಿಷೀರನ್‌। ಕಮಿಷೀಷ್ಟ, ಕಮಿಷೀಯಾಸ್ಥಾಮ್‌, ಕಮಿಷೀದ್ವಮ್‌। ಕಮಿಷೀಯ, 
ಕಮಿಷೀವಹಿ, ಕಮಿಷೀಮಹಿ। 

ಲುಣ್‌್‌: (ಜಿ ಗೆ 'ಚಣ್‌' ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 528. ಣಿ-ಶ್ರಿ-ದ್ರು-ಸ್ರುಭ್ಯಃ ಕರ್ತರಿ ಚಜ್‌ (3.1.48) 


ವೃತ್ತಿಃ-ಣ್ಕನ್ಮಾತ್‌ ಶಿ, ದ್ರು, ಶ್ರ್ಯಾದಿಭ್ಯಶ್ಚ ಚ್ಲೇಃ ಚಜ್‌ ಸ್ಯಾತ್‌ ಕರ್ತರ್ಥೇ ಲುಚಿಪರೇ। 


616 ಲಘುಸಿದ್ಧಾಂತ ಕೌಮುದೀ 


ಅಕಾಮಿ* ಅತ ಇತಿ ಸ್ಥಿತೇ- 

ಅ. ವೃ- “ಚ್ಲಿ ಲುಜಿ” ಎಂಬ ಸೂತ್ರದಿಂದ “ಲುಜೆ' ಎಂಬ ಪದವೂ, “ಜ್ಲೇಃ ಸಿಚ್‌” 
ಎ೦ಬ ಸೂತ್ರದಿಂದ 'ಜ್ಲೇ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-"ಣಿ'ಯನ್ನು ಅ೦ತದಲ್ಲಿ ಉಳ್ಳ ಧಾತು ಮತ್ತು ಶ್ರಿ, ದ್ರು, ಸ್ತು ಧಾತುಗಳ 
ಪರದಲ್ಲಿ ಇರುವ 'ಜ್ಲೆ' ಗೆ "ಚಜ್‌' ಆದೇಶವು ಬರುತ್ತದೆ. - ಕರ್ತ್ರರ್ಥದಲ್ಲಿ "ಲುಜ್‌' 
ಪರದಲ್ಲಿದ್ದಾಗ, “ಪ್ರತ್ಯಯಗ್ರಹಣೇ ತದನ್ನಗಹಣಮ್‌' ಎಂಬ ಪರಿಭಾಷೆಯಿಂದ ಪ್ರತ್ಯಯಕ್ಕೆ 
ಬರುವ ನಿಯಮಗಳಲ್ಲ ಪ್ರತ್ಯಯಾಂತಕ್ಕೂ ಬರುತ್ತವೆ. "ಣಿ' ಇದ್ದಾಗ ಬರುವ ಕಾರ್ಯಗಳಿಲ್ಲ 
"ಣಿ' ಯನ್ನು ಅ೦ತವಾಗಿಯುಳ್ಳ ಪ್ರತ್ಯಯಗಳು ಇದ್ದಾಗಲೂ ಬರುತ್ತವೆ. "ಚಜ್‌'ನಲ್ಲಿ 
"ಅ' ಕಾರ ಮಾತ್ರ ಉಳಿಯುತ್ತದೆ. 


(ಣಿ-ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮2೨.ಣೇರನಿಟ (6.4.51) 


ಇ 


ವೃತ್ತಿಃ-ಅನಿಡಾದೌ ಆರ್ಧಧಾತುಕೇ ಪರೇ ಣೇಃ ಲೊಪಃ ಸ್ಯಾತ್‌। 


ಪ. ಛೇ. - ಣೇಃ, ಅನಿಟಿ। 
ಅ. ವೃ- “ಅತೋಲೋಪಃ” ಎಂಬ ಸೂತ್ರದಿಂದ "ಲೋಪಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಆರ್ಧಧಾತುಕೇ” ಎಂಬುದು ಅಧಿಕಾರ ಸೂತ್ರ. 
ಅರ್ಥ- "ಅನಿಟ್‌' ಆದಿಯಲ್ಲಿರುವ ("ಇಟ್‌' ಆದಿಯಲ್ಲಿ ಇಲ್ಲದೇ ಇರುವ) 
ಆರ್ಧಧಾತುಕವು ಪರದಲ್ಲಿದ್ದಾಗ, "ಣಿ' ಗೆ ಲೋಪವು ಬರುತ್ತದೆ. ಇಲ್ಲಿ "ಣಿ' ಎಂಬುದು 
ಅನುಬಂಧ ರಹಿತವಾದದ್ದಾಗಿದೆ. ಹೀಗೆ ಹೇಳಿದ್ದರಿಂದ "ಣಿಜ್‌' ಮತ್ತು "ಣಿಚ್‌' ಗಳಲ್ಲಿರುವ 
ಅನುಬಂಧಸಹಿತವಾದ "ಣಿ' ಯ "“ಇ' ಕಾರಕ್ಕೆ ಲೋಪವು ಬರುತ್ತದೆ ಎಂದು 
ಹೇಳಿದಂತಾಗುತ್ತದೆ. | 
(ಉಪಧೆಗೆ ಹ್ರಸ್ಟವನ್ನು ವಿಧಿಸುವ ಸೂತ್ರ) 
ಸೂತ್ರ - 53೦.ಣೌ ಚಜ್ಯುಪಧಾಯಾ ಪ್ರಸ್ಪಃ (7.4.1) 
ವೃತ್ತಿಃ-ಚಜ್‌ ಪರೇ ಣೌ ಯದಜ್ಗಂ ತಸ್ಯ ಉಪಧಾಯಾಃ ಹ್ರಸ್ತಃ ಸ್ಕಾತ್‌। 
ಪ. ಛೇ. - ಣೌ, ಚಜೆ, ಉಪಧಾಯಾಃ, ಹ್ರಸ್ತಃ 
ಅ. ವೃ - “ಅಂಗಸ್ಯ” ಎಂಬುದು ಅಧಿಕಾರ ಸೂತ್ರ 
ಅರ್ಥ- “ಚಜ್‌' ಪರಕವಾದ "“ಣಿ' ಪರದಲ್ಲಿ ಇದ್ದಾಗ ಪೂರ್ವದಲ್ಲಿರುವ ಅಂಗದ 
ಉಪಧೆಗೆ ಹ್ರಸ್ತವು ಬರುತ್ತದೆ. 
ವಿಶೇಷ: “ಚಜ್‌' ಪರಕ "ಣಿ' ಎಂದರೆ ಮೊದಲು "ಣಿ' ನಂತರ “ಚಜ್‌' ಎಂದು 
. ಅರ್ಥ. ಅಂದರೆ “ಚಜ್‌' ನ್ನು ಪರದಲ್ಲಿಯುಳ್ಳ “ಕಿ” ಎಂದರ್ಥ. ಇಂತಹ "ಣಿ' ಯು 
ಪರದಲ್ಲಿದ್ದಾಗ ಪೂರ್ವದಲ್ಲಿರುವ ಅಂಗದ ಉಪಧೆಗೆ ಹ್ರಸ್ತವು ಬರುತ್ತದೆ ಎಂದು 
ಅರ್ಥ. (ಮೊದಲು ಅಂಗ, ನಂತರ "ಣಿ' ತದನಂತರ “ಚಜ್‌' ಹೀಗೆ ಇದ್ದಾಗ, 


ತಿಣನ್ನೇ ಛ್ಹಾದಯಃ-ಅತ್ಯನೇ ಪದಿ ರೂಪಗಳು 617 


ಉಪಧೆಗೆ ಹಸ್ತವು ಬರುತ್ತದೆ). 
(ಧ್ವಿತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ - 53!.ಚಚೆ (6.1.11) 

ವೃತ್ತಿಃ-ಚಜೆ ಪರೇ ಅನಭ್ಯಾಸಸ್ಯ ಧಾತ್ವವಯವಸ್ಯ ಏಕಾಚಃ ಪ್ರಥಮಸ್ಯ ದ್ವೇ ಸಃ 
ಅಜಾದೇಃ ದ್ವಿತೀಯಸ್ಯ | 

ಅ. ವೃ.- “ಲಿಟಿ ಧಾತೋರನಭ್ಯಾಸಸ್ಮ” ಎಂಬ ಸೂತ್ರದಿಂದ "ಧಾತೋಃ' 
"ಅನಭ್ಯಾಸಸ್ಥ' ಎಂಬ ಎರಡು ಪದಗಳು ಅನುವೃತ್ತವಾಗುತ್ತವೆ. ha 3 
ಪ್ರಥಮಸ್ಯ” 'ಮತ್ತು “ಅಜಾದೇರ್ದ್ವಿತೀಯಸ್ಕ” ನಂಬ್ರ ಅಧಿಕಾರಸೂ ತ್ರಗಳು. 

ಅರ್ಥ- “ಚಜ*' ಪರದಲ್ಲಿದ್ದಾಗ ಯಾವದಕ್ಕೆ ಅಬ್ಯಾಸ ಸಂಜ್ಞೆ 
ಸು ಅಂತಹ ಧಾತ್ವವಯವದ ಪ್ರಥಮ "ಏಕಾಚ್‌' ಭಾಗಕ್ಕೆ 

ದ್ವಿತ್ತವು ಬರುತ್ತದೆ. ಆದರೆ ಧಾತುವು ಅಜಾದಿಯಾಗಿಯೋ, ಅಥವಾ "ಅನೇಕಾಚ್‌' 
ಆಗಿಯೂ ಇದ್ದರೆ ದ್ವಿ ದ್ವಿತೀಯ “ಏಕಾಚ್‌' ಭಾಗಕ್ಕೆ ದ್ವಿತ್ವವು ಬರುತ್ತದೆ. 

(ಸನ್ವದ್ಧಾವವನ್ನು ವಿಧಿಸುವ ಸೂತ್ರ) 

ಸೂತ್ರ - 53೭.ಸನ್ನಲ್ಲಘುನಿ ಚ್‌ ಪರೇನಗ್ಲೋಪೇ (7.4.93) 

ವೃತ್ತಿಃ-ಚಜ್‌-ಪರೇ ಣೌ ಯದಜ್ಗಂ ತಸ್ಯ ಯಃ ಅಭ್ಯಾಸಃ ಲಘುಪರಃ ತಸ್ಯ ಸನಿ 
ಇವ ಕಾರ್ಯಂ ಸ್ಯಾತ್‌ ಅನಗ್ಲೋಪೇಸತಿ 

ಪ. ಛೇ. - ಸ್ನತ್‌, ಲಘುನಿ, ಚಜ್‌, ಕ್‌ ಅನಗ್ಲೋಪೇ। 

ಅರ್ಥ- "ಚಜ್‌' ಪರಕವಾದ "ಣಿ' ಪರದಲ್ಲಿರುವಾಗ ಯಾವುದು ಅಂಗವಾಗಿರುತ್ತದೋ, 
ಅದರ ಅಭ್ಯಾಸಕ್ಕೆ “ಲಘು' ವರ್ಣವು ಪರವಾಗಿರುವಾಗ, "ಸನ್‌' ಪರದಲ್ಲಿದ್ದಾಗ 
ಆಗುವ ಕಾರ್ಯವೇ(ಸನ್ಹದ್ಧಾವದ ಕಾರ್ಯ) ಆಗುತ್ತದೆ. ಆದರೆ "ಣಿ' ನಿಮಿತ್ತವಾದ 
“ಅಕ್‌(ಅ,ಇ,ಉ,ಖ,ಲೃ)' ಲೋಪವು ಆಗಿರಬಾರದು. ಇಲ್ಲಿ "ಚಜ್‌ ಪರೇ ಣೌ” 
ಎಂಬಲ್ಲಿ "ಣಿ' ಯು “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌' ಎಂಬ ನಿಯಮದಿಂದ 
"ಸ್ಥಾನಿವದ್ಭಾವ'ದಿಂದ ಇದೆ ಎಂದು ತಿಳಿಯಬೇಕು. 

ಉದಾ- ಅಚಕಮ್‌--ಅ--ತ ಎಂದಿದ್ದಾಗ, "ಚಜ್‌ ಪರಕವಾದ "ಣಿ' ಇದೆ. ಅದರ 
ಅಂಗ "ಚಕಮ್‌' ಎಂಬುದು. ಅದರಲ್ಲಿ ಅಭ್ಯಾಸವೆಂದರೆ "ಚ' ಇದು ಲಘುಪರಕವಾಗಿದೆ. 
(ಇದರ ಪರದಲ್ಲಿರುವ "ಕ' ಕಾರವು ಲಪ್ಪಕ್ಷರವಾದ "ಅ' ಕಾರದ ಜೊತೆಗೆ 
ಕೂಡಿರೋಣದರಿ೦ದ ಅದು "ಲಘು' ಎಂದು ಭಾವಿಸಲಾಗಿದೆ). ಇಲ್ಲಿ "ಣಿ' ಯನ್ನು 
ನಿಮಿತ್ತವಾಗಿ ಮಾಡಿಕೊಂಡು "ಅಕ್‌(ಅ,ಇ,ಉ,ಖಯ,ಲೃ)'ಗೆ ಲೋಪವು ಬರಲಿಲ್ಲ. 
ಅದುದರಿಂದ “ಸನ್ವಧ್ಭಾವ'ವು ಬರುತ್ತದೆ. ಮುಂದಿನ ಸೂತ್ರಗಳಿಂದ "ಇತ್ವ' ಮತ್ತು 
ದೀರ್ಪಗಳು ಬಂದು ಅಚೀಕಮತ ಎಂಬ ರೂಪವು ಸಿದ್ಧವಾಗಬೇಕಾಗಿದೆ. 

['ಸಿದ್ಧಾನ್ತಕೌಮುದೀ' ಯಲ್ಲಿ ಈಸೂತ್ರದ ಬಗ್ಗೆ ಈಕೆಳಗಿನಂತೆ ವಿವರಣೆ ಇದೆ. 


618 ಲಘುಸಿದ್ಧಾಂತ ಕೌಮುದೀ 


ಇದು ಭಾಷ್ಯ ಸಮ್ಮತವೆಂದು ಹೇಳಲಾಗಿದೆ]. 


ವಿವರಣೆ: “ಚಜ್‌ ಪರಃ ಯಸ್ಮಾತ್‌ ಸಃ ಚಜ್‌ ಪರಃ ಎಂದು ಬಹುವ್ರೀಹಿ 
ಸಮಾಸವಿದೆ. ಇದರಿಂದ “ಚಜ್‌ ಪರೇ ಣೌ' ಎಂಬ ಅರ್ಥ ಬರುತ್ತದೆ. "ಚಜ್‌ 
ಪರಕವಾದ ಣಿ' ಮತ್ತು "ಅಂಗಸ್ಯ' ಎಂಬ ಈ ಎರಡು ಪದಗಳ ಅನುವೃತ್ತಿಯು 
ಎರಡು ಸಲ ಆಗುತ್ತದೆ. 1. "ಚಜ್‌ ಪರೇ ಣೌ ಯತ್‌ ಲಘು ತಸ್ಮಿನ್‌ ಪರತಃ' 
ಎಂಬುದು ಒಂದು ರೀತಿಯ ಅನ್ವಯ. 2. "ಣೌ ಪರತಃ ಯಃ ಅಗ್ಲೋಪಃ ತಸ್ಯ 
ಅಭಾವೇ ಸತಿ” ಎಂಬುದು ಎರಡನೇ ರೀತಿಯ ಅನ್ವಯ. "ಅಂಗಸ್ಯ' ಎಂಬ ಪದದ 
ಆವೃತ್ತಿ ಮಾಡಿದಾಗ, ಇದು "ಚಜ್‌ ಪರೇ' ಎಂಬಲ್ಲಿ ಅನ್ವಯವಾಗುತ್ತದೆ. ಇದರ 
ಅರ್ಥ ಏನೆಂದರೆ “ಅ೦ಗಸ೦ಜ್ಞಾನಿಮಿತ್ತಭೂತೇ ಚಜ್‌ ಪರಕೇ ವರ್ಣೇ ಪರೆ' ಎಂದು 
ಅರ್ಥವಾಗುತ್ತದೆ. "ಚಜ್‌' ಪರಕ ವರ್ಣವೆಂದರೆ "ಣಿ' ಎಂದರ್ಥ. 2. “ಅ೦ಗಸ್ಯ' 
ಎಂಬ ಪದವು “ಅಭ್ಯಾಸಸ್ಯ' ಎಂಬುದನ್ನೂ ಅನುವೃತ್ತಿ ಮಾಡಿದಮೇಲೆ ಅದರಜೊತೆಗೆ 
ಅನ್ವಯವಾಗುತ್ತದೆ. 

“ಅ೦ಗಸ್ಯ' ಎಂಬುದರ ಆವೃತ್ತಿಯಾದ ಪಕ್ಷದಲ್ಲಿ - ಅಂಗ ಸಂಜೆಗೆ ನಿಮಿತ್ತವಾದ 
ಯಾವ "ಚಜ್‌ ಪರಕವಾದ "ಣಿ' ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ ಲಘುವರ್ಣಕ್ಕೆ 
ಸನ್ನದ್ಧಾವ ಕಾರ್ಯವು ಆಗುತ್ತದೆ. ಯಾವರೀತಿಯ ಸನ್ನದ್ಧಾವವೆಂದರೆ, ಪರದಲ್ಲಿ 
ಲಘುವರ್ಣವಿದ್ದು ಪೂರ್ವದಲ್ಲಿ ಅಂಗದ ಅಭ್ಯಾಸಸಂಜ್ಯಕ ಭಾಗಕ್ಕೆ "ಸನ್‌' ಪರದಲ್ಲಿದ್ದಾಗ 
ಯಾವ ಅಂಗ ಕಾರ್ಯವಾಗುತ್ತದೋ ಆ ಕಾರ್ಯವು ಆಗುತ್ತದೆ. ಆದರೆ “ಣಿ' 
ಪರದಲ್ಲಿದ್ದಾಗ “ಅಕ್‌' ಪ್ರತ್ಯಾಹಾರಾನ್ವರ್ಗತ ವರ್ಣದ ಲೋಪವು ಆಗಿರಬಾರದು. 

(ಇತ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 533.ಸನ್ಯತಃ (7.4.79) 

ವೃತ್ತಿಃ-ಅಭ್ಯಾಸಸ್ಯ ಅತಃ ಇತ್‌ ಸ್ಯಾತ್‌ ಸನಿ। 

ಪ. ಛೇ. - ಸನಿ, ಅತಃ 

ಅ. ವೃ- “ಅತ್ರ್ತಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ, “ಅಭ್ಯಾಸಸ್ಯ' ಎಂಬ 
ಪದವೂ “ಭ್ರಿಯಾಮಿತ್‌” ಎಂಬ ಸೂತ್ರದಿಂದ “ಇತ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- “ಸನ್‌' ಪರದಲ್ಲಿದ್ದಾಗ ಅಭ್ಯಾಸದ “ಅತ್‌(ಅ)' ಗೆ “ಇತ್‌(ಇ)' ಬರುತ್ತದೆ. 

(ಅಭ್ಯಾಸಕ್ಕೆ ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ - 534. ದೀಘೋ ಲಘೋಃ (7.4.೨4) 

ವೃತ್ತಿಃ-ಲಘೋಃ ಅಭ್ಯಾಸಸ್ಯ ದೀರ್ಫಃ ಸ್ಯಾತ್‌ ಸನ್ನದ್ಧಾವವಿಷಯೇ। ಅಚೀಕಮತ। 
ಣಿಜ್‌-ಅಭಾವಪಕ್ಷೇ (ವಾ। ಕಮೇಃ ಚ್ಲೇಃ ಚಜ್‌ ವಾಚ್ಯಃ) ಅಚಕಮತ್‌। ಅಕಾಮಯಿಷ್ಯತ। 
ಅಕಮಿಷ್ಯತ। ಅಯ ಗತೌ 31 ಅಯತೇ। 

ಪ. ಛೇ. - ದೀರ್ಫಃ, ಲಘೋಃ। 


ತಿಣನ್ತೇ ಛ್ಹಾದಯಃ-ಆತ್ಮನೇ ಪದಿ ರೂಪಗಳು 619 


ಅ.ವೃ.- “ಅತ್ರಲೋಪೋಇಭ್ಯಾಸಸ್ಕ” ಎಂಬ ಸೂತ್ರದಿಂದ, “ಅಭ್ಯಾಸಸ್ಯ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸನ್ನದ್ಧಾವದ ವಿಷಯದಲ್ಲಿ ಅಭ್ಯಾಸ “ಲಘು' ವರ್ಣಕ್ಕೆ ದೀರ್ಫವು ಬರುತ್ತದೆ. 

ಲುಜ್‌: 

ಉದಾ- ಅಚೀಕಮತ- ಪ್ರಥಮಪುರುಷ ಏಕವಚನದಲ್ಲಿ "ಕಮ್‌' ಧಾತುವಿಗೆ ಇಾಮಿ' 
ಎಂದು ರೂಪವಾದಮೇಲೆ "ಲುಜ್‌' "ಲ್‌' ಕಾರಕ್ಕೆ "ತ' ಆದೇಶ ಬಂದು, ಧಾತುವಿಗೆ 
ಅಡಾ(ಅ)ಗಮ ಬಂದು ಅಕಾಮಿ*-ತ ಎಂದಿದ್ದಾಗ, “ಚ್ಲಿ ಲುಜೆ” ಎಂಬುದರಿಂದ 'ಜ್ಲೆ' 
ಬಂದು ಅದಕ್ಕೆ “ಜ್ಲೇಃ ಸಿಚ್‌” ಎಂಬುದರಿಂದ "ಸಿಚ್‌' ಬರಬೇಕಾಗಿದ್ದಾಗ, ಅದನ್ನು 
ಬಾಧಿಸಿ “ಣಿ-ಶ್ರಿ-ದ್ರು-ಸ್ರುಭ್ಯಃ ಕರ್ತರಿ ಚಜ್‌” (3.1.48) ಎಂಬ ಸೂತ್ರದಿಂದ 
"ಚಜ್‌(ಅ)' ಆದೇಶ ಬಂದು ಅಕಾಮಿ+೬ಅ+ತ ಎಂದಿರುತ್ತದೆ “ಣೇರನಿಟಿ” ಎಂಬ 
ಸೂತ್ರದಿಂದ "ಣಿ' ಯಲ್ಲಿರುವ “ಇ' ಕಾರಕ್ಕೆ ಲೋಪ ಬಂದು ಅಕಾಮ್‌. ಅ4ತ 
ಎಂದಿರುತ್ತದೆ. “ಡೌಚಜ್ಯುಪಧಾಯಾಃ ಹ್ರಸ್ತಃ” ಎಂಬ ಸೂತ್ರದಿಂದ “ಕಾ' ನಲ್ಲಿರುವ 
“ಆ' ಕಾರಕ್ಕೆ ಪ್ರಸ್ವ ಬಂದು ಅಕಮ್‌ಅ+ತ ಎಂದಿರುತ್ತದೆ. “ಚಜೆ” ಎಂಬ ಸೂತ್ರದಿಂದ 
"ಕಮ್‌' ಧಾತುವಿಗೆ ದ್ವಿತ್ವ ಬಂದು ಕಮ್‌ ಕಮ್‌ ಎಂದಾಗಿ ಹಲಾದಿಶೇಷದಿಂದ ಕಕಮ್‌ 
ಎಂದಾಗುತ್ತದೆ. “ಕುಹೋಶ್ಚುಃ” ಎಂಬ ಸೂತ್ರದಿಂದ ಚುತ್ವ ಬಂದು ಅ- ಚಕಮ್‌-- ಅ--ತ 
ಎಂದಿರುತ್ತದೆ. “ಪ್ರತ್ಯ್ದಯಲೋಪೇಪ್ರತ್ಯಯಲಕ್ಷಣಮ್‌” ಎಂಬ ನಿಯಮದಿಂದ "ಣಿ' ಗೆ 
ಲೋಪ ಬಂದರೂ ಸ್ಥಾನಿವದ್ಭಾವದಿಂದ ಅಂಗ ಕಾರ್ಯವು ಆಗುತ್ತದೆ. "ಅ' ಕಾರ 
ರೂಪ ಪ್ರತ್ಯಯವು ಪರದಲ್ಲಿರೋಣದರಿಂದ ಚಕಮ್‌ ಎಂಬುದು ಅಂಗವಾಗುತ್ತದೆ. 
“ಸನ್ನಲ್ಲಘುನಿ ಚಜ್‌ ಪರೇನಗ್ಲೋಪೇ” (7.4.93) ಎಂಬುದರಿಂದ "ಸನ್ವದ್ಭಾವ'ವು 
ಬರುತ್ತದೆ. 

“ಸನ್ಯತಃ” ಎ೦ಬ ಸೂತ್ರದಿಂದ ಅಚಕಮ್‌.-ಅ--ತ ಎಂಬಲ್ಲಿ "ಚ್‌' ಕಾರ ಪರವಾದ 
"ಅ' ಕಾರಕ್ಕೆ “ಇತ್ವ(ಇ)' ಬಂದು ಅಚಿಕಮ್‌4ಅ+ತ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
“ಚೆ' ಯಲ್ಲಿರುವ "ಇ' ಕಾರಕ್ಕೆ ದೀರ್ಫ ಬಂದು ಅಚೀಕಮತ ಎಂದು ರೂಪವಾಗುತ್ತದೆ. 
"'ಲುಜ್‌್‌' ನಲ್ಲ 'ಣೆಣ”*್‌' ಬಂದ ಪಕ್ಷದಲ್ಪ- 

ರೂಪಗಳು: ಅಚೀಕಮತ, ಅಚೀಕಮೇತಾಮ್‌, ಅಚೇಕಮನ್ನಃ ಅಚೀಕಮಥಾಃ, 
ಅಚೀಕಮೇಥಾಮ್‌, ಅಚೀಕಮಧ್ದಮ್‌। ಅಚೀಕಮೇ, ಅಚೀಕಮಾವಹಿ, ಅಚೀಕಮಾಮಹಿ। 

"ಣಿಜ್‌' ಬಾರದ ಪಕ್ಷದಲ್ಲಿ (ವಾ। ಕಮೇಃ ಚ್ಲೇಃ ಚಜ್‌ ವಾಚ್ಯ) ಈ ವಾರ್ತಿಕವು 
ಹೊರಟಿದೆ. ಉದಾ- ಅಚಕಮತ- ಈ ಪ್ರಕ್ರಿಯೆಯಲ್ಲಿ ಪ್ರಕೃತ ವಾರ್ತಿಕದಿಂದ "ಚಜ್‌' 
ಬರೋಣದ್ದರಿಂದ ದ್ವಿತ್ವಾದಿಗಳು ಬರುವದನ್ನು ಗಮನಿಸಬಹುದು. "ಣಿಜ್‌' ಬಾರದ 
ಪಕ್ಷದಲ್ಲಿ "ಸನ್ನದ್ಧಾವ'ವು ಬರುವುದಿಲ್ಲ. “ಇತ್ಸವೂ' ಬರುವುದಿಲ್ಲ. 

ಪ್ರಥಮಪುರುಷ ಏಕವಚನದಲ್ಲಿ "ಕಮ್‌' ಧಾತುವಿನ ನ೦ತರ ಪ್ರಕೃತ ವಾರ್ತಿಕದಿಂದ 
“ಚಜ್‌' ಬರೋಣದ್ದರಿಂದ ದ್ವಿತ್ವ ಮೊದಲಾದ ಕಾರ್ಯಗಳು ಆಗುತ್ತವೆ. ಅಕಾಮಿ-ಅ--ತ 


620 ಲಘುಸಿದ್ಧಾಂತ ಕೌಮುದೀ 


ಎಂದಿದ್ದಾಗ “ಣೇರನಿಟಿ” ಎಂಬಸೂತ್ರದಿ೦ದ ಅಕಾಮಿ ಎಂಬಲ್ಲಿರುವ “ಇ(ಣಿ)' ಕಾರ 
ಲೋಪವಾದಮೇಲೆ, ಅಕಾಮ್‌4ಅ+ತ ಎಂದಿರುತ್ತದೆ. "ಕಾಮ್‌' ನಲ್ಲಿರುವ "ಆ' ಕಾರಕ್ಕೆ 
ಹ್ರಸ್ವ ಬಂದು, ಅಕಮ್‌4ಅ+ತ ಎಂದಿರುತ್ತದೆ. ಆಗ ಧಾತುವಿಗಿ ದ್ವಿತ್ವ ಬಂದು ಅ--ಕಮ್‌ 
ಕಮ್‌. ಅ-ತ ಎಂದಾಗಿ, ಹಲಾದಿಶೇಷದಿಂದ ಅ+ಕಕಮ್‌4ಅ+ತ ಎಂದಾಗಿ ಚುತ್ತದಿಂದ 
ಅ4+ಚಕಮ್‌4+ಅ4ತ=ಅಚಕಮತ ಎಂದು ರೂಪವು ಸಿದ್ಧವಾಗುತ್ತದೆ. 


ಣಿಜ್‌ ಬಾರದ ಪಕ್ಷದಲ್ಲಿ - ರೂಪಗಳು: ಅಚಕಮತ, ಅಚಕಮೇತಾಮ್‌, ಅಚಕಮನ್ನ। 
ಅಚಕಮಥಾಃ, ಅಚಕಮೇಥಾಮ್‌, ಅಚಕಮದ್ದಮ್‌। ಅಚಕಮೇ, ಅಚಕಮಾವಹ, 
ಅಚಕಮಾಮಹ। 

ಲೃಜತ್‌: ಣಿಜ್‌ ಬಂದ ಪಕ್ಷದಲ್ಲಿ- ರೂಪಗಳು: ಅಕಾಮಯಿಷ್ಯತ, 
ಅಕಾಮಯಿಷ್ಯೇತಾಮ್‌, ಅಕಾಮಯಿಷ್ಯನ್ನ ಅಕಾಮಯಿಷ್ಯಥಾಃ, ಅಕಾಮಯಿಷ್ಕೇಥಾಮ್‌, 
ಅಕಾಮಯಿಷ್ಯದ್ವಮ್‌। ಅಕಾಮಯಿಷ್ಯೇ, ಅಕಾಮಯಿಷ್ಯಾವಹಿ, ಅಕಾಮಯಿಷ್ಯಾಮಹಿ। 

ಣಿಜ್‌ ಬಾರದ ಪಕ್ಷದಲ್ಲಿ- 

ರೂಪಗಳು: ಅಕಮಿಷ್ಯತ, ಅಕಮಿಷ್ಯೇತಾಮ್‌, ಅಕಮಿಷ್ಯನ್ನ ಅಕಮಿಷ್ಯಥಾಃ, 
ಅಕಮಿಷ್ಯೇಥಾಮ್‌, ಅಕಮಿಷ್ಯದ್ದಮ್‌। ಅಕಮಿಷ್ಯೇ, ಅಕಮಿಷ್ಯಾವಹಿ, ಅಕಮಿಷ್ಕಾಮಹಿ। 

3. ಅಯ ಗತೌ (ಇದು ಗತ್ಯರ್ಥಕ ಧಾತುವಾಗಿದೆ). - ಗತಿ ಶಬ್ದ ಕ್ಕ ಗಮನ, ಜ್ಞಾನ, 
ಪ್ರಾಪ್ತಿ ಮತ್ತು ಮೋಕ್ಷ ಎಂದು ನಾಲ್ಕು ಅರ್ಥಗಳಿವೆ. ಆದ್ದರಿಂದ ಸಂದರ್ಭಕ್ಕೆ ತಕ್ಕಂತೆ 
ಅರ್ಥಗಳನ್ನು ತೆಗೆದುಕೊಳ್ಳಬೇಕು. ಈ ಧಾತುವಿನಲ್ಲಿ "ಅಯ್‌' ಮಾತ್ರ ಉಳಿಯುತ್ತದೆ. 
ಇದು ಅನುದಾತ್ತೇತ್ತಾಗಿ ಆತ್ಮನೇಪದದಲ್ಲಿ ಇರುತ್ತದೆ. 

ಲಟ್‌: ಉದಾ- ಅಯತೇ - ಪ್ರಥಮಪುರುಷ ಏಕವಚನದಲ್ಲಿ “"ಅಯ್‌' ಧಾತುವಿನ 
ನಂತರ "“ಲಟ್‌' "ಲ್‌' ಕಾರಕ್ಕೆ "ತ' ಆದೇಶ ಬಂದು, ಧಾತುವಿನ ಪರದಲ್ಲಿ "ಶಪ್‌(ಅ)' 
ಬಂದಮೇಲೆ “ಟಿತ ಆತ್ಮನೇಪದಾನಾಂ ಟೇರೇ” ಎಂಬುದರಿಂದ “ತ್‌” ಕಾರೋತ್ತರ 
“ಅ' ಕಾರಕ್ಕೆ ಏತ್ವ ಬಂದು ಅಯ್‌-4ಅ+ತೇ:ಅಯತೇ ಎ೦ಬ ರೂಪವು ಸಿದ್ದವಾಗುತ್ತದೆ. 
ರೂಪಗಳು: ಅಯತೇ, ಅಯೇತೇ, ಅಯನ್ತೇ। ಅಯಸೇ, ಅಯೇಥೇ, ಅಯದ್ದೇ। 
ಅಯೇ, ಅಯಾವಹೇ, ಅಯಾಮಹೇ। 


(ಉಪಸರ್ಗದ ರೇಫಕ್ಕೆ ಲತ್ಚವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮3ರ.ಉಪಸರ್ಗಸ್ಯಾಯತೌ (8.2.19) 
ವೃತ್ತಿಃ-ಅಯತಿ ಪರಸ್ಯ ಉಪಸರ್ಗಸ್ಯ ಯಃ ರೇಘಃ ತಸ್ಯ ಲತ್ವಂ ಸ್ಕಾತ್‌। ಪ್ಲಾಯತೇ। 
ಪಲಾಯತೇ। 
ಪ. ಛೇ. ಉಪಸರ್ಗಸ್ಯ, ಅಯತ್‌ೌ। 
ಅ. ವೃ- “ಕೃಪೋ ರೋ ಲಃ” ಎಂಬ ಸೂತ್ರದಿಂದ "ರಃ' ಮತ್ತು “ಲಃ” ಎಂಬ 
ಪದಗಳು ಅನುವೃತ್ತವಾಗುತ್ತವೆ. 


ತಿಣನ್ನೇ ಛ್ವಾದಯಃ-ಆತ್ಮನೇ ಪದಿ ರೂಪಗಳು 621 


ಅರ್ಥ- "ಅಯ್‌' ಧಾತುವು ಪರದಲ್ಲಿ ಇದ್ದಾಗ ಪೂರ್ವದಲ್ಲಿರುವ ಉಪಸರ್ಗದ 
ರೇಫಕ್ಕೆ “ಲ್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ಪ್ಲಾಯತೇ- "ಪ್ರ' ಉಪಸರ್ಗಪೂರ್ವಕ ಅಯತೇ ಎಂಬಲ್ಲಿ ಪ್ರಕೃತ 
ಸೂತ್ರದಿಂದ ಪ್ರ ನಲ್ಲಿರುವ ರೇಫಕ್ಕೆ "ಲ್‌' ಕಾರ ಆದೇಶವಾಗಿ ಬಂದು ಪ್ಹ-ಅಯತೇ 
ಎಂದಿದ್ದಾಗ, ಸವರ್ಣದೀರ್ಫದಿಂದ ಪ್ಲಾಯತೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಪಲಾಯತೇ- ಪರಾ+ಅಯತೇ ಎಂಬಲ್ಲಿಯೂ ರೇಫಕ್ಕೆ ಲ್‌ ಕಾರವು 
ಬಂದು ಪಲಾ+ಅಯತೇ ಎಂದಿದ್ದಾಗ ಸವರ್ಣದೀರ್ಫ ಸಂಧಿಯಿಂದ ಪಲಾಯತೇ 
ಎಂದು ರೂಪವು ಸಿದ್ಧವಾಗುತ್ತದೆ. 

(ಆಮ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮೨6. ದಯಾಯಾಸಶ್ವ (3.1.37) 

ವೃತ್ತಿಃ-ದಯ್‌, ಅಯ್‌, ಆಸ್‌ ಏಭ್ಯಃ ಆಮ್‌ ಸ್ಯಾತ್‌ ಲಿಟಿ। ಅಯಾಇ್ಞಾಕ್ರೇ। ಅಯಿತಾ। 
ಅಯಿಷ್ಯತೇ। ಅಯತಾಮ್‌। ಆಯತ। ಅಯೇತ। ಅಯಿಷೀಷ್ಟ (527) ವಿಭಾಷೇಟಃ)। 
ಅಯಿಷೀಡ್ಸಮ್‌, ಅಯಿಷೀದ್ದಮ್‌। ಆಯಿಷ್ಟ ಆಯಿಡ್ಡಮ್‌, ಆಯಿದ್ದಮ್‌। ಆಯಿಷ್ಯತ। 
ದ್ಯುತ ದೀಪ್ಪೌ4। ದ್ಯೋತತೇ। 

ಪ. ಛೇ. - ದಯ-ಅಯ-ಆಸಃ ಚ। 

ಅ. ವೃ.- “ಕಾಸ್‌ ಪ್ರತ್ಯಯಾದಾಮಮನ್ತೇ ಲಿಟಿ” ಎಂಬ ಸೂತ್ರದಿಂದ "ಲಿಟಿ' 
ಎಂಬ ಪದವು ಅನುವೃ ತವಾಗುತ್ತದೆ. 

ಅರ್ಥ- "ಲಿಟ್‌' "ಲ್‌' ಕಾರವು ಪರದಲ್ಲಿದ್ದಾಗ, ದಯ್‌, ಅಯ್‌, ಮತ್ತು ಆಸ್‌ ಈ 
ಧಾತುಗಳಮೇಲೆ "ಆಮ್‌' ಪ್ರತ್ನ ತ್ಯಯವು ಬರುತ್ತದೆ. 

ಅನುಪ್ರಯೋಗ ಲಿಟ್‌: ಉದಾ-ಅಯಾಜ್ಯಾಕ್ರೇ - ಪ್ರಥಮಪುರುಷ ಏಕವಚನದಲ್ಲಿ 
“ಅಯ್‌' pig ನಂತರ "ಲಿಟ್‌' "ಲ್‌' ಕಾರ ಬಂದು ಪ್ರಕೃತ ಸೂತ್ರದಿಂದ "ಆಮ್‌' 
ಪ್ರತ್ಯಯ ಬಂದಮೇಲೆ ಪರದಲ್ಲಿರುವ "ಲಿಟ್‌' "ಲ್‌' ಕಾರಕ್ಕೆ "ಲುಕ್‌(ಲೋಪ)' ಬರುತ್ತದೆ. 
ನಂತರ "ಕೃ' ಧಾತುವಿನ ಆತ್ಮನೇಪದದ ಅನುಪ್ರಯೋಗ ಬಂದಾಗ, ಅಯಾಮ್‌ಕೃಃತ 
ಎಂದಿರುತ್ತದೆ. ಧಾತುವಿಗೆ ದ್ವಿತ್ವ, "ಉರತ್‌' ಎಂಬ ಸೂತ್ರದಿಂದ "ಅತ್ವ(ಅ)' ಬಂದು 
ಹಲಾದಿಶೇಷ, ಚುತ್ವ, “"ಏಶ್‌' ಮೊದಲಾದವುಗಳು ಬಂದು ಅಯಾಚ್ಯಾಕ್ರೇ ಎಂಬ 
ರೂಪವು ಸಿದ್ಧವಾಗುತ್ತದೆ. 

“ಲಿಟ್‌' "ಲ್‌' ಕಾರದ "ಕೃ' ಧಾತುವಿನ ಆತ್ಮನೇ ಪದದ ಅನುಪ್ರಯೋಗ: 

ರೂಪಗಳು: ಅಯಾಇ್ಞಾಕ್ರೇ, ಅಯಾಇ್ಬಕ್ರಾತೇ, ಅಯಾಇಕ್ರಿರೇಃ ಅಯಾಇ್ದಾಕೃಷೇ, 
ಅಯಾಇ್ಞಕ್ರಾಥೇ, ಅಯಾಇ್ಚಾಕೃಡ್ಹೇ। ಅಯಾಇ್ಬಾಕ್ರೇ, ಯಾಇ್ದಕೃವಹೇ, ಅಯಾಇ್ಞಾಕೃಮಹೇ। 

ಪರಸ್ಮೈ ಪದಿಯಾದ "ಭೂ' ಧಾತುವಿನ ಅನುಪ್ರಯೋಗ: 

ರೂಪ ೫ ಅಯಾಮೃಭೂವ, ಅಯಾಮೃಭೂವತುಃ, ಅಯಾಮ್ಹಭೂವುಃ | 


622 ಲಘುಸಿದ್ಧಾಂತ ಕೌಮುದೀ 


ಅಯಾಮೃಭೂವಿಥ, ಅಯಾಮೃ್ಪಭೂವಥುಃ, ಅಯಾಮೃಭೂವ। ಅಯಾಮ್ಹಭೂವ, 
ಅಯಾಮ್ಹಭೂವಿವ, ಅಯಾಮ್ಪಭೂವಿಮ। 


ಪರಸ್ಕೈಪದಿಯಾದ 'ಅಸ್‌' ಧಾತುವಿನ ಅನುಪ್ರಯೋಗ: 

ರೂಪಗಳು: ಅಯಾಮಾಸ, ಅಯಾಮಾಸತುಃ, ಅಯಾಮಾಸುಃ। ಅಯಾಮಾಸಿಥ, 
ಅಯಾಮಾಸಥುಃ, ಅಯಾಮಾಸ। ಅಯಾಮಾಸ, ಅಯಾಮಾಸಿವ, ಅಯಾಮಾಸಿಮ। 

ಲುಟ್‌: ರೂಪಗಳು: ಅಯಿತಾ, ಅಯಿತಾರೌ, ಅಯಿತಾರಃ ಅಯಿತಾಸೇ, 
ಅಯಿತಾಸಾಥೇ, ಅಯಿತಾದ್ವೇ। ಅಯಿತಾಹೇ, ಅಯಿತಾಸ್ವಹೇ, ಅಯಿತಾಸ್ಮಹೇ। 

ಲೃಟ್‌: ರೂಪಗಳು: ಅಯಿಷ್ಯತೇ, ಅಯಿಷ್ಯೇತೇ, ಅಯಿಷ್ಯನ್ನೇ। ಅಯಿಷ್ಯಸೇ, 
ಅಯಿಷ್ಯೇಥೇ, ಅಯಿಷ್ಯದ್ವೇಅಯಿಷ್ಕೇ, ಅಯಿಷ್ಯಾವಹೇ, ಅಯಿಷ್ಯಾಮಹೇ। 

ಲೋಟ್‌: ರೂಪಗಳು: ಅಯತಾಮ್‌, ಅಯೇತಾಮ್‌, ಅಯನ್ತಾಮ್‌। ಅಯಸ್ವ, 
ಅಯೇಥಾಮ್‌, ಅಯದ್ದಮ್‌। ಅಯ್ಕೆ, ಅಯಾವಹೈ, ಅಯಾಮಹ್ಯೈ। 

ಲಜ್‌: ರೂಪಗಳು: ಆಯತ , ಆಯೇತಾಮ್‌, ಆಯನ್ತ ಆಯಥಾಃ, ಆಯೇಥಾಮ್‌, 
ಆಯದ್ವಮ್‌। ಆಯೇ, ಆಯಾವಜ, ಆಯಾಮಹಿ। 


ವಿಧಿಲಿಜ: ರೂಪಗಳು: ಅಯೇತ, ಅಯೇತಾಮ್‌, ಅಯೇರನ್‌। ಅಯೇಥಾಃ, 
ಅಯೇಥಾಮ್‌, ಅಯೇಧ್ವಮ್‌। ಅಯೇಯ, ಅಯೇವಹಿ, ಅಯೇಮಹಿ। 

ಆಶೀರ್ಲಿಜ್‌್‌: ರೂಪಗಳು: ಅಯಿಷೀಷ್ಟ ಅಯಿಷೀಯಾಸ್ತಾಮ್‌, ಅಯಿಷೀರನ್‌। 
ಅಯೀಷೀಷ್ಠಾಃ, ಅಯಿಷೀಯಾಸ್ಥಾಮ್‌, (527) (ವಿಭಾಷೇಟಃ), ಅಯಿಷೀಡ್ಜಮ್‌/ 
ಅಯಿಷೀದ್ದಮ್‌। ಅಯಿಷೀಯ, ಅಯಿಷೀವಹಿ, ಅಯಿಷೀಮಹಿ। 

ಲುಜ್‌್‌: ರೂಪಗಳು:  ಆಯಿಷ್ಟ ಆಯಿಷಾತಾಮ್‌, ಆಯಿಷತ। ಆಯಿಷ್ಠಾಃ, 
ಆಯಿಷಾಥಾಮ್‌, ಆಯಿಡ್ಡಮ್‌, ಆಯಿದ್ದಮ್‌। ಆಯಿಷಿ, ಆಯಿಷ್ಟಹಿ, ಆಯಿಷ್ಕಹಿ। 

ಲೃಜಕ: ರೂಪಗಳು: ಆಯಿಷ್ಯತ, ಆಯಿಷ್ಯೇತಾಮ್‌, ಆಯಿಷ್ಯನ್ನ! ಆಯಿಷ್ಯಥಾಃ, 
ಅಯಿಷ್ಕೇಥಾಮ್‌, ಆಯಿಷ್ಯದ್ದಮ್‌, ಆಯಿಷ್ಯೇ, ಆಯಿಷ್ಯಾವಹಿ, ಆಯಿಷ್ಯಾಮಹಿ। 

ಧಾತು 4. ದ್ಯುತ ದೀಪ್ತೌ (ಪ್ರಕಾಶಿತವಾಗುವುದು, ಹೊಳೆಯುವುದು, 
ಪ್ರಕಟವಾಗುವುದು)- ಇದರಲ್ಲಿ “ದ್ಯುತ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ಉದಾ- ದ್ಯೋತತೇ- ಪ್ರಥಮಪುರುಷ ಏಕವಚನದಲ್ಲಿ, “ದ್ಯುತ್‌' ಧಾತುವಿನ 
ನಂತರ “ಲಟ್‌' "ಲ್‌' ಕಾರ ಬಂದು, ಅದಕ್ಕೆ “ತ' ಆದೇಶ ಬಂದಮೇಲೆ ಧಾತುವಿನ 
ನಂತರ "ಶಪ್‌(ಅ)' ಬಂದು, ಉಪಧೆಗೆ ಗುಣ ಬಂದು,“ಟಿತ ಆತ್ಮನೇಪದಾನಾಂ 
ಟೇರೇ” ಎಂಬುದರಿಂದ ಏತ್ಸ(ಏ) ಬಂದು ದ್ಯೋತತೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ದ್ಯೋತತೇ, ದ್ಯೋತೇತೆ, ದ್ಯೋತನ್ನೇ। ದ್ಯೋತಸೇ, ದ್ಯೋತೇಥೇ, 
ದ್ಯೋತದ್ವ್ದೇ। ದ್ಯೋತೇ, ದ್ಯೋತಾವಹೇ, ದ್ಯೋತಾಮಹೇ। 


ತಿಐನ್ನೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 623 


(ಅಭ್ಯಾಸಕ್ಕೆ ಸಂಪ್ರಸಾರಣವನ್ನು ವಿಧಿಸುವ ಸೂತ್ರ) 

ಸೂತ್ರ - ೮37.ದ್ಯುತಿ-ಸ್ಥಾಪ್ಯೋಃ ಸಂಪ್ರಸಾರಣಮ್‌ (7.4.69) 

ವೃತ್ತಿಃ-ಅನಯೋಃ ಅಭ್ಯಾಸಸ್ಯ ಸಂಪ್ರಸಾರಣಂ ಸ್ಯಾತ್‌। ದಿದ್ಯುತೇ। 

ಅ.ವ್ಯ.- “ಅತ್ರ ಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ “ಅಭ್ಯಾಸಸ್ಯ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ದ್ಯುತ್‌' ಧಾತು ಹಾಗೂ ಣ್ಯನ್ನವಾದ 'ಸ್ಪಪ್‌' ಧಾತುವಿನ ಅಭ್ಯಾಸಕ್ಕೆ 
ಸಂಪ್ರಸಾರಣ ಸಂಜ್ಞೆಯು ಬರುತ್ತದೆ. 

ಸೂಚನೆ: “ದ್ಯುತ್‌' ಧಾತುವಿಗೆ ದ್ವಿತ್ವ ಮಾಡಿದಮೇಲೆ ಅಭ್ಯಾಸದಲ್ಲಿ ಸಂಪ್ರಸಾರಣವು 
ಬರುತ್ತದೆ. ಅಂದರೆ ಅಲ್ಲಿರುವ "ಯ್‌' ಕಾರಕ್ಕೆ "ಓ' ಕಾರವು ಆದೇಶವಾಗಿ ಬರುತ್ತದೆ. 

ಲಿಟ್‌: 

ಉದಾ- ದಿದ್ಯುತೇ- ಪ್ರಥಮಪುರುಷ ಏಕವಚನದಲ್ಲಿ- “ದ್ಯುತ್‌' ಧತುವಿನ ಮೇಲೆ 
"ಲಿಟ್‌' "ಲ್‌' ಕಾರ ಬಂದು, ಅದಕ್ಕೆ "ತ' ಆದೇಶ ಬಂದಮೇಲೆ, ಅದಕ್ಕೆ "ಎಶ್‌(ಏ)' 
ಆದೇಶವು ಬಂದು, ದ್ವಿತ್ವ ಮಾಡಿದಮೇಲೆ ದ್ಯುತ್‌ ದ್ಯುತ್‌*ಏ ಎಂದಿದ್ದಾಗ, ಅಭ್ಯಾಸ 
ಸಂಜ್ಞೆಯನ್ನು ಹೊಂದಿರುವ “ದ್ಯುತ್‌' ನಲ್ಲಿರುವ "ಯ್‌' ಕಾರಕ್ಕೆ ಪ್ರಕೃತ ಸೂತ್ರದಿಂದ 
“ಇ' ಕಾರವು ಸಂಪ್ರಸಾರಣ ಆದೇಶವಾಗಿ ಬಂದು ದ್‌4+ಇ+ಉತ್‌ ಎಂದಿರುತ್ತದೆ. 
“ಸಂಪ್ರಸಾರಣಾಚ್ಚ” ಎಂಬ ಸೂತ್ರದಿಂದ "ಇ' "ಉ' ಗಳು ಸೇರಿದಾಗ, ಪೂರ್ವರೂಪ 
ದಿಂದ "ಇ' ಕಾರವೇ ಬಂದು ದಿತ್‌ ಎಂದೇ ಉಳಿಯುತ್ತದೆ. ಆಗ ದಿತ್‌-ದ್ಯುತ್‌- ಏ 
ಎ೦ದಿದ್ದಾಗ, ಹಲಾದಿಶೇಷದಿಂದ ದಿದ್ಯುತ್‌*ಏಇದಿದ್ಯುತೇ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ರೂಪಗಳು: ದಿದ್ಯುತೇ, ದಿದ್ಯುತಾತೇ, ದಿದ್ಯುತಿರೇ। ದಿದ್ಯುತಿಷೇ, ದಿದ್ಯುತಾಥೇ, 
ದಿದ್ಯುತಿದ್ದೇ। ದಿದ್ಯುತೇ, ದಿದ್ಯುತಿವಹೇ, ದಿದ್ಯುತಿಮಹೇ। 

ಲುಟ್‌: ರೂಪಗಳು: ದ್ಯೋತಿತಾ, ದ್ಯೋತಿತಾರ್‌, ದ್ಯೋತಿತಾರಃ। ದ್ಯೊತಿತಾಸೇ, 
ದ್ಯೋತಿತಾಸಾಥೇ,ದ್ಯೋತಿತಾದ್ವೇ। ದ್ಯೊತಿತಾಹೇ, ದ್ಯೊತಿತಾಸ್ಪಹೇ, ದ್ಯೋತಿತಾಸ್ಮಹೇ। 

ಲೃಟ್‌: ರೂಪಗಳು: ದ್ಯೋತಿಷ್ಯತೇ, ದ್ಯೋತಿಷ್ಯೇತೇ, ದ್ಯೋತಿಷ್ಯನ್ನೇ। ದ್ಯೋತಿಷ್ಯಸೇ, 
ದ್ಯೋತಿಷ್ಯೇಥೇ, ದ್ಯೋತಿಷ್ಯದ್ದೇ। ದ್ಯೊತಿಷ್ಯೇ, ದ್ಯೋತಿಷ್ಯಾವಹೇ, ದ್ಯೊತಿಷ್ಯಾಮಹೇ। 

ಲೋಟ್‌: ರೂಪಗಳುಃ ದ್ಯೋತತಾಮ್‌, ದ್ಯೋತೇತಾಮ್‌, ದ್ಯೋತನ್ತಾಮ್‌। ದ್ಯೋತಸ್ವ 
ದ್ಯೋತೇಥಾಮ್‌, ದ್ಯೋತಧ್ವಮ್‌। ದ್ಯೋತೈ, ದ್ಯೋತಾವಹೈ, ದ್ಯೋತಾನಹೈ। 

ಲಜ್‌: ರೂಪಗಳು: ಅದ್ಯೋತತ, ಅದ್ಯೋತೇತಾಮ್‌, ಅದ್ಯೋತನ್ತ ಅದ್ಯೋತಥಾಃ, 
ಅದ್ಯೋತೇಥಾಮ್‌, ಅದ್ಯೋತಧ್ದಮ್‌। ಅದ್ಯೋತೇ, ಅದ್ಯೋತಾವಹಿ, ಅದ್ಯೋತಾಮಹಿ। 

ವಿಧಿಲಿಜಕ್‌: ರೂಪಗಳು: ದ್ಯೊತೇತ, ದ್ಯೊತೇಯಾತಾಮ್‌, ದ್ಯೋತೇರನ್‌। 
ದ್ಯೋತೇಥಾಃ, ದ್ಯೊತೇಯಾಥಾಮ್‌, ದ್ಯೋತೇದ್ವಮ್‌। ದ್ಯೋತೇಯ, ದ್ಯೋತೇವಹಿ, 


624 ಲಘುಸಿದ್ಧಾಂತ ಕೌಮುದೀ 


ದ್ಯೋತೇಮಹಿ। 


ಆಶೀರ್ಲಿಜ್‌್‌: ರೂಪಗಳು: ದ್ಯೋತಿಷೀಷ್ಟ ದ್ಯೋತಿಷೀಯಾಸ್ತಾಮ್‌, ದ್ಯೋತಿಷೀರನ್‌। 
ದ್ಯೊತಿಷೀಷ್ಠಾಃ, ದ್ಯೋತಿಷೀಯಾಸ್ಥಾಮ್‌, ದ್ಯೊತಿಷೀಧ್ವಮ್‌। ದ್ಯೋತಿಷೀಯ, 
ದ್ಯೋತಿಷೀವಹಿ, ದ್ಯೋತಿಷೀಮಹಿ। 


(ವೈಕಲ್ಪಕವಾಗಿ ಪರಸ್ಕೈಪದವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮3೮.ದ್ಯುದ್ಧೊ ೇ ಲುಜೆ (13.91) 

ವೃತ್ತಿತ-ದ್ಯುತಾದಿಭ್ಯೋ ಲುಜಃ ಪರಸ್ಥೆ ಪದಂ ವಾ ಸ್ಯಾತ್‌। (507) ಪುಷಾದಿ ಇತಿ 
ಅಜ್‌ ಅದ್ಯುತತ್‌। ಅದ್ಯೋತಿಷ್ಟ ಅದ್ಯೋತಿಷ್ಯತ। ಏವಂ “ಶ್ವಿತಾ ವರ್ಣೇ? 5 ಇೆಮಿದಾ 
ಸ್ನೇಹನೇ॥6 ಇಗೆಪ್ಟಿದಾ ಸ್ನೇಹನಮೋಚನಯೋಃ 7 ಮೋಹನಯೋಃ ಇತ್ಯೇಕೇ। 
ಪಿಕ್ಷಿದಾ ಚ ಇತ್ಯೇಕೇರುಚ ದೀಪ್ಪೌ ಅಭಿಪ್ರೀತೌ। ಚ। 8 । ಘುಟ ಪರಿವರ್ತನೇ। 9| 
ಶುಭ ದೀಪ್ರೌ 10 ಕ್ಷುಭ ಸಣ್ಬುಲನೇ। 11 1 ಣಭ। 121 ತುಭ ಹಿ೦ಸಾಯಾಮ್‌। 13 
ಸ್ತಂಸು-14, ಭ್ರಂಸು-15, ಧ್ವಂಸು-ಅವತ್ರಂಸನೇ। 16(ಅ) । ಧ್ವಂಸು ಗತೌ ಚ। 16(ಬ) 
| ಸಂಭು ವಿಶ್ವಾಸೇ। 17 ವೃತು ವರ್ತನೇ। 18 ವರ್ತತೇ, ವವೃತೇ। ವರ್ತಿತಾ। ಪ. ಛೇ. 
ಎ ದ್ಯುದ್ಧ ಕ: ಲುಜಿ। 

ಅ. ವೃ- “ವಾ ಕ್ಯಷಃ” ಎಂಬ ಸೂತ್ರದಿಂದ "ವಾ' ಎಂಬ ಪದವೂ ಮತ್ತು 
“ಶೇಷಾತ್‌ ಕರ್ತರಿ ಪರಸ್ಕೈಪದಮ್‌” ಎಂಬಸೂತ್ತದಿಂದ "ಪರಸ್ಕೈಪದಮ್‌' ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ದ್ಯುತ್‌ ಮೊದಲಾದ ಧಾತುಗಳ ನಂತರ ಇರುವ "ಲುಜ್‌'ಗೆ ವೈಕಲ್ಲಿಕವಾಗಿ 
ಪರಸ್ಥೆ ಪದವು ಬರುತ್ತದೆ. 

ವಿಶೇಷ: ದ್ಯುತಾದಿ ಗಣದಲ್ಲಿ 22 ಧಾತುಗಳು ಹೇಳಲ್ಪಟ್ಟಿವೆ. ಅವುಗಳು ಇಲ್ಲಿ 
ಗ್ರಹೀತವಾಗಿವೆ. ವಿಕಲ್ಲದಿಂದ ಅವು ಬರೋಣದ್ದರಿಂದ "ಲುಜ್‌' ನಲ್ಲಿ ವೈಕಲ್ಲಿಕವಾಗಿ 
ಪರಸ್ಕೈಪದ ಮತ್ತು ಆತ್ಮನೇ ಪದಗಳು ಬರುತ್ತವೆ. ಈ ನಿಯಮವು "ಲುಜ್‌' "ಲ್‌' 
ಕಾರದಲ್ಲಿ ಮಾತ್ರ ಅನ್ವಯಿಸುತ್ತದೆ ಬೇರೆಕಡೆಗೆ ಅಲ್ಲ. 

ಲುಜಕ: ಉದಾ- ಅದ್ಯುತತ್‌-ಪ್ರಥಮಪುರುಷ ಏಕವಚನದಲ್ಲಿ “ದ್ಯುತ್‌' ಧಾತುವಿನ 
ನಂತರ “ಲುಜ್‌' “ಲ್‌' ಕಾರ ಬಂದು ವೈಕಲ್ಲಿಕವಾಗಿ ಪರಸ್ಕೈಪದವೂ ಬರುತ್ತದೆ. ಅಲ್ಲಿ 
ಧಾತುವಿಗೆ ಅಡಾಗಮ ಬಂದು ಧಾತುವಿನ ನಂತರ ಇರುವ *ತಿ' ಎಂಬ ಆಖ್ಯಾತ 
ಪ್ರತ್ಯಯದಲ್ಲಿ ಇರುವ "ಇ' ಕಾರಕ್ಕೆ “ಇತಶ್ನ” ಎಂಬುದರಿಂದ ಲೋಪವು ಬರುತ್ತದೆ. 
ಆಗ ಅದ್ಯುತ್‌*-ತ್‌ ಎಂದಿರುತ್ತದೆ. ಇದಕ್ಕೆ “ಜ್ಲ' ಬಂದಾಗ ಅದರ ಸ್ಥಾನದಲ್ಲಿ “ಪುಷಾದಿ 
ದ್ಯುತಾದ್ಯೃದಿತಃ ಪರಸ್ಥೆ ಹೈಪದೇಷು ” ಎಂಬ ಸೂತ್ರದಿಂದ "ಅಜ್‌(ಅ)' ಆದೇಶ 
ಬಂದು ಅದ್ಯುತ್‌-ಅ--ತ್‌ ಎಂದಿರುತ್ತದೆ. "ಅಜ್‌ ಇದು "ಜಿತ್‌' ಆಗಿರೋಣದರಿಂದ 
ಗುಣ ಬಾರದೇ ಅದ್ಯುತತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


ಪರಸ್ಸಪದವಲ್ಲ ಆತನೇ ಪ ಚೆ ಸಿಚ್‌(ಇ)” ಬ ಕ 
ಪರಸ್ಕೈಪದವಲ್ಲದ ವೈಕಲ್ಲಿಕ ತ್ಮನೆ ಪದದಲ್ಲಿ “ಜ್ಹೆ' ಗೆ ರುತ್ತದೆ 


ತಿಐನ್ತೇ ಛ್ವಾದಯಃ-ಅತ್ಮನೇ ಪದಿ ರೂಪಗಳು 625 


“ಅಜ್‌' ಪ್ರತ್ಯಯವೂ ಬರುವುದಿಲ್ಲ. ಯಾಕೆಂದರೆ ಅದು ಪರಸ್ಮೈಪದದಲ್ಲಿ ಮಾತ್ರ 
ಬರುತ್ತದೆ ಎಂಬುದನ್ನು ಗಮನಿಸಬೇಕು. ಈಗ "ಸಿಚ್‌' ಗೆ ಇಡಾಗಮ ಬಂದದ್ದರಿಂದ 
ಲಘೂಪಧೆಗೆ ಗುಣ ಬರುತ್ತದೆ. 

(ವೈಕಲ್ಪಿಕ ಆತ್ಮನೇಪದ): ರೂಪಗಳು: ಅದ್ಯೋತಿಷ್ಟ, ಅದ್ಯೋತಿಷಾತಾಮ್‌, 
ಅದ್ಯೋತಿಷತ। ಅದ್ಯೋತಿಷ್ಯಾಃ, ಅದ್ಯೋತಿಷಾಥಾಮ್‌, ಅದ್ಯೊತಿಷಡ್ಡಮ್‌। ಅದ್ಯೋತಿಷಿ, 
ಅದ್ಯೋತಿಷ್ಠಹಿ, ಅದ್ಯೋತಿಷ್ಯಹಿ। 

ಪರಸ್ಕೈಪದದ ರೂಪಗಳು: ಅದ್ಯುತತ್‌, ಅದ್ಯುತತಾಮ್‌, ಅದ್ಯುತನ್‌। ಅದ್ಯುತಃ, 
ಅದ್ಯುತತಮ್‌, ಅದ್ಯುತತ। ಅದ್ಯುತಮ್‌, ಅದ್ಯುತಾವ, ಅದ್ಯುತಾಮ। 

ಲೃಜಕ: ರೂಪಗಳು: ಅದ್ಯೋತಿಷ್ಯತ, ಅದ್ಯೋತಿಷ್ಯೇತಾಮ್‌, ಅದ್ಯೋತಿಷ್ಯನ್ನ॥ 
ಅದ್ಯೋತಿಷ್ಯಥಾಃ, ಅದ್ಯೋತಿಷ್ಯೇಥಾಮ್‌, ಅದ್ಯೋತಿಷ್ಯಧ್ವಮ್‌। ಅದ್ಯೋತಿಷ್ಯೇ, 
ಅದ್ಯೋತಿಷ್ಯಾವಹಿ, ಅದ್ಯೋತಿಷ್ಯಾಮಹಿ। 

ಧಾತು 5. ಶ್ಲಿತಾ ವರ್ಣೇ (ಬಿಳಿಬಣ್ಣವಾಗುವುದು)- ಇದರಲ್ಲಿ "ಶ್ಲಿತ್‌' ಮಾತ್ರ 
ಉಳಿಯುತ್ತದೆ ಇದರ ರೂಪಗಳು “ದ್ಯುತ್‌' ಧಾತುವಿನ ರೂಪಗಳಂತೆಯೇ ಇರುತ್ತವೆ. 
"ಶಿತ್‌ ದಲ್ಲಿರುವ “ಇ' ಕಾರಕ್ಕೆ "ಏ' ಕಾರವು ಗುಣವಾಗಿ ಬರುತ್ತದೆ. 

ಲಟ್‌: ರೂಪಗಳು: ಶ್ವೇತತೇ, ಶ್ವೇತೇತೇ, ಶ್ವೇತನ್ನೇ। ಶ್ವೇತಸೇ, ಶ್ವೇತೇಥೇ, ಶ್ವೇತದ್ವೇ। 
ಶ್ವೇತೇ, ಶ್ವೇತಾವಹೇ, ಶ್ವೇತಾಮಹೇ 

ಲಿಟ್‌: ರೂಪಗಳು: ಶಿಶ್ಚಿತೇ, ಶಿಷ್ಟಿತಾತೇ, ಶಿಶ್ವಿತಿರೇ। ಶಿಶ್ಚಿತಿಷೇ, ಶಿಶ್ಚಿತಾಥೇ, ಶಿಶ್ಚಿತಿದ್ವೇ। 
ಶಿಶ್ಚಿತೇ, ಶಿಶ್ಚಿತಿವಹೇ, ಶಿಶ್ಚಿತಿಮಹೇ। 

ಲುಟ್‌: ರೂಪಗಳು: ಶ್ವೇತಿತಾ, ಶ್ವೇತಿತಾರೌ, ಶ್ವೇತಿತಾರಃ। ಶ್ವೇತಿತಾಸೇ, ಶ್ವೇತಿತಾಸಾಥೇ, 
ಶ್ವೇತಿತಾದ್ವೆ ಶ್ವೇತಿತಾಹೇ, ಶ್ವೇತಿತಾಸ್ವಹೇ, ಶ್ವೇತಿತಾಸ್ಮಹೆ। 

ಲೈಟ್‌: ಸೂಪನ್ನು ಶ್ವೇತಿಷ್ಠತೇ, ಶ್ವೇತಿಷ್ಯೇತೆ, ಶ್ವೇತಿಷ್ಠನ್ನೇ। ಶ್ವೇತಿಷ್ಠಸೇ, ಶ್ವೇತಿಷ್ಯೇಥೇ, 
ಶ್ವೇತಿಷ್ಯದ್ದೇ। ಶ್ವೇತಿಷ್ಯೇ, ಶ್ವೇತಿಷ್ಯಾವಹೇ, ಶ್ವೇತಿಷ್ಯಾಮಹೇ। 

ಲೋಟ್‌: ರೂಪಗಳು: ಶ್ವೇತತಾಮ್‌,ಶ್ವೇತೇತಾಮ್‌, ಶ್ವೇತನ್ತಾಮ್‌ಶ್ವೇತಸ್ವ, ಶ್ವೇತೇಥಾಮ್‌, 
ಶ್ವೇತದ್ದಮ್‌। ಶ್ಹೇತೈ, ಶ್ವೇತಾವಹೈ, ಶ್ವೇತಾಮಹೈ। 

ಲಜ್‌: ರೂಪಗಳು: ಅಶ್ವೇತತ, ಅಶ್ವೇತೇತಾಮ್‌, ಅಶ್ವೇತನ್ತ ಅಶ್ವೇತಥಾಃ, ಅಶ್ವೇತೇಥಾಮ್‌, 
ಅಶ್ವೇತದ್ದಮ್‌। ಅಶ್ವೇತೇ, ಅಶ್ವೇತಾವಹಿ, ಅಶ್ವೇತಾಮಹಿ। 

ವಿಧಿಲಿಜ್‌: ರೂಪಗಳು: ಶ್ವೇತೇತ, ಶ್ವೇತೇಯಾತಾಮ್‌, ಶ್ವೇತೇರನ್‌। ಶ್ವೇತೇಥಾಃ, 
ಶ್ವೇತೇಯಾಥಾಮ್‌, ಶ್ವೇತೇದ್ವಮ್‌। ಶ್ವೇತೇಯ, ಶ್ವೇತೇವಹಿ, ಶ್ವೇತೇಮಹಿ। 

ಆಶೀರ್ಲಿಜ್‌್‌: ರೂಪಗಳು:ಶ್ವೇತಿಷೀಷ್ರಶ್ವೇತಿಷೀಯಾಸ್ತಾಮ್‌, ಶ್ವೇತಿಷೀರನ್‌್ವೇತಿಷಿಷ್ಯಾಃ, 
ಶ್ವೇತಿಷೀಯಾಸ್ಥಾಮ್‌, ಶ್ವೇತಿಷೀದ್ದಮ್‌। ಶ್ವೇತಿಷೀಯ, 

ಶ್ವೇತಿಷೀವಹಿ, ಶ್ವೇತಿಷೀಮಹಿ। 


626 ಲಘುಸಿದ್ಧಾಂತ ಕೌಮುದೀ 


ಲುಜಕ: ರೂಪಗಳು: ಅಶ್ವೇತಿಷ್ಟ, ಅಶ್ವೇತಿಷಾತಾಮ್‌, ಅಶ್ವೇತಿಷತ। ಅಶ್ವೇತಿಷ್ಠಾಃ, 
ಅಶ್ವೇತಿಷಾಥಾಮ್‌, ಅಶ್ವೇತಿಡ್ಜಮ್‌। ಅಶ್ವೇತಿಷಿ, ಅಶ್ವೇತಿಷ್ಟಹಿ, ಅಶ್ವೇತಿಷ್ಠಹಿ। 
ಪ್ರಕೃತ ಸೂತ್ರದಿಂದ 

ವೈಕಲ್ಪಿಕ ಪರಸ್ಥೆ ೈಪದ ರೂಪಗಳು: ಅಶ್ವಿತತ್‌,ಅಶ್ವಿತತಾಮ್‌, ಅಶ್ವಿತನ್‌। ಅಶ್ವಿತಃ, 
ಅಶ್ವಿತತಮ್‌, ಅಶ್ವಿತತ। ಅಶ್ವಿತಮ್‌, ಅಶ್ವಿತಾವ, ಅಶ್ವಿತಾಮ। 

ಲೃಜಕ್‌: ರೂಪಗಳು: ಅಶ್ವೇತಿಷ್ಯತ, ಅಶ್ವೇತಿಷ್ಯೇತಾಮ್‌, ಅಶ್ವೇತಿಷತ। ಅಶ್ವೇತಿಷ್ಯಥಾಃ, 
ಅಶ್ವೇತಿಷ್ಠೆ ೇೀಥಾಮ್‌, ಅಶ್ವೇತಿಷ್ಯದ್ವಮ್‌। ಅಶ್ವೇತಿಷ್ಯೇ, ಅಶ್ವೇತಿಷ್ಯಾವಹಿ, ಅಶ್ವೇತಿಷ್ಯಾಮಖ। 

ಧಾತು 6. ಚೆಮಿದಾ ಸ್ನೇಹನೇ (ಸ್ನೇಹಮಾಡುವುದು, ಸ್ನಿಗ್ಗವಾಗಿಮಾಡುವುದು, 
ಮೃದುಮಾಡುವುದು) - ಇದರಲ್ಲಿ "ಮಿದ್‌' ಮಾತ್ರ ಉಳಿಯುತ್ತದೆ. 

` ಸೂಚನೆ - ಈ ಧಾತುವು 4 ನೇ ಗಣದಲ್ಲಿಯೂ ಪರಸ್ಥೆ ಪದದಲ್ಲಿ ಇದ್ದು ಅದರ 

ಪ್ರಕಾರ ಕೆಳಗಿನಂತ ರೂಪಗಳನ್ನು ಹೊಂದುತ್ತದೆ. 

ಲಟ್‌: ರೂಪಗಳು: ಮೇದತೇ, ಮೇದೇತೇ, ಮೇದನ್ನೇ। ಮೇದಸೇ, ಮೇದೇಥೇ, 
ಮೇದದ್ದೇ। ಮೇಧೇ, ಮೇಧಾವಹೇ, ಮೇಧಾಮಹೇ! 

ಲಿಟ್‌: ರೂಪಗಳು: ಮಿಮಿದೇ, ಮಿಮಿದಾತೇ, ಮಿಮಿದಿರೇಮಿಮಿದಿಷೇ, 
ಮಿಮಿದಾಥೇ, ಮಿಮಿದಿದ್ದೇ। ಮಿಮಿದೇ, ಮಿಮಿದಿವಹೇ, ಮಿಮಿದಿಮಹೇ। 

ಲುಟ್‌: ರೂಪಗಳು: ಮೇದಿತಾ, ಮೇದಿತಾರೌ, ಮೇದಿತಾರಃ ಮೇದಿತಾಸೇ, 
ಮೇದಿತಾಸಾಥೇ, ಮೇದಿತಾದ್ವೇ। ಮೇದಿತಾಹೇ, ಮೇದಿತಾಸ್ಪಹೇ, ಮೇದಿತಾಸ್ಮಹೇ। 

ಲೃಟ್‌: ರೂಪಗಳು: ಮೇದಿಷ್ಕತೇ, ಮೇದಿಷ್ಯೇತೇ, ಮೇದಿಷ್ಯನ್ತೇ। ಮೇದಿಷ್ಯಸೇ, 
ಮೇದಿಷ್ಕೇಥೇ, ಮೇದಿಷ್ಕದ್ದೇ। ಮೇದಿಷ್ಯೇ, ಮೇದಿಷ್ಯಾವಹೇ, ಮೇದಿಷ್ಯಾಮಹೇ। 

ಲೋಟ್‌: ರೂಪಗಳು: ಮೇದತಾಮ್‌, ಮೇದೇತಾಮ್‌, ಮೇದನ್ತಾಮ್‌। ಮೇದಸ್ವ, 
ಮೇದೇಥಾಮ್‌, ಮೇದದ್ವಮ್‌। ಮೇದೈ, ಮೇದಾವಹೈ, ಮೇದಾಮಹೈ। 

ಲಜ್‌: ರೂಪಗಳು: ಅಮೇದತ, ಅಮೇದೇತಾಮ್‌, ಅಮೇದನ್ನು ಅಮೇದಥಾಃ, 
ಅಮೇದೇಥಾಮ್‌, ಅಮೇದದ್ದಮ್‌। ಅಮೇದೇ, ಅಮೇದಾವಹಿ, ಅಮೇದಾಮಹಿ। 

ವಿಧಿಲಿಜ್‌: ರೂಪಗಳು: ಮೇದೇತ, ಮೇದೇಯಾತಾಮ್‌, ಮೇದೇರನ್‌। ಮೇದೇಧಾಃ, 
ಮೇದೇಯಾಥಾಮ್‌, ಮೇದೇದ್ದಮ್‌। ಮೇದೇಯ, ಮೇದೇವಹಿ, ಮೇದೇಮಹಿ! 

ಆಶೀರ್ಲಿಜಕ: ರೂಪಗಳು: ಮೇದಿಷೀಷ್ಟ ಮೇದಿಷೀಯಾಸ್ತಾಮ್‌, ಮೇದಿಷೀರನ್‌। 
ಮೇದಿಷೀಷ್ಟಾಃ, ಮೇದಿಷೀಯಾಸ್ಥಾಮ್‌, ಮೇದಿಷೀದ್ವಮ್‌। ಮೇದಿಷೀಯ, ಮೇದಿಷೀವಹಿ, 
ಮೇದಿಷೀಮಹಿ। 

ಲುಜ್‌: ರೂಪಗಳು: ಅಮೇದಿಷ್ಟ ಅಮೇದಿಷಾತಾಮ್‌, ಅಮೇದಿಷತ। ಅಮೇದಿಷ್ಟಾಃ, 
ಅಮೇದಿಷಾಥಾಮ್‌, ಅಮೇದಿಡ್ಡಮ್‌/ಅಮೇದಿದ್ದಮ್‌। ಅಮೇದಿಷಿ, ಅಮೇದಿಷ್ಟಹ, 
ಅಮೇದಿಷ್ಕಹಿ। 


ತಿಐನ್ತೇ ಭ್ವಾದಯಃ-ಆತ್ಮನೇ ಪದಿ ರೂಪಗಳು 627 


ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಕೈಪದ 

ರೂಪಗಳು: ಅಮಿದತ್‌, ಅಮಿದತಾಮ್‌, ಅಮಿದನ್‌। ಅಮಿದಃ, ಅಮಿದತಮ್‌, 
ಅಮಿದತ। ಅಮಿದಮ್‌, ಅಮಿದಾವ, ಅಮಿದಾಮಃ। 

ಲೃಜಕ: ರೂಪಗಳು: ಅಮೇದಿಷ್ಯತ, ಅಮೇದಿಷ್ಯೇತಾಮ್‌, ಅಮೇದಿಷ್ಯನ್ನ! 
ಅಮೇದಿಷ್ಕಥಾಃ, ಅಮೇದಿಷ್ಕೇಥಾಮ್‌, ಅಮೇದಿಷ್ಯದ್ದಮ್‌ ಅಮೇದಿಷ್ಕೇ, ಅಮೇದಿಷ್ಯಾವಹಿ, 
ಅಮೇದಿಷ್ಯಾಮಹಿ। 

7. ಇೆಷ್ಟಿದಾ ಸ್ನೇಹನಮೋಚನಯೋಃ ಮೋಹನಯೋಃ ಇತ್ಯೇಕೇ । ಣಿಕ್ಷ್ವಿದಾ 
ಚ ಇತ್ಯೇಕೇ। -(ಇೆಷ್ಟಿದಾ ಎಂಬ ಧಾತುವು ಜಿಗುಟಾಗುವುದು, ಬೆವರುವುದು ಎಂಬ 
ಅರ್ಥದಲ್ಲಿದೆ. ಕೆಲವು ವೈಯ್ಯಾಕರಣಿಗಳು ಸ್ನೇಹವಾಗುವುದು, ಮೋಹಿತವಾಗುವುದು 
ಎ೦ಬ ಅರ್ಥವನ್ನು ಸ್ವೀಕರಿಸುತ್ತಾರೆ. ಇನ್ನೂ ಕೆಲವು ವೈಯ್ಯಾಕರಣಿಗಳು ಪ್ರಕೃತ 
ಧಾತುವಿಗೆ ಬದಲಾಗಿ ಇೆಕ್ಷ್ವಿದಾ ಎಂದು ಭಾವಿಸುತ್ತಾರೆ). ಇದರಲ್ಲಿ “ಧಾತ್ವಾದೇಃ ಷಃ 
ಸಃ” ಎಂಬ ಸೂತ್ರದಿಂದ "ಷ್ಲಿದ್‌' ನಲ್ಲಿರುವ “ಷ್‌' ಕಾರಕ್ಕೆ "ಸ್‌' ಕಾರವು ಆದೇಶವಾಗಿ 
ಬರುತ್ತದೆ. ಆಗ "ಸ್ವಿದ್‌' ಎಂಬ ರೂಪವು ಉಳಿಯುತ್ತದೆ. ಇೆಕ್ಷ್ವಿದಾ ಎಂಬ ರೂಪವನ್ನು 
ಸ್ವೀಕರಿಸಿದ ಪಕ್ಷದಲ್ಲಿ "ಕ್ಷಿದ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ಸ್ವೇದತೇ, ಸ್ವೇದೇತೇ, ಸ್ವೇದನ್ನೇ... ಇತ್ಯಾದಿ। 


ಲಿಟ್‌: ರೂಪಗಳು: ಸಿಸ್ವಿದೇ, ಸಿಸ್ವಿದಾತೇ, ಸಿಸ್ಥಿದಿರೇ... ಇತ್ಯಾದಿ। 
ಲುಟ್‌: ರೂಪಗಳು: ಸ್ವೇದಿತಾ, ಸ್ವೇದಿತಾರ್‌, ಸ್ವೇದಿತಾರಃ। ಸ್ವೇದಿತಾಸೇ... ಇತ್ಯಾದಿ। 
ಲೃಟ್‌: ರೂಪಗಳು: ಸ್ವೇದಿಷ್ಕತೇ, ಸ್ವೇದಿಷ್ಯೇತೇ, ಸ್ವೇದಿಷ್ಠನ್ನೇ,... ಇತ್ಯಾದಿ। 


ಲೋಟ್‌: ರೂಪಗಳು: ಸ್ವೇದತಾಮ್‌, ಸ್ವೇದೇತಾಮ್‌, ಸ್ವೇದನ್ತಾಮ್‌.. ಇತ್ಯಾದಿ! 

ಲಜ೯*: ರೂಪಗಳು: ಅಸ್ಟೇದತ, ಅಸ್ವೇದೇತಾಮ್‌, ಅಸ್ವೇದನ್ನ ... ಇತ್ಯಾದಿ! 

ವಿಧಿಲಿಜಕ: ರೂಪಗಳು: ಸ್ವೇದೇತ, ಸ್ವೇದೇಯಾತಾಮ್‌, ಸ್ವೇದೇರನ್‌,.. ಇತ್ಯಾದಿ। 

ಆಶೀರ್ಲಿಜಕ: ರೂಪಗಳು: ಸ್ವೇದಿಷೀಷ್ಟ, ಸ್ವೇದಿಷೀಯಾಸ್ತಾಮ್‌,ಸ್ವೇದಿಷೀರನ್‌,.. 
ಇತ್ಯಾದಿ। 

ಲುಜಕ ರೂಪಗಳು: ಅಸ್ವೇದಿಷ್ಯತ, ಅಸ್ವೇದಿಷ್ಕೇತಾಮ್‌, ಅಸ್ಟೇದಿಷ್ಯನ್ನ!... ಇತ್ಯಾದಿ! 
ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಥೈೈಪದ 

ರೂಪಗಳು: ಅಸ್ಪಿದತ್‌, ಅಸ್ಲಿದತಾಮ್‌, ಅಸ್ವಿದನ್‌,.. ಇತ್ಯಾದಿ। 

ಲೃಜ್‌: ಕ್ವಿದ್‌' ಧಾತುವಿನ ರೂಪಗಳನ್ನೂ ಈ ಮೇಲಿನಂತೆಯೇ ಊಹಿಸಿಕೊಳ್ಳಬೇಕು 

ಧಾತು 8. ರುಚ ದೀಪ್ತೌ, ಅಭಿಪ್ರೀತೌ ಚ। (ಹೊಳೆಯುವುದು, ರುಚಿಸುವುದು) 
ಇದರಲ್ಲಿ "ರುಚ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ರೋಚತೇ, ರೋಚೇತೇ, ರೋಚನ್ನೇ... ಇತ್ಯಾದಿ। 


628 ಲಘುಸಿದ್ಧಾಂತ ಕೌಮುದೀ 


ಲಿಟ್‌: ರೂಪಗಳು: ರುರುಚೇ, ರುರುಚಾತೇ, ರುರುಚಿರೇ.... ಇತ್ಯಾದಿ! 
`ಲುಟ್‌: ರೂಪಗಳು: ರೋಚಿತಾ, ರೋಚಿತಾರೌ, ರೋಚಿತಾರಃ... ಇತ್ಯಾದಿ! 
ಲೃಟ್‌: ರೂಪಗಳು: ರೋಚಿಷ್ಯತೇ, ರೋಚಿಷ್ಯೇತೇ, ರೋಚಿಷ್ಯನ್ನೇ,... ಇತ್ಯಾದಿ! 
ಲೋಟ್‌: ರೂಪಗಳು: ರೋಚತಾಮ್‌, ರೋಚೇತಾಮ್‌, ರೋಚನ್ತಾಮ್‌,.. ಇತ್ಯಾದಿ! 
ಲಜ್‌: ರೂಪಗಳು: ಅರೋಚತ, ಅರೋಚೇತಾಮ್‌, ಅರೋಚನ್ನ... ಇತ್ಯಾದಿ। 
ವಿಧಿಲಿಜ್‌್‌: ರೂಪಗಳು: ರೋಚೇತ, ರೋಚೇಯಾತಾಮ್‌, ರೋಚೇರನ್‌... 
ಇತ್ಯಾದಿ। 
ಆಶೀರ್ಲಿಜಕೆ: ರೂಪಗಳು: ರೋಚಿಷೀಷ್ಟ, ರೋಚಿಷೀಂಯಾಸ್ತಾಮ್‌, 
ರೋಜಚಿಷೀರನ್‌... ಇತ್ಯಾದಿ। 
ಲುಜ್‌: ರೂಪಗಳು: ಅರೋಚಿಷ್ಟ ಅರೋಚಿಷಾತಾಮ್‌, ಅರೋಚಿಷತ... ಇತ್ಯಾದಿ! 
ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಕೈಪದ 
ರೂಪಗಳು: ಅರುಚತ್‌, ಅರುಚತಾಮ್‌, ಅರುಚನ್‌!.. ಇತ್ಯಾದಿ। 
ಲೃಜಕ್‌: ರೂಪಗಳು: ಅರೋಚಿಷ್ಯತ, ಅರೋಚಿಷ್ಯೇತಾಮ್‌, ಅರೋಚಿಷ್ಯನ್ತ... 
ಇತ್ಯಾದಿ। 
ಧಾತು 9. ಘುಟ ಪರಿವರ್ತನೇ (ಬದಲಾಯಿಸುವುದು, ಹಿಂದಿರುಗುವುದು) ಇದರಲ್ಲಿ 
“ಘುಟ್‌' ಮಾತ್ರ ಉಳಿಯುತ್ತದೆ. 
ಲಟ್‌: ರೂಪಗಳು: ಘೋಟತೇ, ಘೋಟೇತೇ, ಘೋಟನ್ನೇ.... ಇತ್ಯಾದಿ! 
ಲಿಟ್‌: ರೂಪಗಳು: ಜುಘುಟೇ, ಜುಘುಟಾತೇ, ಜುಘುಟಿರೆ... ಇತ್ಯಾದಿ! 
ಲುಟ್‌: ರೂಪಗಳು: ಘೋಟಿತಾ, ಘೋಟಿತಾರೌ, ಘೋಟಿತಾರ: 1... ಇತ್ಯಾದಿ। 
ಲೃಟ್‌: ರೂಪಗಳು: ಘೋಟಷ್ಕತೇ, ಘೋಟಿಷ್ಯೇತೇ, ಘೋಟಿಷ್ಯನ್ನೇ.... ಇತ್ಯಾದಿ! 
ಲೋಟ್‌: ರೂಪಗಳು: ಘೋಟತಾಮ್‌, ಘೋಟೇತಾಮ್‌, ಘೋಟನ್ತಾಮ್‌... 
ಇತ್ಯಾದಿ। 
ಲಜ್‌: ರೂಪಗಳು: ಅಘೋಟತ, ಅಘೋಟೇತಾಮ್‌,ಅಘೋಟಕನ್ತ... ಇತ್ಯಾದಿ! 
ವಿಧಿಲಿಜಕ್‌ ರೂಪಗಳು: ಘೋಟೇತ, ಘೋಟೇಯಾತಾಮ್‌,ಘೋಟೇರನ್‌... 
ಇತ್ಯಾದಿ। 
. ಆಶೀರ್ಲಿಜಕ್‌: ರೂಪಗಳು: ಘೋಟಿಷೀಷ್ಟ, ಘೋಟಿಷೀಯಾಸ್ತಾಮ್‌, 
ಘೋಟಿಷೀರನ್‌... ಇತ್ಯಾದಿ! 


ಲುಜಕೆ: ರೂಪಗಳು: ಅಘೋಟಿಷ್ಟ ಅಘೋಟಿಷಾತಾಮ್‌, ಅಘೋಟಷತ... 
ಇತ್ಯಾದಿ! 


ತಿಣನ್ನೇ ಭ್ವಾದಯಃ-ಅತ್ಯನೇ ಪದಿ ರೂಪಗಳು 629 


ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಕೈಪದ 
ರೂಪಗಳು: ಅಘುಟತ್‌, ಅಘುಟತಾಮ್‌, ಅಘುಟನ್‌... ಇತ್ಯಾದಿ। 
ಲೃಜಕ: ರೂಪಗಳು: ಅಘೋಟಿಷ್ಯತ, ಅಘೋಟಿಷ್ಯೇತಾಮ್‌, ಅಘೋಟಿಷ್ಯನ್ತ... 
ಧಾತು 10. ಶುಭ ದೀಪೌ (ಹೊಳೆಯುವುದು, ಶೋಭಿಸುವುದು) ಇದರಲ್ಲಿ “ಶುಭ್‌' 
ಮಾತ್ರ ಉಳಿಯುತ್ತದೆ. 
ಲಟ್‌: ರೂಪಗಳು: ಶೋಭತೇ, ಶೋಭೇತೇ, ಶೋಭನ್ನೇ॥... ಇತ್ಯಾದಿ। 
ಲಿಟ್‌: ರೂಪಗಳು: ಶುಶುಭೇ, ಶುಶುಭಾತೇ, ಶುಶುಭಿರೇ.... ಇತ್ಯಾದಿ! 
ಲುಟ್‌: ರೂಪಗಳು:ಶೋಭಿತಾ, ಶೋಭಿತಾರೌ, ಶೋಭಿತಾರಃ... ಇತ್ಯಾದಿ! 
ಲೃಟ್‌: ರೂಪಗಳು: ಶೋಭಿಷ್ಯತೇ, ಶೋಭಿಷ್ಯೇತೆ, ಶೋಭಿಷ್ಯನ್ನೇ,.. ಇತ್ಯಾದಿ! 
ಲೋಟ್‌: ರೂಪಗಳು: ಶೋಭತಾಮ್‌, ಶೋಭೇತಾಮ್‌, ಶೋಭನ್ಹಾಮ್‌... ಇತ್ಯಾದಿ, 
ಲಜತ್‌: ರೂಪಗಳು: ಅಶೋಭತ, ಅಶೋಭೇತಾಮ್‌, ಅಶೋಭನ್ನ[... ಇತ್ಯಾದಿ! 
ವಿಧಿಲಿಜಕ್‌: ರೂಪಗಳು: ಶೋಭೇತ, ಶೋಭೇಯಾತಾಮ್‌, ಶೋಭೇರನ್‌... 
ಆಶೀರ್ಲಿಜ್‌: ರೂಪಗಳು: ಶೋಭಿಷೀಷ್ವ ಶೋಭಿಷೀಯಾಸ್ತಾಮ್‌, ಶೋಭಿಷೀರನ್‌,.. 
ಲುಜ್‌್‌: ರೂಪಗಳು: ಅಶೋಭಿಷ್ಟ ಅಶೋಭಿಷಾತಾಮ್‌, ಅಶೋಭಿಷತ।॥.. ಇತ್ಯಾದಿ! 
ಪ್ರಕೃತ ಸೂತ್ರದಿಂದ ವೈಕಲ್ಚಕ ಪರಸ್ಕೈಪದ 
ರೂಪಗಳು: ಅಶುಭತ್‌, ಅಶುಭತಾಮ್‌, ಅಶುಭನ್‌... ಇತ್ಯಾದಿ। 
ಲೃಜಕ್‌: ರೂಪಗಳು:ಅಶೋಭಿಷ್ಯತ, ಅಶೋಭಿಷ್ಯತಾಮ್‌, ಅಶೋಭಿಷ್ಯನ್ರ... ಇತ್ಯಾದಿ। 
ಧಾತು 11. ಕ್ಷುಭ ಸಳ್ಬುಲನೇ (ವ್ಯಾಕುಲಗೊಳ್ಳುವುದು) ಇದರಲ್ಲಿ “ಕ್ಷುಬ್‌' ಮಾತ್ರ 
ಉಳಿಯುತ್ತದೆ. 
ಲಟ್‌: ರೂಪಗಳು: ಕ್ಷೋಭತೇ, ಕ್ಲೋಭೇತೆ, ಕ್ಲೋಭನ್ನೇ... ಇತ್ಯಾದಿ। 
ಲಿಟ್‌: ರೂಪಗಳು: ಚುಕ್ತುಭೇ, ಚುಕ್ಷುಭಾತೇ, ಚುಕ್ತುಭಿರೇ॥... ಇತ್ಯಾದಿ! 
ಲುಟ್‌: ರೂಪಗಳು: ಕ್ಲೋಭಿತಾ ಕ್ಲೋಭಿತಾರ್‌ೌ, ಕ್ಷೋಭಿತಾರಃ... ಇತ್ಯಾದಿ। 
ಲೃಟ್‌: ರೂಪಗಳು: ಕ್ಲೋಭಿಷ್ಯತೇ, ಕ್ಲೋಭಿಷ್ಯೇತೇ, ಕ್ಲೋಭಿಷ್ಯನ್ನೇ.... ಇತ್ಯಾದಿ! 
ಲೋಟ್‌: ರೂಪಗಳು: ಕ್ಲೋಭತಾಮ್‌, ಕ್ಲೋಭೇತಾಮ್‌, ಕ್ಷೋಭನ್ತಾಮ್‌... ಇತ್ಯಾದಿ! 
ಲಜ್‌: ರೂಪಗಳು: ಅಕ್ಷೋಭತ, ಅಕ್ಟೋಭೇತಾಮ್‌, ಅಕ್ಷೋಭನ್ನ... ಇತ್ಯಾದಿ। 
ವಿಧಿಲಿಜ್‌: ರೂಪಗಳು: ಕ್ಲೋಭೇತ, ಕ್ಲೋಭೇಯಾತಾಮ್‌, ಕ್ಷೋಭೇರನ್‌,.. ಇತ್ಯಾದಿ। 
ಆಶೀರ್ಲಿಜಕೆ: ರೂಪಗಳು:ಕ್ಟೋಭಿಷೀಷ್ವಕ್ಷೋಭಿಷೀಯಾಸ್ತಾಮ್‌, ಕ್ಷೋಭೀಷೀರನ್‌,.. 
ಇತ್ಯಾದಿ। 
ಲುಜಕ: ರೂಪಗಳು: ಅಕ್ಷುಭತ, ಅಕ್ಷುಭೇತಾಮ್‌, ಅಕ್ಷುಭನ್ನ॥... ಇತ್ಯಾದಿ! 


630 ಲಘುಸಿದ್ಧಾ೦ತ ಕೌಮುದೀ 
ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಥೈಪದ 

ರೂಪಗಳು: ಅಕ್ಷೋಭಿಷ್ಟ ಅಕ್ಷೋಭಿಷಾತಾಮ್‌, ಅಕ್ಟೋಭಿಷತ,.. ಇತ್ಯಾದಿ। 

ಲೃಜ್‌: ರೂಪಗಳು: ಅಕ್ಷೋಭಿಷ್ಯತ, ಅಕ್ಷ್ಟೋಭಿಷ್ಯ್ಕೇತಾಮ್‌, ಅಕ್ಷೋಭಿಷ್ಯನ್ತ... ಇತ್ಯಾದಿ! 

12. ಣಭ ಹಿ೦ಸಾಯಾಮ್‌(ಹಿ೦ಸೆ ಮಾಡುವುದು) ಇದರಲ್ಲಿ “ಣೋ ನಃ” ಎಂಬ 
ಸೂತ್ರದಿಂದ “ಣ್‌' ಕಾರಕ್ಕೆ "ನ್‌” ಕಾರವು ಆದೇಶವಾಗಿ ಬಂದು "ನಭ' ಎಂದಿರುತ್ತದೆ. 
ಇದರಲ್ಲ "ನಭ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ನಭತೇ, ನಭೇತೇ, ನಭನ್ನೇ... ಇತ್ಯಾದಿ! 

ಲಿಟ್‌: ರೂಪಗಳು: ನೇಭೇ, ನೇಭಾತೇ, ನೇಭಿರೇ (... ಇತ್ಯಾದಿ! 

ಲುಟ್‌: ರೂಪಗಳು: ನಭಿತಾ, ನಭಿತಾರೌ, ನಭಿತಾರಃ... ಇತ್ಯಾದಿ! 

ಲೃಟ್‌: ರೂಪಗಳು: ನಭಿಷ್ಯತೇ, ನಭಿಷ್ಯೇತೇ, ನಭಿಷ್ಯನ್ನೇ... ಇತ್ಯಾದಿ! 

ಲೋಟ್‌: ರೂಪಗಳು: ನಭತಾಮ್‌, ನಭೇತಾಮ್‌, ನಭನ್ಹಾಮ್‌!.. ಇತ್ಯಾದಿ। 

ಲಜಕ: ರೂಪಗಳು: ಅನಭತ, ಅನಭೇತಾಮ್‌, ಅನಭನ್ನ... ಇತ್ಯಾದಿ! 

ವಿಧಿಲಿಜಕ: ರೂಪಗಳು: ನಭೇತ, ನಭೇಯಾತಾಮ್‌, ನಭೇರನ್‌... ಇತ್ಯಾದಿ। 

ಆಶೀರ್ಲಿಜ್‌: ರೂಪಗಳು: ನಭಿಷೀಷ್ವ ನಭಿಷೀಯಾಸ್ತಾಮ್‌, ನಭಿಷೀರನ್‌,... ಇತ್ಯಾದಿ! 

ಲುಜಕೆ: ರೂಪಗಳು: ಅನಭಿಷ್ಟ ಅನಭಿಷಾತಾಮ್‌, ಅನಭಿಷತ,.. ಇತ್ಯಾದಿ। 
ಪ್ರಕೃತ ಸೂತ್ರದಿಂದ ವೈಕಲ್ತಕ ಪರಸ್ಕೈಪದ 

ರೂಪಗಳು: ಅನಭತ್‌, ಅನಭತಾಮ್‌, ಅನಭನ್‌... ಇತ್ಯಾದಿ। 

ಲೃಜಕ: ರೂಪಗಳು: ಅನಭಿಷ್ಯತ, ಅನಭಿಷ್ಯೇತಾಮ್‌, ಅನಭಿಷ್ಯನ್ತ... 

ಧಾತು- 13. ತುಭ ಹಿ೦ಸಾಯಾಮ್‌ (ಹಿಂಸೆ ಮಾಡುವುದು) "ಇದರಲ್ಲಿ “ತುಭ್‌' 
ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ತೋಭತೇ, ತೋಭೇತೇ, ತೋಭನ್ನೇ.... ಇತ್ಯಾದಿ! 

ಲಿಟ್‌: ರೂಪಗಳು: ತುತುಭೇ, ತುತುಭಾತೇ, ತುತುಭಿರೇ।.. ಇತ್ಯಾದಿ! 

ಲುಟ್‌: ರೂಪಗಳು: ತೋಭಿತಾ, ತೋಭಿತಾರ್‌, ತೋಬಭಿತಾರಃ.. ಇತ್ಯಾದಿ। 

ಲೃಟ್‌: ರೂಪಗಳು: ತೋಭಿಷ್ಯತೇ, ತೋಭಿಷ್ಯೇತೇ, ತೋಭಿಷ್ಯನ್ನೇ... ಇತ್ಯಾದಿ! 

ಲೋಟ್‌: ರೂಪಗಳು: ತೋಭತಾಮ್‌, ತೋಭೇತಾಮ್‌, ತೋಭನ್ತಾಮ್‌... ಇತ್ಯಾದಿ। 

ಲಜಕ: ರೂಪಗಳು: ಅತೋಭತ, ಅತೋಭೇತಾಮ್‌, ಅತೋಭನ್ತ... ಇತ್ಯಾದಿ। 

ವಿಧಿಲಿಜ್‌: ರೂಪಗಳು: ತೋಭೇತ, ತೋಭೇಯಾತಾಮ್‌,ತೋಭೇರನ್‌... ಇತ್ಯಾದಿ! 


ಆಶೀರ್ಲಿಜ್‌: ರೂಪಗಳು: ತೋಭಿಷೀಷ್ವ ತೋಭಿಷೀಯಾಸ್ತಾಮ್‌, ತೋಭಿಷೀರನ್‌... 
ಇತ್ಯಾದಿ। 


ತಿಣನ್ನೇ ಭ್ಹಾದಯಃ-ಆತ್ಮನೇ ಪದಿ ರೂಪಗಳು 633 


ಲುಜಕ್‌: ರೂಪಗಳು: ಅತೋಭಿಷ್ಟ ಅತೋಭಿಷಾತಾಮ್‌, ಅತೋಭಿಷತ... ಇತ್ಯಾದಿ! 
ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಕೈಪದ 

ರೂಪಗಳು: ಅತುಭತ್‌, ಅತುಭತಾಮ್‌, ಅತುಭನ್‌... ಇತ್ಯಾದಿ! 

ಲೃಜಕ್‌: ರೂಪಗಳು: ಅತೋಭಿಷ್ಯತ, ಅತೋಷ್ಯೇತಾಮ್‌, ಅತೋಭಿಷ್ಯನ್ನ... ಇತ್ಯಾದಿ। 

ಧಾತು- 14. ಸಂಸು, 15-ಭ್ರಂಸು, 16(ಅ)-ಧ್ವಂಸು (ಕೆಳಗೆ ಬೀಳುವುದು) ಇವುಗಳಲ್ಲಿ 
"ಸ್ರಂಸ್‌' "ಭ್ರಂಸ್‌' "ಧ್ವಂಸ್‌' ಮಾತ್ರ ಉಳಿಯುತ್ತವೆ. 

ಲಟ್‌: ರೂಪಗಳು: 14. ಸ್ರಂಸತೇ, ಸ್ರಂಸೇತೇ, ಸಂಸನ್ನೇ। 15. ಭ್ರಂಸತೇ, ಭ್ರಂಸೇತೇ, 
ಭ್ರಂಸನ್ನೇ। 16. ಧ್ವಂಸತೇ, ಧ್ವಂಸೇತೇ, ಧ್ವಂಸಂತೇ। 

ಲಿಟ್‌: ರೂಪಗಳು: 14. ಸಸ್ರಂಸೇ, ಸಸ್ರಂಸಾತೇ, ಸಸ್ರಂಸಿರೇ। 15. ಬಭ್ರಂಸೇ, 
ಬಭ್ರಂಸಾತೇ, ಬಭ್ರಂಸಿರೆ 16. ದದ್ದಂಸೇ, ದದ್ದಂಸಾತೇ, ದದ್ವಂಸಿರೇ। 

ಲುಟ್‌: ರೂಪಗಳು: 14. ಸ್ರಂಸಿತಾ, ಸ್ರಂಸಿತಾರ್‌, ಸ್ರಂಸಿತಾರಃ 15. ಭ್ರಂಸಿತಾ, 
ಭ್ರಂಸಿತಾರೌ, ಭ್ರಂಸಿತಾರಃ 16.ಧ್ವಂಸಿತಾ ಧ್ವಂಸಿತಾರೌ, ದ್ವಂಸಿತಾರಃ। 

ಲೃಟ್‌: ರೂಪಗಳು: 14. ಸ್ರಂಸಿಷ್ಯತೇ, ಸ್ರಂಸಿಷ್ಯೇತೇ, ಸಂಸಿಷ್ಯನ್ನೇ। 15.ಭ್ರಂಸಿಷ್ಯತೇ, 
ಭ್ರಂಸಿಷ್ಯೇತೇ, ಭ್ರಂಸಿಷ್ಯನ್ನೇ। 16. ಧ್ವಂಸಿಷ್ಯತೇ, ಧ್ವಂಸಿಷ್ಯೇತೌ, ಧ್ವಂಸಿಷ್ಯನ್ನೇ। 

ಲೋಟ್‌: ರೂಪಗಳು; 14.ಸ್ರಂಸತಾಮ್‌, ಸ್ರಂಸೇತಾಮ್‌,ಸ್ರಂಸನ್ತಾಮ್‌॥5. 
ಭ್ರಂಸತಾಮ್‌, ಭ್ರಂಸೇತಾಮ್‌, ಭ್ರಂಸನ್ಹಾಮ್‌6. ಧ್ವಂಸತಾಮ್‌, ಧ್ವಂಸೇತಾಮ್‌, ಧ್ವಂಸನ್ತಾಮ್‌। 

ಲಜ*್‌: ರೂಪಗಳು; 14. ಅಸ್ತಂಸತ, ಅಸ್ರಂಸೇತಾಮ್‌, ಅಸ್ರಂಸನ್ನ! 15. ಅಭ್ರಂಸತ, 
ಅಭ್ರಂಸೇತಾಮ್‌, ಅಭ್ರಂಸನ್ನ 16.ಅಧ್ವಂಸತ, ಅದ್ವಂಸೇತಾಮ್‌, ಅಧ್ದಂಸನ್ನ 

ವಿಧಿಲಿಜಕ: ರೂಪಗಳು:14. ಸ್ತಂಸೇತ, ಸ್ರ೦ಂಸೇಯಾತಾಮ್‌, ಸ್ರಂಸೇರನ್‌। ಅ. 
ಭ್ರಂಸೇತ, ಭ್ರಂಸೇಯಾತಾಮ್‌, ಭ್ರಂಸೇರನ್‌॥6. ಧ್ವಂಸೇತ, ಧ್ವಂಸೇಯಾತಾಮ್‌,ದ್ವಂಸೇರನ್‌। 

ಆಶೀರ್ಲಿಜ್‌: ರೂಪಗಳು: 14. ಸ್ತಂಸಿಷೀಷ್ಟ ಸಂಸಿಷೀಯಾಸ್ತಾಮ್‌, ಸ್ತಂಸಿಷೀರನ್‌॥5. 
ಭ್ರಂಸಿಷೀಷ್ವ ಭ್ರಂಸಿಷೀಯಾಸ್ತಾಮ್‌ ಭ್ರಂಸಿಷೀರನ್‌॥6. ಧ್ವಂಸಿಷೀಷ್ಟ ಧ್ವಂಸಿಷೀಯಾಸ್ತಾಮ್‌, 
ಧ್ವಂಸಿಷೀರನ್‌। 

ಲುಜಕೆ: ರೂಪಗಳು: 14. ಅಸ್ರಂಸೀಷ್ಟ ಅಸ್ರಂಸಿಷಾತಾಮ್‌, ಅಸ್ರಂಸಿಷತ। 15. 
ಅಭ್ರಂಸೀಷ್ಟ ಅಭ್ರಂಸಿಷಾತಾಮ್‌, ಅಭ್ರಂಸಿಷತ। ಅದ್ದಂಸಿಷ್ಟ ಅದ್ದಂಸಿಷಾತಾಮ್‌, ಅಧ್ವಂಸಿಷತ। 
ಪ್ರಕೃತ ಸೂತ್ರದಿಂದ ವೈಕಲ್ಲಕ ಪರಸ್ಕೈಪದ 

ವಿಶೇಷ : “ಅನಿದಿತಾಮ್‌ ಹಲ ಉಪಧಾಯಾಃ ಕ್ಲಿತಿ” ಎಂಬ ಸೂತ್ರದಿಂದ "ನ್‌' ಕ 
ಲೋಪ ಬಂದದ್ದರಿಂದ ಅನುಸ್ವಾರಕ್ಕೂ ಲೋಪ ಬಂದಿದೆ. ಹೀಗೆಯೇ ಈ "ಲ್‌' 
ಕಾರದಲ್ಲಿ ಮಾತ್ರ ಇನ್ನುಳಿದ ಧಾತುಗಳ "ನ್‌' ಕಾರಕ್ಕೂ ಲೋಪ ಬರುತ್ತದೆ. 

ರೂಪಗಳು:14. ಅಸ್ರಸತ್‌, ಅಸ್ರಸತಾಮ್‌, ಅಸ್ರಸನ್‌॥5. ಅಭ್ರಸತ್‌, ಅಭ್ರಸತಾಮ್‌, 


632 ಲಘುಸಿದ್ದಾಂತ ಕೌಮುದೀ 


ಅಭ್ರಸನ್‌। 16.ಅಧ್ವಸತ್‌, ಅಧ್ವಸತಾಮ್‌, ಅದ್ವಸನ್‌। 

16 (ಬಿ). ಧ್ವಂಸು ಗತೌ ಚ (ಗತ್ಯರ್ಥ) 

ರೂಪಗಳು: .ಮೇಲಿನ ಧ್ವಂಸ್‌ ಧಾತುವಿನಂತೆಯೇ ರೂಪಗಳು ಇರುತ್ತವೆ. 

17. ಸ್ರಂಭು ವಿಶ್ವಾಸೇವಿಶ್ವಾಸ ಮಾಡುವುದು) - ಇದರಲ್ಲಿ "ಸ್ರಂಭ್‌' ಮಾತ್ರ 
ಉಳಿಯುತ್ತದೆ. ಸ್ರನ್‌*ಭ್‌ ಎಂದಿದ್ದಾಗ "ನ್‌' ಕಾರಕ್ಕೆ ಅನುಸ್ವಾರ ಹಾಗು ಪರಸವರ್ಣ 
ಬಂದು "ಸಂಭ್‌' ಎಂದಾಗಿದೆ. 

ಲಟ್‌: ರೂಪಗಳು: ಸ್ತ್ರಂಭತೇ, ಸ್ತಂಭೇತೇ, ಸ್ರಂಭನ್ನೇ... ಇತ್ಯಾದಿ। 

ಲಿಟ್‌: ರೂಪಗಳು: ಸಸ್ರಂಭೇ, ಸಸ್ರಂಭಾತೇ, ಸಸ್ತಂಭಿರೇ... ಇತ್ಯಾದಿ! 

ಲುಟ್‌: ರೂಪಗಳು: ಸ್ಪಂಭಿತಾ, ಸ್ರಂಭಿತಾರ್‌, ಸ್ರಂಭಿತಾರಃ... ಇತ್ಯಾದಿ! 

ಲೃಟ್‌: ರೂಪಗಳು: ಸ್ಪಂಭಿಷ್ಯತೇ, ಸ್ರಂಭಿಷ್ಯೇತೇ, ಸ್ರಂಭಿಷ್ಯನ್ನೇ(... ಇತ್ಯಾದಿ! 

ಲೋಟ್‌: ರೂಪಗಳು: ಸ್ರ೦ಂಭತಾಮ್‌, ಸ್ರ೦ಭೇತಾಮ್‌, ಸ್ರಂಭನ್ತಾಮ್‌... ಇತ್ಯಾದಿ। 

ಲಜಕ: ರೂಪಗಳು: ಅಸ್ರಂಭತ, ಅಸ್ರಂಭೇತಾಮ್‌, ಅಸ್ತಂಭನ್ನ!.. ಇತ್ಯಾದಿ! 

ವಿಧಿಲಿಜ್‌: ರೂಪಗಳು: ಸ್ರ೦ಭೇತ, ಸಂಭೇಯಾತಾಮ್‌, ಸ್ರಂಭೇರನ್‌... ಇತ್ಯಾದಿ! 

ಆಶೀರ್ಲಿಜಕ: ರೂಪಗಳು: ಸ್ರ೦ಭಿಷೀಷ್ಟ ಸ್ರ೦ಂಭಿಷೀಯಾಸ್ತಾಮ್‌, ಸ್ರಂಭಿಷೀರನ್‌। 

ಲುಜತ್‌: ರೂಪಗಳು: ಅಸ್ರಂಭಿಷ್ಟ ಅಸ್ರಂಭಿಷೀಯಾಸ್ತಾಮ್‌, ಅಸ್ತಂಭಿಷೀರನ್‌.... 
ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಕೈಪದ: 

ರೂಪಗಳು: ಅಸ್ರಭತ್‌, ಅಸ್ರಭತಾಮ್‌, ಅಸ್ರಭನ್‌। ಇತ್ಯಾದಿ 

ಲೃಜತ್‌: ರೂಪಗಳು: ಅಸ್ರಂಭಿಷ್ಯತ, ಅಸ್ರ೦ಭಿಷ್ಯೇತಾಮ್‌, ಅಸ್ಪಂಭಿಷ್ಯನ್ತ... ಇತ್ಯಾದಿ! 

18. ವೃತು ವರ್ತನೇ-(ವರ್ತಿಸುವುದು, ಇರುವುದು) ಇದರಲ್ಲಿ' “ವೃತ್‌' ಮಾತ್ರ 
ಉಳಿಯುತ್ತದೆ. 

ಲಟ್‌: ರೂಪಗಳು: ವರ್ತತೇ, ವರ್ತೇತೇ, ವರ್ತನ್ಹೇ [.. ಇತ್ಯಾದಿ। 

ಲಿಟ್‌: ರೂಪಗಳು: ವವೃತೇ। ವವೃತಾತೇ, ವವೃತಿರೇ,... ಇತ್ಯಾದಿ। 

ಲುಟ್‌: ರೂಪಗಳು: ವರ್ತಿತಾ, ವರ್ತಿತಾರೌ, ವರ್ತಿತಾರಃ... ಇತ್ಯಾದಿ। 

(ವೈಕಲ್ಪಕವಾಗಿ ಪರಸ್ಕೈಪದವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮೨೨. ವೃದ್ಧ 4! ಸ್ಯಸನೋಃ (13.೨೨) 

ವೃತ್ತಿಃ-ವೃತಾದಿಭ್ಯಃ ಪಳ್ಜುಭ್ಯೋ ವಾ ಪರಸ್ತೆ ಪದಂ ಸ್ಯಾತ್‌ ಸ್ಯೇ ಸನಿ ಚ। 

ಅ. ವ್ಯ- “ವಾ ಕ್ಯಷಃ” ಎಂಬ ಸೂತ್ರದಿಂದ “ವಾ' ಎಂಬ ಪದವೂ, “ಶೇಷಾತ್‌ 
ಕರ್ತರಿ ಪರಸ್ಕೈಪದಮ್‌” ಎಂಬ ಸೂತ್ರದಿಂದ “ಪರಸ್ಕೈಪದಮ್‌' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 


ತಿಣನ್ತೇ ಭ್ವಾದಯಃ-ಆತ್ಯನೇ ಪದಿ ರೂಪಗಳು 633 


ಅರ್ಥ-"ಸ್ಯ' ಮತ್ತು "ಸನ್‌'ಗಳ ಪರದಲ್ಲಿ ಇರುವಾಗ "ವೃತ್‌' ಮೊದಲಾದ 5 
ಧಾತುಗಳಿಗೆ ವೈಕಲ್ಪಿಕವಾಗಿ ಪರಸ್ಥೆ ಪದವು ಬರುತ್ತದೆ. ಈ 5 ಧಾತುಗಳು ಈ ಪ್ರಕಾರ 
ಇರುತ್ತವೆ.- 1. ವೃತು-ವರ್ತನೇ(ಆಗುವುದು),2. ವೃಧು-ವೃದ್ಧೌ (ಬೆಳೆಯುವುದು), 
3. ಶೃಧು- ಶಬ್ದ ಕುತ್ಲಾಯಾಮ್‌(ಕುತ್ತಿತ ಶಬ್ದವನ್ನು ಮಾಡುವುದು), 4. ಸ್ಕಂದೂ- 
ಪ್ರಸ್ರವಣೇ(ನೀರು ದ್ರವ ಹರಿಯುವುದು), 5. ಕೃಪೂ-ಸಾಮರ್ಥೇ(ಸಮರ್ಥನಾಗುವುದು) 

(ಇಡಾಗಮವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 54೦.ನ ವೃದ್ಧ ಕಶತುಭ್ಯ್ಯಃ (7.2.59) 

ವೃತ್ತಿಃ-ವೃತು-ವ್ಯ -ಶೃಧು-ಸ್ಕನ್ನುಭ್ಯಃ ಶಕಾರಾದೇಃ ಆರ್ಧಧಾತುಕಸ್ಯ ಇಟ್‌ ನ 
ಸ್ಕಾತ್‌। ತಜ್‌-ಆನಯೋಃ ಅಭಾವೇ ವತನ್ಸ್ಯತಿ, ವರ್ತಿಷ್ಯತೇ। ವರ್ತತಾಮ್‌। ಅವರ್ತತ। 
ವರ್ತೇತ। ವರ್ತಿಷೀಷ್ಟ ಅವರ್ತಿಷ್ಟ ಅವತ್ತ ತ್‌ ಅವರ್ತಿಷ್ಠತ। ದದ ದಾನೇ। 19 
ದದತೇ। ಪ. ಛೇ. - ನ, ವೃದ್ಧ ಕ ಚತುರ್ಭ್ಯಃ। 

ಅ. ವೃ.- “ಸೇಂಸಿಚಿ” ಎಂಬ ಸೂತ್ರದಿಂದ "ಸೇ' ಎಂಬ ಪದವೂ, 
“ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬ ಸೂತ್ರದಿಂದ “ಆರ್ಧಧಾತುಕಸ್ಯ' ಎಂಬ 
ಪದವೂ ಮತ್ತು “ಗಮೇರಿಟ್‌ ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಪರಸ್ಥೆ ೈಪದೇಷು' 
ಎ೦ಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಪರಸ್ಥೆ ೈ ಪದಕ್ಕೆ ಸಂಬಂಧಿಸಿದ "ವೃತ್‌' ಮೊದಲಾದ ಧಾತುಗಳ ನಂತರ 
“ಸ್‌' ಕಾರಾದಿ ಆರ್ಧಧಾತುಕ ಪ್ರತ್ಯಯಗಳು ಪರದಲ್ಲಿ ಇದ್ದಾಗ ಅವುಗಳಿಗೆ 
ಆದ್ಯವಯವವಾಗಿ ಬರಬೇಕಾದ "ಇಡಾಗಮ' ವು ಬರುವುದಿಲ್ಲ. 

ಉದಾ- ವೃಧ್ಭ್ಯಃ - "ವೃತ್‌' ಗಣದಲ್ಲಿ ವೃತು, ವೃಧು, ಶೃಧು ಮತ್ತು ಸೃನ್ನೂ 
ಎಂಬ ನಾಲ್ಕು ಧಾತುಗಳಿವೆ. “ಲೃಟ್‌' ಮತ್ತು "“ಲೃಜ್‌' "ಲ್‌' ಕಾರಗಳು 
ಆರ್ಧಧಾತುಕವಾಗಿರೋಣದರಿಂದ ಸ್ಯ' ಎಂಬ "ಸ್‌' ಕಾರಾದಿಯಾದ ಪ್ರತ್ಯಯವು 
ಧಾತುವಿನ ನಂತರ ಬರುತ್ತದೆ. 

ಲೃಟ್‌: ರೂಪಗಳು: ವರ್ತಿಷ್ಯತೇ, ವರ್ತಿಷ್ಯೇತೇ, ವರ್ತಿಷ್ಠನ್ನೇ॥... ಇತ್ಯಾದಿ। 

ಪರಸ್ಕೈಪದಿಯಲ್ಲಿವೈಕಲ್ಪಕ ರೂಪಗಳು : ವರ್ತ್ಯತಿ, ವರ್ತ್ವ್ವತಃ, ವರ್ತ್ಯನ್ನಿ... 
ಇತ್ಯಾದಿ। (ಇಲ್ಲಿ "ಸ್ಯ' ಎಂಬ "ಸ್‌' ಕಾರಾದಿಯಾದ ಆರ್ಧಧಾತುಕ ಪ್ರತ್ಯಯವು ಧಾತುಎನ 
ಪರದಲ್ಲಿ ಇರುವಾಗ ಪ್ರಕೃತ ಇಡಾಗಮವು ನಿಷೇಧಿಸಲ್ಪಟ್ಟಿದೆ. ಆತ್ಮನೇ ಪದದಲ್ಲಿ 
ನಿಷೇಧವಿಲ್ಲದ್ದರಿ೦ದ "ಸ್‌' ಕಾರದಿಯಾದ ಪ್ರತ್ಯಯಕ್ಕೆ ಇಡಾಗಮ ಬಂದಿದೆ). 

ಲೋಟ್‌: ರೂಪಗಳು: ವರ್ತತಾಮ್‌, ವರ್ತೇತಾಮ್‌, ವರ್ತನ್ತಾಮ್‌... ಇತ್ಯಾದಿ! 
ಲಜ್‌: ರೂಪಗಳು: ಅವರ್ತತ, ಅವರ್ತೇತಾಮ್‌, ಅವರ್ತನ್ನ!.. ಇತ್ಯಾದಿ! 

ವಿಧಿಲಿಜಕ: ರೂಪಗಳು:ವರ್ತೇತ, ವರ್ತೇಯಾತಾಮ್‌, ವರ್ತೇರನ್‌... ಇತ್ಯಾದಿ। 
ಆಶೀರ್ಲಿಜ*: ರೂಪಗಳು: ವರ್ತಿಷೀಷ್ಟ ವರ್ತಿಷೀಯಾಸ್ತಾಮ್‌, ವರ್ತಿಷೀರನ್‌॥ 


632 ಲಘುಸಿದ್ಧಾಂತ ಕೌಮುದೀ 


ಅಭ್ರಸನ್‌। 16.ಅಧ್ವಸತ್‌, ಅಧ್ವಸತಾಮ್‌, ಅದ್ದಸನ್‌। 

16 (ಬಿ). ಧ್ವಂಸು ಗತೌ ಚ (ಗತ್ಯರ್ಥ) 

ರೂಪಗಳು: ಮೇಲಿನ ಧ್ವಂಸ್‌ ಧಾತುವಿನಂತೆಯೇ ರೂಪಗಳು ಇರುತ್ತವೆ. 

17. ಸಂಭು ವಿಶ್ವಾಸೇ(ವಿಶ್ವಾಸ ಮಾಡುವುದು) - ಇದರಲ್ಲಿ "ಸ್ರಂಭ್‌' ಮಾತ್ರ 
ಉಳಿಯುತ್ತದೆ. ಸ್ರನ್‌-ಭ್‌ ಎಂದಿದ್ದಾಗ "ನ್‌' ಕಾರಕ್ಕೆ ಅನುಸ್ವಾರ ಹಾಗು ಪರಸವರ್ಣ 
ಬಂದು "ಸಂಭ್‌' ಎಂದಾಗಿದೆ. 

ಲಟ್‌: ರೂಪಗಳು: ಸ್ತ್ರಂಭತೇ, ಸ್ರಂಭೇತೇ, ಸ್ರ೦ಭನ್ನೇ... ಇತ್ಯಾದಿ! 

ಲಿಟ್‌: ರೂಪಗಳು: ಸಸ್ರಂಭೇ, ಸಸ್ತಂಭಾತೇ, ಸಸ್ರಂಭಿರೇ,... ಇತ್ಯಾದಿ! 

ಲುಟ್‌: ರೂಪಗಳು: ಸ್ಪ೦ಂಭಿತಾ, ಸಂಭಿತಾರೌ, ಸ್ರಂಭಿತಾರಃ... ಇತ್ಯಾದಿ। 

ಲೃಟ್‌: ರೂಪಗಳು: ಸಂಭಿಷ್ಯತೇ, ಸ್ತಂಭಿಷ್ಕೇತೇ, ಸ್ಪಂಭಿಷ್ಯನ್ನೇ,... ಇತ್ಯಾದಿ! 

ಲೋಟ್‌: ರೂಪಗಳು: ಸ್ರಂಭತಾಮ್‌, ಸ್ತ್ರಂಭೇತಾಮ್‌, ಸ್ರಂಭನ್ತಾಮ್‌... ಇತ್ಯಾದಿ! 

ಲಜಕ್‌: ರೂಪಗಳು: ಅಸ್ರ೦ಭತ, ಅಸ್ರ೦ಭೇತಾಮ್‌, ಅಸ್ರಂಭನ್ತ... ಇತ್ಯಾದಿ! 

ವಿಧಿಲಿಜಕ: ರೂಪಗಳು: ಸ್ರ೦ಭೇತ, ಸ್ರಂಭೇಯಾತಾಮ್‌, ಸ್ರಂಭೇರನ್‌... ಇತ್ಯಾದಿ 

ಆಶೀರ್ಲಿಜಕ: ರೂಪಗಳು: ಸ್ರ೦ಭಿಷೀಷ್ಟ ಸ್ರಂಭಿಷೀಯಾಸ್ತಾಮ್‌, ಸ್ರಂಭಿಷೀರನ್‌। 

ಲುಜಕ್‌: ರೂಪಗಳು: ಅಸ್ರಂಭಿಷ್ಟ ಅಸ್ರ೦ಭಿಷೀಯಾಸ್ತಾಮ್‌, ಅಸ್ರ೦ಭಿಷೀರನ್‌,... 
ಪ್ರಕೃತ ಸೂತ್ರದಿಂದ ವೈಕಲ್ಪಕ ಪರಸ್ಕೈಪದ: 

ರೂಪಗಳು: ಅಸ್ರ್ಪಭತ್‌, ಅಸ್ರಭತಾಮ್‌, ಅಸ್ರಭನ್‌। ಇತ್ಯಾದಿ। 

ಲೃಜಕ: ರೂಪಗಳು: ಅಸ್ರಂಭಿಷ್ಯತ, ಅಸ್ಪಂಭಿಷ್ಯೇತಾಮ್‌, ಅಸ್ಪಂಭಿಷ್ಯನ್ತ... ಇತ್ಯಾದಿ। 

18. ವೃತು ವರ್ತನೇ-(ವರ್ತಿಸುವುದು, ಇರುವುದು) ಇದರಲ್ಲಿ “ವೃತ್‌' ಮಾತ್ರ 
ಉಳಿಯುತ್ತದೆ. 

ಲಟ್‌: ರೂಪಗಳು: ವರ್ತತೇ, ವರ್ತೇತೇ, ವರ್ತನ್ಹೇ .. ಇತ್ಯಾದಿ! 

ಲಿಟ್‌: ರೂಪಗಳು: ವವೃತೇ। ವವೃತಾತೇ, ವವೃತಿರೇ... ಇತ್ಯಾದಿ! 

ಲುಟ್‌: ರೂಪಗಳು: ವರ್ತಿತಾ, ವರ್ತಿತಾರೌ, ವರ್ತಿತಾರಃ... ಇತ್ಯಾದಿ। 

(ವೈಕಲ್ಪಕವಾಗಿ ಪರಸ್ಕೈಪದವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮೨೨. ವೃದ್ಧ $ ಸ್ಯಸನೋಃ (13.92) 

ವೃತ್ತಿಃ-ವೃತಾದಿಭ್ಯಃ ಪಣ್ಗುಭ್ಯೋ ವಾ ಪರಸ್ಥೆ ಪದಂ ಸ್ಯಾತ್‌ ಸ್ಯೇ ಸನಿ ಚ 

ಅ. ವೃ.- “ವಾ ಕೃಷ” ಎಂಬ ಸೂತ್ರದಿಂದ “ವಾ' ಎಂಬ ಪದವೂ, “ಶೇಷಾತ್‌ 
ಕರ್ತರಿ ಪರಸ್ಕೈಪದಮ್‌” ಎಂಬ ಸೂತ್ರದಿಂದ “ಪರಸ್ಕೈಪದಮ್‌' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 


ತಿಜನ್ತೇ ಭ್ವಾದಯಃ-ಆತ್ಮನೇ ಪದಿ ರೂಪಗಳು 633 


ಅರ್ಥ-"ಸ' ಮತ್ತು "ಸನ್‌'ಗಳ ಪರದಲ್ಲಿ ಇರುವಾಗ "ವೃತ್‌' ಮೊದಲಾದ 5 
ಧಾತುಗಳಿಗೆ ವೈಕಲ್ಪಿಕವಾಗಿ ಪರಸೆ ಪದವು ಬರುತ್ತದೆ. ಈ 5 ಧಾತುಗಳು ಈ ಪ್ರಕಾರ 
ಇರುತ್ತವೆ.- 1. ವೃತು-ವರ್ತನೇ(ಆಗುವುದು),2. ವೃಧು-ವೃದ್ಧೌ (ಬೆಳೆಯುವುದು), 
3. ಶ್ರಧು- ಶಬ್ದಕುತ್ತಾಯಾಮ್‌(ಕುತ್ತಿತ ಶಬ್ದವನ್ನು ಮಾಡುವುದು), 4. ಸ್ಕಂದೂ- 
ಪಸ್ತವಣೇ(ನೀರು ದ್ರವ ಹರಿಯುವುದು), 5. ಕೃಪೂ-ಸಾಮರ್ಥೇ(ಸಮರ್ಥನಾಗುವುದು) 

(ಇಡಾಗಮವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - ೮4೦.ನ ವೃದ್ಧ ಕ$ಶೆತುಭ್ಯೂಃ (7.2.59) 

ವೃತ್ತಿಕ-ವೃತು-ವೃಧು-ಶೃಧು-ಸ್ಕನ್ನುಭ್ಯಃ ಶಕಾರಾದೇಃ ಆರ್ಧಧಾತುಕಸ್ಯ ಇಟ್‌ ನ 
ಸ್ಯಾತ್‌! ತಜ್‌-ಆನಯೋಃ ಅಭಾವೇ ವರ್ತ ಶಿ ವರ್ತಿಷ್ಯತೇ। ವರ್ತತಾಮ್‌। ಅವರ್ತತ। 
ವರ್ತೇತ। ವರ್ತಿಷೀಷ್ಟ ಅವರ್ತಿಷ್ಟ ಅವರ್ತ ತ್‌, ಅವರ್ತಿಷ್ಯತ। ದದ ದಾನೇ। 19 
ದದತೇ! ಪ. ಛೇ. - ನ, ವೃದ್ಧ ಕಿ ಚತುರ್ಭ್ಯಃ 

ಅ. ವೃ- “ಸೇಸಿಚಿ” ಎಂಬ ಸೂತ್ರದಿಂದ "ಸೇ' ಎಂಬ ಪದವೂ, 
“ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎ೦ಬ ಸೂತ್ರದಿಂದ “ಆರ್ಧಧಾತುಕಸ್ಕ' ಎಂಬ 
ಪದವೂ ಮತ್ತು “ಗಮೇರಿಟ್‌ ಪರಸ್ಕೈಪದೇಷು” ಎಂಬ ಸೂತ್ರದಿಂದ “ಪರಸ್ಕೈಪದೇಷು' 
ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಪರಸ್ಮೈ ಪದಕ್ಕೆ ಸಂಬಂಧಿಸಿದ “ವೃತ್‌' ಮೊದಲಾದ ಧಾತುಗಳ ನಂತರ 
“ಸ್‌' ಕಾರಾದಿ ಆರ್ಧಧಾತುಕ ಪ್ರತ್ಯಯಗಳು ಪರದಲ್ಲಿ ಇದ್ದಾಗ ಅವುಗಳಿಗೆ 
ಆದ್ಯವಯವವಾಗಿ ಬರಬೇಕಾದ “ಇಡಾಗಮ' ವು ಬರುವುದಿಲ್ಲ. 

ಉದಾ- ವೃದ್ಧ ಜ್ರ 'ವೃತ್‌' ಗಣದಲ್ಲಿ ವೃತು, ವೃಧು, ಶೃಧು ಮತ್ತು ಸೃನ್ನೂ 
ಎಂಬ ನಾಲ್ಕು ಧಾತುಗಳಿವೆ. “ಲೃಟ್‌' ಮತ್ತು “ಲೃಜ್‌' "ಲ್‌' ಕಾರಗಳು 
ಆರ್ಧಧಾತುಕವಾಗಿರೋಣದರಿಂದ ಸ್ಯ' ಎಂಬ "ಸ್‌' ಕಾರಾದಿಯಾದ ಪ್ರತ್ಯಯವು 
ಧಾತುವಿನ ನಂತರ ಬರುತ್ತದೆ. 

ಲೃಟ್‌: ರೂಪಗಳು: ವರ್ತಿಷ್ಯತೇ, ವರ್ತಿಷ್ಯೇತೇ, ವರ್ತಿಷ್ಠನ್ನೇ॥... ಇತ್ಯಾದಿ। 

ಪರಸ್ಕೈಪದಿಯಲ್ಲಿವೈಕಲ್ಪಕ ರೂಪಗಳು : ವರ್ಷತಿ, ವರ್ತ್ಶೃತಃ, ವರ್ಷ್ಸ್ಯನ್ನಿ... 
ಇತ್ಯಾದಿ! (ಇಲ್ಲಿ 'ಸ್ಯ' ಎಂಬ "ಸ್‌' ಕಾರಾದಿಯಾದ ಆರ್ಧಧಾತುಕ ಪ್ರತ್ಯಯವು ಧಾತುಎನ 
ಪರದಲ್ಲಿ ಇರುವಾಗ ಪ್ರಕೃತ ಇಡಾಗಮವು ನಿಷೇಧಿಸಲ್ಪಟ್ಟದೆ. ಆತ್ಮನೇ ಪದದಲ್ಲಿ 
ನಿಷೇಧವಿಲ್ಲದ್ದರಿ೦ದ "ಸ್‌' ಕಾರದಿಯಾದ ಪ್ರತ್ಯಯಕ್ಕೆ ಇಡಾಗಮ ಬಂದಿದೆ). 

ಲೋಟ್‌: ರೂಪಗಳು: ವರ್ತತಾಮ್‌, ವರ್ತೇತಾಮ್‌, ವರ್ತನ್ತಾಮ್‌... ಇತ್ಯಾದಿ! 
ಲಜ*: ರೂಪಗಳು: ಅವರ್ತತ, ಅವರ್ತೇತಾಮ್‌, ಅವರ್ತನ್ನ... ಇತ್ಯಾದಿ! 

ವಿಧಿಲಿಜಕ: ರೂಪಗಳು:ವರ್ತೇತ, ವರ್ತೇಯಾತಾಮ್‌, ವರ್ತೇರನ್‌... ಇತ್ಯಾದಿ। 
ಆಶೀರ್ಲಿಜಕ: ರೂಪಗಳು: ವರ್ತಿಷೀಷ್ಟ ವರ್ತಿಷೀಯಾಸ್ತಾಮ್‌, ವರ್ತಿಷೀರನ್‌॥ 


634 ಲಘುಸಿದ್ಧಾಂತ ಕೌಮುದೀ 


ಲುಜಕ್‌: “ದ್ಯುಭ್ಯೋ ಲುಜೀ' ಎ೦ಬ ಸೂತ್ರದಿಂದ ವೈಕಲ್ಲಿಕ ಪಕ್ಷದಲ್ಲಿ ಪರಸ್ಕೈಪದ 
ಮತ್ತು “ಪುಷಾದಿ ದ್ಯುತಾದ್ಯ್ಯೃದಿತಃ ಪರಸ್ಕೈಪದೇಷು ” ಎಂಬ ಸೂತ್ರದಿಂದ "ಅಜ್‌(ಅ)' 
ಆದೇಶವೂ ಬರುತ್ತದೆ. ಆದರೆ ಇಡಾಗಮವು ಬರುವುದಿಲ್ಲ. 

ಪರಸ್ಕೈಪದದಲ್ಲಿ- ರೂಪಗಳು: ಅವೃತತ್‌, ಅವೃತತಾಮ್‌, ಅವ್ಳ್‌ತನ್‌,.. ಇತ್ಯಾದಿ। 

"ಆತ್ಮನೇ ಪದದಲ್ಲಿ- ಇಡಾಗಮ ಬಂದು ಕೆಳಗಿನ ರೂಪಗಳು ಸಿದ್ಧಿಸುತ್ತವೆ. 

ರೂಪಗಳು: ಅವರ್ತಿಷ್ಟ ಅವರ್ತಿಷಾತಾಮ್‌, ಅವರ್ತಿಷತ... ಇತ್ಯಾದಿ। 

ಲೃಜಕ್‌: “ವೃದ್ಧ ಸ್ಯಸನೋಃ” ಎಂಬ ಸೂತ್ರದಿಂದ ಪರಸ್ಕೈಪದದಲ್ಲಿ ಇಡಾಗಮವು 
ಬರುವುದಿಲ್ಲ. ಮತ್ತು ಆತ್ಮನೇ ಪದದಲ್ಲಿ ಇಡಾಗಮವು ಬರುತ್ತದೆ. 

(ಪರಸ್ಕೈಪದದಲ್ಲಿ) ರೂಪಗಳು:- ಅವರ್ತತ್‌, ಅವರ್ತ್ಸೃತಾಮ್‌, ಅವರ್ಸ್ಸನ್‌। 

ಆತ್ಮನೇಪದದಲ್ಲಿ- ರೂಪಗಳು:ಅವರ್ತಿಷ್ಯತ, ಅವರ್ತಿಷ್ಯೇತಾಮ್‌, ಅವರ್ತಿಷ್ಠನ್ನ 

ಧಾತು-19. ದದ ದಾನೇ(ದಾನ ಮಾಡುವುದು ಕೊಡುವುದು) - ಇದರಲ್ಲಿ "ದದ್‌' 
ಮಾತ್ರ ಉಳಿಯುತ್ತದೆ. 

ಲಟ್‌: ಉದಾ- ದದತೇ - ಪ್ರಥಮ ಪುರುಷ ಏಕವಚನದಲ್ಲಿ "ದದ್‌' ಧಾತುವಿನ 
ನಂತರ “ಲಟ್‌' “ಲ್‌' ಕಾರಕ್ಕೆ "ತ್‌' ಆದೇಶವು ಬಂದು ಧಾತುವಿನ ನಂತರ "ಶಪ್‌(ಅ)' 
ಪ್ರತ್ಯಯ ಬಂದು ದದತ್‌ ಎಂದಾದಮೇಲೆ “ಟಿತ ಆತ್ಮನೇಪದಾನಾಂ ಟೇರೇ”_ 
ಎಂಬ ಸೂತ್ರದಿಂದ "ಏತ್ವ' ಬಂದು, ದದತೇ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ದದತೇ, ದದೇತೇ, ದದನ್ನೇ,... ಇತ್ಯಾದಿ। 


(ಏತ್ವವನ್ನೂ ಮತ್ತು ಅಭ್ಯಾಸವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ - 541ನ ಶಶ-ದದ-ವಾದಿ-ಗುಣಾನಾಮ್‌ (6.4.126) 

ವೃತ್ತಿಃ-ಶಶೇಃ ದದೇಃ ವಕಾರಾದೀನಾಂ ಗುಣಶಬ್ದೇನ ವಿಹಿತಃ ಯಃ ಅಕಾರಃ ತಸ್ಯ 
ಚ ಏತ್ವ- ಅಭ್ಯಾಸ ಲೋಪೌ ನ। ದದದೇದದದಾತೇ। ದದದಿರೇ। ದದಿತಾ। ದದಿಷ್ಯತೇ। 
ದದತಾಮ್‌। ಅದದತ್‌। ದದೇತ ದದಿಷೀಷ್ಟ ಅದದಿಷ್ಟ ಅದದಿಷ್ಠತ। ತ್ರಪೂಷ್‌ ಲಜ್ಜಾಯಾಮ್‌। 
21 ತ್ರಪತೇ। 

ಅ. ವೃ- “ಅತ ಏಕ ಹಲ್‌ ಮಧ್ಯೇಇನಾದೇಶಾದೇರ್ಲಿಟಿ” ಎಂಬ ಸೂತ್ರದಿಂದ 
"ಅತಃ' ಎಂಬ ಪದವೂ, “ಪ್ಪಸೋರೇದ್ಭಾವಭ್ಯಾಸ ಲೋಪಶ್ಚ” ಎಂಬ ಸೂತ್ರದಿಂದ 
“ಏತ್‌' ಮತ್ತು "ಅಭ್ಯಾಸಲೋಪಃ' ಮತ್ತು "ಚ' ಎ೦ಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- “ಶಸ್‌' ದದ್‌ ಹಾಗೂ ವ-ಕಾರಾದಿ ಧಾತುಗಳ ಹ್ರಸ್ವ ಅ-ಕಾರ ಹಾಗೂ 
ಗುಣ ಶಬ್ದದಿಂದ ವಿಹಿತವಾದ “ಅ” ಕಾರಕ್ಕೆ ಏತ್ವ ಮತ್ತು ಅಭ್ಯಾಸಲೋಪ ಬರುವುದಿಲ್ಲ. 

ಲಿಟ್‌: ಪ್ರಥಮಪುರುಷ ಏಕವಚನದಲ್ಲಿ ದದ್‌ ಧಾತುವಿನ ನಂತರ ಲಿಡಾದೇಶವಾದ 
“ತ್‌' ಬಂದು ಅದಕ್ಕೆ "ಏಶ್‌(ಏ)' ಆದೇಶವು ಬ೦ದು ಧಾತುವಿಗೆ ದ್ವಿತ್ವ ಬಂದಮೇಲೆ 
ದ*ದದ್‌4ಏ ಎಂದಿರುತ್ತದೆ. ಏತ್ವ ಮತ್ತು ಅಭ್ಯಾಸಲೋಪ ಬರಬೇಕಾಗಿದ್ದಾಗ, ಅದನ್ನು 


ತಿಐನ್ತೇ ಭ್ವಾದಯಃ-ಆತ್ಮನೇ ಪದಿ ರೂಪಗಳು 635 
ಪ್ರಕೃತಸೂತ್ರವು ಬಾಧಿಸುತ್ತದೆ. ಆಗ ದದದ್‌4+ಏ=ವದದದೇ ಎಂಬ ರೂಪವು ಸಿದ್ಧವಾಗುತ್ತದೆ. 


ಮ) 

ರೂಪಗಳು- ದದದೇ, ದದದಾತೇ, ದದದಿರೇ॥.. ಇತ್ಯಾದಿ। 

ಲುಟ್‌: ರೂಪಗಳು: ದದಿತಾ, ದದಿತಾರ್‌, ದದಿತಾರಃ॥.. ಇತ್ಯಾದಿ। 

ಲೃಟ್‌: ರೂಪಗಳು: ದದಿಷ್ಯತೇ, ದದಿಷ್ಯೇತೇ, ದದಿಷ್ಠನ್ನೇ।... ಇತ್ಯಾದಿ! 

ಲೋಟ್‌: ರೂಪಗ್‌ಳು: ದದತಾಮ್‌, ದದೇತಾಮ್‌, ದದನ್ತಾಮ್‌,.. ಇತ್ಯಾದಿ! 

ಲಜತ್‌: ರೂಪಗಳು: ಅದದತ, ಅದದೇತಾಮ್‌, ಅದದನ್ನ... ಇತ್ಯಾದಿ! 

ವಿಧಿಲಿಜಕ್‌: ರೂಪಗಳು: ದದೇತ, ದದೇಯಾತಾಮ್‌, ದದೇರನ್‌॥.. ಇತ್ಯಾದಿ। 

ಆಶೀರ್ಲಿಜತ್‌: ರೂಪಗಳು: ದದಿಷೀಷ್ಟ ದದಿಷೀಯಾಸ್ತಾಮ್‌, ದದಿಷೀರನ್‌,..... 

ಲುಜತ್‌: ರೂಪಗಳು: ಅದದಿಷ್ಟ ಅದದಿಷಾತಾಮ್‌, ಅದದಿಷತ।... ಇತ್ಯಾದಿ। 

ಲೃಜತ್‌: ರೂಪಗಳು: ಅದದಿಷ್ಯತ, ಅದದಿಷ್ಕೇತಾಮ್‌, ಅದದಿಷ್ಯನ್ನ... ಇತ್ಯಾದಿ। 

ಧಾತು-20. ತ್ರಪೂಷ್‌- ಲಜ್ಜಾಯಾಮ್‌(ನಾಚುವುದು)-ಇದರಲ್ಲಿ "ತ್ರಪ್‌' ಮಾತ್ರ 
ಉಳಿಯುತ್ತದೆ. 

ಲಟ್‌: ಉದಾ- ತ್ರಪತೇ- ಪ್ರಥಮಪುರುಷ ಏಕವಚನದಲ್ಲಿ “ತ್ರಪ್‌' ಧಾತುವಿನ 
ನಂತರ “ಲಟ್‌' ಆದೇಶವಾದ "ತ್‌ ಬಂದು ಧಾತುವಿನ ನಂತರ "ಶಪ್‌(ಅ)' ಬಂದಮೇಲೆ 
ತ್ರಪ್‌- ಅ--ತ ಎಂದಿದ್ದಾಗ, “ಟಿತ ಆತ್ಮನೇಪದಾನಾಂ ಟೇರೇ” ಎಂಬ ಸೂತ್ರದಿಂದ “ತ' 
ಕಾರೋತ್ತರ "ಅ' ಕಾರಕ್ಕೆ ಏತ್ವ (ಏ) ಬಂದು ತ್ರಪತೇ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ತ್ರಪತೇ, ತ್ರಪೇತೇ, ತ್ರಪನ್ನೇ,... ಇತ್ಯಾದಿ 

(ಏತ್ಥ ಮತ್ತು ಅಭ್ಯಾಸಗಳ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ - ೮42.ತ್ಯಾ-ಫಲ-ಭಜ-ತ್ರಪಶ್ಚ (6.4.122) 

ವೃತ್ತಿಃ-ಎಷಾ೦ ಅತಃ ಏತ್ವಮ್‌ ಅಭ್ಯಾಸ ಲೋಪಶ್ಚ ಸ್ಯಾತ್‌ ಕಿತಿ ಲಿಟಿ ಸೇಟಿ ಥಲಿ 
ಚ। ತ್ರೇಪೆ। ತ್ರಪಿತಾ, ತ್ರಪ್ತಾ। ತ್ರಪಿಷ್ಯತೇ, ತ್ರಪ್ಪ್ಯತೇ। ತ್ರಪತಾಮ್‌। ಅತ್ರಪತ। ತ್ರಪೇತ। 
ತ್ರಪಿಷೀಷ್ಟ, ತ್ರಪ್ಲೀಷ್ಟ ಅತ್ರಪಿಷ್ಟ, ಅತ್ರಪ್ಪ ಅತ್ರಪಿಷ್ಯತ, ಅತ್ರಪ್ಲ್ಯತ। ಇತಿ ಆತ್ಮನೇಪದಿನಃ 

ಪ. ಛೇ. ತ್ಯ-ಫಲ-ಭಜ-ತ್ರಪಃ, ಚ। 

ಅ. ವೃ.- “ಅತ ಏಕ ಹಲ್ಕಧ್ಯೇ ಅನಾದೇಶಾದೇರ್ಲಿಟಿ” ಎಂಬ ಸೂತ್ರದಿಂದ "ಅತಃ 
ಎಂಬ ಪದವೂ, "“ಪೃಸೋರೇದ್ದಾವಭ್ಯಾಸ ಲೋಪಶ್ಚ” ಎಂಬ ಸೂತ್ರದಿಂದ ಏತ್‌, 
ಅಭ್ಯಾಸಲೋಪಃ ಮತ್ತು ಚ ಎ೦ಬ ಪದಗಳು ಅನುವೃತ್ತವಾಗುತ್ತವೆ. ಮತ್ತು “ಗಮ- 
ಹನ-ಜನ-ಖನ ಘಸಾ೦ ಲೋಪಃ ಕ್ವಿತ್ಯನಜೆ” ಎಂಬ ಸೂತ್ರದಿಂದ "ಕಿತಿ' ಎಂಬ 
ಪದವೂ ಮತ್ತು “ಥಲಿ ಚ ಸೇಟಿ”_ ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ- ತ್ಯ, ಫಲ್‌, ಭಜ್‌, ಮತ್ತು ತ್ರಪ್‌ ಧಾತುಗಳ "ಅ' ಕಾರಕ್ಕೆ “"ಏ' ಕಾರವು 
ಆದೇಶವಾಗಿ ಬರುತ್ತದೆ. ಮತ್ತು ಅಭ್ಯಾಸದ ಲೋಪವೂ ಆಗುತ್ತದೆ- ಕಿತ್‌, ಲಿಟ್‌, 


636 ಲಘುಸಿದ್ಧಾಂತ ಕೌಮುದೀ 


ಸೇಟ್‌ ಮತ್ತು ಥಲ್‌ ಇವು ಪರದಲ್ಲಿರುವಾಗ. 
ಲಿಟ್‌: ಉದಾ- ತ್ರೇಪೇ- ಪ್ರಥಮಪುರುಷ ಏಕವಚನದಲ್ಲಿ “ತ್ರಪ್‌' ಧಾತುವಿನ 
ನಂತರ "ಲಿಟ್‌' ಗೆ. "ತ' ಆದೇಶ ಬಂದು ಅದಕ್ಕೆ "ಏಶ್‌(ಏ)' ಆದೇಶ ಬಂದು 
ಧಾತುವಿಗೆ ದ್ವಿತ್ವ ಬಂದಮೇಲೆ ಹಲಾದಿಶೇಷವಾದಮೇಲೆ ತತ್ರಪ್‌--ಏ ಎಂದು ಇರುತ್ತದೆ. 
ಆಗ ಪ್ರಕೃತ ಸೂತ್ರದಿಂದ ಅಭ್ಯಾಸ(ತ) ಲೋಪ ಮತ್ತು "ತ್ರಪ್‌' ನಲ್ಲಿರುವ “ಅ' ಕಾರಕ್ಕೆ 
“ಏ'ಕಾರವು ಆದೇಶವಾಗಿ ಬಂದು ತ್ರೇಪ್‌. ಏತ್ರೇಪೇ ಎಂದು ರೂಪವು ಸಿದ್ಧವಾಗುತ್ತದೆ. 
ರೂಪಗಳು: ತ್ರೇಪೇ, ತ್ರೇಪಾತೇ, ತ್ರೇಪಿರೇ... ಇತ್ಯಾದಿ! 
ಲುಟ್‌: ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳುತ್ರಪಿತಾ, ತ್ರಪಿತಾರೌ, ತ್ರಪಿತಾರಃ.... 
ಇಡಾಗಮ ಬಾರದ ಪಕ್ಷದಲ್ಲಿ ರೂಪಗಳು: ತ್ರಪ್ತಾ, ತ್ರಪ್ತಾರೌ, ತ್ರಪ್ತಾರಃ... ಇತ್ಯಾದಿ! 
ಲೃಟ್‌: ಇಡಾಗವು ಬಂದ ಪಕ್ಷದಲ್ಲಿ ರೂಪಗಳು: ತ್ರಪಿಷ್ಠತೇ, ತ್ರಪಿಷ್ಯೇತೇ, ತ್ರಪಿಷ್ಯನ್ನೇ.... 
ಇಡಾಗಮಬಾರದ ಪಕ್ಷದಲ್ಲಿ ರೂಪಗಳು: ತ್ರಪ್ಪ್ಯತೇ, ತ್ರಪ್ಪ್ಯೇತೇ, ತ್ರಪ್ಪ್ಯನ್ನೇ..... 


ಎಕ ವ್‌'ನಿರಿ೨ 


ಲೋಟ್‌: ರೂಪಗಳು: ತ್ರಪತಾಮ್‌, ತ್ರಪೇತಾಮ್‌, ತ್ರಪನ್ತಾಮ್‌... ಇತ್ಯಾದಿ! 

ಲಜ್‌: ರೂಪಗಳು: ಅತ್ರಪತ, ಅತ್ರಪೇತಾಮ್‌, ಅತ್ರಪನ್ನ... ಇತ್ಯಾದಿ! 

ವಿಧಿಲಿಜ್‌: ರೂಪಗಳು: ತ್ರಪೇತ, ತ್ರಪೇಯಾತಾಮ್‌, ತ್ರಪೇರನ್‌... ಇತ್ಯಾದಿ! 

ಆಶೀರ್ಲಿಜಕ್‌: ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳು: ತ್ರಪಿಷೀಷ್ಟ, 
ತ್ರಪಿಷೀಯಾಸ್ತಾಮ್‌, ತ್ರಪಿಷೀರನ್‌,... ಇತ್ಯಾದಿ। 

ಇಡಾಗಮಬಾರದ ಪಕ್ಷದಲ್ಲಿ ರೂಪಗಳು: ತ್ರಪ್ಲೀಷ್ಟ ತ್ರಪ್ಲೀಯಾಸ್ತಾಮ್‌, ತ್ರಪ್ಲೀರನ್‌,... 

ಲುಜತ: ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳು: ಅತ್ರಪಿಷ್ಟ ಅತ್ರಪಿಷಾತಾಮ್‌, 
ಅತ್ರಪಿಷತ... ಇತ್ಯಾದಿ। 

ಇಡಾಗಮಬಾರದ ಪಕ್ಷದಲ್ಲಿ ರೂಪಗಳು: ಅತ್ರಪ್ತ, ಅತ್ರಪ್ಸಾತಾಮ್‌, ಅತ್ರಪ್ಪತ..... 

ಲೃಜಕ: ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳು: ಅತ್ರಪಿಷ್ಯತ, ಅತ್ರಪಿಷ್ಯೇತಾಮ್‌, 
ಅತ್ರಪಿಷ್ಯನ್ತ... ಇತ್ಯಾದಿ। 

ಇಡಾಗಮಬಾರದ ಪಕ್ಷದಲ್ಲಿ ರೂಪಗಳು: ಅತ್ರಪ್ಪ್ಯತ, ಅತ್ರಪ್ಲ್ಯೇತಾಮ್‌, ಅತ್ರಪ್ಯವ್ತ... 

॥ ಇತಿ ಆತ್ಮನೇ ಪದಿನಃ ॥ 
॥ ಇಲ್ಲಗೆ ಆತ್ಮನೇಪದ ಧಾತುಗಳ ರೂಪಗಳು ಮುಗಿದವು ॥ 


ತಿಐನ್ನೇ ಭ್ವಾದಯಃ-ಉಭಯ ಪದಿ ರೂಪಗಳು 637 


॥ ಅಥ ಉಭಯಪದಿನಃ ॥ 


ಶ್ರಿಜ್‌್‌ ಸೇವಾಯಾಮ್‌॥॥ ಶ್ರಯತಿಶ್ರಯತೇ। ಶಿಶ್ರಾಯ, ಶಿಶ್ರಿಯೇ। ಶ್ರಯಿತಾಸಿ। 
ಶ್ರಯಿತಾಸೇ। ಶ್ರಯಿಷ್ಯತಿ, ಶ್ರಯಿಷ್ಯತೇ। ಶ್ರಯತು, ಶ್ರಯತಾಮ್‌। ಅಶ್ರಯತ್‌, ಅಶ್ರಯತ। 
ಶ್ರಯೇತ್‌, ಶ್ರಯೇತ। ಶ್ರೀಯಾತ್‌, ಶ್ರಯಿಷೀಷ್ಟ ಚಜ್‌। ಅಶಿಶ್ರಯತ್‌, ಅಶಿಶ್ರಯತ। 
ಅಶ್ರಯಿಷ್ಯತ್‌। ಅಶ್ರಯಿಷ್ಯತ। ಭೃಷ್‌ ಭರಣೇ। 2ಭರತಿ, ಭರತೇ। ಬಭಾರ। ಬಭ್ರತುಃ 
ಬಭ್ರುಃ॥ ಬಭರ್ಥ। ಬಭೃವ। ಬಭೃಮ। ಬಭ್ರೇ। ಬಭೃಷೇ। ಭರ್ತಾಸಿ, ಭರ್ತಾಸೇ। ಭರಿಷ್ಯತಿ, 
ಭರಿಷ್ಯತೇ। ಭರತು, ಭರತಾಮ್‌। ಅಭರತ್‌, ಅಭರತ। ಭರೇತ್‌, ಭರೇತ। 

ವರದರಾಜರು ಕೇವಲ ಪರಸೆ ಪದಿ ಮತ್ತು ಕೇವಲ ಆತ್ಮನೇಪದಿ ಧಾತುಗಳ 
ರೂಪಗಳನ್ನು ಹೇಳಿದಮೇಲೆ ಭ್ಹಾದಿಗಣಕ್ಕೆ ಸೇರಿದ ಉಭಯಪದಿ ಧಾತುಗಳನ್ನು 
ಸಂಗ್ರಹಿಸುತ್ತಾರೆ. ಆತ್ಮನೇಪದಿ ಮತ್ತು ಪರಸ್ಕೈಪದಿ ಧಾತುಗಳ ನಿಯಮಗಳನ್ನು ಈ 
ಪ್ರಕರಣದ ಆರಂಭದಲ್ಲಿಯೇ ವಿಸ್ತಾರವಾಗಿ ಹೇಳಿದ್ದಾರೆ. 

1. ಶ್ರಿಜಸ ಸೇವಾಯಾಮ್‌(ಸೆವಿಸುವದು)-ಇದರಲ್ಲಿ "ಶ್ರಿ' ಮಾತ್ರ ಉಳಿಯುತ್ತದೆ. 

ಉದಾ- ಶ್ರಯತಿ, ಶ್ರಯತೇ - ಪ್ರಥಮಪುರುಷ ಏಕವಚನದಲ್ಲಿ ಶ್ರಿ ಧಾತುವಿನ 
ನಂತರ ಪರಸ್ಮೈ ಪದದಲ್ಲಿ "ಲಟ್‌' "ಲ್‌' ಕಾರಕ್ಕೆ “ತಿಪ್‌(ತಿ) ಆದೇಶ ಬಂದು ಧಾತುವಿನ 
ನಂತರ “ಶಪ್‌(ಅ)' ಬಂದು ಶ್ರಿ*ಅ4ತಿ ಎಂದಿರುತ್ತದೆ. “ಸಾರ್ವಧಾತುಕಾರ್ಧ- 
ಧಾತುಕಯೋಃ” ಎಂಬ ಸೂತ್ರದಿಂದ ಇಗನ್ನಾಂಗವಾದ "ಇ' ಕಾರಕ್ಕೆ ಗುಣ ಬಂದು 
ಶ್ರೇ*ಅ+ತಿ ಎಂದಾಗಿ “ಏಚೋತಯವಾಯಾವಃ” ಎಂಬ ಸೂತ್ರದಿಂದ "ಏ' ಕಾರಕ್ಕೆ 
"ಅಯ್‌' ಆದೇಶ ಬಂದು ಶ್ರ್‌- ಅಯ್‌. ಅತಿ-ಶ್ರಯತಿ ಎಂದು ರೂಪವಾಗುತ್ತದೆ. 

ಉದಾ- ಶ್ರಯತೇ-ಆತ್ಮನೇ ಪದದಲ್ಲಿ ಪ್ರಥಮಪುರುಷ ಏಕವಚನದಲ್ಲಿ ಶ್ರಿ ಧಾತುವಿನ 
ನಂತರ “ಲಟ್‌' "ಲ್‌' ಕಾರಕ್ಕೆ “ತ' ಆದೇಶ ಬಂದು ಧಾತುವಿನ ನಂತರ “ಶಪ್‌(ಅ)' 
ಬ೦ದಮೇಲೆ ಶ್ರಿ-ಅ*-ತ ಎಂದಿದ್ದಾಗ “ಟಿತ ಆತ್ಮನೇಪದಾನಾಂ ಟೇರೇ” ಎಂಬುದರಿಂದ 
ಅಂತ್ಯ "ಅ' ಕಾರಕ್ಕೆ ಏತ್ವ ಬಂದು ಉಳಿದ ಪ್ರಕ್ರಿಯೆ ಎಲ್ಲವು ಹಿಂದಿನಂತೆ ಸಮಾನವಾಗಿದ್ದು, 
ಶ್ರಯತೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಲಟ್‌:ಪರಸ್ಕೈ ಪದದ ರೂಪಗಳು: ಶ್ರಯತಿ ಶ್ರಯತಃ, ಶ್ರಯನ್ತಿ |... ಇತ್ಯಾದಿ! 

ಆತ್ಮನೇಪದದ ರೂಪಗಳು: ಶ್ರಯತೇ, ಶ್ರಯೇತೇ, ಶ್ರಯನ್ನೇ,.. ಇತ್ಯಾದಿ। 

ಲಿಟ್‌: ಪರಸ್ಕೈಪದದ ಪ್ರಥಮಪುರುಷ ಏಕವಚನದಲ್ಲಿ "ಶ್ರಿ' ಧಾತುವಿನ ನಂತರ 
ಲಿಡಾದೇಶವಾದ "ತಿಪ್‌(ಇ)' ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌(ಅ)' 
ಆದೇಶವಾಗಿ ಬಂದು ಶ್ರಿ ಅ ಎಂದಿರುತ್ತದೆ. ಧಾತುವಿಗೆ ದ್ವಿತ್ವ ಮಾಡಿದಮೇಲೆ ಹಲಾದಿ 
ಶೇಷದಿಂದ ಶಿಶ್ರಿ-ಅ ಎಂದಿದ್ದಾಗ, “ಅಚಿ ಶ್ನುಧಾತುಭ್ರುವಾಂಯ್ವ್ಯೋರಿಯಜುವಜ್‌ೌ” 
ಎಂಬ ಸೂತ್ರದಿಂದ “ಇ' ಕಾರಕ್ಕೆ “ಇಯಜ್‌' ಬರಬೇಕಿದ್ದಾಗ, ಅದನ್ನು ಬಾಧಿಸಿ 
“ಅಚೋಹಳ್ಹಿತಿ” ಎಂಬ ಸೂತ್ರದಿಂದ ವೃದ್ಧಿ ಬಂದು ಶಿಶ್ರೈ--ಅ ಎ೦ದಿದ್ದಾಗ, “ಅಯ್‌' 
ಗೆ ಆಯ್‌' ಆದೇಶವು ಬಂದು ಶಿಶ್‌*ಆಯ್‌4+ಅ=ಶಿಶ್ರಾಯ ಎಂದು ರೂಪವು 


638 ಲಘುಸಿದ್ಧಾಂತ ಕೌಮುದೀ 
ಸಿದ್ಧಿಸುತ್ತದೆ. 

ಆತ್ಮನೇಪದದ ಎಲ್ಲ ರೂಪಗಳಲ್ಲೂ "ಇಯಜ್‌(ಇ)' ಪ್ರತ್ಯಯವೇ ಆದೇಶ ವಾಗಿ 
ಬರುತ್ತದೆ. 

ಪರಸ್ಮೈ ಪದದ ರೂಪಗಳು: ಶಿಶ್ರಾಯ, ಶಿಶ್ರಿಯತುಃ, ಶಿಶ್ರಿಯುಃ |... ಇತ್ಯಾದಿ। 

ಆತ್ಮನೇಪದದ ರೂಪಗಳು: ಶಿಶ್ರಿಯೇ, ಶಿಶ್ರಿಯಾತೇ, ಶಿಶ್ರಿಯಿರೇ |... ಇತ್ಯಾದಿ। 

ಲುಟ್‌:ಪರಸ್ಥೈ ಪದದ ರೂಪಗಳು: ಶ್ರಯಿತಾ ಶ್ರಯಿತಾರ್‌, ಶ್ರಯಿತಾರಃಶ್ರಯಿತಾಸಿ... 
ಇತ್ಯಾದಿ! 

ಆತ್ಮನೇಪದದ ರೂಪಗಳು: ಶ್ರಯಿತಾ, ಶ್ರಯಿತಾರೌ, ಶ್ರಯಿತಾರಃ । ಶ್ರಯಿತಾಸೇ... 
ಇತ್ಯಾದಿ। 

ಲೃಟ್‌: ಪರಸ್ಮೈ ಪದದ ರೂಪಗಳು: ಶ್ರಯಿಷ್ಯತಿ, ಶ್ರಯಿಷ್ಯತಃ, ಶ್ರಯಿಷ್ಯನ್ತಿ... ಇತ್ಯಾದಿ। 

ಆತ್ಮನೇಪದದ ರೂಪಗಳು: ಶ್ರಯಿಷ್ಯತೇ, ಶ್ರಯಿಷ್ಯೇತೇ, ಶ್ರಯಿಷ್ಯನ್ವೇ 1... ಇತ್ಯಾದಿ! 

ಲೋಟ್‌: ಪರಸ್ಮೈ ಪದದ ರೂಪಗಳು: ಶ್ರಯತು/ಶ್ರಯ ತಾತ್‌, ಶ್ರಯತಾಮ್‌, 
ಶ್ರಯನ್ನು (.. ಇತ್ಯಾದಿ। 

ಆತ್ಮನೇಪದದ ರೂಪಗಳು: ಶ್ರಯತಾಮ್‌, ಶ್ರಯೇತಾಮ್‌, ಶ್ರಯನ್ತಾಮ್‌,... ಇತ್ಯಾದಿ! 

ಲಜ್‌: ಪರಸ್ಕೈ ಪದದ ರೂಪಗಳು: ಅಶ್ರಯತ್‌, ಅಶ್ರಯತಾಮ್‌, ಅಶ್ರಯನ್‌ |... 
ಇತ್ಯಾದಿ। 

ಆತ್ಮನೇಪದದ ರೂಪಗಳು: ಅಶ್ರಯತ, ಅಶ್ರಯೇತಾಮ್‌, ಅಶ್ರಯನ್ನ... ಇತ್ಯಾದಿ। 

ವಿಧಿಲಿಜತ್‌: ಈ ಪ್ರಕ್ರಿಯೆಯಲ್ಲಿ, ಧಾತುವಿನ ನಂತರ “ಶಪ್‌(ಅ)' ಬಂದು ಯಾಸುಟ್‌ 
ಆಗಮ, ಗುಣ ಮತ್ತು "ಅಯ್‌' ಆದೇಶಗಳು ಬಂದು ರೂಪಗಳು ಸಿದ್ಧವಾಗುತ್ತವೆ. 

ಪರಸ್ಮೈ ಪದದ ರೂಪಗಳು: ಶ್ರಯೇತ್‌, ಶ್ರಯೇತಾಮ್‌, ಶ್ರಯೇಯುಃ... ಇತ್ಯಾದಿ। 
ಆತ್ಮನೇಪದದ ರೂಪಗಳು: ಶ್ರಯೇತ, ಶ್ರಯೇಯಾತಾಮ್‌, ಶ್ರಯೇರನ್‌... ಇತ್ಯಾದಿ. 
(ಇಲ್ಲಿ ಯಾಸುಟ್‌ ಬಾರದೇ "ಸೀಯುಟ್‌' ಬಂದಿದೆ. 

ಆಶೀರ್ಲಿಜ್‌: ಪರಸ್ಮೈ ಪದದ ರೂಪಗಳು: ಶ್ರಿಯಾತ್‌, ಶ್ರಿಯಾಸ್ತಾಮ್‌, ಶ್ರಿಯಾಸುಃ... 
ಇತ್ಯಾದಿ, 

ಆತ್ಮನೇಪದದ ರೂಪಗಳು: ಶ್ರಯಿಷೀಷ್ಟ, ಶ್ರಯಿಷೀಯಾಸ್ತಾಮ್‌, ಶ್ರಯಿಷೀರನ್‌ |. 
ಇತ್ಯಾದಿ, 

(ಇಲ್ಲಿ "ಸೀಯುಟ್‌, ಇಡಾಗಮ, "ತ' ಮ 
ಹಾಗೂ "ಸ್‌' ಕಾರಕ್ಕೆ ಷತ್ವ, ಧಾತುವಿನಲ್ಲಿ 
ರೂಪಗಳು ಸಿದ್ಧವಾಗಿವೆ. 

ಲುಜಕ್‌:ಉದಾ- ಅಶಿಶ್ರಿಯತ್‌- ಪ್ರಥಮಪುರುಷ ಏಕವಚನದಲ್ಲಿ "ಶ್ರಿ' ಧಾತುವಿನ 


“ಥ' ಪ್ರತ್ಯಯಗಳಿಗೆ "ಸುಟ್‌' ಆಗಮ 


ತು 
ಗುಣ, ಅಯಾದೇಶಗಳು ಬಂದು ಈ 


ತಿಣನ್ತೇ ಭ್ವಾದಯಃ-ಉಭಯ ಪದಿ ರೂಪಗಳು 639 


ನಂತರ "ಲುಜ್‌' "ಲ್‌' ಕಾರಕ್ಕೆ “ತಿಪ್‌(ತಿ)' ಆದೇಶ ಬಂದು ಧಾತುವಿಗೆ "ಅಟ್‌ (ಅ)' 
ಆಗಮ ಬಂದಾಗ ಅ-ಶ್ರಿ-ತಿ ಎಂದಿರುತ್ತದೆ. "ತಿ' ನಲ್ಲರುವ "ಇ' ಕಾರಕ್ಕೆ “ಇತಶ್ಚ” 
ಎಂಬುದರಿಂದ ಲೋಪ ಬಂದು "ಚ ಗೆ ಬರಬೇಕಾದ "ಸಿಚ್‌' ನ್ನು ಬಾಧಿಸಿ 
“ೆಶ್ರಿದುಸ್ರುಭ್ಯಃ ಕರ್ತರಿ ಚಜ್‌” ಎಂಬುದರಿಂದ "ಚಜ್‌(ಅ)' ಬಂದು ಅಶ್ರಿ*ಅ+ತ್‌ 
ಎಂದಿರುತ್ತದೆ. “ಚಜೆ” ಎಂಬ ಸೂತ್ರದಿಂದ ಧಾತುವಿಗೆ ದ್ವಿತ್ವ ಬಂದು ಅ-ತ್ರಿಶ್ರಿ-ಅ*-ತ್‌ 
ಎ೦ದಿದ್ದಾಗ, ಅಭ್ಯಾಸಸಂಜ್ಞೆ ಬಂದು ಹಲಾದಿಶೇಷವಾದಮೇಲೆ ಅ-ಶಿಶ್ರಿ-ಅ--ತ್‌ 
ಎಂದಿರುತ್ತದೆ. "ಶಿ' ನಲ್ಲಿರುವ “ಇ' ಕಾರಕ್ಕೆ "“ಇಯಜ್‌(ಇಯ್‌)' ಆದೇಶ ಬಂದು 
ಅಶಿಶ್ರ್‌-ಇಯ್‌.-ಅತ್‌*ಅಶಿಶ್ರಿಯತ್‌ ಎ೦ದು ರೂಪವು ಸಿದ್ಧವಾಗುತ್ತದೆ. 

ಪರಸ್ಮೈ ಪದದ ರೂಪಗಳು: ಅಶಿಶ್ರಿಯತ್‌, ಅಶಿಶ್ರಿಯತಾಮ್‌, ಅಶಿಶ್ರಿಯನ್‌,.. 
ಇತ್ಯಾದಿ। ಇದೇ ರೀತಿಯಲ್ಲಿ ಆತ್ಮನೇಪದದ ರೂಪಗಳೂ ಸಿದ್ಧಿಸುತ್ತವೆ. 

ಆತ್ಮನೇಪದದ ರೂಪಗಳು: ಅಶಿಶ್ರಿಯತ, ಅಶಿಶ್ರಿಯೇತಾಮ್‌, ಅಶಿಶ್ರಿಯನ್ತ.... ಇತ್ಯಾದಿ! 

ಲೃಜಕ್‌: ಇಲ್ಲಿ ಧಾತುವಿಗೆ ಅಡಾಗಮ ಬಂದು "ಲೃಟ್‌' "ಲ್‌' ಕಾರದಂತೆ ರೂಪಗಳು 
ಸಿದ್ಧಿಸುತ್ತವೆ. 

ಪರಸ್ಮೈ ಪದದ ರೂಪಗಳು: ಅಶ್ರಯಿಷ್ಯತ್‌, ಅಶ್ರಯಿಷ್ಯತಾಮ್‌, ಅಶ್ರಯಿಷ್ಯನ್‌,.. 
ಇತ್ಯಾದಿ। 

ಆತ್ಮನೇಪದದ ರೂಪಗಳು: ಅಶ್ರಯಿಷ್ಯತ, ಅಶ್ರಯಿಷ್ಯೇತಾಮ್‌, ಅಶ್ರಯಿಷ್ಯನ್ತ |... 
ಇತ್ಯಾದಿ। 

ಧಾತು 2.ಭೃಇ್‌- ಭರಣೇ(ಪಾಲನೆ ಮಾಡುವದು, ತುಂಬುವದು) - ಇದರಲ್ಲಿ 
"ಭೃ' ಮಾತ್ರ ಉಳಿಯುತ್ತದೆ. 

ಲಟ್‌: ಪರಸ್ಥೆ ಪದದ ಪ್ರಥಮ ಪುರುಷ ಏಕವಚನದಲ್ಲಿ “ಭೃ' ಧಾತುವಿನ ನಂತರ 
"ಲಟ್‌' ಗೆ "ತಿಪ್‌' ಆದೇಶ ಬಂದಮೇಲೆ ಧಾತುವಿನ ನಂತರ "ಶಪ್‌' ಪ್ರತ್ಯಯ ಬಂದು 
"ಯ' ಕಾರಕ್ಕೆ ಗುಣ(ಅರ್‌) ಬಂದು ಭರ್‌.-ಅತತಿ-ಭರತಿ ಎಂದು ರೂಪವಾಗುತ್ತದೆ. 

ಆತ್ಮನೇ ಪದದ ಪ್ರಥಮಪುರುಷ ಏಕವಚನದಲ್ಲಿ “ಭೃ' ಧಾತುವಿನ ನಂತರ “ಲಟ್‌' 
ಗೆ "ತ' ಆದೇಶ ಬಂದಮೇಲೆ ಧಾತುವಿನ ನಂತರ “ಶಪ್‌' ಪ್ರತ್ಯಯ ಬಂದು "ಯ' 
ಕಾರಕ್ಕೆ ಗುಣ(ಅರ್‌) ಬಂದು ಭರ್‌4ಅ+ತ ಎಂದಿದ್ದಾಗ, "ತ' ಕಾರೋತ್ತರ "ಅ' ಕಾರಕ್ಕೆ 
ಏತ್ವ ಬಂದು ಥರತೇ ಎಂದು ರೂಪವಾಗುತ್ತದೆ. 

ಪರಸ್ಥೆ ಕ ಪದದ ರೂಪಗಳು: ಭರತಿ, ಭರತಃ, ಭರನ್ನಿ |.. ಇತ್ಯಾದಿ! 

ಆತ್ಮನೇಪದದ ರೂಪಗಳು: ಭರತೇ, ಭರೇತೇ, ಭರನ್ನೇ |... ಇತ್ಯಾದಿ। 

ಲಿಟ್‌: ಉದಾ- ಬಭಾರ - ಪರಸ್ಕೈಪದದ ಪ್ರಥಮ ಪುರುಷ ಏಕವಚನದಲ್ಲಿ "ಭ್ಯ' 
ಧಾತುವಿನ ನಂತರ “ತಿಪ್‌' ಆದೇಶ ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
“ಇಲ್‌(ಅ)' ಆದೇಶ ಬಂದು ನಂತರ ಧಾತುವಿಗೆ ದ್ವಿತ್ವ, ಮತ್ತು ಹಲಾದಿಶೇಷಗಳನ್ನು 
ಮಾಡಿದಮೇಲೆ ಬಭೃ*ಅ ಎಂದಿದ್ದಾಗ “ಅಚೋಳಳ್ಚ್‌ತಿ” ಎಂಬುದರಿಂದ ವೃದ್ಧಿ 


640 ಲಘುಸಿದ್ಧಾಂತ ಕೌಮುದೀ 


ಬಂದು ಬಭಾರ್‌4ಅ=ಬಭಾರ ಎಂದು ರೂಪವಾಗುತ್ತದೆ 

ಉದಾ- ಬಭ್ರೇ - ಆತ್ಮನೇ ಪ್ರಥಮ ಪುರುಷ ಏಕವಚನದಲ್ಲಿ "ಭೃ' ಧಾತುವಿನ 
ನಂತರ "ತಿಪ್‌' ಆದೇಶ, ಅಭಿನವ ಆಖ್ಯಾತ ಪ್ರತ್ಯಯವಾದ “ಎ” ಬಂದು ಧಾತುವಿಗೆ 
ದ್ವಿತ್ವ, ಮತ್ತು ಹಲಾದಿಶೇಷಗಳನ್ನು ಮಾಡಿದಮೇಲ ಬಭ್ಯ4ಏ ಎಂದಿದ್ದಾಗ, "ಯಣ್‌' 
ಸಂಧಿಯಿಂದ "ಬು' ಕಾರಕ್ಕೆ ರೇಫ(ರ್‌) ಬಂದು ಬಭ್‌-ರ್‌* ಏಜಬಭ್ರೇ ಎಂದಾಗುತ್ತದೆ. 

ಪರಸ್ಮೈ ಪದದ ರೂಪಗಳು: ಬಭಾರ, ಬಭ್ರತುಃ, ಬಭ್ರುಃ... ಇತ್ಯಾದಿ! 

ಆತ್ಮನೇಪದದ ರೂಪಗಳು: ಬಭ್ರೇ, ಬಬ್ರಾತೇ, ಬಭ್ರಿರೇ |... ಇತ್ಯಾದಿ! 

ಲುಟ್‌: ಪರಸ ಹೈ ಪದದ ರೂಪಗಳು: ಭರ್ತಾ, ಭರ್ತಾರೌ, ಭರ್ತಾರಃ ಭರ್ತಾಸಿ... 

ಆತ್ಮನೇಪದದ ರೂಪಗಳು: ಭರ್ತಾ, ಭರ್ತಾರೌ, ಭರ್ತಾರಃ ಭರ್ತಾಸೇ... ಇತ್ಯಾದಿ! 

ಲೃಟ್‌: “ಯದ್ಭನೋಃ ಸೇ” ಎಂಬ ಸೂತ್ರದಿಂದ ಕೆಳಗಿನ ರೂಪಗಳು ಸಿದ್ಧಿಸುತ್ತವೆ. 
ಪರಸ್ಕೈ ಪದದ ರೂಪಗಳು: ಭರಿಷ್ಯತಿ, ಭರಿಷ್ಯತಃ, ಭರಿಷ್ಯನ್ತಿ... ಇತ್ಯಾದಿ। 
ಆತ್ಮನೇಪದದ ರೂಪಗಳು: ಭರಿಷ್ಯತೇ, ಭರಿಷ್ಯೇತೇ, ಭರಿಷ್ಯನ್ನೇ... ಇತ್ಯಾದಿ। 
ಲೋಟ್‌: ಪರಸ್ಕೈ ಪದದ ರೂಪಗಳು: ಭರತು/ಭರತಾತ್‌, ಭರತಾಮ್‌, ಭರನ್ನು... 
ಆತ್ಮನೇಪದದ ರೂಪಗಳು: ಭರತಾಮ್‌, ಭರೇತಾಮ್‌, ಭರನ್ತಾಮ್‌!.. ಇತ್ಯಾದಿ! 
ಲಜಕ: ಪರಸ್ಕೈ ಪದದ ರೂಪಗಳು: ಅಭರತ್‌, ಅಭರತಾಮ್‌, ಅಭರನ್‌... 
ಆತ್ಮನೇಪದದ ರೂಪಗಳು: ಅಭರತ, ಅಭರೇತಾಮ್‌, ಅಭರನ್ನ... ಇತ್ಯಾದಿ। 
ವಿಧಿಲಿಜಕ್‌: ಪರಸ್ಥೆ A ಪದದ ರೂಪಗಳು: ಭರೇತ್‌, ಭರೇತಾಮ್‌, ಭರೇಯುಃ... 
ಆತ್ಮನೇಪದದ ರೂಪಗಳು: ಭರೇತ, ಭರೇಯಾತಾಮ್‌, ಭರೇರನ್‌... ಇತ್ಯಾದಿ! 
(ರಿಜ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮43.ರಿಣಗ್‌-ಶಯಗ್‌-ಅಜ್ಜ್‌ಕ್ಹು (7.4.28) 

ವೃತ್ತಿಃ- ಶೇ ಯಕಿ ಯಾದೌ ಆರ್ಧಧಾತುಕೇ ಲಿಜೆ ಚ ಯತೋ ರಿಜ್‌ ಆದೇಶಃ 
ಸ್ಯಾತ್‌। 

ರಿಜಿ ಚ ಪ್ರಕೃತೇ ರಿಜ್‌ ವಿಧಾನಸಾಮಥ್ಥಾತ್‌ ದೀರ್ಫೊೋ ನ। ಭ್ರಿಯಾತ್‌। 

ಅ. ವೃ. - “ಅಯಜ್‌ ಯಿ ಕ್ವಿತಿ” ಎಂಬ ಸೂತ್ರದಿಂದ “ಇ' ಎಂಬ ಪದವೂ, 
“ಅಕೃತ್‌ ಸಾರ್ವಧಾತುಕಯೋರ್ದೀರ್ಥಃ” ಎ೦ಬ ಸೂತ್ರದಿಂದ "ಅಸಾರ್ವಧಾತುಕೇ' 
ಎಂಬ ಪದವೂ, “ರೀಜ್‌ ಯತಃ” ಎಂಬ ಸೂತ್ರದಿಂದ “ಯತಳ ಎಂಬ ಪದವೂ 
ಅನುವೃತ್ತವಗುತ್ತವೆ. “ಅ೦ಗಸ್ಯ” ಎಂಬುದು ಅಧಿಕಾರಸೂತ್ರವಾಗಿದೆ. 

ಅರ್ಥ- “ಶ' "ಯಕ್‌' ಅಥವಾ "ಯ' ಕಾರಾದಿ ಆರ್ಧಧಾತುಕ "ಲಿಜ್‌' (ಆಶೀರ್ಲಿಜ್‌) 
ಪರದಲ್ಲಿದ್ದಾಗ, ಪೂರ್ವದಲ್ಲಿರುವ ಪ್ರಸ್ತ "ಯ' ಕಾರಕ್ಕೆ "ರಿಜ್‌(ರಿ)' ಆದೇಶವು ಬರುತ್ತದೆ. 

ಆಶೀರ್ಲಿಜ್‌: ಉದಾ- ಭ್ರಿಯಾತ್‌- ಪರಸ್ಥೈಪದದ ಪ್ರಥಮ ಪುರುಷ ಏಕವಚನದಲ್ಲಿ 


ತಿಣನ್ಹೇ ಭ್ವಾದಯಃ-ಉಭಯ ಪದಿ ರೂಪಗಳು 641 


"ಭೃ' ಧಾತುವಿನ ನಂತರ "ಲಿಜ್‌' ಗೆ "ತಿಪ್‌' ಆದೇಶ ಬಂದು, “ತಿ ನಲ್ಲಿರುವ “ಇ' 
ಕಾರಕ್ಕೆ “ಇತಶ್ವ” ಎಂಬುದರಿಂದ ಲೋಪ ಬಂದು, ಧಾತುವಿನ ನಂತರ 
"ಯಾಸುಟ್‌(ಯಾಸ್‌)' 

ಆಗಮ ಬಂದು ಭೃ4ಯಾಸ್‌4ತ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ “ಭೃ' 
ನಲ್ಲಿರುವ "ಯ' ಕಾರಕ್ಕೆ "ರಿಜ್‌(ರಿ)' ಆದೇಶ ಬಂದು ಭ್‌--ರಿಯಾಸ್‌.ತ್‌ ಎಂದಿದ್ದಾಗ, 
“ಲಿಜಃ ಸಲೋಪೋನನ್ತ್ಯಸ್ಯ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು 
ಭ್‌+ರಿ+ಯಾ+ತ್‌-ಭ್ರಿಯಾತ್‌ ಎಂದು ರೂಪವಾಗುತ್ತದೆ. ಪರಸ್ಮೈ ಪದದ ರೂಪಗಳು: 
ಭ್ರಿಯಾತ್‌, ಭ್ರಿಯಾಸ್ತಾಮ್‌, ಭ್ರಿಯಾಸುಃ ... ಇತ್ಯಾದಿ। 


(ಆಶೀರ೯ಣ”* ನ ಆತ್ಯನೇಪದದಲ್ಲ ಕಿದ್ದದ್ಧಾವನ್ನು ವಿಧಿಸುವ ಅತಿದೇಶ ಸೂತ್ರ) 
ಸೂತ್ರ- ೮44.ಉಶ್ಚ (12.12) 

ವೃತ್ತಿ ಯ ವರ್ಣಾತ್‌ ಪರೌ ರುಲಾದಿ ಲಿಜ್‌-ಸಿಚೌ ಕಿತೌ ಸ್ತಃ ತಜಿ! ಭೃಷೀಷ್ಟ 
ಭೃಷೀಯಾಸ್ತಾಮ್‌। ಅಭಾರ್ಷೀತ್‌। 

ಪ. ಛೇ. - ಉಃ ಚ । 

ಅ. ವೃ- “ಇಕೋ ರುಲ್‌” ಎಂಬ ಸೂತ್ರದಿಂದ ವಚನವಿಪರಿಣಾಮ ಮಾಡಿದಮೇಲೆ 
“ರುಲೌ” ಎಂಬ ಪದವು ಅನುವೃತ್ತವಾಗುತ್ತದೆ. ಹಾಗೆಯೇ “ಲಿಜ್‌ 
ಸಿಚಾವಾತ್ಮನೇಪದೇಷು” ಎಂಬ ಸೂತ್ರದಿಂದ "ಆತ್ಮನೇ ಪದೇಷು' ಎಂಬ ಪದವೂ 
ಮತ್ತು “ಅಸಂಯೋಗಾಲ್ಲಿಟ್‌ ಕಿತ್‌” ಎಂಬ ಸೂತ್ರದಿಂದ “ಕಿತ್‌' ಎಂಬ ಪದವನ್ನು 
"ಕಿತೌ' ಎಂದು ವಚನ ವಿಪರಿಣಾಮ ಮಾಡಿದಮೇಲೆ ಅನುವೃತ್ತಿ ಮಾಡಲಾಗಿದೆ. 

ಅರ್ಥ- “ಯ' ವರ್ಣಕ್ಕಿಂತ ಪರದಲ್ಲಿ ಆತ್ಮನೇಪದಕ್ಕೆ ಸಂಬಂಧಿಸಿದ ರುಲಾದಿಯಾದ 
"ಲಿಜ್‌' ಮತ್ತು "ಸಿಚ್‌' ಇವು "ಕಿತ್‌'ನಂತೆ ಕಿದ್ದದ್ದಾವನ್ನು ಹೊಂದುತ್ತವೆ. ಇದು "ಕಿತ್‌' 
ಆಗಿ ಇಲ್ಲದೇ ಇದ್ದರೂ ಗುಣ ನಿಷೇಧಕ್ಕಾಗಿ ಕಿದ್ದದ್ದಾವದಿಂದ "ಅತಿದೇಶ' ಮಾಡಲಾಗಿದೆ. 

“ಭೃ' ಧಾತುವಿನ ಆತ್ಮನೇಪದದ ರೂಪಗಳು:-ಆಶೀರ್ಲಿಜ್‌: 

ಉದಾ ಭೃಷೀಷ್ಟ- ಪ್ರಥಮ ಪುರುಷ ಏಕವಚನದಲ್ಲಿ "ಭೃ' ಧಾತುವಿನ ನಂತರ 
ಆತ್ಮನೇ ಪದದ ಆಶೀರ್ಲಿಜ್‌ ಗೆ "ತ' ಆದೇಶ ಬಂದು, ಧಾತುವಿನ ನಂತರ 
“ಸೀಯುಟ್‌(ಸೀಯ್‌)' ಆಗಮ, ಅನಂತರ "ಸುಟ್‌(ಸ್‌)' ಆಗಮ ಬಂದು 
ಭೃ*ಸೀಯ್‌4ಸ್‌*ತ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಸ್‌' ಕಾರಾದಿಯಾದ "ಲಿಜ್‌' 
ನ “ತ' ಕಾರಕ್ಕೆ ಕಿದ್ದದ್ಭಾವ ಬರುತ್ತದೆ. “ಕಿತಿಚ” ಎಂಬ ಸೂತ್ರದಿಂದ "ಭೃ' ನಲ್ಲಿರುವ 
“ಯ” ಕಾರಕ್ಕೆ ಗುಣದ ನಿಷೇಧವಾಗುವಾಗುತ್ತದೆ. "ಯ್‌' ಕಾರ ಲೋಪ ಮುತ್ತು ಷತ್ವ 
ಮತ್ತು ಷ್ಟುತ್ವಗಳಿ೦ದ ಭೃಷೀಷ್ಟ ಎಂಬ ರೂಪವು ಸಿದ್ಧವಾಗುತ್ತದೆ. 

ಆತ್ಮನೇಪದದ ರೂಪಗಳು: ಭೃಷೀಷ್ಟ ಭೃಷೀಯಾಸ್ತಾಮ್‌, ಭೃಷೀರನ್‌... ಇತ್ಯಾದಿ! 

ಲುಜ್‌:ಉದಾ- ಅಭಾರ್ಷೀತ್‌: ಪರಸೆ ಪದದ ಪ್ರಥಮಪುರುಷ ಏಕವಚನದಲ್ಲಿ 
“ಭೃ' ಧಾತುವಿನ ನಂತರ "ಲುಜ್‌' "ಲ್‌ ಕಾರಕ್ಕೆ "ತಿ' ಆದೇಶವು ಬಂದು, ಧಾತುವಿಗೆ 


642 ಲಘುಸಿದ್ಧಾಂತ ಕೌಮುದೀ 


ಅಡಾಗಮ ಬಂದು ತಿ” ಯಲ್ಲಿರುವ “ಇ' ಕಾರಕ್ಕೆ “ಇತಶ್ನ” ಎಂಬುದರಿಂದ ಲೋಪ 
ಬಂದು, ಧಾತುವಿನ ನಂತರ ಬಂದ "ಚ್ಲ' ಗೆ "ಸಿಚ್‌(ಸ್‌)' ಆದೇಶ ಬಂದು 
“ಅಸಿಸಿಚೋತಪೃಕ್ತೇ” ಎಂಬ ಸೂತ್ರದಿಂದ "ಈಟ್‌(ಈ)' ಆಗಮ ಬಂದಾಗ, 
ಅಭ್ಯ*ಸ್‌.-ಈತ್‌ ಎಂದಿರುತ್ತದೆ. “ಸಿಚಿವೃದ್ಧಿಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ 

ಧಾತುವಿನ "ಯ' ಕಾರಕ್ಕೆ ವೃದ್ಧಿ ಬಂದು ಅಭಾರ್‌4ಸ್‌4ಈತ್‌ ಎಂದಿದ್ದಾಗ, “ಸ್‌' 
ಕಾರಕ್ಕೆ ಷತ್ವ ಬಂದು ಅಭಾರ್ಷೀತ್‌ ಎಂದು ರೂಪವಾಗುತ್ತದೆ. 

ಪರಸ್ಕೈಪದದ ರೂಪಗಳು: ಅಭಾರ್ಷೀತ್‌, ಅಭಾರ್ಷ್ಟಾಮ್‌, ಅಭಾರ್ಷುಃ... ಇತ್ಯಾದಿ! 

(ಆತ್ಮನೇ ಪದದಲ್ಲ "ಸಿಚ್‌(ಸ್‌)'-ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮45 ಪ್ರಸ್ವಾದಣ್ಲಾತ್‌ (5.2.27) 

ವೃತ್ತಿಃ-ಸಿಚೋ ಲೋಪೋ ರುಲಿ । ಅಭೃತ। ಅಭೃಷಾತಾಮ್‌। ಅಭರಿಷ್ಯತ್‌, 
ಅಭರಿಷ್ಯತ। ಹೃಇ್‌್‌ ಹರಣೇ। 3! ಹರತಿ, ಹರತೇ। ಜಹಾರ । ಜಹರ್ಥ। ಜಹಿವ। 
ಜಹ್ರಿಮ। ಜಹ್ರೇ। ಜಹ್ರಿಷೇ। ಹರ್ತಾಸಿ, ಹರ್ತಾಸೇ। ಹರಿಷ್ಯತಿ ಹರಿಷ್ಯತೇ। ಹರತು, 
ಹರತಾಮ್‌। ಅಹರತ್‌, ಅಹರತ। ಹರೇತ್‌, ಹರೇತ। ಹ್ರೀಯಾತ್‌, ಹೃಷೀಷ್ಟ 
ಹೃಷೀಯಾಸ್ತಾಮ್‌। ಅಹಾರ್ಷೀತ್‌, ಅಹೃತ। ಅಹರಿಷ್ಯತ್‌, ಅಹರಿಷ್ಯತ। ಧೃಇಗ್‌ ಧಾರಣೇ4। 
ಧರತಿ ಧರತೇ। ಣೀಇ್‌ ಪ್ರಾಪಣೇ । 51 ನಯತಿ, ನಯತೇ। ಡುಪಚಷ್‌ ಪಾಕೇ। 
ಪಚತಿ, ಪಚತೇ। ಪಪಾಚ। ಪೇಚಿಥ, ಪಪಕ್ಕ। ಪೇಚೇ, ಪಕ್ತಾಸಿ, ಪಕ್ತಾಸೇ। ಭಜ 
ಸೆವಾಯಾಮ್‌!ಗ ಭಜತಿ, ಭಜತೇ। ಬಭಾಜ, ಭೇಜೇ। ಭಕ್ತಾಸಿ, ಭಕ್ತಾಸೇ। ಭಕ್ಷ್ಯತಿ, 
ಭಕ್ಷ ತೇ! ಅಭಾಕ್ಷೀತ್‌, ಅಭಕ್ತ! ಅಭಕ್ಷಾತಾಮ್‌। ಯಜ ದೇವಪೂಜಾ ಸಜ್ಜತಿಕರಣ 
ದಾನೇಷು 8 । ಯಜತಿ, ಯಜತೇ। 

ಪ. ಛೇ. - ಹ್ರಸ್ವಾತ್‌, ಅಜ್ಗಾತ್‌। 

ಅ. ವೃ.- “ರಾತ್‌ ಸಸ್ಯ” ಎಂಬ ಸೂತ್ರದಿಂದ "ಸಸ್ಯ' ಎಂಬ ಪದವೂ, 
“ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ "ಲೋಪಃ' ಎಂಬ ಪದವೂ 
“ರುಲೋರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಹ್ರಸ್ವಾನ್ತವಾದ ಅಂಗದ ಪರದಲ್ಲಿ ಇರುವ "ಸಿಜ್‌(ಸ್‌)'ಗೆ ಲೋಪವು 
ಬರುತ್ತದೆ- ರುಲ್‌ ಪರದಲ್ಲಿದ್ದಾಗ, 

ಲುಜತ್‌: ಆತ್ಮನೇಪದ: ಉದಾ- ಅಭೃತ- ಪ್ರಥಮಪುರುಷ ಏಕವಚನದಲ್ಲಿ ಆತ್ಮನೇ 
ಪದದ ಲುಜ್‌ ಗೆ "ತ' ಕಾರವು ಆದೇಶವಾಗಿ ಬಂದು ಧಾತುವಿಗೆ ಅಡಾಗಮ 
ಬಂದಮೇಲೆ ಧಾತುವಿನ ಪರದಲ್ಲಿ ಬಂದಿರುವ 'ಜ್ಲೆ' ಗೆ "ಸಿಚ್‌(ಸ್‌)' ಆದೇಶ ಬಂದು 
ಅಭ್ಭ*ಸ್‌.-ತ ಎಂದಿರುತ್ತದೆ. “ಉಶ್ಚ” ಎಂಬ ಹಿ೦ದಿನ ಸೂತ್ರದಿಂದ ಅತಿದೇಶದಿಂದ 
ಕಿದ್ದದ್ದಾವ ಬಂದಿರೋಣದರಿಂದ ಗುಣವು ನಿಷೇದಿಸಲ್ಪಟ್ಟಿದೆ. ಪ್ರಕೃತ ಸೂತ್ರದಿಂದ 
"ಸ್‌' ಕಾರಕ್ಕೆ ಲೋಪ ಬಂದು ಅಭ್ಯತ ಎಂದು ರೂಪವಾಗಿದೆ. 

ಆತ್ಮನೇ ಪದದ ರೂಪಗಳು: ಅಭೃತ, ಅಭೃಷಾತಾಮ್‌, ಅಭೃಷತ... ಇತ್ಯಾದಿ। 


ತಿಐನ್ನೇ ಭ್ವಾದಯಃ-ಉಭಯ ಪದಿ ರೂಪಗಳು 643 


ಲೃಜಕ್‌: ಪರಸ್ಥೆ ೈ ಪದದ ರೂಪಗಳು: ಅಭರಿಷ್ಯತ್‌, ಅಭರಿಷ್ಯಾತಾಮ್‌, ಅಭರಿಷ್ಯನ್‌,.. 
ಇತ್ಯಾದಿ। 

ಆತ್ಮನೇ ಪದದ ರೂಪಗಳು: ಅಭರಿಷ್ಯತ, ಅಭರಿಷ್ಯೇತಾಮ್‌, ಅಭ್‌ರಿಷ್ಕನ್ತ... ಇತ್ಯಾದಿ! 

ಧಾತು 2. ಹೃಇಗ್‌ ಹರಣೇ (ಅಪಹರಿಸುವದು, ಹರಣ ಎಂಬುದಕ್ಕೆ 4 ಅರ್ಥಗಳಿವೆ 
- ಹೊತ್ತುಕೊಂಡು ಹೋಗುವದು, ಪದಾರ್ಥವನ್ನು ಬೇರೆಡೆಗೆ ಸಾಗಿಸುವದು, 
ಸ್ವೀಕರಿಸುವದು, ಸ್ತೇಯ (ಕಳವು), ನಾಶಮಾಡುವದು- ಈ ಧಾತುವಿನಲ್ಲಿ "ಹೃ' ಮಾತ್ರ 
ಉಳಿಯುತ್ತದೆ. 

ಲಟ್‌: ಉದಾ-ಹರತಿ/ಹರತೇ- ಪರಸ್ಕೈಪದ ಪ್ರಥಮಪುರುಷ ಏಕವಚನದಲ್ಲಿ 
"ಹೃ' ಧಾತುವಿನಮಲಲೆ "ಲಟ್‌' "ಲ್‌' ಕಾರದಮೇಲೆ "ತಿಪ್‌(ತಿ)' ಬಂದು, ಧಾತುವಿನ 
ಪರದಲ್ಲಿ "ಶಪ್‌(ಅ)' ವಿಕರಣ ಬಂದು ಹೃ4ಅ+ತಿ ಎಂದಿದ್ದಾಗ, "ಯ' ಕಾರಕ್ಕೆ ಗುಣ 
(ಅರ್‌) ಬಂದು ಹ್‌4ಅರ್‌4ಅ4+ತಿ-ಹರತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಹರತಿ, ಹರತಃ, ಹರನ... ಇತ್ಯಾದಿ! 

ಆತ್ಮನೇ ಪದದ ಪ್ರಥಮಪುರುಷ ಏಕವಚನದಲ್ಲಿ "ಹೃ' ಧಾತುವಿನ ನಂತರ "ಲಟ್‌' 
ಗೆ “ತ' ಆದೇಶ ಬಂದಮೇಲೆ ಧಾತುವಿನ ನಂತರ "ಶಪ್‌' ಪ್ರತ್ಯಯ ಬಂದು “ಯ” 
ಕಾರಕ್ಕೆ ಗುಣ(ಅರ್‌) ಬಂದು ಹರ್‌+೬ಅ+ತ ಎಂದಿದ್ದಾಗ, "ತ' ಕಾರೋತ್ತರ "ಅ' 
ಕಾರಕ್ಕೆ ಏತ್ವ ಬಂದು ಹರತೇ ಎಂದು ರೂಪವಾಗುತ್ತದೆ. 

ರೂಪಗಳು: ಹರತೇ, ಹರೇತೇ, ಹರನ್ನೇ... ಇತ್ಯಾದಿ। 

ಲಿಟ್‌: ಈ "ಲ್‌' ಕಾರದಲ್ಲಿ ಧಾತುವಿಗೆ ದ್ವಿತ್ವ ಮತ್ತು ಹಲಾದಿಶೇಷವಾದಮಲೆ 
“ಕುಹೋಶ್ಸುಃ” ಎ೦ಬ ಸೂತ್ರದಿಂದ ಚುತ್ವ(ಜ್‌) ಬಂದು ರೂಪಗಳು ಸಿದ್ಧವಾಗುತ್ತವೆ. 
ಪರಸ್ಮೈದದಲ್ಲಿ ರೂಪಗಳು: ಜಹಾರ, ಜಹ್ರತುಃ, ಜಹ್ರುಃ ಜಹರ್ಥ, ಜಹ್ರಥುಃ, ಜಹ್ರ 
ಜಹಾರ/ ಜಹರ ಜಹ್ರಿವ, ಜಹ್ರಿಮ.! 

ಆತ್ಮನೇಪದದಲ್ಲಿ ರೂಪಗಳು: ಜಹ್ರೇ, ಜಹ್ರಾತೇ, ಜಹ್ರಿರೇ। ಜಹ್ರಿಷೇ, ಜಹ್ರಾಥೇ, 
ಜಹ್ರಿಡ್ಜೇ/ಜ್ರಿದ್ವೇ। ಜಹ್ರೇ, ಜಹ್ರಿವಹೇ, ಜಹ್ರಿಮಹೇ। 

ಲುಟ್‌: ಪರಸ್ಥೆ ಪದದ ರೂಪಗಳು: ಹರ್ತಾ, ಹರ್ತಾರೌ, ಹರ್ತಾರಃ ಹರ್ತಾಸಿ... 

ಆತ್ಮನೇಪದದಲ್ಲಿ ರೂಪಗಳು: ಹರ್ತಾ, ಹರ್ತಾರೌ, ಹರ್ತಾರಃ ಹರ್ತಾಸೇ... 

ಲೃಟ್‌: ಪರಸ್ಕೈಪದದ ರೂಪಗಳು: ಹರಿಷ್ಯತಿ, ಹರಿಷ್ಯತಃ, ಹರಿಷ್ಯನ್ತಿ... ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ಹರಿಷ್ಯತೇ, ಹರಿಷ್ಯೇತೇ, ಹರಿಷ್ಯನ್ನೇ,... ಇತ್ಯಾದಿ। 

ಲೋಟ್‌: ಪರಸ್ಥೆ ಪದದ ರೂಪಗಳು: ಹರತು/ಹರತಾತ್‌,ಹರತಾಮ್‌, ಹರನ್ನು... 

ಆತ್ಮನೇಪದದಲ್ಲಿ ರೂಪಗಳು: ಹರತಾಮ್‌, ಹರೇತಾಮ್‌, ಹರನ್ತಾಮ್‌... ಇತ್ಯಾದಿ! 

ಲಜಕ: ಪರಸ್ಥೆ [ಪದದ ರೂಪಗಳು: ಅಹರತ್‌, ಅಹರತಾಮ್‌, ಅಹರನ್‌... ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು: ಅಹರತ, ಅಹರೇತಾಮ್‌, ಅಹರನ್ತ... ಇತ್ಯಾದಿ। 


644 ಲಘುಸಿದ್ಧಾಂತ ಕೌಮುದೀ 


ವಿಧಿಲಿಜತ್‌: ಪರಸೆ ಪದದ ರೂಪಗಳು: ಹರೇತ್‌, ಹರೇತಾಮ್‌, ಹರೇಯುಃ... 
ಆತ್ಮನೇಪದದಲ್ಲಿ ರೂಪಗಳು: ಹರೇತ, ಹರೇಯಾತಾಮ್‌, ಹರೇರನ್‌... ಇತ್ಯಾದಿ 
ಆಶೀರ್ಲಿಜ್‌: ಪರಸ್ಕೈಪದದ ರೂಪಗಳು: ಹ್ರಿಯಾತ್‌, ಹ್ರಿಯಾಸ್ತಾಮ್‌, ಹ್ರಿಯಾಸು:... 
ಆತ್ಮನೇಪದದಲ್ಲಿ ರೂಪಗಳು: ಹೃಷೀಷ್ಟ್ವ ಹೃಷೀಯಾಸ್ತಾಮ್‌, ಹೃಷೀರನ್‌,... ಇತ್ಯಾದಿ 
ಲುಜ್‌:ಪರಸ್ಥೆ ್ಯೈಪದದ ರೂಪಗಳು: ಅಹಾರ್ಷೀತ್‌, ಅಹಾರ್ಷ್ಟಾಮ್‌, ಅಹಾರ್ಷು೩... 
ಆತ್ಮನೇಪದದಲ್ಲಿ ರೂಪಗಳು: ಅಹೃತ, ಅಹೃಷಾತಾಮ್‌, ಅಹೃಷತ,... ಇತ್ಯಾದಿ 
ಲೃಜ್‌: ಪರಸ್ಕೈಪದದ ರೂಪಗಳು: ಅಹರಿಷ್ಯತ್‌, ಅಹರಿಷ್ಯತಾಮ್‌, ಅಹರಿಷ್ಯನ್‌,.. 
ಆತ್ಮನೇಪದದಲ್ಲಿ ರೂಪಗಳು: ಅಹರಿಷ್ಕತ, ಅಹರಿಷ್ಯೇತಾಮ್‌, ಅಹರಿಷ್ಯನ್ತ... ಇತ್ಯಾದಿ 
ಧಾತು 4 ಧೃಇ್‌ ಧಾರಣೇ(ಧರಿಸುವದು)- ಇದರಲ್ಲಿ "ಧೃ' ಮಾತ್ರ ಉಳಿಯುತ್ತದೆ. 
ಲಟ್‌: ಪರಸೆ ಪದದ ರೂಪಗಳು: ಧರತಿ, ಧರತಃ, ಧರನ್ನಿ.... ಇತ್ಯಾದಿ 
ಆತ್ಮನೇಪದದಲ್ಲಿ ರೂಪಗಳು: ಧರತೇ, ಧರೇತೇ, ಧರನ್ನೇ... ಇತ್ಯಾದಿ 
ಲಿಟ್‌: ಪರಸ್ಕೈಪದದ ರೂಪಗಳು: ದಧಾರ, ದಧ್ರತುಃ ದಧ್ರುಃ... ಇತ್ಯಾದಿ 
ಆತ್ಮನೇಪದದಲ್ಲಿ ರೂಪಗಳು: ದಧ್ರೇ, ದಧ್ರಾತೇ, ದದಿರೇ... ಇತ್ಯಾದಿ 
ಲುಟ್‌: ಪರಸ್ಥೆ ಫ್ಸೈಪದದ ರೂಪಗಳು; ಧರ್ತಾ, ಧರ್ತಾರೌ, ಧರ್ತಾರಃ ಧರ್ತಾಸಿ... 
ಆತ್ಮನೇಪದದಲ್ಲಿ ರೂಪಗಳು: ಧರ್ತಾ, ಧರ್ತಾರೌ, ಧರ್ತಾರಃ ಧರ್ತಾಸೆ... ಇತ್ಯಾದಿ 
ಲೃಟ್‌:ಪರಸ್ಕೆ ಪದದ ರೂಪಗಳು: ಧರಿಷ್ಯತಿ, ಧರಿಷ್ಯತಃ, ಧರಿಷ್ಯನ್ತಿ.... ಇತ್ಯಾದಿ 
ಆತ್ಮನೇಪದದಲ್ಲಿ ರೂಪಗಳು: ಧರಿಷ್ಯತೇ, ಧರಿಷ್ಯೇತೇ, ಧರಿಷ್ಯನ್ತೇ,... ಇತ್ಯಾದಿ 
ಲೋಟ್‌:ಪರಸೆ ಪದದ ರೂಪಗಳು: ಧರತು/ಧರತಾತ್‌, ಧರತಾಮ್‌, ಧರನ್ನು... 
ಆತ್ಮನೇಪದದಲ್ಲಿ ರೂಪಗಳು: ಧರತಾಮ್‌, ಧರೇತಾಮ್‌, ಧರನ್ತಾಮ್‌,... ಇತ್ಯಾದಿ 
ಲಜ್‌: ಪರಸ್ಥೈಪದದ ರೂಪಗಳು: ಅಧರತ್‌, ಅಧರತಾಮ್‌, ಅಧರನ್‌... ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ಅಧರತ, ಅಧರೇತಾಮ್‌, ಅಧರನ್ನ... ಇತ್ಯಾದಿ। 
ವಿಧಿಲಿಜಕ್‌: ಪರಸೆ ಪದದ ರೂಪಗಳು: ಧರೇತ್‌, ಧರೇತಾಮ್‌, ಧರೇಯುಃ ... 
ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ಧರೇತ, ಧರೇಯಾತಾಮ್‌, ಧರೇರನ್‌,.. ಇತ್ಯಾದಿ! 
ಅಶೀರ್ಲಿಜತ: ಪರಸ್ಕೈಪದದ ರೂಪಗಳು: ಧ್ರಿಯಾತ್‌, ಧ್ರಿಯಾಸ್ತಾಮ್‌, ಧ್ರಿಯಾಸುಃ... 
ಇತ್ಯಾದಿ! ಸ 
ಆತ್ಮನೇಪದದಲ್ಲಿ ರೂಪಗಳು: ಧ್ರಿಷೀಷ್ಟ, ಧ್ರಿಷೀಯಾಸ್ತಾಮ್‌, ಧ್ರಿಷೀರನ್‌... ಇತ್ಯಾದಿ! 


ಲುಜಾ್‌: ಪರಸ್ಥೆ [ಪದದ ರೂಪಗಳು: ಅಧಾರ್ಷೀತ್‌, ಅಧಾರ್ಷ್ಟಾಮ್‌, ಅಧಾರ್ಷುಃ... 
ಇತ್ಕಾದಿ। 


ತಿಣನ್ಹೇ ಭ್ವಾದಯಃ-ಉಭಯ ಪದಿ ರೂಪಗಳು 645 


ಆತ್ಮನೇಪದದಲ್ಲಿ ರೂಪಗಳು: ಅಧೃತ, ಅಧೃಷಾತಾಮ್‌, ಅಧೃಷತ... ಇತ್ಯಾದಿ। 

ಲೃಜಕ; ಪರಸ್ಕೈಪದದ ರೂಪಗಳು: ಅಧೃಷ್ಯತ್‌, ಅಧೃಷ್ಯತಾಮ್‌, ಅಧೃಷ್ಯನ್‌,.. 
ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ಅಧರಿಷ್ಯತ, ಅಧರಿಷ್ಯೇತಾಮ್‌, ಅಧರಿಷ್ಯನ್ತ... ಇತ್ಯಾದಿ। 

ಧಾತು 5. ಣೀಣ್‌ - ಪ್ರಾಪಣೇ(ತೆಗೆದುಕೊಂಡು ಹೋಗುವದು) “ಣೋ ನಃ” 
ಎ೦ಬ ಸೂತ್ರದಿಂದ ಧಾತುಪಾಠದಲ್ಲಿ ಹೇಳಿರುವ "ಣ್‌' ಕಾರಕ್ಕೆ "ನ್‌' ಕಾರವು ಆದೇಶವಾಗಿ 
ಬರುತ್ತದೆ. ಇದರಲ್ಲಿ "ನೀ' ಮಾತ್ರ ಉಳಿಯುತ್ತದೆ. 

ಲಟ್‌: ಉದಾ- ನಯತಿ- ಪರಸ್ಕೈಪದದ ಪ್ರಥಮಪುರುಷ ಏಕವಚನದಲ್ಲಿ "ನೀ' 
ಧಾತುವಿನ ನಂತರ “ಲಟ್‌' "ಲ್‌' ಕಾರಕ್ಕೆ "ತಿಪ್‌(ತಿ)' ಆದೇಶಬಂದು ಧಾತುವಿನ 
ನಂತರ “ಶಪ್‌(ಅ)' ವಿಕರಣ ಪ್ರತ್ಯಯ ಬಂದು ಧಾತುವಿನಲ್ಲಿರುವ "ಇ? ಕಾರಕ್ಕೆ ಗುಣ 
ಬಂದು "ನೇ' ಎಂದಾಗಿ ಅದಕ್ಕೆ "ಅಯ್‌' ಆದೇಶ ಬಂದು ನಯತಿ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ನಯತೇ- ಆತ್ಮನೇಪದದ ಪ್ರಥಮಪುರುಷ ಏಕವಚನದಲ್ಲಿ "ನೀ' ಧಾತುವಿನ 
ನಂತರ “ಲಟ್‌' "ಲ್‌' ಕಾರಕ್ಕೆ “ತ' ಆದೇಶಬಂದು ಧಾತುವಿನ ನಂತರ 

"ಶಪ್‌(ಅ)' ವಿಕರಣ ಪ್ರತ್ಯಯ ಬಂದು ಧಾತುವಿನಲ್ಲಿರುವ “ಇ' ಕಾರಕ್ಕೆ ಗುಣ 

ಬಂದು "ನೇ' ಎಂದಾಗಿ ಅದಕ್ಕೆ "ಅಯ್‌' ಆದೇಶ ಬಂದು ನಯ--ತ ಎಂದಿದ್ದಾಗ 
“ಟಿತ ಅತ್ಮನೇಪದಾನಾಂ ಟೇರೇ” ಎಂಬ ಸೂತ್ರದಿಂದ “ತ' ಕಾರೋತ್ತರ "ಅ' ಕಾರಕ್ಕೆ 
ಏತ್ವ ಬಂದು ನಯತೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ಪರಸೆ ಪದದ ರೂಪಗಳು: ನಯತಿ, ನಯತಃ, ನಯನ್ತಿ... ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ನಯತೇ, ನಯೇತೇ, ನಯನ್ನೇ... ಇತ್ಯಾದಿ! 

ಲಿಟ್‌: ಉದಾ- ನಿನಾಯ, - ಪರಸ್ಕೈಪದದ ಪ್ರಥಮಪುರುಷ ಏಕವಚನದಲ್ಲಿ "ನೀ 
ಧಾತುವಿನ ನಂತರ "ಲಿಟ್‌(ಲ್‌)' ಕಾರವು ಬಂದು ಅದಕ್ಕೆ “ಇಲ್‌(ಅ)' ಆದೇಶ ಬಂದು 
ಧಾತುವಿಗೆ ದ್ವಿತ್ವಾದಿಗಳನ್ನು ಮಾಡಿದಮೇಲೆ ನಿ ನಿ*ಅ ಎಂದಿದ್ದಾಗ ಅನಭ್ಯಸ್ತ “ಇ' 
ಕಾರಾಕ್ಕೆ ವೃದ್ಧಿ ಬಂದು ನಿ-ನೈ--ಅ ಎಂದಿದ್ದಾಗ, "ಐ ಗೆ "ಆಯ್‌' ಆದೇಶ ಬಂದು 
ನಿನಾಯ ಎಂದು ರೂಪವು ಸಿದ್ಧಿಸುತ್ತದೆ. 

ಪರಸ್ಥೆ ಪದದ ರೂಪಗಳು: ನಿನಾಯ, ನಿನ್ಯತುಃ, ನಿನ್ಯುಃ.. ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ನಿನ್ಯೇ, ನಿನ್ಯಾತೇ, ನಿನ್ಶಿರೇ.... ಇತ್ಯಾದಿ। 

ಲುಟ್‌: ಪರಸ್ಕೈಪದದ ರೂಪಗಳು: ನೇತಾ, ನೇತಾರ್‌, ನೇತಾರ ನೇತಾಸಿ... 

ಆತ್ಮನೇಪದದಲ್ಲಿ ರೂಪಗಳು: ನೇತಾ, ನೇತಾರೌ, ನೇತಾರಃನೇತಾಸೇ... ಇತ್ಯಾದಿ! 

ಲೃಟ್‌: ಪರಸ್ಕೈಪದದ ರೂಪಗಳು: ನೇಷ್ಯತಿ, ನೇಷ್ಯತಃ, ನೇಷ್ಮನ್ತಿ... ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ನೇಷ್ಯತೇ, ನೇಷ್ಯತೆ ನೇಷ್ಮನ್ನೇ,.. ಇತ್ಯಾದಿ। 


646 ಲಘುಸಿದ್ಧಾಂತ ಕೌಮುದೀ 


ಲೋಟ್‌: ಪರಸ್ಕೈಪದದ ರೂಪಗಳು: ನಯತು/ನಯತಾತ್‌, ನಯತಾಮ್‌, ನಯನ್ತು 
ಆತ್ಮನೇಪದದಲ್ಲಿ ರೂಪಗಳು: ನಯತಾಮ್‌, ನಯೇತಾಮ್‌, ನಯನ್ತಾಮ್‌...ಇತ್ಯಾದಿ। 
ಲಜ್‌: ಪರಸ್ಕೈಪದದ ರೂಪಗಳು: ಅನಯತ್‌, ಅನಯತಾಮ್‌, ಅನಯನ್‌... 
ಆತ್ಮನೇಪದದಲ್ಲಿ ರೂಪಗಳು: ಅನಯತ, ಅನಯೇತಾಮ್‌, ಅನಯನ್ತ (.. ಇತ್ಯಾದಿ! 
ವಿಧಿಲಿಜಕ: ಪರಸ್ಕೈಪದದ ರೂಪಗಳು: ನಯೇತ್‌, ನಯೇತಾಮ್‌, ನಯೇಯುಃ 
ಆತ್ಮನೇಪದದಲ್ಲಿ ರೂಪಗಳು: ನಯೇತ, ನಯೇಯಾತಮ್‌, ನಯೇರನ್‌,। ... 


ಆಶೀರ್ಲಿಜ್‌ :-ಪರಸ್ಕೈಪದದ ರೂಪಗಳು: ನೀಯಾತ್‌, ನೀಯಾಸ್ತಾಮ್‌, 
ನೀಯಾಸುಃ |... ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು: ನೇಷೀಷ್ಟ, ನೇಷೀಯಾಸ್ತಾಮ್‌, ನೇಷೀರನ್‌ (.. 

ಲುಜಕ: ಪರಸ್ಕೈಪದದ ರೂಪಗಳು: ಅನೈಷೀತ್‌, ಅನೈಷ್ಟಾಮ್‌, ಅನೈಷುಃ ... 

ಆತ್ಮನೇಪದದಲ್ಲಿ ರೂಪಗಳು: ಅನೇಷ್ಟ, ಅನೇಷಾತಾಮ್‌, ಅನೇಷತ 1... ಇತ್ಯಾದಿ! 

ಲೃಜಕ: ಪರಸ್ಕೈಪದದ ರೂಪಗಳು: ಅನೇಷ್ಯತ್‌, ಅನೇಷ್ಯತಾಮ್‌, ಅನೇಷ್ಯನ್‌! ... 

ಆತ್ಮನೇಪದದಲ್ಲಿ ರೂಪಗಳು: ಅನೇಷ್ಯತ, ಅನೇಷ್ಯೇತಾಮ್‌, ಅನೇಷ್ಯನ್ತ |... ಇತ್ಯಾದಿ! 

ಧಾತು 6- ಡುಪಚಷ್‌ ಪಾಕೇ-(ಬೇಯಿಸುವದು) ಇದರಲ್ಲಿ "ಪಚ್‌' ಮಾತ್ರ 
ಉಳಿಯುತ್ತದೆ. 

ಲಟ್‌: ಪರಸ್ಕೈಪದದ ರೂಪಗಳು: (ಪಚತಿ, ಪಚತಃ, ಪಚನ್ನಿ... ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು: ಪಚತೇ, ಪಚೇತೇ, ಪಚನ್ನೇ,.. ಇತ್ಯಾದಿ! 

ಲಿಟ್‌: ಪರಸ್ಕೈಪದದ ರೂಪಗಳು: ಪಪಾಚ, ಪೇಚತುಃ, ಪೇಚುಃ... ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ಪೇಚೇ, ಪೇಚಾತೇ, ಪೇಚಿರೇ (... ಇತ್ಯಾದಿ! 

ಲುಟ್‌:ಪರಸ್ಕೈಪದದ ರೂಪಗಳು: ಪಕ್ತಾ, ಪಕ್ತಾರೌ, ಪಕ್ತಾರಃಪಕ್ತಾಸಿ... ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು: (ಪಕ್ತಾ, ಪಕ್ತಾರೌ, ಪಕ್ತಾರಃಪಕ್ತಾಸೇ... ಇತ್ಯಾದಿ! 

ಪ 


ಲೃಟ್‌ : ಪರಸ್ಥೆ [ಪದದ ರೂಪಗಳು: (ಪಕ್ಷ ಕೆ ಪಕ್ಷ ಸತಿ ಪಕ್ಷ ಸ್ರಿ... ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ಪಕ್ಷ್ಯತೇ, ಪಕ್ಷ್ಯೇತೇ, ಪಕ್ಷ್ಯನ್ನೇ (... ಇತ್ಯಾದಿ! 
ಲೋಟ್‌: ಪರಸ್ಥೆ [ಪದದ ರೂಪಗಳು: ಪಚತು/ಪಚತಾತ್‌, ಪಚತಾಮ್‌, ಪಚನ್ನು । 
ಆತ್ಮನೇಪದದಲ್ಲಿ ರೂಪಗಳು: ಪಚತಾಮ್‌, ಪಚೇತಾಮ್‌, ಪಚನ್ಹಾಮ್‌ |. ಇತ್ಯಾದಿ। 
ಲಜಕ್‌: ಪರಸ್ಥೆ [ಪದದ ರೂಪಗಳು: ಅಪಚತ್‌, ಅಪಚತಾಮ್‌, ಅಪಚನ್‌.... ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ಅಪಚತ, ಅಪಚೇತಾಮ್‌, ಅಪಚನ್ತ (.. ಇತ್ಯಾದಿ। 
ವಿಧಿಲಿಜಕ: ಪರಸ್ಕೈಪದದ ರೂಪಗಳು:ಪಚೇತ್‌, ಪಚೇತಾಮ್‌, ಪಚೇಯುಃ ... 
ಆತ್ಮನೇಪದದಲ್ಲಿ ರೂಪಗಳು:ಪಚೇತ, ಪಚೇಯಾತಾಮ್‌, ಪಚೇರನ್‌ (.. ಇತ್ಯಾದಿ। 


ತಿಣನ್ತೇ ಛ್ಹಾದಯಃ- ಉಭಯ ಪದಿ ರೂಪಗಳು 647 


ಅಶೀರ್ಲಿಜಕ್‌: ಪರಸ್ಥೆ ್ಯೈಪದದ ರೂಪಗಳು: ಪಚ್ಯಾತ್‌, ಪಚ್ಯಾಸ್ತಾಮ್‌, ಪಚ್ಯಾಸುಃ... 
ಆತ್ಮನೇಪದದಲ್ಲಿ ರೂಪಗಳು:ಪಕ್ಷೀಷ್ಟ, ಪಕ್ಷೀಯಾಸ್ತಾಮ್‌, ಪಕ್ಷೀರನ್‌ (.. ಇತ್ಯಾದಿ! 
ಲುಜ್‌್‌: ಧಾತು ಅನಿಟ್‌ ಆಗಿರೋಣದರಿಂದ ಲುಜ್‌ನಲ್ಲಿ ಇಡಾಗಮವು ಬರುವುದಿಲ್ಲ. 
ಪರಸ್ನೆ 'ಕೈಪದದ ರೂಪಗಳು: ಅಪಾಕ್ಷೀತ್‌ ಅಪಾಕ್ತಾಮ್‌, ಅಪಾಕ್ಷುಃ |.. ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ಅಪಕ್ತ, ಅಪಕ್ಷಾತಾಮ್‌, ಅಪಕ್ಷತ... ಇತ್ಯಾದಿ! 
ಲೃಜತ್‌: ಪರಸ್ಕೈಪದದ ರೂಪಗಳು:ಅಪಕ್ಷ ತ್‌. ಅಪಕ್ಷ್ಯತಾಮ್‌, ಅಪಕ್ಷ್ಯನ್‌। ... 
ಆತ್ಮನೇಪದದಲ್ಲಿ ರೂಪಗಳು: ಅಪಕ್ಷ್ಯತ, ಅಪಕ್ಷ್ಯೇತಾಮ್‌, ಅಪಕ್ಷ್ಯನ್ತ .... ಇತ್ಯಾದಿ! 
ಧಾತು 7-ಭಜ ಸೇವಾಯಾಮ್‌(ಸೇವೆ ಮಾಡುವದು)- ಇದರಲ್ಲಿ "ಭಜ್‌' ಮಾತ್ರ 
ಉಳಿಯುತ್ತದೆ. 
ಲಟ್‌: ಉದಾ- ಭಜತಿ/ಭಜತೇ - ಪರಸೆ ಪದದ ಏಕವಚನದಲ್ಲಿ “ಭಜ್‌' 
ಧಾತುವಿನಮೇಲೆ "ಲಟ್‌' "ಲ್‌' ಕಾರದ "ತಿಪ್‌' ಬಂದು, ಧಾತುವಿನ ಪರದಲ್ಲಿ "ಶಪ್‌(ಅ)' 
ಬಂದು ಭಜ್‌+ಅ+ತಿ-ಭಜತಿ ಎಂದು ರೂಪವು ಸಿದ್ಧವಾಗುತ್ತದೆ. ಪರಸ್ಕೈಪದದ 
ಏಕವಚನದಲ್ಲಿ "ಭಜ್‌' ಧಾತುವಿನಮೇಲೆ "ಲಟ್‌' "ಲ್‌' ಕಾರದ "ತ್‌ ಬಂದು, ಧಾತುವಿನ 
ಪರದಲ್ಲಿ "ಶಪ್‌(ಅ)' ಬಂದು ಭಜ್‌4ಅ+ತ ಎಂದಿದ್ದಾಗ "ತ್‌' ಕಾರೋತ್ತರ “ಅ' 
ಕಾರಕ್ಕೆ “ಟಿತ ಆತ್ಮನೇಪದಾನಾ೦ ಟೇರೇ” ಎಂಬುದರಿಂದ ಏತ್ವ ಬಂದು 
ಭಜ್‌+ಅ+ತ್‌*ಏ=ಭಜತೇ ಎಂದು ರೂಪವಾಗುತ್ತದೆ. 
ಪರಸ್ಥೆ ಪದದ ರೂಪಗಳು: ಭಜತಿ, ಭಜತಃ, ಭಜನ್ತಿ .. ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ಭಜತೇ, ಭಜೇತೇ, ಭಜನ್ನೇ |.. ಇತ್ಯಾದಿ। 
ಲಿಟ್‌: ಪರಸ್ಥೆ ಪದದ ರೂಪಗಳು:ಬಭಾಜ, ಭೇಜತುಃ, ಭೇಜುಃ ಭೇಜಿಥ/ಬಭಕ್ತ, 
ಭೇಜಥುಃ, ಭೇಜ। ಬಭಾಜ/ಬಭಜ, ಭೇಜಿವ, ಭೇಜಿವು। 
ಆತ್ಮನೇಪದದಲ್ಲಿ ಏತ್ವ ಮತ್ತು ಅಭ್ಯಾಸ ಲೋಪಗಳಿಂದ ರೂಪಗಳು ಸಿದ್ಧವಾಗುತ್ತವೆ. 
ಆತ್ಮನೇಪದದಲ್ಲಿ ರೂಪಗಳು: ಭೇಜೇ, ಭೇಜಾತೇ, ಭೇಜಿರೇ। ಭೇಜಿಷೇ, ಭೇಜಾಥೇ, 
ಭೇಜಿದ್ದೇ! ಭೇಜೇ, ಭೇಜಿವಹೇ, ಭೇಜಿಮಹೇ। 
ಲುಟ್‌: ಪರಸ್ಥೆ [ಪದದ ರೂಪಗಳು: ಭಕ್ತಾ, ಭಕ್ತಾರೌ, ಭಕ್ತಾರಃ ಭಕ್ತಾಸಿ... ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ಭಕ್ತಾ, ಭಕ್ತಾರೌ, ಭಕ್ತಾರಃ ಭಕ್ತಾಸೇ |... ಇತ್ಯಾದಿ! 
ಲೃಟ್‌:ಪರಸ್ಕೈಪದದ ರೂಪಗಳು:ಭಕ್ಷ್ಮ್ಯತಿ, ಭಕ್ಷ್ಯತಃ, ಭಕ್ಷ್ಯನ್ತಿ |... ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ಭಕ್ಷ ಚಪ, ಭಕ್ಷೆ ತೇ. ಭಕ್ಷ ನೇ |... ಇತ್ಯಾದಿ! 
ಲೋಟ್‌:ಪರಸ್ಥೆ ಪದದ ರೂಪಗಳು:ಭಜತು/ಭಜತಾತ್‌, ಭಜತಾಮ್‌, ಭಜನ್ನು... 
ಆತ್ಮನೇಪದದಲ್ಲಿ ರೂಪಗಳು: ಭಜತಾಮ್‌, ಭಜೇತಾಮ್‌, ಭಜನ್ಹಾಮ್‌!.. ಇತ್ಯಾದಿ। 
ಲಜ್‌: ಪರಸ್ವೈಪದದ ರೂಪಗಳು:ಅಭಜತ್‌, ಅಭಜತಾಮ್‌, ಅಭಜನ್‌ ।.. ಇತ್ಯಾದಿ! 


648 ಲಘುಸಿದ್ಧಾಂತ ಕೌಮುದೀ 


ಆತ್ಮನೇಪದದಲ್ಲಿ ರೂಪಗಳು: ಅಭಜತ, ಅಭಜೇತಾಮ್‌, ಅಭಜನ್ತ... ಇತ್ಯಾದಿ! 
ಎಧಿಲಿಜ್‌: 
ಪರಸ್ಥೆ [ಪದದ ರೂಪಗಳು: ಭಜೇತ್‌, ಭಜೇತಾಮ್‌, ಭಜೇಯುಃ... ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ಭಜೇತ, ಭಜೇಯಾತಾಮ್‌, ಭಜೇರನ್‌ |. ಇತ್ಯಾದಿ। 
ಅಶೀರ್ಲಿಕು್‌: ಪರಸೆ ಪದದ ರೂಪಗಳು: ಭಜ್ಯಾತ್‌, ಭಜ್ಯಾಸ್ತಾಮ್‌, ಭಜ್ಯಾಸುಃ। 
ಆತ್ಮನೇಪದದಲ್ಲಿ ರೂಪಗಳು: ಭಕ್ಷೀಷ್ಟ ಭಕ್ಷೀಯಾಸ್ತಾಮ್‌, ಭಕ್ಷೀರನ್‌ |... ಇತ್ಯಾದಿ! 
ಲುಜ್‌: ಪರಸ್ಮೈಪದದ ರೂಪಗಳು: ಅಭಾಕ್ಷೀತ್‌, ಅಭಾಕ್ತಾಮ್‌,ಅಭಾಕ್ಷುಃಿ ಅಭಾಕ್ಷೇಃ, 
ಅಭಾಕ್ತಮ್‌, ಅಭಾಕ್ತ ಅಭಾಕ್ಷಂ, ಅಭಾಕ್ಷ ಚ ಅಭಾಕ್ಷ 4 
ಆತ್ಮನೇಪದದಲ್ಲಿ ರೂಪಗಳು: ಅಭಕ್ತ, ಅಭಕ್ಷಾತಾಮ್‌, ಅಭಕ್ಷತ । ಅಭಕ್ಕಾಃ, 
ಅಭಕ್ಷಾಥಾಮ್‌, ಅಭಗ್ಧ ಎಮ್‌! ಅಭಕ್ಷಿ, ಅಭಕ್ಷ್ವಹ, ಅಭಕ್ಷ ಹಿ! 
ಲೃಜತ್‌: ಪರಸೆ ಪದದ ರೂಪಗಳು: ಅಭಕ್ಷ ಕ್‌. ಅಭಕ್ಷ ಸತೌಮ್‌, ಅಭಕ್ಷ ಕನ್‌. 
ಆತ್ಮನೇಪದದಲ್ಲಿ ರೂಪಗಳು: ಅಭಕ್ಷ್ಯತ, ಅಭಕ್ಷೆ ತಾಮ್‌, ಅಭಕ್ಷ ಹಾ 1... ಇತ್ಯಾದಿ। 
ಧಾತು 8. ಯಜ ದೇವಪೂಜಾ ಸಜ್ಗತಿಕರಣ ದಾನೇಷು (ದೇವಪೂಜೆಮಾಡುವದು, 
ಸಂಗತಿ ಮಾಡುವದು, ದಾನಕೊಡುವದು). ಇದರಲ್ಲಿ "ಯಜ್‌' ಮಾತ್ರ ಉಳಿಯುತದೆ. 
ಲಟ್‌: ಪರಸ್ಕೈಪದದಲ್ಲಿ ರೂಪಗಳು: ಯಜತಿ, ಯಜತಃ, ಯಜನ್ನಿಃ ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ಯಜತೇ, ಯಜೇತೇ, ಯಜನ್ನೇ ಇತ್ಯಾದಿ। 


(ಅಭ್ಯಾಸಕ್ಕೆ ಸಂಪ್ರಸಾರಣವನ್ನು ವಿಧಿಸುವ ಸೂತ್ರ) 
ಸೂತ್ರ- 546.ಅಟ್ಯಭ್ಯಾಸಸ್ಕೋಭಯೇಷಾಮ್‌ (6.1.17) 


ಇ 


ವೃತ್ತಿಃ-ವಚ್ಯಾದೀನಾಂ ಗ್ರಹ್ಯಾದೀನಾ೦ ಚ ಅಭ್ಯಾಸಸ್ಯ ಸಂಪ್ರಸಾರಣಂ ಲಿಟಿ। ಇಯಾಜ। 


ಪ. ಛೇ. - ಲಿಟಿ, ಅಭ್ಯಾಸಸ್ಯ, ಉಭಯೇಷಾಮ್‌। 

ಅ. ವೃ.- “ಷ್ಯಜಃ ಸಮ್ಮಸಾರಣಮ್‌” ಎಂಬ ಸೂತ್ರದಿಂದ “ಸಮ್ಮಸಾರಣಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. "ಉಭಯೇಷಾಮ್‌' ಎಂಬ ಪದದಿಂದ 
“ವಚಿಸ್ವಪಿಂಯಜಾದೀನಾವರ್‌ ಕಿತಿ” ಎಂಬಲ್ಲಿರುವ ವಚ್ಯಾದಿ ಮತ್ತು 
“ಗಹಿಜ್ಯಾವಯಿವ್ಯಧಿವಷ್ಟಿವಿಚತಿವೃಶ್ಚತಿಪೃಚ್ಛತಿಬೃಜ್ಯತೀನಾಂ ಕ್ಲಿತಿಚ” ಎಂಬಲ್ಲಿರುವ ಗ್ರಹ್ಯಾದಿ 
ಎಂಬ ಎರಡು ಧಾತುಗಣಗಳು ಸ್ವೀಕೃತವಾಗಿವೆ. 


ಅರ್ಥ- ಲಿಟ್‌ ಪರದಲ್ಲಿದ್ದಾಗ, ವಚ್‌ ಮೊದಲಾದ ಧಾತುಗಳ ಮತ್ತು ಗ್ರಹ್‌ 
ಮೊದಲಾದ ಧಾತುಗಳ ಅಭ್ಯಾಸಕ್ಕೆ ಸಮ್ಪಸಾರಣ ಬರುತ್ತದೆ. 

ಗಮನಕ್ಕೆ: ವಚ್ಯಾದಿಗಣದಲ್ಲಿ ವಚ್‌, ಸ್ವಪ್‌, ಯಜ್‌,ವಪ್‌, ವಹ್‌, ವಸ್‌, ವೇಳ್‌, 
ವ್ಯೇಖ್‌, ಹ್ವೇಳ್‌, ವದ್‌, ಮತ್ತು ಪ್ವಿ ಎಂಬ 11 ಧಾತುಗಳಿವೆ, ಗ್ರಹ್ಯಾದಿಗಣದಲ್ಲೂ, 
ಗ್ರಹ್‌, ಜ್ಯಾ.ವಯ್‌,ವ್ಯಧ್‌,ವಶ್‌,ವ್ಯಚ್‌,ವಸ್ಟ್‌, ಪ್ರಚ್ಛ್‌ ಮತ್ತು ಭ್ರಸ್ಟ್‌ ಎಂಬ 9 ಧಾತುಗಳಿವೆ. 


ತಿಜನ್ಷೇ ಭ್ವಾದಯಃ-ಉಭಯ ಪದಿ ರೂಪಗಳು 649 


ಲಿಟ್‌: ಉದಾ-ಇಯಾಜ -ಪರಸ್ಕೈಪದದ ಪ್ರಥಮಪುರುಷ ಏಕವಚನದಲ್ಲಿ "ಯಜ್‌' 
ಧಾತುವಿನ ನಂತರ "ಲಿಟ್‌'ಗೆ "ತಿಪ್‌' ಆದೇಶ ಬಂದು ಅದಕ್ಕೆ ಅಭಿನವ ಆಖ್ಯಾತಪ್ರತ್ಯಯ 
ವಾದ "ಣಲ್‌(ಅ)' ಆದೇಶವಾಗಿ ಬಂದು ಧಾತುವಿಗೆ ದ್ವಿತ್ವ ಮತ್ತು ಹಲಾದಿಶೇಷಗಳನ್ನು 
ಮಾಡಿದಮೇಲೆ ಯಯಜ್‌+ಅ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಅಭ್ಯಾಸದ 
"ಯ್‌'(ಯ್‌--ಅ) ಕಾರಕ್ಕೆ ಸಂಪ್ರಸಾರಣ ಬಂದು ಇ. ಅ ಎಂದಾಗುತ್ತದೆ. ಇಲ್ಲಿ 
“ಸಂಪ್ರಸಾರಾಣಾಚ್ಜ” ಎಂಬ ಸೂತ್ರದಿಂದ ಪೂರ್ವರೂಪವು ಬಂದು "ಇ' ಮಾತ್ರ 
ಉಳಿದು ಇಯಜ್‌+ಅ ಎಂದಿರುತ್ತದೆ. “ಅತ ಉಪಧಾಯಾಃ” ಎಂಬುದರಿಂದ "ಯ' 
ಕಾರೋತ್ತರ “ಅ' ಕಾರಕ್ಕೆ ವೃದ್ಧಿ ಬಂದು ಇ -ಯಾಜ್‌. ಅಂಇಯಾಜ ರೂಪವು ಸಿದ್ಧ 

(ಕಿತ್‌ ಪರದಲ್ಲದ್ದಾಗ, ಸಂಪ್ರಸಾರಣವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮47.ವಚಿ-ಸ್ಟಪಿ-ಯಹಾದೀನಾಂ ಕಿತಿ (6.1.15) 

ವೃತ್ತಿಃ-ವಚಿ-ಸ್ಪಪ್ಕೋಃ ಯಜಾದೀನಾಂ ಚ ಸಂಪ್ರಸಾರಣಮ್‌ ಸ್ಯಾತ್‌ ಕಿತಿ। ಈಜತುಃ। 
ಈಜುಃ ಇಯಜಿಥ, ಇಯಷ್ಟ ಈಜೇ। ಯಷ್ಟು 

ಅ. ವೃ.- ಷ್ಯಜಃ ಸಂಪ್ರಸಾರಣಮ್‌” ಎಂಬ ಸೂತ್ರದಿಂದ "ಸಂಪ್ರಸಾರಣಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಕಿತ್‌' ಆದ ಪ್ರತ್ಯಯವು ಪರದಲ್ಲಿದ್ದಾಗ, ವಚ್‌, ಸ್ವಪ್‌, ಹಾಗೂ ಯಜಾದಿ 
ಧಾತುಗಳಿಗೆ ಸಂಪ್ರಸಾರಣವು. ಬರುತ್ತದೆ. ತಿಪ್‌, ಸಿಪ್‌ ಮತ್ತು ಮಿಪ್‌ ಇವುಗಳನ್ನು 
ಬಿಟ್ಟು ಉಳಿದ ಪ್ರತ್ಯಯಗಳು “ಕಿತ್‌' ಆಗಿರುತ್ತವೆ. ಆದ್ದರಿಂದ ಅಲ್ಲಿಯೂ ಸಂಪ್ರಸಾರಣವು 
ಆಗುತ್ತದೆ. “ಸಂಪ್ರಸಾರಣ೦ ತದಾಶ್ರಯಂ ಚ ಕಾರ್ಯಂ ಬಲವತ್‌' ಎಂಬ ನ್ಯಾಯದಿಂದ 
ಸಂಪ್ರಸಾರಣ ಮತ್ತು ಸಂಪ್ರಸಾರಣವನ್ನು ಅಶ್ರಯಿಸಿದ ಕಾರ್ಯವು ಪೂರ್ವರೂಪ 
ಮೊದಲಾದವುಗಳಿಂದ ಬಲಿಷ್ಟವಾಗುತ್ತದೆ. ಅದುದರಿಂದ ಮೊದಲು 
ಸಂಪ್ರಸಾರಣವಾಗುತ್ತದೆ. ಆಗ ದ್ವಿತ್ವಾದಿ ಕಾರ್ಯಗಳು ಆಗುತ್ತವೆ. “ಇಯಾಜ' ಎಂಬಲ್ಲಿ 
ಮೊಟ್ಟಮೊದಲಿಗೆ ದ್ವಿತ್ವ ಯಾಕೆ ಆಗಿದೆ ಎಂದರೆ- “ಲಿಟ್ಕಭ್ಯಾಸಸ್ಕೋಭಯೇಷಾಮ್‌” 
ಎ೦ಬ ಸೂತ್ರವು ಅಭ್ಯಾಸಕ್ಕೇನೇ ದ್ವಿತ್ವವನ್ನುಮಾಡುತ್ತದೆ. ಮತ್ತು ದ್ವಿತ್ವ ಮಾಡಿದಮೇಲೆಯೇ 
ಅಭ್ಯಾಸವಾಗುತ್ತದೆ. 

ವಿವರಣೆ: ಪ್ರಕೃತಸೂತ್ರ ಮತ್ತು ಅದರ ಹಿ೦ದಿನ ಸೂತ್ರ ಇವೆರಡೂ ಸಂಪ್ರಸಾರಣವನ್ನು 
ಹೇಳುತ್ತವೆ. ಇವುಗಳಲ್ಲಿ ವೃತ್ಯಾಸವೇನೆಂದರೆ- ತಿಪ್‌' ಸಿಪ್‌' ಮತ್ತು ಮಿಪ್‌ ಗಳನ್ನು 
ಬಿಟ್ಟು ಬೇರೆ ಪ್ರತ್ಯಯಗಳಿರುವಾಗ, ಕಿತ್‌ ಪರದಲ್ಲಿದ್ದಾಗ, ಪ್ರಕೃತ ಸೂತ್ರವು ದ್ವಿತ್ವವಾಗುವದಕ್ಕೆ 
ಮೊದಲೇನೇ ಸಂಪ್ರಸಾರಣವನ್ನು ಮಾಡುತ್ತದೆ. ಮತ್ತು "ಲಿಟ್‌' ನಲ್ಲಿ ತಿಪ್‌, ಸಿಪ್‌, 
ಮತ್ತು ಮಿಪ್‌ ಗಳಿದ್ದಾಗ, ಪ್ರಕೃತಸೂತ್ರದ ಹಿ೦ದಿನ ಸೂತ್ರವು ದ್ವಿತ್ವವಾದಮೇಲೆ ಅಭ್ಯಾಸಕ್ಕೆ 
ಸಂಪ್ರಸಾರಣವನ್ನು ಮಾಡುತ್ತದೆ. ಎಂಬುದಾಗಿ ತಿಳಿಯಬೇಕು. 

ಉದಾ- ಈಜತುಃ- ಪರಸಮೈ ಪದದ ಪ್ರಥಮಪುರುಷ ದ್ವಿವಚನದಲ್ಲಿ "ಲಿಟ್‌' ನಲ್ಲಿ 
“ಯಜ್‌' ಧಾತುವಿನ ನಂತರ "ಲಿಟ್‌' ಗೆ “ತಸ್‌' ಬಂದು ಅದಕ್ಕೆ ಅಭಿನವ ಆಖ್ಯಾತ 


650 ಲಘುಸಿದ್ಧಾಂತ ಕೌಮುದೀ 


ಪ್ರತ್ಯಯವಾದ "ಅತುಸ್‌' ಆದೇಶವು ಬಂದು ಯಜ್‌4ಅತುಸ್‌ ಎಂದಿರುತ್ತದೆ. "ಯಜ್‌' 
ನಲ್ಲಿ ಯ್‌+ಅ+ಜ್‌ ಎಂಬ ಮೂರು ಅಕ್ಷರಗಳಿವೆ. ಇಲ್ಲಿ “ಲಿಟಿ ಧಾತೋರನಭ್ಯಾಸಸ್ಕ” 
ಎ೦ಬ ಸೂತ್ರದಿಂದ ದ್ವಿತ್ವವು ಬರಬೇಕಾಗಿತ್ತು. ಆದರೆ ಪ್ರಕೃತ ಸೂತ್ರವು ಅದಕ್ಕಿಂತ 
ಪರದಲ್ಲಿ ಇರುವದರಿಂದ ಅದನ್ನು ಬಾಧಿಸಿ ಪ್ರಕೃತಸೂತ್ರದಿಂದ “ಯಜ್‌'ನಲ್ಲಿರುವ 
"ಯ್‌ ಕಾರಕ್ಕೆ ಸಂಪ್ರಸಾರಣವಾದ "ಇ' ಕಾರವು ಆದೇಶವಾಗಿ ಬಂದು, 
ಇ. ಅಜ್‌. ಅತುಸ್‌ ಎಂದಿದ್ದಾಗ, "ಇ' ಕಾರ "ಅ' ಕಾರಗಳಿಗೆ ಪೂರ್ವರೂಪ ಬಂದು 
ಇಜ್‌* ಅತುಸ್‌ ಎಂದಿರುತ್ತದೆ. ಈಗ ದ್ವಿತ್ವ ಆಗಿ ಇಜ್‌ ಇಜ್‌.-ಅತುಸ್‌ ಎಂದಾದಮೇಲೆ 
ಅಭ್ಯಾಸ ಕಾರ್ಯಗಳಾಗಿ ಇಇಜ್‌4+ಅತುಸ್‌ ಎಂದಾಗಿ, ಎರಡು “ಇ' ಕಾರಗಳಿಗೆ 
ಸವರ್ಣದೀರ್ಫ ಬಂದು ಈಜ್‌ ಅತುಸ್‌ ಎಈಜತುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ 
ಈಜತುಃ ಎಂದು ರೂಪವು ಸಿದ್ಧವಾಗುತ್ತದೆ. "ಕಿತ್‌' ಗಳಲ್ಲಿ ಪ್ರಕ್ರಿಯೆಯು ಇದೇ 
ರೀತಿಯಲ್ಲಿ ಇರುವದು. 

ಉದಾ- ಈಜುಃ - ಪ್ರಥಮಪುರುಷ ಬಹುವಚನದಲ್ಲಿ ಇದೇ ರೀತಿಯಲ್ಲಿ ಪ್ರಕ್ರಿಯೆ 
ನಡೆದು, "ಉಸ್‌' ಪ್ರತ್ಯಯವನ್ನು ಸೇರಿಸಿದಾಗ ಈಜ್‌ ಉಸ್‌-ಈಜುಃ ಎಂದು 
ರೂಪವಾಗುತ್ತದೆ. 

ಉದಾ-ಇಯಜಿಥ, ಇಯಷ್ಟ- ಮಧ್ಯಮಪುರುಷ ಏಕವಚನದಲ್ಲಿ "ಥಲ್‌' ಪ್ರತ್ಯಯವು 
ಪರದಲ್ಲಿದ್ದಾಗ, ಭರದ್ವಾಜನಿಯಮದಿಂದ ಇಡಾಗಮವು ವಿಕಲ್ಲದಿಂದ ಬರುತ್ತದೆ. 
“ಲಿಟ್ಯಭ್ಯಾಸಸ್ಕೋಭಯೇಷಾಮ್‌” ಎಂಬ ಸೂತ್ರದಿಂದ ಅಭ್ಯಾಸಕ್ಕೆ ಸಂಪ್ರಸಾರಣ ಬಂದು, 
ಇಡಾಗಮಪಕ್ಷದಲ್ಲಿ ಇಯಜಿಥ ಎಂದು ರೂಪವಾಗುತ್ತದೆ. ಇಡಾಗವು ಬಾರದ ಪಕ್ಷದಲ್ಲಿ 
“ವ್ರಶ್ನಬ್ರಸ್ತ ...ಷಃ” ಎಂಬ ಸೂತ್ರದಿಂದ “ಜ್‌' ಕಾರಕ್ಕೆ "ಷ್‌' ಕಾರ ನಂತರ "ಥ್‌' ಕಾರಕ್ಕೆ 
ಷ್ಟುತ್ವದಿಂದ “ಠ್‌' ಕಾರ ಬಂದು, ಇಯಷ್ಠ ಎಂದು ರೂಪವು ಸಿದ್ಧವಾಗುತ್ತದೆ. "ವ' ಕಾರ 
“ಮ' ಕಾರಗಳಿಗೆ ಕ್ರಾದಿನಿಯಮದಿಂದ ನಿತ್ಯವಾಗಿ ಇಡಾಗಮ ಬರುತ್ತದೆ. 

ಪರಸ್ಕೈಪದದ ರೂಪಗಳು: ಇಯಾಜ, ಈಜತುಃ ಈಜುಃಿ ಇಯಜಿಥ/ಇಯಷ್ಟ, 
ಈಜಥುಃ, ಈಜ। ಇಯಾಜ/ಇಯಜ, ಈಜಿವ, ಈಜಿಮ। 

ಆತ್ಮನೇಪದದಲ್ಲಿ ಏತ್ವಾದೇಶ ಮತ್ತು ಅಭ್ಯಾಸ ಲೋಪಗಳಿಂದ ರೂಪಗಳು 
ಸಿದ್ಧವಾಗುತ್ತವೆ. 

ಆತ್ಮನೇಪದದಲ್ಲಿ ರೂಪಗಳು: ಈಜೇ, ಈಜಾತೇ, ಈಜಿರೇ। ಈಜಿಷೇ, ಈಜಾಥೇ, 
ಈಜಿದ್ದೇ। ಈಜ, ಈಜಿವಹೇ, ಈಜಿಮಹೇ। 

ಲುಟ್‌: ಈ "ಲ್‌' ಕಾರದಲ್ಲಿ, ಎರಡೂ ಪದಗಳಲ್ಲೂ, “ಜ್‌' ಕಾರಕ್ಕೆ “ವ್ರಶ್ವಭಸ್ತ 
ಷಃ” ಎಂಬ ಸೂತ್ರದಿಂದ "ಷ್‌' ಕಾರವು ಆದೇಶವಾಗಿ ಬಂದು ಷ್ಟುತ್ವಸಂಧಿಯಿಂದ 
ಯಷ್ಟಾ ಎಂದು ರೂಪವಾಗುತ್ತದೆ. 

ಪರಸ್ಮ್ಕೈಪದದ ರೂಪಗಳು: ಯಪ್ಪಾ, ಯಷ್ಟಾರೌ, ಯಷ್ಟಾರಃಿಯಷ್ಟಾಸಿ... ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ಯಷ್ಟಾ, ಯಷ್ಟಾರೌ, ಯಷ್ಟಾರಃ ಯಷ್ಟಾ.ಸೇ.... 


ತಿಣನ್ಹೇ ಭ್ಹಾದಯಃ- ಉಭಯ ಪದಿ ರೂಪಗಳು 651 
ಇತ್ಯಾದಿ। 
(ಕತ್ವವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ- 546.ಷಥೋಃ ಕಃ ಸಿ (8.2.41) 

ವೃತ್ತಿ8-ಯಕ್ಷ್ಯತಿ, ಯಕ್ಷ್ಯತೇ। ಇಜ್ಯಾತ್‌, ಯಕ್ಷೀಷ್ಟ ಅಯಾಕ್ಷೀತ್‌, ಅಯಷ್ಟ ವಹ 
ಪ್ರಾಪಣೇ। 91 ವಹತಿ, ವಹತೇ। ಉವಾಹ। ಊಹತುಃ ಊಹುಃ ಉವಹಿಥ| 

ಅರ್ಥ- "ಸ್‌' ಕಾರವು ಪರದಲ್ಲಿದ್ದಾಗ, "ಷ್‌' ಮತ್ತು “ಢ್‌' ಕಾರಗಳಿಗೆ "ಕ್‌' ಕಾರವು 
ಆದೇಶವಾಗಿ ಬರುತ್ತದೆ. 

ಲೃಟ್‌: ಉದಾ- ಯಕ್ಷ್ಯತಿ- “ಲೃಟ್‌' "ಲ್‌' ಕಾರದ ಪರಸ್ಮೈ ಮತ್ತು ಆತ್ಮನೇ 
ಪದಗಳ ಪ್ರಥಮಪುರುಷ ಏಕವಚನದಲ್ಲಿ "ಯಜ್‌' ಧಾತುವಿನ ನಂತರ "ಸ್ಯ' ಪ್ರತ್ಯಯ 
ಬಂದು “ವಶ್ವಬ್ರಸ್ವ......ಷಃ” ಎಂಬ ಸೂತ್ರದಿಂದ “ಜ್‌' ಕಾರಕ್ಕೆ "ಷ್‌' ಕಾರವು ಆದೇಶವಾಗಿ 
ಬಂದು ಯಹಷ್‌+ಸ್ಯ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಷ್‌' ಕಾರಕ್ಕೆ "ಕ್‌' ಕಾರವು 
ಆದೇಶವಾಗಿ ಬಂದು, ಯಕ್‌ಸ್ಯ ಎಂದಿರುತ್ತದೆ. "ಕ್‌' ಕಾರದ ಪರದಲ್ಲಿರುವ "ಸ್‌' 
ಕಾರಕ್ಕೆ ಷತ್ವವು ಬಂದು ಯಕ್‌*ಷ್ಯ ಎಂದಾಗಿ "ಕ್‌' ಮತ್ತು "ಷ್‌' ಗಳು ಸೇರಿ "ಕ್ಸ 
ಎಂದಾಗಿ ಯಕ್ಷ್ಯ ಎಂದಾಗುತ್ತದೆ ಇದಕ್ಕೆ "ತಿಪ್‌(ತಿ)' ಸೇರಿಸಿದಾಗ ಯಕ್ಷ್ಯತಿ ಎಂದೂ, 
ಆತ್ಮನೇ ಪದದಲ್ಲಿ ಯಕ್ಷ್ಯ*-ತ ಎಂದಿದ್ದಾಗ, “ಟಿತ ಆತ್ಮನೇಪದಾನಾ೦ ಟೇರೇ” 
ಎಂಬುದರಿಂದ ಅಂತ್ಯ "ಅ? ಕಾರಕ್ಕೆ ಏತ್ವ ಬಂದು ಯಕ್ಷ್ಯತೇ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಪರಸ್ಥೆ ಪದದ ರೂಪಗಳು: ಯಕ್ಷ ಕೆ ಯಕ್ಷ ಸತಿ ಯಕ್ಷ ಕಡ. ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು: ಯಕ್ಷ ತೇ ಯಕ್ಷಿ ತೇ, ಯಕ್ಷ ನೇ (.. ಇತ್ಯಾದಿ! 

ಲೋಟ್‌: ಪರಸ್ಕೈಪದದ ರೂಪಗಳು: ಯಜತು/ಯಜತಾತ್‌, ಯಜತಾಮ್‌, ಯಜನ್ತು 
... ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ಯಜತಾಮ್‌, ಯಜೇತಾಮ್‌, ಯಜನ್ತಾಮ್‌ | ... 

ಲಜಕ: ಪರಸ್ಥೆ ಪದದ ರೂಪಗಳು: ಅಯಜತ್‌, ಅಯಜತಾಮ್‌, ಅಯಜನ್‌... 

ಲೋಟ್‌: ಪರಸ್ಥೆ ಪದದ ರೂಪಗಳು: ವಹತು/ವಹತಾತ್‌, ವಹತಾಮ್‌, -ವಹನ್ತು! 

ಆತ್ಮನೇಪದದಲ್ಲಿ ರೂಪಗಳು:ವಹತಾಮ್‌, ವಹೇತಾಮ್‌ ವಹನ್ತಾಮ್‌... ಇತ್ಯಾದಿ! 

ಲಜ್‌:ಪರಸ್ಥೆ ಪದದ ರೂಪಗಳು: ಅವಹತ್‌, ಅವಹತಾಮ್‌, ಅವಹನ್‌ |... 

ಆತ್ಮನೇಪದದಲ್ಲಿ ರೂಪಗಳು:ಅವಹತ, ಅವಹೇತಾಮ್‌, ಅವಹನ್ತ ।... ಇತ್ಯಾದಿ! 

ವಿಧಿಲಿಜತ್‌: ಪರಸೆ ಪದದ ರೂಪಗಳು:ವಹೇತ್‌, ವಹೇತಾಮ್‌, ವಹೇಯುಃ... 

ಆತ್ಮನೇಪದದಲ್ಲಿ ರೂಪಗಳು: ವಹೇತ, ವಹೇಯಾತಾಮ್‌, ವಹೇರನ್‌,। ... ಇತ್ಯಾದಿ। 

ಆಶೀರ್ಲಿಜಕ: ಪರಸ್ಥೆ ಕೈಪದದ ರೂಪಗಳು: ಉಹ್ಯಾತ್‌, ಉಹ್ಯಾಸ್ತಾಮ್‌, ಉಹ್ಯಾಸುಃ 


652 ಲಘುಸಿದ್ಧಾಂತ ಕೌಮುದೀ 


ಆತ್ಮನೇಪದದಲ್ಲಿ ರೂಪಗಳು: ವಕ್ಷೀಷ್ಟ, ವಕ್ಷೀಯಾಸ್ತಾಮ್‌, ವಕ್ಷೀರನ್‌ |... ಇತ್ಯಾದಿ! 
ಲುಜಕ: ಪರಸ್ಥೆ ಪದದ ರೂಪಗಳು: ಅವಾಕ್ಷೀತ್‌, ಅವೋಢಾಮ್‌, ಅವಾಕ್ಸುಃ ... 
ಆತ್ಮನೇಪದದಲ್ಲಿ: ರೂಪಗಳು: ಅವೋಢ, ಅವಕ್ಷಾತಾಮ್‌, ಅವಕ್ಷತ |... ಇತ್ಯಾದಿ! 
ಲೃಜಕ: ಪರಸ್ಕೈಪದದ ರೂಪಗಳು: ಅವಕ್ಷ್ಯತ್‌, ಅವಕ್ಷ್ಯತಾಮ್‌, ಅವಕ್ಷ್ಯನ್‌। ... 
ಆತ್ಮನೇಪದದಲ್ಲಿ ರೂಪಗಳು: ಅವಕ್ಷ್ಯತ, ಅವಕ್ಷ್ಯೇತಾಮ್‌, ಅವಕ್ಷ್ಯನ್ತ ।... ಇತ್ಯಾದಿ! 
ಇತಿ ಉಭಯಪದಿನಃ। 

ಇತಿ ಛ್ಹಾದಯಃ - ಪ್ರಥಮಗಣಃ ಸಮಾಪ್ತಃ॥ 

ಇಲ್ಲಗೆ ಛ್ಲಾದಿ ಪ್ರಕರಣ (12) ಮುಗಿಯಿತು. 
ಆತ್ಮನೇಪದದಲ್ಲಿ ರೂಪಗಳು: ಅಯಜತ, ಅಯಜೇತಾಮ್‌, ಅಯಜನ್ನ ... ಇತ್ಯಾದಿ! 
ವಿಧಿಲಿಜ್‌್‌: ಪರಸ್ಥೆ [ಪದದ ರೂಪಗಳು: ಯಜೇತ್‌, ಯಜೇತಾಮ್‌, ಯಜೇಯುಃ... 
ಆತ್ಮನೇಪದದಲ್ಲಿ ರೂಪಗಳು: ಯಜೇತ, ಯಜೇಯಾತಾಮ್‌, ಯಜೇರನ್‌, ... 
ಅಶೀರ್ಲಿಜಕ್‌: ಪರಸ್ಕೈಪದದ ರೂಪಗಳು: ಇಜ್ಯಾತ್‌, ಇಜ್ಯಾಸ್ತಾಮ್‌, ಇಜ್ಯಾಸುಃ | 
ಆತ್ಮನೇಪದದಲ್ಲಿ ರೂಪಗಳು: ಯಕ್ಷೀಷ್ಟ ಯಕ್ಷೀಯಾಸ್ತಾಮ್‌, ಯಕ್ಷೀರನ್‌,... ಇತ್ಯಾದಿ। 
ಲುಜ್‌:ಪರಸ್ಕೈಪದದ ರೂಪಗಳು: ಅಯಾಕ್ಷೀತ್‌, ಅಯಾಷ್ಟಾಮ್‌, ಅಯಾಕ್ಷುಃ। 
ಆತ್ಮನೇಪದದಲ್ಲಿ ರೂಪಗಳು: ಅಯಷ್ಟ ಅಯಕ್ಷಾತಾಮ್‌, ಅಯಕ್ಷತ॥... ಇತ್ಯಾದಿ। 
ಲೃಜ್‌:ಪರಸ್ಥೆ ಪದದ ರೂಪಗಳು: ಅಯಕ್ಷ ತ್‌ ಅಯಕ್ಷ ತೌಮ್‌, ಅಯಕ್ಷ ಕನ್‌! 
ಆತ್ಮನೇಪದದಲ್ಲಿ ರೂಪಗಳು: ಅಯಕ್ಷ ತೆ ಅಯಕ್ಷೆ ತಾಮ್‌, ಅಯಕ್ಷ ನ! ಇತ 


ಧಾತು 9.ವಹ ಪ್ರಾಪಣೇ (ತೆಗೆದುಕೊ೦ಡು ಹೋಗುವದು) - ಇದರಲ್ಲಿ “ವಹ್‌' 
ಮಾತ್ರ ಉಳಿಯುತ್ತದೆ. 


ಲಟ್‌: ಉದಾ- ವಹತಿ, ವಹತೇ - "ಲಟ್‌' "ಲ್‌' ಕಾರದ ಪರಸ್ಮೈ ಮತ್ತು ಆತ್ಮನೇ 
ಪದಗಳ ಪ್ರಥಮಪುರುಷ ಏಕವಚನದಲ್ಲಿ “ವಹ್‌' ಧಾತುವಿನ ನಂತರ "ಲಟ್‌' ಗೆ 
ಪರಸ್ಥೆ [ಪದದಲ್ಲಿ "ತಿಪ್‌(ತಿ) ಆದೇಶ ಮತ್ತು ಆತ್ಮನೇಪದದಲ್ಲಿ “ತ' ಆದೇಶಗಳು ಬಂದು 
ಧಾತುವಿನ ನಂತರ “ಶಪ್‌(ಅ)' ಬಂದು ವಹ್‌.-ಅ*ತಿ, ಮತ್ತು ವಹ್‌4ಅ+ತ ಎಂದಿದ್ದಾಗ, 
ಪರಸ್ಮೈ ಪದದಲ್ಲಿ ವಹತಿ ಎಂಬ ರೂಪ, ಆತ್ಮನೇಪದದಲ್ಲಿ ಅನ್ತ "ಅ' ಕಾರಕ್ಕೆ ಏತ್ವ 
ಬಂದು ವಹತೇ ಎಂದೂ ರೂಪಗಳು ಸಿದ್ಧವಾಗುತ್ತವೆ. 

ಪರಸೆ ಪದದ ರೂಪಗಳು: ವಹತಿ, ವಹತಃ ವಹನ್ತಿ |. ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು: ವಹತೇ, ವಹೇತೇ, ವಹನ್ತೇ... ಇತ್ಯಾದಿ! 

ಲಿಟ್‌: ಉದಾ- ಉವಾಹ- "ಲಿಟ್‌ “ಲ್‌' ಕಾರದ ಪರಸ್ಮೈ ಪದದ ಪ್ರಥಮಪುರುಷ 
ಏಕವಚನದಲ್ಲಿ “ವಹ್‌' ಧಾತುವಿನ ನಂತರ "ಲಿಟ್‌ ಗೆ "ತಿಪ್‌(ತಿ)' ಆದೇಶ ಬಂದು, 
ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌'(ಅ) ಆದೇಶವಾಗಿ ಬಂದು ವಹ್‌- ಅ 


ತಿಐನ್ನೇ ಭ್ವಾದಯಃ-ಉಭಯ ಪದಿ ರೂಪಗಳು 653 


ಎಂದಿದ್ದಾಗ ಧಾತುವಿಗೆ ದ್ವಿತ್ವ ಬಂದು ವಹ್‌ ವಹ್‌.-ಅ ಎಂದಿದ್ದಾಗ, ಹಲಾದಿಶೇಷ 
ಮಾಡಿದಮೇಲೆ ವವಹ್‌--ಅ ಎಂದಿದ್ದಾಗ, ಅಭ್ಯಾಸದ "ವ್‌' ಕಾರಕ್ಕೆ ಸಂಪ್ರಸಾರಣ(ಉ) 
ಬಂದು, ಉ-ಅ--ವಹ್‌..ಅ ಎಂದಿದ್ದಾಗ, "ಉ' ಕಾರ "ಅ” ಕಾರಗಳಿಗೆ ಪೂರ್ವರೂಪ(ಉ) 
ಬಂದು ಉವಹ್‌- ಅ ಎಂದಿದ್ದಾಗ, “ಅತ ಉಪಧಾಯಾಃ” ಎಂಬುದರಿಂದ ಉಪಧಾ 
ದೀರ್ಫ್ಥ ಬಂದು ಉವಾಹ ಎಂದು ರೂಪವು ಸಿದ್ದವಾಗುತ್ತದೆ. 

ಮಧ್ಯಮಪುರುಷ ಏಕವಚನದಲ್ಲಿ "ಯತೋ ಭಾರದ್ವಾಜಸ್ಯ' ಎಂಬ ಭಾರದ್ವಜ 
ನಿಯಮ ದಿಂದ "ಥಲ್‌' ಪ್ರತ್ಯಯವು ಪರದಲ್ಲಿದ್ದಾಗ, ವೈಕಲ್ಪಿಕವಾಗಿ ಇಡಾಗಮವು 
ಬ೦ದು ಉವಹಿಥ ಎಂದು ರೂಪವಾಗುತ್ತದೆ. 

ಇಡಾಗಮ ಬಾರದ ಪಕ್ಷದಲ್ಲಿ ಉವಹ್‌4ಥ ಎಂದಿದ್ದಾಗ, “ಹೋ ಢಃ” ಎಂಬ 
ಸೂತ್ರದಿಂದ "ಹ್‌' ಕಾರಕ್ಕೆ “ಢ್‌' ಕಾರವು ಬಂದು ಉವಢ್‌- ಥ ಎಂದಿದ್ದಾಗ. 

ಪರಸ್ಥೆ [ಪದದ ರೂಪಗಳು: ಉವಾಹ, ಊಹತುಃ ಊಹುಃ ,.. ಇತ್ಯಾದಿ! 


(ಧ ಅದೇಶವನ್ನು ವಿಧಿಸುವ ಸೂತ್ರ ) 
ಸೂತ್ರ- ೮549.ರುಷಸ್ತಥೋರ್ಧೋಧಃ (8.2.4೦) 

ವೃತ್ತಿಃ-ರುಷಃ ಪರಯೋಃ ತಥೋಃ ಧಃ ಸ್ಯಾತ್‌ ನತು ದಧಾತೇಃ। 

ಪ. ಛೇ. - ರುಷಃ, ತಥೋಃ, ಧಃ, ಅಧಃ 

ಅರ್ಥ- "ರುಷ್‌' ಪ್ರತ್ಯಾಹಾರಾನ್ತರ್ಗತ ವರ್ಣಗಳ ಪರದಲ್ಲಿ ಇರುವ “ತ್‌' ಕಾರ 
“ಥ್‌' ಕಾರಗಳಿಗೆ “ಧ' ಕಾರವು ಅದೇಶವಾಗಿ ಬರುತ್ತದೆ. ಆದರೆ "ಧಾ' ಧಾತುವಿನ 
ಪರದಲ್ಲಿ ಇರುವ “ತ್‌' ಕಾರ "ಥ್‌' ಕಾರಗಳಿಗೆ "ಧ' ಕಾರವು ಅದೇಶವಾಗಿ ಬರುವುದಿಲ್ಲ. 
ಉವಢ್‌4ಥ ಎಂದಿದ್ದಾಗ, "ಥ್‌' ಕಾರಕ್ಕೆ ಷ್ಟುತ್ವದಿ೦ದ “ಢ್‌' ಕಾರವು ಬರುತ್ತದೆ. 

(ಢ್‌ ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 55೦.ಥೋ ಢೇ ಲೋಪಃ (8.3.19) 

ವೃತ್ತಿಃ- ಢಃ ಲೋಪಃ ಸ್ಯಾತ್‌ ಢೇ ಪರೇ। 

ಪ. ಛೇ - ಢಃ. ಢೇ, ಲೋಪಃ 

ಅರ್ಥ- “ಢ್‌' ಕಾರವು ಪರದಲ್ಲಿದ್ದಾಗ, ಪೂರ್ವ “ಢ್‌' ಕಾರಕ್ಕೆ ಲೋಪವು ಬರುತ್ತದೆ. 
ಹೀಗೆ ಉವಢ್‌4ಢ ಎಂದಿದ್ದಾಗ, ಪೂರ್ವ “ಢ್‌' ಕಾರಕ್ಕೆ ಲೋಪ ಬಂದು ಉವಢ 
ಎಂದಿರುತ್ತದೆ. 

(ಹಿತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 55!.ಸಹಿವಹೋರೋದವರ್ಣಸ್ಯ (6.3.12) 

ವೃತ್ತಿಃ-ಅನಯೋಃ ಅವರ್ಣಸ್ಯ ಓತ್‌ ಸ್ಯಾತ್‌ ಢಲೋಪೇ। ಉವೋಢ। ಊಹೇ। 
ವೋಡಾ।! ವಕ್ಷ್ಯತಿ! ಅವಾಕ್ಷೀತ್‌, ಅವೋಢಾಮ್‌, ಅವಾಕ್ಷುಃ। ಅವಾಕ್ಷೇಃ, ಅವೋಢಮ್‌, 
ಅವೋಢ ಅವಾಕ್ಷಮ್‌! ಅವಾಕ್ಷ್ಯ ಅವಾಕ್ಷ ಅವೋಢ, ಅವಕ್ಷತಾಮ್‌, ಅವಕ್ಷತ। ಅವೋಢಾಃ, 


654 ಲಘುಸಿದ್ಧಾಂತ ಕೌಮುದೀ 


ಅವಕ್ಷಾಥಾಮ್‌, ಅವೋಡ್ಜಮ್‌। ಅವಕ್ಷಿ, ಅವಕ್ಷ್ವಹಿ, ಅವಕ್ಷ ಹಿ। ಅವಕ್ಷ್ಯತ್‌। ಅವಕ್ಷ್ಯತ। 

ಪ. ಛೇ. - ಸಹಿ-ವಹೋಃ, ಓತ್‌, ಅವರ್ಣಸ್ಯ 

ಅ. ವೃ - “ಢ್ರಲೋಪೇ ಪೂರ್ವಸ್ಯ ದೀರ್ಫೋಇಣಃ” ಎಂಬ ಸೂತ್ರದಿಂದ 
“ಢಲೋಪೇ' ಎಂಬ ಅಂಶವು ಅನುವೃತ್ತವಾಗುತ್ತದೆ. 

ಅರ್ಥ- "ಢ' ವರ್ಣದ ಲೋಪವು ಆದಾಗ "ಸಹ್‌' ಮತ್ತು “ವಹ್‌' ಧಾತುಗಳಲ್ಲಿರುವ 
“ಅ' ಕಾರಕ್ಕೆ "ಓ' ಕಾರವು ಆದೇಶವಾಗಿ ಬರುತ್ತದೆ. 

ವಿವರಣೆ: “ವಹ್‌' ಧಾತು "ಹ್‌' ಕಾರಾನ್ತ ಅನುದಾತ್ತವಾಗಿದೆ. ಆದ್ದರಿಂದ “ಏಕಾಚ 
ಉಪದೇಶೇಇನುದಾತ್ತಾತ್‌” ಎಂಬ ಸೂತ್ರದಿಂದ "ಅನಿಟ್‌' ಆಗುತ್ತದೆ. ಆದರೆ "ಥ' 
ಪ್ರತ್ಯಯವಿದ್ದಾಗ, ಭಾರದ್ವಾಜನಿಯಮದಿಂದ “ಯತೋಭಾರದ್ದಾಜಸ್ಕ” ಎ೦ಬ ಸೂತ್ರದಿಂದ 
ಯದನ್ನಭಿನ್ನವಾಗಿರೋಣದರಿಂದ “ಇಟ್‌' ಆಗುತ್ತದೆ. ಬೇರೆಯವರ ಮತದಲ್ಲಿ ಇಲ್ಲ. 
ಆದುದರಿಂದ ವಿಕಲ್ಲದಿಂದ ಇಡಾಗಮವು ಬರುತ್ತದೆ. ಇಲ್ಲಿ "ಸಿಪ್‌' ಸ್ಥಳದಲ್ಲಿ ಬಂದಿರುವ 
“ಥಲ್‌' ಸ್ಥಾನಿವದ್ಭಾವದಿ೦ದ "ಪಿತ್‌' ಕೂಡಾ ಆಗುತ್ತದೆ. ಆದುದರಿಂದ 
“ಅಸಂಯೋಗಾಲ್ಲಿಟ್ಕಿತ್‌” ಎಂಬ ಸೂತ್ರದಿಂದ “ಕಿತ್‌' ಆಗುವುದಿಲ್ಲ. ಆದುದರಿಂದ 
“ಲಿಟ್ಯಭ್ಯಾಸಸ್ಕೋಭಯೇಷಾಮ್‌” ಎಂಬ ಸೂತ್ರದಿಂದ ಅಭ್ಯಾಸಕ್ಕೆ ಸಂಪ್ರಸಾರಣವು 
ಬರುತ್ತದೆ. ಆದ್ದರಿಂದ ಉವಹಿಥ ಮತ್ತು ಉವೋಢ ಎಂಬ ಎರಡು ರೂಪಗಳು 
ಸಿದ್ಧವಾಗುತ್ತವೆ. 

“ಇಟ್‌' ಆಗಮ ಬಾರದ ಪಕ್ಷದಲ್ಲಿ, ಉವಹ್‌*ಥ ಎಂದಿದ್ದಾಗ, "ಹ್‌' ಕಾರಕ್ಕೆ 
“ಹೋಢಃ” ಎಂಬ ಸೂತ್ರದಿಂದ "ಢ್‌' ಕಾರವು ಆದೇಶವಾಗಿ ಬರುತ್ತದೆ. ಇದರ 
ಪರದಲ್ಲಿರುವ "ಥ್‌ ಕಾರಕ್ಕೆ “ರುಷಸ್ತಥೋರ್ಧೋಂಧಃ?” ಎಂಬ ಸೂತ್ರದಿಂದ "ಧ್‌' 
ಕಾರವು ಆದೇಶವಾಗಿ ಬಂದು ಉವಢ್‌-ಧ ಎಂದಿರುತ್ತದೆ. "ಢ್‌' ಕಾರ “ಧ್‌' ಕಾರಗಳಿಗೆ 
ಷ್ಟುತ್ವ ಬಂದು “ಢ್‌” ಕಾರವು ಬಂದು ಉವಢ್‌* ಢ್‌ ಎಂದಿರುತ್ತದೆ. “ಧೋ ಢೇ 
ಲೋಪ” ಎಂಬ ಸೂತ್ರದಿಂದ ಪೂರ್ವ "“ಷ್‌' ಕಾರಕ್ಕೆ ಲೋಪ ಬಂದು ಉವಃಢ್‌ 
ಎಂದಿರುತ್ತದೆ. “ಡ್ರಲೋಪೇ ಪೂರ್ವಸ್ಯ ದೀರ್ಫೋಇಣಃ” ಎಂಬ ಸೂತ್ರದಿಂದ 
"ಉವ' ಎಂಬಲ್ಲಿರುವ “ಅ' ಕಾರಕ್ಕೆ ದೀರ್ಫ ಬರಬೇಕಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ 
ಸೂತ್ರದಿಂದ "ಅ ಕಾರಕ್ಕೆ "ಓ' ಕಾರವು ಆದೇಶವಾಗಿ ಬಂದು ಉವೋಢ ಎಂಬ 
ರೂಪವು ಸಿದ್ಧವಾಗಿದೆ. ಇಡಾಗಮ ಬಂದ ಪಕ್ಷದಲ್ಲಿ, ಉವಹಿಥ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಪರಸ್ಥೆ ಪದದ ರೂಪಗಳು: ಉವಾಹ, ಊಹತುಃ, ಊಹುಃಉವಹಿಥ/ಉವೋಢ, 
ಊಹಥುಃ, ಊಹ। ಉವಾಹ/ಉವಹ, ಊಹಿವ, ಊಹಿಮ। 

ಆತ್ಮನೇಪದದಲ್ಲಿ ಆಖ್ಯಾತ ಪ್ರತ್ಯಯಗಳು "ಅಪಿತ್‌' ಆಗಿರುವುದರಿಂದ ಕಿದ್ದದ್ದಾವ 
ಬಂದು ಸಂಪ್ರಸಾರಣದಿಂದ ಪ್ರಥಮಪುರುಷದಲ್ಲಿ ಊಹೇ, ಊಹಾತೇ, ಊಹಿರೇ 
ಎಂದು ರೂಪಗಳು ಸಿದ್ಧವಾಗುತ್ತವೆ. 


ತಿಣನ್ತೇ ಛ್ಹಾದಯಃ-ಉಭಯ ಪದಿ ರೂಪಗಳು 655 


ಆತ್ಮನೇಪದದಲ್ಲಿ ರೂಪಗಳು: ಊಹೇ, ಊಹಾತೇ, ಊಹಿರೆ । ಊಹಿಷೇ, 
ಊಹಾಥೇ, ಊಹಿಡ್ಜೆ/ಊಹಿದ್ದೇಃ ಊಹೇ, ಊಹಿವಹೇ, ಊಹಿಮಹೇ। 

ಲುಟ್‌: ಲುಟ್‌ "ಲ್‌' ಕಾರದಲ್ಲಿ- ಪರಸ್ಕೈಪದ ಮತ್ತು ಆತ್ಮನೇ ಪದಗಳಲ್ಲಿ "ಹ್‌' 
ಕಾರಕ್ಕೆ “ಹೋಢಃ” ಎಂಬ ಸೂತ್ರದಿಂದ್‌ “ಢ್‌' ಕಾರವು ಆದೇಶವಾಗಿ ಬಂದು 
ವಢ್‌4ತಾಸ್‌ ಎಂದಿರುತ್ತದೆ. “ಯುಷಸ್ತಥೋರ್ಧೋಂಧಃ” ಎಂಬ ಸೂತ್ರದಿಂದ "ತಾಸ್‌' 
ಎಂಬಲ್ಲಿರುವ "ತ್‌' ಕಾರಕ್ಕೆ "ಧ್‌' ಕಾರವು ಆದೇಶವಾಗಿ ಬಂದು “ತಾಸಸ್ತೊ ನರ್ಲೋಪಃ” 
ಎಂಬ ಸೂತ್ರದಿಂದ "ಸ್‌ ಕಾರಕ್ಕೆ ಲೋಪ ಬಂದು ವಢ್‌*ಧಾ ಎಂದಿದ್ದಾಗ, "ಢ್‌' 
ಕಾರ ಮತ್ತು "ಧ್‌' ಕಾರಗಳಿಗೆ ಷ್ಟುತ್ವ ಬಂದು “ಢ್‌' ಕಾರವು ಆದೇಶವಾಗಿ ಬಂದು 
ವಢ್‌.-ಢಾ ಎಂದಿರುತ್ತದೆ. “ಥೋ ಢೇ ಲೋಪಃ” ಎಂಬ ಸೂತ್ರದಿಂದ ಪೂರ್ವ 
“ಢ್‌' ಕಾರಕ್ಕೆ ಲೋಪ ಬಂದು ವ೬ಢಾ ಎಂದಿರುತ್ತದೆ. “ಡ್ರಲೋಪೇ ಪೂರ್ವಸ್ಯ 
ದೀರ್ಫೋಇಣಃ” ಎಂಬ ಸೂತ್ರದಿಂದ "ವ' ಕಾರೋತ್ತರ "ಅ ಕಾರಕ್ಕೆ ದೀರ್ಫ 
ಬರಬೇಕಾಗಿತ್ತು. ಆದರೆ ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಅ' ಕಾರಕ್ಕೆ "ಓ' 
ಕಾರವು ಆದೇಶವಾಗಿ ಬಂದು ವ್‌+ಓ+ಢಾ-ವೋಢಾ ಎಂದು ರೂಪವು ಸಿದ್ಧವಾಗುತ್ತದೆ. 

ಪರಸ್ಕೈಪದದ ರೂಪಗಳು: ವೋಢಾ, ವೋಢಾರೌ, ಓಢಾರಃ ವೋಢಾಸಿ, ವೋಢಾಸ್ಯಃ, 
ವೋಢಾಸ್ಥ ವೋಢಾಸ್ಕಿ ವೋಢಾಸಃ, ವೋಢಾಸ್ಕಃ 

ಆತ್ಮನೇಪದದಲ್ಲಿ ರೂಪಗಳು: ವೋಢಾ, ವೋಢಾರೌ, ವೋಢಾರಃ ವೋಢಾಸೇ, 
ವೋಢಾಸಾಥೇ, ವೋಡಾದ್ವೇ। ವೋಢಾಹೇ, ವೋಢಾಸ್ವಹೇ, ವೋಢಾಸ್ಮಹೇ। 

ಲೃಟ್‌: ಉದಾ- ವಕ್ಷ್ಯತಿ, ವಕ್ಷ್ಯತೇ - “ಲೃಟ್‌' "ಲ್‌' ಕಾರದಲ್ಲಿ ವಹ್‌+ಸ್ಯಃತಿ 
ಎಂದಿದ್ದಾಗ, “ಹೋಡಢಃ” ಎ೦ಬ ಸೂತ್ರದಿಂದ "ಹ್‌' ಕಾರಕ್ಕೆ ಢತ್ವ ಮತ್ತು “ಷಡೋಃ 

$ ಸಿ” ಎ೦ಬ ಸೂತ್ರದಿಂದ “ಢ್‌' ಕಾರಕ್ಕೆ "ಕ್‌' ಕಾರ ಮತ್ತು “ಆದೇಶಪ್ರತ್ಯಯಯೋಃ?” 

ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ ಮಾಡಿದಾಗ, ವಕ್ಷ್ಯತಿ ಎಂಬ ಪರಸ್ಮೈಪದ 
ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ ಆತ್ಮನೇ ಪದದಲ್ಲಿಯೂ ವಕ್ಷ್ಯತೇ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ಪರಸ್ಥೆ ಪದದ ರೂಪಗಳು: ವಕ್ಷ ಕೆ ವಕ್ಷ ಜಿ ವಕ್ಷ (ಡಿ. ಇತ್ಯಾದಿ। 

ಆತ್ಮನೇಪದದಲ್ಲಿ ರೂಪಗಳು:ವಕ್ಷ್ಯತೇ, ವಕ್ಷ್ಯೇತೇ, ವಕ್ಷ್ಯನ್ನೇ (... ಇತ್ಯಾದಿ 

ಲೋಟ್‌:ಪರಸ್ಥೆ ಪದದ ರೂಪಗಳು: ವಹತು/ವಹತಾತ್‌, ವಹತಾಮ್‌, ವಹನ್ನು... 
ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು:ವಹತಾಮ್‌, ವಹೇತಾಮ್‌ ವಹನ್ತಾಮ್‌!.. ಇತ್ಯಾದಿ! 

ಲಜ್‌: ಪರಸ್ಕೈಪದದ ರೂಪಗಳು: ಅವಹತ್‌, ಅವಹತಾಮ್‌, ಅವಹನ್‌ |... 
ಇತ್ಯಾದಿ! 

ಆತ್ಮನೇಪದದಲ್ಲಿ ರೂಪಗಳು:ಅವಹತ, ಅವಹೇತಾಮ್‌, ಅವಹನ್ತ 1... ಇತ್ಯಾದಿ। 


656 ಲಘುಸಿದ್ಧಾಂತ ಕೌಮುದೀ 
ವಿಧಿಲಿಜಕ: ಪರಸೆ ಹೈಪದದ ರೂಪಗಳು:ವಹೇತ್‌, ವಹೇತಾಮ್‌, ವಹೇಯುಃ... 
ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ವಹೇತ, ವಹೇಯಾತಾಮ್‌, ವಹೇರನ್‌ |. 
ಇತ್ಯಾದಿ। 
ಆಶೀರ್ಲಿಜಕೆ: ಪರಸ್ನೆಪದದ ರೂಪಗಳು: ಉಹ್ಯಾತ್‌, ಉಹ್ಯಾಸ್ತಾಮ್‌, ಉಹ್ಯಾಸುಃ 
... ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ವಕ್ಷೀಷ್ಟ ವಕ್ಷೀಯಾಸ್ತಾಮ್‌, ವಕ್ಷೀರನ್‌ |... ಇತ್ಯಾದಿ। 
ಲುಜುಕೆ: ಪರಸ್ಕೈಪದದ ರೂಪಗಳು: ಅವಾಕ್ಷೀತ್‌, ಅವೋಡಢಾಮ್‌, ಅವಾಕ್ಷುಃ... 
ಇತ್ಯಾದಿ। 
ಆತ್ಮನೇಪದದಲ್ಲಿ ರೂಪಗಳು: ಅವೋಢ, ಅವಕ್ಷಾತಾಮ್‌, ಅವಕ್ಷತ |... ಇತ್ಯಾದಿ। 
ಲೃಜಕ್‌: ಪರಸ್ಥೆ [ಪದದ ರೂಪಗಳು: ಅವಕ್ಷ್ಯತ್‌, ಅವಕ್ಷ್ಯತಾಮ್‌, ಅವಕ್ಷ್ಯನ್‌... 
ಇತ್ಯಾದಿ! 
ಆತ್ಮನೇಪದದಲ್ಲಿ ರೂಪಗಳು: ಅವಕ್ಷ್ಯತ, ಅವಕ್ಷ್ಯೇತಾಮ್‌, ಅವಕ್ಷ್ಯನ್ನ .. ಇತ್ಯಾದಿ। 


(ಇತಿ ಉಭಯಪದಿನಃ। 
(ಇತಿ ಛ್ಹಾದಯಃ - ಪ್ರಥಮಗಣಃ ಸಮಾಪ್ತಃ॥ 


ಇಲ್ಲಗೆ ಛ್ವಾದಿ ಪ್ರಕರಣ (12) ಮುಗಿಯಿತು. 


ಪ್ರಕರಣ-13 


ಅದಾದಯಃ (2ನೇ ಗಣ) 


ಸೂತ್ರಸಂಖ್ಯೆ ೮೮೨ ಇಂದ 604 

ಈ ಗಣದಲ್ಲಿ 72 ಧಾತುಗಳು ಪಠಿತವಾಗಿವೆ. ಅವುಗಳಲ್ಲಿ ವರದರಾಜರು ಈ 
ಕೆಳಗಿನ 25 ಧಾತುಗಳನ್ನು ರೂಪಸಿದ್ಧಿಗಾಗಿ ಆರಿಸಿಕೊಂಡಿದ್ದಾರೆ: 

ಪರಸ್ಕೈಪದಿ ಧಾತುಗಳು-(18)- 1. ಅದ-(ಭಕ್ಷಿಸುವುದು), 2. ಹನ-(ಹಿಂಸಿಸುವುದು), 
3. ಯು-ಸೇರಿಸುವುದು ಅಥವಾ ಬಿಡಿಸುವುದು), 4. ಯಾ-(ತಲುಪುವುದು ಅಥವಾ 
ಹೋಗುವುದು), 5. ವಾ- (ಗಾಳಿ ಬೀಸುವುದು ಅಥವಾ ಸುವಾಸನೆಗೊಳಿಸುವುದು), 
6. ಭಾ-(ಹೊಳೆಯುವುದು), 7.ಷ್ಲಾ(ಸ್ನಾನ ಮಾಡುವುದು ಅಥವಾ ಶುದ್ಧವಾಗುವುದು). 
8. ಶ್ರಾ-(ಬೇಯಿಸುವುದು), 9. ದ್ರಾ-(ಕೆಟ್ಟದಾಗಿ ಪ್ರವರ್ತಿಸುವುದು), 10. ಪ್ಲಾ- 
(ತಿನ್ನುವುದು), 11. ರಾ-(ಕೊಡುವುದು), 12. ಲಾ-(ತೆಗೆದುಕೊಳ್ಳುವುದು), 13. ದಾಪ್‌- 
(ಕತ್ತರಿಸುವುದು), 14. ಪಾ-(ರಕ್ಷಿಸುವುದು), 15. ಹ್ಯಾ-(ಹೇಳುವುದು), 16. ವಿದ- 
(ತಿಳಿದುಕೊಳ್ಳುವುದು), 17. ಅಸ- (ಇರುವುದು), 18. ಇಣ್‌-(ಹೋಗುವುದು), 

ಆತ್ಮನೇಪದಿ ಧಾತುಗಳು (2)- 1. ಶೀಜ್‌-(ಮಲಗುವುದು), 2. ಇಜ್‌-(ಓದುವುದು) 

ಉಭಯಪದಿ ಧಾತುಗಳು (5) - 1. ದುಹ-(ಕರೆಯುವುದು (ಹಾಲು), 2. 
ದಿಹ- (ಬೆಳೆಯುವುದು), 3. ಲಿಹ-(ನೆಕ್ಕುವುದು), 4. ಬ್ರೂಜ್‌್‌(ಮಾತನಾಡುವುದು), 
5. ಊರ್ಣುಇ್‌ -(ಮುಚ್ಚುವುದು) 

(ಶಪ್‌ ಪ್ರತ್ಯಯಕ್ಕೆ ಲುಕ್‌(ಲೋಪ) ವಿಧಿಸುವ ಸೂತ್ರ) 

1. ಅದ ಭಕ್ಷಣೇ ।-(ತಿನ್ನುವುದು)- ಇದರಲ್ಲ 'ಅದ್‌' ಮಾತ್ರ ಉಳಯುತ್ತದೆ. 
ಸೂತ್ರ- 55೭. ಅದಿಪ್ರಭೃತಿಭ್ಯಃ ಶಪಃ। (2.4.72) 

ವೃತ್ತಿಃ-ಲುಕ್‌ ಸ್ಯಾತ್‌। ಅತ್ತಿ! ಅತ್ತಃ॥ ಅದನ್ನಿ। ಅತ್ತಿ ಅತ್ವ; | ಅತ್ಮ| ಅದ್ಮಿ ಅದ್ದಃ। ಅದ್ಕಃ। 

ಅ. ವೃ.- “ಣ್ಯ ಕ್ಷತ್ರಿಯಾರ್ಷ ಇೆತೋಯೂನಿಲುಗಣಿಇಗೋಃ” ಸೂತ್ರದಿಂದ 
"ಲುಕ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅದಾದಿಗಣ ಪಠಿತ ಧಾತುಗಳಮೇಲೆ ಬರುವ “ಶಪ್‌' ಪ್ರತ್ಯಯಕ್ಕೆ "ಲುಕ್‌' 
(ಲೋಪ) ಬರುತ್ತದೆ. "ಲುಕ್‌' ಬಂದರೂ “ಪ್ರತ್ಯಯಲೋಪೇಪ್ರತ್ಯಯಲಕ್ಷಣಮ್‌' ನಿಯಮ 
ಇರದು. ಆದನ್ನೇ "ಲೋಪ' ಶಬ್ದದಿಂದ ಹೇಳಿದರೆ ಸ್ಥಾನಿವದ್ಭಾವಕ್ಕೆ ಅವಕಾಶವಿರುತ್ತದೆ. 

ಲಟ್‌: ಉದಾ- ಅತ್ತಿ, ಅತ್ತು - ಪ್ರಥಮಪುರುಷ ಏಕವಚನದಲ್ಲಿ "ಅದ್‌' ಧತುವಿನಮೇಲೆ 
“ತಿಪ್‌ (ತಿ)' ಬಂದಾಗ ಸಾರ್ವಧಾತುಕ ಸಂಜ್ಞೆ ಬಂದು ಧಾತುವಿನಮೇಲೆ “ಕರ್ತರಿ 
ಶಪ್‌” ಎಂಬ ಸೂತ್ರದಿಂದ “ಶಪ್‌ (ಅ)' ಬಂದು ಪ್ರಕೃತ ಸೂತ್ರದಿಂದ ಅದಕ್ಕೆ ಲುಕ್‌ 
ಬಂದು ಅದ್‌ತಿ ಎಂದಿದ್ದಾಗ, "ದ್‌' ಕಾರಕ್ಕೆ “ಖರಿಚ” ಎಂಬ ಸೂತ್ರದಿಂದ ಚರ್ತ್ವ 
(ತ್‌) ಬ೦ದು ಅತ್‌--ತಿ-ಅತ್ತಿ ಎಂದು ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ದ್ವಿವಚನದಲ್ಲಿ 


658 ಲಘುಸಿದ್ಧಾ೦ತ ಕೌಮುದೀ 


ಧಾತುವಿನಮೇಲೆ “ತಸ್‌' ಪ್ರತ್ಯಯವನ್ನು ಸೇರಿಸಿದಾಗ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು 
ಅತ್‌*-ತಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಅತ್ತಃ ಎಂದಾಗುತ್ತದೆ. 
ಉದಾ - ಅದನ್ತಿ- ಪ್ರಥಮಪುರುಷ ಬಹುವಚನದಲ್ಲಿ ಅದ್‌. ರಿ ಎಂದಿದ್ದಾಗ, 
ಹಿಂದಿನಂತೆಯೆ ವಿಕರಣಪ್ರತ್ಯಯ ಲೋಪವಾದಮೇಲೆ “ರೋತನ್ನಃ” ಎಂಬುದರಿಂದ 
“ರಥ್‌' ಮಾತ್ರಕ್ಕೆ "ಅನ್ಸ್‌' ಆದೇಶ ಬಂದು ಅದ್‌--ಅನ್ಟ್‌* ಇಎಅದನ್ನಿ ಎಂದಾಗುತ್ತದೆ. 


ರೂಪಗಳು: ಅತ್ತಿ, ಅತ್ತಃ, ಅದನ್ನಿ ಅತ್ತಿ, ಅತ್ಯಃ, ಅತ್ನ। ಅದ್ಮಿ, ಅದು, ಅದ್ಮಿ 


(ಆಟ್‌ "ಲ್‌' ಕಾರದಲ್ಲ ಫಸ್ಟೈ ಆದೇಶವನ್ನು ವೈಕಲ್ಪಕವಾಗಿ ವಿಧಿಸುವ ಸೂತ್ರ) 

ಸೂತ್ರ- 553. ಅಟ್ಯನ್ನತರಸ್ಯಾಮ್‌ (2.4.4೦) 

ವೃತ್ತಿಃ-ಅಧಃ ಘಸ್ಟೃ ವಾ ಸ್ಯಾತ್‌ ಲಿಟಿಟ ಜಘಾಸ।ಃ ಉಪಧಾಲೋಪಃ 

ಪ. ಛೇ. - ಲಿಟಿ, ಅನ್ಯತರಸ್ಯಾಮ್‌। 

ಅ.ವೃ- “ಅದೋಜಗ್ಗಿರ್ಲ್ಯಪ್ರಿಕಿತಿ” ಸೂತ್ರದಿಂದ "ಅದಃ' ಎಂಬ ಪದವೂ ಹಾಗೆಯೇ 
“ಲುಜ್ಜನೋರ್ಫಸ್ಸೃ” ಸೂತ್ರದಿಂದ "ಘಸ್ಟೃ' ಎಂಬ ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ಲಿಟ್‌ "ಲ್‌' ಕಾರವು ಪರದಲ್ಲಿದ್ದಾಗ, "ಅದ್‌' ಧಾತುವಿಗೆ ವಿಕಲ್ಲದಿಂದ 
"'ಘಸ್ಟೃ' ಆದೇಶವು ಬರುತ್ತದೆ. ಇದರಲ್ಲಿ "ಘಸ್‌' ಮಾತ್ರ ಉಳಿಯುತ್ತದೆ. 

ಲಿಟ್‌: ಉದಾ- ಜಘಾಸ - ಪ್ರಥಮಪುರುಷ ಏಕವಚನದಲ್ಲಿ "ಅದ್‌' ಧಾತುವಿನ 
ನಂತರ “ಲಿಟ್‌' "ಲ್‌' ಕಾರಕ್ಕೆ "ತಿಪ್‌' ಆದೇಶ ಬಂದು ಅದಕ್ಕೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ "ಇಲ್‌(ಅ)' ಆದೆಶ ಬಂದು ಅದ್‌--ಅ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
ಧಾತುವಿಗೆ “ಫಸ್ಟ್ಯ' ಆದೇಶ ಬಂದು ಘಸ್‌4+ಅ ಎಂದಿರುತ್ತದೆ. “ಲಿಟಿಧಾತೋರನಭ್ಯಾಸಸ್ಕ” 
ಎಂಬ ಸೂತ್ರದಿಂದ ಧಾತುವಿಗೆ ದ್ವಿತ್ವ ಬಂದು ಘಸ್‌ ಘಸ್‌4ಅ ಎಂದಿದ್ದಾಗ, 
ಹಲಾದಿಶೇಷವಾಗಿ ಘಘಸ್‌4ಅ ಎಂದಿರುತ್ತದೆ. “ಕುಹೋಶ್ಸುಃ” ಎಂಬ ಸೂತ್ರದಿಂದ 
ಚುತ್ವ ಬಂದು ಅಭ್ಯಾಸದ “ಫ್‌' ಕಾರಕ್ಕೆ “ರು್‌' ಕಾರವು ಬಂದು “ಅಭ್ಯಾಸೇ ಚರ್ಚ?” 
ಎಂಬ ಸೂತ್ರದಿಂದ "ಜಶ್ಚ್ವ(ಜ್‌)' ಬಂದು ಜಘಸ್‌* ಅ ಎಂದಿರುತ್ತದೆ. “ಅತ 
ಉಪಧಾಯಾಃ” ಎಂಬುದರಿಂದ "ಫ್‌' ಕಾರದ ನಂತರ ಇರುವ "“ಅ' ಕಾರಕ್ಕೆ (ಉಪಧೆ)ಗೆ 
ವೃದ್ಧಿ ಬಂದು ಜಘಾಸ್‌. ಅಜಘಾಸ ಎಂಬ ರೂಪವು ಸಿದ್ಧವಾಗುತ್ತದೆ. 

ಪ್ರಥಮಪುರುಷ ದ್ವಿವಚನದಲ್ಲಿ “ಅತುಸ್‌' ಪ್ರತ್ಯಯವು ಪರದಲ್ಲಿದ್ದಾಗ, ಜಘಸ್‌+ 
ಅತುಸ್‌ ಎಂದಿರುತ್ತದೆ. “ಅತುಸ್‌' ಕಿತ್‌ ಆಗಿರುವುದರಿಂದ “ಗಮ-ಹನ-ಜನ-ಖನ- 
ಘಸಾಮ್‌ ಲೋಪಃ ಕ್ಲಿನಿತ್ಯಚಿ” ಎ೦ಬ ಸೂತ್ರದಿಂದ ಉಪಧರೂಪವಾದ "ಅ ಕಾರಕ್ಕೆ 
ಲೋಪ ಬಂದು ಜಫ್‌ಸ್‌* ಅತುಸ್‌ ಎ೦ದಿದ್ದಾಗ- 

(ಸ್‌ -ಕಾರಕ್ಕೆ ಷತ್ಯವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮5೮54.ಶಾಸಿ-ವಸಿ-ಘಸೀನಾ೦ ಚ (8.3.6೦) 

ವೃತ್ತಿಃ-ಇಣ್ಕುಭ್ಯಾಂ ಪರಸ್ಯ ಏಷಾಂ ಸಸ್ಯ ಷಃ ಸ್ಯಾತ್‌। ಘಸ್ಕ ಚತಣ್ಣಮ್‌! ಜಕ್ಷತುಃ। 


ತಿಜನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 659 


ಜಕ್ಷುಃ। ಜಘಸಿಥ। ಜಕ್ಷಥುಃ। ಜಕ್ಷ| ಜಘಾಸ, ಜಘಸ। ಜಕ್ಷಿವ। ಜಕ್ಷಿಮ। ಆದ! ಆದತುಃ 
ಆದುಃ 

ಅ. ವೃ- “ಅಪದಾನ್ನಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ "ಮೂರ್ಧನ್ಯಃ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಇಣ್ಕೋಃ” ಎಂಬ ಅಧಿಕಾರಸೂತ್ರವು 
ಅನುವೃತ್ತವಾಗುತ್ತದೆ. “ಸಹಸಾ ಸಾಢಃ ಸ ಸಸ ಸೂತ್ರದಿಂದ ಇ "ಸಃ' ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಇಣ್‌' ಪ್ರತ್ಯಾಹಾರಾನ್ತರ್ಗತ ವರ್ಣಗಳಿಗಿ೦ತ; ಕವರ್ಗಕ್ಕಿಂತ ಪರದಲ್ಲಿರುವ 
ಶಾಸ್‌, ವಸ್‌, ಘಸ್‌ ಧಾತುಗಳ ಅವಯವವಾದ *ಸ್‌' ಕಾರಕ್ಕೆ "ಷತ್ಸ'ವು ಬರುತ್ತದೆ. 

ಉದಾ- ಜಕ್ಷತುಃ - ಪ್ರಥಮಪುರುಷ ದ್ವಿವಚನದಲ್ಲಿ ಜಫ್‌ಸ್‌* ಅತುಸ್‌ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ, "ಫ್‌' ಕಾರಕ್ಕೆ “ಖರಿ ಚ” ಎಂಬ ಸೂತ್ರದಿಂದ 
ಚರ್ತ್ವ(ಕ್‌ು, ಬಂದು ಜಕ್‌ಷ್‌4ಅತುಸ್‌ ಎಂದಿದ್ದಾಗ, "ಕ್‌' ಷ್‌'ಗಳು ಸೇರಿ "ಕ್ಸ್‌" 
ಆದಮೇಲೆ ಜಕ್ಟ್‌-ಅತುಸ್‌-ಜಕ್ಷತುಃ ಎ೦ಬ ರೂಪವು ಸಿದ್ಧಿಸುತ್ತದೆ. 

ಗಮನಕ್ಕೆ: "ಕಿತ್‌' ಆದ “ಲಿಟ್‌' ಪರದಲ್ಲಿದ್ದಾಗ, ಇದೇ ರೀತಿಯಲ್ಲಿ ಉಪಧಾಲೋಪ, 
ಷತ್ವ, ಮತ್ತು ಚರ್ತ್ವಗಳು ಆಗುತ್ತವೆ. 

ಉದಾ- ಜಕ್ಷುಃ-ಪ್ರಥಮಪುರುಷ ಬಹುವಚನದಲ್ಲಿ ಹಿಂದಿನಂತೆ “ಜಕ್ಸ್‌' 
ರೂಪವಾದಮೇಲೆ "ಉಸ್‌' ಪ್ರತ್ಯಯ ಸೇರಿಸಿದಾಗ ಜಕ್ಡ್‌ಉಸ್‌ಜಕ್ಷುಃ ಎಂದಾಗುತ್ತದೆ. 

ರೂಪಗಳು: ಜಘಾಸ, ಜಕ್ಷತುಃ, ಜಕ್ಷುಃ। ಜಘಸಿಥ। ಜಕ್ಷಥುಃ ಜಕ್ಷ ಜಘಾಸ, ಜಘಸ। 
ಜಕ್ಷಿವ। ಜಕ್ಷಿಮ। 

“ಅಸಂಯೋಗಾಲ್ಲಿಟ್‌ ಕಿತ್‌” ಎಂಬ ಸೂತ್ರದಿಂದ "ತಿಪ್‌' "ಸಿಪ್‌' "ಮಿಪ್‌ ' ಪ್ರತ್ಯಯ 
ಗಳನ್ನು ಬಿಟ್ಟು ಉಳಿದ 6 ಪ್ರತ್ಯಯಗಳಿಗೆ ಕಿದ್ವದ್ಧಾವವು ಬರುತ್ತದೆ. ಆದ್ದರಿಂದ ಈ 6 
ಪ್ರತ್ಯಯಗಳು ಪರದಲ್ಲಿದ್ದಾಗ, ವಮ-ಹನ-ಬನ- ಖನ-ಘಸಾಂ ಲೋಪಃ “ಕಿತ್ಯನಜೆ” 
ಎ೦ಬ ಸೂತ್ರದಿಂದ ಉಪಧೆಗೆ ಲೋಪವಾಗಿ "ಜಕ್ಕ್‌' ಎಂದಾದಮೇಲೆ ಪ್ರತ್ಯಯಗಳನ್ನು 
ಸೇರಿಸಿದಾಗ, ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. ಇದೇ ರೀತಿಯಲ್ಲಿ "ಅದ್‌' ಧಾತುವಿಗೆ 
ಘನ ಆದೇಶ ಬಂದ ಪಕ್ಷದಲ್ಲಿ ಆದ ರೂಪಗಳು. ಸಿಪ್‌, ತಿಪ್‌, ಮಿಪ್‌ ಪ್ರತ್ಯಯಗಳಿದ್ದಾಗ 

ಘಸ್ತೃ ಲ ಆದೇಶ ಬಂದ ರೂಪಗಳನ್ನು ಏಕವಚನಗಳಲ್ಲಿ ಕಾಣಬಹುದು. 

ಪು ಜಘಾಸ, ಜಕ್ಷತುಃ ಜಕ್ತುಃ। ಜಘಸಿಥ। ಜಕ್ಷಥುಃ ಜಕ್ಷ ಜಘಾಸ, ಜಘಸ। 
ಜಕ್ಷಿವ। ಜಕ್ಷಿಮಃ- ಈ 9 ರೂಪಗಳಲ್ಲಿ ಏಕವಚನರೂಪಗಳು “ಘ ಸ್ಪ(ಘಸ್‌)' ಆದೇಶವನ್ನು 
ಹೊಂದಿವೆ. ಉಳಿದ 6 ರೂಪಗಳಲ್ಲಿ ಈ ಆದೇಶವು ಇರುವುದಿಲ್ಲ. ಈ ಆದೇಶವು 
ವೈಕಲಿಕವಾಗಿ ಇರುವುದರಿಂದ "ಘಸ್ಟೈ(ಘಸ್‌)' ಆದೇಶವನ್ನೇ ಪಡೆಯದ ರೂಪಗಳು 
ಇರುತ್ತವೆ. ಅವುಗಳಲ್ಲಿ ಆದ, ಆದತುಃ, ಆದುಃ ಎಂಬವುಗಳವರೆಗೆ, ನಿರೂಪಣೆ 
ಮಾಡಲಾಗಿದೆ. ಮು೦ದಿನ ರೂಪಗಳನ್ನು ಮುಂದಿನ ಸೂತ್ರಗಳಲ್ಲಿ ಹೇಳಲಾಗಿರುತ್ತದೆ. 

ಲಿಟ್‌ ನಲ್ಲಿ "ಘಸ್ಟ್ಯ' ಆದೇಶವು ವೈಕಲ್ಲಿಕವಾಗಿರುವುದರಿಂದ ಈ ಆದೇಶ ಬಾರದ 
ಪಕ್ಷದಲ್ಲಿ "ಅದ್‌' ಧಾತುವಿಗೆ ದ್ವಿತ್ತ ಮತ್ತು ಹಲಾದಿಶೇಷವಾದಮೇಲೆ ಅ4+ಅದ್‌ 


A 


660 ಲಘುಸಿದ್ಧಾಂತ ಕೌಮುದೀ 


ಎಂದಿರುತ್ತದೆ. “ಅತ ಆದೇಃ” ಎಂಬ ಸೂತ್ರದಿಂದ ದೀರ್ಫ ಬಂದು ಆ*ಅದ್‌ 
ಎಂದಾಗುತ್ತದೆ. ಸವರ್ಣದೀರ್ಫ ಬಂದಮೇಲೆ “ಆದ್‌” ಎಂದಾಗುತ್ತದೆ. “ಇಲ್‌ (ಅ)” 
ಪ್ರತ್ಯಯವನ್ನು ಸೇರಿಸಿದಾಗ, "ಆದ' ಎಂದು ರೂಪವು ಸಿದ್ಧಿಸುತ್ತದೆ. 

ಇದೇ ರೀತಿಯಲ್ಲಿ “ಅತುಸ್‌' ಮತ್ತು "ಉಸ್‌' ಪ್ರತ್ಯಯಗಳನ್ನು ಸೇರಿಸಿದಾಗ, 
ಆದತುಃ ಮತ್ತು ಆದುಃ ಎಂಬ ರೂಪಗಳು ಸಿದ್ಧಿಸುತ್ತವೆ. 

(ಇಡಾಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೮೮.ಇಡತ್ತ ತ್ತಿ ವ್ಯಯತೀನಾಮ್‌ (7.2.66) 

ವೃತ್ತಿಃ-ಅದ್‌, ಯ, ವ್ಯೇ್‌ ಏಭ್ಯಃ ಥಲಃ ನಿತ್ಯಮ್‌ ಇಟ್‌ ಸ್ಕಾತ್‌। ಆದಿಥ। ಅತ್ತಾ! 
ಅತ್ತ ಕತೆ! ಅತ್ತು/ಅತ್ತಾತ್‌ ಅತ್ತಾಮ್‌। ಅದನ್ನು। 

ಪ. ಛೇ. -ಇಟ್‌, ಅತ್ತ ರ್ತಿ ವ್ಯಯತೀನಾಮ್‌। 

ಅ. ವೃ- “ಅಚಸ್ತಾಸ್ವತ್‌ ಥಲ್ಯನಿಟೋ ನಿತ್ಯಮ್‌” ಎಂಬ ಸೂತ್ರದಿಂದ ವಿಭಕ್ತಿಪರಿಣಾಮ 
ಮಾಡಿ “ಥಲಃ' ಎಂಬ ಶಬ್ದವನ್ನೂ “ನಿತ್ಯಮ್‌' ಎಂಬ ಶಬ್ದವನ್ನು ಅನುವೃತ್ತಿಗೊಳಿಸಲಾಗಿದೆ. 

ಅರ್ಥ- ಅದ್‌, ಯ ಮತ್ತು ವೇ ಈ ಮೂರು ಧಾತುಗಳ ಪರದಲ್ಲಿ ಇರುವ 
“ಥಲ್‌' ಗೆ ನಿತ್ಯವಾಗಿ ಇಡಾಗಮವು ಬರುತ್ತದೆ. 

ಉದಾ- ಆದಿಥ- ಮಧ್ಯಮಪುರುಷ ಏಕವಚನದಲ್ಲಿ "ಅದ್‌' ಧಾತುವಿನ ನಂತರ 
“ಥ' ಪ್ರತ್ಯಯವಿದ್ದಾಗ, ಭಾರದ್ವಾಜನಿಯಮದಿಂದ ಬರಬೇಕಾದ ವೈಕಲ್ಲಿಕವಾದ “ಇಟ್‌'ನ್ನು 
ಬಾಧಿಸಿ ಪ್ರಕೃತ ಸೂತ್ರದಿಂದ ನಿತ್ಯವಾಗಿ ಬರುವುದರಿಂದ ಆದಿಥ ರೂಪವು ಬಂದಿದೆ. 

. ರೂಪಗಳು: ಆದ, ಆದತುಃ, ಆದುಃ ಆದಿಥ, ಆದಥುಃ, ಆದ। ಆದ, ಆದಿವ, 

ಆದಿಮ! (ಹಿಂದೆ ಹೇಳಿದಂತೆ ಈ ಮೇಲಿನ ರೂಪಗಳಲ್ಲಿ ವೈಕಲ್ಲಿಕ "ಘಸ್ತೃ' ಆದೇಶ 
ಇಲ್ಲದಿರುವುದು ಸ್ಪಷ್ಟವಾಗುತ್ತದೆ). (ಈ "ಅದ್‌' ಧಾತುವಿನ ಪರದಲ್ಲಿ "ಥಲ್‌' ಪ್ರತ್ಯಯ 
ಇದ್ದಾಗ, %ೇಟ್‌' ಆಗಿರುತ್ತದೆ. "ತಾಸಿ' ಮೊದಲಾದ ಪ್ರತ್ಯಯ ಪರದಲ್ಲಿದ್ದಾಗ ಇಡಾಗವು 
ಇರದೆಂಬುದನ್ನು ಗಮನಿಸಿ). 

ಲುಟ್‌: ಉದಾ- ಅತ್ತಾ- ಲುಟ್‌ "ಲ್‌' ಕಾರದ ಪ್ರಥಮಪುರುಷ ಏಕವಚನದಲ್ಲಿ - 
“ಅದ್‌' ಧಾತುವಿನ ನಂತರ "ತಿಪ್‌(ತಿ)' ಸೇರಿಸಿದಾಗ ಅದ್‌*-ತಿ ಎಂದಿದ್ದಾಗ, “ಇತಶ್ಚ” 
ಎಂಬುದರಿಂದ “ಇ' ಕಾರ ಲೋಪವಾಗಿ ಅದ್‌*-ತ್‌ ಎಂದಿದ್ದಾಗ, "ತ್‌' ಗೆ “ಡಾ(ಆ)' 
ಆದೇಶ ಬಂದಾಗ ಅದ್‌*ತಾ ಎಂದಿರುತ್ತದೆ. "ದ್‌ ಕಾರಕ್ಕೆ ಚರ್ತ್ವದಿಂದ "ತ್‌' ಕಾರ 
ಬ೦ದು, ಅತ್‌-ತಾ:ಅತ್ತಾ ಎಂದು ರೂಪವು ಸಿದ್ಧ ವಾಗುತ್ತದೆ. 

ರೂಪಗಳು: ಅತ್ತಾ, ಅತ್ತಾರೌ, ಅತ್ತಾರಃ। ಅತ್ತಾಸಿ, ಅತ್ತಾಸ್ತಃ, ಅತ್ತಾಸ್ಥ| ಅತ್ತಾಸ್ಮಿ, 
ಅತ್ತಾಸ್ಟಃ, ಅತ್ತಾಸ್ಮಃ 

ಲೃಟ್‌: ಉದಾ- ಅತ್ಸ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ “ಅದ್‌' ಧಾತುವಿನ 
ನಂತರ “ತಿಪ್‌' ಪ್ರತ್ಯಯ ಬಂದು ಧಾತುವಿನ ಪರದಲ್ಲಿ “ಸ್ಥ' ಬಂದಮೇಲೆ ಅದ್‌. ಸ್ಯ-ತಿ 
ಎಂದಿರುತ್ತದೆ. “ದ್‌' ಕಾರಕ್ಕೆ ಚರ್ತ್ವದಿ೦ದ “ತ್‌' ಕಾರವು ಬಂದು ಅತ್ವ್ಯತಿ ಎಂದಾಗುತ್ತದೆ. 


ತಿಜನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 661 


ರೂಪಗಳು: ಅತ್ತ ಕತೆ ಅತ್ತ ಕತಿ ಅತ್ತ 1 ಅತ್ವ ಕಿ ಅತ್ವ ೫ ಅತ್ವ 4 ಅತ್ಸ್ಯಾಮಿ, 
ಅತ್ಸ್ಯಾವಃ, ಅತ್ಸ್ಟ್ಯಾಮಃ। 

ಲೋಟ್‌: ಉದಾ- ಅತ್ತಾ/ಅತ್ತಾತ್‌- “ಲೋಟ್‌' "ಲ್‌' ಕಾರದ ಪ್ರಥಮಪುರುಷ 
ಏಕವಚನದಲ್ಲಿ - “ಲಟ್‌' "ಲ್‌' ಕಾರದ “ಅತ್ತಿ' ಎಂಬ ರೂಪವಾದ ಮೇಲೆ “ಏರುಃ” 
ಎ೦ಬ ಸೂತ್ರದಿಂದ “ಇ'ಕಾರಕ್ಕೆ "ಉ' ಕಾರವು ಬಂದು ಅತ್ತು ಎಂದು ರೂಪವಾಗುತ್ತದೆ. 
ವೈಕಲ್ಲಿಕಪಕ್ಷದಲ್ಲಿ “ತುಹ್ಯೋಸ್ತಾತಜ್ಜಾಶಿಷ್ಯನ ತರಸ್ಕಾಮ್‌” ಎಂಬ ಸೂತ್ರದಿಂದ “ತಾತಜ್‌ 
(ತಾತ್‌)' ಆದೇಶ ಬಂದು ಅತ್ತಾತ್‌ ಎಂಬ ರೂಪವು; ಇದೇ ರೀತಿಯಲ್ಲಿ ಉಳಿದ 
ಎರಡು ವಚನಗಳ ರೂಪಗಳಾದ ಅತ್ತಾಮ್‌, ಅದನ್ನು ಎಂಬ ರೂಪಗಳು ಸಿದ್ಧವಾಗುತ್ತವೆ. 


(ಹೇರ್ಧಿಃ ಎಂಬ ಸೂತ್ರವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೮೮ ಹುರುಲ್ಫೊ ಕ್‌ ಹೇರ್ಧಿಃ (6.4.10೦9 

ವೃತ್ತಿಃ-ಹೋಃ ರುಲನ್ನೇಭ್ಯಃ ಚ ಹೇಃ ಧಿಃ ಸ್ಯಾತ್‌। ಅದ್ದಿ, ಅತ್ತಾತ್‌। ಅತ್ತಮ್‌। ಅತ್ತ! 
ಅದಾನಿ। ಅದಾವ। ಅದಾಮ। 

ಪ. ಛೇ. - ಹು-ರುಲ್ಭ ಣೆ ಹೇಃ, ಧಿಃ 

ಅರ್ಥ- ಹು ಮತ್ತು ರುಲನ್ತ ಧಾತುಗಳ ನಂತರ ಇರುವ "ಹಿ' ಗೆ "ಧಿ' ಆದೇಶವು 
ಬರುತ್ತದೆ. 

ಲೋಟ್‌: ಉದಾ- ಅದ್ದಿ - ಮಧ್ಯಮಪುರುಷ ಏಕವಚನದಲ್ಲಿ "ಅದ್‌' ಧಾತುವಿನ 
ನಂತರ "ಲೋಟ್‌' "ಲ್‌' ಕಾರ ಬಂದು ಅದಕ್ಕೆ "ಸಿಪ್‌(ಸಿ)' ಆದೇಶ ಬಂದು ನಂತರ 
ಧಾತುವಿನಪರದಲ್ಲಿ "ಶಪ್‌(ಅ)' ಬಂದು, ಅದಕ್ಕೆ ಲುಕ್‌(ಲೋಪ) ಬಂದಮೇಲೆ 
“ಸೇರ್ಹ್ಯಪಿಚ್ಚ” ಎಂಬ ಸೂತ್ರದಿಂದ "ಸಿ ಗೆ "ಹಿ” ಆದೇಶ ಬಂದು ಅದ್‌4ಹಿ ಎಂದಿರುತ್ತದೆ. 
"ಹಿ" ಗೆ ಪ್ರಕೃತ ಸೂತ್ರದಿಂದ "ಧಿ' ಆದೇಶ ಬಂದು, ಅದ್ದಿ ಎ೦ದು ರೂಪವು ಸಿದ್ಧವಾಗುತ್ತದೆ. 
ದ್ವಿವಚನ ಮತ್ತು ಬಹುವಚನ ಪ್ರತ್ಯಯಗಳಾದ "ಥಸ್‌' ಮತ್ತು "ಥ' ಪ್ರತ್ಯಯಗಳು 
ಬಂದಾಗ, “ತಸ್ಮಸ್ತಮಿಪಾ೦-ತಾಮ್ಮತಮ್ತ್ಮಾಮಃ” ಎಂಬ ಸೂತ್ರದಿಂದ ತಿಜನ್ನೇ ಅದಾದಿ 
(ಪರಸ್ಕೈ ಪದದ ರೂಪಗಳು) “ತಮ್‌' ಮತ್ತು "ತ' ಆದೇಶಗಳು ಬಂದು ಅತ್ತಮ್‌, 
ಮತ್ತು ಅತ್ತ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

ಉತ್ತಮಪುರುಷ ಏಕವಚನದಲ್ಲಿ "ಅದ್‌' ಧಾತುವಿಗೆ "ಮಿಪ್‌' ಪ್ರತ್ಯಯ ಸೇರಿಸಿ 
ಅದ್‌. ಮಿಪ್‌(ಮಿ) ಎಂದಿದ್ದಾಗ, "ಮಿ' ಗೆ "ಆಟ್‌(ಆ) ಆಗಮ ಬಂದಮೇಲೆ “ಮೇರ್ನಿಃ” 
ಎ೦ಬ ಸೂತ್ರದಿಂದ "ಮಿ' ಗೆ "ನಿ' ಆದೇಶವಾಗಿ ಬಂದು ಅದ್‌+ಆ+ನಿ-ಅದಾನಿ 
ಎಂಬ ರೂಪವು ಸಿದ್ಧ ವಾಗುತ್ತದೆ. 

ಉತ್ತಮಪುರುಷ ದ್ವಿವಚನ, ಬಹುವಚನಗಳಲ್ಲಿ ವಸ್‌, ಮಸ್‌ ಪ್ರತ್ಯಯಗಳು ಬಂದಾಗ 
ಅವುಗಳ ಪೂರ್ವದಲ್ಲಿ “ಆಡುತ್ತಮಸ್ಕಪಿಚ್ಚ” ಎಂಬ ಸೂತ್ರದಿಂದ ಪಿದ್ದದ್ಧಾದಿಂದ "ಆಟ್‌(ಆ)' 
ಆಗಮ ಮತ್ತು "ಸ್‌' ಕಾರಕ್ಕೆ ಲೋಪಗಳು ಬಂದು ಅದ್‌- ಆವಾಆದಾವ ಮತ್ತು 
ಅದ್‌4+ಆಮ=ಅದಾಮ ಎಂದು ರೂಪಗಳು ಸಿದ್ಧ; ವಾಗುತ್ತವೆ. 


662 ಲಘುಸಿದ್ಧಾಂತ ಕೌಮುದೀ 


ರೂಪಗಳು: ಅತ್ತು/ಅತ್ತಾತ್‌, ಅತ್ತಾಮ್‌, ಅದನ್ನು! ಅದ್ಭಿ/ಅತ್ತಾತ್‌, ಅತ್ತಮ್‌, ಅತ್ತ 
ಅದಾನಿ, ಅದಾವ, ಅದಾಮ। 


(ಎಲ್ಲ ಆಜಾರ್ಯರ ದೃಷ್ಟಿಯಲ್ಲಿ ಅಟ್‌(ಅ) ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 5೮7.ಅದಃ ಸರ್ವೇಷಾಮ್‌ (7.3.10೦0) 

ವೃತ್ತಿಃ-ಅದಃ ಪರಸ್ಯ ಅಪೃಕ್ತ ಸಾರ್ವಧಾತುಕಸ್ಯ ಅಟ್‌ ಸ್ಯಾತ್‌ ಸರ್ವಮತೇನ। 
ಆದತ್‌, ಆತ್ತಾಮ್‌, ಆದನ್‌। ಆದಃ, ಆತ್ತಮ್‌ ಆತ್ತ, ಆದಮ್‌, ಆದ್ದ ಆದ್ದ ಅದ್ಯಾತ್‌, 
ಅದ್ಯಾತಾಮ್‌, ಅದ್ಯುಃ। ಅದ್ಯಾತ್‌, ಅದ್ಯಾಸ್ತಾಮ್‌, ಅದ್ಯಾಸುಃ। 

ಅ. ವೃ.- “ಅಸ್ಪಿಸಿಚೋತಪೃಕ್ಷೇ” ಎಂಬ ಸೂತ್ರದಿಂದ "ಅಪ್ಪಕ್ತೇ' ಎಂಬುದನ್ನು 
ಷಷ್ಠೀವಿಭಕ್ತಿಯಲ್ಲಿ ವಿಪರಿಣಾಮಗೊಳಿಸಿ "ಅಪೃಕ್ಷಸ್ಯ' ಎಂದೂ, “ತುರುಸ್ತುಶ್ಯಮ್ಯಮಃ 
ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ ಪದವನ್ನು, 
"ಸಾರ್ವಧಾತುಕಸ್ಯ' ಎಂದು ಷಷ್ಠೀವಿಭಕ್ತಿಯಲ್ಲಿ ವಿಪರಿಣಾಮಗೊಳಿಸಿ ಅನುವೃತ್ತಿ 
ಮಾಡಲಾಗಿದೆ. “ಅಡ್‌-ಗಾರ್ಗ್ಯಗಾಲವಯೋಃ” ಎ೦ಬ ಸೂತ್ರದಿಂದ "ಅಟ್‌' ಎಂಬ 
ಪದವು ಅನುವೃತ್ತವಾಗಿದೆ. 

ಅರ್ಥ- ಎಲ್ಲ ಆಚಾರ್ಯಯರ ಮತದಲ್ಲಿ "ಅದ್‌' ಧಾತುವಿನ ನಂತರ ಇರುವ 
“ಅಪ್ಪಕ್ತ' ಸ೦ಜ್ಞೆಯುಳ್ಳ ಸಾರ್ವಧಾತುಕ ಪ್ರತ್ಯಯಕ್ಕೆ "ಅಟ್‌' ಆಗಮವು ಬರುತ್ತದೆ. 

ಲಜ್‌: ಉದಾ- ಆದತ್‌- ಪ್ರಥಮಪುರುಷ ಏಕವಚನದಲ್ಲಿ ಅದ್‌ ಧಾತುವಿನ 
ನಂತರ “ಲಜ್‌' "ಲ್‌' ಕಾರಕ್ಕೆ “ತಿಪ್‌(ತಿ)' ಆದೇಶ ಬಂದು ಅದ್‌--ತಿ ಎಂದಿದ್ದಾಗ, 
“ಆಡಜಾದೀನಾಮ್‌” ಎ೦ಬ ಸೂತ್ರದಿಂದ ಸ್ವರಾದಿಯಾದ “ಅದ್‌' ಧಾತುವಿಗೆ “ಆಟ್‌(ಆ)' 
ಆಗಮ ಬಂದು ಧಾತುವಿನನಂತರ ಬಂದ "ಶಪ್‌(ಅ)' ಗೆ ಲುಕ್‌(ಲೋಪ) ಬಂದು , 
ಹಾಗೆಯೇ "ತಿ' ಯಲ್ಲಿರುವ "ಇ' ಕಾರಕ್ಕೆ “ಇತಶ್ಚ” ಎಂಬುದರಿಂದ ಲೋಪ ಬಂದು 
ಆ4ಅದ್‌4ತ್‌ ಎಂದಿರುತ್ತದೆ. "ತ್‌' ಎಂಬುದು ಅಪೃಕ್ಷ (“ಅಪೃಕ್ಷಮ್‌ ಏಕಾಲ್‌ ಪ್ರತ್ಯಯಃ?) 
ಸಂಜ್ಞೆಯನ್ನು ಹೊಂದಿರೋಣದರಿಂದ ಅದಕ್ಕೆ ಪ್ರಕೃತ ಸೂತ್ರದಿಂದ ಅಡಾಗಮ ಬಂದು, 
ಆ4ಅದ್‌4ಅತ್‌ ಎಂದಿರುತ್ತದೆ. “ಆ' ಮತ್ತು "ಅ' ಗಳಿಗೆ “ಆಟಶ್ಚ” ಎಂಬುದರಿಂದ 
ವೃದ್ಧಿ(ಆ) ಬಂದು ಆದತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಮಧ್ಯಮಪುರುಷ ಏಕವಚನದಲ್ಲಿ "ಸಿಪ್‌(ಸಿ)' ಪ್ರತ್ಯಯ ಬಂದಾಗ, ಅದ್‌ಃಸಿ 
ಎಂದಿದ್ದಾಗ "ಸಿ' ನಲ್ಲಿರುವ “ಇ' ಕಾರವು “ಇತಶ್ನ” ಎಂಬ ಸೂತ್ರದಿಂದ ಲೋಪವಾಗಿ 
ಅಪ್ಪಕ್ತ "ಸ್‌' ಮಾತ್ರ ಉಳಿದು ಅದ್‌--ಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಅಡಾಗಮ 
ಬಂದು, “ಆಡಜಾದೀನಾಮ್‌” ಎಂಬ ಸೂತ್ರದಿಂದ ಸ್ವರಾದಿಯಾದ "ಅದ್‌' ಧಾತುವಿಗೆ 
"ಆಟ್‌(ಆ)' ಆಗಮ ಬಂದು ಆ+ಅದ್‌4ಸ್‌=-ಆದಸ್‌ ಎಂದಾಗಿ ರುತ್ಸ-ವಿಸರ್ಗಗಳಿಂದ 
ಆದಃ ಎಂದು ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿ ಉಳಿದ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಆದತ್‌, ಆತ್ತಾಮ್‌, ಆದನ್‌। ಆದಃ, ಆತ್ತಮ್‌, ಆತ್ತ! ಆದಮ್‌, ಆದ್ದ, 
ಆದ್ದ 


ತಿ೫ನ್ನೇ ಅದಾದಿ-ಪರಸ್ಕೈೈಪದದ ರೂಪಗಳು 663 


(ಲುಜ್‌ ನಲ್ಲ ಫಸ್ಟೈ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೮8.ಲುರ್ತ್‌ ಸನೋರ4ಸ್ಸೃ (2.4.37) 

ವೃತ್ತಿಃ-ಅದಃ ಫಸ ೨ ಸ್ಯಾತ್‌ ಲುಜಿ ಸನಿ ಚ। ಲೃದಿತ್ವಾತ್‌ ಅಜ್‌। ಅಘಸತ್‌। 
ಆತ್ಸ್ಯತ್‌। ಹನ ಹಿಂಸಾ ಗತ್ಯೋಃ 2 | ಹನ್ನಿ 

ಪ. ಛೇ. - ಲುಜ್‌-ಸನೋಃ, ಫಸ್ಟ! 

ಅ. ವೃ.-“ಅಧೋಜಗ್ಗಿರ್ಲ್ಯಪ್ತಿ ಕಿತ” ಎಂಬ ಸೂತ್ರದಿಂದ "ಅದಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-"ಲುಜ್‌' "ಲ್‌' ಕಾರ ಮತ್ತು "ಸನ್‌' ಪ್ರತ್ಯಯವು ಪರದಲ್ಲಿದ್ದಾಗ, "ಅದ್‌' 
ಧಾತುವಿಗೆ "ಘಸ್ಟ್ಯ' ಆದೇಶವು ಬರುತ್ತದೆ. ಇದರಲ್ಲಿ “ಘಸ್‌' ಮಾತ್ರ ಉಳಿಯುತ್ತದೆ. 

ಲುಜಕ್‌: ಉದಾ- ಅಘಸತ್‌-ಪ್ರಥಮಪುರುಷ ಏಕವಚನದಲ್ಲಿ "ಅದ್‌' ಧಾತುವಿನ 
ನಂತರ "ಲುಜ್‌' "ಲ್‌' ಕಾರ ಬಂದು ಧಾತುವಿಗೆ ಅಡಾಗಮವು ಬಂದು "ಲುಫ್‌' ಗೆ 
"ತಿಪ್‌(ತಿ)' ಆದೇಶ ಬಂದಮೇಲೆ "ಅದ್‌' ಧಾತುವಿಗೆ ಪ್ರಕೃತ ಸೂತ್ರದಿಂದ "ಫಸ್ಸ್ಯ(ಘಸ್‌) 
ಆದೇಶವು ಬಂದು ಅದ್‌4ಘಸ್‌ ಎಂದಿರುತ್ತದೆ. ಧಾತುವಿನ ನಂತರ "ಶಪ್‌(ಅ)' 
ಪ್ರತ್ಯಯವು ಬಂದು ಅದಕ್ಕೆ “ಜ್ಲಿ' ಆದೇಶ ಬಂದಮೇಲೆ ಆ “ಜ್ಲಿ'ಗೆ “ಪುಷಾದಿದ್ಭುತಾದ್ಯ- 
ಲೃದಿತಃ ಪರಸ್ಕೈಪದೇಷು” ಸೂತ್ರದಿಂದ "ಅಜ್‌(ಅ)' ಆದೇಶ ಬಂದು ಅಫಸ್‌4ಅತ್‌- 
ಅಘಸತ್‌' ಎಂದಾಗುತ್ತದೆ. ರೂಪಗಳು: ಅಘಸತ್‌, ಅಘಸತಾಮ್‌, ಅಘಸನ್‌। ಅಘಸಃ, 
ಅಘಸತಮ್‌, ಅಘಸತ। ಅಘಸಮ್‌, ಅಘಸಾವ, ಅಘಸಾಮ। 

ಲೃಜಕ: “ಲೃಜ್‌' "ಲ್‌' ಕಾರದಲ್ಲಿ "ಅದ್‌' ಧಾತುವಿನ ನಂತರ “ಲೃಜ್‌' “ಲ್‌' ಕಾರ 
ಬಂದು ಧಾತುವಿಗೆ "ಆಟ್‌' ಆಗಮ ಬಂದಮೇಲೆ ಧಾತುವಿನ ನಂತರ "ಸ್ಕ' ಪ್ರತ್ಯಯ 
ಬಂದಮೇಲೆ ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಆತ್ಸ್ಮತ್‌, ಆತ್ಸ್ಯತಾಮ್‌, ಆತ್ಸ್ಯನ್‌। ಆತ್ಸ್ಯಃ, ಆತ್ಸ್ಯತಮ್‌, ಆತ್ಸ್ಯತ। 
ಆತ ಕ್ರಮ್‌, ಆತ್ಸಾ ಕಮ ಆತ್ಸಾ ಸು 

2. ಹನ - ಹಿಂಸಾಗತ್ಯೋಃ-(ಹಿ೦ಸೆ ಮಾಡುವುದು ಮತ್ತು ಗತ್ಯರ್ಥಕವಾಗಿಯೂ 
ಇದೆ.) ಇದರಲ್ಲಿ "ಹನ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ಉದಾ- ಹನ್ತಿ- ಪ್ರಥಮಪುರುಷ ಏಕವಚನದಲ್ಲಿ "ಹನ್‌' ಧಾತುವಿನ ನಂತರ 
“ಲಟ್‌' ಬಂದು ಅದಕ್ಕೆ "ತಿಪ್‌ (ತಿ)' ಆದೇಶ ಬಂದಮೇಲೆ ಧಾತುವಿನ ನಂತರ 
"ಶಪ್‌(ಅ)' ಬ೦ದು ಅದಕ್ಕೆ ಲೋಪ ಬಂದಮೇಲೆ ಹನ್‌-ತಿ ಎಂದಿರುತ್ತದೆ "ನ್‌' 
ಕಾರದ ಸ್ಥಾನದಲ್ಲಿ “ನಶ್ಚಾಪದಾನ್ನಸ್ಯ ರುಲಿ” ಎಂಬ ಸೂತ್ರದಿಂದ ಅನುಸ್ವಾರ ಬಂದು 
ಆ ಅನುಸ್ವಾರಕ್ಕೆ “ಅನುಸ್ವಾರಸ್ಯ ಯಯಿ ಪರಸವರ್ಣಃ” ಎಂಬ ಸೂತ್ರದಿಂದ ಪರಸವರ್ಣ 
ಮಾಡಿದಮೇಲೆ ಮತ್ತೆ "ನ್‌' ಕಾರವೇ ಬಂದು ಹನ್ನಿ ಎಂದು ರೂಪವು ಸಿದ್ಧವಾಗುತ್ತದೆ. 

(ಅನುನಾಸಿಕ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೮೨.ಅನುದಾತ್ರೋಪದೇಶ-ವನತಿ- 


664 ಲಘುಸಿದ್ಧಾಂತ ಕೌಮುದೀ 


ತನೋತ್ಯಾದೀನಾಮನುನಾಸಿಕಲೋಪೋ ರುಲ ಕ್ಷಿತಿ (6.4.37) 

ವೃತ್ತಿ$-ಅನುನಾಸಿಕಾಂತಾನಾಮ್‌ ಏಷಾಂ ವನತೇಶ್ವ ಲೋಪಃ ಸ್ಯಾತ್‌ ರುಲಾದೌ 
ಕಿತಿ-ಜಿತಿ ಚ ಪರೆ! ಯಮಿ-ನಮಿ-ರಮಿ-ಗಮಿ-ಹನಿ ಮನ್ಯತಯಃ ಅನುದಾತ್ತ 
ಉಪದೇಶಾಃ। ತನು-ಕ್ಷಣು-ಕ್ಷಿಣು- ಯಣು-ತೃಣು-ಘೃಣು- ವನು-ಮನು- 
ತನೋತ್ಯಾದಯಃ। ಹತಃ ಫ್ಹನ್ನಿ ಹಂಸಿ। ಹಥಃ ಹಥ! ಹನ್ನಿಹನ್ನಃ ಹನ್ಮಃ॥ ಜಘಾನ। 
ಜಘ್ನತುಃ। ಜಘ್ನುಃ 

ಪ. ಛೇ.- ಅನುದಾತ್ತೋಪದೇಶ-ವನತಿ-ತನೋತ್ಯಾದೀನಾಮ್‌, ಅನುನಾಸಿಕಲೋಪಃ, 
ರುಲಿ, ಕ್ವಿತಿ। 

ಅರ್ಥ- ಹನ್‌ ಧಾತು ಅನುನಾಸಿಕಾನ್ವ ಅನುದಾತ್ತೋಪದೇಶ ಧಾತು ಮತ್ತು 
ಅನುನಾಸಿಕ ತನ್‌ ಮೊದಲಾದ ಧಾತುಗಳ ಅನುನಾಸಿಕದ ಲೋಪವು ಆಗುತ್ತದೆ- 
ರುಲಾದಿಯಾದ ಕಿತ್‌, ಮತ್ತು ಜಿತ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ. 

ಉದಾ- ಹತಃ- ಪ್ರಥಮಪುರುಷ ದ್ವಿವಚನದಲ್ಲಿ "ಹನ್‌' ಧಾತುವಿನ ನಂತರ "ಲಟ್‌' 
"ಲ್‌ ಕಾರಕ್ಕೆ “ತಸ್‌' ಆದೇಶ ಬಂದು ಧಾತುವಿನ ನಂತರ “ಶಪ್‌' ಬಂದು "ಲೋಪ(ಲುಕ್‌)' 
ವಾದಮೇಲೆ ಹನ್‌4ತಸ್‌ ಎಂದಿದ್ದಾಗ, ತಸ್‌ ಇದು ಅಪಿತ್‌ ಆದ ಸಾರ್ವಧಾತುಕ 
ವಾಗಿರುವುದರಿಂದ “ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ "ಜಿದ್ದದ್ದಾವ'ವನ್ನು 
ಹೊಂದಿ "ತಸ್‌' ಇದು ರುಲಾದಿಯಾಗಿರುವುದರಿ೦ದ ಮತ್ತು "ಹನ್‌' ಧಾತುವು 
ಅನುನಾಸಿಕ ಅನುದಾತ್ತೋಪದೆಶವಾಗಿರುವುದರಿಂದ "ಹನ್‌' ಧಾತುವಿನ "ನ್‌' ಕಾರಕ್ಕೆ 
ಪ್ರಕೃತ ಸೂತ್ರದಿಂದ ಲೋಪ ಬಂದು ಹ--ತಸ್‌ಹತಸ್‌ ಎಂದಾಗಿ "ಸ್‌' ಕಾರಕ್ಕೆ 
ರುತ್ವ-ವಿಸರ್ಗಗಳಿಂದ ಹತಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ ಫನ್ನಿ- ಪ್ರಥಮಪುರುಷ ಬಹುವಚನದಲ್ಲಿ "ಹನ್‌' ಧಾತುವಿನಮೇಲೆ “ರಿ” 
ಪ್ರತ್ಯಯ ಬಂದಮೇಲೆ “ರೋನ್ತಃ” ಎಬುದರಿಂದ "ರು್‌' ಗೆ "ಅನ್ಸ್‌' ಆದೆಶ ಬಂದು 
ಹನ್‌--ಅನ್ರ್‌-ಇ ಎ೦ದಿದ್ದಾಗ ಈ ಪ್ರತ್ಯಯವು ರುಲಾದಿಯಲ್ಲವಾದ್ದರಿಂದ ಅನುನಾಸಿಕ 
ಲೋಪವಾಗದೇ “ಗಮ- ಹನ- ಜನ- ಖನ- ಘಸಾ೦ ಲೋಪಃ ಕ್ವಿತ್ಯನಜೆ” ಎಂಬ 
ಸೂತ್ರದಿಂದ ಉಪಧೆಯಾಗಿರುವ "ಹನ್‌' ನ “ಅ” ಕಾರಕ್ಕೆ ಲೋಪ ಬಂದು ಹ್‌4ನ್‌1ಅನ್ತಿ 
ಎಂದಿದ್ದಾಗ, "ನ್‌' ಕಾರವು ಪರದಲ್ಲಿರುವುದರಿಂದ “ಹೋಹನ್ಹೇರ್ಣಿಣ್ನೇಷು” ಎಂಬ 
ಸೂತ್ರದಿಂದ "ಹ್‌' ಕಾರಕ್ಕೆ “ಫ್‌' ಕಾರವು ಆದೇಶವಾಗಿ ಬಂದು ಫ್‌--ನ್‌.-ಅನ್ನಿಫ್ನನ್ನಿ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಹನ್ತಿ, ಹತಃ, ಘನಿ! ಹಂಸಿ, ಹಥಃ, ಹಥ! ಹನ್ಮಿ ಹನ್ವಃ, ಹನ್ನಃ 

ಲಿಟ್‌: ಉದಾ- ಜಘಾನ - ಪ್ರಥಮಪುರುಷ ಏಕವಚನದಲ್ಲಿ "ಹನ್‌' ಧಾತುವಿನ 
ನಂತರ “ಲಿಟ್‌' "ಲ್‌' ಕಾರಕ್ಕೆ ಮೂಲ ಆಖ್ಯಾತಪ್ರತ್ಯಯವಾದ "ತಿಪ್‌'(ತಿ) ಆದೇಶವಾಗಿ 
ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ಇಲ್‌(ಅ)' ಆದೇಶವಾಗಿ ಬಂದಮೇಲೆ 
ಹನ್‌ ಅ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಮತ್ತು ಹಲಾದಿಶೇಷವಾದಮೇಲೆ ಹ ಹನ್‌--ಅ 
ಎಂದಿರುತ್ತದೆ. “ಕುಹೋಶ್ವುಃ” ಎಂಬ ಸೂತ್ರದಿಂದ "ಹ್‌' ಕಾರಕ್ಕೆ ಚುತ್ಸ(ರು್‌) ಬಂದು, 


ತಿಜನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 665 


ಅದಕ್ಕೆ “ಅಭ್ಯಾಸೇ ಚರ್ಚ” ಎಂಬುದರಿಂದ ಜಶ್ಚ್ವ(ಜ್‌) ಬಂದು ಜ ಹನ್‌*ಅ 
ಎಂದಿದ್ದಾಗ, "ಇಲ್‌(ಅ)' ಪ್ರತ್ಯಯ "ಣಿತ್‌' ಆಗಿರುವುದದರಿಂದ “ಹೋಹಸ್ತೇರ್ಕ್ವಿಣ್ನೇಷು” 
ಎಂಬ ಸೂತ್ರದಿಂದ ಕುತ್ವಫ್‌) ಬಂದು ಜಫನ್‌. ಅ ಎಂದಿದ್ದಾಗ, “ಅತ ಉಪಧಾಯಾಃ” 
ಎಂಬ ಸೂತ್ರದಿಂದ ವೃದ್ಧಿಯಾದಮೇಲೆ ಜಘಾನ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಜಫ್ನತುಃ, ಜಘ್ನುಃ- ಪ್ರಥಮಪುರುಷ ದ್ವಿವಚನ ಮತ್ತು ಬಹುವಚನಗಳಲ್ಲಿ 
“ಅಸ೦ಯೋಗಾಲ್ಲಿಟ್ಕಿತ್‌” ಎಂಬ ಸೂತ್ರದಿಂದ ಕಿದ್ವದ್ಭಾವ ಬರುವುದರಿಂದ “ಗಮ- 
ಹನ-ಜನ-ಖನ-ಘಸಾಂ ಲೋಪಃ ಕ್ವಿತ್ಯನಜೆ” ಎಂಬ ಸೂತ್ರದಿಂದ ಉಪಧಾ 
ಲೋಪವಾಗಿ ನಂತರ ಕುತ್ಸ(ಫ್‌) ಬಂದು ಜಫ್ನತುಃ ಮತ್ತು ಜಘ್ನುಃ ಎಂದಾಗುತ್ತವೆ. 

(ಕುತ್ಸವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೮೦.ಅಭ್ಯಾಸಾಜ್ಛ (7.3.55) 

ವೃತ್ತಿಃ-ಅಭ್ಯಾಸಾತ್‌ ಪರಸ್ಯ ಹಂತೇಃ ಹಸ್ಯ ಕುತ್ವಂ ಸ್ಯಾತ್‌। ಜಘನಿಥ। ಜಘಂಥ। 
ಜಫ್ನತುಃ ಜಫ್ನ( ಜಘಾನ, ಜಘನ। ಜಫ್ನಿವ। ಜಫ್ನಿಮ। ಹನ್ನಾ ಹನಿಷ್ಯತಿ। ಹಂತು, 
ಹತಾತ್‌। ಹತಾಮ್‌। ಫ್ನನ್ತು 

ಪ. ಛೇ. - ಅಭ್ಯಾಸಾತ್‌, ಚ। 

ಅ. ವೃ - “ಹೋಹನ್ನೇರ್ಟ್ಸ್‌ಣ್ನೇಷು” ಎಂಬ ಸೂತ್ರದಿಂದ "ಹಳ ಎಂಬ ಪದವೂ, 
ಮತ್ತು “ಚಜೋಸುಫಿಣ್ಯತೋಃ” ಎಂಬ ಸೂತ್ರದಿಂದ "ಕು' ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ಅಭ್ಯಾಸದಪರದಲ್ಲೂ "ಹನ್‌' ಧಾತುವಿನ "ಹ್‌' ಕಾರಕ್ಕೆ "ಕವರ್ಗ(ಫ್‌)ವು' 
ಆದೇಶವಾಗಿ ಬರುತ್ತದೆ. 

ಉದಾ- ಜಗನಿಥ/ಜಗನ್ನ ದ ಮಧ್ಯಮಪುರುಷ ಏಕ ವಚನದಲ್ಲಿ "ಹನ್‌' ಧಾತುವಿನ 
ನಂತರ ಅನಿಟ್‌ ಆದಮೇಲೂ "ಥಲ್‌' ಪ್ರತ್ಯಯವಿದ್ದಾಗ, ಭಾರದ್ವಾಜನಿಯಮದಿಂದ 
ವಿಕಲ್ಪದಿಂದ “ಇಟ್‌' ಬರುತ್ತದೆ, “ಇಟ್‌' ಮತ್ತು "ಅನಿಟ್‌' ಪಕ್ಷಗಳಲ್ಲಿ 
“ಹೋಹನ್ನೇರ್ಟ್ಟ್‌ಣ್ನೇಷು” ಎಂಬ ಸೂತ್ರದಿಂದ ಕುತ್ನವು ಬರುವುದಿಲ್ಲ. ಆದುದರಿಂದ 
ಪ್ರಕೃತ ಸೂತ್ರದಿಂದ "ಹ್‌' ಕಾರಕ್ಕೆ ಕುತ್ವ ಬಂದು “ಜಗನಿಥ' ಮತ್ತು "ಜಗನ್ಗ' ಎ೦ಬ 
ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಜಘಾನ, ಜಫ್ನತುಃ, ಜಗ್ಗುಃ। ಜಗನಿಥ/ಜಗನ್ನ, ಜಘನ್ನುಃ, ಜಫ್ನ। 
ಜಘಾನ/ಜಘನ, ಜಖ್ಲವ, ಜಫ್ನಿಮ। 

ಲುಟ್‌: ರೂಪಗಳು: ಹನ್ತಾ, ಹನ್ತಾರೌ, ಹನ್ನಾರಃ। ಹನ್ತಾಸಿ, ಹನ್ತಾಸ್ಯಃ, ಹನ್ತಾಸ್ಥ್ಯ! 
ಹನ್ಹಾಸ್ಕಿ ಹನ್ತಾಸ್ತಃ, ಹನ್ನಾಸ್ಮಃ। 

ಲೃಟ್‌: ರೂಪಗಳು: ಹನಿಷ್ಯತಿ, ಹನಿಷ್ಯತಃ, ಹನಿಷ್ಠನ್ತಿ! ಹನಿಷ್ಯಸಿ, ಹನಿಷ್ಕಥಃ, 
ಹನಿಷ್ಯಥ। ಹನಿಷ್ಯಾಮಿ, ಹನಿಷ್ಯಾವಃ, ಹನಿಷ್ಯಾಮಃ। 

ಲೋಟ್‌: ಹನ್ತು/ಹತಾತ್‌- ಪ್ರಥಮಪುರುಷ ಏಕವಚನದಲ್ಲಿ “ಹನ್‌' ಧಾತುವಿನ 


666 ಲಘುಸಿದ್ಧಾಂತ ಕೌಮುದೀ 


ನಂತರ "ಲೋಟ್‌' "ಲ್‌' ಕಾರದ, "ಲಟ್‌' "ಲ್‌' ಕಾರದ ಪ್ರಥಮಪುರುಷ ಏಕವಚನದ 
ರೂಪವಾದ “ಹನ್ತಿ' ಎಂಬ ರೂಪವಾದಮೇಲೆ “ಏರುಃ” ಎಂಬ ಸೂತ್ರದಿಂದ “ಇ' 
ಕಾರಕ್ಕೆ "ಉತ್ಸ(ಉ)' ಬಂದು ಹನ್ತ್ನು ಎಂಬ ರೂಪವು ಸಿದ್ಧವಾಗುತ್ತದೆ. ಆದರೆ 
“ತುಹ್ಯೋಸ್ತಾಕಜ್ಜಾಶಿಷ್ಠನ್ನ್ಯ ತರಸ್ಕಾಮ್‌” ಎ೦ಬ ಸೂತ್ರದಿಂದ ತಾತಜ್‌(ತಾತ್‌)' ಆದೇಶ 
ಬಂದಾಗ ಹನ್‌ ತಾತ್‌ ಎಂದಿರುತ್ತದೆ. “ಅನುದಾತ್ತೋಪದೇಶವನತಿತನೋತ್ಯಾದೀ- 
ನಾಮನುನಾಸಿಕಲೋಪೋ ರುಲಿ ಕ್ವಿತಿ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ 
ಬಂದು ಹತಾತ್‌ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಹತಾಮ್‌ ಮತ್ತು ಫ್ನ್ಷನ್ನು ಎಂಬ ದ್ವಿವಚನ ಬಹುವಚನ 
ರೂಪಗಳನ್ನೂ “ಲಟ್‌” "ಲ್‌' ಕಾರದ ಪ್ರಕ್ರಿಯೆಯನ್ನು ಅನುಸರಿಸಿ ತಿಳಿದುಕೊಳ್ಳಬೇಕು. 

(ಹ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 561.ಹನ್ನೇರ್ಜಃ (6.4.36) 

ವೃತ್ತಿಃ-ಹೌ ಪರೇ। 

ಪ. ಛೇ. - ಹನ್ನ್ತೇಃ, ಜ 

ಅ. ವೃ.- “ಶಾ ಹೌ” ಎಂಬ ಸೂತ್ರದಿಂದ "ಹೌ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಹಿ” ಪರದಲ್ಲಿದ್ದಾಗ, "ಹನ್‌' ಧಾತುವಿನ "ಹನ್‌' ರೂಪಕ್ಕೆ "ಜ' ಆದೇಶವು 
ಬರುತ್ತದೆ. 

(ಅತಿದೇಶವನ್ನು ವಿಧಿಸುವ ಅಧಿಕಾರ ಸೂತ್ರ) 

ಸೂತ್ರ- 562 ಅಸಿದ್ಧವದತ್ರಾಭಾತ್‌ (6.4.22) 

ವೃತ್ತಿಃ-ಇತಃ ಊಧಣ್ವಮ್‌ ಆಪಾದಸಮಾಪ್ರೇಃ ಆಭೀಯ೦ ಸಮಾನಾಶ್ರಯೇ ತಸ್ಮಿನ್‌ 
ಕರ್ತವ್ಯೇ ತತ್‌ ಅಸಿದ್ಧಮ್‌। ಇತಿ ಜಸ್ಯ ಅಸಿದ್ಧತ್ವಾತ್‌ ನ ಹೇಃ ಲುಕ್‌। ಜಹಿ। ಹತಾತ್‌। 
ಹತಮ್‌। ಹತ। ಹನಾನಿ। ಹನಾವ। ಹನಾಮ। ಅಹನ್‌, ಅಹತಾಮ್‌, ಅಫ್ನನ್‌। ಅಹನ್‌, 
ಅಹತಮ್‌, ಅಹತ। ಅಹನಮ್‌, ಅಹನ್ವ, ಅಹನ್ನ ಹನ್ಯಾತ್‌। ಹನ್ಮಾತಾಮ್‌, ಹನ್ಯುಃ। 

ಪ. ಛೇ. - ಅಸಿದ್ಧವತ್‌, ಅತ್ರ, ಆ, ಭಾತ್‌। 

ಅರ್ಥ- “ಭಸ್ಯ” 0 ಅಧಿಕಾರವು 6ನೆಯ ಅಧ್ಯಾಯದ 4 ನೆಯ ಪಾದದವರೆಗೆ 
ಇರುವುದು. ಇದಕ್ಕೆ ಭಾಧಿಕಾರ ಎಂದು ಹೇಳುತ್ತಾರೆ. ಆದುದರಿಂದ ಈ ಸೂತ್ರವು 
ಮೊದಲು ಈ ಪಾದಾನ್ವದವರೆಗೆ ಆಭೀಯ ವೆಂದು ಹೇಳುತ್ತಾರೆ. ಒಂದು ಕಾರ್ಯವನ್ನು 
ಮಾಡಿದಮೇಲೆ ಮತ್ತೊಂದು ಸಮಾನಾಶ್ರಯ ಕಾರ್ಯ ಮಾಡಬೇಕಾದಾಗ, ಆ ಮೊದಲನೇ 
ಕಾರ್ಯವು ಅಸಿದ್ಧದನ್ತಿರುವುದು. ಇಲ್ಲಿ "ಹಿ' ಶಬ್ದವನ್ನು ಪರದಲ್ಲಿ ಉಳ್ಳ “ಹನ್‌' 
ಧಾತುವಿಗೆ “ಜ್‌' ಎ೦ಬ ಆದೇಶವು ಮಾಡಲಾಗಿದೆ. ಈಗ “ಜಹಿ' ಎಂದಿದ್ದಾಗ, “ಅತೋ 
ಹೇಃ” ಎಂಬ ಸೂತ್ರದಿಂದ "ಹಿ' ಗೆ ಲೋಪವು ಬರಬೇಕಾಗಿತ್ತು, "ಜ್‌' ಆದೇಶವು 
ಬರುವದಕ್ಕೆ “ಹನ್‌' ಎ೦ಬ ಪಕೃತಿಯು ಮತ್ತು “ಹಿ” ಎಂಬ ಪ್ರಕ್ಕಯವೂ ನಿಮಿತ್ತವಾಗಿರುತ್ತದೆ. 
ಅಂದರೆ ಆಶ್ರಯವಾಗಿರುತ್ತದೆ. "ಹ' ಲೋಪವು ಬರುದಕ್ಕೂ ಸಹ ಈ ಪ್ರಕೃತಿ(ಜ್‌) 


ತಿಐನ್ಹೇ ಅದಾದಿ-ಪರಸ್ಕೈಪದದ ರೂಪಗಳು 667 


ಪ್ರತ್ಯಯಗಳೇ ನಿಮಿತ್ತಗಳಾಗಿರುತ್ತವೆ. ಆದುದರಿಂದ ಈ ಸೂತ್ರದಿಂದ ಮೊದಲು ಬಂದ 
"ಜ್‌' ಆದೇಶವು ಎರಡನೆಯದಾದ "ಹಿ' ವರ್ಣದ ಲೋಪರೂಪವಾದ ಆಭೀಯ 
ಕಾರ್ಯವನ್ನು ಮಾಡುವಾಗ, ಅಸಿದ್ದದನಿರುತ್ತದೆ. ಅಂದರೆ ಲೋಪವನ್ನು ಹೇಳುವ 
ಸೂತ್ರಕ್ಕೆ 'ಹನ್‌' ಎಂಬುದೇ ಇರುವಂತೆ "ಕಾಣುತ್ತದೆ. “ಹಿ” ಜಾ ಬರುವುದಿಲ್ಲ. 
ಆದುದರಿಂದ “ಜಹಿ' ಎಂದೇ ಇರುತ್ತದೆ. 

“ತಾತ್‌' ಮೊದಲಾದ ಪ್ರತ್ಯಯಗಳು ಪರವಾದಾಗ, "ನ್‌' ಕಾರಲೋಪ, ಮತ್ತು 
ಉತ್ತಮಪುರುಷದಲ್ಲಿ “ಆಡುತ್ತಮಸ್ಕ ಪಿಚ್ಚ” ಎಂಬ ಸೂತ್ರದಿಂದ "ಆಟ್‌' ಆಗಮವು 
ಬಂದು ಹನಾನಿ ಇತ್ಯಾದಿ ರೂಪಗಳಾಗುವವು. 

ರೂಪಗಳು: ಹನ್ತು/ಹತಾತ್‌, ಹತಾಮ್‌,ಘ್ನನ್ನುಜಹಿ/ಹತಾತ್‌, ಹತಮ್‌, ಹತ। ಹನಾನಿ, 
ಹನಾವ, ಹನಾಮ। 

ಲಜಕ್‌: ಉದಾ- ಅಹನ್‌-ಪ್ರಥಮಪುರುಷ ಏಕವಚನದಲ್ಲಿ "ಹನ್‌' ಧಾತುವಿನ 
ನಂತರ "ತಿಪ್‌(ತಿ)' ಬಂದು, ನಂತರ ಧಾತುವಿನ ಪರದಲ್ಲಿ “ಶಪ್‌(ಅ)' ಬಂದು, ಅದು 
ಲೋಪವಾದಮೇಲೆ ಧಾತುವಿಗೆ ಪೂರ್ವದಲ್ಲಿ "ಅಟ್‌(ಅ)' ಆಗಮ ಬಂದು ತಿ” 
ಯಲ್ಲಿರುವ "ಇ' ಕಾರಕ್ಕೆ “ಇತಶ್ಸ” ಎಂಬುದರಿಂದ ಲೋಪ ಬಂದು ಅಹನ್‌4ತ್‌ 
ಎಂದಿರುತ್ತದೆ. 

"ತ್‌' ಕಾರಕ್ಕೆ “ಸಂಯೋಗಾನ್ನಸ್ಯ ಲೋಪಃ” ಎಂಬುದರಿಂದ ಲೋಪ ಬಂದು 
ಅಹನ್‌ ಎಂದು ರೂಪ ಸಿದ್ಧವಾಗುತ್ತದೆ. 

ಉದಾ- ಅಹತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ "ಹನ್‌' ಧಾತುವಿನ ನಂತರ 
“ತಸ್‌' ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ತಾಮ್‌' ಆದೇಶ ಬಂದಮೇಲೆ 
ಹಿಂದಿನಂತೆಯೇ “ಶಪ್‌(ಅ)' ಲೋಪ ಮತ್ತು ಧಾತುವಿನ ಪೂರ್ವಕ್ಕೆ ಅಡಾಗಮ 
ಬಂದು ಅಹನ್‌--ತಾಮ್‌ ಎಂದಿರುತ್ತದೆ. "ತಾಮ್‌' ಪ್ರತ್ಯಯವು ಪರದಲಿರುವುದರಿಂದ 
ಹಿಂದಿನಂತೆ ಅನುನಾಸಿಕವಾದ "ನ್‌' ಕಾರಕ್ಕೆ ಲೋಪ ಬಂದು, ಅಹತಾಮ್‌ ಎಂದು 
ರೂಪವಾಗುತ್ತದೆ. 

ಉದಾ- ಅಫ್ನನ್‌- ಪ್ರಥಮಪುರುಷ ಬಹುವಚನದಲ್ಲಿ "ಹನ್‌' ಧಾತುವಿನ ನಂತರ 
"ರು ಪ್ರತ್ಯಯ ಬಂದು ಹಿಂದಿನಂತೆ ಪ್ರಕ್ರಿಯೆ ನಡೆದು ಅಹನ್‌. ಅನ್ನ್‌ ಎಂದಿದ್ದಾಗ, 
“ಗಮ-ಹನ-ಜನ-ಖನ-ಘಸಾಂ ಲೋಪಃ ಕ್ಲಿತ್ಯನಜಿ” ಎಂಬ ಸೂತ್ರದಿಂದ ಉಪಧಾ 
(ಹ ಕಾರೋತ್ತರ ಅ-ಕಾರ) ಲೋಪವಾಗಿ ಅಹ್‌ನ್‌+೬ಅನ್ಸ್‌ ಎಂದಿದ್ದಾಗ, "ಹ್‌' ಕಾರಕ್ಕೆ 
“ನ್‌' ಕಾರವು ಪರದಲ್ಲಿರೋಣದರಿಂದ “ ಹೋ ಹನ್ನೇರ್ಲಿನ್ನೇಷು” ಎಂಬ ಸೂತ್ರದಿಂದ 
ಕುತ್ವ(ಫ್‌) ಬಂದು "ತ್‌' ಕಾರಕ್ಕೆ “ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ 
ಲೋಪ ಬಂದು ಅಫ್ನನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಹನ್‌-ಮಧ್ಯಮಪುರುಷ ಏಕವಚನದಲ್ಲಿ "ಹನ್‌' ಧಾತುವಿನಮೇಲೆ 
"ಸಿಪ್‌' ಪರದಲ್ಲಿದ್ದಾಗ, ಪ್ರಥಮಪುರುಷ ಏಕವಚನದ ಪ್ರಕಿಯೆಯಂತೆ ಪ್ರಕ್ರಿಯೇ ನಡೆದು 
ಅಹನ್‌ ಎಂಬ ರೂಪ ವು ಸಿದ್ಧವಾಗುತ್ತದೆ. 


668 ಲಘುಸಿದ್ಧಾಂತ ಕೌಮುದೀ 


ಉದಾ- ಅಹತಮ್‌, ಅಹತ - ಮಧ್ಯಮಪುರುಷ ದ್ವಿವಚನ ಬಹುವಚನಗಳಲ್ಲಿ 
ಹಿಂದಿನಂತೆಯೇ ಪ್ರಕ್ರಿಯೆಗಳು ನಡೆದು ಅಹತಮ್‌, ಅಹತ ಎಂಬ ರೂಪಗಳು 
ಸಿದ್ಧವಾಗುತ್ತವೆ. 

ಉದಾ- ಅಹನಮ್‌, ಅಹನ್ವ ಅಹನ್ಮ- ಉತ್ತಮಪುರುಷ ಮೂರೂ ವಚನಗಳಲ್ಲಿಯೂ 
ಯಾವದೇ ವಿಶೇಷ ಪ್ರಕ್ರಿಯೆ ನಡೆಯದೆ ಹಿಂದಿನಂತೆಯೇ ಅಹನಮ್‌, ಅಹನ್ವ, ಅಹನ್ಮ 
ಎಂಬ ಈ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಹನ್‌, ಅಹತಾಮ್‌, ಅಫ್ನನ್‌। ಅಹನ್‌, ಅಹತಮ್‌, ಅಹತ। ಅಹನಮ್‌, 
ಅಹನ್ವ, ಅಹನ್ನ। 

ವಿಧಿಲಿಜಕೆ: ರೂಪಗಳು: ಹನ್ಯಾತ್‌, ಹನ್ಯಾತಾಮ್‌, ಹನ್ಯುಃಹನ್ಯಾಃ, ಹನ್ಯಾತಮ್‌, 
ಹನ್ಯಾತ। ಹನ್ಯಾಮ್‌, ಹನ್ಯಾವ, ಹನ್ಯಾಮ। 

(ಅಧಿಕಾರ ಸೂತ್ರ) 

ಸೂತ್ರ- 569.ಆರ್ಧಧಾತುಕೇ (2.4.35) 

ವೃತ್ತಿಃ-ಇತ್ಯಧಿಕೃತ್ಯ 

ಅರ್ಥ- ಆರ್ಧಧಾತುಕದಲ್ಲಿ ಎಂದರೆ ಆರ್ಧಧಾತುಕ ಅಧಿಕಾರದಲ್ಲಿ ಅಥವಾ 
ಆರ್ಧಧಾತುಕ ವಿವಕ್ಷೆಯಲ್ಲಿ 

(ವಧಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 564.ಹನೋ ವಧ ಅಶೆ! (೭.4.42) 

ಪ. ಛೇ. - ಹನಃ, ವಧ(ಲುಪ್ತ ಪ್ರಥಮಾಕಂ ಪದಮ್‌), ಲಿಜಿ। 

ಅ. ವ್ಯ. -ಅರ್ಧಧಾತುಕೇ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಆರ್ಧಧಾತುಕ ಲಿಜ್‌(ಆಶೀರ್ಲಿಜ್‌) "ಲ್‌' ಕಾರದ ವಿವಕ್ಷೆ ಇದ್ದಾಗ, 
“ಹನ್‌' ದಾತುವಿಗೆ “ವಧ್‌' ಆದೇಶವು ಬರುತ್ತದೆ. 

ಆರ್ಧಧಾತುಕ ಅಧಿಕಾರದಲ್ಲಿ ಇರುವ ಈ “ಆಶೀರ್ಲಿಜ್‌'ನಲ್ಲಿ "ಹನ್‌' ಧತುವಿಗೆ 
“ವಧ್‌' ಬರುತ್ತದೆ. ಯಾಕೆಂದರೆ “ಲಿಜಾಶಿಷೀ” ಎ೦ಬ ಸೂತ್ರದಿಂದ "ಆಶೀರ್ಲಿಜ್‌' ಗೆ 
ಆರ್ಧಧಾತುಕ ಸಂಜ್ಞೆಯು ಬರುತ್ತದೆ. 
ಸೂತ್ರ- 565.ಲುಹೆ ಚ (2.4.43) 

ವೃತ್ತಿಃ-ವಧಾದೇಶಃ ಅದನ್ನಃ ಆರ್ಧಧಾತುಕೇ ಇತಿ ವಿಷಯಸಪ್ತಮೀ। ತೇನ 
ಆರ್ಧಧಾತುಕ ಉಪದೇಶೇ ಅಕಾರಾಂತತ್ವಾತ್‌ ಅತಃ ಲೋಪಃ। ವಧ್ಯಾತ್‌। ವಧ್ಯಾಸ್ತಾಮ್‌। 
ಅದೇಶಸ್ಯ “ಅನೇಕಾಚಿತ್ವಾತ್‌ ಏಕಾಚ್‌' ಇತಿ ಇಣ್‌-ನಿಷೇಧಾಭಾವಾತ್‌ ಇಟ್‌। “ಅತೋ 
ಹಲಾದೇಃ” ಇತಿ ವೃದ್ಧೌ ಪ್ರಾಪ್ತಾಯಾಮ್‌। 

ಅ. ವೃ.- “ಹನ-ವಧ-ಲಿಜಿ” ಎಂಬ ಸೂತ್ರದಿಂದ "ಹನ' ಮತ್ತು “ವಧ' ಎಂಬ 
ಪದಗಳು ಅನುವೃತ್ತವಾಗಿವೆ. “ಆರ್ಧಧಾತುಕೇ” ಎಂಬುದು ಅಧಿಕಾರಸೂತ್ರವಾಗಿದೆ. 


ತಿಐನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 669 


ಅರ್ಥ- ಆರ್ಧಧಾತುಕ ಲುಜ್‌ "ಲ್‌' ಕಾರದ ವಿವಕ್ಷೆ ಇದಾಗ, "ಹನ್‌' ಧಾತುವಿಗೆ 
“ವಧ(ವಧ್‌)' ಎಂಬುದು ಆದೇಶವಾಗಿ ಬರುತ್ತದೆ. ಆರ್ಧಧಾತುಕ ಉಪದೇಶದಲ್ಲಿ ಈ 
ಧಾತುರೂಪ ಆದೇಶವು ಅದನ್ನವಾಗಿ ಇದೆ. ಆದರೆ “ಅತೋಲೋಪಃ” ಎಂಬುದರಿಂದ 
“ಅ' ಕಾರಕ್ಕೆ ಲೋಪವು ಬರುತ್ತದೆ. 

ಗಮನಕ್ಕೆ- ಹಲವಾರು ವೈಯ್ಯಾಕರಣಿಗಳು ಈ ಎರಡು ಸೂತ್ರಗಳನ್ನು ಸೇರಿಸಿ 
ವ್ಯಾಖ್ಯಾನ ಮಾಡಿದ್ದಾರೆ - ಹನ್‌ ಧಾತುವಿನ ಸ್ಥಾನದಲ್ಲಿ ವಧ(ವಧ್‌) ಆದೆಶವು 
ಬರುತ್ತದೆ. ಆರ್ಧಧಾತುಕ “ಲಿಜ್‌' “ಲುಜ್‌' ಗಳ ವಿವಕ್ಷೆ ಇದ್ದಾಗ. 

ಆಶೀರ್ಲಿಜ್‌: ಉದಾ- ವಧ್ಯಾತ್‌- ಪ್ರಥಮಪುರುಷ ಏಕವಚನದಲ್ಲಿ "ಹನ್‌' ಧಾತುವಿನ 
ನಂತರ ಆಶೀರ್ಲಿಜ್‌ ನಲ್ಲಿ “ಹನೋವಧಲಿಜಿ” ಎಂಬ ಸೂತ್ರದಿಂದ "ಹನ್‌' ಗೆ 
ವಧ(ವಧ್‌) ಆದೇಶವು ಬಂದಮೇಲೆ ಲಿಜಾದೇಶವಾದ “ತಿಜ್‌' ಬಂದು ಧಾತುವಿನ 
ಪರದಲ್ಲಿ "ಯಾಸುಟ್‌(ಯಾಸ್‌)' ಆಗಮ ಬಂದಮೇಲೆ ವಧ*ಯಾಸ್‌..ತಿ ಎಂದಿದ್ದಾಗ 
“ಇತಶ್ನ” ಎಂಬುದರಿಂದ "ಇ' ಕಾರ ಲೋಪವಾದಾಮೇಲೆ ವಧಃಯಾಸ್‌+ತ್‌ ಎಂದಿರುತ್ತದೆ. 
“ಅತೋಲೋಪಃ” ಎಂಬುದರಿಂದ ವಧ ಎಂಬಲ್ಲಿರುವ "ಧ್‌' ಕಾರೋತ್ತರ "ಅ 
ಕಾರಕ್ಕೆ ಲೋಪ ಬಂದು “ಸ್ಕೋಃ ಸಂಯೋಗಾದ್ಯೋರನ್ನೇಚ” ಎಂಬ ಸೂತ್ರದಿಂದ 
"ಸ್‌ ಕಾರಕ್ಕೆ ಲೋಪ ಬಂದು ವಧ್ಯಾತ್‌ ಎಂದು ರೂಪವಾಗುತ್ತದೆ. 

Mi ವಧ್ಯಾತ್‌, ವಧ್ಯಾಸ್ತಾಮ್‌, ವಧ್ಯಾಸುಃ। ವಧ್ಯಾಃ, ವಧ್ಯಾಸ್ತಮ್‌ ವಧ್ಯಾಸ್ತ 
ವಧ್ಯಾಸಮ್‌, ವಧ್ಯಾಸ್ವ, ವಧ್ಯಾಸ್ಮ 

(ಸ್ಥಾನಿವದ್ಧಾವವನ್ನು ವಿಧಿಸುವ ಅತಿದೇಶ ಸೂತ್ರ) 

ಲುಣ್‌್‌: 

ಸೂತ್ರ- 566. ಅಚಃ ಪರಸ್ಮಿನ್‌ ಪೂರ್ವವಿಧೌ। (1.1.57) 

ವೃತ್ತಿಃ - ಪರನಿಮಿತ್ತಃ ಆವಾ ಬ ಸವತ ಸ್ಥಾನಿಭೂತಾದಚಃ ಪೂರ್ವತ್ವೇನ 

ದೃಷ್ಟಸ್ಯ “ಧೌ ಕರ್ತವ್ಯೇ। ಇತಿ ಅಲ್ಲೋಪ ಸ್ಯ ಸ್ಥಾನಿವತ್ವಾತ್‌ ನ ವೃದ್ಧಿಃ ಅವಧೀತ್‌। 

ಅಹನಿಷ್ಯತ್‌। ಯು ಹತಾ (3) 

ಅ. ವೃ.- “ಸ್ಥಾನಿವದಾದೇಶೋನಲ್ಲಿಧ್‌” ಎಂಬ ಸೂತ್ರದಿಂದ "ಸ್ಥಾನಿವತ್‌' ಮತ್ತು 
“ಆದೇಶಃ' ಎಂಬ “ಪದಗಳು ಅನುವ್ಯ ತ್ರವಾಗುತ್ತವೆ. 

ಅರ್ಥಃ- ಪರನಿಮಿತ್ತವಾದ (ಪರದಲ್ಲಿ ಇರುವದನ್ನು ನಿಮಿತ್ತವಾಗಿ ಮಾಡಿಕೊಂಡು 
ಬಂದಿರುವ) ಅಜಾದೇಶವು (ಅಚ್‌ ಸ್ಥಾನದಲ್ಲಿ ಬಂದ ಆದೇಶವು) ಸ್ಥಾನಿಯಾದ ಅಚ್‌ 
ಗಿಂತ ಪೂರ್ವದಲ್ಲಿರುವದಕ್ಕೆ ಕಾರ್ಯವನ್ನು ಮಾಡಬೇಕು ಎಂದಿದ್ದಾಗ, ಸ್ಥಾನಿಯಂತೆಯೇ 
ಇರುವುದು. 

ಲುಜಕ: ಉದಾ-ಅವಧೀತ್‌- ಪ್ರಥಮಪುರುಷ ಏಕವಚನದಲ್ಲಿ "ಹನ್‌' ಧಾತುವಿಗೆ 
ವಧ(ವಧ್‌) ಆದೇಶ ಬಂದಮೇಲೆ "ಲುಜ್‌' "ಲ್‌' ಕಾರಾದೇಶವಾದ “ತಿಪ್‌(ತಿ)' 
ಬಂದು “ಇತಶ್ಚ” ಎಂಬುದರಿಂದ "ಇ' ಕಾರ ಲೋಪವಾಗಿ ಧಾತುವಿಗೆ ಪೂರ್ವದಲ್ಲಿ 


670 ಲಘುಸಿದ್ಧಾಂತ ಕೌಮುದೀ 


"ಅಟ್‌(ಅ)' ಆಗಮ ಬಂದು ಅ ವಧ*-ತ್‌ ಎಂದಿದ್ದಾಗ, ಧಾತುವಿನ ನಂತರ 'ಜ್ಲಿ' 
ಬಂದು ಅದಕ್ಕೆ "ಸಿಚ್‌(ಸ್‌)' ಆದೇಶ ಬಂದು ಅವಧ-ಸ್‌*ತ್‌ ಎಂದಿರುತ್ತದೆ. ಈ 
ಧಾತುವು ಏಕಾಚ್‌ ಆಗಿರುವುದರಿಂದ ಅನಿಟ್‌ ಆಗಿದೆ. ಆದರೆ “ವಧ' ಆದೇಶ 
ಬಂದಿರೋಣದ್ದರಿಂದ ಅನೇಕಾಚ್‌ ಆಗಿ ಸೇಟ್‌ ಆಗುತ್ತದೆ. ಆದುದರಿಂದ 
“ಆರ್ಧಧಾತುಕಸ್ಕೇಡ್ವಲಾದೇಃ” ಎಂಬುದರಿಂದ "ಸ್‌' ಗೆ ಆದ್ಯವಯವವಾಗಿ "ಇಟ್‌(ಇ)' 
ಆಗಮವು ಬಂದು ಅವಧ ಇಸ್‌4ತ್‌ ಎಂದಿದ್ದಾಗ “ಅಸ್ತಿ ಸಿಜೋಪಪೃಕ್ತೇ” 
ಎಂಬುದರಿಂದ “ತ್‌' ಗೆ "ಈಟ್‌' ಆಗಮ ಬಂದು ಅವಧ-4ಇಸ್‌4ಈತ್‌ ಎಂದಿರುತ್ತದೆ. 
“ಅತೋಲೋಪಃ” ಎಂಬುದರಿಂದ ಅನ್ನ 4 “ಅ” ಕಾರಕ್ಕೆ ಲೋಪ ಬಂದು ಅವಧ್‌ 
ಎಂದು ಹಲನ್ತ ಧಾತುವಾಗಿ ಭಾವಿಸುವುದರಿಂದ “ಅತೋಹಲಾದೇರ್ಲಘೋಃ” 
ಎಂಬುದರಿಂದ 'ವ' ಕಾರೋತ್ತರ "ಅ' ಕಾರಕ್ಕೆ ವೈಕಲ್ಪಿಕವಾಗಿ ವೃದ್ಧಿಯು ಪ್ರಾಪ್ತವಾದಾಗ 
ಪ್ರಕೃತ ಸೂತ್ರದಿಂದ ಸ್ಥಾನಿವದ್ಧಾವವು ಬಂದು ಅಂದರೆ “ಅ” ಕಾರದ ಲೋಪಕ್ಕೆ 
ಸ್ಥಾನಿವದ್ಗಾವ ಮಾಡಿ ಅದನ್ತವಾಗಿಯೇ ತೋರುತ್ತದೆ. ವಧ ಎಂಬಲ್ಲಿರುವ “ಅ' ಕಾರವು 
ಸ್ಥಾನಿಭೂತ “ಅಚ್‌' ಆಗಿದೆ. "ಅ' ಕಾರದ ಪೂರ್ವದಲ್ಲಿ ವೃದ್ಧಿಯು ಪ್ರಾಪ್ತವಾಗಿದೆ. 
ಸ್ಥಾನಿವದ್ಭಾವದಿಂದ ಧಾತು ಮತ್ತು ಸಿಚ್‌ ಗಳ ಮಧ್ಯದಲ್ಲಿ "ಅ' ಕಾರವು ಇದ್ದಂತೆಯೇ 
ಭಾವಿಸುವುದರಿಂದ ವೃದ್ಧಿಯು ಬರುವುದಿಲ್ಲ. “ಇಟಕಟಿ” ಎಂಬ ಸೂತ್ರದಿಂದ 
ಮಧ್ಯದಲ್ಲಿರುವ "ಸ್‌ ಕಾರಕ್ಕೆ ಲೋಪ ಬಂದು ಸವರ್ಣದೀರ್ಪಸಂಧಿಯಿಂದ ಅವಧೀತ್‌ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅವಧೀತ್‌, ಅವಧಿಷ್ಟಾಮ್‌, ಅವಧಿಷುಃ ಅವಧೀಃ, ಅವಧಿಷ್ಟಮ್‌, 
ಅವಧಿಷ್ಟ ಅವಧಿಷಮ್‌, ಅವಧಿಷ್ಟ, ಅವಧಿಷ್ಠ 

ಲೃಜಕ: ರೂಪಗಳು: ಅಹನಿಷ್ಯತ್‌, ಅಹನಿಷ್ಯತಾಮ್‌, ಅಹನಿಷ್ಯನ್‌। ಅಹನಿಷ್ಯಃ, 
ಅಹನಿಷ್ಯತಮ್‌, ಅಹನಿಷ್ಯತ। ಅಹನಿಷ್ಯಮ್‌, ಅಹನಿಷ್ಯಾವ, ಅಹನಿಷ್ಯಾಮ। 

3. ಯು-ಮಿಶ್ರಣಾಮಿಶ್ರಣಯೋಃ (ಸೇರುವುದು ಮತ್ತು ಬಿಡುಗಡೆಯಾಗುವುದು) 
- ಈ ಧಾತುವು "ಸೇಟ್‌' ಆಗಿದೆ. 


(ವೃದ್ಧಿಯನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೮7.ಉತೋವೃದ್ಧಿರ್ಲುಕಿ ಹಆ। (7.3.89) 

ವೃತ್ತಿಃ-ಲುಗ್ವಿಷಯೇ ಉತಃ ವೃದ್ಧಿಃ ಪಿತಿ ಹಲಾದೌ ಸಾರ್ವಧಾತುಕೇ ನ ತು 
ಅಭ್ಯಸ್ತಸ್ಯ| ಯೌತಿ, ಯುತಃ, ಯುವಂತಿ। ಯೌಷಿ, ಯುಥಃ, ಯುಥ। ಯೌಮಿ, 
ಯುವಃ, ಯುಮಃ ಯುಯಾವ। ಯವಿತಾ। ಯವಿಷ್ಯತಿ। ಯೌತು। ಯುತಾತ್‌। ಅಯೌತ್‌। 
ಅಯುತಾಮ್‌। ಅಯುವನ್‌। ಯುಯಾತ್‌। ಇಹ ಉತೋ ವೃದ್ಧಿಃ ನ। ಭಾಷ್ಯೇ "ಪಿಚ್ಚ 
ಜಿತ್‌ ನ' “ಜಿಚ್ಚ ಹಿತ್‌ ನ' ಇತಿ ವ್ಯಾಖ್ಯಾನಾತ್‌। ಯುಯಾತಮ್‌। ಯುಯುಃ ಯೂಯಾತ್‌। 
ಯೂಯಾಸ್ತಾಮ್‌। ಯೂಯಾಸುಃ ಅಯಾವೀತ್‌। ಅಯವಿಷ್ಯತ್‌। ಯಾ ಪ್ರಾಪಣೇಃ4। 
ಯಾತಿ। ಯಾತಃ ಯಾಂತಿ। ಯಯೌ। ಯಾತಾ। ಯಾಸ್ಕತಿ। ಯಾತು। ಅಯಾತ್‌। 
ಅಯಾತಾಮ್‌। 


ತಿಐನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 671 


ಪ. ಛೇ. - ಉತ, ವೃದ್ಧಿಃ, ಲುಕಿ, ಹಲಿ। 

ಅ. ವ್ಯ- “ನಾಭ್ಯಸ್ತಸ್ಯಾಚಿ ಪಿತಿ ಸಾರ್ವಧಾತುಕೇ” ಎಂಬ ಸೂತ್ರದಿಂದ ನ, 
ಅಭ್ಯಸ್ತಸ್ಯ, ಪಿತಿ ಮತ್ತು ಸಾರ್ವಧಾತುಕೇ ಎಂಬ 4 ಪದಗಳು ಅನುವೃತ್ತವಾಗುತ್ತವೆ. 
“ಅಂಗಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಹಲಾದಿಯಾಗಿದ್ದು ಪಿತ್‌ ಆದ ಸಾರ್ವಧಾತುಕ ಪ್ರತ್ಯಯವು ಪರದಲ್ಲಿದ್ದಾಗ, 
"ಲುಕ್‌(ಲೋಪ)' ನ ವಿಷಯದಲ್ಲಿ ಅನಭ್ಯಸ್ತ ಉದನ್ತ ಅಂಗಕ್ಕೆ ವೃದ್ಧಿಯು ಬರುತ್ತದೆ. 

ಉದಾ- ಯೌತಿ-ಪ್ರಥಮಪುರುಷ ಏಕವಚನದಲ್ಲಿ ಯು ಧಾತುವಿನ ಅಂತರ "ಲಟ್‌' 
ಬಂದು ಅದಕ್ಕೆ ಆದೇಶವಾಗಿ ತಿಪ್‌(ತಿ) ಬಂದು ಧಾತುವಿನ ನಂತರ "ಶಪ್‌(ಅ)' 
ಪ್ರತ್ಯಯ ಬಂದು ಅದು ಲೋಪವಾದಮೇಲೆ ಯುತಿ ಎಂದಿರುತ್ತದೆ. "ತಿ (ತಿಪ್‌)' 
ಪ್ರತ್ಯಯವು "ಪಿತ್‌' ಆಗಿರುವುದರಿಂದ ಸಾರ್ವಧಾತುಕವಾಗಿದೆ. ಪ್ರಕೃತ ಸೂತ್ರದಿಂದ 
"ಯು' ನಲ್ಲಿರುವ "ಉ' ಕಾರಕ್ಕೆ ವೃದ್ಧಿ ಬಂದು ಯೌ..ತಿ-ಯೌತಿ ಎಂದಾಗುತ್ತದೆ. 

ಸೂಚನೆ -ಮಧ್ಯಮಪುರುಷ, ಏಕವಚನ ಮತ್ತು ಉತ್ತಮಪುರುಷ ಏಕವಚನಗಳಲ್ಲಿ 
ಇದೇ ರೀತಿ ಪ್ರಕ್ರಿಯೆಯು ನಡೆದು ಯೌಷಿ ಮತ್ತು ಯೌಮಿ ಎಂಬ ರೂಪಗಳು 
ಕ್ರಮವಾಗಿ ಸಿದ್ಧಿಸುತ್ತವೆ. ಉಳಿದ 6 ಪ್ರತ್ಯಯಗಳು ಪಿತ್‌ ಆಗಿ ಇಲ್ಲದೇ ಇರುವುದರಿಂದ 
ವೃದ್ಧಿಯು ಬರುವುದಿಲ್ಲ. 

ಉದಾ- ಯುವನ್ತಿ -ಪ್ರಥಮಪುರುಷ ಬಹುವಚನದಲ್ಲಿ ಯು- ಅನ್ಸ್‌-ಇ-ಯು-ಅನ್ತಿ 
ಎ೦ದಿದ್ದಾಗ, ಅಜಾದಿ ಪ್ರತ್ಯಯ(ಅನ್ತಿ) ವು ಪರದಲ್ಲಿರೋಣದರಿಂದ “ಅಚಿ 
ಶ್ನುಧಾತುಭ್ರುವಾಮ್‌ ಯ್ವೋರಿಯಜುವಜೌ” ಎಂಬ ಸೂತ್ರದಿಂದ "ಯು'ನಲ್ಲಿರುವ 
"ಉ' ಕಾರಕ್ಕೆ "ಉವಜ್‌(ಉವ್‌)' ಆದೇಶ ಬಂದು ಯ್‌4ಉವ್‌+ಅನ್ನಿಎಯುವನ್ತಿ 
ಎ೦ಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಯೌತಿ, ಯುತಃ, ಯುವನ್ನಿಃ ಯೌಷಿ, ಯುಥಃ, ಯುಥ। ಯೌಮಿ, 
ಯುವಃ, ಯುಮಃ। 

ಲಿಟ್‌: ಉದಾ-ಯುಯಾವ- ಪ್ರಥಮಪುರುಷ ಏಕವಚನದಲ್ಲಿ "ಯು' ಧಾತುವಿನ 
ನಂತರ ಲಿಡಾದೇಶವಾದ “ತಿಪ್‌(ತಿ)” ಬಂದು, ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
“ಇಲ್‌(ಅ)' ಆದೇಶವಾಗಿ ಬಂದು ಧಾತುವಿಗೆ ದ್ವಿತ್ವಬ೦ದಮೇಲೆ ಯುಯು--ಅ 
ಎಂದಿರುತ್ತದೆ. “ಅಚೋಜಣ್ಬ್‌ತಿ” ಎಂಬ ಸೂತ್ರದಿಂದ ಅನಭ್ಯಸ್ತ "ಯು' ನಲ್ಲಿರುವ “ಉ' 
ಕಾರಕ್ಕೆ ವೃದ್ದಿ ಬಂದು ಯುಯೌ-.ಅ ಎಂದಿದ್ದಾಗ, ವಾನ್ಹಾದೇಶ ಸಂಧಿಯಿಂದ "ಔ' 
ಕಾರಕ್ಕೆ “ಆವ್‌' ಆದೇಶ ಬಂದು ಯುಯಾವ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಯುಯಾವ, ಯುಯುವತುಃ, ಯುಯುವು8 ಯುಯವಿಥ, 
ಯುಯುವಥುಃ, ಯುಯುವ। ಯುಯಾವ/ಯುಯವ, ಯುಯುವಿವ, ಯುಯುವಿಮಃ। 

ಲುಟ್‌: ರೂಪಗಳು: ಯವಿತಾ, ಯವಿತಾರ್‌ೌ, ಯವಿತಾರಃ ಯವಿತಾಸಿ, ಯವಿತಾಸ್ಥಃ, 
ಯವಿತಾಸ್ಸ। ಯವಿತಾಸ್ಮಿ ಯವಿತಾಸ್ಟಃ, ಯವಿತಾಸ್ಕಃ 


672 ಲಘುಸಿದ್ಧಾಂತ ಕೌಮುದೀ 


ಲೃಟ್‌: ರೂಪಗಳು: ಯವಿಷ್ಯತಿ, ಯವಿಷ್ಯತಃ, ಯವಿಷ್ಯನ್ನಿ! ಯವಿಷ್ಯಸಿ, ಯವಿಷ್ಯಥಃ, 
ಯವಿಷ್ಯಥ। ಯವಿಷ್ಯಾಮಿ, ಯವಿಷ್ಯಾವಃ, ಯವಿಷ್ಯಾಮಃ। 

ಲೋಟ್‌: ರೂಪಗಳು: ಯೌತು/ಯುತಾತ್‌, ಯುತಾಮ್‌, ಯುವನ್ನುಃ ಯುಹಿ/ 
ಯುತಾತ್‌. ಯುತಮ್‌, ಯುತ। ಯವಾನಿ, ಯವಾವ, ಯವಾಮ। 

ಲಜ್‌: ರೂಪಗಳು: ಅಯೌತ್‌, ಅಯುತಾಮ್‌, ಅಯುವನ್‌। ಅಯೌಃ, ಅಯುತಮ್‌, 
ಅಯುತ। ಅಯುವಮ್‌, ಅಯುವ, ಅಯುಮ। 

ವಿಧಿಲಿಜಕ: ಉದಾ- ಯುಯಾತ್‌-ಪ್ರಥಮ ಪುರುಷ ಏಕವಚನದಲ್ಲಿ "ಯು' 
ಧಾತುವಿನ ನಂತರ "ಲಿಜ್‌' ಗೆ "ತಿಪ್‌(ತಿ)' ಆದೇಶ ಬಂದು ಧಾತುವಿನ ನಂತರ 
“ಯಾಸುಟ್‌(ಯಾಸ್‌)' ಅಗಮ ಬಂದು, ತಿ” ನಲ್ಲಿರುವ “ಇ' ಕಾರಕ್ಕೆ “ಇತಶ್ಚ” 
ಎಂಬುದರಿಂದ ಲೋಪ ಬಂದಮೇಲೆ ಯು4ಯಾಸ್‌4ತ್‌ ಎಂದಿರುತ್ತದೆ. “ಯಾಸುಟ್‌ 
ಪರಸ್ಮೈಪದೇಷೂದಾತ್ತೋ ಜಿಚ್ಚ” ಎಂಬುದರಿಂದ “ಜಿತ್‌' ಆಗಿದೆ. ಆದರೆ “ತಿ' ಯಲ್ಲಿರುವ 
"ಹಿತ್ವ' ಇದಕ್ಕೆ ಬರುವ ಆಗಮ ಯಾಸುಟ್‌ ಆಗಮದಲ್ಲಿಯೂ ಇದೆ. "ಯದಾಗಮಾಃ 
ತದ್ಗುಣೀಭೂತಾಃ ತದ್ದಹಣೇನ ಗೃಹ್ಯನ್ವೇ” ಎಂಬ ನ್ಯಾಯದಿಂದ "ಯಾಸ್‌' ಪ್ರತ್ಯಯವನ್ನು 
"ಹಿತ್‌' ಆಗಿ ಭಾವಿಸಿ ಪ್ರಕೃತ ಸೂತ್ರದಿಂದ ವೃದ್ಧಿಯು ಆಗಬೇಕು, ಇದಕ್ಕೆ ಸಮಾಧಾನವಾಗಿ 
ಪತಂಜಲಿಯು ತನ್ನ ಭಾಷ್ಯದಲ್ಲಿ ಬೇರೊಂದು ಉಪಾಯದಿಂದ ವೃದ್ಧಿಯನ್ನು 
ನಿಷೇಧಿಸಿದ್ದಾರೆ. ಅವರ ಪ್ರಕಾರ “ಬಿಚ್ಚ ಪಿನ್ನ, ಪಚ್ಚ ಜಿನ್ನ” (ಜಿತ್‌ ಆದದ್ದು ಪಿತ್‌ 
ಆಗಿರುವುದಿಲ್ಲ ಮತ್ತು ಪಿತ್‌ ಆಗಿರುವುದು ಜಿತ್‌ ಆಗಿರುವುದಿಲ್ಲ) ಎಂಬ ನ್ಯಾಯದಿಂದ 
ಯಾಸುಟ್‌ ಚಿತ್‌ ಆಗಿ ಇರುವುದರಿಂದ ಅಲ್ಲಿ ಪಿತ್ವ ಬರುವುದಿಲ್ಲ "ಪಿತ್ವ' ವಲ್ಲದ್ದರಿಂದ 
ವೃದ್ಧಿದ್ಧಿಯೂ ಬರುವವುದಿಲ್ಲ. ಆದುದರಿಂದ ಯುಯಾತ್‌ ಎಂದೇ ಆಗುತ್ತದೆ. 

ರೂಪಗಳು: ಯುಯಾತ್‌, ಯುಯಾತಾಮ್‌, ಯುಯುಃ। ಯುಯಾಃ, 
ಯುಯಾತಮ್‌, ಯುಯಾತ। ಯುಯಾಮ್‌, ಯುಯಾವ, ಯುಯಾಮ। 

ಆಶೀರ್ಲಿಜ*: ಆಶೀರ್ಲಿಜ್‌ ಇದು ಆರ್ಧಧಾತುಕವಾಗಿದೆ. ಸಾರ್ವಧಾತುಕದಲ್ಲಿ 
ಬರಬೇಕಾದ ವೃದ್ಧಿಯು ಬರುವುದಿಲ್ಲ. “ಅಕೃತ್‌ ಸಾರ್ವಧಾತುಕಯೋಃ ದೀರ್ಫಃ? 
ಎಂಬ ಸೂತ್ರದಿಂದ ದೀರ್ಫ ಬಂದು ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಯೂಯಾತ್‌, ಯೂಯಾಸ್ತಾಮ್‌, ಯೂಯಾಸುಃ ಯೂಯಾಃ, 
ಯೂಯಾಸ್ತಮ್‌, ಯೂಯಾಸ್ತ ಯೂಯಾಸಮ್‌, ಯೂಯಾಸ್ವ, ಯೂಯಾಸ್ಕ್ಮ 

ಲುಜಕ್‌: ಪ್ರಥಮಪುರುಷ ಏಕವಚನದಲ್ಲಿ "ಯು' ಧಾತುವಿನನಂತರ "“ಲುಜ್‌' 
ಆದೇಶವಾದ *ತಿಪ್‌(ತಿ)' ಬಂದು ಧಾತುವಿಗೆ ಅಡಾಗಮ ಬಂದಮೇಲೆ ಅ-ಯು- ತಿ 
ಎಂದಿದ್ದಾಗ "ತಿ' ಗೆ “ಇತಶ್ನ” ಎಂಬುದರಿಂದ ಲೋಪ ಬಂದಮೇಲೆ ಅ+ಯುತ್‌ 
ಎಂದಿರುತ್ತದೆ. ಧಾತುವಿನ ನಂತರ "ಸಿಚ್‌(ಸ್‌)' ಬಂದು, “ಆರ್ಧಧಾತುಕಸ್ಯೇಡ್ಡಲಾದೇಃ” 
ಎಂಬುದರಿಂದ "ಇಟ್‌(ಇ)' ಆಗಮ ಬಂದು, ಅಯು+ಇಸ್‌4ತ್‌ ಎಂದಿರುತ್ತದೆ. ಆಗ 
“ಅಸ್ತಿಸಿಚೋಇಪೃಕ್ತೇ” ಎಂಬ ಸೂತ್ರದಿಂದ “ಈಟ್‌(ಈ)' ಆಗಮ ಬಂದು 
ಅಯು-* ಇಸ್‌. ಈತ್‌ ಎಂದಿರುತ್ತದೆ. “ಸಿಚಿವೃದ್ಧಿಃ ಪರಸ್ಕೈಪದೇಷು” ಎಂಬುದರಿಂದ 


ತಿಣನ್ನೇ ಅದಾದಿ-ಪರಸ್ಕೈೈಪದದ ರೂಪಗಳು 673 


"ಯು' ನಲ್ಲಿರುವ “ಉ' ಕಾರಕ್ಕೆ ವೃದ್ಧಿ ಬಂದು ಅಯೌ--ಇಸ್‌--ಈತ್‌ ಎಂದಿದ್ದಾಗ, 
“ಇಟ ಈಟಿ” ಎಂಬುದರಿಂದ “ಸ್‌” ಕಾರಕ್ಕೆ ಲೋಪ ಬಂದು ಸವರ್ಣದೀರ್ಫದಿಂದ 
ಅಯೌ. ಈತ್‌ ಎಂದಿದ್ದಾಗ, "ಏಚೋತಯವಾಯಾವಃ” ಎಂಬುದರಿಂದ "ಆವ್‌' ಆದೇಶ 
ಬ೦ದು ಅಯಾವೀತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಯಾವೀತ್‌, ಅಯಾವಿಷ್ಟಾಮ್‌, ಅಯಾವಿಷುಃ ಅಯಾವೀಃ, 
ಅಯಾವಿಷ್ಟಮ್‌, ಅಯಾವಿಷ್ಟ ಅಯಾವಿಷಮ್‌, ಅಯಾವಿಷ್ಟ, ಅಯಾವಿಷ್ಠ 

ಲೃಜ್‌: ರೂಪಗಳು: ಅಯವಿಷ್ಯತ್‌, ಅಯಾವಿಷ್ಯತಾಮ್‌, ಅಯಾವಿಷ್ಯನ್‌। ಅಯವಿಷ್ಯಃ, 
ಅಯವಿಷ್ಯತಮ್‌, ಅಯವಿಷ್ಯತ। ಅಯವಿಷ್ಯಮ್‌, ಅಯವಿಷ್ಯಾವ, ಅಯವಿಷ್ಯಾವ। 

4. ಯಾ ಪ್ರಾಪಣೇ- (ಹೋಗುವುದು) ಈ ಧಾತುವು “ಅನಿಟ್‌' ಆಗಿದೆ. 

ಲಟ್‌: ರೂಪಗಳು: ಯಾತಿ, ಯಾತಃ, ಯಾನ್ನಿ! ಯಾಸಿ, ಯಾಥಃ, ಯಾಥ। 
ಯಾಮಿ, ಯಾವಃ, ಯಾಮಃಲಿಟ್‌:ರೂಪಗಳು: ಯಯೌ, ಯಯತುಃ, ಯಯುಃ 
ಯಯಿಥ/ಯಯಾಥ, ಯಯಥುಃ, ಯಯ। ಯಯೌ, ಯಯಿವ, ಯಯಿಮ। 

ಲುಟ್‌: ರೂಪಗಳು: ಯಾತಾ, ಯಾತಾರೌ, ಯಾತಾರಃ ಯಾತಾಸಿ, ಯಾತಾಸ್ಥಃ, 
ಯಾತಾಸ್ಸ। ಯಾತಾಸ್ಕಿ ಯಾತಾಸ್ವಃ, ಯಾತಾಸ್ಮಃ 

ಲೃಟ್‌: ಯಾಸ್ಯತಿ, ಯಾಸ್ಯತಃ, ಯಾಸ್ಕನ್ನಿ! ಯಾಸ್ಯಸಿ, ಯಾಸ್ಯಥಃ, ಯಾಸ್ಯಥ। 
ಯಾಸ್ಯಾಮಿ, ಯಸ್ಕಾವಃ, ಯಾಸ್ಕಾಮಃ 

ಲೋಟ್‌: ರೂಪಗಳು: ಯಾತು/ಯಾತಾತ್‌, ಯಾತಾಮ್‌, ಯಾನ್ತು! ಯಾಹಿ/ 
ಯಾತಾತ್‌, ಯಾತಮ್‌, ಯಾತ! ಯಾನಿ, ಯಾವ, ಯಾಮ। 

(ವೈಕಟ್ಟಕವಾಗಿ ಜುಸ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಲಜ್‌: 
ಸೂತ್ರ- 568.ಲಜಃ ಶಾಕಟಾಯನಸೈವ (3.4.11) 

ವೃತ್ತಿಃ-ಆದಂತಾತ್‌ ಪರಸ್ಯ ಲಜಃ ರಃ ಜುಸವಾ ಸ್ಯಾತ್‌ | ಅಯುಃ, ಅಯಾನ್‌! 
ಯಾಯಾತ್‌। ಯಾಯಾತಾಮ್‌ ।ಯಾಯುಃ ಯಾಯಾತ್‌। ಯಾಯಾಸ್ತಾಮ್‌। 
ಯಾಯಾಸುಃ। ಅಯಾಸೀತ್‌। ಅಯಾಸ್ಕತ್‌। ವಾ ಗತಿಗಂಧನಯೋಃ 5 । ಭಾ ದೀಪ್ರೌ 
6 (ಷ್ಟಾ ಶೌಚೇ।7 | ಶ್ರಾ ಪಾಕೇ । 8 1 ದ್ರಾ ಕುತ್ಸಾಯಾಂ ಗತೌ ।9 | ಪ್ಲಾ ಭಕ್ಷಣೇ। 10 
ರಾ ದಾನೇ 1111 ಲಾ ಆದಾನೇ । 12 ದಾಪ್‌ ಲವನೇ ॥3 | ಪಾ ರಕ್ಷಣೇ। 14 ಖ್ಯಾ 
ಪ್ರಕಥನೇ । 15 | ಅಯಂ ಸಾರ್ವಧಾತುಕೇ ಏವ ಪ್ರಯೋಕ್ತವ್ಯಃ | ವಿದ ಜ್ಞಾನೇ। 161 

ಪ. ಛೇ. - ಲಜಃ, ಶಾಕಟಾಯನಸ್ಯ, ಏವ! 

ಅ. ವ್ಯ- “ಆತಃ” ಮತ್ತು “ರೇರ್ಜುಸ್‌”-ಎರಡು ಸೂತ್ರಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಆದನ್ನವಾದ ಧಾತುವಿನ ನಂತರ "ಲಜ್‌' "ಲ್‌' ಕಾರದ "ಯು' ಪ್ರತ್ಯಯಕ್ಕೆ 
ವೈಕಲ್ಪಿಕವಾಗಿ “ಜುಸ್‌(ಉಸ್‌)' ಆದೇಶವು ಬರುತ್ತದೆ. 


674 ಲಘುಸಿದ್ದಾಂತ ಕೌಮುದೀ 


ಲಜ್‌: ಉದಾ- ಅಯಾತ್‌, ಅಯಾತಾಮ್‌, ಅಯುಃ/ಅಯಾನ್‌ - "ಲಜ್‌' "ಲ್‌' 
ಕಾರದಲ್ಲಿ ಪ್ರಥಮಪುರುಷ ಏಕವಚನ, ದ್ವಿವಚನಗಳಲ್ಲಿ "ಯಾ' ಧಾತುವಿನ ನಂತರ 
"ತಿಪ್‌' ಬಂದಾಗ ಧಾತುವಿಗೆ ಅಡಾಗಮ(ಅ) ಬಂದು, ಅಯಾತ್‌ ಎಂದೂ, ತಸ್‌ 
ಬಂದಾಗ, ತಿಜನ್ಹೇ ಅದಾದಿ (ಪರಸ್ಥೆ ಹೈ ಪದದ ರೂಪಗಳು) 

ಅಯಾತಾಮ್‌ ಎಂದೂ ರೂಪಗಳಾಗುತ್ತವೆ. "ಬು' ಪ್ರತ್ಯಯಕ್ಕೆ ಪ್ರಕೃತ ಸೂತ್ರದಿಂದ 
ವೈಕಲ್ಪಿಕವಾಗಿ “ಜುಸ್‌(ಉಸ್‌)' ಆದೇಶ ಬರದು ಅಯಾ--ಉಸ್‌ ಎಂದಾಗಿದೆ. "ಆ' 
ಕಾರ, “ಉ' ಕಾರಗಳ ಸ್ಥಾನದಲ್ಲಿ “ಉಸ್ಯಪದಾನ್ರಾತ್‌” ಎಂಬ ಸೂತ್ರದಿಂದ ಪರರೂಪ 
ಬಂದು ಅಯುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿ೦ದ ಅಯುಃ ಎಂದು ರೂಪವಾಗಿದೆ. 
ವೈಕಲ್ಪಿಕವಾಗಿ "ಉಸ್‌' ಬಾರದ ಪಕ್ಷದಲ್ಲಿ ಅನ್ಸ್‌ ಆದೇಶ ಬಂದು, *ತ್‌' ಕಾರಕ್ಕೆ 
“ಸಂಡೋಗಾನ್ವಸ್ಯ ಲೋಪಃ” ಕಾರಣದಿಂದ ಲೋಪ ಬಂದು ಅಯಾನ್‌ ಎಂದಾಗುತ್ತದೆ. 

ರೂಪಗಳು: ಅಯಾತ್‌, ಅಯಾತಾಮ್‌, ಅಯುಃ/ಅಯಾನ್‌। ಅಯಾ, ಅಯಾತಮ್‌, 
ಅಯಾತ। ಅಯಾಮ್‌, ಅಯಾವ, ಅಯಾಮ। 

ವಿಧಿಲಿಜ್‌: ರೂಪಗಳು: ಯಾಯಾತ್‌, ಯಾಯಾತಾಮ್‌, ಯಾಯುಃ ಯಾಯಾಃ, 
ಯಾಯಾತಮ್‌, ಯಾಯಾತ। ಯಾಯಾಮ್‌, ಯಾಯಾವ, ಯಾಯಾಮ। 

ಆಶೀರ್ಲಿಜತ್‌: ರೂಪಗಳು: ಯಾಯಾತ್‌, ಯಾಯಾಸ್ತಾಮ್‌, ಯಾಯಾಸುಃ। 
ಯಾಯಾಃ, ಯಾಯಾಸ್ತಮ್‌, ಯಾಯಾಸ್ತ್ರ ಯಾಯಾಸಮ್‌, ಯಾಯಾಸ್ವ, ಯಾಯಾಸ್ಟು 

ಲುಜ್‌್‌: “ಯಮ-ರಮನಮಾತಾಂ ಸಕ್‌ ಚ” ಎ೦ಬ ಸೂತ್ರದಿಂದ "ಇಟ್‌' ಮತ್ತು 
“ಸಕ್‌' ಗಳು ಬಂದು ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಯಾಸೀತ್‌, ಅಯಾಸಿಷ್ಟಾಮ್‌, ಅಯಾಸಿಷುಃ। ಅಯಾಸೀಃ, 
ಅಯಾಸಿಷ್ಟಮ್‌, ಅಯಾಸಿಷ್ಟ ಅಯಾಸಿಷಮ್‌, “ಅಯಾಸಿಷ್ಟ ಅಯಾಸಿ ಸಿಷ್ಠ 

ಲೃಜಕ: ರೂಪಗಳು: ಅಯಾಸ್ಕತ್‌, ಅಯಾಸ್ಯತಾಮ್‌, ಅಯಾಸ್ಕಸ್‌। ಅಯಾಸ್ಯಃ, 
ಅಯಾಸ ತಮ್‌, ಅಯಾಸ್ಯತ। ಅಯಾಸ್ಕಮ್‌, ಅಯಾಸ್ವ ಅಯಾಸ್ಕ' 

5.ವಾ ಗತಗಂದನಹೊರ್ಕ್‌ (ಗತ್ಯರ್ಥಕ) ಈ ತ್ರ ಗತ್ಯರ್ಥಕವಾಗಿದೆ ಮತ್ತು 
ಗಂಧನ ಎಂದರೆ, ಸೂಚಿಸುವುದು ಮತ್ತು ಹಿಂಸಿಸುವುದು, ಉತ್ಸಾಹಗೊಳಿಸುವುದು 
ಮೊದಲಾದ ಅರ್ಥಗಳಲ್ಲಿದೆ. 

ಲಟ್‌: ರೂಪಗಳು: ವಾತಿ, ವಾತಃ, ವಾನ್ತಿವಾಸಿ, ವಾಥಃ, ವಾಥ। ವಾಮಿ, ವಾವಃ, 
ವಾಮಃ 

ಲಿಟ್‌: ರೂಪಗಳು: ವವೌ, ವವತುಃ, ವವುಃ ವವಿಥ/ವವಾಥ, ವವಥುಃ, ವವ। 
ವವೌ, ವವಿವ, ವವಿಮ। 

ಲುಟ್‌: ರೂಪಗಳು: ವಾತಾ, ವಾತಾರೌ, ವಾತಾರಃ ವಾತಾಸಿ, ವಾತಾಸ್ಥಃ, ವಾತಾಸ್ಸ 
ವಾತಾಸ್ಕಿ ವಾತಾಸ್ವಃ, ವಾತಾಸ್ಕಃ 


ಲೃಟ್‌: ರೂಪಗಳು: ವಾಸ್ಯತಿ, ವಾಸ್ಯತಃ, ವಾಸ್ಯನ್ನಿ ವಾಸ್ನಸಿ, 
pr) ರಿ 


ತಿಜನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 675 


ವಾಸ್ಯಾಮಿ, ವಾಸ್ಯಾವಃ, ವಾಸ್ಕಾಮಃ। 

ಲೋಟ್‌: ರೂಪಗಳು: ವಾತು/ವಾತಾತ್‌,ವಾತಾಮ್‌, ವಾನ್ತು! ವಾಹಿ/ವಾತಾತ್‌, 
ವಾತಮ್‌, ವಾತ। ವಾನಿ, ವಾವ, ವಾಮ। 

ಲಜ್‌: ರೂಪಗಳು: ಅವಾತ್‌, ಅವಾತಾಮ್‌, ಅವುಃ/ಅವಾನ್‌। ಅವಾಃ, ಅವಾತಮ್‌, 
ಅವಾತ। ಅವಾಮ್‌, ಅವಾವ, ಅವಾಮ। 

ವಿಧಿಲಿಜಕ: ರೂಪಗಳು: ವಾಯಾತ್‌, ವಾಯಾತಾಮ್‌, ವಾಯುಃವಾಯಾಃ, 
ವಾಯಾತಮ್‌, ವಾಯಾತ। ವಾಯಾಮ್‌, ವಾಯಾವ, ವಾಯಾಮ। 

ಆಶೀರ್ಲಿಜ್‌್‌: ರೂಪಗಳು: ವಾಯಾತ್‌, ವಾಯಾಸ್ತಾಮ್‌, ವಾಯಾಸುಃ ವಾಯಾಃ, 
ವಾಯಾಸ್ತಮ್‌, ವಾಯಾಸ್ತ! ವಾಯಾಸಮ್‌, ವಾಯಾಸ್ಟ, ವಾಯಾಸ್ಟ 

ಲುಜ್‌: ರೂಪಗಳು: ಅವಾಸೀತ್‌, ಅವಾಸಿಷ್ಟಾಮ್‌, ಅವಾಸಿಷುಃ ಅವಾಸೀಃ, 
ಅವಾಸಿಷ್ಟಮ್‌, ಅವಾಸಿಷ್ಟ ಅವಾಸಿಷಮ್‌, ಅವಾಸಿಷ್ಟ, ಅವಾಸಿಷ್ಠ 

ಲಜಕೆ: ರೂಪಗಳು: ಅವಾಸ್ಯತ್‌, ಅವಾಸ್ಕತಾಮ್‌, ಅವಾಸ್ಯನ್‌। ಅವಾಸ್ಯಃ, 
ಅವಾಸ್ಯತಮ್‌, ಅವಾಸ್ಯತ। ಅವಾಸ್ಯಮ್‌, ಅವಾಸ್ಯಾವ, ಅವಾಸ್ಯಾಮ। 

6. ಭಾ ದೀಪೌ(ಹೊಳೆಯುವುದು) ಇದು “ವಾ' ಧಾತುವಿನಂತೆಯೇ ಇದೆ. ಆದ್ದರಿಂದ 
"ವಾ' ಧಾತುವಿನಂತೆಯೇ ರೂಪಗಳನ್ನು ಹೊಂದುತ್ತದೆ. 

ಲಟ್‌: ರೂಪಗಳು: ಭಾತಿ, ಭಾತಃ, ಭಾನ್ರಿಭಾಸಿ, ಭಾಥಃ, ಭಾಥಭಾಮಿ, ಭಾವಃ, 
ಭಾಮಃ॥ 

ಲಿಟ್‌: ರೂಪಗಳು: ಬಭೌ, ಬಭತುಃ, ಬಭುಃ ಬಭಿಥ/ಬಭಾಥ. ಬಭಥುಃ, ಬಭ! 
ಬಭೌ, ಬಭಿವ, ಬಭಿಮ। 

ಲುಟ್‌: ರೂಪಗಳು: ಭಾತಾ, ಭಾತಾರ್‌, ಭಾತಾರಃ ಭಾತಾಸಿ, ಭಾತಾಸ್ಥಃ, ಭಾತಾಸ್ಸು 
ಭಾತಾಸ್ಕಿ, ಭಾತಾಸ್ವಃ, ಭಾತಾಸ್ಮಃ 

ಲೃಟ್‌: ರೂಪಗಳು: ಭಾಸ್ಕತಿ, ಭಾಸ್ಕತಃ, ಭಾಸ್ಕನ್ನಿ ಭಾಸ್ಕಸಿ, ಭಾಸ್ಕಥಃ, ಭಾಸ್ಕಥ। 
ಭಾಸ್ಕಾಮಿ, ಭಾಸ್ಯಾವಃ, ಭಾಸ್ಕಾಮಃ। 

ಲೋಟ್‌: ರೂಪಗಳು: ಭಾತು/ಭಾತಾತ್‌, ಭಾತಾಮ್‌, ಭಾನು! ಭಾಹಿ/ಭಾತಾತ್‌, 
ಭಾತಮ್‌, ಭಾತ। ಭಾನಿ, ಭಾವ, ಭಾವು 

ಲಜ್‌: ರೂಪಗಳು ಅಭಾತ್‌, ಅಭಾತಾಮ್‌, ಅಭುಃ/ಅಭಾನ್‌। ಅಭಾಃ, ಅಭಾತಮ್‌, 
ಅಭಾತ। ಅಭಾಮ್‌, ಅಭಾವ, ಅಭಾಮ। 

ವಿಧಿಲಿಜಕ: ರೂಪಗಳು: ಭಾಯಾತ್‌, ಭಾಯಾತಾಮ್‌, ಭಾಯುಃ। ಭಾಯಾಃ, 
ಭಾಯಾತಮ್‌, ಭಾಯಾತ। ಭಾಯಾಮ್‌, ಭಾಯಾವ, ಭಾಯಾಮ। 

ಆಶೀರ್ಲಿಜಕ: ರೂಪಗಳು: ಭಾಯಾತ್‌, ಭಾಯಾಸ್ತಾಮ್‌, ಭಾಯಾಸುಃ ಭಾಯಾಃ, 
ಭಾಯಾಸ್ತಮ್‌, ಭಾಯಾಸ್ತಭಾಯಾಸಮ್‌, ಭಾಯಾಸ್ವ, ಭಾಯಾಸ್ಸ 


676 ಲಘುಸಿದ್ಧಾಂತ ಕೌಮುದೀ 


ಲುಜಕ: ರೂಪಗಳು: ಅಭಾಸೀತ್‌, ಅಭಾಸಿಷ್ಟಾಮ್‌, ಅಭಾಸಿಷುಃ ಅಭಾಸೀಃ, 
ಅಭಾಸಿಷಮ್‌, ಅಭಾಸಿಷಪು ಅಭಾಸಿಷಮ್‌, ಅಭಾಸಿಷ್ಟ ಅಭಾಸಿಷ್ಠ 

ಲೃಜಕ್‌: ರೂಪಗಳು: ಅಭಾಸ್ಯತ್‌, ಅಭಾಸ್ಯತಾಮ್‌, ಅಭಾಸ್ಯನ್‌। ಅಭಾಸ್ಯಃ, 
ಅಭಾಸ್ಯತಮ್‌, ಅಭಾಸ್ಯತ। ಅಭಾಸ್ಯಮ್‌, ಅಭಾಸ್ಕಾವ, ಅಭಾಸ್ಯಾಮ। 

7.ಷ್ಲಾ ಶೌಚೇ-(ಸ್ನಾನಮಾಡುವುದು) ಈ ಧಾತುವಿನ ಆದಿಯಲ್ಲಿರುವ “ಷ್‌' ಕಾರಕ್ಕೆ 
“ಧಾತ್ವಾದೇಃ ಷಃ ಸಃ”"ಎಂಬ ಸೂತ್ರದಿಂದ "ಸ್‌' ಕಾರವು ಆದೇಶವಾಗಿ ಬರುತ್ತದೆ. 
ಮತ್ತು "ನಿಮಿತ್ತಾಪಾಯೇ ನೈಮಿತ್ತಿಕಸ್ಕಾಪ್ಯಪಾಯಃ' ಎಂಬ ನಿಯಮದಿಂದ “ಣ್‌' 
ಕಾರಕ್ಕೂ "ನ್‌' ಕಾರವು ಬರುತ್ತದೆ. 

ಈ ಧಾತುವೂ ಸಹ "ವಾ' ಧಾತುವಿನಂತೆಯೇ ರೂಪಗಳನ್ನು ಪಡೆಯುತ್ತದೆ. 

ಲಟ್‌: ರೂಪಗಳು: ಸ್ನಾತಿ, ಸ್ನಾತಃ, ಸ್ನಾನ್ಪಿ ಸ್ನಾಸಿ, ಸ್ನಾಥಃ, ಸ್ನಾಥ। ಸ್ನಾಸ್ಥಿ ಸ್ನಾಸ್ಟಃ, 
ಸ್ನಾಸ್ಮಃ। 

ಲಿಟ್‌: ಈ "ಲ್‌' ಕಾರದಲ್ಲಿ ಧಾತುವು ದ್ವಿತ್ತವನ್ನು ಹೊಂದಿ ಸ್ನಾ ಸ್ನಾ ಎಂದಾದಮೇಲೆ 
ಹಲಾದಿಶೇಷದಿಂದ ಸಾಸ್ನಾಃತಿಪ್‌ ಎಂದಿದ್ದಾಗ, “ತಿಪ್‌' ಗೆ ಣಲ್‌(ಅ) ಬಂದು ಸಾಸ್ನಾ* ಅ 
ಎಂದಾಗುತ್ತದೆ. "ಣಲ್‌(ಅ)' ಗೆ ವೃದ್ಧಿ ಬಂದು ಸಾಸ್ನಾಃಔ ಎಂದಿದ್ದಾಗ, ಅಭ್ಯಾಸದ 
“ಆ' ಕಾರಕ್ಕೆ ಹ್ರಸ್ವ ಬಂದು ಸಸ್ನಾ*ಔ=ಸಸ್ನೌ ಎಂದು ರೂಪವಾಗುತ್ತದೆ. 

ರೂಪಗಳು: ಸಸ್ಮೌ ಸಸ್ಮ ಕ ಸಸ್ನುಃ। ಸಸ್ನಿಥ/ಸಸ್ನಾ! ಟ್ಟ ಸಸ್ನಥುಃ, ಸಸ್ನ| ಸಸ್ಮೌ 
ಸಸ್ನಿವ, ಸಸ್ನಿಮ। 

ಲುಟ್‌: ರೂಪಗಳು: ಸ್ನಾತಾ, ಸ್ನಾತಾರೌ, ಸ್ನಾತಾರಃ। ಸ್ನಾತಾಸಿ, ಸ್ನಾತಾಸ್ಥಃ, ಸ್ನಾತಾಸ್ಥ| 
ಸ್ನಾತಾಸ್ಮಿ, ಸಾತಾಸಃ, ಸ್ತಾತಾಸ॥ಃ। 

ಆ ೩ Cua 

ಲೃಟ್‌: ರೂಪಗಳು: ಸ್ನಾಸ್ಯತಿ, ಸ್ನಾಸ್ಯತಃ, ಸ್ಪಾಸ್ಕನಿ। ಸ್ನಾಸ್ಯಸಿ, ಸ್ನಾಸ್ಯಥಃ, ಸ್ನಾಸ್ಯಥ। 
ಸ್ನಾಸ್ಯಾಮಿ, ಸ್ನಾಸ್ಯಾವಃ, ಸ್ನಾಸ್ಯಾಮಃ। 

ಲೋಟ್‌: ರೂಪಗಳು: ಸ್ನಾತು/ಸ್ನಾತಾತ್‌, ಸ್ನಾತಾಮ್‌, ಸ್ನಾನ್ನು ಸ್ನಾಹಿ/ಸ್ನಾತಾತ್‌, 
ಸ್ನಾತಮ್‌, ಸ್ನಾತ। ಸ್ನಾನಿ, ಸ್ನಾವ, ಸ್ನಾಮ। 

ಲಜ್‌:ರೂಪಗಳು: ಅಸ್ನಾತ್‌, ಅಸ್ನಾತಾಮ್‌, ಅಸ್ನುಃ/ಅಸ್ನಾನ್‌। ಅಸ್ನಾಃ, ಅಸ್ನಾತಮ್‌, 
ಅಸ್ನಾತ। ಅಸ್ನಾಮ್‌, ಅಸ್ನಾವ, ಅಸ್ನಾಮ। 

ವಿಧಿಲಿಜಕೆ: ರೂಪಗಳು: ಸ್ನಾಯಾತ್‌, ಸ್ನಾಯಾತಾಮ್‌, ಸ್ನಾಯುಃ। ಸ್ನಾಯಾಃ, 
ಸ್ನಾಯಾತಮ್‌, ಸ್ನಾಯಾತ। ಸ್ನಾಯಾಮ್‌, ಸ್ನಾಯಾವ, ಸ್ನಾಯಾಮ। 

ಆಶೀರ್ಲಿಜ್‌: ರೂಪಗಳು- ಸ್ನಾಯಾತ್‌, ಸ್ನಾಯಾಸ್ತಾಮ್‌, ಸ್ನಾಯಾಸುಃ ಸ್ನಾಯಾಃ, 
ಸ್ನಾಯಾಸ್ತಮ್‌, ಸ್ನಾಯಾಸ್ತ! ಸ್ನಾಯಾಸಮ್‌,ಸ್ಮಾಯಾಸ್ವ, ಸ್ನಾಯಾಸ್ಸ 

ಲುಜಕ: ರೂಪಗಳು: ಅಸ್ನಾಸೀತ್‌, ಅಸ್ನಾಸಿಷ್ಟಾಮ್‌, ಅಸ್ನಾಸಿಷುಃ। ಅಸ್ನಾಸೀಃ, 
ಅಸ್ನಾಸಿಷ್ಟಮ್‌, ಅಸ್ನಾಸಿಷ್ಟ ಅಸ್ನಾಸಿಷಮ್‌, ಅಸ್ನಾಸಿಷ್ಟ, ಅಸ್ನಾಸಿಷ್ಠ 


ತಿಐನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 677 


ಲೃಜಕ: ರೂಪಗಳು: ಅಸ್ನಾಸ್ಯತ್‌, ಅಸ್ನಸ್ಯತಾಮ್‌, ಅಸ್ನಾಸ್ಯನ್‌। ಅಸ್ನಾಸ್ಯಃ, 
ಅಸ್ನಾಸ್ಯತಮ್‌, ಅಸ್ನಾಸ್ಯತ। ಅಸ್ನಾಸ್ಯಮ್‌, ಅಸ್ನಾಸ್ಯಾವ, ಅಸ್ನಾಸ್ಯಾಮ। 

7. ಶ್ರಾ- ಪಾಕೇ(ಅಡಿಗೆ ಮಾಡುವುದು) ಈ ಧಾತುವು ಬೇಯಿಸುವುದು ಎಂಬ 
ಅರ್ಥದಲ್ಲಿ ಅದು ಸಕರ್ಮಕ. ಆದರೆ ಪಕ್ಚವಾಗುವುದು ಎಂಬ ಅರ್ಥದಲ್ಲಿ ಅಕರ್ಮಕ 
ವಾಗುತ್ತದೆ. ಇದರ ಎಲ್ಲ ಪ್ರಕ್ರಿಯೆಯು "ವಾ' ಧಾತುವಿನಂತೆಯೇ ಇರುವುದು. ಆದರೆ 
ಆಶೀರ್ಲಿಜ್‌ ನಲ್ಲಿ ಮಾತ್ರ “ವಾನ್ಯಸ್ಯ ಸಂಯೋಗಾದೇಃ” ಎಂಬ ಸೂತ್ರದಿಂದ ವೈಕಲ್ಪಿಕವಾಗಿ 
"ಏತ್ವ' ಬಂದು ಎರಡೆರಡು ರೂಪಗಳು ಸಿದ್ಧವಾಗುತವೆ. 

ಲಟ್‌: ರೂಪಗಳು: ಶ್ರಾತಿ, ಶ್ರಾತಃ, ಶ್ರಾನಿ। ಶ್ರಾಸಿ, ಶ್ರಾಥಃ, ಶ್ರಾಥ। ಶ್ರಾಮಿ, ಶ್ರಾವಃ, 
ಶ್ರಾಮಃ। 

ಲಿಟ್‌: ರೂಪಗಳು: ಶಶ್ರೌ, ಶಶ್ರತುಃ, ಶಶ್ರುವುಃ ಶಶ್ರಿಥ/ಶಶ್ರಾಥ ಶಶ್ರಥುಃ, ಶಶ್ರಥ 
ಶಶ್ರೌ, ಶಶ್ರಿವ, ಶಶ್ರಿಮ। 

ಲುಟ್‌: ರೂಪಗಳು ಶ್ರಾತಾ, ಶ್ರಾತಾರ್‌, ಶ್ರಾತಾರಃ ಶ್ರಾತಾಸಿ, ಶ್ರಾತಾಸ್ಥಃ, ಶ್ರಾತಾಸ್ಥ| 
ಶ್ರಾತಾಸ್ಕಿ ಶ್ರಾತಾಸ್ವಃ, ಶ್ರಾತಾಸ್ಮಃ। 

ಲೃಟ್‌: ರೂಪಗಳು: ಶ್ರಾಸ್ಯತಿ, ಶ್ರಾಸ್ಯತಃ, ಶ್ರಾಸ್ಯನ್ತಿ! ಶ್ರಾಸ್ಯಸಿ, ಶ್ರಾಸ್ಯಥಃ, ಶ್ರಾಸ್ಯಥ। 
ಶ್ರಾಸ್ಯಾಮಿ, ಶ್ರಾಸ್ಯಾವಃ, ಶ್ರಾಸ್ಕಾಮಃ 

ಲೋಟ್‌:ರೂಪಗಳು: ಶ್ರಾತು/ಶ್ರಾತಾತ್‌, ಶ್ರಾತಾಮ್‌, ಶ್ರಾನ್ತು ಶ್ರಾಹಿ/ಶ್ರಾತಾತ್‌, ಶ್ರಾತಮ್‌, 
ಶ್ರಾತ। ಶ್ರಾನಿ, ಶ್ರಾವ, ಶ್ರಾಮ। 

ಲಜ್‌: ರೂಪಗಳು: ಅಶ್ರಾತ್‌, ಅಶ್ರಾತಾಮ್‌, ಅಶುಃ/ಅಶ್ರಾನ್‌। ಅಶ್ರಾಃ, ಅಶ್ರಾತಮ್‌, 
ಅಶ್ರಾತಃಅಶ್ರಾಮ್‌, ಅಶ್ರಾವ, ಅಶ್ರಾಮ। 

ವಿಧಿಲಿಜ*್‌: ರೂಪಗಳು: ಶ್ರಾಯಾತ್‌, ಶ್ರಾಯಾತಾಮ್‌, ಶ್ರಾಯುಃ। ಶ್ರಾಯಾಃ, 
ಶ್ರಾಯಾತಮ್‌, ಶ್ರಾಯಾತ। ಶ್ರಾಯಾಮ್‌, ಶ್ರಾಯಾವ, ಶ್ರಾಯಾಮ। 

ಆಶೀರ್ಲಿಜಕ್‌: ರೂಪಗಳು: 

1. ಏತ್ವ ಬಂದ ಪಕ್ಷದಲ್ಲಿ; ಶ್ರೇಯಾತ್‌, ಶ್ರೇಯಾಸ್ತಾಮ್‌, ಶ್ರೇಯಾಸುಃ ಶ್ರೇಯಾಃ, 
ಶ್ರೇಯಾಸ್ತಮ್‌, ಶ್ರೇಯಾಸ್ತ! ಶ್ರೇಯಾಸಮ್‌, ಶ್ರೇಯಾಸ್ವ, ಶ್ರೇಯಾಸ್ಸ 

2. ಏತ್ವ ಬಾರದ ಪಕ್ಷದಲ್ಲಿ: ಶ್ರಾಯಾತ್‌, ಶ್ರಾಯಾಸ್ತಾಮ್‌, ಶ್ರಾಯಾಸುಃ ಶ್ರಾಯಾಃ, 
ಶ್ರಾಯಾಸ್ತಮ್‌, ಶ್ರಾಯಾಸ್ತ! ಶ್ರಾಯಾಸಮ್‌, ಶ್ರಾಯಾಸ್ವ, ಶ್ರಾಯಾಸ್ಸ 

ಲುಜಕ್‌: ರೂಪಗಳು: ಅಶ್ರಾಸೀತ್‌, ಅಶ್ರಾಸಿಷ್ಟಾಮ್‌, ಅಶ್ರಾಸಿಷುಃ ಅಶ್ರಾಸೀಃ, 
ಅಶ್ರಾಸಿಷ್ಟಮ್‌, ಅಶ್ರಾಸಿಷ್ಟಅಶ್ರಾಸಿಷಮ್‌, ಅಶ್ರಾಸಿಷ್ಟ, ಅಶ್ರಾಸಿಷ್ಠ 

ಲೃಜ್‌: ರೂಪಗಳು: ಅಶ್ರಾಸ್ಕತ್‌, ಅಶ್ರಾಸ್ಯತಾಮ್‌, ಅಶ್ರಾಸ್ಕನ್‌। ಅಶ್ರಾಸ್ಯಃ, ಅಶ್ರಾಸ್ಕತಮ್‌, 
ಅಶ್ರಾಸ್ಯತ। ಅಶ್ರಾಸ್ಯಮ್‌, ಅಶ್ರಾಸ್ಯಾವ, ಅಶ್ರಾಸ್ಯಾಮ। 

8. ದ್ರಾ-ಕುತ್ಸಾಯಾಮ್‌ ಗತೌ(ಕೆಟ್ಟರೀತಿಯಲ್ಲಿ ಪ್ರವರ್ತಿಸುವುದು) - ಈ ಧಾತುವು 


678 ಲಘುಸಿದ್ಧಾಂತ ಕೌಮುದೀ 


'ಶ್ರಾ' ಧಾತುವಿನಂತೆಯೇ ರೂಪಗಳನ್ನು ಪಡೆಯುತ್ತದೆ. (ಒಂದೊಂದು ರೂಪಗಳನ್ನು 
ಮಾತ್ರ ಕೊಡಲಾಗಿದೆ). 
ಲಟ್‌: ದ್ರಾತಿ, ಲಿಟ್‌:ದದ್ರೌ, ಲುಟ್‌: ದ್ರಾತಾ' ಲೃಟ್‌: ದಾಸ್ಯತಿ, ಲೋಟ್‌: ದ್ರಾತು/ 
ದ್ರಾತಾತ್‌, ಲಜ್‌: ಅದ್ರಾತ್‌, ವಿಧಿಲಿಜ್‌: ದ್ರಾಯಾತ್‌, ಆಶೀರ್ಲಿಜ್‌: ದ್ರೇಯಾತ್‌/ 
ದ್ರಾಯಾತ್‌, ಲುಜ್‌: ಅದ್ರಾಸೀತ್‌, ಲೃಜ್‌: ಅದ್ರಾಸ್ಯತ್‌. 
9. ಪ್ಲಾ- ಭಕ್ಷಣೇ (ತಿನ್ನುವುದು) - (ಒಂದೊಂದು ರೂಪಗಳನ್ನು ಮಾತ್ರ 
ಕೊಡಲಾಗಿದೆ). 
ರೂಪಗಳು: ಲಟ್‌: ಪ್ಲಾತಿ, ಲಿಟ್‌: ಪಪ್ತೌ, ಲುಟ್‌: ಪ್ಲಾತಾ, ಲ್ಕಟ್‌: ಪ್ಲಾಸ್ಯತಿ, 
ಲೋಟ್‌: ಪ್ಲಾತು/ಪ್ಲಾತಾತ್‌, ಲಜ್‌; ಅಪ್ಪಾತ್‌, ವಿಧಿಲಿಜ್‌: ಪ್ಲಾಯಾತ್‌, ಆಶೀರ್ಲಿಜ್‌: 
ಪ್ಲೇಯಾತ್‌/ಪ್ಲಾಯಾತ್‌, ಲುಜ್‌; ಅಪ್ಸಾಸೀತ್‌, ಲೃಜ್‌: ಅಪ್ಸಾಸ್ಯತ್‌। 
10. ರಾ-ದಾನೇ(ಕೊಡುವುದು) - (ಒಂದೊಂದು ರೂಪಗಳನ್ನು ಮಾತ್ರ 
ಕೊಡಲಾಗಿದೆ). 
ರೂಪಗಳು- ಲಟ್‌: ರಾತಿ, ಲಿಟ್‌: ರರೌ, ಲುಟ್‌: ರಾತಾ, ಲ್ಯಟ್‌: ರಾಸ್ಯತಿ, 
ಲೋಟ್‌: ರಾತು/ರಾತಾತ್‌, ಲಜ್‌; ಅರಾತ್‌, ವಿಧಿಲಿಜ್‌: ರಾಯಾತ್‌, ಆಶೀರ್ಲಿಜ್‌: 
ರಾಯಾತ್‌, ಲುಜ್‌; ಅರಾಸೀತ್‌, ಲೃಜ್‌: ಅರಾಸ್ಕತ್‌। 
11. ಲಾ-ಆದಾನೇ(ಸ್ವೀಕರಿಸುವುದು) - (ಒಂದೊಂದು ರೂಪಗಳನ್ನು ಮಾತ್ರ 
ಕೊಡಲಾಗಿದೆ). 
ರೂಪಗಳು: ಲಟ್‌: ಲಾತಿ, ಲಿಟ್‌: ಲಲೌ, ಲುಟ್‌: ಲಾತಾ, ಲೃಟ್‌: ಲಾಸ್ಯತಿ, 
ಲೋಟ್‌: ಲಾತು/ಲಾತಾತ್‌, ಲಜ್‌; ಅಲಾತ್‌, 
ವಿಧಿಲಿಜ್‌: ಲಾಯಾತ್‌, ಆಶೀರ್ಲಿಜ್‌: ಲಾಯಾತ್‌, ಲುಜ್‌; ಅಲಾಸೀತ್‌, ಲೃಜ್‌: 
ಅಲಾಸ್ಯತ್‌। 
12. ದಾಪ್‌- ಲವನೇ (ತು೦ಡು ಮಾಡುವುದು) ಈ ಧಾತುವಿನಲ್ಲಿ “ದಾ' ಮಾತ್ರ 
ಉಳಿಯುತ್ತದೆ. (ಒಂದೊಂದು ರೂಪಗಳನ್ನು ಮಾತ್ರ ಕೊಡಲಾಗಿದೆ). 
ರೂಪಗಳು: ಲಟ್‌: ದಾತಿ, ಲಿಟ್‌: ದದೌ, ಲುಟ್‌: ದಾತಾ, ಲೃಟ್‌: ದಾಸ್ಯತಿ 
ಲೋಟ್‌: ದಾತು/ದಾತಾತ್‌, ಲಜ್‌; ಅದಾತ್‌ 
ವಿಧಿಲಿಜಕ: ದಾಯಾತ್‌, ಆಶೀರ್ಲಿಜ್‌: ದಾಯಾತ್‌, ಲುಜ್‌; ಅದಾಸೀತ್‌, ಲೃಜ್‌: 
ಅದಾಸ್ಯತ್‌। 
13. ಪಾ- ರಕ್ಷಣೇ(ಪಾಲಿಸುವುದು)- ಈ ಧಾತುವಿನಲ್ಲಿ “ಪಾ' ಮಾತ್ರ ಉಳಿಯುತ್ತದೆ. 
ರೂಪಗಳು: ಲಟ್‌: ಪಾತಿ, ಪಾತಃ, ಪಾನ್ತಿ! ಲಿಟ್‌: ಪಪೌ, ಪಪತುಃ, ಪಪುಃ ಲುಟ್‌: 
ಪಾತಾ, ಪಾತಾರೌ, ಪಾತಾರಃ ಲೃಟ್‌: ಪಾಸ್ಯತಿ, ಪಾಸ್ಯತಃ, ಪಾಸ್ಕನ್ನಿ। ಲೋಟ್‌: ಪಾತು/ 
ಪಾತಾತ್‌, ಪಾತಾಮ್‌, ಪಾನ್ತು! ಲಜ್‌; ಅಪಾತ್‌, ಅಪಾತಾಮ್‌, ಅಪುಃ ವಿಧಿಲಿಜ್‌: 


ತಿಖನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 679 


ಪಾಯಾತ್‌, ಪಾಯಾತಾಮ್‌, ಪಾಯುಃ ಆಶೀರ್ಲಿಜ್‌: ಪಾಯಾತ್‌, ಪಾಯಾಸ್ತಾಮ್‌, 
ಪಾಯಾಸುಃ ಲುಜ್‌; ಅಪಾಸೀತ್‌, ಅಪಾಸಿಷ್ಟಾಮ್‌, ಅಪಾಶಿಷುಃ। ಲೃಜ್‌: ಅಪಾಸ್ಕತ್‌, 
ಅಪಾಸ್ಕತಾಮ್‌, ಅಪಾಸ್ಯನ್‌। 

14. ಖ್ಯಾ- ಪ್ರಕಥನೇ(ಹೇಳುವುದು) ಈ ಧಾತುವು ಸಾರ್ವಧಾತುಕ (ಲಟ್‌, 
ಲಜ್‌, ಲಿಜ್‌, ಲೋಟ್‌) "ಲ್‌' ಕಾರಗಳಲ್ಲಿ ಮಾತ್ರ ಪ್ರಯೋಗಿಸಲ್ಪಡುತ್ತದೆ 

ರೂಪಗಳು: ಲಟ್‌: ಖ್ಯಾತಿ, ಖ್ಯಾತಃ, ಖ್ಯಾನ್ತಿ ಲೋಟ್‌: ಖ್ಯಾತು/ಖ್ಯಾತಾತ್‌, 
ಖ್ಯಾತಾಮ್‌, ಖ್ಯಾನ್ತು ಲಜ್‌; ಅಖ್ಯಾತ್‌, ಅಖ್ಯಾತಾಮ್‌, ಅಖ್ಯುಃ ವಿಧಿಲಿಜ್‌: ಖ್ಯಾಯಾತ್‌, 
ಖ್ಯಾಯಾತಾಮ್‌, ಖ್ಯಾಯುಃ 

15. ವಿದ - ಜ್ಞಾನೇ(ತಿಳಿದುಕೊಳ್ಳುವುದು) ಇದರಲ್ಲಿ "ವಿದ್‌' ಮಾತ್ರ ಉಳಿಯುತ್ತದೆ. 

(ಣಲ್‌ ಮೊದಲಾದ ಆದೇಶಗಳನ್ನು ವಿಧಿಸುವ ಸೂತ್ರ) 


ಸೂತ್ರ- ೮೮೨.ವಿದೋ ಲಟೋ ವಾ। (3.4.83) 

ವೃತ್ತಿಃ-ವೇತ್ತೇಃ ಲಟಃ ಪರಸ್ಥೆ ಹೈಪದಾನಾಂ ಣಲಾದಯಃ ವಾ ಸ್ಯುಃ ವೇದ, ವಿದತುಃ 
ವಿದುಃ ವೇತ್ಥ, ವಿದಥುಃ, ವಿದ। ವೇದ, ವಿದ್ವ, ವಿದ್ದು ಪಕ್ಷೇ-ವೇತ್ತಿ। ವಿತ್ತಃ ವಿದಂತಿ। 

ಪ. ಛೇ. - ವಿದಃ, ಲಟಃ, ವಾ। 

ಅರ್ಥ- ವಿದ್‌ ಧಾತುವಿನ ನಂತರ “ಲಟ್‌' ನ ಪರಸ್ಕೈಪದಕ್ಕೆ "ಇಲ್‌' ಮೊದಲಾದ 
ಪ್ರತ್ಯಯಗಳು ವಿಕಲ್ಲದಿಂದ ಬರುತ್ತವೆ. ಈ ಣಲಾದಿ ಪ್ರತ್ಯಯಗಳು ಕೇವಲ "ವಿದ್‌' 
ಧಾತುವಿನ “ಲಟ್‌' “ಲ' ಕಾರಕ್ಕೂ, ಆದೇಶವಾಗಿ ಬರುತ್ತವೆ. ಆದರೆ “ಲಿಟ್‌' "ಲ್‌' 
ಕಾರದಲ್ಲಿ ಬರುವ ದ್ವಿತ್ವಾದಿಗಳು ಇರುವುದಿಲ್ಲ. 

ಲಟ್‌: ಉದಾ- ವೇದ - ಪ್ರಥಮಪುರುಷ ಏಕವಚನದಲ್ಲಿ "ವಿದ್‌' ಧಾತುವಿನ 
ನಂತರ "ಲಟ್‌' ಆದೇಶವಾದ "ತಿಪ್‌(ತಿ)' ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
“ಇಲ್‌(ಅ)' ಆದೇಶ ಬಂದು ನಂತರ ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದು 
ಲೋಪವಾದಮೇಲೆ ವಿದ್‌*ಅ ಎಂದಿರುತ್ತದೆ. “ಪುಗನ್ನ ಲಘೂಪದಸ್ಯ ಚ” ಎಂಬ 
ಸೂತ್ರದಿಂದ “ಇ” ಕಾರಕ್ಕೆ ಗುಣ ಬಂದು ವೇದ್‌--ಅ-ವೇದ-ರೂಪವು ಆಗುತ್ತದೆ. 

ಉದಾ- ವೇತ್ಥ - ಮಧ್ಯಮಪುರುಷ ಏಕವಚನದಲ್ಲಿ "ವಿದ್‌' ಧಾತುವಿನ ನಂತರ 
"ಸಿಪ್‌(ಸಿ)' ಬ೦ದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ಥಲ್‌(ಥ)' ಬಂದು, 
ವಿದ್‌+ಥ ಎಂದಿದ್ದಾಗ, ಧಾತುವಿನ “ಇ' ಕಾರಕ್ಕೆ ಹಿಂದಿನಂತೆಯೇ ಗುಣ ಬಂದು 
ವೇದ್‌--ಥ ಎಂದಾಗಿ “ಖರಿಚ” ಎಂಬುದರಿಂದ "ದ್‌' ಕಾರಕ್ಕೆ ಚರ್ತ್ವ(ತ್‌) ಬಂದು 
ವೇತ್‌--ಥಾವೇತ್ಥ ಎಂದು ರೂಪವಾಗುತ್ತದೆ. 

ಉದಾ- ವೇದ- ಉತ್ತಮಪುರುಷ ಏಕವಚನದಲ್ಲಿ "ವಿದ್‌' ಧಾತುವಿಗೆ "ಮಿಪ್‌(ಮಿ) 
ಬ೦ದು ಅಭಿನವ ಆಖ್ಯಾತ ಪ್ರತ್ಯಯವಾದ “ಇಲ್‌(ಅ)' ಬಂದು ಪ್ರಥಮಪುರುಷ 
ಏಕವಚನದಲ್ಲಿಯಂತೆಯೇ ವೇದ ಎಂದು ರೂಪವಾಗುತ್ತದೆ. 


680 ಲಘುಸಿದ್ಧಾಂತ ಕೌಮುದೀ 


ರೂಪಗಳು: ವೇದ, ವಿದತುಃ, ವಿದುಃ ವೇತೃ, ವಿದಥುಃ, ವಿದ। ವೇದ, ವಿದ್ವ ವಿದ್ಯ 

ವಿವರಣೆ: “ಸಾರ್ವಧಾತುಕಮಪಿತ್‌” ಎಂಬುದರಿಂದ ಅಪಿತ್‌ ಆದ ಆರು 
ಪ್ರತ್ಯಯಗಳಿರುವಾಗ “ಜಿದ್ವದ್ಭಾವ'ವು ಇರುವುದರಿಂದ ಧಾತುವಿನ "ಇ' ಕಾರಕ್ಕೆ ಗುಣವು 
ಬರುವುದಿಲ್ಲ. "ಇಲ್‌(ಅ)' ಮೊದಲಾದ ಆದೇಶಗಳು ಬಾರದ ಪಕ್ಷದಲ್ಲಿ ವಿದ್‌+ತಿ 
ಎ೦ದಿದ್ದಾಗ, "ವ್‌' ಕಾರೋತ್ತರ “ಇ' ಕಾರಕ್ಕೆ ಗುಣ ಬಂದು ವೇತ್ತಿ ಎಂದು 
ರೂಪವಾಗುತ್ತದೆ. ಇದೇ ರೀತಿಯಲ್ಲಿ "ಸಿಪ್‌' ಮತ್ತು "ಮಿಪ್‌' ಪ್ರತ್ಯಯಗಳಿದ್ದಾಗಲೂ 
ಗುಣ ಬಂದು ವೇತ್ತಿ, ವೇದ್ಮಿ ಎಂದು ಮಧ್ಯಮಪುರುಷ ಮತ್ತು ಉತ್ತಮಪುರುಷ 
ಏಕವಚನಗಳ ರೂಪಗಳಾಗುತ್ತವೆ. ಬೇರೆ ಆರು ಪ್ರತ್ಯಯ (ಅಪಿತ್‌)ಗಳಿರುವಾಗ ಗುಣವು 
ಬರುವುದಿಲ್ಲ. 


ವೈಕಲ್ಪಿಕ ರೂಪಗಳು: ವೇತ್ತಿ, ವಿತ್ತಃ, ವಿದನ್ನಿ। ವೇತ್ತಿ, ವಿತ್ನಃ, ವಿತ್ಥ। ವೇದ್ಮಿ ವಿದ್ವಃ, 
ವಿದ್ಮಣ 
("ಅಟ್‌'ನಲ್ಲ ವೈಕಲ್ಪಕವಾಗಿ ಆಮ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಅಟ್‌: 


ಸೂತ್ರ- 570.ಉಷ-ವಿದ-ಜಾಗೃಭ್ಯೋನ್ಯತರಸ್ಯಾಮ್‌ (3.1.38) 

ವೃತ್ತಿಃ-ಏಭ್ಯಃ ಲಿಟಿ ಆಮ್‌ ವಾ ಸ್ಕಾತ್‌। ವಿದೇಃ ಅದನ್ತತ್ವಪ್ರತಿಜ್ಞಾನಾತ್‌ ಆಮಿ ನ 
ಗುಣಃ ವಿದಾಇ್ಜುಕಾರ। ವಿವೇದ। ವೇದಿತಾ। ವೇದಿಷ್ಯತಿ। 

ಪ. ಛೇ. - ಉಷ-ವಿದ-ಜಾಗೃಭ್ಯಃ, ಅನ್ಯತರಸ್ಯಾಮ್‌। 

ಅ. ವೃ.- “ಕಾಸ್‌-ಪ್ರತ್ಯಯಾದಾಮಮಂತೃತೇ ಲಿಟಿ” ಎಂಬ ಸೂತ್ರದಿಂದ "ಆಮ್‌' 
ಮತ್ತು 'ಲಿಟಿ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- “ಲಿಟ್‌' ಪರದಲ್ಲಿದ್ದಾಗ ಉಷ್‌, ವಿದ್‌ ಮತ್ತು ಜಾಗೃ ಧಾತುಗಳನಂತರ 
ವೈಕಲ್ಲಿಕವಾಗಿ “ಆಮ್‌” ಪ್ರತ್ಯಯವು ಬರುತ್ತದೆ. 

“ಆಮ್‌' ಪ್ರತ್ಯಯದ ಸಬಂಧದಿಂದ "ವಿದ್‌' ಧಾತುವನ್ನು "ವಿದ' ಎಂದು ಅದನ್ನವಾಗಿ 
ನಿಪಾತ ಮಾಡಲಾಗಿದೆ. 

ಉದಾ- ವಿದಾಇ್ಜಾಕಾರ (ಅನುಪ್ರಯೋಗ ಲಿಟ್‌) - ಪ್ರಥಮಪುರುಷ ಏಕವಚನದಲ್ಲಿ 
“ಎದ್‌' ಧಾತುವಿನ ನಂತರ “ಲಿಟ್‌' ಪರದಲ್ಲಿದ್ದಾಗ, ಪ್ರಕೃತ ಸೂತ್ರದಿಂದ “ಆಮ್‌' 
ಮತ್ತು "ಎದ್‌' ಧಾತುವಿಗೆ "ವಿದ' ಎಂದು ನಿಪಾತ ಮಾಡಿದಾಗ, ವಿದ.-ಆಮ್‌- ಲಿಟ್‌ 
ಎಂದಿರುತ್ತದೆ. “ವಿದ್‌' ಧಾತುವನ್ನು ಹಲನ್ತವಾಗಿ ಭಾವಿಸಿದಾಗ, “ಆಮ್‌' ನ್ನು 
ಆರ್ಧಧಾತುಕವಾಗಿ ಭಾವಿಸಿ “ಪುಗನ್ತಲಘೂಪಧಸ್ಯ ಚ” ಎಂಬುದರಿಂದ "ವಿದ್‌' 
ನಲ್ಲಿರುವ "ಇ' ಕಾರವಾದ ಉಪಧೆಗೆ ಗುಣವು ಬರಬೇಕಾಗಿತ್ತು. ಆದರೆ ಪ್ರಕೃತ ಸೂತ್ರದಲ್ಲಿ 
“ವಿದ್‌” ಧಾತುವನ್ನು “ವಿದ' ಎಂದು ಅಕಾರಾಂತವಾಗಿ ನಿಪಾತ ಮಾಡಿರೋಣದರಿಂದ 
ಗುಣವು ಬರುವುದಿಲ್ಲ. ಆದರೆ “ಅತೋಲೋಪಃ” ಎಂಬ ಸೂತ್ರದಿಂದ "ಅ' ಕಾರಕ್ಕೆ 
ಲೋಪ ಬಂದರೂ, ಸ್ಥಾನಿವದ್ಭಾವದಿ೦ದ ಅದು ಇದ್ದಂತೆಯೇ ಭಾವಿಸಬೇಕಾಗಿರು 


ತಿಐನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 681 


ವುದರಿಂದ "ವಿದ್‌' ನಲ್ಲಿರುವ "ಇ' ಕಾರವು ಲಘೂಪಧ ಆಗುವುದಿಲ್ಲವಾದ್ದರಿಂದ ಗುಣ 
ಬರುವುದಿಲ್ಲ. ಆದ್ದರಿಂದ ವಿದ್‌-ಆಮ್‌.-ಲಿಟ್‌ ಎಂದಿದ್ದಾಗ, "ಕೃ' ಧಾತುವಿನ “ಲಿಟ್‌' 
ರೂಪವಾದ ಚಕಾರ ಎಂಬ ರೂಪವನ್ನು ಅನುಪ್ರಯೋಗ ರೂಪದಲ್ಲಿ ಸೇರಿಸಿ 
ವಿದಾಮ್‌. ಚಕಾರ-ವಿದಾಇ್ಬುಕಾರ ಎಂದು ರೂಪವಾಗುತ್ತದೆ. 

ಭೂ ಮತ್ತು ಅಸ್‌ ಧಾತುಗಳ "ಲಿಟ್‌' ರೂಪಗಳನ್ನು ಸೇರಿಸಿದಾಗ ವಿದಾಮ್‌ಭೂವ 
ಮತ್ತು ವಿದಾಮಾಸ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

*ಆಮ್‌ ಬಂದ ಪಕ್ಷದಲ್ಲಿ ಅನುಪ್ರಯೋಗ ಲಿಟ್‌ ರೂಪಗಳು: ವಿದಾಇ್ಜಾಕಾರ, 
ವಿದಾಇ್ಬಿಕ್ರತುಃ, ವಿದಾಇ್ಜಕ್ರುಃ। ವಿದಾಮ್‌ಬಭೂವ, ವಿದಾಮ್‌ಬಭೂವಥುಃ, 
ವಿದಾಮ್‌ಬಭೂವುಃ। ವಿದಾಮಾಸ, ವಿದಾಮಾಸತುಃ, ವಿದಾಮಾಸುಃ 

**ಆಮ್‌ ಬಾರದ ಪಕ್ಷದಲ್ಲಿ ರೂಪಗಳು: ವಿವೇದ, ವಿವಿದತುಃ, ವಿವಿದುಃ। ಇತ್ಯಾದಿ 

ಲುಟ್‌: ರೂಪಗಳು : ವೇದಿತಾ, ವೇದಿತಾರ್‌, ವೇದಿತಾರಃ ಇತ್ಯಾದಿ 

ಲೃಟ್‌: ರೂಪಗಳು: ವೇದಿಷ್ಯತಿ, ವೇದಿಷ್ಯತಃ, ವೇದಿಷ್ಯನ್ತಿ! ಇತ್ಯಾದಿ. 

(ವಿಕಲ್ಪವಾಗಿ ನಿಪಾತವನ್ನು ಹೇಳುವಸೂತ್ರ) 
ಲೋಟ್‌: 
ಸೂತ್ರ- ೮71. ವಿದಾಜ್ಯುರ್ವಸ್ವಿ ತ್ಯನ್ಯತರಸ್ಯಾಮ್‌ (3.1.41) 

ವೃತ್ತಿಃ-ವೇತ್ತೇಃ ಲೋಟಿ ಆಮ್‌ ಗುಣಾಭಾವಃ ಲೋಟಃ ಲುಕ್‌ ಲೋಡಂತ- 
ಕರೋತ್ಯನುಪ್ರಯೋಗಶ್ಚ ವಾ ನಿಪಾತ್ಯತೇ। ಪುರುಷವಚನೇ ನ ವಿವಕ್ಷಿತೇ। 

ಪ. ಛೇ. - ವಿದಾಜ್ಯುರ್ವನ್ತು, ಇತಿ, ಅನ್ಯತರಸ್ಯಾಮ್‌। 

ಅರ್ಥ- ಲೋಟ್‌ "ಲ್‌' ಕಾರವು ಪರದಲ್ಲಿದ್ದಾಗ, "ವಿದ್‌' ಧಾತುವಿನ ನಂತರ 
“ಆಮ್‌' ಪ್ರತ್ಯಯ ಬರುತ್ತದೆ. ಆದರೆ ಗುಣವು ಬರುವುದಿಲ್ಲ. ಮತ್ತು "ಲೋಟ್‌' ಗೆ 
ಲೋಪ ಬರುತ್ತದೆ. "ಲೋಟ್‌' "ಲ್‌' ಕಾರದ ನಂತರದಲ್ಲಿರುವ “ಕೃಷಾ್‌' ಧಾತುವಿಗೆ 
ಅನುಪ್ರಯೋಗವು ಪ್ರಕೃತ ಸೂತ್ರದಿಂದ ವಿಕಲ್ಪದಿಂದ ನಿಪಾತ ಮಾಡಲಾಗಿದೆ. 

ವಿವರಣೆ: ಪ್ರಕೃತ ಸೂತ್ರವು "ವಿದಾಜ್ಕುರ್ವನ್ನು' ಎಂಬ ರೂಪವನ್ನು ವಿಕಲ್ಪವಾಗಿ 
ನಿಪಾತ ಮಾಡುತ್ತದೆ. "ವಿದಾಜ್ಕುರ್ವನ್ನು' ಎಂಬುದು ಪ್ರಥಮಪುರುಷ ಬಹುವಚನ 
ರೂಪವಾದರೂ, ಇಂತಹ "ಆಮ್‌' ಪ್ರತ್ಯಯಾದಿಗಳಿಂದ ಕೂಡಿದ ರೂಪವು ಪ್ರಥಮಪುರುಷ 
ಬಹುವಚನದಲ್ಲಿ ಮಾತ್ರ ಬರಬೇಕೆಂಬ ನಿಯಮವೇನಿಲ್ಲ. "ಲೋಟ್‌' ನಲ್ಲಿ ಎಲ್ಲ 
ಪುರುಷ, ಮತ್ತು ಎಲ್ಲ ವಚನಗಳಲ್ಲೂ ಇಂತಹ ರೂಪಗಳಿರುವವು. ಈ ರೀತಿಯಾಗಿ 
ಪ್ರಥಮಪುರುಷ ಏಕವಚನದಲ್ಲಿ ವಿದಾಮ್‌*ಕೃತತಿ ಎಂದಿದ್ದಾಗ. "ಶಪ್‌(ಅ)' 
ಬರಬೇಕಾಗಿದ್ದಾಗ- 

(ಉ-ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮72.ತನಾದಿಕೃಷ್ಣು  ಉಃ (3.1.79) 


682 ಲಘುಸಿದ್ಧಾಂತ ಕೌಮುದೀ 


ವೃತ್ತಿಃ-ತನಾದೇಃ ಕೃಷ್ಟ ಉಃ ಪ್ರತ್ಯಯಃ ಸ್ಯಾತ್‌। ಶಪೋಪವಾದಃ ವಿದಾಜ್ಯರೋತು। 
ಪ. ಛೇ. - ತನಾದಿಕ್ಕಷ್ಳು ಥೌ ಉ॥। 
ಅ.ವೃ. -ಕರ್ತರಿ ಶಪ್‌” ಎಂಬ ಸೂತ್ರದಿಂದ "ಕರ್ತರಿ' ಎಂಬ ಪದವೂ ಮತ್ತು 
“ಸಾರ್ವಧಾತುಕೇ ಯಕ್‌” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 
ಅರ್ಥ- ಕರ್ತರ್ಥಕ ಸಾರ್ವಧಾತುಕವು ಪರದಲ್ಲಿದ್ದಾಗ, ತನಾದಿ ಗಣಕ್ಕೆ ಸೇರಿದ 
ಧಾತು, ಮತ್ತು "ಕೃ' ಧಾತುಗಳ ನಂತರ ಅಪವಾದವಾಗಿ “ಶಪ್‌' ಪ್ರತ್ಯಯಕ್ಕೆ ಬದಲಾಗಿ 
"ಉ' ವಿಕರಣ ಪ್ರತ್ಯಯವು ಬರುತ್ತದೆ. 
ಉದಾ- ವಿದಾಜ್ಕರೋತು - ಪ್ರಥಮಪುರುಷ ಏಕವಚನದಲ್ಲಿ “ವಿದ್‌” ಧಾತುವಿನ 
ನಂತರ “ಲೋಟ್‌' ಆದೇಶವಾದ "ತಿಪ್‌(ತಿ)' ಬಂದು ಧಾತುವಿನ ಪರದಲ್ಲಿ “ಶಪ್‌(ಅ)' 
ಬಂದು, ಅದು ಲೋಪವಾದಮೇಲೆ ವಿದಾಜ್ಯುರ್ವನ್ವಿತ್ಯನ್ಯತರಸ್ಕಾಮ್‌ (570) ಎಂಬ 
ಸೂತ್ರದಿಂದ "ಆಮ್‌' ಪ್ರತ್ಯಯ ಬಂದು, "ಲಘೂಪಧಗುಣ' ಬಾರದೇ "ಲೋಟ್‌'ಗೆ 
ಲುಕ್‌ (ಲೋಪ) ಬಂದು, “ಲೋಟ್‌' ನ್ನು ಪರದಲ್ಲಿ ತೆಗೆದುಕೊಂಡು "ಕೃ' ಧಾತುವಿನ 
ಅನುಪ್ರಯೋಗ ಮೊದಲಾದವು ನಿಪಾತಿತವಾದಮೇಲೆ ವಿದಾಮ್‌. ಕೃತಿ ಎಂದಿರುತ್ತದೆ. 
“ಕೃ' ನ ಪರದಲ್ಲಿ “ತಿ' ಇದ್ದಾಗ, “ಶಪ್‌(ಅ)' ಪ್ರತ್ಯಯವು ಬರಬೇಕಾಗಿತ್ತು. ಅದನ್ನು 
ಬಾಧಿಸಿ ಪ್ರಕೃತ ಸೂತ್ರದಿಂದ “ಉ' ವಿಕರಣ ಪ್ರತ್ಯಯವು ಬಂದು, ವಿದಾಮ್‌ಕೃ+ 
ಉ-ತಿ ಎಂದಿರುತ್ತದೆ. "ಉ'ಗೆ ಆರ್ಧಧಾತುಕಸಂಜ್ಞೆ ಬಂದು ಅದು "ಕೃ' ಗೆ ಪರವಾದಾಗ, 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ ಸೂತ್ರದಿಂದ "ಕೃ' ನಲ್ಲಿರುವ "ಬು' 
ಕಾರಕ್ಕೆ ಗುಣ ಬಂದು “ಉರಣ್‌ ರಪರಃ” ಎಂಬುದರಿಂದ "ಅರ್‌' ಎಂದಾಗಿ ವಿದಾಮ್‌ 
*ಕರ್‌*ಉ-*ತಿ ಎಂದಿರುತ್ತದೆ. ಆಗ "ಉ' ಕಾರಕ್ಕೂ ಗುಣವು ಬಂದು "ಓ' 
ಕಾರವಾಗೋಣದರಿಂದ "ತಿ' ಯಲ್ಲಿರುವ “ಇ' ಕಾರಕ್ಕೆ “ಎರುಃ” ಎಂಬುದರಿಂದ "ಉ” 
ಕಾರವು ಆದೇಶವಾಗಿ ಬಂದು ವಿದಾಮ್‌4+ಕರೋತು ಎಂದಿರುತದೆ. ಈಗ "ವಿದಾಮ್‌' 
ನಲ್ಲಿರುವ "ಮ್‌' ಕಾರಕ್ಕೆ “ಮೋತನುಸ್ಟಾರಃ” ಎಂಬುದರಿಂದ ಅನುಸ್ವಾರ ಬಂದು 
ಅದಕ್ಕೆ “ವಾ ಪದಾನ್ತಸ್ಯ” ಎಂಬುದರಿಂದ ಪರಸವರ್ಣ ಬಂದು ವಿದಾಜ್ಯರೋತು 
ಎಂಬ ರೂಪವು ಸಿದ್ದವಾಗುತ್ತದೆ. 
“ತುಹ್ಯೋಸ್ತಾತಜ್ಞಾಶಿಷ್ಠನ್ಯತರಸ್ಯಾಮ್‌” ಎಂಬ ಸೂತ್ರದಿಂದ "ತು'ಗೆ “ತಾತಜ್‌(ತಾತ್‌)' 
ಆದೇಶ ಬಂದು "ವಿದಾಜ್ಯುರುತಾತ್‌' ರೂಪವು ಮುಂದಿನ ಸೂತ್ರದಿಂದ ಸಿದ್ಧವಾಗುತ್ತದೆ. 
(ಪ್ರಸ್ಥ ಅ- ಕಾರಕ್ಕೆ ಪ್ರಸ್ಥ "ಉ- ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 
ಸೂತ್ರ- 573.ಅತ ಉತ್‌ ಸಾರ್ವಧಾತುಕೇ (6.4.10) 

ವೃತ್ತಿಃ-ಉಪ್ರತ್ಯಯಾಂತಸ್ಯ ಕೃಳಃ ಅತಃ ಉತ್‌ ಸಾರ್ವಧಾತುಕೇ ಕ್ಥಿತಿ। 
ವಿದಾಜ್ಕುರುತಾತ್‌। ವಿದಾಜ್ಕುರುತಾಮ್‌। ವಿದಾಜ್ಕುರ್ವನ್ನು। ವಿದಾಜ್ಯುರು। ವಿದಾಜ್ಕರವಾಣಿ। 
ಅವೇತ್‌। ಅವಿತ್ತಾಮ್‌। ಅವಿದುಃ 


ತಿಜನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 683 


ಪ. ಛೇ. - ಅತಃ, ಉತ್‌, ಸಾರ್ವಧಾತುಕೇ। 

ಅ. ವೃ.-“ ಉತಶ್ವ ಪ್ರತ್ಯಯದಸಂಯೋಗಪೂರ್ವಾತ್‌” ಎಂಬ ಸೂತ್ರದಿಂದ 
“ಉತಃ' ಮತ್ತು "ಪ್ರತ್ಯಯಾತ್‌' ಎಂಬ ಪದಗಳು “ನಿತ್ಯಂ ಕರೋತೇಃ” ಎಂಬ ಸೂತ್ರದಿಂದ 
“ಕರೋತೇಃ' ಎಂಬ ಪದವೂ ಮತ್ತು “ಗಮ-ಹನ-ಜನ-ಖನ-ಘಸಾಮ್‌ ಲೋಪಃ 
ಕ್ವಿನಿತ್ಯಜೆ” ಎಂಬ ಸೂತ್ರದಿಂದ "ಕ್ಲಿತ' ಎಂಬ ಪದವೂ ಅನುವೃತವಾಗುತ್ತವೆ. 

ಅರ್ಥ- ಸಾರ್ವಧಾತುಕ "ಕಿತ್‌' "ಜಿತ್‌' ಪ್ರತ್ಯಯಗಳು ಪರದಲ್ಲಿದ್ದಾಗ, "ಉ' ಪ್ರಕ್ಕಯಾನ್ತ 
"ಕೃಆ್‌' ಧಾತುವಿನ ಹ್ರಸ್ವ "ಅ' ಕಾರಕ್ಕೆ ಹ್ರಸ್ವ "ಉ' ಕಾರವು ಆದೇಶವಾಗಿ ಬರುತ್ತದೆ. 

“ತಾತಜ್‌' ಪ್ರತ್ಯಯವು "ಜಿತ್‌' ಆದ ಸಾರ್ವಧಾತುಕವಾಗಿರುವುದರಿಂದ ಕೃ” 
ಎಂಬುದು "ಕರ್‌' ಎಂದಾದಾಗ, “ಕ' ಕಾರೋತ್ತರವರ್ತಿ “ಅ” ಕಾರಕ್ಕೆ "ಉ' ಕಾರವು 
ಆದೇಶವಾಗಿ ಬಂದು ವಿದಾಜ್ಕುರುತಾತ್‌ ಎಂದು ರೂಪವಗುತ್ತದೆ. 

ಪ್ರಥಮಪುರುಷ ದ್ವಿವಚನದಲ್ಲಿ "ತಾಮ್‌' ಮೊದಲಾದ ಪ್ರತ್ಯಯಗಳೂ ಕೂಡ 
“ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ “ಜಿತ್‌' ಆಗುವುದರಿಂದ ಪ್ರಕೃತ ಸೂತ್ರದಿಂದ 
"ಅ' ಕಾರಾಕ್ಕೆ "ಉ' ಕಾರ ಬಂದು ವಿದಾಜ್ಕುರುತಾಮ್‌ ಎಂದು ರೂಪವಾಗುತ್ತದೆ. 
ಪ್ರಥಮಪುರುಷ ಬಹುವಚನದಲ್ಲಿ ವಿದ್‌.-ಆಮ್‌--ಕುರು--ಅನ್ತು- ವಿದಾಜ್ಯುರ್ವನ್ತು ಎಂದು 
ರೂಪವಾಗುತ್ತದೆ. 

ಉದಾ- ವಿದಾಜ್ಯುರು/ವಿದಾಜ್ಕುತಾತ್‌, ವಿದಾಜ್ಕುರುತಮ್‌, ವಿದಾಜ್ಕುರುತ - 
ಮಧ್ಯಮಪುರುಷ ಏಕವಚನ, ದ್ವಿವಚನ ಮತ್ತು ಬಹುವಚನಗಳಲ್ಲಿ ಹಿ೦ದಿನಂತೆಯೇ 
ಪ್ರಕ್ರಿಯೆ ನಡೆದು ವಿದಾಜ್ಕುರು/ವಿದಾಜ್ಕುತಾತ್‌, ವಿದಾಜ್ಕುರುತಮ್‌, ವಿದಾಜ್ಕುರುತ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ವಿದಾಜ್ಕರವಾಣಿ - ಉತ್ತಮಪುರುಷ ಏಕವಚನದಲ್ಲಿ "ವಿದಾಮ್‌' ವರೆಗಿನ 
ಪ್ರಕ್ರಿಯೆಯು ಹಿಂದಿನಂತೆಯೇ ನಡೆದು, ವಿದಾಮ್‌. ಕೃ. ಮಿ(ಮಿಪ್‌) ಎಂದಿದ್ದಾಗ 
“ಮೇರ್ನಿ”ಃ ಎ೦ಬ ಸೂತ್ರದಿಂದ "ಮಿ'ಗೆ "ನಿ' ಆದೇಶವಾಗಿ ಬಂದು ವಿದಾಮ್‌-ಕೃಃನಿ 
ಎಂದ್ಹಾಗ, “ಆಡುತ್ತಮಸ್ಯ ಪಿಚ್ಚ” ಎಂಬ ಸೂತ್ರದಿಂದ "ನಿ'ಗೆ "ಆಟ್‌(ಆ)' ಆಗಮವು 
ಬಂದು ವಿದಾಮ್‌--ಕೃ.-ಆನಿ ಎ೦ದಿದ್ದಾಗ, “ತನಾದಿಕ್ಕಳ್ಳ್ಯು ಉಳ” ಎಂಬ ಸೂತ್ರದಿಂದ 
"ಕೃ' ಧಾತುವಿನ ನಂತರ "ಉ' ವಿಕರಣ ಪ್ರತ್ಯಯ ಬಂದು ವಿದಾಮ್‌.ಕೃ--ಉ--ಆನಿ 
ಎಂದಿದ್ದಾಗ, "ಯ' ಕಾರಕ್ಕೆ “ಉರಣ್‌ ರಪರ” ಎಂಬುದರಿಂದ ರೇಫ(ರ್‌) ಪರಕವಾದ 
ಗುಣ(ಅರ್‌) ಬಂದು, ವಿದಾಮ್‌.-ಕರ್‌-ಉ--ಆನಿ ಎಂದಿದ್ದಾಗ "ಉ' ಕಾರಕ್ಕೆ ಗುಣ 
ಬಂದು ವಿದಾಮ್‌--ಕರ್‌.ಓ--ಆನಿ ಎಂದಿದ್ದಾಗ, "ಓ' ಕಾರಕ್ಕೆ "ಅವ್‌' ಆದೇಶ ಬಂದು 
ವಿದಾಮ್‌.-ಕ. ಅರ್‌. ಅವ್‌--ಆನಿ ಎಂದಿದ್ದಾಗ "ನ್‌' ಕಾರಕ್ಕೆ ಣತ್ವ ಬಂದು 
ವಿದಾಮ್‌ಕರವಾಣಿ ಎಂದಿದ್ದಾಗ, ಅನುಸ್ವಾರ(ಮ್‌)ಕ್ಕೆ ಪರಸವರ್ಣ ಬಂದು 
ವಿದಾಜ್ಕರವಾಣಿ ಎಂದು ರೂಪವು ಸಿದ್ಧವಾಗುತ್ತದೆ. ದ್ವಿವಚನ ಮತ್ತು ಬಹುವಚನಗಳಲ್ಲಿ 
ಮೇಲಿನಂತೆಯೇ ಪ್ರಕ್ರಿಯೆಗಳು ನಡೆದು ವಿದಾಜ್ಕರವಾವ, ವಿದಾಜ್ಯರವಾಮ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 


684 ಲಘುಸಿದ್ಧಾಂತ ಕೌಮುದೀ 


ವಿವರಣೆ: ಉತ್ತಮಪುರುಷದಲ್ಲಿ “ಆಡುತ್ತಮಸ್ಯ ಪಿಚ್ಚ” ಎಂಬುದರಿಂದ ಬಂದಿರುವ 
"ಆಟ್‌' ಆಗಮವು 'ಪಿತ್‌' ಆಗಿರುವುದರಿಂದ “ಸಾರ್ವಧಾತುಕಮಪಿತ್‌” ಎಂಬುದರಿಂದ 
“ಜಿತ್ವ' ಬಾರದೇ ಇರೋಣದ್ದರಿಂದ “ಅ” ಕಾರಕ್ಕೆ "ಉ' ಕಾರ ಬರಲಿಲ್ಲ ಎಂಬುದನ್ನು 
ಗಮನಿಸಬೇಕು. 

ಆಮ್‌ ಪ್ರತ್ಯಯವು ಬಾರದ ಪಕ್ಷದಲ್ಲಿ ಆರ್ಧಧಾತುಕದಲ್ಲಿ ಇರುವಂತೆ ವೇತ್ತು/ 
ವಿತ್ತಾತ್‌, ವಿತ್ತಾಮ್‌, ವಿದನ್ನು। ವಿದ್ಧಿ/ವಿತ್ತಾತ್‌, ವಿತ್ತಮ್‌, ವಿತ ವೇದಾನಿ, ವೇದಾವ, 
ವೇದಾಮ। ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಲಜ್‌: 

ಉದಾ- ಅವೇತ್‌- ಪ್ರಥಮಪುರುಷ ಏಕವಚನದಲ್ಲಿ - "ಎದ್‌' ಧಾತುವಿನ ನಂತರ 
"ಲಜ್‌' "ಲ್‌' ಕಾರ ಬಂದು ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌(ತಿ)' 
ಬಂದು ವಿದ್‌+ತಿ ಎ೦ದಿದ್ದಾಗ ಧಾತುವಿಗೆ "ಅಟ್‌(ಅ)' ಆಗಮ ಬಂದು ಅವಿದ್‌ತಿ 
ಎಂದಿದ್ದಾಗ “ತಿ' ನಲ್ಲಿರುವ “ಇ' ಕಾರಕ್ಕೆ “ಇತಶ್ಶ"ಎಂಬುದರಿ೦ದ ಲೋಪ ಬಂದು 
ಅವಿದ್‌*ತ್‌ ಎಂದಿದ್ದಾಗ “ಸಾರ್ವಧಾತುಕಾರ್ಧಧಾತುಕಯೋಃ? ಎಂಬುದರಿಂದ "ವ್‌' 
ಕಾರೋತ್ತರ "ಇ' ಕಾರಕ್ಕೆ ಗುಣ ಬಂದು ಅವೇದ್‌+ತ್‌ ಎಂದಿದ್ದಾಗ, “ಖರಿ ಚ” 
ಎಂಬುದರಿಂದ "ದ್‌' ಕಾರಕ್ಕೆ ಚರ್ತ್ವ(ತ್‌) ಬಂದು ಅವೇತ್‌--ತ್‌ ಎಂದಿದ್ದಾಗ 
“ಸ೦ಯೋಗಾನ್ತಸ್ಯ ಲೋಪಃ” ಎಂಬುದರಿಂದ ಅನ್ನ ಕ್ಯ “ತ್‌' ಕಾರಕ್ಕೆ ಲೋಪ ಬಂದು 
ಅವೇತ್‌ ಎಂದು ರೂಪವಾಗುತ್ತದೆ. 

ಉದಾ- ಅವಿತ್ತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ ಅವಿದ್‌--ತಾಮ್‌ ಎಂದಿದ್ದಾಗ, 
“ತಾಮ್‌' ಇದು ಅಪಿತ್‌ ಸಾರ್ವಧಾತುಕವಾಗಿರುವುದರಿಂದ "ಜಿದ್ದದ್ಭಾವವಿರುವುದರಿಂದ 
“ಕ್ವಿತಿಚ ಎಂಬುದರಿಂದ ಗುಣವು ಬಾರದೇ ಅವಿದ್‌--ತಾಮ್‌ ಎಂದೇ ಇರುತ್ತದೆ. 
ನಂತರ “ಖರಿಚ” ಎಂಬುದರಿಂದ “ದ್‌' ಕಾರಕ್ಕೆ ಚರ್ತ್ವದಿಂದ "ತ್‌'.ಕಾರ ಬಂದು 
ಅವಿತ್‌* ತಾಮ್‌2ಅವಿತ್ತಾಮ್‌ ಎಂದು ರೂಪವಾಗುತ್ತದೆ. 

ಉದಾ- ಅವಿದುಃ - ಪ್ರಥಮಪುರುಷ ಬಹುವಚನಲ್ಲಿ “ಸಿಜಭ್ಯಸ್ತವಿಧಿಭ್ಯಸ್ಥ” ಎಂಬ 
ಸೂತ್ರದಿಂದ "ರು' ಗೆ "ಜುಸ್‌' ಬಂದು ಅವಿದುಃ ಎಂದು ರೂಪವು ಸಿದ್ಧವಾಗುತ್ತದೆ. 

(ರುತ್ತವನ್ನು ವಿಧಿಸುವ ಸೂತ್ರ) 

ಸೂತ್ರ - 574.ದಪ್ಪ (8.2.75) 

ವೃತ್ತಿಃ-ಧಾತೋಃ ದಸ್ಯ ಪದಾಂತಸ್ಕ 
ವಿದ್ಯಾತ್‌। ವಿದ್ಯಾತಾಮ್‌। ವಿದ್ಯುಃ ವಿದ್ಯಾತ್‌ 
ಅಸ ಭುವಿ 27 ಅಸ್ತಿ 

ಪ. ಛೇ. - ದಃ, ಚ। 

ಅ. ವೃ. - “ಸಿಪಿ ಧಾತೋರುರ್ವಾ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 
“ಪದಸ್ಕ” ಎಂಬುದು ಅಧಿಕಾರ ಸೂತ್ರ. 


ಸಿಪಿ ಪರೆ ರುರ್ವಾ। ಅವೇಃ, ಅವೇತ್‌। 
ಸ ವಿದ್ಯಾಸ್ತಾಮ್‌ ಅವೇದೀತ್‌। ಅವೇದಿಷ್ಕತ್‌। 


ಇದಿ 


ತಿ೫ನ್ನೇ ಆದಾದಿ-ಪರಸ್ಕೈಪದದ ರೂಪಗಳು 685 


ಅರ್ಥ- ಸಿಪ್‌ ಪರದಲ್ಲಿದ್ದಾಗ, ಧಾತುವಿನ ಪದಾನ್ತ "ದ್‌' ಕಾರಕ್ಕೆ ವಿಕಲ್ಪದಿ೦ದ "ರು' 
ಆದೇಶವಾಗಿ ಬರುತ್ತದೆ. 

ಲಜಕ್‌: ಉದಾ- ಅವೇಃ - ಮಧ್ಯಮಪುರುಷ ಏಕವಚನದಲ್ಲಿ "ವಿದ್‌' ಧಾತುವಿನ 
ನಂತರ "ಸಿಪ್‌(ಸ್‌)' ಬಂದು ಧಾತುವಿಗೆ "ಅಟ್‌' ಆಗಮ ಬಂದಾಗ, ಅವಿದ್‌.-ಸ್‌ 
ಎಂದಿರುತ್ತದೆ. “ಪುಗನ್ತ್ನಲಘೂಪದಸ್ಯ ಚ” ಎಂಬ ಸುತ್ತದಿಂದ ಧಾತುವಿನ "ಇ' ಕಾರಕ್ಕೆ 
ಲಘೂಪದಗುಣ ಬಂದು ಅವೇದ್‌4ಸ್‌ ಎಂದಿದ್ದಾಗ, “ಸಂಯೋಗಾನ್ನಸ್ಯ ಲೋಪಃ” 
ಎಂಬುದರಿಂದ "ಸ್‌' ಕಾರಕ್ಕೆ ಲೋಪ ಬಂದು, "ದ್‌' ಕಾರಕ್ಕೆ “ದಶ್ನ” ಎಂಬ ಪ್ರಕೃತ 
ಸೂತ್ರದಿಂದ ವೈಕಲ್ಲಿಕವಾಗಿ ರುತ್ವ ಬಂದು, ನಂತರ "ರು(ರ್‌)' ಗೆ ವಿಸರ್ಗ ಬಂದು 
ಅವೇಃ ಎಂಬ ರೂಪವು ಸಿದ್ಧವಾಗುತ್ತದೆ. ರುತ್ವ ಬಾರದ ಪಕ್ಷದಲ್ಲಿ "ಸ್‌' ಕಾರಕ್ಕೆ 
“ವಾತವಸಾನೇ” ಎಂಬುದರಿಂದ ವೈಕಲ್ಪಿಕವಾಗಿ ಚರ್ತ್ವ ಬಂದು ಅವೇತ್‌ ಮತ್ತು 
ಅವೇದ್‌ ಎಂಬ ರೂಪಗಳು ಸಿದ್ಧವಾಗುತ್ತವೆ ಹೀಗಾಗಿ ಮೂರು ರೂಪಗಳಾಗುತ್ತವೆ. 

ಉದಾ- ಅವಿತ್ತಮ್‌, ಅವಿತ್ವ-ಮಧ್ಯಮಪುರುಷ ದ್ವಿವಚನ ಬಹುವಚನಗಳಲ್ಲಿ "ತಮ್‌' 
ಮತ್ತು "ತ' ಪ್ರತ್ಯಯಗಳನ್ನು ಸೇರಿಸಿದಾಗ, ಅವಿದ್‌--ತಮ್‌, ಅವಿದ್‌*-ತ ಎಂದಿದ್ದಾಗ, 
ಘ್‌” ಕಾರಕ್ಕೆ ಚರ್ತ್ವದಿಂದ "ತ್‌' ಕಾರ ಬಂದು ಅವಿತ್ತಮ್‌, ಮತ್ತು ಅವಿತ್ತ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಅವೇದಮ್‌, ಅವಿದ್ವ, ಅವಿದ್ಮ - ಉತ್ತಮ ಪುರುಷ ಏಕವಚನದಲ್ಲಿ ಇದು 
"ಪಿತ್‌' ಆಗಿರುವುದರಿಂದ ಜಿದ್ವದ್ಭಾವವು ಬಾರದೇ ಧಾತುವಿನ "ಇ' ಕಾರಕ್ಕೆ ಗುಣ 
ಬಂದು ಅವೇದ್‌.-ಅಮ್‌-ಅವೇದಮ್‌ ಎಂದು ರೂಪವಾಗುತ್ತದೆ. 

ಉತ್ತಮಪುರುಷ ದ್ವಿವಚನ ಬಹುವಚನಗಳಲ್ಲಿ ಕ್ರಮವಾಗಿ "ವ' "ಮ' ಪ್ರತ್ಯಯಗಳನ್ನು 
ಸೇರಿಸಿದಾಗ, ಅವಿದ್‌--ವ-ಅವಿದ್ವ ಮತ್ತು ಅವಿದ್‌+ಮ-ಅವಿದ್ಮ ಎಂದಾಗುತ್ತದೆ. 

ರೂಪಗಳು: ಅವೇತ್‌, ಅವಿತ್ತಾಮ್‌, ಅವಿದುಃ ಅವೇಃ/ಅವೇತ್‌/ಅವೇದ್‌, ಅವಿತ್ತಮ್‌, 
ಅವಿತ್ತಫ ಅವೇದಮ್‌, ಅವಿದ್ವ, ಅವಿದ್ದು 

ವಿಧಿಲಿಜ್‌: ರೂಪಗಳು: ವಿದ್ಯಾತ್‌, ವಿದ್ಯಾತಾಮ್‌, ವಿದ್ಯುಃ ವಿದ್ಯಾಃ, ವಿದ್ಯಾತಮ್‌, 
ವಿದ್ಯಾತ। ವಿದ್ಯಾಮ್‌, ವಿದ್ಯಾವ, ವಿದ್ಯಾಮ। 

ಆಶೀರ್ಲಿಜ್‌: ರೂಪಗಳು: ವಿದ್ಯಾತ್‌, ವಿದ್ಯಾಸ್ತಾಮ್‌, ವಿದ್ಯಾಸುಃ। ವಿದ್ಯಾ, ವಿದ್ಯಾಸ್ತಮ್‌, 
ವಿದ್ಯಾಸ್ತ ವಿದ್ಯಾಸಮ್‌, ವಿದ್ಯಾಸ್ವ, ವಿದ್ಯಾಸ್ಮ 

ಲುಜಕ: ರೂಪಗಳು: ಅವೇದೀತ್‌, ಅವೇದಿಷ್ಟಾಮ್‌, ಅವೇದಿಷುಃ ಅವೇದೀಃ, 
ಅವೇದಿಷ್ಟಮ್‌, ಅವೇದಿಷ್ಟ ಅವೇದಿಷಮ್‌, ಅವೇದಿಷ್ಟ ಅವೇದಿಷ್ಟ 

ಲೃಜತ; ರೂಪಗಳು: ಅವೇದಿಷ್ಕತ್‌, ಅವೇದಿಷ್ಕತಾಮ್‌, ಅವೇದಿಷ್ಕನ್‌। ಅವೇದಿಷ್ಯಃ, 
ಅವೇದಿಷ್ಯತಮ್‌, ಅವೇದಿಷ್ಯತ। ಅವೇದಿಷ್ಕಮ್‌, ಅವೇದಿಷ್ಯಾವ, ಅವೇದಿಷ್ಯಾಮ। 

16.ಅಸ-ಭುವಿ(ಸತ್ತಾ- ಇರುವಿಕೆ) ಅಸಿ- ಇದರಲ್ಲಿ "ಅಸ್‌' ಮಾತ್ರ ಉಳಿಯುತ್ತದೆ. 
ಉದಾತ್ತೇತ್ತಾಗಿರುವುದರಿ೦ದ ಆತ್ಮನೇಪದದ ನಿಮಿತ್ತವಿಲ್ಲದೇ ಇರುವುದರಿಂದ ಇದು 


686 ಲಘುಸಿದ್ಧಾಂತ ಕೌಮುದೀ 
ಪರಸ್ಮೈ ಪದವಾಗಿದೆ. 

ಲಟ್‌: ಉದಾ- ಅಸ್ತಿ - ಪ್ರಥಮಪುರುಷ ಏಕವಚನದಲ್ಲಿ "ಅಸ್‌' ಧಾತುವಿನ 
ನಂತರ ಲಡಾದೇಶವಾದ *ತಿಪ್‌(ತಿ)” ಬಂದು ಧಾತುವಿನ ನಂತರ "ಶಪ್‌(ಅ)' ಬಂದು, 
ಅದು ಲೋಪವಾದಮೇಲೆ ಅಸ್‌ ತಿಐಅಸ್ತಿ ಎಂದು ರೂಪವು ಸಿದ್ಧವಾಗಿತ್ತದೆ. 

(ಅ- ಕಾರ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮575.ಶ್ನಸೋರಲ್ಲೋಪಃ (6.4.11 

ವೃತ್ತಿಃ-ಶ್ನಸ್ಯ ಅಸ್ನೇಃ ಚ ಅತಃ ಲೋಪಃ ಸಾರ್ವಧಾತುಕೇ ಕ್ವಿತಿ। ಸ್ತತ ಸಂತಿ। ಅಸಿ। 
ಸ್ಥಳ ಸ್ಥ ಅಸ್ಥಿ ಸ್ವಃ ಸ್ಮಃ 

ಪ. ಛೇ. - ಶ್ನಸೋಃ, ಅಲ್ಲೋಪಃ 

ಅ. ವೃ- “ಅತ ಉತ್‌ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' 
ಎಂಬ ಪದವೂ, ಮತ್ತು “ಗಮ-ಹನ-ಜನ-ಖನ- ಘಸಾಮ್‌ ಲೋಪಃ ಕ್ಲಿತ್ಯನಚಿ” 
ಎ೦ಬ ಸೂತ್ರದಿಂದ *್ವಿತಿ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಶ್ನಮ್‌' ನಲ್ಲಿರುವ "ಅ' ಕಾರ ಮತ್ತು "ಅಸ್‌' ಧಾತುವಿನಲ್ಲಿವ "ಅ' 
ಕಾರಗಳಿಗೆ ಲೋಪ ಬರುತ್ತದೆ-ಸಾರ್ವಧಾತುಕ "ಕಿತ್‌' ಮತ್ತು "ಜಿತ್‌' ಪರದಲ್ಲಿದ್ದಾಗ. 
ಏಕವಚನ ಪ್ರತ್ಯಯಗಳಾದ "ತಿಪ್‌' "ಸಿಪ್‌' ಮತ್ತು "ಮಿಪ್‌' ಗಳು "ಪತ್‌' ಆಗಿರುವುದರಿಂದ 
“ಜಿತ್‌' ಆಗುವುದಿಲ್ಲ. ಆದುದರಿಂದ ಅಲ್ಲೋಪ(ಅ-ಕಾರ ಲೋಪ) ಆಗುವುದಿಲ್ಲ. 
ಉಳಿದ 6 ಪ್ರತ್ಯಯಗಳ ವಿಷಯದಲ್ಲಿ "ಅಪಿತ್‌' ಆಗಿರುವುದರಿಂದ ಜೆದ್ದದ್ಧಾವ ಬಂದು 
“ಅ' ಕಾರಕ್ಕೆ ಲೋಪ ಬರುತ್ತದೆ. 

ಉದಾ- ಸ್ವಃ, - ಪ್ರಥಮಪುರುಷ ದ್ವಿವಚನದಲ್ಲಿ "ಅಸ್‌' ಧಾತುವಿನ ಅಂತರ “ತಸ್‌” 
ಪ್ರತ್ಯಯ ಬಂದು ಅಸ್‌4ತಸ್‌ ಎಂದಿರುತ್ತದೆ. ಧಾತುವಿನ ನಂತರ "ಶಪ್‌(ಅ)' ಬಂದು 
ಲುಕ್‌(ಲೋಪ) ಆದಾಗ, “ಸಾರ್ವಧಾತುಕಮಪಿತ್‌” ಎಂಬುದರಿಂದ "ಜಿದ್ವದ್ಭಾವ' 
ಬಂದು ಪ್ರಕೃತ ಸೂತ್ರದಿಂದ "ಅಸ್‌' ನ "ಅ' ಕಾರಕ್ಕೆ ಲೋಪ ಬಂದು ಸ್‌+ತಸ್‌=ಸ್ಪಸ್‌ 
ಎಂದಾಗಿ ರುತ್ವ ವಿಸರ್ಗಗಳಿಂದ ಸ್ತಃ ಎಂದು ರೂಪವಾಗುತ್ತದೆ. 

ಉದಾ- ಸನ್ನಿ- ಪ್ರಥಮಪುರುಷ ಬಹುವಚನದಲ್ಲಿ ಅಸ್‌--ರಿು ಎಂದಿದ್ದಾಗ ಪ್ರಕೃತ 
ಸೂತ್ರದಿಂದ “ಅಸ್‌' ನ “ಅ' ಕಾರಕ್ಕೆ ಲೋಪ ಬಂದು ಸ್‌-ಮಿು ಎಂದಿದ್ದಾಗ, 
“ರೂಂನ್ತಃ” ಎಂಬುದರಿಂದ "ರು್‌' ಗೆ "ಅನ್‌' ಆದೆಶ ಬಂದು ಸ್‌4ಅನ್‌ಇ-ಸನ್ನಿ 
ಎ೦ದು ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಉಳಿದ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಸ್ತಿ, ಸ್ತಃ, ಸನ್ನಿ ಅಸಿ, ಸ್ಥಃ, ಸ್ಥ! ಅಸ್ಥಿ ಸ್ವಃ, ಸ್ಮಃ। 

(ಷತ್ತವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮76. ಉಪಸರ್ಗಪ್ರಾದುಭಾಕ್ಯಮಪಸ್ತಿರ್ಯಚ್ಚರಃ (8.3.57) 

ವೃತ್ತಿೀ-ಉಪಸರ್ಗೇಣಃ ಪ್ರಾದುಸಃ ಚ ಅಸ್ತೇಃ ಸಸ್ಯ ಷಃ ಯಕಾರೇ ಅಚಿ ಪರೆ। 
ನಿಷ್ಯಾತ್‌। ಪ್ರನಿಷಂತಿ। ಪ್ರಾದುಃಷ೦ತಿ। ಯಚ್ಚರಃ ಕಿಮ್‌ - ಅಭಿಸ್ತಃ 


ತಿ೫ನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 687 


ಪ. ಛೇ. - ಉಪಸರ್ಗಪ್ರಾದುಭಾಣ್ಯಂ, ಅಸಿ, ಯಚ್ಚರಃ। 

ಅ. ವ್ಯ- “ಸಹೇಃ ಸಾಡಃ ಸಃ” ಎಂಬ ಸೂತ್ರದಿಂದ "ಸಹ' ಎಂಬ ಪದವೂ, 
“ಅಪದಾನ್ನಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ “ಮೂರ್ಧನ್ಯ? ಎಂಬ ಪದವೂ, 
ಅನುವೃತ್ತವಾಗುತ್ತವೆ. “ಇಣ್ಕೋಃ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ- ಉಪಸರ್ಗದ ಅವಯವವಾದ "ಇಣ್‌'ಗಿಂತ ಅಥವಾ "ಪ್ರಾದುಸ್‌' ಎಂಬ 
ಅವ್ಯಯದ ಪರದಲ್ಲಿರುವ “ಅಸ್‌” ಧಾತುವಿನ "ಸ್‌' ಕಾರಕ್ಕೆ ಷತ್ಚವು ಆದೇಶವಾಗಿ 
ಬರುತ್ತದೆ - "ಯ್‌' ಕಾರ ಅಥವಾ “ಅಚ್‌' ಪರದಲ್ಲಿದ್ದಾಗ. 

ಉಪಸರ್ಗಸಹಿತವಾದ "ಅಸ್‌' ಧಾತುವಿನ ರೂಪ-"ಸ್‌' ಕಾರಕ್ಕೆ "ಯ್‌' ಕಾರವು 
ಪರದಲ್ಲಿರುವ ಉದಾಹರಣೆ - 

ಉದಾ- ನಿಷ್ಯಾತ್‌- "ಸ್ಯಾತ್‌' ಎಂಬುದು "ಅಸ್‌' ಧಾತುವಿನ “ಎಧಿಲಿಜ್‌' 
ರೂಪವಾಗಿದೆ. "ಸ್ಕಾತ್‌' ಗೆ ಪೂರ್ವದಲ್ಲಿ "ನಿ' ಎಂಬ ಉಪಸರ್ಗವಿದೆ. "ನಿ' ಎಂಬ 
ಉಪಸರ್ಗದಲ್ಲಿರುವ "ಇ' ಕಾರವು “ಇಣ್‌' ಆಗಿದೆ. ಇದಕ್ಕಿಂತ ಪರದಲ್ಲಿ "ಸ್‌' ಕಾರವು 
ಇರುವುದು. ಅದರಪರದಲ್ಲಿ "ಯ್‌' ಕಾರವು ಇರುವುದರಿಂದ ಪ್ರಕೃತ ಸೂತ್ರದಿಂದ “ಸ್‌' 
ಕಾರಕ್ಕೆ ಷತ್ನವು ಬಂದು ನಿಷ್ಯಾತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

"ಸ್‌' ಕಾರಕ್ಕೆ "ಅ' ಕಾರವು ಪರದಲ್ಲಿರುವ ಉದಾಹರಣೆ 

1. ಉದಾ- ಪ್ರನಿಷನ್ತಿ - ಇದು “ಸ್‌' ಕಾರಕ್ಕೆ "ಅಚ್‌(ಅ)' ಪರದಲ್ಲಿರುವ ಉದಾಹರಣೆ 
- ಪ್ರನಿಷನ್ತಿ, 

2. ಉದಾ- ಪ್ರಾದುಷಸ್ತಿ - ಇಲ್ಲಿ ಪ್ರಾದುಸ್‌ ಎಂಬ ಅವ್ಯಯಕ್ಕೆ ಪರದಲ್ಲಿವ "ಅಸ್‌' 
ಧಾತುವಿನ "ಸ್‌' ಕಾರಕ್ಕೆ "ಅಚ್‌(ಅ)' ಪರದಲ್ಲಿರೋಣದರಿಂದ ಷತ್ವ ಬಂದು ಪ್ರಾದುಪಸನ್ತಿ 
ಎಂದು ರೂಪವಾಗಿದೆ. 

ಯಚ್ಚರಃ ಕಿಮ್‌ - ಅಭಿಸ್ತೂ - ಸೂತ್ರದಲ್ಲಿ "ಯಚ್ಚರಃ(ಯ್‌ ಮತ್ತು ಅಚ್‌)' 
ಪರದಲ್ಲಿದ್ದಾಗ ಎಂದು ಹೇಳದಿದ್ದರೆ ಅಭಿ*ಸ್ತಃ ಎಂಬಲ್ಲಿ "ಸ್‌' ಕಾರಕ್ಕೆ ಷತ್ತವು ಆಗುತ್ತಿತ್ತು. 
"ಷ್‌' ಕಾರದ ಪರದಲ್ಲಿ “ತ್‌' ಕಾರ ಇದ್ದಾಗ, ಷ್ಟುತ್ವ ಬಂದು ಅಭಿಷ್ಟಃ ಎಂಬ ಅನಿಷ್ಟ 
ರೂಪವು ಸಿದ್ಧವಾಗುತ್ತಿತ್ತು. “ಯಚ್ಚರಃ” ಎಂದು ಹೇಳಿದ್ದರಿಂದ ಇಲ್ಲಿ "ಸ್‌' ಕಾರದ 
ನಂತರ "ಯ್‌' ಕಾರವಾಗಲೀ "ಅಚ್‌' ಆಗಲೀ ಇರುವುದಿಲ್ಲ. ಆದರೆ "ತ್‌' ಕಾರ ಮಾತ್ರ 
ಪರದಲ್ಲಿರುತ್ತದೆ. ಆದುದರಿಂದ ಷತ್ವ ಬರುವುದಿಲ್ಲ. ಆದುದರಿಂದ "ತ್‌ ಕಾರ ಪರದಲ್ಲಿದ್ದರೂ 
ಷತ್ವ ಬರದಿರೋಣದರಿಂದ ಷ್ಟುತ್ವಾದಿಗಳಿ೦ದ ಅನಿಷ್ಟ ರೂಪವು ಬರುವುದಿಲ್ಲ. 

(ಭೂ ಎ೦ಬ ಆದೆಶವನ್ನು ವಿಧಿಸುವ ಸೂತ್ರ) 


ಸೂತ್ರ- ೮77. ಅಸ್ತೇರ್ಭೂಃ (2.4.52) 


ವೃತ್ತಿಃ-ಆರ್ಧಧಾತುಕೇ। ಬಭೂವ। ಭವಿತಾ। ಭವಿಷ್ಯತಿ! ಅಸ್ತು, ಸ್ತಾತ್‌। ಸ್ತಾಮ್‌। 


688 ಲಘುಸಿದ್ಧಾಂತ ಕೌಮುದೀ 


ಅ. ವೃ- “ಆರ್ಧಧಾತುಕೇ” ಎ೦ಬುದು ಅಧಿಕಾರ ಸೂತ್ರವಾಗಿದೆ. 
ಅರ್ಥ- ಆರ್ಧಧಾತುಕ ವಿವಕ್ಷೆಯಲ್ಲಿ “ಅಸ್‌' ಧಾತುವಿಗೆ "ಭೂ' ಎ೦ಬ ಆದೇಶವು 
ಬರುತ್ತದೆ. . 
ಲಿಟ್‌: ಉದಾ- ಬಭೂವ - ಪ್ರಥಮಪುರುಷ ಏಕವಚನದಲ್ಲಿ "ಅಸ್‌' ಧಾತುವಿನ 
ನಂತರ “ಲಿಟ್‌' "ಲ್‌' ಕಾರಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ `ತಿಪ್‌(ತಿ)' ಬಂದು 
ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಇಲ್‌(ಅ)' ಬಂದು ಅಸ್‌. ಅ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ “ಅಸ್‌' ಗೆ 'ಭೂ' ಆದೇಶ ಬಂದಾಗ, ಭೂ4ಅ ಎಂದಿರುತ್ತದೆ. 
ಭ್ರಾದಿ ಗಣದಲ್ಲಿ "ಭೂ' ಧಾತುವಿಗೆ "ಲಿಟ್‌' ಲ' ಕಾರದಲ್ಲಿಯ ಪ್ರಕ್ರಿಯೆಯಂತೆ ಬಭೂವ 
ಮೊದಲಾದ ರೂಪಗಳು ಸಿದ್ಧಿಸುತ್ತವೆ. 
ರೂಪಗಳು: ಬಭೂವ, ಬಭೂವತುಃ, ಬಭೂವುಃ ಬಭೂವಿಥ, ಬಭೂವಥುಃ, 
`ಬಭೂವ। ಬಭೂವ, ಬಭೂವಿವ, ಬಭೂವಿಮ। 
ಲುಟ್‌: ಉದಾ- ಭವಿತಾ- ಪ್ರಥಮಪುರುಷ ಏಕವಚನದಲ್ಲಿ "ಅಸ್‌' ಧಾತುವಿಗೆ 
“ಲುಟ್‌' "ಲ್‌' ಕಾರದಲ್ಲಿ "ಭೂ' ಎಂಬ ಆದೇಶ ಬಂದು ಭೂ-ಲುಟ್‌ ಎಂದಿದ್ದಾಗ 
ಭ್ಹಾದಿ ಪ್ರಕರಣದಲ್ಲಿ ಯಂತೆಯೇ ಪ್ರಕ್ರಿಯೆ ನಡೆದು ಭವಿತಾ ಎಂಬ ರೂಪವು 
ಸಿದ್ಧವಾಗುತ್ತದೆ. ಇದರಂತೆ ಉಳಿದ ರೂಪಗಳೂ ಸಿದ್ಧವಾಗುತ್ತವೆ 
ರೂಪಗಳು: ಭವಿತಾ, ಭವಿತಾರೌ, ಭವಿತಾರಃ ಭವಿತಾಸಿ, ಭವಿತಾಸ್ಥಃ, ಭವಿತಾಸ್ಥ| 
ಭವಿತಾಸ್ಕಿ ಭವಿತಾಸ್ವಃ, ಭವಿತಾಸ್ಕಃ 
ಲೃಟ್‌: ಇಲ್ಲಿಯೂ "ಅಸ್‌' ಧಾತುವಿಗೆ "ಭೂ' ಆದೇಶ ಬಂದು "ಲೃಟ್‌' "ಲ್‌' 
ಕಾರದ ರೂಪಗಳು ಭ್ಹಾದಿ ಪ್ರಕರಣದಲ್ಲಿಯಂತೆಯೇ ಸಿದ್ಧಿಸುತ್ತವೆ. 
ರೂಪಗಳು: ಭವಿಷ್ಯತಿ, ಭವಿಷ್ಯತಃ, ಭವಿಷ್ಯನಿ। ಭವಿಷ್ಯಸಿ, ಭವಿಷಥಃ, ಭವಿಷ್ಯಥ” 
ಭವಿಷ್ಯಾಮಿ, ಭವಿಷ್ಯಾವಃ, ಭವಿಷ್ಯಾಮಃ। 
ಲೋಟ್‌: (ಸಾರ್ವ ಧಾತುಕ "ಲ್‌'ಕಾರ)ಇದು ಸಾರ್ವಧಾತುಕ "“ಲ್‌' 
ಕಾರವಾದುದರಿಂದ ಪ್ರಕೃತಸೂತ್ರದಿಂದ “ಅಸ್‌' ಧಾತುವಿಗೆ “ಭೂ' ಆದೇಶ ಬರುವುದಿಲ್ಲ. 
ಉದಾ- ಅಸ್ಪುಸ್ತಾತ್‌- ಪ್ರಥಮಪುರುಷ ಏಕವಚನದಲ್ಲಿ "ಅಸ್‌' ಧಾತುವಿನ ನಂತರ 
“ಲೋಟ್‌' “ಲ್‌' ಕಾರ ಬಂದು, ಅದಕ್ಕೆ "ತಿಪ್‌(ತಿ)' ಆದೇಶ ಬಂದು ಧಾತುವಿನ 
ನಂತರ “ಶಪ್‌(ಅ)' ವಿಕರಣ ಬಂದು ಲೋಪವಾದಮೇಲೆ ಅಸ್‌*ತಿ ಎಂದಿದ್ದಾಗ, 
“ಏರುಃ” ಎಂಬ ಸೂತ್ರದಿಂದ “ತಿ' ಯಲ್ಲಿರುವ “ಇ' ಕಾರಕ್ಕೆ "ಉ' ಕಾರ ಬಂದು 
ಅಸ್‌4ತ್‌4+ಉ=ಅಸ್ತು ಎಂದು ರೂಪವು ಸಿದ್ದವಾಗುತ್ತದೆ. “ತು' ಗೆ ವೈಕಲ್ಪಿಕವಾಗಿ 
“ತಾತಜ್‌(ತಾತ್‌)”' ಎಂಬ ಆದೇಶ ಬಂದು ಇದು "ಜಿತ್‌' ಆಗಿರುವುದರಿಂದ 
“ಶ್ಲಸೋರಲ್ಲೋಪಃ” ಎಂಬುದರಿಒಂದ "“ಅಸ್‌' ನಲ್ಲಿರುವ "ಅ' ಕಾರಕ್ಕೆ ಲೋಪ 
ಬಂದು, "ಸ್ತಾತ್‌' ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ- ಸ್ತಾಮ್‌, ಸನ್ತ್ನು- ಪ್ರಥಮಪುರುಷ ದ್ವಿವಚನದಲ್ಲಿ "ಅಸ್‌' ಧಾತುವಿನ "ತಸ್‌' 


ತಿಜನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 689 


ಗೆ ತಾಮ್‌ ಆದೇಶ ಬಂದು ಅಸ್‌.-ತಾಮ್‌ ಎಂದಿದ್ದಾಗ “ಶ್ಲಸೋರಲ್ಲೋಪಃ” 
ಎಂಬುದರಿಂದ "ಅಸ್‌ ನಲ್ಲಿರುವ "ಅ' ಕಾರಕ್ಕೆ ಲೋಪ ಬಂದು ಸ್ಪಾಮ್‌ ಎಂದು 
ರೂಪವಾಗುತ್ತದೆ. 

ಉದಾ- ಸನ್ನು - ಪ್ರಥಮಪುರುಷ ಬಹುವಚನದಲ್ಲಿ ಅಸ್‌4ಯು ಎಂದಿದ್ದಾಗ 
"ರು್‌' ಗೆ "ಅನ್‌' ಅದೇಶ ಬಂದು ಅಸ್‌--ಅನ್ಸ್‌-ಇ ಎಂದಿದ್ದಾಗ “ಏರುಃ” ಎಂಬುದರಿಂದ 
“ಇ' ಕೈ "ಉ' ಕಾರ ಬಂದು “ಶ್ನಸೋರಲ್ಲೋಪಃ” ಎಂಬುದರಿಂದ "ಅಸ್‌' ನಲ್ಲಿರುವ 
"ಅ' ಕಾರಕ್ಕೆ ಲೋಪ ಬಂದು ಸನ್ಮು ಎಂದು ರೂಪವಾಗುತ್ತದೆ. 

ಉದಾ- ಏಧಿ/ಸ್ತಾತ್‌- ಮಧ್ಯಮಪುರುಷ ಏಕವಚನದಲ್ಲಿ - 

(ಏಷ್ಯ ಮತ್ತು ಅಭ್ಯಾಸ ಲೋಪಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- ೮78. ಷ್ಹಸೋರೇದ್ಧಾವಭ್ಯಾಸಲೋಪಶ್ಚ (6.4.19) 

ವೃತ್ತಿಃ&-ಘೋಃ ಅಸ್ತೇಶ್ವ ಏತ್ವಂ ಸ್ಯಾತ್‌ ಹೌ ಪರೇ ಅಭ್ಯಾಸಲೋಪಶ್ಚ ಏತ್ವಸ್ಯ 
ಅಸಿದ್ಧತ್ವಾತ್‌ ಹೇಃ ಧಿಃ ಶ್ನಸೋರಿತಿ ಅಲ್ಲೋಪಃ । ತಾತಜ್‌ ಪಕ್ಷೇ ಏತ್ವಂ ನ, ಪರೇಣ 
ತಾತಜಾ ಬಾಧಾತ್‌। ಏಧಿ, ಸ್ಮಾತ್‌। ಸ್ಮಮ್‌। ಸ್ಮ ಅಸಾನಿ। ಅಸಾವ। ಅಸಾಮ। ಆಸೀತ್‌। 
ಆಸ್ತಾಮ್‌। ಆಸನ್‌। ಸ್ಕಾತ್‌। ಸ್ಕಾತಾಮ್‌। ಸ್ಯುಃ। ಭೂಯಾತ್‌। ಅಭೂತ್‌, ಅಭವಿಷ್ಯತ್‌। 

ಇಣ್‌ ಗತೌ। 18) ಏತಿ। ಇತಃ 

ಪ. ಛೇ. - ಪ್ಲಸೋಃ, ಏತ್‌, ಹೌ, ಅಭ್ಯಾಸಲೋಪಃ, ಚ। 

ಅರ್ಥ- “ಹಿ” ಪರದಲ್ಲಿದ್ದಾಗ, “ಘು' ಸಂಜ್ಞಕ ಧಾತು ಮತ್ತು "ಅಸ್‌' ಧಾತುಗಳಿಗೆ 
"ಏ' ಕಾರವು ಆದೇಶವಾಗಿ ಬರುತ್ತದೆ. ಮತ್ತು ಅಭ್ಯಾಸದ ಲೋಪವಾಗುತ್ತದೆ. 

ಉದಾ- ಏಧಿ - ಮಧ್ಯಮಪುರುಷ ಏಕವಚನದಲ್ಲಿ "ಅಸ್‌' ಧಾತುವಿನಮೇಲೆ 

"ಸಿಪ್‌(ಸಿ)' ಬಂದು, ಅಸ್‌+ಸಿ ಎಂದಿದ್ದಾಗ ಧಾತುವಿನ ಪರದಲ್ಲಿ “ಶಪ್‌(ಅ)' ಬಂದು 
ಅದಕ್ಕೆ ಲುಕ್‌(ಲೋಪ) ಬಂದು ಅಸ್‌4ಸಿ ಎಂದಿದ್ದಾಗ “ಸೇರ್ಹ್ಯಪಿಚ್ಚ” ಎಂಬುದರಿಂದ 
"ಸಿಪ್‌' ನಲ್ಲಿರುವ "ಸ್‌' ಗೆ "ಹಿ' ಆದೇಶ ಬ೦ದು (ಅದು ಅಪಿತ್‌ ಆಗಿರುತ್ತದೆ) ಈ 
ರೀತಿಯಾಗಿ ಅಸ್‌*ಹಿ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಸ್‌ ಕಾರಕ್ಕೆ "ಏ' ತ್ವ ಬಂದು 
ಅ+ಏ+ಹಿ ಎಂದಿರುತ್ತದೆ. “ಹೂರುಲ್ಫೊ ಕರ್ಹೇರ್ಧಿಃ” ಎ೦ಬ ಸೂತ್ರದಿಂದ "ಒ'ಗೆ 
"ಧಿ' ಬರಬೇಕಾಗಿತ್ತು). 

ಆದರೆ ಪ್ರಕೃತಸೂತ್ರವಾದ ಪೃಸೋರೇದ್ದಾವಭ್ಯಾಸಲೋಪಶ್ವ (6.4.119) ಎಂಬುದು 
ಪರಸೂತ್ರವಾಗೋಣದರಿಂದ ಪೂರ್ವಸೂತ್ರವಾದ “ಹೂರುಲ್ಬೋೋರ್ಹೇರ್ಧಿಃ” (64- 
4-101) ಎಂಬುದನ್ನು ಬಾಧಿಸಿ ಪ್ರವೃತ್ತವಾಗುತ್ತದೆ. ಈಗ “ಅಲೋಂನ್ತ PN 
ಪರಿಭಾಷೆಯಿಂದ “ಅಸ್‌” ನಲ್ಲಿರುವ "ಸ್‌' ಕಾರಕ್ಕೆ ಏತ್ವವು(ಏ) ಬರುವುದು. ಆಗ 
ಅ+೬ಐ+ಹಿ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ವಿಹಿತವಾದ "ಏ' ಕಾರವು 
“ಅಸಿದ್ದವದತ್ರಾಭಾತ್‌” ಎ೦ಬ ಸೂತ್ರದಿಂದ ಅಸಿದ್ದವಾಗಿರುವುದರಿಂದ ("ಏ' ಕಾರವು 
ಬಂದದ್ದು ಗೊತ್ತಾಗದೆ "ಸ್‌' ಕಾರವು ಇರುವಂತೆಯೇ ಭಾವಿಸುತ್ತದೆ). ಆದ್ದರಿಂದ "ಹಿ' 


690 ಲಘುಸಿದ್ಧಾಂತ ಕೌಮುದೀ 


ಎಂಬ ವರ್ಣವು "ರುಲ್‌' ವರ್ಣವಾದ "ಸ್‌' ಕಾರದ ಪರದಲ್ಲಿರುವುದು. ಆದುದರಿಂದ 
"ಹಿ' ಗೆ "ಧಿ' ಆದೇಶವು ಬರುತ್ತದೆ. "ಹಿ' ಇದು ಅಪಿತ್‌ ಆಗಿರುವುದರಿಂದ 
“ಸಾರ್ವಧಾತುಕಮಪಿತ್‌” ಎಂಬುದರಿಂದ ಜೆದ್ದದ್ಭಾವವು ಬರುವುದು. ಆದ್ದರಿಂದ 
“ಶ್ಲಸೋರಲ್ಲೋಪಃ” ಎಂಬ ಸೂತ್ರದಿಂದ "ಅ' ಕಾರ ಲೋಪವಾಗಿ ಏಧಿ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ-ಸ್ತಾತ್‌(ವೈಕಲ್ಪಿಕರೂಪ)-ಏತ್ವವಿಧಾಯಕ ಪ್ರಕೃತ ಸೂತ್ರಕ್ಕಿಂತ 
“ತುಹ್ಯೋಸ್ತಾತಜಶಿಷಿ ಅನ್ಯತರಸ್ಯಾಮ್‌? (7.1.35) ಎಂಬ ಸೂತ್ರವು 
ಪರವಾಗಿರುವುದರಿಂದ "ಹಿ'ಗೆ ಪೂರ್ವದಲ್ಲಿಯೇ “ಾತಜ್‌(ತಾತ್‌)' ಆದೇಶವು ಬರುವುದು. 
ಅದು ಬಂದ ನಂತರ "ಹಿ' ಇರುವುದಿಲ್ಲವಾದ್ದರಿ೦ದ ಏತ್ವವು ಬಾರದೇ ಸ್ತಾತ್‌ ಎಂಬ 
ವೈಕಲ್ಪಿಕ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸ್ತಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ ತಮ್‌ ಆದೇಶ ಬಂದು ಅಸ್‌. ತಮ್‌ 
ಎಂದಿದ್ದಾಗ, ಹಿಂದಿನಂತೆಯೇ "ಅ' ಕಾರಲೋಪವಾಗಿ ಸ್‌--ತಮ್‌-ಸ್ತಮ್‌ ಎಂದಾಗುತ್ತದೆ. 

ಉದಾ- ಸ್ವ-ಇದೇ ರೀತಿಯಲ್ಲಿ ಮಧ್ಯಮಪುರುಷ ಬಹುವಚನದಲ್ಲಿ "ತ' ಪ್ರತ್ಯಯವನ್ನು 
ಸೇರಿಸಿದಾಗ, ಅಸ್‌4ತ ಎಂದಿದ್ದಾಗ ಹಿಂದಿನಂತೆಯೇ "ಅ' ಕಾರಲೋಪವಾಗಿ ಸ್‌4ತ-ಸ್ತ 
ಎಂದಾಗುತ್ತದೆ. 

ಉದಾ- ಅಸಾನಿ- ಉತ್ತಮಪುರುಷ ಏಕವಚನದಲ್ಲಿ “ಆಡುತ್ತಮಸ್ಕ ಪಿಚ್ಚ” ಎಂಬ 
ಸೂತ್ರದಿಂದ ಬಂದಿರುವ "ಆಟ್‌' ಆಗಮವು "ಪಿತ್‌' ಆಗಿರುವುದರಿಂದ ಜಿದ್ದದ್ದಾವವು 
ಬರುವುದಿಲ್ಲ. ಆದ್ದರಿಂದ "ಅ' ಕಾರಕ್ಕೆ ಲೋಪ ಬರುವುದಿಲ್ಲ. ಹೀಗೆ ಅಸ್‌--ಆನಿ-ಅಸಾನಿ 
ಎ೦ದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸಾವ, ಅಸಾಮ- ಮೇಲಿನ ಏಕವಚನ ಪ್ರಕ್ರಿಯೆಯನ್ನು ಅನುಸರಿಸಿ 
ಉತ್ತಮಪುರುಷದ ದ್ವಿವಚನ ಮತ್ತು ಬಹುವಚನದ ರೂಪಗಳಾದ ಅಸ್‌-ಆವ-ಅಸಾವ, 
ಮತ್ತು ಅಸ್‌.-ಆಮ =ಅಸಾಮ ಎಂಬ ರೂಪಗಳು ಸಿದ್ಧವಾಗಿವೆ. 

ಲಜ್‌: ಉದಾ- ಆಸೀತ್‌ - ಪ್ರಥಮಪುರುಷ ಏಕವಚನದಲ್ಲಿ ಆ--ಅಸ್‌--ತಿ ಎಂದಿದ್ದಾಗ 
"ತಿ' ನಲ್ಲಿರುವ “ಇ' ಕಾರಕ್ಕೆ “ಇತಶ್ನ” ಎಂಬುದರಿಂದ ಲೋಪ ಬಂದು ಆ. ಅಸ್‌--ತ್‌ 
ಎಂದಿದ್ದಾಗ, “ಅಸ್ತಿಸಿಜೋಇಪೃಕ್ರೇ” ಎಂಬುದರಿಂದ “ತ್‌' ಗೆ "ಈಟ್‌' ಆಗಮ ಬಂದು 
ಆ4ಅಸ್‌4ಈತ್‌ ಎಂದಿದ್ದಾಗ "ಆ' ಕಾರ "ಅ' ಕಾರಗಳಿಗೆ ಸವರ್ಣದೀರ್ಪ ಬಂದು 
ಆಸ್‌4ಈತ್‌=ಆಸೀತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸೀಃ - ಮಧ್ಯಮಪುರುಷ ಏಕವಚನದಲ್ಲಿ ಆ--ಅಸ್‌--ಸ್‌ ಎ೦ದಿದ್ದಾಗ, 
“ಸ್‌' ಕಾರವು ಅಪ್ಪಕ್ತವಾಗಿರುವುದರಿ೦ದ ಹಿಂದಿನಂತೆಯೇ ಅದಕ್ಕೆ “"ಈಟ್‌(ಈ)' ಆಗಮವು 
ಬಂದು ಆಸ್‌--ಅಸ್‌- ಈಸ್‌ ಎಂದಿದ್ದಾಗ, ಹಿಂದಿನ ಪ್ರಕ್ರಿಯೆಯಂತೆಯೆ ಪ್ರಕ್ರಿಯೆ ನಡೆದು 
ನಂತರ ರುತ್ವ-ವಿಸರ್ಗಗಳಿಂದ ಆಸೀಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸಮ್‌- ಉತ್ತಪಪುರುಷ ಏಕವಚನದಲ್ಲಿ "ಅಮ್‌' ಪ್ರತ್ಯಯವನ್ನು ಸೇರಿಸಿದಾಗ 


ತಿಐನ್ನೇ ಅದಾದಿ-ಪರಸ್ಥೈಪದದ ರೂಪಗಳು 691 


ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಆಸಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
ದ್ವಿವಚನ ರೂಪಗಳಲ್ಲಿ “ಶ್ನಸೋರಲ್ಲೋಪಃ” ಎಂಬುದರಿಂದ "ಅ' ಕಾರ 
ಲೋಪವಾದರೂ “ಆಡಜಾದೀನಾಮ್‌” ಎಂಬುದರಿಂದ ಬರುವ "ಆ' ಕಾರವು ಇದ್ದೇ 
ಇರುತ್ತದೆ. ಹೀಗಾಗಿ ಈ ಅಪಿತ್‌ ಆದ 6 ರೂಪಗಳಲ್ಲೂ ತಾಮ್‌, ಅನ್‌, ಥಸ್‌, ಥ 
ಮತ್ತು ವ, ಮ ಎಂಬ ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸಿದಾಗ, ಹಿಂದಿನ 
ಪ್ರಕ್ರಿಯೆಯಂತೆಯೇ ಪ್ರಕ್ರಿಯೆ ನಡೆದು ಕ್ರಮವಾಗಿ ಆಸ್ತಾಮ್‌, ಆಸನ್‌, ಆಸಮ್‌, ಆಸ್ತ 


ಆಸ್ವ ಆಸ್ಮ ಎಂಬ ರೂಪಗಳು ಸಿದ್ಧಿಸುತ್ತವೆ, 

ರೂಪಗಳು: ಆಸೀತ್‌, ಆಸ್ತಾಮ್‌, ಆಸನ್‌। ಆಸೀಃ ಆಸಮ್‌, ಆಸ್ಪ ಆಸಮ್‌, ಆಸ್ವ, 
ಆಸ್ಮ 

ವಿಧಿಲಿಜಕ್‌: ರೂಪಗಳು: ಸ್ಯಾತ್‌, ಸ್ಯಾತಾಮ್‌, ಸ್ಕುಃ ಸ್ಯಾಃ, ಸ್ಯಾತಮ್‌, ಸ್ಯಾತ। 
ಸ್ಯಾಮ್‌, ಸ್ಯಾವ ಸ್ಯಾಮ। 

ವಿವರಣೆ: "ವಿಧಿಲಿಜ್‌'ನಲ್ಲಿ "ಯಾಸುಟ್‌(ಯಾಸ್‌)' ಆಗಮ ಬಂದು ಅದಕ್ಕೆ ಜಿದ್ದದ್ಭಾವ 
ಬರುತ್ತದೆ. 9 ರೂಪಗಳಲ್ಲೂ, "ಯಾಸುಟ್‌(ಯಾಸ್‌)' ಗೆ ಜಿದ್ದದ್ದಾವ ಬರುವುದರಿಂದ 
“ಶ್ಲಸೋರಲ್ಲೋಪಃ” ಎಂಬ ಸೂತ್ರದಿಂದ "ಅಸ್‌' ನಲ್ಲಿರುವ "ಅ' ಕಾರಕ್ಕೆ ಲೋಪ 
ಬಂದು "ಸ್‌' ಮಾತ್ರ ಉಳಿಯುತ್ತದೆ. ಇದಕ್ಕೆ "ಲಿಜ್‌' "ಲ್‌' ಕಾರದ ಪ್ರತ್ಯಯಗಳನ್ನು 
ಸೇರಿಸಿದಾಗ, ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಆಶೀರ್ಲಿಜಕ: ರೂಪಗಳು: ಭೂಯಾತ್‌, ಭೂಯಾಸ್ತಾಮ್‌, ಭೂಯಾಸುಃ। 
ಭೂಯಾಃ, ಭೂಯಾಸ್ತಮ್‌, ಭೂಯಾಸ್ತ: ಭೂಯಾಸಮ್‌, ಭೂಯಾಸ್ವ ಭೂಯಾಸ್ಸ 

ವಿವರಣೆ: “ಆಶೀರ್ಲಿಜ್‌' ನಲ್ಲಿ “ಲಿಜ್‌' “ಲ್‌' ಕಾರಕ್ಕೆ “ಲಿಜಾಶಿಷೀ” ಎಂಬ 
ಸೂತ್ರದಿಂದ ಆರ್ಧಧಾತುಕ ಸಂಜ್ಞೆ ಬಂದು “ಅಸ್ಮೇರ್ಭೂಃ” ಎಂಬ ಸೂತ್ರದಿಂದ 
“ಅಸ್‌” ಧಾತುವಿಗೆ “ಭೂ' ಆದೇಶ ಬಂದು, ಮೊದಲನೇ ಗಣದ "ಭೂ' ಧಾತುವಿನ 
ರೂಪದಂತಿರುವ ರೂಪಗಳು ಬಂದು ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಲುಜ್‌: ರೂಪಗಳು: ಅಭೂತ್‌, ಅಭೂತಾಮ್‌, ಅಭೂವನ್‌। ಅಭೂಃ, ಅಭೂತಮ್‌, 
ಅಭೂತ। ಅಭೂವಮ್‌, ಅಭೂವ, ಅಭೂಮ। 

ವಿವರಣೆ: ಇಲ್ಲಿ "ಸಿಚ್‌' ಗೆ ಆರ್ಧಧಾತುಕ ಸಂಜ್ಞೆ ಬಂದು ಹಿಂದಿನಂತೆಯೇ "ಅಸ್‌' 
ಗೆ "ಭೂ' ಆದೇಶ ಬರುತ್ತದೆ. ಮೊದಲನೆಯ ಗಣದ "ಭೂ' ಧಾತುವಿನಂತೆ "ಸಿಚ್‌' ಗೆ 
“ಲುಕ್‌(ಲೋಪ)' ಮೊದಲಾದವುಗಳು ಬಂದು ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಲೃಜಕ: ರೂಪಗಳು: ಅಭವಿಷ್ಯತ್‌, ಅಭವಿಷ್ಯತಾಮ್‌, ಅಭವಿಷ್ಯನ್‌। ಅಭವಿಷ್ಯಃ, 
ಅಭವಿಷ್ಯತಮ್‌, ಅಭವಿಷ್ಯತ। ಅಬವಿಷ್ಯಮ್‌, ಅಭವಿಷ್ಯಾವ, ಅಭವಿಷ್ಯಾಮ। 

17. ಇಣ್‌ ಗತೌ (ಗತ್ಯರ್ಥಕವಾಗಿದೆ.) ಇದರಲ್ಲಿ "ಇ'ಮಾತ್ರ ಉಳಿಯುತ್ತದೆ. 

ವಿವರಣೆ: ಈ ಧಾತುವಿಗೆ "ಣ್‌' ಕಾರವು “ಇತ್‌' ಆಗಿ ಧಾತುಪಾಠದಲ್ಲಿ ಸೇರಿಸಿರುವದರ 
ಉದ್ದೇಶವೇನೆಂದರೆ “ಇಣೋಯಣ್‌” ಮತ್ತು “ಇಣೋಗಾಲುಜೆ” ಮೊದಲಾದ 


690 ಲಘುಸಿದ್ಧಾಂತ ಕೌಮುದೀ 


ಎಂಬ ವರ್ಣವು "ರುಲ್‌' ವರ್ಣವಾದ "ಸ್‌' ಕಾರದ ಪರದಲ್ಲಿರುವುದು. ಆದುದರಿಂದ 
"ಹಿ' ಗೆ 'ಧಿ' ಆದೇಶವು ಬರುತ್ತದೆ. "ಹ' ಇದು ಅಪಿತ್‌ ಆಗಿರುವುದರಿಂದ 
“ಸಾರ್ವಧಾತುಕಮಪಿತ್‌” ಎಂಬುದರಿಂದ ಜೆದ್ವದ್ಭಾವವು ಬರುವುದು. ಆದ್ದರಿಂದ 
“ಶ್ಲಸೋರಲ್ಲೋಪಃ” ಎಂಬ ಸೂತ್ರದಿಂದ "ಅ' ಕಾರ ಲೋಪವಾಗಿ ಏಧಿ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ-ಸ್ತಾತ್‌(ವೈಕಲ್ಪಿಕರೂಪ)-ಏತ್ವವಿಧಾಯಕ ಪ್ರಕೃತ ಸೂತ್ರಕ್ಕಿಂತ 
“ತುಹ್ಯೋಸ್ತಾತಜಶಿಷಿ ಅನ್ಯತರಸ್ಯಾವರ್‌” (7.1.35) ಎಂಬ ಸೂತ್ರವು 
ಪರವಾಗಿರುವುದರಿಂದ "ಒ'ಗೆ ಪೂರ್ವದಲ್ಲಿಯೇ “ತಾತಜ್‌(ತಾತ್‌)' ಆದೇಶವು ಬರುವುದು. 
ಅದು ಬಂದ ನಂತರ "ಹಿ' ಇರುವುದಿಲ್ಲವಾದ್ದರಿ೦ದ ಏತ್ಚವು ಬಾರದೇ ಸ್ತಾತ್‌ ಎಂಬ 
ವೈಕಲ್ಪಿಕ ರೂಪವು ಸಿದ್ಧವಾಗುತ್ತದೆ. 

ಉದಾ- ಸ್ವಮ್‌- ಮಧ್ಯಮಪುರುಷ ದ್ವಿವಚನದಲ್ಲಿ ತಮ್‌ ಆದೇಶ ಬಂದು ಅಸ್‌--ತಮ್‌ 
ಎಂದಿದ್ದಾಗ, ಹಿಂದಿನಂತೆಯೇ "ಅ' ಕಾರಲೋಪವಾಗಿ ಸ್‌-ತಮ್‌-ಸ್ತಮ್‌ ಎಂದಾಗುತ್ತದೆ. 

ಉದಾ- ಸ್ವ-ಇದೇ ರೀತಿಯಲ್ಲಿ ಮಧ್ಯಮಪುರುಷ ಬಹುವಚನದಲ್ಲಿ "ತ' ಪ್ರತ್ಯಯವನ್ನು 
ಸೇರಿಸಿದಾಗ, ಅಸ್‌+ತ ಎ೦ದಿದ್ದಾಗ ಹಿಂದಿನಂತೆಯೇ "ಅ' ಕಾರಲೋಪವಾಗಿ ಸ್‌4ತ-ಸ್ಪ 
ಎಂದಾಗುತ್ತದೆ. 

ಉದಾ- ಅಸಾನಿ- ಉತ್ತಮಪುರುಷ ಏಕವಚನದಲ್ಲಿ “ಆಡುತ್ತಮಸ್ಕ ಪಿಚ್ಚ” ಎಂಬ 
ಸೂತ್ರದಿಂದ ಬಂದಿರುವ "ಆಟ್‌' ಆಗಮವು "ಪಿತ್‌' ಆಗಿರುವುದರಿಂದ ಜೆದ್ವದ್ಭಾವವು 
ಬರುವುದಿಲ್ಲ. ಆದ್ದರಿಂದ “ಅ” ಕಾರಕ್ಕೆ ಲೋಪ ಬರುವುದಿಲ್ಲ. ಹೀಗೆ ಅಸ್‌.-ಆನಿಐಅಸಾನಿ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಸಾವ, ಅಸಾಮ- ಮೇಲಿನ ಏಕವಚನ ಪ್ರಕ್ರಿಯೆಯನ್ನು ಅನುಸರಿಸಿ 
ಉತ್ತಮಪುರುಷದ ದ್ವಿವಚನ ಮತ್ತು ಬಹುವಚನದ ರೂಪಗಳಾದ ಅಸ್‌4ಆವ-ಅಸಾವ, 
ಮತ್ತು ಅಸ್‌4ಆಮ ಇಅಸಾಮ ಎಂಬ ರೂಪಗಳು ಸಿದ್ಧವಾಗಿವೆ. 

ಲಜ್‌: ಉದಾ- ಆಸೀತ್‌ - ಪ್ರಥಮಪುರುಷ ಏಕವಚನದಲ್ಲಿ ಆ4ಅಸ್‌+ತಿ ಎಂದಿದ್ದಾಗ 
“ತಿ' ನಲ್ಲಿರುವ “ಇ' ಕಾರಕ್ಕೆ “ಇತಶ್ಚ” ಎಂಬುದರಿಂದ ಲೋಪ ಬಂದು ಆ-ಅಸ್‌--ತ್‌ 
ಎಂದಿದ್ದಾಗ, “ಅಸ್ಪಿಸಿಚೋತಪೃಕ್ಷೇ” ಎಂಬುದರಿಂದ “ತ್‌' ಗೆ "ಈಟ್‌' ಆಗಮ ಬಂದು 
ಆ4ಅಸ್‌4ಈತ್‌ ಎಂದಿದ್ದಾಗ "ಆ' ಕಾರ "ಅ' ಕಾರಗಳಿಗೆ ಸವರ್ಣದೀರ್ಫ ಬಂದು 
ಆಸ್‌. ಈತ್‌-ಆಸೀತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಸೀಃ - ಮಧ್ಯಮಪುರುಷ ಏಕವಚನದಲ್ಲಿ ಆ4೬ಅಸ್‌4ಸ್‌ ಎ೦ದಿದ್ದಾಗ, 
“ಸ್‌' ಕಾರವು ಅಪ್ಪಕ್ತವಾಗಿರುವುದರಿಂದ ಹಿಂದಿನಂತೆಯೇ ಅದಕ್ಕೆ "ಈಟ್‌(ಈ)' ಆಗಮವು 
ಬಂದು ಆಸ್‌4ಅಸ್‌4ಈಸ್‌ ಎಂದಿದ್ದಾಗ, ಹಿಂದಿನ ಪ್ರಕ್ರಿಯೆಯಂತೆಯೆ ಪ್ರಕ್ರಿಯೆ ನಡೆದು 
ನಂತರ ರುತ್ವ-ವಿಸರ್ಗಗಳಿಂದ ಆಸೀಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಆಸಮ್‌- ಉತ್ತಪಪುರುಷ ಏಕವಚನದಲ್ಲಿ "ಅಮ್‌' ಪ್ರತ್ಯಯವನ್ನು ಸೇರಿಸಿದಾಗ 


ತಿಐನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 691 


ಹಿ೦ದಿನಂತೆಯೇ ಪ್ರಕ್ರಿಯೆ ನಡೆದು ಆಸಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 


ದ್ವಿವಚನ ರೂಪಗಳಲ್ಲಿ “ಶ ಸೋರಲ್ಲೋಪ +” ಎಂಬುದರಿಂದ "ಅ' ಕಾರ 
ಲೋಪವಾದರೂ “ಆಡಜಾದೀನಾಮ್‌” ಎಂಬುದರಿಂದ ಬರುವ "ಆ' ಕಾರವು ಇದ್ದೇ 
ಇರುತ್ತದೆ. ಹೀಗಾಗಿ ಈ ಅಪಿತ್‌ ಆದ 6 ರೂಪಗಳಲ್ಲೂ ತಾಮ್‌, ಅನ್‌, ಥಸ್‌, 
ಮತ್ತು ವ, ಮ ಎಂಬ ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸಿದಾಗ, ಚ 
ಪ್ರಕ್ರಿಯಯಂತೆಯೇ ಪ್ರಕ್ರಿಯೆ ನಡೆದು ಕ್ರಮವಾಗಿ ಆಸ್ತಾಮ್‌, ಆಸನ್‌, ಆಸಮ್‌, ಆಸ್ಪ, 
ಆಸ್ವ ಆಸ್ಮ ಎಂಬ ರೂಪಗಳು ಸಿದ್ಧಿಸುತ್ತವೆ, 

ರೂಪಗಳು: ಆಸೀತ್‌, ಆಸ್ತಾಮ್‌, ಆಸನ್‌। ಆಸೀಃ ಆಸಮ್‌, ಆಸ ಆಸಮ್‌, ಆಸ್ತ್ಯ 
ಆಸ್ಮ 

ಎರ್‌: ರೂಪಗಳು: ಸ್ಯಾತ್‌, ಸ್ಯಾತಾಮ್‌, ಸ್ಯುಃ। ಸ್ಯಾಃ ಸ್ಯಾತಮ್‌, ಸ್ಯಾತ। 
ಸ್ಯಾಮ್‌, ಸ್ಯಾವ , ಸ್ಯಾಮ। 

ವಿವರಣೆ: 'ಏಧಿಲಿಜ್‌'ನಲ್ಲ “ಯಾಸುಟ್‌(ಯಾಸ್‌)' ಆಗಮ ಬಂದು ಅದಕ್ಕೆ ಜಿದ್ದದ್ಭಾವ 
ಬರುತ್ತದೆ. 9 ರೂಪಗಳಲ್ಲೂ, "ಯಾಸುಟ್‌(ಯಾಸ್‌)' ಗೆ ಜಿದ್ದದ್ಧಾವ ಬರುವುದರಿಂದ 
“ಪ್ಲ ಸೋರಲ್ಲೋಪಃ” ಎಂಬ ಸೂತ್ರದಿಂದ "ಅಸ್‌ "ನಲ್ಲಿರುವ ಅ ಕಾರಕ್ಕೆ ಲೋಪ 
ಬಂದು "ಸ್‌' ಮಾತ್ರ ಉಳಿಯುತ್ತದೆ. ಇದಕ್ಕೆ "ಲಿಜ್‌' ಲ್‌ ಕಾರದ ಪ್ರತ್ಯಯಗಳನ್ನು 
ಸೇರಿಸಿದಾಗ, ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಆಶೀರ್ಲಿಜಕೆ: ರೂಪಗಳು: ಭೂಯಾತ್‌, ಭೂಯಾಸ್ತಾಮ್‌, ಭೂಯಾಸುಃ। 
ಭೂಯಾಃ, ಭೂಯಾಸ್ತಮ್‌, ಭೂಯಾಸ್ತ ಭೂಯಾಸಮ್‌, ಭೂಯಾಸ್ವ, ಭೂಯಾಸ್ಸ 

ವಿವರಣೆ: “ಆಶೀರ್ಲಿಜ್‌' ನಲ್ಲಿ “ಲಿಜ್‌' “ಲ್‌' ಕಾರಕ್ಕೆ "ಲಿಜಾಶಿಷೀಿ” ಎಂಬ 
ಸೂತ್ರದಿಂದ ಆರ್ಧಧಾತುಕ ಸಂಜ್ಞೆ ಬಂದು “ಅಸ್ಮೇರ್ಭೂಃ” ಎಂಬ ಸೂತ್ರದಿಂದ 

ಸ್‌' ಧಾತುವಿಗೆ "ಭೂ' ಆದೇಶ ಬಂದು, ಮೊದಲನೇ ಗಣದ "ಭೂ' ಧಾತುವಿನ 
ರೂಪದಂತಿರುವ ರೂಪಗಳು ಬಂದು ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಲುಜಕ್‌: ರೂಪಗಳು: ಅಭೂತ್‌, ಅಭೂತಾಮ್‌, ಅಭೂವನ್‌। ಅಭೂಃ, ಅಭೂತಮ್‌, 
ಅಭೂತ। ಅಭೂವಮ್‌, ಅಭೂವ, ಅಭೂಮ। 

ವಿವರಣೆ: ಇಲ್ಲಿ "ಸಿಚ್‌' ಗೆ ಆರ್ಧಧಾತುಕ ಸಂಜ್ಞೆ ಬ೦ದು ಹಿಂದಿನಂತೆಯೇ "ಅಸ್‌' 
ಗೆ “ಭೂ' ಆದೇಶ ಬರುತ್ತದೆ. ಮೊದಲನೆಯ ಗಣದ "ಭೂ' ಧಾತುವಿನಂತೆ "ಸಿಚ್‌' ಗೆ 
"ಲುಕ್‌(ಲೋಪ)' ಮೊದಲಾದವುಗಳು ಬಂದು ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಲೃಜಕ್‌; ರೂಪಗಳು: ಅಭವಿಷ್ಯತ್‌, ಅಭವಿಷ್ಯತಾಮ್‌, ಅಭವಿಷ್ಯನ್‌। "ಭವಿಷ್ಯ. 
ಅಭವಿಷ್ಯತಮ್‌, ಅಭವಿಷ್ಯತ। ಅಬವಿಷ್ಯಮ್‌, ಅಭವಿಷ್ಯಾವ, ಅಭವಿಷ್ಯಾಮ। 

17. ಇಣ್‌ ಗತೌ- (ಗತ್ಯರ್ಥಕವಾಗಿದೆ.) ಇದರಲ್ಲಿ "ಇ'ಮಾತ್ರ ಉಳಿಯುತ್ತದೆ. 

ವಿವರಣೆ: ಈ ಧಾತುವಿಗೆ "ಣ್‌' ಕಾರವು “ಇತ್‌' ಆಗಿ ಧಾತುಪಾಠದಲ್ಲಿ ಸೇರಿಸಿರುವದರ 
ಉದ್ದೇಶವೇನೆಂದರೆ “ಇಣೋಯಣ್‌” ಮತ್ತು “ಇಣೋಗಾಲುಜೆ” ಮೊದಲಾದ 


692 ಲಘುಸಿದ್ಧಾಂತ ಕೌಮುದೀ 


ಸೂತ್ರಗಳಲ್ಲಿ ಇದೇ ಧಾತುವು ಸ್ವೀಕೃತವಾಗಬೇಕೇ ಹೊರತು “ಇಜ್‌” ಮೊದಲಾದವುಗಳು 
ಗೃಹೀತವಾಗಬಾರದೆಂಬುದು. 

ಲಟ್‌: ಉಡಾ- ಏತಿ- ಪ್ರಥಮಪುರುಷ ಏಕವಚನದಲ್ಲಿ “ಇಣ್‌ (ಇ)' ಧಾತುವಿನ 
ನಂತರ ಲಡಾದೇಶವಾದ "ತಿಪ್‌(ತಿ)' ಬಂದು ಧಾತುವಿನ ನಂತರ “ಶಪ್‌(ಅ)' ಬಂದು 
ಅದಕ್ಕೆ "ಲುಕ್‌ (ಲೋಪ)' ಬಂದಮೇಲೆ ಇ-ತಿ ಎಂದಿದ್ದಾಗ, “ಸಾರ್ವಧಾತುಕಾರ್ಧ 
ಧಾತುಕಯೋಃ” ಎಂಬ ಸೂತ್ರದಿಂದ “ಇ” ಕಾರಕ್ಕೆ ಗುಣ ಬಂದು ಏತಿ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಇತಃ - ಪ್ರಥಮಪುರುಷ ದ್ವಿವಚನದಲ್ಲಿ- “ಇ' ಧಾತುವಿನಮೇಲೆ “ತಸ್‌' 
ಪ್ರತ್ಯಯ ಸೇರಿಸಿ ಇ*-ತಸ್‌ ಎಂದಿದ್ದಾಗ, ರುತ್ನ-ವಿಸರ್ಗಗಳಿಂದ ಇತಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

(ಯಣ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮79.ಇಣೋ ಯಣ್‌ (6.4.61) 

ವೃತ್ತಿಃ-ಅಜಾದೌ ಪ್ರತ್ಯಯೇ ಪರೇ। ಯನ್ನಿ। 

ಪ. ಛೇ. - ಇಣಃ, ಯಣ್‌। 

ಅ.ವೃ.- “ಅಚಿ-ಶ್ನು-ಧಾತು ಭ್ರುವಾಮ್‌ ಯ್ವೋರಿಯಜುವಜೌ” ಎಂಬ ಸೂತ್ರದಿಂದ 
"ಅಚಿ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅಜಾದಿ ಪ್ರತ್ಯಯ ಪರದಲ್ಲಿದ್ದಾಗ, "ಇಣ್‌(ಇ)' ಧಾತುವಿಗೆ "ಯಣ್‌(ಯ್‌)' 
ಆದೇಶವು ಬರುತ್ತದೆ. 

ಉದಾ- ಯನ್ತಿ - ಪ್ರಥಮಪುರುಷ ಬಹುವಚನದಲ್ಲಿ "ಇಣ್‌(ಇ)' ಧಾತುವಿನ 
ನಂತರ “ಯು” ಪ್ರತ್ಯಯವನ್ನು ಸೇರಿಸಿ ಇರು (ರು್‌4ಇ) ಎಂದಿದ್ದಾಗ, “ರೊತನ್ನಃ” 
ಎಂಬುದರಿಂದ "ರು್‌' ಗೆ "ಅನ್‌' ಆದೇಶ ಬಂದು ಇ+ಅನ್‌4ಇ ಎಂದಿದ್ದಾಗ, 
“ಇಕೋಯಣಚಿ” ಎಂಬ ಸೂತ್ರದಿಂದ "ಯಣ್‌' ಆದೇಶ ಬರಬೇಕಾಗಿತ್ತು, ಆದರೆ 
ಅದನ್ನು ಬಾಧಿಸಿ “ಅಚಿ-ಶ್ಚು-ಧಾತು ಭ್ರುವಾಮ್‌ ಯ್ವೋರಿಯಜುವಜೌ” ಎಂಬ 
ಸೂತ್ರದಿಂದ "ಇಯಜ್‌(ಇಯ್‌)' ಆದೇಶವೂ ಬರಬೇಕಾಗಿತ್ತು, ಅದನ್ನೂ ಬಾಧಿಸಿ 
ಪ್ರಕೃತ ಸೂತ್ರದಿಂದ "ಇ' ಕಾರಕ್ಕೆ “ಯಣ್‌(ಯ್‌)' ಆದೇಶವಾಗಿ ಬಂದು 
ಯ್‌. ಅನ್ಸ್‌-ಇ-ಯನ್ತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು : ಏತಿ, ಇತಃ, ಯನ್ನಿ! ಏಷಿ, ಇಥಃ, ಇಥ। ಏಮಿ, ಇವಃ, ಇಮಃ 

ಲಿಟ್‌: 


(ಇಯಣ್‌-ಉವರ್ಜ್‌್‌ ಆದೇಶಗಳನ್ನು ವಿಧಿಸುವ ಸೂತ್ರ) 
ಸೂತ್ರ- ೮8೦.ಅಭ್ಯಾಸಸ್ಯಾಸವರ್ಣೇ (6.4.78) 
ವೃತ್ತಿಃ-ಅಭ್ಯಾಸಸ್ಯ ಇವರ್ಣ-ಉವರ್ಣಯೋಃ ಇಯಜ್‌-ಉವಜೌ ಸ್ತ, ಅಸವರ್ಣೇ 


ತಿಐನ್ತೇ ಅದಾದಿ-ಪರಸ್ಕೈಪದದ ರೂಪಗಳು 693 


ಅಜಿ | ಇಯಾಯ। 

ಪ. ಛೇ. - ಅಬ್ಯಾಸಸ್ಯ, ಅಸವರ್ಣೇ। 

ಅ. ವ್ಯ- “ಅಚಿ-ಶ್ನು-ಧಾತು ಭ್ರುವಾಮ್‌ ಯ್ವೋರಿಯಜುವಜೌಗ ಎಂಬ ಸೂತ್ರದಿಂದ 
ಅಚಿ, ಯ್ವೋಃ ಮತ್ತು ಇಯಜ್‌-ಉವಜ್‌ೌ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಅಸವರ್ಣವಾದ "ಅಚ್‌' ವರ್ಣವು ಪರದಲ್ಲಿದ್ದಾಗ, ಅಭ್ಯಾಸದ "ಇ' 
ವರ್ಣ ಮತ್ತು "ಉ' ವರ್ಣಗಳಸ್ಥಾನದಲ್ಲಿ ಕ್ರಮವಾಗಿ "ಇಯಜ್‌' ಮತ್ತು “ಉವಜ್‌' 
ಆದೇಶಗಳು ಬರುತ್ತವೆ. 

ಲಿಟ್‌: ಉದಾ- ಇಯಾಯ - ಪ್ರಥಮ ಪುರುಷ ಏಕವಚನದಲ್ಲಿ “ಇಣ್‌(ಇ)' 
ಧಾತುವಿನ ನಂತರ ಲಿಡಾದೇಶವಾದ “ತಿಪ್‌(ತಿ)' ಎಂಬ ಮೂಲ ಆಖ್ಯಾತ ಪ್ರತ್ಯಯವು 
ಬಂದು, ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ಇಲ್‌(ಅ)' ಆದೇಶವಾಗಿ ಬಂದು 
ಇ.-ಅ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು ಇ ಇ+ಅ ಎಂದಿರುತ್ತದೆ. ಈಗ 
ದ್ವಿತೀಯ “ಇ' ಕಾರಕ್ಕೆ “ಅಚೋಳ್ಗ್‌ತಿ” ಎಂಬ ಸೂತ್ರದಿಂದ ವೃದ್ಧಿ ಬಂದು ಇ ಐ+ಅ 
ಎಂದಿರುತ್ತದೆ. ಈಗ "ಐ' ಕಾರಕ್ಕೆ ಆಯ್‌' ಆದೇಶ ಬಂದು ಇ ಆಯ್‌. ಅ ಎಂದಿರುತ್ತದೆ. 
ಈಗ "ಇ' ಕಾರಕ್ಕೆ ಪ್ರಕೃತ ಸೂತ್ರದಿಂದ “ಇಯಜ್‌(ಇಯ್‌)' ಆದೇಶ ಬಂದು 
ಇಯ್‌.ಆಯ್‌--ಅಂಇಯಾಯ ಎಂದು ರೂಪವು ಸಿದ್ಧವಾಗುತ್ತದೆ. 

(ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ- 58ದೀರ್ಥ ಇಣಃ ಕಿತಿ (7.4.6೨) 

ವೃತ್ತೀಃ-ಇಣೋಭ್ಯಾಸಸ್ಯ ದೀರ್ಫಃ ಸ್ಯಾತ್‌ ಕಿತಿ ಲಿಟಿಟ ಈಯತುಃ, ಈಯುಃ। 
ಇಯಯಿಥ/ಇಯೇಥ! ಏತಾ! ಏಷ್ಯತಿಏತು। ಐತ್‌! ಐತಾಮ್‌। ಆಯನ್‌। ಇಯಾತ್‌। 

ಪ. ಛೇ. - ದೀರ್ಫಃ ಇಣಃ ಕಿತಿ! 

ಅ. ವೃ- “ಅತ್ರಲೋಪೋಇಭ್ಯಾಸಸ್ಯ” ಎಂಬ ಸೂತ್ರದಿಂದ "ಅಭ್ಯಾಸಸ್ಯ' ಎಂಬ 
ಪದವೂ ಮತ್ತು “ವ್ಯಥೋ ಲಿಟಿ” ಎಂಬ ಸೂತ್ರದಿಂದ "ಲಿಟ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಕಿತ್‌' ಆದ "ಲಿಟ್‌' ಪರದಲ್ಲಿದ್ದಾಗ, “ಇಣ್‌' ಧಾತುವಿನ ಅಭ್ಯಾಸಕ್ಕೆ 
ದೀರ್ಪವು ಬರುತ್ತದೆ. 

ಉದಾ- ಈಯತುಃ- ಪ್ರಥಮಪುರುಷ ದ್ವಿವಚನದಲ್ಲಿ ಧಾತುವಿಗೆ ದ್ವಿತ್ವ ಬಂದಮೇಲೆ 
ಅದಕ್ಕೆ "ಅತುಸ್‌' ಪ್ರತ್ಯಯವನ್ನು ಸೇರಿಸಿದಾಗ ಇ ಇ. ಅತುಸ್‌ ಎಂದಿರುತ್ತದೆ. "ಅತುಸ್‌' 
ಇದು "ಕಿತ್‌' ಆದ “ಲಿಟ್‌' ಆಗಿದೆ. ಆದ್ದರಿಂದ ಪ್ರಕೃತ ಸೂತ್ರದಿಂದ ಅಭ್ಯಾಸವಾದ 'ಇ' 
ವರ್ಣಕ್ಕೆ ದೀರ್ಫ್ಥಬಂದು ಈ ಇ *ಅತುಸ್‌ ಎಂದಿರುತ್ತದೆ. “ಇಣೋಯಣ್‌” ಎಂಬ 
ಸೂತ್ರದಿಂದ ಅಭ್ಯಾಸವಾದ “ಇ ಕಾರಕ್ಕೆ “ಯಣ್‌(ಯ್‌)' ಬಂದು ಈ4ಯ್‌+ಅತುಸ್‌ 
ಇಈಯತುಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಈಯತುಃ ಎಂಬ ರೂಪವು 
ಸಿದ್ದವಾಗುತ್ತದೆ. 


694 ಲಘುಸಿದ್ಧಾಂತ ಕೌಮುದೀ 


ಉದಾ- ಈಯುಃ- ಪ್ರಥಮಪುರುಷ ಬಹುವಚನದಲ್ಲಿ ಮೇಲಿನಂತೆಯೇ ಪ್ರಕ್ರಿಯೆ 
ನಡೆದು ಈಯುಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಇಯಯಿಥ/ಇಯೇಥ - ಮದ್ಯಮಪುರುಷ ಏಕವಚನದಲ್ಲಿ “ಇ” ಧಾತು 
ಅನಿಟ್‌ ಆಗಿರುವುದರಿಂದ “ಥಲ್‌(ಥ)' ಪ್ರತ್ಯಯ ಬಂದಾಗ ಇ+ಥ ಎಂದಿರುತ್ತದೆ. 
ಧಾತುವಿಗೆ ದ್ವಿತ್ವ ಮಾಡಿದಮೇಲೆ ಇ ಇ+ಥ ಎಂದಿದ್ದಾಗ, ಭಾರದ್ವಾಜ ನಿಯಮದಿಂದ 
ವೈಕಲ್ಪಿಕವಾಗಿ “ಇಟ್‌(ಇ)' ಆಗಮ ಬಂದು ಇ ಇ. ಇಥ ಎಂದಿರುತ್ತದೆ. ಈಗ ಅನಭ್ಯಸ್ಥ 
"ಇ' ಕಾರಕ್ಕೆ ಆರ್ಧಧಾತುಕ ಗುಣ ಬಂದು ಇ-ಏ. ಇಥ ಎಂದಿರುತ್ತದೆ. ಈಗ "ಏ' ಕಾರ 
“ಇ' ಕಾರಗಳಿಗೆ ಸಂಧಿಯಾಗುವಾಗ "ಅಯ್‌' ಆದೇಶ ಬಂದು ಇ--ಅಯ್‌--ಇಥ 
ಎಂದಿದ್ದಾಗ, “ಅಭ್ಯಾಸಸ್ಯಾಸವರ್ಣೇ” ಎಂಬ ಸೂತ್ರದಿಂದ ಮೊದಲನೇ “ಇ' ಕಾರಕ್ಕೆ 
“ಇಯಜ್‌(ಇಯ್‌)” ಆದೇಶ ಬಂದು ಇಯ್‌4ಅಯ್‌4+ಇಥ=ಇಯಯಿಥ ಎಂದು 
ರೂಪವು ಸಿದ್ಧವಾಗುತ್ತದೆ. ಇಡಾಗಮ ಬಾರದ ಪಕ್ಷದಲ್ಲಿ ಇಯೇಥ ಎಂದು ರೂಪವು 
ಸಿದ್ಧವಾಗುತ್ತದೆ. 

ರೂಪಗಳು: ಇಯಾಯ, ಈಯತುಃ, ಈಯುಃ ಇಯಯಿಥ/ಇಯೇಥ, ಈಯಥುಃ 
ಈಯ। ಇಯಾಯ/ಇಯಯ, ಈಯಿವ, ಈಯಿಮ। 


ಲುಟ್‌: ರೂಪಗಳು: ಏತಾ, ಏತಾರೌ, ಏತಾರಃ ಏತಾಸಿ, ಏತಾಸ್ಥಃ, ಏತಾಸ್ಸ 
ಏತಾಸ್ಕಿ ಏತಾಸ್ವಃ, ಏತಾಸ್ಮಃ। (ಇಲ್ಲಿ ಧಾತುವಿನ "ಇ' ಕಾರಕ್ಕೆ ಗುಣ ಬಂದಿದೆ) 

ಲೃಟ್‌: ರೂಪಗಳು: ಏಷ್ಯತಿ, ಏಷ್ಯತಃ, ಏಷ್ಕನ್ನಿ ಏಷ್ಯಸಿ, ಏಷ್ಯಥಃ, ಏಷ್ಯಥ। ಏಷ್ಯಾಮಿ, 
ಏಷ್ಯಾವಃ, ಏಷ್ಯಾಮಃ। (ಇಲ್ಲಿಯೂ ಧಾತುವಿನ "ಇ' ಕಾರಕ್ಕೆ ಗುಣ ಬಂದಿದೆ). 

ಲೋಟ್‌: ರೂಪಗಳು: ಇತು/ ಇತಾತ್‌, ಇತಾಮ್‌, ಯನ್ನು ಇಃ/ ಇತಾತ್‌, 
ಇತಮ್‌, ಇತ। ಅಯಾನಿ, ಅಯಾವ, ಅಯಾಮ। | 

ಲಜ್‌: ಉದಾ- ಐತ್‌ -ಪ್ರಥಮಪುರುಷ ಏಕವಚನದಲ್ಲಿ “ಆಡಜಾದೀನಾಮ್‌” 
ಎಂಬ ಸೂತ್ರದಿಂದ "ಇ' ಧಾತುವಿಗೆ "ಆಟ್‌(ಆ)' ಆಗಮ ಬಂದು 'ತ್‌' ಪ್ರತ್ಯಯವು 
ಬಂದು ಆ+ಇ+ತ್‌ ಎಂದಿರುತ್ತದೆ. “ಆಟಶ್ಚ” ಎಂಬುದರಿಂದ “ಇ” ಕಾರಕ್ಕೆ ವೃದ್ಧಿ 
ಬಂದು ಆ+೬ಐ4ತ್‌-ಐತ್‌ ಎಂದು ರೂಪವಾಗುತ್ತದೆ. 

ಉದಾ- ಐತಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ “ಇ' ಧಾತುವಿಗೆ ತಾಮ್‌ 
ಪ್ರತ್ಯಯ ಸೇರಿಸಿದಾಗ ಆ.-ಇ--ತಾಮ್‌ ಎಂದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು 
ಐತಾಮ್‌ ಎ೦ಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ಆಯನ್‌- ಪ್ರಥಮಪುರುಷ ಬಹುವಚನದಲ್ಲಿ ಆ. ಇ--ಅನ್ವಿ ಎಂದಿರುವಾಗ, 
ಅಂತ್ಯ “ಇ” ಕಾರಕ್ಕೆ “ಇತಶ್ಚ” ಎಂಬುದರಿಂದ ಲೋಪ ಬಂದು ಅ4ಇ4ಅನ್ಸ್‌ ಎಂದಿದ್ದಾಗ, 
“ಸಂಯೋಗಾನ್ತಸ್ಯ ಲೋಪಃ” ಎಂಬುದರಿಂದ ಅನ್ತ ಸ “ತ್‌' ಕಾರಾಕ್ಕೆ ಲೋಪ ಬಂದು 
ಆಇ ಅನ್‌ ಎಂದಿರುತ್ತದೆ. “ಆಟಶ್ಚ” ಎಂಬುದರಿಂದ “ಇ? ಕಾರಕ್ಕೆ ವೃದ್ಧಿ ಬಂದು 
ಆ4+ಐ-4ಅನ್‌ ಎಂದಿರುತ್ತದೆ "ಆ' ಕಾರ ಮತ್ತು "ಐ ಕಾರಗಳಿಗೆ ವೃದ್ಧಿ ಬಂದು 


ತಿಣನ್ನೇ ಅದಾದಿ-ಪರಸ್ಕೈಪದದ ರೂಪಗಳು 695 


ಐ+ಅನ್‌ ಎಂದಾಗುತ್ತದೆ. "ಐ' ಕಾರಕ್ಕೆ "ಆಯ್‌' ಆದೇಶ ಬಂದು ಆಯ್‌. ಅನ್‌ಎಆಯನ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ ಉಳಿದ ರೂಪಗಳೂ ಸಿದ್ಧವಾಗುತ್ತವೆ. 

ರೂಪಗಳು: ಐತ್‌, ಐತಾಮ್‌, ಆಯನ್‌। ಐಃ, ಐತಮ್‌, ಐತ। ಆಯಮ್‌, ಐವ, 
ಐವು! 

ವಿಧಿಲಿಜ್‌: ರೂಪಗಳು: ಇಯಾತ್‌, ಇಯಾತಾಮ್‌, ಈಯುಃ ಇಯಾಃ, ಇಯಾತಮ್‌, 
ಇಯಾತ। ಇಯಾಮ್‌, ಇಯಾವ ಇಯಾಮಃ। 

ಆಶೀರ್ಲಿಜ್‌:ರೂಪಗಳು: ಈಯಾತ್‌, ಈಯಾಸ್ತಾಮ್‌, ಈಯಾಸುಃ ಈಯಾಃ, 
ಈಯಾಸ್ತಮ್‌, ಈಯಾಸ್ತ! ಈಯಾಸಮ್‌, ಈಯಾಸ್ವ, ಈಯಾಸ್ಕ (ಇಲ್ಲಿ 
“ಅಕೃತ್ಸಾರ್ವಧಾತುಕಯೋರ್ದೀರ್ಥಃ?” ಎಂಬ ಸೂತ್ರದಿಂದ "ಇ' ಗೆ ದೀರ್ಫ ಬಂದಿದೆ. 

ಉಪಸರ್ಗಯುಕ್ತವಾದ “ಇಣ್‌' ಧಾತುವಿನ ರೂಪವು ಮುಂದಿನ ಸೂತ್ರದಲ್ಲಿ. 


(ಉಪಸರ್ಗನಿಮಿತ್ತವಾದ ಇಣ್‌ ಧಾತುವಿನ 
ಅಣ್‌ಗೆ ಹ್ರಸ್ಟವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮82. ಏತೇರ್ಲಚೆ (7.4.24) 

ವೃತ್ತಿಃ-ಉಪಸರ್ಗಾತ್‌ ಪರಸ್ಯ ಇಣಃ ಅಣಃ ಹಸ್ತಃ ಆರ್ಧಧಾತುಕೇ ಕಿತಿ ಲಿಜಿ। 
ನಿರಿಯಾತ್‌। ಉಭಯತ ಆಶ್ರಯಣೇ। ನಾಂತಾದಿವತ್‌। ಅಭೀಯಾತ್‌। ಅಣಃ ಕಿಮ್‌- 
ಸಮೇಯಾತ್‌। 

ಪ. ಛೇ. -ಏತೇಃ, ಲಿಜಿ! 

ಅ. ವೃ.- “ಕೇಣ” ಎಂಬ ಸೂತ್ರದಿಂದ "ಅಣಃ' ಎಂಬ ಪದವೂ, “ಉಪಸರ್ಗಾತ್‌ 
ಹ್ರಸ್ತ ಊಹತೇಃ” ಎಂಬ ಸೂತ್ರದಿಂದ "ಉಪಸರ್ಗಾತ್‌' ಮತ್ತು "ಹ್ರಸ್ವ ಎಂಬ 
ಪದಗಳೂ ಹಾಗೆಯೇ “ಅಯಜ್‌ ಯಿ ಕ್ವಿತಿ” ಎಂಬ ಸೂತ್ರದಿಂದ “ಕಿತಿ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಉಪಸರ್ಗದ ಪರದಲ್ಲಿರುವ “ಇಣ್‌' ಧಾತುವಿನ "ಅಣ್‌' ಗೆ ಹಸ್ತವು 
ಆದೇಶವಾಗಿ ಬರುತ್ತದೆ - ಆರ್ಧಧಾತುಕವಾದ “ಕಿತ್‌' ಆದ “ಲಿಜ್‌' ಪರದಲ್ಲಿರುವಾಗ. 

ಉದಾ- ನಿರಿಯಾತ್‌- ಉಪಸರ್ಗಸಹಿತವಾದ “ಇಣ್‌' ಧಾತುವಿಗೆ ಪ್ರಥಮಪುರುಷ 
ಏಕವಚನದಲ್ಲಿ ಆಶೀರ್ಲಿಜ್‌ ನಲ್ಲಿ ನಿರ್‌- ಈಯಾತ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
"ಈ' ಗೆ ಹಸ್ತವು ಬಂದು ನಿರಿಯಾತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ವಿವರಣೆ: "ಉಭಯತ ಆಶ್ರಯಣೇ ನಾನ್ನಾದಿವತ್‌' ಎಂಬ ಪರಿಭಾಷೆಯಿಂದ 
ಒಂದೇ ಸಮಯದಲ್ಲಿ ಎರಡೂಕಡೆಯಿಂದ ಆಶ್ರಯಿಸಿಕೊಂಡಿದ್ದರೆ, “ಅನ್ನಾದಿವಚ್ಚ” 
ಎಂಬ ನಿಯಮವು ಇಲ್ಲಿ ಅನ್ವಯಿಸುವುದಿಲ್ಲ. 

ಉದಾ- ಅಭೀಯಾತ್‌ - ಅಭಿ-ಈಯಾತ್‌-ಅಭೀಯಾತ್‌ ಎಂದಿರುತ್ತದೆ. ಇಲ್ಲಿ 
ಸವರ್ಣದೀರ್ಫ್ಥದಿಂದ ಬಂದಿರುವ "ಈ' ಕಾರಕ್ಕೆ “ಅನ್ನಾದಿವಚ್ಚ” ಎಂಬುದರಿಂದ 


696 ಲಘುಸಿದ್ಧಾಂತ ಕೌಮುದೀ 


ಪರದ ಆದಿಯಾಗಿ ಭಾವಿಸಿ "ಈಯಾತ್‌' ಎಂದಾಗುವುದರಿಂದ “ಇಣ್‌' ಧಾತುವಿಗೆ 
“ಅಣ್‌' ಬರುತ್ತದೆ ಮತ್ತು ಇಲ್ಲಿ ಇದೇರೀತಿಯಲ್ಲಿ "ಈ' ವರ್ಣವನ್ನು ಪೂರ್ವದ ಅ೦ತ 
ಭಾಗವಾಗಿ ಭಾವಿಸಿ ಅಭಿ ಎಂಬ ಉಪಸರ್ಗಕ್ಕೂ ಅನ್ವಯಿಸಲಾಗುತ್ತದೆ. ಈ ರೀತಿಯಾಗಿ 
ಉಪಸರ್ಗದ ಪರದಲ್ಲಿರುವ “ಇಣ್‌' ನ "ಇ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಪ್ರಸ್ತವಾಗಬೇಕಿತ್ತು 
ಈ ಸಂದರ್ಭದಲ್ಲಿ "ಉಭಯತ ಆಶ್ರಯಣೇ ನಾನ್ನಾದಿವತ್‌' ಅಂದರೆ “ಅನ್ನಾದಿವಚ್ಚ” 
ಎಂಬುದರಿಂದ ಒಂದೇಕಡೆ ಆಶ್ರಯಿಸಿ ಅಂತಾದಿವದ್ಭಾವ ಮಾಡಬಹುದಾಗಿದೆ. ಆದರೆ 
ಎರಡೂ ಕಡೆಗಳನ್ನು ಆಶ್ರಯಿಸಿ ರೂಪಸಿದ್ಧಿ ಮಾಡಲು ಬರುವುದಿಲ್ಲ. ಯಾವರೀತಿಯಾಗಿ, 
ಉಪಸರ್ಗ ಮತ್ತು "ಅಣ್‌' ಇವೆರಡರ ಆಶ್ರಯಯವೂ ಆಗುತ್ತಿದೆ. ಆದುದರಿಂದ 
ಅ೦ತಾದಿವದ್ಭಾವವು ಬರುವುದಿಲ್ಲ, ಮತ್ತು ಉಪಸರ್ಗದ ಪರದಲ್ಲಿ "ಅಣ್‌' ಸೇರದೇ 
ಇರೋಣದರಿಂದ ಹ್ರಸ್ತವೂ ಬರುವುದಿಲ್ಲ. ಹೀಗೆ ಅಭೀಯಾತ್‌ ಎಂದೇ ರೂಪವಾಗುತ್ತದೆ. 
ಅಣಃ ಕಿಮ್‌- ಸಮೇಯಾತ್‌। 


ವಿವರಣೆ: ಒಂದುವೇಳೆ “ಅಣಃ' ಎಂಬ ಪದವನ್ನು ಅನುವೃತ್ತಿ ಮಾಡಿಕೊಳ್ಳದಿದ್ದರೆ 
ಏನು ದೋಷ ಬರುತ್ತಿತ್ತು? ಎಂದರೆ ಸಮೇಯಾತ್‌ ಎಂಬಲ್ಲಿ "ಸಮ್‌' ಮತ್ತು "ಆ' 
ಎಂಬ ಎರಡು ಉಪಸರ್ಗಗಳು ಇವೆ. “ಈಯಾತ್‌' ಎಂಬ ಆಶೀರ್ಲಿಜ್‌ ರೂಪವೂ 
ಇದೆ. ಹೀಗೆ ಆ--ಈಯಾತ್‌ ಎಂದಿದ್ದಾಗ, ಗುಣ ಬಂದು "ಏಯಾತ್‌' ಎಂದಾಗುತ್ತದೆ. 
ನಂತರ ಸಮ್‌. ಏಯಾತ್‌-ಸಮೇಯಾತ್‌ ಎಂದು ರೂಪವು ಸಿದ್ಧಿಸುತ್ತದೆ. ಸೂತ್ರದಲ್ಲಿ 
"ಅಣಃ' ಎ೦ದು ಹೇಳಿರೋಣದರಿಂದ "ಏ' ಕಾರವು "ಅಣ್‌' ಆಗುವುದಿಲ್ಲ. ಆದುದರಿಂದ 
ಹ್ರಸ್ತವೂ ಬರುವುದಿಲ್ಲ. ಇಲ್ಲದಿದ್ದರೆ ಮೇಲೆ ಹೇಳಿದ ಸೂತ್ರದಿಂದ ಹ್ರಸ್ವ ಬಂದು 
ಸಮಿಯಾತ್‌ ಎ೦ಬ ಅನಿಷ್ಟ ರೂಪವು ಬರುತ್ತಿತ್ತು. 
ಲುಣಾ್‌್‌: 

(ಗಾ - ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೫3.ಇಣೋ ಗಾ ಲುಚೆ (2.4.4ರ) 

ವೃತ್ತಿಃ-ಗಾತಿಸ್ಗೇತಿ ಸಿಚಃ ಲುಕ್‌। ಅಗಾತ್‌। ಐಷ್ಯತ್‌। ಶೀಜ್‌ ಸ್ವಪ್ನೇ। 191 

ಪ. ಛೇ. -ಇಣಃ, ಗಾ, ಲುಜಿ! 

ಅರ್ಥ- “ಲುಜ್‌' "ಲ್‌' ಕಾರದ ವಿವಕ್ಷೆಯಲ್ಲಿ "ಇಣ್‌' ಧಾತುವಿಗೆ "ಗಾ' ಆದೇಶವು 
ಬರುತ್ತದೆ. 

ವಿವರಣೆ: “ಲುಜ್‌' "ಲ್‌' ಕಾರದ ವಿವಕ್ಷೆ ಇದ್ದಾಗ, "ಗಾ' ಆದೇಶವು ಬರುತ್ತದೆ. 
ಇಲ್ಲದಿದ್ದರೆ “ಇಣ್‌' ಧಾತುವಿಗೆ ಅಜಾದಿಯಾಗಿರುವುದರಿಂದ “ಆಡಜಾದೀನಾಮ್‌” 
ಎಂಬ ಸೂತ್ರದಿಂದ "ಆಟ್‌' ಅಗಮ ಬ೦ದಮೇಲೆಯೇ "ಗಾ' ಆದೇಶವು ಬರುತ್ತಿತ್ತು. 


ಅದರೆ ಇಲ್ಲಿ "ಗಾ' ಆದೇಶ ಮೊದಲೇ ಬಂದು ಅದು ಹಲಾದಿಯಾಗಿಬಿಟ್ಟದ್ದರಿ೦ದ 
"'ಆಟ್‌' ಆಗಮ ಬಾರದೆ "ಅಟ್‌' ಆಗಮವೇ ಬರುತ್ತದೆ. 


ಲುಜಕ್‌: ಉದಾ- ಅಗಾತ್‌- ಪ್ರಥಮಪುರುಷ ಏಕವಚನದಲ್ಲಿ “ಇ' ಧಾತುವಿನ 


ತಿಣನ್ತೇ ಅದಾದಿ-ಆತ್ಮನೇಪದದ ರೂಪಗಳು 697 


ನಂತರ “ಲುಜ್‌' ವಿವಕ್ಷೆಯಲ್ಲಿ "ಗಾ' ಆದೇಶವು ಬಂದು ನಂತರ 'ಲುಜ್‌' "ಲ್‌' 
ಕಾರವು ಬರುತ್ತದೆ. ಧಾತುವು ಹಲಾದಿಯಾಗಿದ್ದರಿಂದ "ಅಟ್‌' ಆಗಮ ಬರುತ್ತದೆ. 
ನಂತರ "ಲುಜ್‌' "ಲ್‌' ಕಾರಕ್ಕೆ "ತಿ(ತಿಪ್‌)' ಬಂದು “ಇತಶ್ಚ” ಎಂಬುದರಿಂದ “ಇ' ಕಾರ 
ಲೋಪವಾಗಿ "ತ್‌' ಮಾತ್ರ ಉಳಿಯುತ್ತದೆ ಆಗ ಅ-ಗಾ--ತ್‌ ಎಂದಿರುತ್ತದೆ. ಧಾತುವಿನ 
ನಂತರ "ಚೆ" ಬಂದು ಅದಕ್ಕೆ "ಸಿಚ್‌ (ಸ್‌)' ಬಂದು ಅ*ಗಾ*-ಸ್‌.-ತ್‌ ಎಂದಿದ್ದಾಗ, 
“ಗಾತಿಸ್ಥಾಘುಪಾಭೂಭ್ಯಃ ಸಿಚಃ ಪರಸ್ಥೆ ಹೈಪದೇಷು” ಎ೦ಬಸೂತ್ರದಿಂದ "ಸಿಚ್‌(ಸ್‌)' ಗೆ 
ಲುಕ್‌(ಲೋಪ) ಬಂದಮೇಲೆ “ಅಸ್ಲಿಸಿಚೋತಪೃಕ್ಷೇ” ಎಂಬ ಸೂತ್ರದಿಂದ “ಈಟ್‌' 
ಆಗಮವು ಬರುವುದಿಲ್ಲ. ಆದ್ದರಿ೦ದ ಅಗಾತ್‌ ಎಂದೇ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಗಾತ್‌, ಅಗಾತಾಮ್‌, ಅಗುಃ ಅಗಃ, ಅಗಾತಮ್‌, ಅಗಾತ್‌। ಅಗಾಮ್‌, 
ಅಗಾವ, ಅಗಾಮ। 

ಲೃಜತ್‌: ರೂಪಗಳು: ಐಷ್ಯತ್‌, ಐಷ್ಯತಾಮ್‌, ಐಷ್ಯನ್‌। ಐಷ್ಯಃ, ಐಷ್ಯತಮ್‌, ಐಷ್ಟತ। 
ಐಷ್ಯಮ್‌, ಐಷ್ಯಾವ, ಐಷ್ಯಾಮ। 

ಇಲ್ಲಿಯವರೆಗೆ ಪರಸ್ಥೆ ಪದದ ಧಾತುಗಳ ರೂಪಗಳ ವಿವರಣೆ ಮಾಡಲಾಯಿತು. 


ಅತ್ಕನೇಪದದ ಧಾತುಗಳ ರೂಪಗಳ ವಿವರಣೆ 
1. ಶೀಜಕ್‌; ಸ್ವಪ್ನೇ (ಮಲಗುವುದು) ಇದರಲ್ಲಿ "ಶೀ' ಮಾತ್ರ ಉಳಿಯುತ್ತದೆ. ಇದು 
“ಜಿತ್‌' ಆಗಿರುವುದರಿಂದ .“ಅನುದಾತ್ತ ಜಿತ ಆತ್ಮನೇಪದಮ್‌” ಎಂಬ ಸೂತ್ರದಿಂದ 
ಆತ್ಮನೇಪದಿಯಾಗಿರುತ್ತದೆ. ಇದು "ಸೇಟ್‌' ಆಗಿರುವುದರಿಂದ ವಲಾದಿ ಆರ್ಧಧಾತುಕಗಳಿಗೆ 
"ಇಟ್‌(ಇ)' ಆಗಮವು ಬರುತ್ತದೆ. 


(ಗುಣವನ್ನು ವಿಧಿಸುವ ಸೂತ್ರ) 


ಸೂತ್ರ- ೮84.ಶೀಣಃ ಸಾರ್ವಧಾತುಕೇ ಗುಣಃ (7.4.21) 

ವೃತ್ತಿಃ-ಕ್ವಿತಿ ಚ ಇತ್ಯಸ್ಯ ಅಪವಾದಃ। ಶೇತೇ। ಶಯಾತೇ। 

ಅರ್ಥ- ಸಾರ್ವಧಾತುಕವು ಪರದಲ್ಲಿದ್ದಾಗ "ಶೀಜ್‌(ಶೀ)' ಗೆ ಗುಣವು ಬರುತ್ತದೆ. 

ವಿವರಣೆ: ಆತ್ಮನೇ ಪದ ಪ್ರತ್ಯಯಗಳಲ್ಲಿ ಯಾವುದೂ "ಪಿತ್‌' ಆಗಿ ಇಲ್ಲದೇ 
ಇರೋಣದರಿಂದ “ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ ಜೆದ್ದದ್ಭಾವವು 
ಬರುವುದರಿಂದ ಗುಣ ಬರುತ್ತಿರಲಿಲ್ಲ. ಆದ್ದರಿಂದ ಈ ಸೂತ್ರವು ಪ್ರವೃತ್ತವಾಗಿದೆ. 
ಕೇವಲ ಸಾರ್ವಧಾತುಕ (ಲಟ್‌, ಲಜ್‌, ಲಿಜ್‌, ಲೋಟ್‌) ಪರದಲ್ಲಿದ್ದಾಗ ಮಾತ್ರ ಈ 
ಸೂತ್ರವು ಪ್ರವೃತ್ತವಾಗುತ್ತದೆ. 

ಲಟ್‌: ಉದಾ- ಶೇತೇ - ಪ್ರಥಮಪುರುಷ ಏಕವಚನದಲ್ಲಿ "ಶೀ' ಧಾತುವಿನ 
ನಂತರ "ಲಟ್‌' ಬಂದು ಅದಕ್ಕೆ “ತ' ಬಂದಮೇಲೆ, ಧಾತುವಿನ ಪರದಲ್ಲಿ "ಶಪ್‌(ಅ)' 
ಬಂದು ಅದಕ್ಕೆ ಲುಕ(ಲೋಪ) ಬಂದಮೇಲೆ ಶೀ--ತ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
"ಶೀ” ನಲ್ಲಿರುವ “ಈ' ಕಾರಕ್ಕೆ ಗುಣ ಬಂದು ಶೇ--ತ ಎಂದಿರುತ್ತದೆ. “ಟಿತ ಆತ್ಮನೇಪದಾನಾಂ 


698 ಲಘುಸಿದ್ದಾಂತ ಕೌಮುದೀ 


ಟೇರೇ” ಎಂಬ ಸೂತ್ರದಿಂದ "ತ್‌' ಕಾರೋತ್ತರ “ಅ” ಕಾರಕ್ಕೆ ಏತ್ವ ಬಂದು ಶೇತೇ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಶಯಾತೇ- ಪ್ರಥಮಪುರುಷ ದ್ವಿವಚನದಲ್ಲಿ ಶೀ+ಆತಾಮ್‌ ಎಂದಿದ್ದಾಗ, 
"ಈ' ಕಾರಕ್ಕೆ ಗುಣ ಬಂದು ಶೇ--ಆತಾಮ್‌ ಎಂದಿರುತ್ತದೆ. “ಟಿತ ಆತ್ಮನೇಪದಾನಾಂ 
ಟೇರೇ” ಎಂಬ ಸೂತ್ರದಿಂದ “ತಾಮ್‌' ನಲ್ಲಿರುವ “ಆಮ್‌' ಎಂಬ "ಟಿ' ಗೆ ಏತ್ವ ಬಂದು 
ಶೇ.-ಆತೇ ಎಂದಿರುತ್ತದೆ. "ಶೇ' ನಲ್ಲಿರುವ "ಏ' ಕಾರಕ್ಕೆ "ಅಯ್‌' ಆದೇಶ ಬಂದು 
ಶ್‌4ಅಯ್‌+ಆತೆ-ಶಯಾತೇ ಎಂದು ರೂಪವಾಗುತ್ತದೆ. 


(ರುಟ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮85.ಶೀಕೋ ರುಟ್‌ (7.16) 

ವೃತ್ತಿಃ-ಶೀಜಃ ಪರಸ್ಯ ರು ಆದೇಶಸ್ಯ ಅತಃ ರುಟ್‌ ಆಗಮಃ ಸ್ಕಾತ್‌। ಶೇರತೇ। 
ಶೇಷೇ। ಶಯಾಥೇ। ಶೇದ್ವೇ! ಶಯೇ। ಶೇವಹೇ। ಶೇಮಹೇ। ಶಿಶ್ಯೇ। ಶಿಶ್ಯಾತೇ। ಶಿಶ್ಮಿರೇ। 
ಶಯಿತಾ। ಶಯಿಷ್ಯತೇ। ಶೇತಾಮ್‌। ಶಯಾತಾಮ್‌। ಶೇರತಾಮ್‌। ಅಶೇತ। ಅಶಯಾತಾಮ್‌। 
ಅಶೇರತ। ಶಯೀತ। ಶಯೀಯಾತಾಮ್‌। ಶಯೀರನ್‌। ಶಯಿಶೀಷ್ಟ ಅಶಯಿಷ್ಟ ಅಶಯಿಷ್ಯತ್‌। 
ಇಜ್‌ ಅಧ್ಯಯನೇ। 20 ಇಜಿ ಕಾವಧ್ಯುಪಸರ್ಗತಃ ನ ವ್ಯಭಿಚಾರತಃ ಅಧೀತೇ। 
ಅಧೀಯಾತೇ। ಅಧೀಯತೇ। 

ಪ. ಛೇ. - ಶೀಜಃ, ರುಟ್‌। 

ಅ. ವೃ. “ರೋಂನ್ರಃ” ಎಂಬ ಸೂತ್ರದಿಂದ "ರುಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಅಧಭ್ಯಸ್ತಾತ್‌” ಎಂಬ ಸೂತ್ರದಿಂದ ಷಷ್ಟ (ಸವಾಗಿ 
ವಿಪರಿಣಾಮಗೊಳಿ ಸಿದ ನಂತರ “ಅತಃ' ಎಂಬ ಪದವು, ಅನುವೃತ್ತವಾಗುತ್ತದೆ. 

ಅರ್ಥ- "ಶೀಜ್‌(ಶೀ)' ಧಾತುವಿನ ನಂತರ ಇರುವ "ರುಖ್‌''ಗೆ ಆದೇಶವಾಗಿ 
ಬರುವ “ಅತ್‌' ಗೆ “ರುಟ್‌(ರ್‌)' ಆಗಮವು ಬರುತ್ತದೆ. " 

ಉದಾ- ಶೇರತೇ- ಪ್ರಥಮಪುರುಷ ಬಹುವಚನದಲ್ಲಿ "ಶೀ' ಧಾತುವಿನ ನಂತರ 
“ರು(ರಭ್‌--ಅ)' ಪ್ರತ್ಯಯವಿದ್ದಾಗ, ಧಾತುವಿನ ಪರದಲ್ಲಿ “ಶಪ್‌(ಅ)' ಬಂದು ಅದು 
ಲುಕ್‌(ಲೋಪ) ಆಗಿ ಶೀ4ರು್‌ ಎಂದಿರುತ್ತದೆ. "ರುಖ್‌' ಗೆ “ಆತ್ಮನೇಪದೇಷ್ಟನತಃ” 
ಎಂಬ ಸೂತ್ರದಿಂದ “ಅತ್‌' ಆದೇಶ ಬಂದು ಶೀ ಅತ್‌--ಅ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ “ಅತ್‌' ಗೆ "ರುಟ್‌(ರ್‌)' ಆಗಮವು ಆದ್ಯವಯಯವಾಗಿ ಬರುತ್ತದೆ, ಆಗ 
ಶೀ*ರ್‌- ಅತ:ಶೀ*ರತ ಎಂದಿರುತ್ತದೆ. “ಶೀಜಃ ಸಾರ್ವಧಾತುಕೇ ಗುಣಃ” ಎಂಬ 
ಸೂತ್ರದಿಂದ ಶಕಾರೋತ್ತರ "ಈ' ಕಾರಕ್ಕೆ ಗುಣ ಬಂದು ಶೇ. ರತ ಎಂದಿರುತ್ತದೆ. "ತ್‌' 
ಕಾರೋತ್ತರ "ಅ' ಕಾರವಾದ "ಟಿ' ಗೆ “ಟಿತ ಆತ್ಮನೇಪದಾನಾ೦ ಟೇರೇ” ಎಂಬ 
ಸೂತ್ರದಿಂದ ಏತ್ವ ಬಂದು ಶೇರತೇ ಎಂದು ರೂಪವಾಗುತ್ತದೆ. 

ರೂಪಗಳು: ಶೇತೇ, ಶಯಾತೇ, ಶೇರತೇ। ಶೇಷೇ, ಶಯಾಥೇ, ಶೇದ್ವೇ! ಶಯೇ, 
ಶೇವಹೇ, ಶೇಮಹೇ। 


ತಿಐನ್ನೇ ಅದಾದಿ-ಆತ್ಮನೇಪದದ ರೂಪಗಳು 699 


ಲಿಟ್‌: ಉದಾ- ಶಿಶ್ಯೇ- ಪ್ರಥಮಪುರುಷ ಏಕವಚನದಲ್ಲಿ "ಶೀ' ಧಾತುವಿನ ನಂತರ 
“ಲಿಟ್‌' ಬಂದಮೇಲೆ, ಅದಕ್ಕೆ “ತ' ಆದೇಶವಾಗಿ ಬಂದು ಧಾತುವಿಗೆ ದ್ವಿತ್ವವಾಗಿ ದ್ವಿತ್ವದ 
ಮೊದಲನೇ ಭಾಗಕ್ಕೆ ಅಭ್ಯಾಸ ಸಂಜ್ಞೆ ಬಂದು "ಶೀ' ನಲ್ಲಿಯ "ಈ ಕಾರಕ್ಕೆ “ಹ್ರಸ್ವ” 
ಎ೦ಬ ಸೂತ್ರದಿಂದ ಹ್ರಸ್ವ "ಇ' ಕಾರ ಬಂದು “ತ' ಗೆ “ಲಿಟಸ್ನರುಯೋರೇಶಿರೇಚ್‌” 
ಎಂಬ ಸೂತ್ರದಿಂದ “ಏಶ್‌(ಏ)' ಆದೇಶ ಬಂದು ಶಿಶೀಏ ಎಂದಿದ್ದಾಗ "ಯಣ್‌' 
ಸಂಧಿಯಾಗಿ ಶಿಶ್ಯೇ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಶಿಶ್ಯೇ, ಶಿಶ್ಯಾತೇ. ಶಿಶ್ಶಿರೇ। ಶಿಶ್ಚಿಷೇ, ಶಿಶ್ಯಾಥೇ, ಶಿಶ್ಶಿಡ್ಜೇ/ಶಿಶ್ಶಿದ್ದೇ। ಶಿಶ್ಯೇ, 
ಶಿಶ್ಕಿವಹೇ, ಶಿಶ್ಕಿಮಹೇ। 

ಲುಟ್‌: ರೂಪಗಳು: ಶಯಿತಾ, ಶಯಿತೌರೌ, ಶಯಿತಾರಃ ಶಯಿತಾಸೇ, ಶಯಿತಾಸಾಥೇ, 
ಶಯಿತಾದ್ವೇ। ಶಯಿತಾಹೇ, ಶಯಿತಾಸ್ವಹೇ, ಶಯಿತಾಸ್ಮಹೇ। 

ಲೃಟ್‌: ರೂಪಗಳು: ಶಯಿಷ್ಯತೇ, ಶಯಿಷ್ಯೇತೇ, ಶಯಿಷ್ಯನ್ವೇ। ಶಯಿಷ್ಯಸೇ, ಶಯಿಷ್ಕೇಥೇ, 
ಶಯಿಷ್ಯದ್ದೇ। ಶಯಿಷ್ಕೇ ಶಯಿಷ್ಯಾವಹೇ, ಶಯಿಷ್ಯಾಮಹೇ। 

ಲೋಟ್‌: ರೂಪಗಳು: ಶೇತಾಮ್‌, ಶಯಾತಾಮ್‌, ಶೇರತಾಮ್‌। ಶೇಷ್ಟ ಶಯಾಥಾಮ್‌, 
ಶೇದ್ವಮ್‌। ಶಯ್ಯೆ, ಶಯಾವಹೈ, ಶಯಾಮಹ್ಯೆ! 

ಲಜ್‌: ರೂಪಗಳು: ಅಶೇತ, ಅಶಯಾತಾಮ್‌, ಅಶೇರತ। ಅಶೇಥಾಃ ಅಶಯಾಥಾಮ್‌, 
ಅಶೇದ್ವಮ್‌। ಅಶಯಿ, ಅಶೇವಹಿ, ಅಶೇಮಹಿ। 

ವಿಧಿಲಿಜಕ: ರೂಪಗಳು: ಶಯೀತ, ಶಯೀಯಾತಾಮ್‌, ಶಯೀರನ್‌। ಶಯೀಥಾಃ, 
ಶಯೀಯಾಥಾಮ್‌, ಶಯೀದ್ದಮ್‌ಶಯೀಯ, ಶಯೀವಹಿ, ಶಯೀಮಹಿ। 

ಆಶೀರ್ಲಿಜತ್‌: ರೂಪಗಳು: ಶಯಿಷೀಷ್ಪ, ಶಯಿಷೀಯಾಸ್ತಾಮ್‌, ಶಯಿಷೀರನ್‌। 
ಶಯಿಷೀಷ್ಯಾಃ, ಶಯಿಷೀಯಾಸ್ಥಾಮ್‌, ಶಯಿಷೀಡ್ಸಮ್‌/ ಶಯಿಷೀದ್ದಮ್‌। ಶಯಿಷೀಯ, 
ಶಯಿಷೀವಹಿ, ಶಯಿಷೀಮಹಿ। 

ಲುಜಕ: ರೂಪಗಳು: ಅಶಯಿಷ್ಟ, ಅಶಯಿಷಾತಾಮ್‌, ಅಶಯಿಷತಃ। ಅಶಯಿಷ್ಯಾಃ, 
ಅಶಯೀಷಾಥಾಮ್‌, ಅಶಯಿಡ್ವಮ್‌/ಅಶಯಿದ್ದಮ್‌। ಅಶಯಿಷಿ, ಅಶಯಿಷ್ಟಹಿ, ಅಶಯಿಷ್ಠಹಿ। 

ಲೃಜ್‌: ರೂಪಗಳು: ಅಶಯಿಷ್ಯತ, ಅಶಯಿಷ್ಟೇತಾಮ್‌, ಅಶಯಿಷ್ಠನ್ನ ಅಶಯಿಷ್ಕಥಾಃ, 
ಅಶಯಿಷ್ಕೇಥಾಮ್‌, ಅಶಯಿಷ್ಯದ್ವಮ್‌।ಅಶಯಿಷ್ಯೇ, ಅಶಯಿಷ್ಯಾವಾಹಿ, ಅಶಯಿಷ್ಯಾಮಹಿ। 

2 ಇಜ್‌-ಅಧ್ಯಯನೇ -(ಅಧ್ಯಯನ ಮಾದುವುದು) - ಇದರಲ್ಲಿ "ಇ' ಮಾತ್ರ 
ಉಳಿಯುತ್ತದೆ. 

ಸೂಚನೆ: "ಇಜ್‌' ಧಾತು ಮತ್ತು "ಇಕ್‌-ಸ್ಮರಣೇ' ಎಂಬ ಈ ಎರಡು ಧಾತುಗಳು 
"ಅಧಿ' ಎಂಬ ಉಪಸರ್ಗದಜೊತೆಗೇನೇ ಪ್ರಯೋಗಿಸಲ್ಪಡುತ್ತವೆ. 

ಲಟ್‌: ಉದಾ- ಅಧೀತೇ- ಪ್ರಥಮಪುರುಷ ಏಕವಚನದಲ್ಲಿ "ಅಧಿ' ಎಂಬ 
ಉಪಸರ್ಗಪೂರ್ವಕ "ಇ' ಧತುವಿನ ನಂತರ "ಲಟ್‌' ಬಂದು ಅದಕ್ಕೆ "ತ' ಆದೇಶ 


700 ಲಘುಸಿದ್ಧಾಂತ ಕೌಮುದೀ 


ಬಂದಮೇಲೆ ಧಾತುವಿನ ನಂತರ “ಶಪ್‌(ಅ)' ಬಂದು ಅದಕ್ಕೆ "ಲುಕ್‌(ಲೋಪ)' 
ಬಂದಮೇಲೆ ಅಧಿ ಇ*-ತ ಎಂದಿರುತ್ತದೆ. “ಸಾರ್ವಧಾತುಕಮಪಿತ್‌” ಎಂಬುದರಿಂದ 
ಜಿದ್ದದ್ದಾವ ಬಂದು ಗುಣನಿಷೇಧ ಬರುತ್ತದೆ. “ಟಿತ ಆತ್ಮನೇಪದಾನಾ೦ ಟೇರೇ” 
ಎಂಬುದರಿಂದ "ತ' ನಲ್ಲಿರುವ "ಅ' ಕಾರಕ್ಕೆ. ಏತ್ವ ಬಂದು ಅಧಿ4ಇತೇ ಎಂದಿರುತ್ತದೆ. 
ಸರ್ವರ್ಣದೀರ್ಫ ಸಂಧಿಯಿಂದ ದೀರ್ಫ ಬಂದು, ಅಧೀತೇ ಎಂದು ರೂಪವು 
ಸಿದ್ದವಾಗುತ್ತದೆ. 

ಉದಾ- ಅಧೀಯಾತೇ- ಪ್ರಥಮಪುರುಷ ದ್ವಿವಚನದಲ್ಲಿ ಅಧಿ*-ಇ.--ಆತೇ ಎಂದಿದ್ದಾಗ, 
“ಅಚಿಶ್ನುಧಾತುಭ್ರುವಾಮ್‌ ಯ್ವೋರಿಯಜುವಜ್‌ೌ” ಎಂಬುದರಿಂದ ಧಾತುವಿನ ಬ 
ಕಾರಕ್ಕೆ “ಇಯಜ್‌(ಇಯ್‌)' "ಅದೇಶ ಬಂದು ಅದಿ. ಯಾತೇ ಎಂದಿದ್ದಾಗ, 
ಸವರ್ಣದೀರ್ಫದಿಂದ ಅಧೀಯಾತೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಧೀಯತೇ -ಪ್ರಥಮಪುರುಷ ಬಹುವಚನದಲ್ಲಿ ಅಧಿ ಇರು (ರು್‌4ಅ) 
ಎಂದಿದ್ದಾಗ, "ರು್‌' ಗೆ "ಅತ್‌' ಆದೇಶ ಬಂದು ಅಧಿ--ಇ--ಅತ್‌-ಅ ಎಂದಿದ್ದಾಗ, 
ಧಾತುವಿಗೆ “ಇಯಜ್‌ (ಇಯ್‌)' ಆದೇಶ ಬಂದು ಅಧಿ ಇಯ್‌--ಅತ್‌--ಅ ಎಂದಿದ್ದಾಗ, 
ಸವರ್ಣದಿರ್ಫ ಬಂದು ಅಧೀಯ್‌ ತ್‌.-ಅ ಎಂದಿದ್ದಾಗ, ಅ- ಕಾರರೂಪವಾದ "ಟಿ' 
ಗೆ “ಟಿತ ಆತ್ಮನೇಪದಾನಾಂ ಟೇರೇ” ಎಂಬುದರಿಂದ ಏತ್ವ ಬಂದು ಅಧೀಯ್‌+ಅತ್‌+ 
ಏವಅಧೀಯತೇ ಎಂದು ರೂಪವಾಗುತ್ತದೆ. 

ಸೂಚನೆ: ಇತೇ, ಇಯಾತೇ, ಇಯತೇ ಎಂಬ ರೂಪಗಳು ಸಿದವಾದಮೇಲೇನೇ 
ಅಧಿ ಎಂಬ ಉಪಸರ್ಗವನ್ನು ಸೇರಿಸಿದಾಗ, ರೂಪಗಳು ಸಿದ್ಧವಾಗುತ್ತವೆ ಎಂದು 
ತಿಳಿಯಬೇಕು. 

ರೂಪಗಳು: ಅಧೀತೇ, ಅಧೀಯಾತೇ, ಅಧೀಯತೇ! ಅಧೀಷೇ, ಅಧೀಯಾಥೇ, 
ಅಧೀದ್ದೇ। ಅಧೀಯೇ, ಅಧೀವಹೇ, ಅಧೀಮಹೇ। 

ಲಿಟ್‌: 

(ಗಾರ್ಜ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 586.ಗಾಣ”್‌ ಅಟ (2.4.49) 

ವೃಕ್ತಿಃ-ಇಜಃ ಗಾಜ್‌ ಸ್ಯಾತ್‌ ಲಿಟಿ। ಅಧಿಜಗೇ। ಅಧಿಜಗಾತೇ। ಅಧಿಜಗಿರೇ। ಅಧ್ಯೇತಾ। 
ಅಧ್ಯೇಷ್ಯತೇ। ಅಧೀತಾಮ್‌। ಅಧೀಯಾತಾಮ್‌। ಅಧೀಯತಾಮ್‌। ಅಧೀಷ್ಟು, 
ಅಧೀಯಾಥಾಮ್‌। ಅಧೀಧ್ದಮ್‌! ಅಧ್ಯಯ್ಯೆ » ಅಧ್ಯಯಾವಹೈ। ಅಧ್ಯಯಾಮಹ್ಯ। ಅಧ್ಯೈತ। 
ಅಧ್ಯೈಯಾತಾಮ್‌, ಅಧ್ಯೈಯತಃ। ಅಧೆ ಥಾಃಅಧೆ;ಯಾಥಾಮ್‌ ಅದ್ಯೈಧ್ವಮ್‌!ಅಧ್ಯೈಯೀ। 
ಅಧ್ಯೆ ಮಹಿ! ಅಧ್ಯೆ ಮಹಿ! ಅಧೀಯೀತ। ಅಧಿಯೀಯಾತಾಮ್‌। ಅಧೀಯೀರನ್‌। 
ಅಧ್ಯೇಷೀಷ್ಟು 

ಅ. ವೃ- “ಇಜಶ್ಚ” ಎಂಬ ಸೂತ್ರದಿಂದ “ಇಜಃ' ಎಂಬ ಪದವು ಅನುವೃತವಾಗುತ್ತದೆ. 

ಅರ್ಥ- “ಲಿಟ್‌' “ಲ್‌' ಕಾರದ ವಿವಕ್ಷೆಯಲ್ಲಿ “ಇಜ್‌(ಇ)' ಧಾತುವಿಗೆ "ಗಾಜ್‌(ಗಾ)' 


ತಿ೫ನ್ತೇ ಅದಾದಿ-ಆತ್ಮನೇಪದದ ರೂಪಗಳು 701 


ಆದೇಶ ಬರುತ್ತದೆ. 


ಲಿಟ್‌: ವಿವರಣೆ: ಏಶ್‌, ಇರೇಚ್‌ ಮತ್ತು ಆತೇ ಇತ್ಯಾದಿ ಪ್ರತ್ಯಯಗಳಿಗೆ ಕ್ರಾದಿ 
ನಿಯಮವನ್ನು ಅನುಸರಿಸಿ ಇಡಾಗಮವು ಬರುವುದರಿಂದ ಸೇ, ಧ್ವಮ್‌ ಮೊದಲಾವು 
ಅಜಾ(ಸ್ವರಾದಿ)ದಿಗಳಾಗುತ್ತವೆ. ಈ ರೀತಿಂಶಾಗಿ ಎಲ್ಲ ಪ್ರತ್ಯಯಗಳು 
ಅಜಾದಿಗಳಾಗೋಣದರಿಂದ “ಅ'ಕಾರವು ಲೋಪವಾಗುತ್ತದೆ. 

ಉದಾ- ಅಧಿಜಗೇ- ಪ್ರಥಮಪುರುಷ ಏಕವಚನದಲ್ಲಿ “ಇಜ್‌(ಇ)' ಧಾತುವಿಗೆ 
"ಗಾಜ್‌ (ಗಾ)' ಅದೇಶವು ಬಂದಮೇಲೆ, ಧಾತುವಿಗೆ ದ್ವಿತ್ವ ಅಭ್ಯಾಸಕ್ಕೆ ಹಸ್ತ “ಕುಹೋಶ್ವುಃ” 
ಎಬುದರಿಂದ ಚುತ್ವ “ಆತೋಲೋಪ ಇಟಿಚ” ಎಂಬುದರಿಂದ "ಆ' ಕಾರಲೋಪ, 
“ಲಿಟಸ್ತರುಯೋರೇಶಿರೇಚ್‌” ಎಂಬ ಸೂತ್ರದಿಂದ “' ಪ್ರತ್ಯಯಕ್ಕೆ "ಎಶ್‌(ಏ)' ಆದೇಶ 
ಬಂದು ಅಧಿಜಗೇ ಎಂದು ರೂಪವಾಗುತ್ತದೆ. 

ರೂಪಗಳು: ಅಧಿಜಗೇ, ಅಧಿಜಗಾತೇ, ಅಧಿಜಗಿರೇ। ಅಧಿಜಗಿಷೆ, ಅಧಿಜಗಾಥೇ, 
ಅಧಿಜಗಿದ್ದೇ! ಅದಿಜಗೇ, ಅಧಿಜಗಿವಹೇ, ಅಧಿಜಗಿಮಹೇ। 

ಲುಟ್‌: ಉದಾ- ಅಧ್ಯೇತಾ- ಪ್ರಥಮಪುರುಷ ಏಕವಚನದಲ್ಲಿ ಅಧಿ ಉಪಸರ್ಗಪೂರ್ವಕ 
"ಇಜ್‌(ಇ)' ಧಾತುವಿನ ನಂತರ "ಲುಟ್‌' ಬಂದು ಅಧಿ--ಇ*-ತಾ ಎಂದಿದ್ದಾಗ, 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬುದರಿಂದ "ಇ' ಧಾತುವೇ ಇಗನ್ನ 
ಅಂಗವಾಗಿರುವುದರಿಂದ ಅದಕ್ಕೆ ಗುಣ (ಏ) ಬಂದು ಅಧಿ*ಏತಾ ಎಂದಿದ್ದಾದ 
"ಯಣ್‌' ಸಂಧಿಯಿಂದ ಅಧ್ಯೇತಾ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಧ್ಯೇತಾ, ಅಧ್ಯೇತಾರೌ, ಅಧ್ಯೇತಾರಃ। ಅಧ್ಯೇತಾಸೇ, ಅಧ್ಯೇತಾಸಾಥೇ, 
ಅಧ್ಯೇತಾದ್ವೇ। ಅಧ್ಯೇತಾಹೇ, ಅಧ್ಯೇತಾಸ್ಟಹೇ, ಅಧ್ಯೇತಾಸ್ಮಹೇ। 

ಲೃಟ್‌: ಉದಾ- ಅಧ್ಯೇಷ್ಯತೇ- ಪ್ರಥಮಪುರುಷ ಏಕವಚನದಲ್ಲಿ ಅಧಿ 
ಉಪಸರ್ಗಪೂರ್ವಕ "ಇಜ್‌ (ಇ)' ಧಾತುವಿನ ನಂತರ “ಲೃಟ್‌' ಬಂದು, ಹಿಂದಿನಂತೆಯೇ 
“ಇ' ಧಾತುವಿಗೆ ಗುಣ ಬಂದು ಧಾತುವಿನ ನಂತರ "ಸ್ಯ' ಪ್ರತ್ಯಯವು ಬಂದು ಅದರ 
"ಸ್‌' ಕಾರಕ್ಕೆ “ಆದೇಶಪ್ರತ್ಯಯಯೋಃ” ಎಂಬುದರಿಂದ “ಷತ್ವ ಬಂದು 
ಅಧಿ4ಏಷ್ಯತೇ-ಅಧ್ಯೇಷ್ಯತೇ ಎಂದು ರೂಪವಾಗುತ್ತದೆ. 

ರೂಪಗಳು: ಅಧ್ಯೇಷ್ಯತೇ, ಅಧ್ಯೇಷ್ಯೇತೇ, ಅಧ್ಯೇಷ್ಯನ್ನೇ। ಅಧ್ಯೇಷ್ಯಸೇ, ಅಧ್ಯೇಷ್ಕೇಥೇ, 
ಅಧ್ಯೇಷ್ಯದ್ದೇ। ಅಧ್ಯೇಷ್ಯೇ, ಅಧ್ಯೇಷ್ಯಾವಹೇ, ಅಧ್ಯೇಷ್ಯಾಮಹೇ। 

ಲೋಟ್‌: ಉದಾ- ಅಧೀತಾಮ್‌ - ಪ್ರಥಮಪುರುಷ ಏಕವಚನದಲ್ಲಿ ಅಧಿ 
ಉಪಸರ್ಗಪೂರ್ವಕ “"ಇಜ್‌(ಇ)' ಧಾತುವಿನ ನಂತರ "ಲೋಟ್‌' ಬಂದು, "ಲಟ್‌' 
"ಲ್‌' ಕಾರದ ಅಧೀತೇ ಎಂಬ ರೂಪ ಸಿದ್ಧವಾದಮೇಲೆ “ಆಮೇತಃ" ಎಂಬ ಸೂತ್ರದಿಂದ 
"ಆಮ್‌' ಮೊದಲಾದ ಕಾರ್ಯಗಳಾದಮೇಲೆ ಅಧೀತಾಮ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. 

ರೂಪಗಳು: ಅಧೀತಾಮ್‌, ಅಧೀಯಾತಾಮ್‌, ಅಧೀಯತಾಮ್‌। ಅಧೀಷ್ಟ 


702 ಲಘುಸಿದ್ಧಾಂತ ಕೌಮುದೀ 


ಅಧೀಯಾಥಾಮ್‌, ಅಧೀಧ್ವಮ್‌। ಅಧ್ಯಯ್ಯೆ, ಅಧ್ಯಯಾವಹೈ, ಅಧ್ಯಯಾಮಹೈ! 

ಲಜ್‌: ಉದಾ- ಅಧ್ಯೈತ- ಪ್ರಥಮಪುರುಷ ಏಕವಚನದಲ್ಲಿ ಅಧಿ ಉಪಸರ್ಗಪೂರ್ವಕ 
"ಇಜ*(ಇ)' ಧಾತುವಿನ ನಂತರ "“ಲಜ*' ಬಂದು, ಇತ ಎಂದಿದ್ದಾಗ, 
ಧಾತುವಿನಪೂರ್ವದಲ್ಲಿ “ಆಡಜಾದೀನಾಮ್‌” ಎಂಬುದರಿಂದ "ಆಟ್‌(ಆ)” ಆಗಮ 
ಬಂದು ಅಧಿ4೮4ಇ+ತ ಎಂದಿದ್ದಾಗ, ಆಡಾಗಮ ಸಂಬಂಧಿಯಾದ “ಆ” ಕಾರಕ್ಕೂ 
ಧಾತ್ವವಯಯವಾದ "ಇ' ಕಾರಕ್ಕೂ “ಆಟಶ್ಚ” ಎಂಬುದರಿಂದ ವೃದ್ಧಿ(ಐ) ಬಂದು 
ಅಧಿ4ಐ+ತ ಎಂದಿದ್ದಾಗ, ಉಪಸರ್ಗದಲ್ಲಿರುವ "ಇ' ಕಾರಕ್ಕೆ ಯಣ್‌ ಸಂಧಿಯಿಂದ 
"ಯ್‌' ಕಾರ ಬಂದು ಅಧ್‌4ಯ್‌+ಐ+ತ ಪಅಧ್ಯೆ ತೆ ಎಂದು ರೂಪವಾಗುತ್ತದೆ. 

ರೂಪಗಳು: ಅಧ್ಯೈತ, ಅಧ್ಕೈಯಾತಾಮ್‌, ಅಧ್ಯೈಯತ। ಅಧೈಥಾಃ, ಅಧ್ಯೈಯಾಥಾಮ್‌, 
ಅಧೈದ್ವಮ್‌। ಅಧ್ಯೆ ಯಿ. ಅಧ್ಯೆ ಮಹಿ. ಅಧ್ಯ ಮಹಿ! 

: ವಿಧಿಲಿಜ್‌: ಉದಾ- ಅಧೀಯೀತ - ಪ್ರಥಮಪುರುಷ ಏಕವಚನದಲ್ಲಿ ಅಧಿ 
ಉಪಸರ್ಗಪೂರ್ವಕ "ಇಜ್‌(ಇ)' ಧಾತುವಿನ ನಂತರ "ವಿಧಿಲಿಜ್‌' ಬಂದು, ಅಧಿ+ 
ಇ+ಈತ ಎಂದಿದ್ದಾಗ, “ಅಚಿಶ್ನುಧಾತುಬ್ರುವಾಮ್‌ ಯ್ಹೋರಿಯಜುವಜೌ” ಎಂಬುದರಿಂದ 
ಧಾತುವಿನ “ಇ' ಕಾರಕ್ಕೆ “ಇಯಜ್‌(ಇಯ್‌)' ಆದೇಶ ಬಂದು ಅಧಿ*-ಇಯ್‌-. ಈತ 
ಎಂದಿದ್ದಾಗ, ಮೊದಲ ಎರಡು "“ಇ' ಕಾರಗಳಿಗೆ ಸವರಣದೀರ್ಫ ಬಂದು 
ಅಧೀಯ್‌4+ಈತ=ಅಧೀಯೀತ ಎಂದು ರೂಪವಾಗುತ್ತದೆ. 


ರೂಪಗಳು: ಅಧಿಯೀತ, ಅಧೀಯೀಯಾತಾಮ್‌, ಅಧೀಯೀರನ್‌। ಅಧಿಯೀಥಾಃ, 
ಅಧೀಯೀಯಾಥಾಮ್‌, ಅಧೀಯೀದ್ವಮ್‌। ಅಧೀಯೀಯ, ಅಧೀಯೀವಹ, 
ಅಧಿಯೀಮಹಿ। 


ಆಶೀರ್ಲಿಜತ್‌: ಉದಾ- ಅಧ್ಯೇಷೀಷ್ಟ- ಪ್ರಥಮಪುರುಷ ಏಕವಚನದಲ್ಲಿ ಅಧಿ 
ಉಪಸರ್ಗಪೂರ್ವಕ “ಇಜ್‌(ಇ)' ಧಾತುವಿನ ನಂತರ “ಆಶೀರ್ಲಿಜ್‌' ಗೆ "ತ' ಆದೇಶ 
ಬಂದು ಅಧಿ+ಇ+ತ ಎಂದಿರುತ್ತದೆ. ಧಾತುವಿನ ನಂತರ ಸೀಯುಟ್‌(ಸೀಯ್‌) ಆಗಮ 
ಬ೦ದು ಅಧಿ4ಇ4+ಸೀಯ್‌+ತ ಎಂದಿದ್ದಾಗ, “ಸುಟ್‌ತಿಥೋಃ” ಎಂಬ ಸೂತ್ರದಿಂದ 
ತ್‌” ಕಾರಕ್ಕೆ “ಸುಟ್‌(ಸ್‌)' ಆಗಮ ಆದ್ಯವಯವವಾಗಿ ಬಂದು ಅಧಿ-- 
ಇ.ಸೀಯ್‌--ಸ್‌.-ತ ಎಂದಿದ್ದಾಗ, “ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ 
ಸೂತ್ರದಿಂದ ಧಾತುವಿನ “ಇ' ಕಾರಕ್ಕೆ ಗುಣ ಬಂದು ಅಧಿ*ಏ-+ಸೀಯ್‌4ಸ್‌4ತ 
ಎಂದಿದ್ದಾಗ, “ಲೋಪೋವ್ಯೋರ್ವಲಿ” ಎಂಬ ಸೂತ್ರದಿಂದ "ಸೀಯ್‌' ನಲ್ಲಿರುವ 
"ಯ್‌' ಕಾರಕ್ಕೆ ಲೋಪ ಬಂದು, ಅಧಿ ಏ-ಸೀ-ಸ್‌-ತ ಎಂದಿದ್ದಾಗ ಅಧಿ ನಲ್ಲಿರುವ 
"ಇ' ಕಾರಕ್ಕೆ ಯಣ್‌ ಸಂಧಿಯಿಂದ "ಯ್‌' ಕಾರಬಂದು ಅಧ್ಯ್‌*೬ಏ4ಸೀ4 ಸ್‌4ತ 
ಎ೦ದಿದ್ದಾಗ, “ಆದೇಶ ಪ್ರತ್ಯಯಯೋಃ” ಎಂಬುದರಿಂದ "ತ್‌' ಕಾರದ ಪೂರ್ವದಲ್ಲಿರ್ತುವ 
“ಸ್‌' ಕಾರಕ್ಕೆ ಷತ್ವ “ತ್‌' ಕಾರಕ್ಕೆ “ಷ್ರುನಾಷ್ಟುಃ” ಎಂಬುದರಿಂದ ಟುತ್ವ ಬಂದು ಅಧ್ಯೇಷೀಷ್ಟ 
ಎ೦ದು ರೂಪವಾಗುತ್ತದೆ. 

ರೂಪಗಳು: ಅಧ್ಯೇಷೀಷ್ಟ, ಅಧ್ಯೇಷೀಯಾಸ್ತಾಮ್‌, ಅಧ್ಯೇಷೀರನ್‌। ಅಧ್ಯೇಶೀಷ್ಠಾಃ, 


ತಿಣನ್ತೇ ಅದಾದಿ-ಆತ್ಮನೇಪದದ ರೂಪಗಳು 703 


ಅಧ್ಯೇಶೀಯಾಸ್ಥಾಮ್‌, ಅಧ್ಯೇಶೀಡ್ವಮ್‌। ಅಧ್ಯೇಷೀಯ, ಅಧ್ಯೇಷೀವಹಿ, ಅಧ್ಯೇಷೀಮಹಿ। 

ವಿವರಣೆ: ಅಜಾದಿ ಪ್ರತ್ಯಯಗಳು ಪರವಾದಾಗ, "ಯಾಸುಟ್‌' ನಲ್ಲಿರುವ "ಯ್‌' 
ಕಾರಕ್ಕೆ ಲೋಪವು ಬರುವುದಿಲ್ಲ ಎಂಬುದನ್ನು ಗಮನಿಸಬೇಕು. 
ಲುಕ್‌: 

(ಲುಣ್‌ ಮತ್ತು ಲೃಣ”್‌ 'ಲ್‌' ಕಾರಗಳಲ್ಲ ವೈಕಲ್ಪಕವಾಗಿ 
“ಗಾಣ್‌(ಗಾ)' ಆದೇಶವನ್ನು ಸೂತ್ರ) 

ಸೂತ್ರ- 587.ವಿಛಾಷಾ ಲುಣ್‌ಲೃಣಗೋ (2.4.5೦) 

ವೃತ್ತಿಃ-ಇಜೋ ಗಾಜ್‌ ವಾ ಸ್ಯಾತ್‌। 

ಅ. ವೃ.- “ಇಜಶ್ಚ” ಎಂಬ ಸೂತ್ರದಿಂದ "ಇಜಃ' ಎಂಬ ಪದವೂ, ಮತ್ತು “ಗಾಜ್‌ 
ಲಿಟಿ” ಎಂಬ ಸೂತ್ರದಿಂದ "ಗಾಜ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಲುಜ್‌ ಮತ್ತು ಲೃಜ್‌ "ಲ್‌' ಕಾರಗಳ ವಿವಕ್ಷೆ ಇದ್ದಾಗ "ಇಜ್‌(ಇ)' 
ಧಾತುವಿಗೆ ವೈಕಲ್ಪಿಕವಾಗಿ "ಗಾಜ್‌' ಆದೇಶವು ಬರುತ್ತದೆ. 

ಅವತರಣಿಕೆ: ಲುಜ್‌ ಸೇರಿಸಿದಾಗ, ಪ್ರಕೃತ ಸೂತ್ರದಿಂದ "ಗಾಜ್‌(ಗಾ)' ಆದೇಶ 
ಮಾಡಿದಮೇಲೆ ಧಾತುವಿಗೆ ಅಡಾಗಮ, ನಂತರ “ಚ್ಲಿ' ಬಂದು ಅದಕ್ಕೆ "ಸಿಚ್‌(ಸ್‌)' 
ಆದೇಶವಾಗಿ ಬಂದಮೇಲೆ ಅಗಾಸ್‌--ತ ಎಂದಿದ್ದಾಗ- 

(ಚೆದ್ದದ್ಧಾವವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮88.ಗಾರ್‌ ಕುಟಾದಿಭ್ಯೋಜ್ಹೆಸ್ಟಿತ್‌ (1.2.1) 

ವೃತ್ತಿಃ-ಗಾಜಾದೇಶಾತ್‌ ಕುಟಾದಿಭ್ಯಶ್ಚ ಪರೇ ಅಣ್ಣಿತಃ ಪ್ರತ್ಯಯಾಃ ಜಿತಃ ಸ್ಕುಃ 

ಪ. ಛೇ. - ಗಾಜ್‌-ಕುಟಾದಿಭ್ಯಃ, ಅಳ್ಸೆನ್‌, ಜಿತ್‌ 

ಅರ್ಥ- ಗಾಜ್‌ ಆದೇಶ ಮತ್ತು ಕುಟಾದಿ ಧಾತುಗಳ ಪರದಲ್ಲಿ ಇರುವ ಇಗೆತ್‌, 
ಮತ್ತು ಣಿತ್‌ ಗಳಿಗಿಂತ ಭಿನ್ನವಾದ ಪ್ರತ್ಯಯಗಳು ಜೆದ್ವದ್ಭಾವವನ್ನು ಹೊಂದುತ್ತವೆ. 

ಸೂಚನೆ: "ಗಾ (ಗಾಜ್‌)' ಆದೇಶದ ಪರದಲ್ಲಿರುವ "ಸಿಚ್‌(ಸ್‌)' ಇದು ಇಗೆತ್‌, 
ಮತ್ತು ಣಿತ್‌ ಗಳಿಗಿಂದ ಭಿನ್ನವಾಗಿದ್ದರಿಂದ ಜೆದ್ವದ್ಭಾವವನ್ನು ಹೊಂದುತ್ತದೆ. 

(ಈತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮8೨. ಘು-ಮಾ-ಸ್ಥಾ-ಗಾ-ಪಾ-ಅಹಾತಿ-ಸಾಂ ಹಅ। (6.4.66) 

ವೃತ್ತಿಃ-ಎಷಾಮ್‌ ಆತಃ ಈತ್‌ ಸ್ಯಾತ್‌ ಹಲಾದೌ ಕ್ವಿತಿ ಆರ್ಧಧಾತುಕೇ। ಅಧ್ಯಗೀಷ್ಟ 
ಅಧ್ಯೈಷ್ಟ ಅಧ್ಯಗೀಷ್ಯತ। ಅಧ್ಯೈಷ್ಯತ। ದುಹ ಪ್ರಪೂರಣೇ।2॥ ದೋಗ್ಗೀ। ದುಗ್ಗಃ ದುಹನ್ನಿ। 
ಧೋಕ್ಷಿ। ದುಗೇ। ದುಹಾತೇ। ದುಹತೇ। ಧುಕ್ಷೇ। ದುಹಾಥೇ। ಧುಗ್ಗೆ ವ! ದುಹೇ! ದುಹ್ನಹೇ। 
ದುಹ್ಮಹೇ। ದುದೋಹ! ದುದುಹೇ। ದೋಗ್ಭಾ! ಧೋಕ್ಷ ಶೆ ಧೋಕ್ಷ ಚ್‌ ದೋಗ್ಫು 
ದುಗ್ಳಾತ್‌। ದುಗ್ಧಾಮ್‌। ದುಹನ್ನು। ದುಗ್ಧಿ, ದುಗ್ಳಾತ್‌। ದುಗ್ಭಮ್‌। ದುಗ್ಭ। 


704 ಲಘುಸಿದ್ಧಾಂತ ಕೌಮುದೀ 


ದೋಹಾನಿದೋಹಾವ। ದೋಹಾಮ। ದುಗ್ಗಾಮ್‌। ದುಹಾತಾಮ್‌। ದುಹತಾಮ್‌। ಧುಕ್ಷ 
ದುಹಾಥಾಮ್‌। ಧುಗ್ಗ ಮ್‌! ದೋಹೈ। ದೋಹಾವಹೈ। ದೋಹಾಮಹೈ। ಅಧೋಕ್‌। 
ಅದುಗ್ಳಾಮ್‌। ಅದುಹನ್‌। ಅದೋಹಮ್‌। ಅದುಗ್ಗ| ಅದುಹಾತಾಮ್‌। ಅದುಹತ। 
ಅಧುಗ್ಸ್ವಮ್‌। ದುಹ್ಯಾತ್‌। ದುಹೀತ। 

ಅ. ವೃ - “ದೀಜೋಯುಡಚಿಕ್ಕಿತಿ” ಎಂಬ ಸೂತ್ರದಿಂದ "ಕ್ವಿತಿ' ಎಂಬ ಪದವೂ, 
ಮತ್ತು “ಆತೋಲೋಪ ಇಟಿಚ” ಎಂಬ ಸೂತ್ರದಿಂದ "ಆತಃ' ಎಂಬ ಪದವೂ ಮತ್ತು 
“ಈದ್ಯತಿ” ಎಂಬ ಸೂತ್ರದಿಂದ "ಈತ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. 
“ಆರ್ಧಧಾತುಕೇ” ಎ೦ಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಘು-ಮಾ-ಸ್ಥಾ-ಗಾ-ಪಾ-ಹಾ(ಓಹಾಕ್‌) ಮತ್ತು "ಸಾ(ಶೋ)' ಧಾತುಗಳ 
“ಆ' ಕಾರಕ್ಕೆ “ಈ' ಕಾರವು ಆದೇಶವಾಗಿ ಬರುತ್ತದೆ - ಹಲಾದಿ "ಕಿತ್‌' ಮತ್ತು *್ವಿತ್‌' 
ಆರ್ಧಧಾತುಕ ಪ್ರತ್ಯಯಗಳು ಪರದಲ್ಲಿದ್ದಾಗ. 

ಲುಜಕ್‌: ಉದಾ - ಅಧ್ಯಗೀಷ್ಟ- "ಗಾಜ್‌' ಆದೇಶ ಬಂದಮೇಲೆ "ಲುಜ್‌' ಗೆ "ಚಿ' 
ಬಂದು "ಚ್ಲಿ' ಗೆ "ಸಿಚ್‌(ಸ್‌) ಬಂದಮೇಲೆ ಅಗಾಸ್‌4ತ ಎಂದಿರುತ್ತದೆ. ಧಾತುವಿಗೆ ಅಧಿ 
ಎಂಬ ಉಪಸರ್ಗವನ್ನು ಸೇರಿಸಿದಾಗ ಅಧಿ*ಅಗಾಸ್‌--ತ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
“ಗಾ' ನಲ್ಲಿರುವ “ಆ' ಕಾರಕ್ಕೆ “ಈ' ಕಾರ, ನಂತರ ಷತ್ವ, ಮತ್ತು ಟುತ್ವ ಗಳು ಬಂದು 
ಅಧ್ಯಗೀಷ್ಟ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಧ್ಯಗೀಷ್ಟ, ಅಧ್ಯಗೀಷಾತಾಮ್‌, ಅಧ್ಯಗೀಷತ। ಅಧ್ಯಗೀಷ್ಠಾಃ, 
ಅಧ್ಯಗೀಷಾಥಾಮ್‌, ಅಧ್ಯಗೀಡ್ದ್ಡಮ್‌। ಅಧ್ಯಗೀಷಿ, ಅಧ್ಯಗೀಷ್ಟಹಿ, ಅಧ್ಯಗೀಷ್ಮಹಿ। 

ವೈಕಲ್ಪಿಕ ರೂಪ-[ಗಾಜ್‌(ಗಾ)] ಬಾರದಪಕ್ಷ: 

ಉದಾ- ಅಧ್ಯೆ ಷೆ “ಗಾಜ್‌' ಆದೇಶ ಬಾರದ ಪಕ್ಷದಲ್ಲಿ. ಅಧಿ-ಆ--ಇಸ್‌-ತ 
ಎ೦ದಿದ್ದಾಗ, “ಇ' ಕಾರಕ್ಕೆ ಗುಣ, ನಂತರ “ಆಟಶ್ಚ” ಎಂಬ ಸೂತ್ರದಿಂದ ಗುಣಕ್ಕೆ ವೃದ್ಧಿ, 
ಷತ್ವ, ಟುತ್ವಗಳು ಬಂದಮೇಲೆ ಉಪಸರ್ಗದ “ಇ” ಕಾರಕ್ಕೆ ಯಣಾದೇಶ ಬಂದು 
ಅಧ್ಯೆ ಷು ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಧ್ಯೆ ಹ ಅಧ್ಯ ಪಷಾತಾಮ್‌, ಅಧ್ಯೆ ಪಸತ।ಅಧೈಷ್ಠಾಃ, ಅಧ್ಯೈಷಾಥಾಮ್‌, 
ಅಧ್ಯೈಡ್ವಮ್‌। ಅಧ್ಯೈಷಿ, ಅಧ್ಯೈಷ್ಟಹಿ, ಅಧ್ಯೈಷ್ಠಹಿ। 

ಲೃಜಕ್‌; ಉದಾ-ಅಧ್ಯಗೀಷ್ಯತ 

1. ಗಾಜ್‌ ಆದೇಶ ಪಕ್ಷದಲ್ಲಿ- ಪ್ರಥಮಪುರುಷ ಏಕವಚನದಲ್ಲಿ, ಅಧಿ-ಇ --ತ 
ಎಂದಿದ್ದಾಗ, “ಇಜ್‌' ಧಾತುವಿಗೆ "ಗಾ' ಆದೇಶ ಬಂದು ಹಲಾದಿಯಾಗಿರುವುದರಿಂದ 
ಧಾತುವಿನ ಪೂರ್ವದಲ್ಲಿ ಅಡಾಗಮ ಬಂದು ಅಧಿ ಅಗಾ ತ ಎಂದಿದ್ದಾಗ, "ಆ' 
ಕಾರಕ್ಕೆ “ಈ” ಕಾರ ಬಂದು ಅಧಿ4ಅ4ಗ್‌4+ಈ-4ತ ಎ೦ದಿದ್ದಾಗ, ಧಾತುವಿನ ಪರದಲ್ಲಿ 
"ಸ್ಯ' ಬಂದು ಅಧಿ-ಅ-ಗ್‌-ಈ +ಸ್ಕ*ತ ಎಂದಿದ್ದಾಗ ಉಪಸರ್ಗದ "ಇ' ಕಾರಕ್ಕೆ 

ಯಣಾದೇಶ, "ಸ್‌' ಕಾರಕ್ಕೆ ಷತ್ವ ಬಂದು ಅಧ್ಯಗೀಷ್ಠತ ಎಂದು ರೂಪವು ಸಿದ್ಧವಾಗುತ್ತದೆ. 


ತಿಐನ್ತೇ ಅದಾದಿ-ಉಭಯಪದಿ ರೂಪಗಳು 705 


ರೂಪಗಳು: ಅಧ್ಯಗೀಷ್ಯತ, ಅಧ್ಯಗೀಷ್ಯೇತಾಮ್‌, ಅಧ್ಯಗೀಷ್ಯನ್ನ ಅಧ್ಯಗೀಷ್ಯಥಾಃ, 
ಅಧ್ಯಗೀಷ್ಕೇಥಾಮ್‌, ಅಧ್ಯಗೀಷ್ಠದ್ವಮ್‌। ಅಧ್ಯಗೀಷ್ಕೇ, ಅಧ್ಯಗೀಷ್ಯಾವಹಿ, ಅಧ್ಯಗೀಷ್ಯಾಮಹಿ। 
2. ಗಾಜ್‌ ಆದೇಶ ಬಾರದ ಪಕ್ಷದಲ್ಲಿ- 
ರೂಪಗಳು: ಅಧ್ಯೆ ಪಷ್ಯತ, ಅಧ್ಯೆ ಪಷ್ಕೇತಾಮ್‌, ಅಧ್ಯೆ ಷ್ಯನ್ರ ಅದ್ಕೆ ಪಷ್ಯಥಾಃ, 
ಅಧ್ಯೆ ಯ'ಷ್ಯೇಥಾಮ್‌, ಅಧ್ಯೆ ಎಷ್ಯದ್ವಮ್‌। ಅಧ್ಯೆ ಇಷ್ಯೇ. ಅಧ್ಯೆ ಪ್ಯಾವಹಿ, ಅಧ್ಯೆ ಷ್ಯಾಮಹಿ। 
(ಇಲ್ಲಗೆ ಆತ್ಮನೇಪದಿ ಧಾತುಗಳ ಪ್ರಯೋಗಗಳು ಮುಗಿದವು) 


ಈಗ ಉಭಯಪದಿ ಧಾತುಗಳ ಪ್ರಯೋಗಗಳು ಆರಂಭವಾಗುತ್ತವೆ. 

1. ದುಹ - ಪ್ರಪೂರಣೇ- ಈ ಧಾತುವಿಗೆ ಪ್ರಪೂರಣ ಎಂದು ಅರ್ಥ. ಪ್ರಪೂರಣ 
ಎಂದರೆ ತುಂಬುವುದು ಎಂದು ಅರ್ಥವಲ್ಲ, ಹೊರತು ಆಕಳಿನ ಕೆಚ್ಚಲನ್ನು 
ಖಾಲಿಮಾಡುವುದು ಎಂದು ಅರ್ಥ. (ಕಲಾಪೂರಂ ಎಂಬ ಅರ್ಥಕ್ಕೆ ಎರುದ್ಧವಾದದ್ದು 
ಕಲಾಪ್ರಪೂರಣ ಎಂಬುದು ಅಂದರೆ ಕಲಾಶೂನ್ಯ ಎಂದು ಅರ್ಥವಾಗುತ್ತದೆ) ಇದರಲ್ಲಿ 
"ದುಹ್‌' ಮಾತ್ರ ಉಳಿಯುತ್ತದೆ. ಈ ಧಾತುವು ಅನಿಟ್‌ ಧಾತುಗಳಲ್ಲಿ ಪರಿಗಣಿತವಾಗಿದೆ. 
ಆದರೂ ಈ ಅನಿಟ್‌ ಧಾತುವು ಅಜನ್ತ ವಾದರೂ "ಅ' ಕಾರವನ್ನು 
ಕಳೆದುಕೊಳ್ಳೋಣದರಿಂದ ಇದಕ್ಕೆ "ಥಲ್‌(ಥ)' ಪ್ರತ್ಯಯ ಬಂದಾಗ ನಿತ್ಯವಾಗಿ “ಇಟ್‌' 
ಬರುತ್ತದೆ. 

ಲಟ್‌: (ಪರಸ್ಕೈಪದ)' ಉದಾ- ದೋಗ್ಧೀ - ಪ್ರಥಮಪುರುಷ ಎಕವಚನದಲ್ಲಿ 
"ದುಹ್‌' ಧಾತುವಿನ ನಂತರ ಪರಸ್ಮೈಪದ ಲಡಾದೇಶವಾಗಿ "ತಿ(ತಿಪ್‌)' ಬಂದು, 
ಧಾತುವಿನ ನಂತರ "ಶಪ್‌(ಅ)' ಅದಕ್ಕೆ ಲುಕ್‌ ಬಂದಮೇಲೆ ದುಹ್‌ತಿ ಎಂದಿರುತ್ತದೆ. 
"ಉ' ಕಾರಕ್ಕೆ ಲಘೂಪಧಗುಣ ಬಂದು ದೋಹ್‌-ತಿ ಎಂದಾಗುತ್ತದೆ. 
“ದಾದೇರ್ಧಾತೋರ್ಥಃ” ಎಂಬ ಸೂತ್ರದಿಂದ "ಹ್‌' ಕಾರಕ್ಕೆ "ಫ್‌' ಕಾರವು ಆದೇಶವಾಗಿ 
ಬಂದು “ರುಷಸ್ತಥೋರ್ಧೋಂಧಃ?” ಎಂಬ ಸೂತ್ರದಿಂದ “ತಿ' ನಲ್ಲಿರುವ “ತ್‌' ಕಾರಕ್ಕೆ 
"ಧ್‌' ಕಾರವು ಆದೇಶವಾಗಿ ಬಂದು ದೋಘ್‌-ಧಿ ಎಂದಿರುತ್ತದೆ "ಫ್‌' ಕಾರಕ್ಕೆ 
“ರುಲಾಂ ಜಶ್‌ ರುಶಿ” ಎಂಬ ಸೂತ್ರದಿಂದ ಜಶ್ವ್ವ(ಗ್‌) ಕಾರ ಬಂದು ದೋಗ್ಗಿ 
ಎಂದು ರೂಪವು ಸಿದ್ಧ ವಾಗುತ್ತದೆ. 

ಉದಾ- ದುಗ್ಗಃ - ಪ್ರಥಮಪುರುಷ ದ್ವಿವಚನದಲ್ಲಿ ದುಹ್‌--ತಸ್‌ ಎಂದಿದ್ದಾಗ 
ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ದೋಗ್ಲಿ ಎಂಬ ರೂಪದಂತೆ, ಆದರೆ 
“ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ ಅಪಿತ್‌ ಸಾರ್ವಧಾತುಕವು ಜಿದ್ದದ್ಧಾವವನ್ನು 
ಹೊಂದೋಣದರಿ೦ದ ಗುಣ ನಿಷೇಧವಾಗಿ ದುಗ್‌-ಧಸ್‌ ಎಂದಾಗಿ ರುತ್ವ- 
ವಿಸರ್ಗಗಳಿಂದ ದುಗ್ಗಃ ಎಂದು ರೂಪವಾಗುತ್ತದೆ. 

ಉದಾ- ದುಹನ್ನಿ - ಪ್ರಥಮಪುರುಷ ದ್ವಿವಚನದಲ್ಲಿ ದುಹ್‌4೬ರಿ(ರು್‌+ಇ) 
ಎ೦ದಿದ್ದಾಗ, “ರೋತಂನ್ತಃ” ಎಂಬುದರಿಂದ "ರು್‌' ಗೆ "ಅನ್ಸ್‌' ಆದೇಶ ಬಂದು 
ದುಹ್‌--ಅನ್ಸ್‌- ಇಎದುಹದ್ತಿ ಎಂದು ರೂಪವಾಗುತ್ತದೆ. 


706 ಲಘುಸಿದ್ಧಾಂತ ಕೌಮುದೀ 


ವಿವರಣೆ-"ರುಲ್‌' ಪರದಲ್ಲಿ ಇಲ್ಲದೇ ಇರೋಣದರಿಂದ “ದಾದೇರ್ಧಾತೋರ್ಫಃ” 
ಎ೦ಬ ಸೂತ್ರದಿಂದ "ಫ್‌' ಕಾರವು ಆದೇಶವಾಗಿ ಬರಲಿಲ್ಲ ಹಾಗೆಯೇ ತ ಮತ್ತು ಥ 
ವರ್ಣಗಳು ಇಲ್ಲದ್ದರಿಂದ 'ಧ್‌' ಕಾರವೂ ಬರಲಿಲ್ಲ ಎಂದು ತಿಳಿಯಬೇಕು. 

ಉದಾ-ಧೋಕ್ಷಿ- ಮಧ್ಯಮಪುರುಷ ಏಕವಚನದಲ್ಲಿ "ದುಹ್‌' ಧಾತುವಿನ ನಂತರ 
“ಸಿಪ್‌(ಸಿ)' ಬಂದಮೇಲೆ ಧಾತುವಿನ ಪರದಲ್ಲಿ "ಶಪ್‌(ಅ)” ಬಂದು ಅದಕ್ಕೆ ಲುಕ್‌ 
ಬಂದಮೇಲೆ ದುಹ್‌+ಸಿ ಎಂದಿರುತ್ತದೆ. ಏಕವಚನದಲ್ಲಿಯಂತೆ "ಉ' ಕಾರಕ್ಕೆ ಲಘೂಪದ 
ಗುಣ ಬ೦ದು ದೋಹ್‌4ಸಿ ಎಂದಿದ್ದಾಗ, “ದಾದೇರ್ಧಾತೋರ್ಫಃ” ಎಂಬ ಸೂತ್ರದಿಂದ 
'ಹ್‌' ಕಾರಕ್ಕೆ "ಫ್‌' ಕಾರವು ಆದೇಶವಾಗಿ ಬಂದು ದೋಫ್‌-.ಸಿ ಎಂದಿರುತ್ತದೆ. 
“ಎಕಾಚೋಭಶೋಭಷ್‌ರುಷನ್ನಸ್ಯ ಸ್ಥೊ ೫ನ ಎಂಬ ಸೂತ್ರದಿಂದ "ಸ್‌' ಕಾರವು 
ಪರದಲ್ಲಿರೋಣದರಿಂದ ಧಾತುವಿನ "ದ್‌' ಕಾರಕ್ಕೆ ಭಷ್‌(ಧ್‌) ಬಂದು ಧೋಫ್‌4ಸಿ 
ಎಂದಿರುತ್ತದೆ. “ಫ್‌' ಕಾರಕ್ಕೆ ಜಶ್ಚ್ವ(ಗ್‌) ಬಂದು, ಅದರ ಪರದಲ್ಲಿ "ಸ್‌' 
ಕಾರವಿರೋಣದರಿಂದ “ಖರಿಚ” ಎಂಬ ಸೂತ್ರದಿಂದ ಚರ್ತ್ವ(ಕ್‌) ಬಂದು "ಕ್‌ 
ಕಾರಕ್ಕೆ ಪರದಲ್ಲಿರುವ "ಸಿ' ನಲ್ಲಿರುವ "ಸ್‌' ಕಾರಕ್ಕೆ ಷತ್ವ ಬಂದು ಧೋಕ್‌೩ 
ಎಂದಿರುತ್ತದೆ ನಂತರ "ಕ್‌' ಕಾರ “ಷ್‌' ಕರಗಳು ಸೇರಿ “ಕ್ಟ್‌' ಎಂದಾಗಿ ದೋಕ್ಷಿ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ದುಗ್ಭಃ, ದುಗ್ಧ - ಪ್ರಥಮಪುರುಷ ದ್ವಿವಚನದಂತೆ ಮಧ್ಯಮಪುರುಷ 
ದ್ವಿವಚನ, ಬಹುವಚನಗಳಲ್ಲಿ, ಕ್ರಮವಾಗಿ ದುಹ್‌-ಥಸ್‌ ಮತ್ತು ದುಹ್‌+ಥ ಎಂದಿದ್ದಾಗ, 
ಪ್ರಥಮಪುರುಷ ದ್ವಿವಚನದಂತೆ ದುಗ್ಗಃ, ದುಗ್ಧ ಎಂಬ ರೂಪಗಳು ಆಗುತ್ತವೆ. ಹೇಗೆಂದರೆ- 
“ರುಷಸಥೋರ್ಧೋತಧಃ” ಎಂಬ ಸೂತ್ರದಿಂದ ಇಲ್ಲಿ "ತ್‌' ಕಾರ ಮತ್ತು "ಥ್‌' 
ಕಾರಗಳ ಸ್ಥಾನದಲ್ಲಿ "ಧ್‌' ಕಾರವೇ ಆದೇಶವಾಗಿ ಬರುತ್ತದೆ. 

ಉದಾ- ದೋಹ್ಮಿ ದುಹ್ವಃ, ದುಹ್ಮಃ - ಉತ್ತಮಪುರುಷದ ಮೂರೂ ವಚನಗಳಲ್ಲಿ 
ದುಹ್‌+ಮಿ(ಮಿಪ್‌), ದುಹ್‌-ವ(ವಸ್‌) ಮತ್ತು ದುಹ್‌*ಮ (ಮಸ್‌) ಎಂದಿದ್ದಾಗ, 
“ರುಲ್‌' ವರ್ಣವು ಪರದಲ್ಲಿ ಇಲ್ಲದೇ ಇರೋಣದರಿಂದ "ಫ್‌' ಕಾರಾದೇಶವು ಬರಲಿಲ್ಲ. 
ಇಲ್ಲಿ "ಮಿಪ್‌' ಇದು ಪಿತ್‌ ಆಗಿರುವುದರಿಂದ "ಉ' ಕಾರಕ್ಕೆ ಗುಣ ಬಂದು ದೋಹ್ಮಿ 
ಎಂದಾಗಿದೆ ಉಳಿದವು ಅಪಿತ್‌ ಆಗಿರುವುದರಿಂದ ಗುಣ ಬಾರದೇ ದುಹ್ನಃ ಮತ್ತು 
ದುಹ್ಠಃ ಎಂದು ರೂಪಗಳಾಗಿವೆ (ಹಿಂದೆ ಸಿಪ್‌ ಮತ್ತು ತಿಪ್‌ ಗಳಿದ್ದಾಗಲೂ ಇದೇರಿತಿಯಲ್ಲಿ 
ಗುಣ ಬಂದಿದ್ದನ್ನು ಗಮನಿಸಬೇಕು). 

ರೂಪಗಳು: ದೋಗ್ಧಿ, ದುಗ್ಗಃ, ದುಹನ್ನಿ! ದೋಕ್ಷಿ, ದುಗ್ಗಃ, ದುಗ್ಗ। ದೋಜಹ್ಕಿ 
ದುಹುಃ, ದುಹ್ಕಃ। 

ಲಟ್‌: (ಆತ್ಮನೇಪದ):ರೂಪಗಳು: ದುಗ್ಗೇ,ದುಹಾತೇ, ದುಹತೇ। ಧುಕ್ಷೇ, ದುಹಾಥೇ, 
ಧುಗ್ಗೆ ನ್‌! ದುಹೇ। ದುಷ್ಪಹೇ। ದುಹ್ಮಹೇ। ಇ 

ವಿವರಣೆ: ಆತ್ಮನೇಪದದ ಆಖ್ಯಾತ ಪ್ರತ್ಯಯಗಳಲ್ಲಿ ಎಲ್ಲವೂ ಅಪಿತ್‌ ಆಗಿರುವುದರಿಂದ 
“ಸಾರ್ವಧಾತುಕಮಪಿತ್‌” ಎಂಬುದರಿಂದ “ಜೆತ್‌' ಆಗಿರುವುದರಿಂದ ಗುಣ ಬರುವ 


ತಿಜನ್ತೇ ಅದಾದಿ-ಉಭಯಪದಿ ರೂಪಗಳು 707 


ಅವಕಾಶವಿರುವುದಿಲ್ಲ. ಆದರೆ "ಫ್‌' ಕಾರ ಆದೇಶ, "ಸ್‌' ಮತ್ತು “ದ್ವಮ್‌' ಗಳು 
ಪರದಲ್ಲಿ ಇರೋಣದರಿಂದ ಪೂರ್ವದಲ್ಲಿರುವ "ದ್‌' ಕಾರಕ್ಕೆ "ಧ್‌' ಕಾರವು ಆದೇಶವಾಗಿ 
ಬರುತ್ತದೆ. ಕೇವಲ "ತ್‌' ಕಾರ ಸ್ಥಾನದಲ್ಲಿ "ಧ್‌' ಕಾರವು ಆದೇಶವಾಗಿ ಬಂದು ಮೇಲಿನ 
ರೂಪಗಳು ಸಿದ್ಧವಾಗುತ್ತವೆ. ಜೊತೆಗೇನೇ ಆತಾಮ್‌, ರಫ್‌, ಆಥಾಮ್‌ ಗಳಲ್ಲಿ ಅಜಾದಿಗಳು 
ಪರದಲ್ಲಿರೋಣದರಿಂದ ವರ್ಣಜೋಡಣೆ ಮಾತ್ರ ಇರುತ್ತದೆ. ಉತ್ತಮಪುರುಷದಲ್ಲಿ 
ಪಠಸೆ ಹೈ ಪದದಂತೆ ವರ್ಣ ಜೋಡಣೆ ಆಗಿರುತ್ತದೆ. ಉಳಿದ ಶಪ್‌, ಶಪ್‌ಲುಕ್‌, ಏತ್ವ 
ಮೊದಲಾದವುಗಳು ಆಗಿಯೇ ಆಗುತ್ತವೆ. 

ಲಿಟ್‌: (ಪರಸ್ಥೆ ಹ ಪದ):ಉದಾ- ದುದೋಹ -ಪ್ರಥಮ ಪುರುಷ ಏಕವಚನದಲ್ಲಿ 
ದುಹ್‌ ಧಾತುವಿನಮೇಲೆ ಲಿಡಾದೇಶ ಬಂದು ದುಹ್‌4ತಿಪ್‌(ತಿ) ಎಂದಿದ್ದಾಗ, ಧಾತುವಿಗೆ 
ದ್ವಿತ್ವ ಬಂದು ದುಹ್‌ ದುಹ್‌ತಿ ಎಂದಿದ್ದಾಗ, ಹಲಾದಿಶೇಷ ಮಾಡಿದಮೇಲೆ ದುದುಹ್‌ತಿ 
ಎಂದಿದ್ದಾಗ, "ತಿ' ಗ ಅಭಿನವ ಆಖ್ಯಾತ ಪ್ರತ್ಯಯವಾದ "ಇಲ್‌(ಅ)' ಬಂದು ದುದುಹ್‌+ಅ 
ಎಂದಿದ್ದಾಗ, “ಪುಗಂತ ಲಘೂಪದಸ್ಯ ಚ್‌” ಎಂಬುದರಿಂದ ಅನಭ್ಯಸ್ತ “ದ್‌' ಕಾರೋತ್ತರ 
“ಉ' ಕಾರಕ್ಕೆ ಗುಣ ಬಂದು ದುದೋಹ ಎಂದು ರೂಪವಾಗುತ್ತದೆ. 

ರೂಪಗಳು: ದುದೋಹ, ದುದುಹತುಃ, ದುದುಹುಃ ದುದೋಹಿಥ, ದುದುಹಥುಃ, 
ದುದುಹ। ದುದೋಹ, ದುದುಹಿವ, ದುದುಹಿಮ। 

ಆತ್ಮನೇಪದ-ರೂಪಗಳು: ದುದುಹೇ, ದುದುಹಾತೇ, ದುದುಹಿರೇ। ದುದುಹಿಷೇ 
ದುದುಹಾಥೇ, ದುದುಹಿಡ್ಡೇ/ ದುದುಹಿದ್ವೇದುದುಹೇ, ದುದುಹಿವಹೇ, ದುದುಹಿಮಹೇ। 

ಸೂಚನೆ: ಅನಿಟ್‌ ಧಾತುವಾಗಿದ್ದರೂ ಕೂಡ ಕ್ರಾದಿ ನಿಯಮದಿಂದ "ಇಟ್‌' ಆಗಮ 
ಬರುತ್ತದೆ. 

ಲುಟ್‌: (ಪರಸ್ಥೆ ಕೈ ಪದ): ಉದಾ- ದೋಗ್ಧಾ - ಪ್ರಥಮಪುರುಷ ಏಕವಚನದಲ್ಲಿ 
ದುಹ್‌*೬ತಾ ಎಂದಿದ್ದಾಗ, "ತ್‌' ಕಾರವನ್ನು “ರುಲ್‌' ಪರಕವೆಂದು ಭಾವಿಸಿ 
“ದಾದೇರ್ಧಾತೋರ್ಫಃ” ಎ೦ಬ ಸೂತ್ರದಿಂದ "ಹ್‌' ಕಾರಕ್ಕೆ “ಫ್‌' ಕಾರವು ಆದೇಶವಾಗಿ 
ಬಂದು ದುಫ್‌4+ತಾ ಎಂದಿದ್ದಾಗ, "ತ್‌' ಕಾರಕ್ಕೆ “ರುಷಸ್ತಥೋರ್ಧೋತಧಃ” ಎಂಬ 
ಸೂತ್ರದಿಂದ ಇಲ್ಲಿ "ತ್‌' ಕಾರಕ್ಕೆ "ಧ್‌' ಕಾರ ಮತ್ತು "ಉ' ಕಾರಕ್ಕೆ ಗುಣ ಬಂದು 
ದೋಗ್ಧಾ ಎಂದು ರೂಪವಾಗುತ್ತದೆ. 

ರೂಪಗಳು: ದೋಗ್ಧಾ, ದೋಗ್ಧ್ಠಾರ್‌, ದೋಗ್ಧಾರಃ। ದೋಗ್ಯಾಸಿ, ದೋಗಾಸ್ಥಃ, 
ದೋಗ್ಯಾಸ್ಸ ದೋಗ್ಯಾಸ್ಕಿ ದೋಗ್ಧ್ಭಾಸ್ವಃ, ದೋಗ್ಧ್ಭಾಸ್ಮಃ। 

(ಆತ್ಮನೇ ಪದ)ಉದಾ- ದೋಗ್ಯಾ- ಹಿಂದಿನಂತೆಯೇ ಪ್ರಕ್ರಿಯೆ ಇರುತ್ತದೆ. 

ರೂಪಗಳು: ದೋಗ್ಧಾ, ದೋಗ್ಗಾರ್‌, ದೋಗ್ಧಾರಃ ದೋಗ್ಯಾಸೆ, ದೋಗ್ಧಾಸಾಥೇ, 
ದೋಗ್ಧಾದ್ವೇ। ದೋಗ್ಧಾಹೇ, ದೋಗ್ಧ್ಭಾಸ್ವಹೇ, ದೋಗ್ಧಾಸ್ಮಹೇ। 

ಲೃಟ್‌: (ಪರಸ್ಕೈಪದ)-ಉದಾ- ಧೋಕ್ಷ್ಯತಿ - ಪ್ರಥಮಪುರುಷ ಏಕವಚನದಲ್ಲಿ 
"“ದುಹ್‌' ಧಾತುವಿನ ನಂತರ “ತೀತಿಪ್‌)' ಸೇರಿಸಿದಾಗ ದುಹ್‌--ತಿ ಎಂದಿರುತ್ತದೆ. 


708 ಲಘುಸಿದ್ಧಾಂತ ಕೌಮುದೀ 


ಅರ್ಧಧಾತುಕದಲ್ಲಿ ಧಾತುವಿನ ಪರದಲ್ಲಿ ಸ್ಯ ಪ್ರತ್ರ ್ಯೈಯವನ್ನು ಸೇರಿಸಿ ದುಹ್‌* ಸ್ಯ4ತಿ 
ಎಂದಿದ್ದಾಗ, "ಸ “ಸ್‌ ಕಾರವು ಪರದಲ್ಲಿರೋಣದರಿಂದ. “ದಾದೇರ್ಭಾತೋರ್ಫಃ” ಕಸ 
ಸೂತ್ರದಿಂದ "ಹ್‌' ಕಾರಕ್ಕೆ “ಫ್‌' ಕಾರವು ಬಂದು ದುಫ್‌4ಸ್ಯಃತಿ ಎಂದಿದ್ದಾಗ, "ಉ' 
ಕಾರಕ್ಕ ಲಘೂಪದಿ'ಗುಣ ಬಂದು ದೋಘ್‌-ಸ್ಯತತಿ ಎ೦ದಿದ್ದಾಗ 
“ಎಕಾಚೋಭಶೋಭಷ್‌ರುಷನ್ನಸ್ಯ ಸ್ಥೊ ನ್‌” ಸೂತ್ರದಿಂದ "ಸ್‌' ಕಾರವು ಪರದಲ್ಲಿ 
ಇರುವುದರಿಂದ ಧಾತುವಿನ "ದ್‌' ಕಾರಕ್ಕೆ ಭಷ್‌(ಧ್‌) ಬಂದು ಧೋಫ್‌+ಸ್ಯಃತಿ 
ಎಂದಿದ್ದಾಗ, “ಖರಿ ಚ” ಎಂಬುದರಿಂದ "ಫ್‌' ಕಾರಕ್ಕೆ ಚರ್ತ್ವದಿಂದ "ಕ್‌' ಕಾರ 
ಬಂದು ಧೋಕ್‌*ಸ್ಯ4ತಿ ಎಂದಿದ್ದಾಗ, “ಆದೇಶ ಪ್ರತ್ಯಯಯೋಃ” ಎಂಬುದರಿಂದ 
ಳ್‌ ಕಾರಕ್ಕೆ ಷತ್ವ ಬಂದು, ತ್‌'ಷ್‌' ಗಳು ಸೇರಿ 'ಕ್ಷ' ಆಗಿ ಧೋಕ್ಷ4ಯತಿ-ಧೋಕ್ಷ ಕಿ 
ಎ೦ದು ರೂಪವಾಗುತ್ತದೆ. 

ರೂಪಗಳು: ಧೋಕ್ಷ್ಯತಿ, ಧೋಕ್ಷ್ಯತಃ ಧೋಕ್ಷ ನ್ನ! ಧೋಕ್ಷ್ಯಸಿ, ಧೋಕ್ಷ್ಯಥಃ, 
ಧೋಕ್ಷ pol ಧೋಕ್ಷಾ ಮಿ ಧೋಕ್ಷಾ ವಃ ಧೋಕ್ಷಾ ತಮಃ 

ಆತ್ಮನೇಪದ: ರೂಪ ಗಳು: ಧೋಕ್ಷ್ಯ ೫ ಧೋಕ್ಷ್ಯೆ ಇ ಧೋಕ್ಷ್ಯನ್ನೇ ಧೋಕ್ಷ್ಯಸೇ, 
ಧೋಕ್ಷೆ" ಕಥೇ. ಧೋಕ್ಷ ಡೇ ಧೊಕೆ | ಗೆ ಧೋಕ್ಷಾ 'ವಹೇ, ದೋಕ್ಷಾ ಮಹೇ। 

ಲೋಟ್‌: (ಪರಸ್ಥೆ ಸ್ಮೈಪದ):ಈ ಸ ಕಾರದ ಜಗಳವ: “ಲಟ್‌' "ಲ್‌' 
ಕಾರದಂತೆ ಇರುತ್ತದೆ. ಆದರೆ "ಲೋಟ್‌'ನ ವಿಶೇಷ ಕಾರ್ಯಗಳು ಮಾತ್ರ ಜರುಗಿ 
ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ದೋ ಗ್ಳಾತ್‌, ದುಗ್ಳಾಮ್‌। ದುಹನ್ತು! ದುಗ್ಳಿ/ದುಗ್ಳಾತ್‌। ದುಗ್ಗಮ್‌। 
ದುಗ್ಧ] ದೋಹಾನಿದೋಹಾವ। ದೋಹಾಮ। 

ಆತ್ಮನೇ ಪದ- ರೂಪಗಳು: ದುಗ್ಗಾಮ್‌, ದುಹಾತಾಮ್‌, ದುಹತಾಮ್‌,। ಧುಕ್ಷ್ವ, 
ದುಹಾಥಾಮ್‌, ಧುಗ್ಭ ಮ್‌! ದೋಹೈ! ದೋಹಾವಹೈ, ದೋಹಾಮಹೈ। 

ಲಜಕೆ: (ಪರಸೆ ಮಲೈಪದ)-ಉದಾ- ಅಧೋಕ್‌/ಅಧೋಗ್‌- ಪ್ರಥಮಪುರುಷ 
ಏಕವಚನದಲ್ಲಿ “ದುಹ್‌' ಧಾತುವಿನ ನಂತರ “ಲಜ್‌' “ಲ್‌' ಕಾರಕ್ಕೆ “ತಿಪ್‌(ತಿ)' ಆದೇಶ 
ಬಂದು ಧಾತುವಿನ ಪೂರ್ವದಲ್ಲಿ ಅಡಾಗಮ ಬಂದು, ಧಾತುವಿನ ಪರದಲ್ಲಿ "ಶಪ್‌(ಅ)' 
ಬ೦ದು ಅದಕ್ಕೆ ಲುಕ್‌ ಬಂದು ತಿ” ಪ್ರತ್ಯಯದ "ಇ' ಕಾರಕ್ಕೆ “ಇತಶ್ಚ” ಎಂಬುದರಿಂದ 
ಲೋಪ ಬಂದು, ಅದುಹ್‌+೬ತ್‌ ಎಂದಿರುತ್ತದೆ. “ಪುಗನ್ತಲಘೂಪದಸ್ಯ ಚ” ಎಂಬ 
ಸೂತ್ರದಿಂದ ಲಘೂಪದಗುಣ ಬ೦ದು ಅಧೋಹ್‌*ತ್‌ ಎಂದಿರುತ್ತದೆ. ಅಪೃಕ್ಷವಾದ 
“ತ್‌ ಕಾರಕ್ಕೆ “ಹಲ್ವಾ ಕ್ಯೂ ದೀರ್ಫಾತ್‌ ಸುತಿಸ್ಯಪೃಕ್ಷಂ ಹಲ್‌” ಎಂಬುದರಿಂದ 
ಲೋಪ ಬಂದು ಅದೋಹ್‌ ಎಂದಿದ್ದಾಗ, ಪದಾನ್ತ "ಹ್‌' ಕಾರಕ್ಕೆ 
“ದಾದೇರ್ಧಾತೋರ್ಥಃ” ಎಂಬ ಸೂತ್ರದಿಂದ "ಫ್‌' ಕಾರವು ಆದೇಶವಾಗಿ ಬಂದು 
ಅದೋಘ ಘ್‌ ಎಂದಿರುತ್ತದೆ. ಧಾತುವಿನ ಆದಿಯಲ್ಲಿರುವ "ದ್‌' ಕಾರಕ್ಕೆ 
“ಎಕಾಚೋಭಶೋಭಷ್‌ರುಷನ್ತಸ್ಯ ಸೊ ನೀ” ಎ೦ಬ ಸೂತ್ರದಿಂದ ಭಷ್‌(ಧ್‌) ಬಂದು, 
ಅಧೋಫ್‌ ಎಂದಿದ್ದಾಗ ಆ “ಫ್‌' ಕಾರಕ್ಕೆ ಜಶ್ತ್ವ ಬಂದು ಅಧೋಗ್‌ ಎಂದಿರುತ್ತದೆ. 


ತಿಜನ್ತೇ ಅದಾದಿ-ಉಭಯಪದಿ ರೂಪಗಳು 709 


“ವಾಾಃವಸಾನೇ” ಎಂಬ ಸೂತ್ರದಿಂದ “ಗ್‌' ಕಾರಕ್ಕೆ ವೈಕಲ್ಲಿಕ ಚರ್ತ್ವ(ಕ್‌) ಬಂದು 
ಅಧೋಕ್‌, ಅಧೋಗ್‌ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉದಾ-ಅದುಗ್ಧಾಮ್‌- ಪ್ರಥಮಪುರುಷ ದ್ವಿ ವಚನದಲ್ಲಿ ಅದುಹ್‌--ತಾಮ್‌ ಎಂದಿದ್ದಾಗ, 
ಹಿ೦ದಿನಂತೆ ಘತ್ವ, ಧತ್ವ ಮತ್ತು ಜಶ್ತ ಳನ್ನು ಮಾಡಿದಾಗ, ಅದುಗ್ಳಾಮ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಅದುಹನ್‌ - ಪ್ರಥಮಪುರುಷ ಬಹುವಚನದಲ್ಲಿ ಅದುಹ್‌--ಅನ್ತಿ ಎಂದಿದ್ದಾಗ, 
“ತಿ' ನಲ್ಲಿರುವ "ಇ' ಕಾರವು “ಇತಶ್ಚ” ಎಂಬುದರಿಂದ ಲೋಪವಾಗಿ ಅದುಹ್‌.--ಅನ್ಸ್‌ 
ಎ೦ದಿದ್ದಾಗ, “ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ “ತ್‌' ಕಾರವು 
ಲೋಪವಾಗಿ ಅದುಹ್‌4ಅನ್‌-ಅದುಹನ್‌ ಎಂದು ರೂಪವಾಗುತ್ತದೆ. 

ಉದಾ- ಅಧೋಕ್‌/ಅಧೋಗ್‌-ಮಧ್ಯಮಪುರುಷ ಏಕವಚನದಲ್ಲಿ 
ಪ್ರಥಮಪುರುಷದಂತೆಯೇ ಅಧೋಕ್‌/ಅಧೋಗ್‌ ರೂಪವು ಸಿದ್ಧವಾಗಿವೆ. 

ಉದಾ- ಅದುಗ್ಗಮ್‌, ಅದುಗ್ಗ- ಮಧ್ಯಮಪುರುಷ ದ್ವಿವಚನ, ಬಹುವಚನಗಳಲ್ಲಿ 
ದುಹ್‌ ಧಾತುವಿನ ನಂತರ ಕ್ರಮವಾಗಿ "ಥಸ್‌' ಮತ್ತು “ಥ' ಸೇರಿಸಿದಾಗ “ತಸ್‌' 
ಪ್ರತ್ಯಯವನ್ನೆ ಸೇರಿಸಿದಾಗ ಹೇಗೋ ಹಾಗೆ ಅದುಗ್ಧಮ್‌, ಅದುಗ್ಧ ಎಂಬ ರೂಪಗಳು 
ಸಿದ್ಧವಾಗಿವೆ. 

ಉದಾ- ಅದೋಹಮ್‌, ಅದುಹ್ವ, ಅದುಹ್ಮ- ಉತ್ತಮಪುರುಷದ ಮೂರೂ 
ವಚನಗಳಲ್ಲಿ ಅಮ್‌, ವ, ಮ ಗಳನ್ನು ಸೇರಿಸಿದಾಗ, ಅದೋಹಮ್‌, ಅದುಹ್ವ, 
ಅದುಹ್ಮ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಗಮನಕ್ಕೆ: ತಿಪ್‌, ಸಿಪ್‌, ಮತ್ತು ಮಿಪ್‌ ಈ ಮೂರು ರೂಪಗಳು ಪಿತ್‌ ಆಗಿ 
ಇರೋಣದರಿಂದ ಧಾತುವಿಗೆ ಗುಣ ಬರುತ್ತದೆ ಉಳಿದ ಆರು ರೂಪಗಳಲ್ಲಿ ಅವು 
ಅಪಿತ್‌ ಆಗಿರುವುದರಿಂದ ಗುಣವು ಬರುವುದಿಲ್ಲ. 

ಆತ್ಮನೇ ಪದ:ರೂಪಗಳು: ಅದುಗ್ಗ| ಅದುಹಾತಾಮ್‌। ಅದುಹತ। ಅದುಗ್ಳಾಃ, 
ಅದುಹಾಥಾಮ್‌, ಅದುಗ್ಧ ಮ್‌! ಅದುಹಿ, ಅದುಹ್ಪಹಿ, ಅದುಹ್ಮಹಿ। 

ವಿಧಿಲಿಜಕ: (ಪರಸ್ಥೆ ಹೈಪದ):ರೂಪಗಳು: ದುಹ್ಯಾತ್‌, ದುಹ್ಯಾತಾಮ್‌, ದುಷ್ಕುಃ। 
ದುಹ್ಯಾಃ, ದುಹ್ಯಾತಮ್‌, ದುಹ್ಯಾತ। ದುಹ್ಯಾಮ್‌, ದುಹ್ಯಾವ,ದುಹ್ಯಾಮ। 

ಆತ್ಮನೇ ಪದ: ರೂಪಗಳು: ದುಹೀತ, ದುಹೀಯಾತಾಮ್‌, ದುಹೀರನ್‌। ದುಹೀಥಾಃ, 
ದುಹೀಯಾಥಾಮ್‌, ದುಹೀದ್ದಮ್‌। ದುಹೀಯ, ದುಹೀವಹಿ, ದುಹೀಮಹಿ। 

ಆಶೀರ್ಲಿಜಕೆ: (ಪರಸ್ಥೆ ಕೈಪದ):ರೂಪಗಳು: ದುಹ್ಯಾತ್‌, ದುಹ್ಯಾಸ್ತಾಮ್‌ ದುಹ್ಕಾಸುಃ। 
ದುಹ್ಯಾಃ ದುಹ್ಯಾಸಮ್‌, ದುಹ್ಯಾಸ್ತ ದುಹ್ಯಾಸಮ್‌, ದುಹ್ಯಾಸ್ಟ, ದುಹ್ಯಾಸ್ನ 

ಆಶೀರ್ಲಿಜಕ: ಆತ್ಮನೇ ಪದ- 

(ಆಶೀರ್ಲಣ೯್‌ ಆತ್ಮನೇ ಪದದಲ್ಲ ಕಿದ್ದದ್ಧಾವವನ್ನು ವಿಧಿಸುವ ಅತಿದೇಶ ಸೂತ್ರ) 


710 ಲಘುಸಿದ್ಧಾಂತ ಕೌಮುದೀ 


ಸೂತ್ರ- ೮೨೦೦. ಅಣ್‌ ಸಿಚಾವಾತ್ಯನೇಪದೇಷು (1.2.1) 
ವೃತ್ತಿಃ-ಇಕ್‌-ಸಮೀಪಾತ್‌ ಹಲಃ ಪರೌ ರುಲಾದೀ ಲಿಜ್‌ ಸಿಚೌ ಕಿತೌ ಸಃ ತಜಿ। 
ಧುಕ್ಷೀಷ್ಟ 

ಪ. ಛೇ. -ಲಿಜ್‌ಸಿಚೌ, ಆತ್ಮನೇಪದೇಷು। 

ಅ. ವೃ, - “ಇಕೋ ರುಲ್‌” ಎಂಬ ಸೂತ್ರ ಮತ್ತು “ಹಲನ್ತಾಚ್ಚ” ಎಂಬ 
ಸೂತ್ರದಿಂದ "ಹಲನ್ಹಾತ್‌' ಎಂಬ ಪದವೂ ಹಾಗೆಯೇ “ಅಸಂಯೋಗಾಲ್ಲಿಟ್‌ ಕಿತ್‌” 
ಎಂಬ ಸೂತ್ರದಿಂದ "ಕಿತ್‌' ಎ೦ಬ ಪದವೂ ಅನುವೃತ್ತವಾಗುತ್ತವೆ. 

ವಿವರಣೆ: "ರುಲ್‌' ಎಂಬುದು "ಲಿಜ್‌ಸಿಚೌ' ಎಂಬುದಕ್ಕೆ ವಿಶೇಷಣವಾಗಿದೆ. 
"ಹಲನ್ಹಾತ್‌' ಎಂದರೆ ಸಮೀಪದಲ್ಲಿರುವ "ಹಲ್‌' ನಂತರ ಎಂದು ತಿಳಿಯಬೇಕು. 

ಅರ್ಥ- “ಇಕ್‌' ಪ್ರತ್ಯಾಹಾರ ವರ್ಣಗಳಿಗೆ ಸಮೀಪದಲ್ಲಿರುವ "ಹ್‌' ವರ್ಣದ 
ಪರದಲ್ಲಿ ರುಲಾದಿಯಾದ ಲಿಜ್‌ ಮತ್ತು ಸಿಚ್‌ ಗಳು “ಕಿತ್‌' ಆಗುತ್ತವೆ- “ತಜ್‌' 
ಪ್ರತ್ಯಯವು ಪರದಲ್ಲಿದ್ದಾಗ. 

ವಿವರಣೆ: “ಆಶೀರ್ಲಿಜ್‌' "ಲ್‌' ಕಾರದಲ್ಲಿ “ಲಿಜ್‌' “ಲ್‌' ಕಾರಕ್ಕೆ "ತ' “ಆತಾಮ್‌' 
ಮೊದಲಾದ ಆದೇಶಗಳು ಬರುತ್ತವೆ. ಅವುಗಳಿಗೆ "ಸೀಯುಟ್‌(ಸೀಯ್‌)' ಆಗಮ 
ಬಂದಮೇಲೆ ಅವು ರುಲಾದಿಯಾಗೋಣದರಿಂದ ಅವು ಕಿದ್ದದ್ದಾವವನ್ನು ಹೊಂದುತ್ತವೆ. 
ಹಾಗೆಯೇ ಮುಂದೆ ಬರುವ "ಲುಜ್‌' "ಲ್‌' ಕಾರದ "ಸಿಚ್‌' ಕೂಡ ಕಿದ್ದದ್ಧಾವವನ್ನು 
ಹೊಂದುತ್ತದೆ. 

ಆಶೀರ್ಲಿಜಕ್‌: (ಆತ್ಮನೇ ಪದ): ಉದಾ- ದುಕ್ಷೀಷ್ಟ- ಪ್ರಥಮಪುರುಷ ಏಕವಚನದಲ್ಲಿ 
“ದುಹ್‌' ಧಾತುವಿನ ನಂತರ ಆಶೀರ್ಲಿಜ್‌ಗೆ "ತ' ಆದೇಶ ಬಂದು ದುಹ್‌+ತ ಎಂದಿದ್ದಾಗ 
ಅದಕ್ಕೆ “ಸೀಯುಟ್‌(ಸೀಯ್‌)' ಆಗಮ ಬಂದಮೇಲೆ ದುಹ್‌.-ಸೀ-ಸೀಯ್‌--ತ 
ಎಂದಿರುತ್ತದೆ. ನಚಿತರ "ತ' ಗೆ "ಸುಟ್‌(ಸ್‌)' ಆಗಮ ಬಂದು ದುಹ್‌.* ಸೀಯ್‌4ಸ್‌4ತ 
ಎಂದಿರುತ್ತದೆ. ಇಲ್ಲಿ "ದ್‌' ಕಾರದ ನಂತರ ಇರುವ "ಉ' ಕಾರವು “ಇತ್‌' ಆಗಿರುವುದರಿಂದ 
ಇದರ ಸಮೀಪದಲ್ಲಿರುವ "ಹಲ್‌' ವರ್ಣವೆಂದರೆ "ಹ್‌' ಎಂಬುದು. ಇದರ ಪರದಲ್ಲಿ 
ರುಲಾದಿಯಾದ "ಆಶೀರ್ಲಿಜ್‌' (ಸೀಯ್‌4ಸ್‌+ತ) ಇದೆ. ಆದುದರಿಂದ ಪ್ರಕೃತ 
ಸೂತ್ರದಿಂದ ಅದಕ್ಕೆ ಕಿದ್ದದ್ದಾವವು ಬರುತ್ತದೆ. "ಕಿತ್‌' ಪರದಲ್ಲಿರುವುದರಿಂದ "ದು' ನಲ್ಲಿ 
ಬರಬೇಕಾದ ಲಘೂಪದಗುಣವು ನಿಷೇಧಿಸಲ್ಪಟ್ಟಿದೆ. "ಹ' ಕಾರಕ್ಕೆ “ಫ್‌' ಕಾರ, "ಫ್‌' 
ಕಾರಕ್ಕೆ “ಗ್‌' ಕಾರ ಬಂದು "ದ್‌' ಕಾರಕ್ಕೆ ಭಷ್ಟ (ಧ್‌) ಬರುತ್ತದೆ. "ಸ್‌' ಕಾರವು 
ಪರದಲ್ಲಿರೋಣದರಿಂದ "ಗ್‌' ಕಾರಕ್ಕೆ ಚರ್ತ್ವ (ಕ್‌) ಕಾರ ಬರುತ್ತದೆ. "ಕ್‌' ಕಾರದ 
ಪರದಲ್ಲಿರುವ "ಸ್‌' ಕಾರಕ್ಕೆ ಷತ್ವ ಬಂದು ಧುಕ್‌-ಷೀಯ್‌-%ಸ್‌--ತ ಎಂದಿದ್ದಾಗ "ಕ್‌' 
"ಷ್‌' ಗಳು ಸೇರಿ "ಕ್ಲ್‌' ಎಚಿದಾಗಿ ದಧುಕ್ಷೀಂಯ್‌*ಸ್‌-ತ ಎಂದಿರುತ್ತದೆ. 
“ಲೋಪೋವ್ಯೋರ್ವಲಿ” ಎಂಬುದರಿಂದ "ಯ್‌' ಕಾರಕ್ಕೆ ಲೋಪ ಬಂದು, "ಸುಟ್‌(ಸ್‌)' 
ನ "ಸ್‌' ಕಾರಕ್ಕೆ ಷತ್ವ ಬಂದು ಧುಕ್ಷೀಷ್‌*ತ ಎಂದಿದ್ದಾಗ ಷ್ಟುತ್ವ ಸಂಧಿಯಿಂದ ್‌' 
ಕಾರಕ್ಕೆ ಟುತ್ವ ಬಂದು ಧುಕ್ಷೀಷ್ಟ ಎಂದು ರೂಪವಾಗುತ್ತದೆ. 


ತಿಅನ್ಹೇ ಅದಾದಿ-ಉಭಯಪದಿ ರೂಪಗಳು 711 


ಆಶೀರ್ಲಿಜ್‌ ನ ಆತ್ಮನೇಪದದ ರೂಪಗಳು;ಧುಕ್ಷೀಷ್ಟ ಧುಕ್ಷೀಯಾಸ್ತಾಮ್‌, ಧುಕ್ಷೀರನ್‌। 
ಧಿಕ್ಷೀಷ್ಠಾಃ, ಧುಕ್ಷೀಯಾಸ್ತಾಮ್‌, ಧುಕ್ಷೀದ್ದಮ್‌। ಧುಕ್ಷೀಯ, ಧುಕ್ಷೀವಹಿ, ಧುಕ್ಷೀಮಹಿ। 
ಲು: 

(ಕ್ಷ ಎಂಬ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨91 ಶಲ ಇಗುಪಧಾದನಿಟಃ ಕ್ಷಃ (3.149) 

ವೃತ್ತಿಃ-ಇಗುಪಧಃಯಃ ಶಲನ್ತಃ ತಸ್ಮಾತ್‌ ಅನಿಟಃ ಚ್ಲೇಃ ಕ್ಲ- ಆದೇಶಃ ಸ್ಯಾತ್‌। 
ಅಧುಕ್ಷತ್‌। 

ಪ. ಛೇ. - ಶಲ, ಇಗುಪಧಾತ್‌, ಅನಿಟಃ, ಕ್ಷಃ। 

ಅ. ವೃ. -“ಜ್ಲೇಃ ಸಿಚ್‌” ಎಂಬ ಸೂತ್ರದಿಂದ "ಚ್ಲೇಃ' ಎಂಬ ಪದವೂ, ಮತ್ತು 
“ಧಾತೋರೇಕಾಚೋ ಹಲಾದೇಃ ಕ್ರಿಯಾಸಮಭಿಹಾರೇ ಯಜ್‌” ಎಂಬಸೂತ್ತದಿಂದ 
“ಧಾತೋಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಇಕ್‌' ವರ್ಣವನ್ನು ಉಪಧೆಯಾಗುಳ್ಳ "ಶಲ್‌' ಅನ್ನವಾದ ಧಾತುವು 
ಯಾವದಿದೆಯೋ ಅದರ ಪರದಲ್ಲಿ "ಅನಿಟ್‌' ಆದ “ಜ್ಲೆ' ಗೆ "ಕ್ಷ ಆದೇಶವು ಬರುತ್ತದೆ. 
ಈ ಸೂತ್ರವು “ಜ್ಲೇಃ” ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. "ಕ' ನಲ್ಲಿ "ಕ್‌' ಕಾರವು “ಇತ್‌' 
ಅಗೋಣದರಿಂದ "ಸ' ಎಂಬುದು ಅದನ್ನವಾಗಿ ಇರುತ್ತದೆ. 

ವಿಶೇಷ - "ಕ್ಷ' ಎಂಬಲ್ಲಿ "ಕ್‌' ಕಾರವು ಮಾತ್ರ "ಇತ್‌' ಆಗಿರುವುದರಿಂದ ಅದು 
'ಕಿತ್‌(ಕ್‌-ಇತ್‌)' ಆಗಿದೆ. ಅದು ಲೋಪವಾದಮೇಲೆ "ಸ' ಎಂದು ಅದನ್ನವಾಗಿ 
ಉಳಿದಿದೆ. "ಸಿಚ್‌' ನಲ್ಲಾದರೆ "ಸ್‌' ಮಾತ್ರ ಉಳಿಯುತ್ತದೆ. ಉಳಿದವು ಇತ್‌ ಆಗುತ್ತವೆ. 


ಲುಜ್‌: (ಪರಸ್ಕೈಪದ) 

ಉದಾ- ಅಧುಕ್ಷತ್‌- ಪ್ರಥಮಪುರುಷ ಏಕವಚನದಲ್ಲಿ “ದುಹ್‌' ಧಾತುವಿನ ನಂತರ 
"ಲುಜ್‌' "ಲ್‌' ಕಾರಕ್ಕೆ "ತ್‌' ಆದೇಶ ಬಂದು ಧಾತುವಿಗೆ ಅಡಾಗಮ ಬಂದು ಅದುಹ್‌4ತ್‌ 
ಎಂದಿರುತ್ತದೆ. ಇದಕ್ಕೆ "ಚ್ಲಿ' ಪ್ರತ್ಯಯವು ಬಂದು ಅದಕ್ಕೆ "ಸಿಚ್‌(ಸ್‌)' ಆದೆಶವು 
ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಕ್ಷ (ಸ)' ಆದೇಶವು ಬಂದು 
ಅದುಹ್‌+ಸ+ತ್‌ ಎಂದಿರುತ್ತದೆ "ಸ' ಎಂಬುದು “ಕಿತ್‌' ಆಗಿರುವುದರಿಂದ "ಕ್ಲಿತಿಚ” 
ಎಂಬುದರಿಂದ ಲಘೂಪದಗುಣದ ನಿಷೇಧವಾಗುತ್ತದೆ. ಹಿಂದಿನಂತೆಯೇ "ಹ್‌' ಕಾರಕ್ಕೆ 
ಘತ್ವ, ಭರ್ಷ್ವ, ನಂತರ ಜಶ್ವ್ವ, ನಂತರ ಚರ್ತ್ವ ಮತ್ತು ಷತ್ವಗಳನ್ನು ಮಾಡಿದಾಗ, 
ಅಧುಕ್ಷತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಲುಜ್‌ "ಲ್‌' ಕಾರದ ಪರಸ್ಕೈಪದದ ರೂಪಗಳು:ಅಧುಕ್ಷತ್‌, ಅಧುಕ್ಷತಾಮ್‌, ಅಧುಕ್ಷನ್‌! 
ಅಧುಕ್ಷಃ, ಅಧುಕ್ಷತಮ್‌, ಅಧುಕ್ಷತ। ಅಧುಕ್ಷಮ್‌, ಅಧುಕ್ಷಾವ, ಅಧುಕ್ಷಾಮ। 

(ವೈಕಟ್ಟಕವಾಗಿ "ಕ್ಷ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- ೮೨೩. ಲುಣ್ಡಾದುಹ-ದಿಹ-ಅಹ-ಗುಹಾಮಾತೃನೇಪದೇ ದನ್ನೆ 8° 


712 ಲಘುಸಿದ್ಧಾಂತ ಕೌಮುದೀ 


(7.3.73) 

ವೃತ್ತಿಃ-ಏಷಾಂ ಕ್ಷಸ್ಯ ಲುಗ್ವಾ ಸ್ಯಾತ್‌ ದನ್ತೆ £ ತಜಿ! ಅದುಗ್ಸ| ಅಧುಕ್ಷತ। 

ಪ. ಛೇ. --ಲುಕ್‌, ವಾ, ದುಹ-ದಿಹ-ಲಿಹ-ಗುಹಾಮ್‌, ಅತ್ಮನೇಪದೇ, ದನ್ತ್ಯೇ! 

ಅ. ವ್ಯ- “ಕ್ಷಸ್ಕಾಚಿ” ಎಂಬ ಸೂತ್ರದಿಂದ "ಕ್ಷಸ್ಯ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ದುಹ-ದಿಹ-ಲಿಹ ಮತ್ತು ಗುಹ ಧಾತುಗಳ ಪರದಲ್ಲಿ ಬರುವ "ಕ್ಷ 
ಪ್ರತ್ಯಯಕ್ಕೆ ವೈಕಲ್ಪಿಕವಾಗಿ ಲುಕ್‌ ಬರುತ್ತದೆ- ದನ್ನ್ಯಾದಿ "ತಜ್‌' ಪರದಲ್ಲಿದ್ದಾಗ. ಆತ್ಮನೇ 
ಪದದಲ್ಲಿ ದನ್ನ್ಯಾದಿ ಎಂದರೆ ತ, ಥಾಸ್‌, ಧ್ವಮ್‌ ಮತ್ತು ವಹಿ ಪ್ರತ್ಯಯಗಳು. ಈ 
ಪ್ರತ್ಯಯಗಳು ಪರದಲ್ಲಿದ್ದಾಗ ವೈಕಲ್ಪಿಕವಾಗಿ ಮುಂದಿನ ಸೂತ್ರದಿಂದ "ಅಚ್‌' ಪರದಲ್ಲಿದ್ದಾಗ 
ನಿತ್ಯವಾಗಿ ಇ' ವು ಲೋಪವಾಗುತ್ತದೆ. “ಅಲೋತನ್ರ್ಯಸ್ಯ” ಎಂಬ ಸೂತ್ರದ ಪ್ರಭಾವದಿಂದ 
ಅನ್ನ್ಯ "ಅಲ್‌' ಆದ "ಅ' ಕಾರ ಮಾತ್ರ ಲೋಪ ಹೊಂದಿ, "ಸ್‌' ಮಾತ್ರ ಉಳಿಯುತ್ತದೆ. 

ಲುಜ್‌ "ಲ್‌' ಕಾರದ ಆತ್ಮನೇಪದದ ರೂಪಗಳು: 

ಉದಾ-ಅದುಗ್ಬ- "ಸ “ಸ' ದಲ್ಲಿರುವ "ಅ' ಕಾರಕ್ಕೆ ಲೋಪ ಬಂದ ಪ 

ರೂಪ: ಪ್ರಥಮಪುರುಷ ಏಕವಚನದಲ್ಲಿ ೫: ಧಾತುವಿನಪರದಲ್ಲಿ 
ಕಾರಕ್ಕೆ "ತ' ಆದೇಶ ಬಂದು, ನಂತರ ಧಾತುವಿನ ಪೂರ್ವದಲ್ಲಿ "ಅಟ್‌' ಆಗಮ ಬಂದು 
ಅದುಹ್‌4ತ ಎಂದಿರುತ್ತದೆ. ಧಾತುವಿನ ಪರದಲ್ಲಿ "ಚ್ಲಿ' ಬಂದು ಅದಕ್ಕೆ "ಸಿಚ್‌(ಸ್‌)' 
ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ “ಶಲ ಇಗುಪಧಾದನಿಟಃ ಕ್ಷ” ಎಂಬ ಸೂತ್ರದಿಂದ 
"ಕ್ಷ' ಆದೆಶ ಬರುತ್ತದೆ. ಇದಕ್ಕೆ "ತ' ಕಾರವು ಪರದಲ್ಲಿರೋಣದರಿಂದ “ಅಲೋಕನ್ತ್ಯ ಸ್ಯ?” 
ಎ೦ಬ ಸೂತ್ರದ ಪ್ರಭಾವದಿಂದ ಪ್ರಕೃತ ಸೂತ್ರದಿಂದ ವೈಕಲ್ಲಿಕವಾಗಿ “ಸ' ನಲ್ಲಿರುವ "ಅ' 
ಕಾರಕ್ಕೆ ಲೋಪ ಬರುತ್ತದೆ. ಆಗ ಅದುಹ್‌4ಸ್‌4ತ ಎಂದಿರುತ್ತದೆ. “ರುಲೋರುಲಿ?” 
ರಬ ಸೂತ್ರದಿಂದ ಛ್‌ ಕಾರಕ್ಕೆ ಲೋಪ ಬರುತ್ತದೆ. ಆಮೇಲೆ "ಹ್‌' ಕಾರಕ್ಕೆ ಘತ್ವ 
ಬಂದು ಅದುಫ್‌4+ತ ಎಂದಿದ್ದಾಗ, ಕಾರಾದಿಯಾದ ಪ್ರತ್ಯಯವು ಬಾರದಿದ್ದಾಗ, 
"ಭರ್ಷ್ಟ್ವ(ಧ್‌) ಬರುವುದಿಲ್ಲ. "ಫ್‌' ಕಾರದ ಪರದಲ್ಲಿ ಇರುವ ್‌' ಕಾರಕ್ಕೆ 
“ರುಶಸ್ತತೋರ್ಧೋ ಧಃ” ಎಂಬ ಸೂತ್ರದಿಂದ "ಧ್‌' ಕಾರವು ಆದೇಶವಾಗಿ ಬಂದು 
ಅದುಫ್‌.-ಧ ಎಂದಿರುತ್ತದೆ. “ಫ್‌' ಕಾರಕ್ಕೆ ಜಶ್ಚ್ವ(ಗ್‌) ಕಾರವು ಬಂದು ಅದುಗ್ಗ 
ಎಂಬ ರೂಪವು ಸಿದ್ಧವಾಗುತ್ತದೆ. 

“_' ಗೆ ಲೋಪ ಬಾರದ ಪಕ್ಷದಲ್ಲಿ- ಅದುಹ್‌--ಸ--ತ ಎಂದಿದ್ದಾಗ, “ಹ್‌' ಕಾರಕ್ಕೆ 
ಘತ್ವ ಬಂದು ಅದುಫ್‌*ಸ+ತ ಎಂದಿದ್ದಾಗ, "ದ್‌' ಕಾರಕ್ಕೆ ಭರ್ಷ್ವದಿ೦ಂದ ಅಧುಫ್‌--ಸ.-ತ 
ಎಂದಿರುತ್ತದೆ. ನಂತರ “ಫ್‌' ಕಾರಕ್ಕೆ ಚರ್ತ್ವದಿಂದ “ಕ್‌' ಕಾರ ಬಂದು ಅಧುಕ್‌- ಸತ 
ಎಂದಿದ್ದಾಗ, "ಕ್‌' ಕಾರದ ಪರದಲ್ಲಿ ಇರುವ "ಸ್‌' ಕಾರಕ್ಕೆ ಷತ್ವ ಬಂದು, “ಕ್‌' ಷ್‌' ಗಳು 
ಸೇರಿ "ಕ್ಟ ಆಗಿ ಅಧುಕ್ಷತ ಎಂದು ರೂಪವು ಸಿದ್ಧವಾಗುತ್ತದೆ. 

(ನಿತ್ಯವಾಗಿ "ಕ್ಷ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨೨.ಕ್ಷಸ್ಯಾಚಿ (7.3.72) 


ತಿಐನ್ತೇ ಅದಾದಿ-ಉಭಯಪದಿ ರೂಪಗಳು 713 


ವೃತಿಕ-ಅಜಾದೌ ತಜಿ ಕ್ಸಸ್ಯ ಲೋಪಃ ಅಧುಕ್ಷಾತಾಮ್‌। ಅಧುಕ್ಷನ್ನ ಅದುಗ್ಭಾಃ। 
ಅಧುಕ್ಷಥಾಃ ಅಧುಕ್ಷಾಥಾಮ್‌।' ಅಧುಗ್ಹ್ವ: ಮ್‌। ಅಧುಕ್ಷದ್ವಮ್‌। ಅಧುಕ್ಷಿ ಅದುಹ್ವನಿ। 
ಅಧುಕ್ಷಾವಹಿ। ಅಧುಕ್ಷಾಮಹಿ! ಅಧೋಕ್ಷ ತೆ! ಏವಂ ದಿಹ ಉಪಚಯಃ22। ಠಿಹ 
ಆಸ್ವಾದನೇಂ3/ ಲೇಢಿ। “ಠೀಢಃ। ಲಿಹನ್ನಿ। ರಣ ಲೀಢೆ! ಲಿಹಾತೆಲಿಹತೆ। ಲಿಕ್ಷೇ। ಲಿಹಾಥೇ। 
ಲೀಡ್ಡೇ। ಲಿಲೇಹ। ಲಿಲಿಹೇ। ಲೇಢಾಸಿ। ಲೇಢಾಸೇ। ಲೇಕ್ಷ್ಯತಿ! ಲೇಕ್ಷ ತೇ ಲೇಢು। 
ಲೀಢಾಮ್‌, ಲಿಹನ್ತು! ಲೀಢಿ। ಲೇಹಾನಿ। ಲೀಡಾಮ್‌। ಅರೇಡ್‌। ಅಲೇಡ್‌ ಅಲಿಕ್ಷತ್‌। 
ಅಲೀಢ। ಅಲಿಕ್ಷತ। ಅಲೇಕ್ಷ ತ್‌ ಅಲೇಕ್ಷ ಚೆ! ಬ್ರೂಣ ವ್ಯಕ್ತಾಯಾಂ ವಾಚಿ24 

ಪ. ಛೇ.-ಕಸ್ಯ ಅಚೆ। 

ಅ. ವೃ- “ಘೋರ್ಲೋಪೋ ಲೇಟಿ ವಾ” ಎಂಬ ಸೂತ್ರದಿಂದ "ಲೋಪಃ' ಎಂಬ 
ಶಬ್ದವು ಅನುವೃತ್ತವಾಗಿದೆ. “ಲುಗ್ವಾ ದುಹ-ದಿಹ-ಲಿಹ-ಗುಹಾಮಾತ್ಮನೇಪದೇ 

ದನ್ತ್ಯೇ” (7.3.73) ಎಂಬ ಸೂತ್ರದಿಂದ “ತಜ್‌' ಶಬ್ದವನ್ನು ಸೂಚಿಸುವ ಆತ್ಮನೇಪದೇ 
ಎಂಬ ಪದವು ಅಪಕರ್ಷಣ ಮಾಡಿದಾಗ, "ಅಜಿ' ಎಂಬ ಪದಕ್ಕೆ ವಿಶೇಷ್ಯವಾಗುತ್ತದೆ. 

ಅರ್ಥ- ಅಜಾದಿಯಾದ “ತಜ್‌' ಅಂದರೆ ಆತ್ಮನೇ ಪದವು ಪರದಲ್ಲಿದ್ದಾಗ "ಕ್ಷ' ಗೆ 
ಲೋಪವು ಬರುತ್ತದೆ. ಇಲ್ಲಿಯೂ “ಅಲೋಕ್ತ್ಯಸ್ಯ” ಎ೦ಬ ಸೂತ್ರದ ಪ್ರಭಾವದಿಂದ 
ಅನ್ನ್ಯ "ಅಲ್‌' ಆದ "ಅ' ಕಾರಕ್ಕೆ ಲೋಪ ಬಂದು "ಸ್‌' ಮಾತ್ರ ಉಳಿಯುತ್ತದೆ. "ಅ' 
ಕಾರ ಲೋಪದ ಪ್ರಯೋಜನವೇನೆಂದರೆ- “ಆತೋಜಿತಃ” ಎಂಬ ಸೂತ್ರದಿಂದ 
ಬರಬೇಕಾದ “ಇಯ್‌' ಆದೇಶವನ್ನು ತಡೆಹಿಡಿಯುವದಕ್ಕಾಗಿ. ಇಲ್ಲದಿದ್ದರೆ ಇ' ವು 
ಅದನ್ತವಾದಾಗ, "ಇಯ್‌' ಬಂದು ಅನಿಷ್ಟರೂಪವು ಬರುತ್ತಿತ್ತು. 

ಉದಾ- ಅಧುಕ್ಷಾತಾಮ್‌- ಪ್ರಥಮಪುರುಷ ದ್ವಿ ವಚನದಲ್ಲಿ ದುಹ್‌-ಆತಾಮ್‌ 
ಎಂದಿದ್ದಾಗ, ಧಾತುವಿಗೆ ಅಡಾಗಮ ಬಂದು, ಅದುಹ್‌.--ಆತಾಮ್‌ ಎಂದಿದ್ದಾಗ, "್ಷ(ಸ)' 
ಪ್ರತ್ಯಯಬಂದು ಅದುಹ್‌--ಸ-.ಆತಾಮ್‌ ಎಂದಿರುತ್ತದೆ. ಇಲ್ಲಿಯೂ ಅಜಾದಿಯಾದ 
"ತಜ್‌(ಆತ್ಮನೇಪದ)' ಪರದಲ್ಲಿದೆ. ಆದ್ದರಿಂದ ಪ್ರಕೃತ ಸೂತ್ರದಿಂದ “ಸ' ನಲ್ಲಿರುವ "ಅ' 
ಕಾರಕ್ಕೆ ಲುಕ್‌ ಬ೦ದು ಅದುಹ್‌.ಸ್‌.ಆತಾಮ್‌ ಎಂದಿರುತ್ತದೆ. ಹಿಂದಿನಂತೆ "ಹ್‌' 
ಕಾರಕ್ಕೆ ಘತ್ವ(ಫ್‌), "ದ್‌' ಕಾರಕ್ಕೆ ಬ'ರ್ಷ್ವ್ವ(ದ್‌), ಗಳು ಬಂದು 
ಅಧುಫ್‌.-ಸ್‌.ಆತಾಮ್‌ ಎಂದಿದ್ದಾಗ, “ಫ್‌' ಕಾರಕ್ಕೆ ಜಶ್ತ್ವದಿಂದ "ಗ್‌' ಕಾರ ಬಂದು 
ಅಧುಗ್‌--ಸ್‌--ಆತಾಮ್‌ ಎಂದಿದ್ದಾಗ, "ಗ್‌' ಕಾರಕ್ಕೆ ಚರ್ತ್ವದಿ೦ದ "ಕ್‌' ಕಾರ ಬಂದು 
ಅಧುಕ್‌-ಸ್‌-ಆತಾಮ್‌ ಎಂದಿದ್ದಾಗ, ಸ್‌ ಕಾರಕ್ಕೆ ಷತ್ವ ಬಂದು *್‌' "ಷ್‌' ಗಳು 
ಸೇರಿ ಕ್‌ೆ ಎಂದಾಗಿ ಅಧುಕ್ಟ್‌*ಆತಾಮ್‌-ಅಧುಕ್ಷಾಶಾಮ್‌ ಎಂದಾಗುತ್ತದೆ. 

ಉದಾ- ಅಧುಕ್ಷನ್ತ- ಪ್ರಥಮಪುರುಷ ಬಹುವಚನದಲ್ಲಿ ಅಧುಕ್ಷ್‌ ವರೆಗೂ ಹಿಂದಿನಂತೆ 
ಪ್ರಕ್ರಿಯೆ ನಡೆದು ಅಧುಕ್ಟ್‌*ರು(ರು್‌--ಅ) ಎಂದಿದ್ದಾಗ, "ರು್‌' ಗೆ "ಅನ್‌' ಆದೇಶ 
ಬಂದು ಅಧುಕ್ಟ್‌* ಅನ್ಟ್‌- ಅ-ಅಧುಕ್ಷನ್ತ ಎಂಬ ರೂಪವು ಸಿದ್ಧವಾಗುತ್ತದೆ. 

ಲುಜ್‌ ಆತ್ಮನೇಪದದ ರೂಪಗಳು: ಅದುಗ್ಬ/ಅಧುಕ್ಷತ, ಅಧುಕ್ಷಾತಾಮ್‌, ಅಧುಕ್ಷನ್ನ 


714 ಲಘುಸಿದ್ಧಾ೦ತ ಕೌಮುದೀ 


ಅಧುಗ್ಭಾಃ/ಅಧುಕ್ಷಥಾಃ,ಅಧುಕ್ಷಾಥಾಮ್‌,ಅದುಗ್ಧ ಮ್‌/ಅಧುಕ್ಷದ್ದಮ್‌। ಅಧುಹ್ವಹಿ/ 
ಅಧುಕ್ಷಾವಹಿ, ಅಧುಕ್ಷಾಮಹಿ। 

ಗಮನಕ್ಕೆ: ಥಾಸ್‌, ಧ್ವಮ್‌ ಮತ್ತು ವಹಿ ಪ್ರತ್ಯಯಗಳಿದ್ದಾಗ ವಿಕಲ್ಲದಿಂದ “ಕ್ಷೇಸ)' 
ನಲ್ಲಿರುವ "ಅ' ಕಾರಕ್ಕೆ ಲುಕ್‌ ಬಂದು “ಕ್ಸ್‌' ಮಾತ್ರ ಉಳಿದು ಎರಡೆರಡು ರೂಪಗಳು 
ಸಿದ್ಧಿಸುತ್ತವೆ. “ಆಥಾಮ್‌' ಪ್ರತ್ಯಯ ಬಂದಾಗ- ಪ್ರಕೃತ ಸೂತ್ರದಿಂದ ನಿತ್ಯವಾಗಿ "ಕ್ಷ' ಗೆ 
ಲೋಪ ಬರುತ್ತದೆ, ಉಳಿದ ಸ್ಥಳಗಳಲ್ಲಿ "ಕ್ಷ' ಪ್ರತ್ಯಯಕ್ಕೆ ಲುಕ್‌ ಬರುವುದಿಲ್ಲ. 


ಲೃರ್ಣ್‌: (ಪರಸ್ಕೈಪದ) 
ರೂಪಗಳು: ಅಧೋಕ್ಷ್ಯತ್‌, ಅಧೋಕ್ಷ್ಯತಾಮ್‌, ಅಧೋಕ್ಷ ನ್‌! ಅಧೋಕ್ಷ ಕೆ 
ಅಧೋಕ್ಷ ಕಮ್‌, ಅಧೋಕ್ಷ ಶೆ ಅಧೋಕ್ಷ ಕ್ರಮ್‌, ಅಧೋಕ್ಷಾ ಕವ ಅಧೋಕ್ಷಾ ಮ! 
. (ಆತ್ಮನೇ ಪದ) :ರೂಪಗಳು: ಅಧೋಕ್ಷ್ಯತ, ಅಧೋಕ್ಷೇತಾಮ್‌, ಅಧೋಕ್ಷ ನ! 
ಅಧೋಕ್ಷ ಡೌ ಅಧೋಕ್ಷೆ ಕೌಥಾಮ್‌, ಅಧೋಕ್ಷ ಕಮ್‌ ಅಧೋಕ್ಷೆ # ಅಧೋಕ್ಷಾ ಹಿ, 
ಅಧೋಕ್ಷಾ ಮಹಿ! 

22. ದಿಹ ಉಪಚಯೇ (ಬೆಳೆಯುವುದು)- ಇದರಲ್ಲಿ ದಿಹ್‌ ಮಾತ್ರ ಉಳಿಯುತ್ತದೆ. 
"ದ್‌' ಕಾರೋತ್ತರ "ಇ' ಕಾರಕ್ಕೆ ಗುಣ ಬಂದು ದೇಹ್‌ ಎಂದಾಗುತ್ತದೆ. ಕೆಲವು 
ಆಚಾರ್ಯರ ಅಭಿಪ್ರಾಯದ ಪ್ರಕಾರ ಲೇಪಿಸುವುದು ಎ೦ಬ ಅರ್ಥವನ್ನೂ ಸ್ವೀಕರಿಸುತ್ತಾರೆ. 

ಲಟ್‌ (ಪರಸ್ಕೈಪದ):ರೂಪಗಳು: ದೇಗ್ಧಿ, ದಿಗ್ಭಃ, ದಿಹನ್ನಿ ದೇಕ್ಷಿ, ದಿಗ್ಗಃ, ದಿಗ್ಗ 
ದೇಹಿ ದಿಹ್ವಃ, ದಿಹ್ಮಃ 

(ಆತ್ಮನೇ ಪದ):ರೂಪಗಳು: ದಿಗ್ಗೇ, ದಿಹಾತೇ, ದಿಹತೇ। ದಿಕ್ಷೇ, ದಿಹಾಥೇ, ದಿಗ್ಗೆ ವ! 
ದಿಹೇ, ದಿಹ್ವಹೇ, ದಿಹ್ಮಹೇ। 

ಲಿಟ್‌ (ಪರಸ್ಕೈಪದ)-ರೂಪಗಳು: ದಿದೇಹ, ದಿದಿಹತುಃ, ದಿದಿಹುಃ। ದಿದೇಹಿಥ, 
ದಿದಿಹಥುಃ, ದಿದಿಹದಿದೇಹ, ದಿದಿಹಿವ, ದಿದಿಹಿಮ। 

(ಆತ್ಮನೇ ಪದ):ರೂಪಗಳು: ದಿದಿಹೇ. ದಿದಿಹಾತೇ, ದಿದಿಹಿರೇ। ದಿದಿಹಿಷೇ, ದಿದಿಹಾಥೇ, 
ದಿದಿಹಿಡ್ಜೇ/ದಿದಿಹಿದ್ದೇ! ದಿದಿಹೇ, ದಿದಿಹಿವಹೇ, ದಿದಿಹಿಮಹೆ! 

ಲುಟ್‌: (ಪರಸ್ಥೆ ಹೈಪದ):ರೂಪಗಳು: ದೇಗ್ಭಾ, ದೇಗ್ಧಾರ್‌ೌ, ದೇಗ್ಧಾರಃ। ದೇಗ್ಭಾಸಿ, 
ದೇಗ್ಭಾಥಃ. ದೇಗ್ದಾಥ। ದೇಗ್ಭಾಸ್ಮಿ ದೇಗ್ಧಾಸ್ಟಃ, ದೇಗ್ಭಾಸ್ಮಃ। 

(ಆತ್ಮನೇ ಪದ): ರೂಪಗಳು: ದೇಗ್ಭಾ, ದೇಗ್ಲಾರ್‌, ದೇಗ್ಧಾರಃ। ದೇಗ್ಧಾಸೇ, 
ದೇಗ್ಲಾಸಾಥೇ. ದೇಗ್ದಾದ್ವೇ। ದೇಗ್ಧಾಹೇ, ದೇಗ್ಭಾಸ್ವಹೇ, ದೇಗ್ಧಾಸ್ಮಹೇ। 

ಲೃಟ್‌: (ಪರಸ್ಕೈಪದ):ರೂಪಗಳು: ದೇಕ್ಷ್ಯತಿ, ದೇಕ್ಷ್ಯತಃ, ದೇಕ್ಷ್ಯನಿ! ದೇಕ್ಷ್ಯಸಿ, 
ದೇಕ್ಷ ಥಃ, ದೇಕ್ಷ (೫! ದೇಕ್ಷಾ ತಮಿ. ದೇಕ್ಷ್ಯಾವಃ, ದೇಕ್ಷಾ ತಮಃ 

ಆತ್ಮನೇಪದ:ದೇಕ್ಷ ಟೇ. ದೇಕ್ಷೆ ಫತೇ, ದೇಕ್ಷ ನೇ ದೇಕ್ಷ ಸೇ ದೇಕ್ಷೆ ಥೇ. ದೇಕ್ಷ Ba 
ದೇಕ್ಷೆ ಕೆ ದೇಕ್ಷಾ ಹೇ, ದೇಕ್ಷ್ಯ್ಯಾಮಹೇ। 


ತಿಣನ್ತೇ ಅದಾದಿ-ಉಭಯಪದಿ ರೂಪಗಳು 715 


ಲೋಟ್‌: (ಪರಸ್ಥೆ ್ಯೈಪದ):ರೂಪಗಳು: ದಿಗ್ಭು/ದಿಗ್ಳಾತ್‌, ದಿಗ್ಗಾಮ್‌, ದಿಹನ್ನು ದಿಗ್ನಿ/ 
ದಿಗ್ಳಾತ್‌, ದಿಗ್ಗಮ್‌, ಗ್ಗ ದೇಹಾನಿ, ದೇಹಾವ, ದೇಹಾಮ। 

(ಆತ್ಮನೇಪ ದ):ರೂಪಗಳು: ದಿಗ್ಗಾಮ್‌, ದಿಹಾತಾಮ್‌, ದಿಹತಾಮ್‌। ದಿಕ್ಷ್ವ, 
ದಿಹಾಥಾಮ್‌, ದಿಗ್ಗ ಮ್‌! ದೇಹೈ, ದೇಹಾವಹೈ, ದೇಹಾಮಹ್ಯೆ। 

ಲಜ್‌: (ಪರಸ್ಕೈಪದ): ಹೊಗಳು, RES ಅದಿಗ್ಯಾಮ್‌, ಅದಿಹನ್‌। 
ಅಧೇಕ್‌/ ಪ್‌ ಅದಿಗ್ಗಮ್‌, ಅದಿಗ್ಗ। ಅದೇಹಮ್‌, ಅದಿಹ್ವ, ಅದಿಹ್ಮ 

(ಆತ್ಮನೇಪದ):ರೂಪಗಳು: ಅದಿಗ್ಗ, ಅದಿಹಾತಾಮ್‌, ಅದಿಹತ। ಅದಿಗ್ಭಾಃ, 
ಅದಿಹಾಥಾಮ್‌, ದಿಗ್ಗೃ ಮ್‌। ಅದಿಹಿ, ಅದಿಹ್ವಹಿ, ಅದಿಹ್ಮಹಿ। 

ವಿಧಿಲಿಜತ: (ಪರಸ್ಕೈಪದ):ರೂಪಗಳು: ದಿಹ್ಯಾತ್‌, ದಿಹ್ಯಾತಾಮ್‌, ದಿಹ್ಯುಃ। ದಿಹ್ಯಾಃ, 
ದಿಹ್ಯಾತಮ್‌, ದಿಹ್ಯಾತ.* ದಿಹ್ಯಾಮ್‌, ದಿಹ್ಯಾವ, ದಿಹ್ಯಾಮ। 

(ಆತ್ಮನೇಪದ):ರೂಪಗಳು: ದಿಹೀತ, ದಿಹೀಯಾತಾಮ್‌, ದಿಹೀರನ್‌। ದಿಹೀಥಾಃ, 
ದಿಹೀಯಾಥಾಮ್‌, ದಿಹೀದ್ದಮ್‌। ದಿಹೀಯ, ದಿಹೀವಹಿ, ದಿಹೀಮಹಿ। 

ಆಶೀರ್ಲಿಜಕ್‌: (ಪರಸ್ಕೈಪದ): ರೂಪಗಳು; ದಿಹ್ಯಾತ್‌, ದಿಹ್ಯಾಸ್ತಾಮ್‌, ದಿಹ್ಯಾಸುಃ। 
ದಿಹ್ಯಾಃ, ದಿಹ್ಯಾಸ್ತಮ್‌, ದಿಹ್ಯಾಸ್ಪ ದಿಹ್ಯಾಸಮ್‌, ದಿಹ್ಯಾಸ್ಟ, ದಿಹ್ಯಾಸ್ಸು 

ಆತ್ಮನೇಪದ:ರೂಪಗಳು: ಧಿಕ್ಷೀಷ್ಟ ಧಿಕ್ಷೀಯಾಸ್ತಾಮ್‌, ಧಿಕ್ಷೀರನ್‌। ಧಿಕ್ಷೀಷ್ಠಾಃ, 
ಧಿಕ್ಷೀಯಾಸ್ಥಾಮ್‌, ಧಿಕ್ಷೀದ್ದಮ್‌। ಧಿಕ್ಷೀಯ, ಧಿಕ್ಷೀವಹಿ, ಧಿಕ್ಷೀಮಹ। 

ಲುಜಕೆ: (ಪರಸ್ಥೆ ಹೈಪದ):ರೂಪಗಳು: ಅಧಿಕ್ಷತ್‌, ಅಧಿಕ್ಷತಾಮ್‌, ಅಧಿಕ್ಷನ್‌। ಅಧಿಕ್ಷಃ, 
ಅಧಿಕ್ಷತಮ್‌, ಅಧಿಕ್ಷತ। ಅಧಿಕ್ಷಮ್‌, ಅಧಿಕ್ಷಾವ, ಅಧಿಕ್ಷಾಮ। 

(ಆತ್ಮನೇಪದ):ರೂಪಗಳು: ಅದಿಗ್ಗ/ಅದಿಕ್ಷತ, ಅಧಿಕ್ಷಾತಾಮ್‌, ಅಧಿಕ್ಷನ್ನ ಅದಿಗ್ಳಾಃ/ 
ಅದಿಕ್ಷಥಾಃ, ಅಧಿಕ್ಷಾಥಾಮ್‌, ಅಧಿಗ್ಹ್ವಮ್‌/ಅಧಿಕ್ಷದ್ದಮ್‌। ಅಧಿಕ್ಷೇ, ಅದಿಹ್ಹಹಿ/ಅಧಿಕ್ಷಾವಹಿ, 
ಅಧಿಕ್ಷಾಮಹಿ। 

ಲೃಜಕ: (ಪರಸ್ಥೆ ೈಪದ):ರೂಪಗಳು: ಅಧೇಕ್ಷ್ಯತ್‌, ಅಧೇಕ್ಷ್ಯತಾಮ್‌, ಅಧೇಕ್ಷ ನನ್‌! 
ಅಧೇಕ್ಷ ಜೆ ಅಧೇಕ್ಷ ಹೆಮ್‌, ಅಧೇಕ್ಷ ಖೆ ಅಧೇಕ್ಷ ಕ್ರಮ್‌, ಅಧೇಕ್ಷಾ ಕವ. ಅಧೇಕ್ಷಾ ಮ 

(ಆತ್ಮನೇಪದ):ರೂಪಗಳು: ಅಧೇಕ್ಷ್ಯತ, ಅಧೇಕ್ಷೆ ಕ್ಷತಾಮ್‌, ಅಧೇಕ್ಷ ನು ಅಧೇಕ್ಷ ಡೌ 
ಅಧೇಕ್ಷ್ಯೇಥಾಮ್‌, ಅಧೇಕ್ಷ್ಯದ್ವಮ್‌। ಅಧೇಕ್ಷ್ಯೇ, ಅಧೇಕ್ಲಾ ವಹಿ, ಅಧೇಕ್ಷ್ಯಾಮಹಿ। 

23. ಲಿಹ ಆಸ್ವಾದನೇ (ನೆಕ್ಕುವುದು ) - ಇದರಲ್ಲಿ "ಲಿಹ್‌' ಮಾತ್ರ ಉಳಿಉಯುತ್ತದೆ. 
(ಈ ಧಾತುವು ಸ್ವಂತ “ಅ' ಕಾರವು "ಇತ್‌' ಆಗಿರುವುದರಿಂದ ಉಭಯಪ ದಿಯಾಗಿದೆ). 
ಇದು “ದ್‌' ಕಾರಾದಿಯಾಗಿಲ್ಲದೇ ಇರುವುದರಿಂದ “ದಾದೇರ್ಧಾತೋರ್ಥಃ” ಸೂತ್ರವು 
ಅನ್ವಯಿಸುವುದಿಲ್ಲ. ಮತ್ತು "ಬಶ್‌' ವರ್ಣ ಇಲ್ಲದೇ ಇರೋಣದರಿಂದ “ಏಕಾಚೋ 
ಬತೋ ಭಶ್‌ ರುಷನ್ರಸ್ಯ ಸ್ಟೋಃ” ಎಂಬ ಸೂತ್ರವೂ ಅನ್ವಯಿಸುವುದಿಲ್ಲ. "ಹ್‌' 
ಕಾರಾನವಾಗಿರುವುದರಿಂದ “ಹೊೋಡಃ” ಎಂಬ ಸೂತ್ರದಿಂದ ಢತ್ವವು ಬರುತ್ತದೆ. 


716 ಲಘುಸಿದ್ಧಾ೦ತ ಕೌಮುದೀ 


ಲಟ್‌: (ಪರಸ್ಮೈಪದಿ):ಉದಾ- ಲೇಢಿ - ಪ್ರಥಮಪುರುಷ ಏಕವಚನದಲ್ಲಿ "ಲಿಹ್‌' 
ಧಾತುವಿನ ನಂತರ "ಲಟ್‌' "ಲ್‌' ಕಾರಕ್ಕೆ ಪರಸಮೈಪದದಲ್ಲಿ "ತಿಪ್‌(ತಿ)' ಆದೇಶ 
ಬಂದು ಧಾತುವಿನ ನಂತ “ಶಪ್‌(ಅ)' ಬಂದು ಅದಕ್ಕೆ ಲುಕ್‌ ಬಂದಮೇಲೆ 
“ಪುಗಂತಲಘೂಪಧ ಸ್ಯ ಚ” ಎಂಬ ಸೂತ್ರದಿಂದ ಲಘೂಪದಗುಣ ಮಾಡಿದಮೇಲೆ 
ಲೇಹ್‌+ತಿ ಎಂದಿರುತ್ತದೆ. “ಜೋಢಃ” ಎಂಬುದರಿಂದ "ಹ್‌' ಕಾರಕ್ಕೆ ಢತ್ವ ಮಾಡಿದಮೇಲೆ 
ಲೇಢ್‌+ತ3ಿ ಎಂದಿರುತ್ತದೆ. “ರುಶಸ್ತತೋರ್ಧೋತಧಃ” ಎಂಬ ಸೂತ್ರದಿಂದ “ತಿ' ನಲ್ಲಿರುವ 
“್‌' ಕಾರಕ್ಕೆ "ಧ್‌' ಕಾರವು ಆದೇಶವಾಗಿ ಬಂದು ಲೇಢ್‌-ಧಿ ಎಂದಿರುತ್ತದೆ. “ಢ್‌' "ಧ್‌' 
ಗಳು ಸೇರಿದಾಗ ಷ್ಟುತ್ತದಿಂದ “ಧ್‌' ಕಾರಕ್ಕೆ "ಢ್‌' ಕಾರವು ಬಂದು ಲೇಢ್‌ ಢಿ 
ಎಂದಿರುತ್ತದೆ “ಡೋಢೇರ್ಲೋಪಃ” ಎಂಬುದರಿಂದ ಪೂರ್ವ “ಢ್‌' ಕಾರಕ್ಕೆ ಲೋಪ 
ಬಂದು ಲೇಢಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ವಿವರಣೆ: ಪ್ರಥಮ, ಮಧ್ಯಮ ಮತ್ತು ಉತ್ತಮಪುರುಷ ಏಕವಚನಗಳಲ್ಲಿ ಮಾತ್ರ ಆಖ್ಯಾತ 
ಪ್ರತ್ಯಯಗಳು "ಪಿತ್‌' ಆಗಿವೆ. ಉಳಿದ 6 ಆಖ್ಯಾತ ಪ್ರತ್ಯಯಗಳು "ಅಪಿತ್‌' 
ಅಗಿರುವುದರಿಂದ “ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ 'ಜಿದ್ದದ್ಧಾವ'ವನ್ನು 
ಹೊಂದೋಣದರಿಂದ ಗುಣ ನಿಷೇಧವಾಗಿರುತ್ತದೆ. ಆದುದರಿಂದ - 

ಉದಾ- ಲೀಢಃ - ಪ್ರಥಮಪುರುಷ ದ್ವಿವಚನದಲ್ಲಿ ಲಿಹ್‌4ತಸ್‌ ಎಂದಿದ್ದಾಗ, 
“ಹೋಢಃ” ಎಂಬುದರಿಂದ "ಹ್‌ ಕಾರಕ್ಕೆ “ಢ್‌' ಕಾರ ಬಂದು ಲಿಢ್‌+೬ತಸ್‌ ಎಂದಿದ್ದಾಗ, 
“ರುಶಸ್ತತೋರ್ಧೋತಧಃ” ಎಂಬ ಸೂತ್ರದಿಂದ "ತಸ್‌' ನಲ್ಲಿರುವ “ತ್‌' ಕಾರಕ್ಕೆ "ಧ್‌ 
ಕಾರವು ಆದೇಶವಾಗಿ ಬಂದು ಲಿಢ್‌4ಧಸ್‌ ಎಂದಿರುತ್ತದೆ. “ಧ್‌' ಕಾರಕ್ಕೆ ಷ್ಟುತ್ವದಿ೦ದ 
"ಢ್‌' ಕಾರವು ಬರುತ್ತದೆ. ಲಿಢ್‌*ಢಸ್‌ ಎ೦ದಿದ್ದಾಗ, "'ಡ್ರಲೋಪೇಪೂರ್ವಸ್ಯ 
ದೀರ್ಫೋಇಣಃ” ಎ೦ಬ ಸೂತ್ರದಿಂದ (ಅಪಿತ್‌ ಆಗಿರುವುದರಿಂದ) ಗುಣ ಬಾರದೇ 
ಮೊದಲನೆಯ “ಢ್‌' ಕಾರ ಲೋಪವಾಗಿ ಅದರಪೂರ್ವದಲ್ಲಿರುವ "ಇ? ಕಾರಕ್ಕೆ ದೀರ್ಫ 
ಬಂದು ಲೀಢಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಲೀಢಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಲಿಹನ್ನಿ- ಪ್ರಥಮಪುರುಷ ಬಹುವಚನದಲ್ಲಿ ಲಿಹ್‌.ರು ಎಂದಿದ್ದಾಗ 
"ರು್‌' ಗೆ "ಅನ್‌' ಆದೇಶ ಬಂದು ಲಿಹ್‌- ಅನ್‌. ಇಲಿಹನ್ತಿ ಎಂದು ರೂಪವಾಗುತ್ತದೆ. 

ಸೂಚನೆ: ಈ ಧಾತುವಿನ ಎಲ್ಲ ಪ್ರಕ್ರಿಯೆಗಳಲ್ಲೂ "ತ್‌' ಕಾರಾದಿ ಪ್ರತ್ಯಯಗಳು 
ಪರದಲ್ಲಿದ್ದಾಗ, ಯಥಾಸಂಭವ ಗುಣ ದೀರ್ಫಗಳು ಬಂದು ಪಕ್ರಿಯೆಯು ಇದೇ 
ರೀತಿಯಲ್ಲಿರುವುದು. ಅಜಾದಿ ಪ್ರತ್ಯಯಗಳು ಪರವಾದಾಗ, ಯಾವ ವಿಶೇಷ 
ಕಾರ್ಯಗಳಿರುವುದಿಲ್ಲ. (ಉದಾ- ಲಿಹನ್ತಿ) 

ಉದಾ- ಲೇಕ್ಷಿ- ಮಧ್ಯಮಪುರುಷ ಏಕವಚನದಲ್ಲಿ ಲಿಹ್‌..ಸಿ(ಸಿಪ್‌) ಎ೦ದಿದ್ದಾಗ, 
ಹಿಂದಿನಂತೆಯೇ “ಹ್‌' ಕಾರಕ್ಕೆ “ಢ್‌' ಕಾರವು ಬಂದು ಲಿಢ್‌*ಸಿ ಎಂದಿದ್ದಾಗ, 
“ಷಢೋಃಕಃಸಿ” ಎಂಬ ಸೂತ್ರದಿಂದ "ಢ್‌' ಕಾರಕ್ಕೆ "ಕತ್ವ (ಕ್‌)' ಬಂದು, ಲಿಕ್‌4ಸಿ 
ಎಂದಿದ್ದಾಗ, “ಆದೇಶಪ್ರತ್ಯಯಯೋಃ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ "ಷತ್ವ' 
ಬಂದು ಲಿಕ್‌4ಷ್‌*ಇ ಎಂದಿದ್ದಾಗ ಇದು "ಪತ್‌' ಅಗಿರುವುದರಿಂದ "ಇ' ಕಾಲಕ್ಕೆ 


ತಿಣನ್ಹೇ ಅದಾದಿ-ಉಭಯಪದಿ ರೂಪಗಳು 717 


ಗುಣ ಬಂದು ಲೇಕ್ಷಿ ಎಂದು ರೂಪವಾಗುತ್ತದೆ. 

ಉದಾ- ಲೀಡಃ- ಮಧ್ಯಮಪುರುಷ ದ್ವಿವಚನದಲ್ಲಿ ಲಿಹ್‌4ಥಸ್‌ ಎಂದಿದ್ದಾಗ 
ಪ್ರಥಮಪುರುಷ ದ್ವಿವಚನದಲ್ಲಿಯಂತೆಯೇ ರೇಢಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: "ಸ್‌' ಕಾರಾದಿ ಪ್ರತ ಯಗಳು ಪರವಾದಾಗ ಈ ಮೇಲಿನ 
ಉದಾಹರಣೆಯಂತೆಯೇ ಢತ್ವ, ಕತ್ತ, ಪತ್ತ ಗಳು ಬರುತ್ತವೆ. "ಮ್‌' ಕಾರ ಮತ್ತು "ವ್‌' 
ಕಾರ ಪ್ರತ್ಯಯಗಳು ಪರವಾದಾಗ ಯಾವ ವಿಶೇಷಕಾರ್ಯಗಳೂ ಇರುವುದಿಲ್ಲ. 

ಲಟ್‌ - ಪರಸ್ಥೆ ಸ್ಮೃಪದಿ ರೂಪಗಳು: ಲೇಢಿ, ಲೀಢಃ, ಲಿಹನ್ನಿ। ಲೇಕ್ಷಿ, ಲೀಢಃ, ಲೀಢ। 
ಲೇಹ್ಮಿ ಲಿಹಃ, ಲಿಹ್ಮಃ 

ಅತ್ಸನೇಪದಿ a ಲೀಢೆ, ಲಿಹಾತೆ, ಲಿಹತೆ। ಲಿಕ್ಷೇ, ಲಿಹಾಥೇ, ಲೀಡ್ಡೇ। 
ಲಿಹೇ, 'ರಿಹ್ನಹೇ, ಲಿಹ್ಮಹೇ। 

ಸಟ ಲೀಡ್ಜೇ ಎಂಬಲ್ಲಿ "ದ್ವಮ್‌' ನಲ್ಲಿರುವ "ಧ್‌' ಕಾರಕ್ಕೆ ಷ್ಟುತ್ನದಿ೦ದ ಢತ್ವವು 
ಬರುತ್ತದೆ. "ಢ್‌' ಲೋಪ ಮತ್ತು ದಿರ್ಫ ಗಳು ಹಿಂದಿನಂತೆ ಬರುತ್ತವೆ. 

ಲಿಟ್‌: ಪರಸ್ಕೈಪದರೂಪಗಳು: ಲಿಲೇಹ। ಲಿಲಿಹತುಃ, ಲಿಲಿಹುಃ ಲಿಲೇಹಿಥ, 
ಲಿಲಿಹಧುಃ, ಲಿಲಿಹ। ಲಿಲೇಹ, ಲಿಲಿಹಿವ, ಲಿಲಿಹಿಮ। 

ಆತ್ಮನೇಪದ ರೂಪಗಳು: ಲಿಲಿಹೇ, ಲಿಲಿಹಾತೇ, ಲಿಲಿಹಿರೇ। ಲಿಲಿಹಿಷೇ, ಲಿಲಿಹಾಥೇ, 
ಲಿಲಿಹಿಡ್ದೇ/ ಲಿಲಿಹಿದ್ದೇ! ಲಿಲಿಹೇ, ಲಿಲಿಹಿವಹೇ, ಲಿಲಿಹಿಮಹೇ। 

ಲುಟ್‌: ಪರಸ್ಥೆ ಪದ ರೂಪಗಳು; ಲೇಢಾ, ಲೇಢಾರೌ, ಲೇಢಾರಃ। ಲೇಢಾಸಿ, 
ಲೇಢಾಥಃ, ಲೇಢಾಥ! ಲೇಢಾಸ್ಕಿ ಲೇಢಾಸ, ಲೇಧಾಸ್ಮಃ। 

ಆತ್ಮನೇ ಪದ ರೂಪಗಳು: ಲೇಢಾ, ಲೇಢಾರ್‌, ಲೇಢಾರಃ ಲೇಢಾಸೇ, ಲೇಧಾಸಾಥೇ, 
ಲೇಢಾದ್ವೇ। ಲೇಢಾಹೇ, ಲೇಢಾಸ್ವಹೇ, ಲೇಢಾಸ್ಮಹೇ। 

ಸೂಚನೆ: ಇಲ್ಲಿ ಲಘೂಪಧಗುಣ ಬಂದು ಲೇಹ್‌*ತಾ ಎಂದಿದ್ದಾಗ, "ಹ್‌' ಕಾರಕ್ಕೆ 
ಢತ್ವ, “ತ್‌” ಕಾರಕ್ಕೆ ಧತ್ವ “ಢ್‌' "ಧ್‌' "ಫ'ಗಳಿಗೆ ಷ್ಟುತ್ವ ಮಾಡಿ, ಲೇಢ್‌- ಢಾ ಎಂದಿದ್ದಾಗ, 
“ಡೋಢೇಲೋಪಃ” ಎಂಬುದರಿಂದ ಪೂರ್ವ “ಢ್‌' ಕಾರಕ್ಕೆ ಲೋಪ ಬಂದು ಲೇಢಾ 
ಎಂದು ರೂಪವು ಸಿದ್ಧವಾಗಿದೆ. 

ಲೃಟ್‌: ಪರಸ್ಕೈಪದ ರೂಪಗಳು: ಲೇಕ್ಷ್ಯತಿ, ಲೇಕ್ಷ ತೆ ಲೇಕ್ಷ್ಯವ್ತಿ! ಲೇಕ್ಷ್ಯಸಿ, 
ಲೇಕ್ಷ ಥಃ ಲೇಕ್ಷ ಧು ಲೇಕ್ಷ್ಯಾಮಿ, ಲೇಕ್ಷಾ ಮಃ, ಲೇಕ್ಷಾ ಮಃ 

'ಅತ್ಮನೇಪದ "ರೂಪಗಳು: "ದೇತ ತೇ ಕ್ಷೆ 8ತೇ, ಲಕ್ಷ 2೬ ಲೇಕ್ಷ್ಯಸೇ, ಲೇಕ್ಷ್ಯೇಥೆ, 
ಲೇಕ್ಷ ದ್ವೇ ಲೇಕ್ಷ್ಯೇ, ಲೇಕ್ಷಾ ವಹೇ, ಲೇಕ್ಷಾ 'ಮಹೇ। 

ತಶಿ ಈ "ಲ್‌' ಕಾರದಲ್ಲಿ ಲಘೂಪಧಗುಣ, ಮತ್ತು ಢತ್ವ ಮಾಡಿದಾಗ, 
ಲೇಢ್‌-ಸ್ಯತಿ ಎಂದಿದ್ದಾಗ, “ಷಢೋಃಕಃಸಿ” ಎಂಬ ಸೂತ್ರದಿಂದ “ಢ್‌' ಕಾರಕ್ಕೆ “ಕತ್ವ 
(ಕ್‌)' ಬಂದು, ಟ್‌ ಕಾರದ ಪರದಲ್ಲಿರುವ "ಸ್‌' ಕಾರಕ್ಕೆ “ಅದೇಶ ಪ ಪ್ರತ್ಯಯಯೋಃ” 


718 ಲಘುಸಿದ್ಧಾಂತ ಕೌಮುದೀ 


ಎಂಬುದರಿಂದ ಷತ್ವ ಬಂದು ಲೇಕ್‌» ಷ್ಯತಿ ಎಂದಿರುತ್ತದೆ "ಕ್‌' “ಷ್‌'ಗಳು ಸೇರಿ "ಕ್ಟ್‌' 
ಎಂದಾಗಿ ಲೇಕ್ಷ್ಯತಿ/ಲೇಕ್ಷ್ಯತೇ ಎಂದು ರೂಪಗಳು ಸಿದ್ಧವಾಗುತ್ತವೆ. 

ಲೋಟ್‌: (ಪರಸ್ಕೈಪದ): ರೂಪಗಳು: ಲೇಢು/ ಲೇಢಾತ್‌, ಲೀಢಾಮ್‌, ಲಿಹನ್ನು। 
ಲೀಢಿ/ಲೀಢಾತ್‌, ಲೀಢಮ್‌, ಲೀಢ। ಲೇಹಾನಿ, ಲೇಹಾವ, ಲೇಹಾಮ। 

ಲೀಢಿ ಎಂಬುದಕ್ಕೆ ವಿವರಣೆ: ಮಧ್ಯಮಪುರುಷ ಏಕವಚನದಲ್ಲಿ "ಸಿ'ಗೆ "ಹಿ” ಆದೇಶವು 
ಬಂದಮೇಲೆ ಲಿಹ್‌.ಹಿ ಎಂದಿದ್ದಾಗ, “ ಹುರುಲ್ಭೋಹೇರ್ಧಿಃ” ಎಂಬ ಸೂತ್ರದಿಂದ 
"ಹಿ' ಗೆ "ಧಿ' ಆದೇಶವು ಅಪಿತ್‌ ಆಗಿ ಬರುತ್ತದೆ. ಆದುದರಿಂದ ಗುಣವು ಬರುವುದಿಲ್ಲ. 
ನಂತರ ಹಿಂದಿನಂತೆಯೇ ಢತ್ವ ಹುತ್ತ ಮತ್ತು ಪೂರ್ವ “ಢ್‌' ಕಾರ ಲೋಪ, ನಂತರ 
ಪೂರ್ವ ವರ್ಣಕ್ಕೆ ದೀರ್ಫಗಳು ಬಂದು ಲೀಢಿ ಎಂದು ರೂಪವು ಸಿದ್ಧವಾಗುತ್ತದೇ. 


ಲೇಹಾನಿ ಎಂಬುದಕ್ಕೆ ವಿವರಣೆ: ಉತ್ತಮಪುರುಷದ ಮೂರೂ ವಚನಗಳಲ್ಲಿ 
ಲಿಹ್‌.-ಆನಿ, ಲಿಹ್‌. ಆವ, ಲಿಹ್‌.-ಆವು ಎಂದಿದ್ದಾಗ, “ಆಡುತ್ತಮಸ್ಕ ಹಿಚ್ಚ' ಎಂಬುದರಿಂದ 
"ಆಟ್‌' ಆಗಮವು ಬರುತ್ತದೆ. ಮತ್ತು ಅದು ಪಿತ್‌ ಆಗಿಯೂ ಇರುತ್ತದೆ. ಆದ್ದರಿಂದ 
ಮೂರೂ ವಚನಗಳಲ್ಲಿ "ಲ್‌' ಕಾರೋತ್ತರ "ಇ' ಕಾರಕ್ಕೆ ಗುಣವು ಬಂದು ಲೇಹಾನಿ, 
ಲೇಹಾವ, ಲೇಹಾಮ ಎಂದು ರೂಪಗಲಾಗುತ್ತವೆ. 


ಆತ್ಮನೇ ಪದ ರೂಪಗಳು: ಲೀಢಾಮ್‌, ಲಿಹಾತಾಮ್‌, ಲಿಹತಾಮ್‌। ಲಿಕ್ಷ ಟ್ರ 
ಲಿಹಾಥಾಮ್‌, ಲೀಡ್ಡಮ್‌। ಲೇಹೈ, ಲೇಹಾವಹೈ, ಲೇಹಾಮಹೈ। 

ಲಜ್‌ : (ಪರಸ್ಮೈ ಪದ) ರೂಪಗಳು: ಅಲೇಟ್‌/ಅಲೇಡ್‌। ಅಲೀಢಾಮ್‌, ಅಲಿಹನ್‌। 
ಅಲೇಟ್‌/ಅಲೇಡ್‌, ಅಲೀಢಮ್‌, ಅಲೀಢ। ಅಲೇಹಮ್‌, ಅಲಿಹ್ವ, ಅಲಿಹ್ನ 

ಅಲೇಟ್‌ /ಅಲೇಡ್‌ ರೂಪಗಳ ವಿವರಣೆ: ಪ್ರಥಮ ಮತ್ತು ಮಧ್ಯಮಪುರುಷ 
ಏಕವಚನಗಳಲ್ಲಿ ಅಲೇಹ್‌--ತ್‌ ಮತ್ತು ಅಲೇಹ್‌--ಸ್‌ ಎಂದಿದ್ದಾಗ, “ಹಲ್ವಾ ದಿಭ್ಯೋ 
ದೀರ್ಫಾತ್‌ ಸುತಿಸ್ಯಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ ಕ್ರಮಾವಾಗಿ "ತ್‌' ಕಾರ "ಸ್‌' 
ಕಾರಗಳಿಗೆ ಲೋಪ ಬರುತ್ತದೆ. "ಹ್‌' ಕಾರಕ್ಕೆ ಢತ್ಸವನ್ನು ಮಾಡಿದಮೇಲೆ ಚರ್ತ್ವವಿಕಲ್ಪದಿಂದ 
ಅಲೇಟ್‌, ಮತ್ತು ಅಲೇಡ್‌ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

ಆತ್ಮನೇಪದ ರೂಪಗಳು: ಅಲಿಢ, ಅಲಿಹಾತಾಮ್‌, ಅಲಿಹತ। ಅಲೀಢಾಃ, 
ಅಲಿಹಾಥಾಮ್‌, ಅಲೀಡ್ಡಮ್‌। ಅಲಿಕ್ಷಿ, ಅಲಿಹ್ವಹಿ, ಅಲಿಹ್ಮಹಿ। 

ವಿಧಿಲಿಜಕೆ: (ಪರಸ್ಥೆ ಪದ) ರೂಪಗಳು: ಲಿಹ್ಯಾತ್‌, ಲಿಹ್ಯಾತಾಮ್‌, ಲಿಹ್ಯಾಸುಃ। 
ಲಿಹ್ಯಾಃ, ಲಿಹ್ಯಾತಮ್‌, ಲಿಹ್ಯಾತ। ಲಿಹ್ಯಾಮ್‌, ಲಿಹ್ಯಾವ, ಲಿಹ್ಯಾಮ। 

ಆತ್ಮನೇಪದ ರೂಪಗಳು: ಲಿಹೀತ, ಲಿಹೀಯಾತಾಮ್‌, ಲಿಹೀರನ್‌। ಲಿಹೀಹಿ, 
ಲಿಹೀತಮ್‌, ಲಿಹೀತ। ಲಿಹೀಯಮ್‌, ಲೀಹೀವ, ಲಿಹೀಮ। 

ಆಶೀರ್ಲಿಜ*: ಪರಸ್ಥೆ [ಪದ ರೂಪಗಳು: ಲಿಹ್ಯಾತ್‌, ಲಿಹ್ಯಸ್ತಾಮ್‌, ಲಿಹ್ಯಾಸುಃ 
ಲಿಹ್ಯಾಃ, ಲಿಹ್ಯಾಸ್ತಮ್‌, ಲಿಹ್ಯಾಸ್ತ ಲಿಹ್ಯಾಸಮ್‌, ಲಿಹ್ಯಾಸ್ವ, ಲಿಹ್ಯಾಸ್ಸು 

ಆತ್ಮನೇಪದ ರೂಪಗಳು: ಲಿಕ್ಷೀಷ್ಟ ಲಿಕ್ಷೀಯಾಸ್ತಾಮ್‌, ಲಿಕ್ಷೀರನ್‌। ಲಿಕ್ಷೀಷ್ಠಾಃ, 


ತಿಣನ್ತೇ ಅದಾದಿ-ಉಭಯಪದಿ ರೂಪಗಳು 719 


ಲಿಕ್ಷೀಯಾಸ್ತಾಮ್‌, ಲಿಕ್ಷೀದ್ದಮ್‌। ಲಿಕ್ಷೀಯ, ಲಿಕ್ಷೀವಹಿ, ಲಿಕ್ಷೀಮಹ। 


ಲುಜಕೆ : ಪರಸ ಸ್ಕೃಪ ಪದ ನೊಗ: ಅಲಿಕ್ಷತ್‌, ಅಲಿಕ್ಷತಾಮ್‌, ಅಲಿಕ್ಷನ್‌। ಅಲಿಕ್ಷಃ, 
ಅಲಿಕ್ಷತಮ್‌, ಅಲಿಕ್ಷತ। ಅಲಿಕ್ಷಮ್‌, ಅಲಿಕ್ಷಾವ, 'ಅಲಿಕ್ಷಾಮ। 


ಆತ್ಮನೇಪದ ಮ ಅಲೀಢ/ಅಲಿಕ್ಷತ, ಅಲಿಕ್ಷಾತಾಮ್‌, ಅಲಿಕ್ಷನ್ನ! ಅಲೀಢಾಃ/ 
ಅಲಿಕ್ಷಥಾಃ, ಅಲಿಕ್ಲಾಥಮ್‌, ಅಲೀಡ್ವಮ್‌/ ಅಲಿಕ್ಷದ್ದಮ್‌। ಅಲ್ಲಿ ಅಲಿಹ್ವಹಿ/ 
ಅಲಿಕ್ಷಾವಹಿ ಅಲಿಹ್ಠಹಿ/ಅಲಿಕ್ಷಾಮಹಿ। 

ಲೃಜಕ : (ಪರಸ್ಕೈಪದ ರೂಪಗಳು: ಅಲೇಕ್ಷ ತ್‌. ಅಲೇಕ್ಷ ತಾಮ್‌, ಅಲೇಕ್ಷ ಕನ್‌! 
ಅಲೇಕ್ಷ ಕ ಅಲೇಕ್ಷ ಹೆಮ್‌, ಅಲೇಕ್ಷ ಕತೆ! ಅಲೇಕ್ಷ" ಮ್‌, ಅಲೇಕ್ಷಾ ವ ಅಲೇಕ್ಷಾ. "ಮ 

(ಆತ್ಮನೇಪದಿ) ರೂಪಗಳು: ಅಲೇಕ್ಷ ಹೆ ಅಲೆಕ್ಷೆ ತಾಮ್‌, ಅೇಕ್ಷ ನು ಜತ ಕ್ಷ್ಯಥಾಃ, 
ಅಲೇಕ್ಷೆ ಥಾಮ್‌, ಅಲೇಕ ಕ್ಷ್ಯದ್ವಮ್‌। | ಅಲೇಕ್ಷ ಕ  ಅಲೇಕ್ಷಾ ವಹಿ, "ಅಲೇಕ್ಷಾ ಮಹಿ! 

4. ಬ್ರೂಣ ವ್ಯಕ್ತಾಯಾಂ ವಾಚಿ ಸ್ಪಷ್ಟವಾಗಿ ಜಾ ಜು ಇದು ಇೆತ್‌ 
ಆಗಿ ಇರುವುದರಿಂದ ಉಭಯಪದಿಯಾಗಿದೆ. 

(ಆಹ್‌ ಎಂಬುದನ್ನು ಆದೇಶವಾಗಿ ವಿಧಿಸುವ ಮತ್ತು 
ಣಲಾದಿಗಳನ್ನೂ ವಿಧಿಸುವ ಸೂತ್ರ) 
ಸೂತ್ರ- ೮೨4.ಬ್ರುವಃ ಪಷಾಕ್ವಾನಾಮಾದಿತ ಆಹೋ ಬ್ರುವಃ (3.4.84) 
ವೃತ್ತಿಃ-ಬ್ರುವಃ ಲಟಃ ತಿಬಾದೀನಾ೦ ಪಇಗ್ಹಾನಾಂ ಣಲಾದಯಃ ಪಳ್ಳ ವಾಸ್ಕು 
ಬ್ರುವಶ್ಚ ಆಹ್‌-ಆದೇಶಃ ಆಹ। ಆಹತುಃ ಆಹುಃ 

ಪ. ಛೇ. -ಬ್ರುವಃ, ಪಇಗ್ವಾನಾಂ, ಆದಿತಃ, ಆಹಃ, ಬ್ರುವಃ। 

ಅ. ವ್ಯ- “ವಿದೋಲಟೋ ವಾ” ಎಂಬ ಸೂತ್ರದಿಂದ “ಲಟಃ' ಮತ್ತು “ವಾ' 
ಎಂಬ ಪದಗಳೂ ಹಾಗೆಯೇ “ಪರಸ್ಥೆ ಕೈಪದಾನಾಂ ಣಲತುಸುಸ್ಥಲತುಸಣಲ್ಹಮಾಃ”ಎಂಬ 
ಸೂತ್ರದಿಂದ “ಪರಸ್ಥೆ ಹೈಪದಾನಾಂ' ಮತ್ತು “ಲತುಸುಸ್ಠಲತುಸಃ' ಎಂಬ ಪದಗಳು 
ಅನುವ ೈತ್ತವಾಗುತ್ತವೆ. 

ಅರ್ಥ- ಬ್ರೂ ಧಾತುವಿನನಂತರ ಇರುವ ಲಟ್‌ ಗೆ ಆದೇಶವಾಗಿ ಬರುವ ತಿಪ್‌, 
ತಸ್‌, ಯು, ಮತ್ತು ಸಿಪ್‌ ಮತ್ತು ಥಸ್‌, ಈ 5 ಪ್ರತ್ಯಯಗಳಿಗೆ ಕ್ರಮವಾಗಿ ಣಲ್‌, 
ಅತುಸ್‌, ಉಸ್‌, ಥಲ್‌ ಮತ್ತು ಅಥುಸ್‌ ಎಂಬ 5 ಆದೇಶಗಳು ವಿಕಲ್ಪದಿ೦ದ ಬರುತ್ತವೆ. 
ಜೊತೆಗೇನೇ "ಬ್ರೂ' ಗೆ "ಆಹ್‌' ಎ೦ಬ ಆದೇಶವು ಬರುತ್ತದೆ. 

ಲಟ್‌: ಉದಾ- ಆಹ (ಹೇಳುತ್ತಾನೆ) ಪ್ರಥಮಪುರುಷಏಕವಚನದಲ್ಲಿ "ಬ್ರೂ' ಧಾತುವಿನ 
ನಂತರ "ಲಟ್‌' "ಲ್‌' ಕಾರಕ್ಕೆ ತಿಪ್‌(ತಿ) ಆದೇಶ ಬಂದು ಧಾತುವಿನ ನಂತರ “ಶಪ್‌(ಅ)' 
ಪ್ರತ್ಯಯ ಬಂದು ಅದಕ್ಕೆ ಲುಕ್‌ ಬಂದಮೇಲೆ ಬ್ರೂತತಿ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ ತಿ” ಗೆ "ಲ್‌(ಅ)” ಆದೇಶ ಮತ್ತು "ಬ್ರೂ' ಗೆ ವೈಕಲ್ಪಿಕವಾಗಿ ಆಹ್‌” 
ಆದೇಶ ಬಂದು ಆಹ್‌4ಣಲ್‌(ಅ)-ಆಹ ಎಂದು. ರೂಪವಾಗುತ್ತದೆ. ಇದು ವೈಕಲ್ಲಿಕ 


ರೂಪ. 


720 ಲಘುಸಿದ್ಧಾಂತ ಕೌಮುದೀ 


ಉದಾ- ಆಹತುಃ, ಆಹುಃ- ಪ್ರಥಮಪುರುಷ ದ್ವಿವಚನ ಬಹುವಚನಗಳಲ್ಲಿ "ಬ್ರೂ 
ಧಾತುವಿಗೆ "ಆಹ್‌' ಆದೇಶ ಬಂದು ಆಹ್‌4ಅತುಸ್‌=- ಆಹತುಃ ಎಂದೂ, 
ಅಹ್‌ ಉಸ್‌ಐಆಹುಃ ಎಂದೂ ರೂಪಗಳಾಗುತ್ತವೆ. ಇವು ವೈಕಲ್ಪಿಕ ರೂಪಗಳು. 

ಉದಾ- ಆತ್ಮ - ಮಧ್ಯಮಪುರುಷ ಏಕವಚನದಲ್ಲಿ ಬ್ರೂ*ಸಿಪ್‌(ಸಿ) ಎ೦ದಿದ್ದಾಗ, 
"ಸಿಪ್‌' ಗೆ “ಥಲ್‌(ಥ)' ಆದೇಶ ಬಂದು, "ಬ್ರೂ' ಧಾತುವಿಗೆ "ಆಹ್‌' ಎಂಬ 

ಆದೇಶ ಬಂದಮೇಲೆ ಆಹ್‌ ಥ ಎಂದಿದ್ದಾಗ, “ಆಹ್‌' ಗೆ "ಢ್‌' ಕಾರವು 
ಬರಬೇಕಾಗಿದ್ದಾಗ - 


(ಥ ಕಾರವನ್ನುವಿಧಿಸುವ ಸೂತ್ರ) 

ಸೂತ್ರ- ೨೦೨೮.ಅಹಸ್ಥಃ (8.2.36) 

ವೃತ್ತಿಃ-ರುಲಿ ಪರೇ। ಚರ್ತಮ್‌। ಆತ್ಮ] ಆಹಥುಃ 

ಪ. ಛೇ. -ಆಹಃ, ಥಃ 

ಅ. ವೃ.- “ರುಲೋರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. ಷಷ್ಠೀ ನಿರ್ದಿಷ್ಟವಾಗಿರುವುದರಿಂದ “ಅಲೋಪನ್ತ ನ್ರ್ಯಸ್ಯ” ಎಂಬ 
ಸೂತ್ರವು ಇಲ್ಲಿ ಪ್ರವೃತ್ತವಾಗುತ್ತದೆ. 

ಅರ್ಥ- "“ ರುಲ್‌' ವರ್ಣವು ಪರದಲ್ಲಿರುವಾಗ “ಆಹ್‌' ನಲ್ಲಿರುವ ಅನ್ರ್ಯ ವರ್ಣವಾದ 
“ಹ್‌' ಕಾರಕ್ಕೆ "ಥ' ಕಾರವು ಆದೇಶವಾಗಿ ಬರುತ್ತದೆ. 

ಹಿಂದಿನ ಸೂತ್ರದಲ್ಲಿ ಸಿದ್ಧವಾದ ಆಹ್‌--ಥ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ "ಹ್‌' 
ಕಾರಕ್ಕೆ "ಥ್‌' ಕಾರವು ಆದೇಶವಾಗಿ ಬಂದು ಆಥ್‌4ಥ ಎಂದಿದ್ದಾಗ “ಖರಿಚ” ಎಂಬ 
ಸೂತ್ರದಿ೦ದ ಮೊದಲನೇ “ಥ್‌' ಕಾರಕ್ಕೆ “ತ್‌' ಕಾರವು ಆದೇಶವಾಗಿ ಬಂದು ಆತ್‌. ಥಾಆತ್ಮ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಹಥುಃ- ಮಧ್ಯಮಪುರುಷ ದ್ವಿ ವಚನದಲ್ಲಿ "ಬ್ರೂ' ಆಗೆ “ಆಹ್‌' ಆದೇಶ 
ಬಂದು ಆಹ್‌-4+ಅಥುಸ್‌=-ಆಹಥುಃ ಎಂದು “ರೂಪವಾಗುತ್ತದೆ. 


ಇಲ್ಲಗೆ ಣಲಾದಿ ೮ ಆದೇಶಗಳ೦ದ ಬಂದ ವೈಕಲ್ತಕ ಅರೂಪಗಳು ಮುಗಿದವು. 
ಕುತ 
ಣಲಾದಿ ಆದೇಶಗಳು ಬಾರದ ಪಕ್ಷದಲ್ಲಿ - ಪ್ರಥಮಪುರುಷ ಏಕವಚನದಲ್ಲಿ "ಶಪ್‌(ಅ)' 
ಪ್ರತ್ಯಯಕ್ಕೆ ಲುಕ್‌ ಬಂದಮೇಲೆ ಬ್ರೂಃತಿ ಎಂದಿದ್ದಾಗ- 
(ಈಟ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨೮.ಬ್ರುವ ಈಟ್‌ (7.3.೨3) 


ವೃತ್ತಿಃ-ಬ್ರುವಃ ಪರಸ  ಹಲಾದೆ ಃ ಪಿತಃ ಈಟ್‌ ಸ್ಯಾತ್‌। ಬ್ರವೀತಿ। ಬ್ರೂತಃ ಬ್ರು ಬ್ರುವನ್ನಿ| 
ಬ್ರೂತೇ। ಬ್ರುವಾತೇ। ಬ್ರುವತೇ। 


ತಿಜನ್ನೇ ಅದಾದಿ-ಉಭಯಪದಿ ರೂಪಗಳು 721 


ಪ. ಛೇ. - ಬ್ರುವಃ, ಈಟ್‌। 

ಅ. ವ್ಯ. -“ಉತೋ ವೃದ್ಧಿರ್ಲುಕಿ ಹಲಿ” ಸೂತ್ರದೀದ "ಹಲಿ' ಎಂಬ ಪದವೂ 
ಮತ್ತು “ನಾಭ್ಯಸ್ವಸ್ಯಾಚ ಪತಿ" ಸಾರ್ವಧಾತುಕೇ” ಎಂಬ ಸೂತ್ರದಿಂದ 'ಪಿತಿ' ಮತ್ತು 
"ಸಾರ್ವಧಾತುಕೇ' ಎಂಬ ಪದಗಳು ಅನುವ್ಯ ತ್ತವಾಗುತ್ತವೆ. 

ಅರ್ಥ-"ಬ್ರೂ' ಧಾತುವಿನ ನಂತರ ಹಲಾದಿಯಾದ "ಪಿತ್‌' ಗೆ "ಶಾಟ್‌' ಆಗಮವು 
ಬರುತ್ತದೆ. ಇದರಿಂದ "ಪಿತ್‌' ಗಳಾದ ಪ್ರಥಮ, ಮಧ್ಯಮ ಮತ್ತು ಉತ್ತಮಪುರುಷ 
ಏಕವಚಗಳಲ್ಲಿ ಮಾತ್ರ "ಈಟ್‌' ಆಗಮವು ಬರುತ್ತದೆ. 

ಉದಾ- ಬ್ರವೀತಿ - ಪ್ರಥಮಪುರುಷ ಏಕವಚನದಲ್ಲಿ ಬ್ರೂಃತಿ ಎಂದಿದ್ದಾಗ, "ತಿ” ಗೆ 
"ಈಟ್‌ (ಈ)' ಆಗಮವು ಆದ್ಯವಯವವಾಗಿ ಬಂದು ಬ್ರೂಈ--ತಿ ಎಂದಿದ್ದಾಗ, 
*ಸಾರ್ವಧಾತುಕಾರ್ಧಧಾತುಕಯೋಃ” ಎ೦ಬ ಸೂತ್ರದಿಂದ ಗುಣ ಮತ್ತು "ಅವ್‌' 
ಆದೇಶಗಳು ಬಂದು ಬ್ರೋ ಈ-ತಿ » ಬ್ರವ್‌- ಈ--ತಿ-ಬ್ರವೀತಿ ಎಂಬ "ರೂಪವು 
ಸಿದ್ದವಾಗುತ್ತದೆ. 

ಉದಾ- ಬ್ರವೀಷಿ, ಬ್ರವೀಮಿ- ಮಧ್ಯಮ ಮತ್ತು ಉತ್ತಮಪುರುಷ ಏಕವಚನಗಳಲ್ಲಿ 
ಕ್ರಮವಾಗಿ ಬ್ರೂ*ಃಸಿ ಮತ್ತು ಬ್ರೂ*ಮಿ ಎಂದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು "ಸ್‌' ಕಾರಕ್ಕೆ ಷತ್ವ ಬಂದು ಬ್ರವೀಷಿ ಎ೦ದೂ ಬ್ರವೀಮಿ ಎಂದಾಗುತ್ತದೆ. 

ಉದಾ- ಬ್ರೂತಃ- ಪ್ರಥಮಪುರುಷ ದ್ವಿವಚನದಲ್ಲಿ ಬ್ರೂ*ತಸ್‌ ಎಂದಿದ್ದಾಗ ರುತ್ವ- 
ವಿಸರ್ಗಗಳಿಂದ ಬ್ರೂತಃ ಎಂದು ರೂಪವಾಗುತ್ತದೆ. 

ಉದಾ- ಬ್ರುವನ್ನಿ-ಪ್ರಥಮಪುರುಷ ಬಹುವಚನದಲ್ಲಿ ಬ್ರೂ. ಅನ್ನಿ ಎಂದಿದ್ದಾಗ 
“ಅಚಿಶ್ನುಧಾತುಬ್ರುವಾ೦ ಯ್ವೋರಿಯಜುವಜೌ” ಎಂಬ ಸೂತ್ರದಿಂದ "ಊ' ಕಾರಕ್ಕೆ 
"ಉವಜ್‌(ಉವ್‌)' ಆದೇಶ ಬಂದು ಬ್ರುವ್‌ಅನ್ನಿಎಬ್ರುವನ್ತಿ ಎಂದು ರೂಪವಾಗುತ್ತದೆ. 

ಸೂಚನೆ: ಇತರ ಪ್ರತ್ಯಯ ಪರದಲ್ಲಿದ್ದಾಗ ಯಾವುದೇ ವಿಶೇಷ ಕಾರ್ಯ ಇರದು. 

ಲಟ್‌: (ಪರಸ್ಕೈಪದ) ರೂಪಗಳು: ಬ್ರವೀತಿ, ಬ್ರೂತಃ, ಬ್ರುವದ್ರಿ! ಬ್ರವೀಷಿ, ಬ್ರೂಥಃ, 
ಬ್ರೂಥ। ಬ್ರವೀಮಿ, ಬ್ರೂವಃ, ಬ್ರೂಮಃ। 

(ಆತ್ಮನೇಪದ) ರೂಪಗಳು: ಬ್ರೂತೇ, ಬ್ರುವಾತೇ, ಬ್ರುವತೇ। ಬ್ರೂಷೇ, ಬ್ರುವಾಥೇ, 
ಬ್ರೂದ್ವೇ। ಬ್ರುವೇ, ಬ್ರೂವಹೇ, ಬ್ರೂಮಹೇ। 

(ವಚ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨೦7.ಬ್ರುವೋ ವಚಿಃ (2.4.53) 

ವೃತ್ತಿಃ-ಆರ್ಧಧಾತುಕೇ। ಉವಾಚ। ಊಚತುಃ। ಊಚುಃ ಉವಚಿಥ, ಉವಕ್ಕ। 
ಊಚೇಗ ವಕ್ತಾ! ವಕ್ತಾಸಿ। ವಕ್ತಾಸೇ। ವಕ್ಷ್ಯತಿ! ವಕ್ಷ್ಯತೇ। ಬ್ರವೀತು/ಬ್ರೂತಾತ್‌। ಬ್ರುವನ್ನು! 
ಬ್ರೂಹಿ/ಬ್ರೂತಾತ್‌। ಬ್ರವಾಣಿ!: ಬ್ರೂತಾಮ್‌। ಬವೈ! ಅಬ್ರವೀತ್‌। ಅಬ್ರೂತ। ಬ್ರೂಯಾತ್‌! 
ಬ್ರುವೀತ। ಉಚ್ಯಾತ್‌। | ವಕ್ಷೀಷ್ಟ 

ಪ. ಛೇ. ಬ್ರುವಃ, ವಚಿಃ। 


720 ಲಘುಸಿದ್ಧಾಂತ ಕೌಮುದೀ 


ಉದಾ- ಆಹತುಃ, ಆಹುಃ- ಪ್ರಥಮಪುರುಷ ದ್ವಿವಚನ ಬಹುವಚನಗಳಲ್ಲಿ "ಬ್ರೂ 
ಧಾತುವಿಗೆ "ಆಹ್‌' ಆದೇಶ ಬಂದು ಆಹ್‌4ಅತುಸ್‌- ಆಹತುಃ ಎಂದೂ, 
ಅಹ್‌.ಉಸ್‌-ಆಹುಃ ಎಂದೂ ರೂಪಗಳಾಗುತ್ತವೆ. ಇವು ವೈಕಲ್ಲಿಕ ರೂಪಗಳು. 

ಉದಾ- ಆತ್ಮ - ಮಧ್ಯಮಪುರುಷ ಏಕವಚನದಲ್ಲಿ ಬ್ರೂ*ಸಿಪ್‌(ಸಿ) ಎಂದಿದ್ದಾಗ, 
"ಸಿಪ್‌' ಗೆ “ಥಲ್‌(ಥ)' ಆದೇಶ ಬಂದು, "ಬೂ? ಧಾತುವಿಗೆ "ಆಹ್‌' ಎಂಬ 

ಆದೇಶ ಬಂದಮೇಲೆ ಆಹ್‌4ಥ ಎಂದಿದ್ದಾಗ, "ಆಹ್‌' ಗೆ “ಢ್‌' ಕಾರವು 
ಬರಬೇಕಾಗಿದ್ದಾಗ - 


(ಥ ಕಾರವನ್ನುವಿಧಿಸುವ ಸೂತ್ರ) 

ಸೂತ್ರ- ೮೨೮.ಆಹಸ್ಥಃ (8.2.35) 

ವೃತ್ತೀ-ರುಲಿ ಪರೇ। ಚತನ್ವಮ್‌। ಆತ್ಮ ಆಹಥುಃ 

ಪ. ಛೇ. -ಆಹಃ ಥಃ 

ಅ. ವೃ- “ರುಲೋರುಲಿ” ಎಂಬ ಸೂತ್ರದಿಂದ "ರುಲಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. ಷಷ್ಠೀ ನಿರ್ದಿಷ್ಟವಾಗಿರುವುದರಿಂದ “ಅಲೋನ್ಹ್ಯ ಸ್ಯ” ಎಂಬ 
ಸೂತ್ರವು ಇಲ್ಲಿ ಪ್ರವೃತ್ತವಾಗುತ್ತದೆ. 

ಅರ್ಥ- " ರುಲ್‌' ವರ್ಣವು ಪರದಲ್ಲಿರುವಾಗ "ಆಹ್‌ ನಲ್ಲಿರುವ ಅನ್ತ ಸ ವರ್ಣವಾದ 
"ಹ್‌' ಕಾರಕ್ಕೆ "ಥ' ಕಾರವು ಆದೇಶವಾಗಿ ಬರುತ್ತದೆ. 

ಹಿಂದಿನ ಸೂತ್ರದಲ್ಲಿ ಸಿದ್ಧವಾದ ಆಹ್‌. ಥ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ "ಹ್‌' 
ಕಾರಕ್ಕೆ “ಥ್‌' ಕಾರವು ಆದೇಶವಾಗಿ ಬಂದು ಆಥ್‌-ಥ ಎಂದಿದ್ದಾಗ “ಖರಿಚ” ಎಂಬ 
ಸೂತ್ರದಿಂದ ಮೊದಲನೇ "ಥ್‌' ಕಾರಕ್ಕೆ "ತ್‌' ಕಾರವು ಆದೇಶವಾಗಿ ಬಂದು ರು ಪವ. 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಆಹಥುಃ- ಮಧ್ಯಮಪುರುಷ ದ್ವಿ ವಚನದಲ್ಲಿ "ಬ್ರೂ' ಆಗೆ ಆಹ್‌” ಆದೇಶ 
ಬಂದು ಆಹ್‌ ಅಥುಸ ಎಆಹಥುಃ ಎಂದು “ರೂಪವಾಗುತ್ತದೆ. 


ಇಲ್ಲಿಗೆ ಣಲಾದಿ ೮ ಆದೇಶಗಳ೦ದ ಬಂದ ವೈಕಲ್ಪಕ ಅರೂಪಗಳು ಮುಗಿದವು. 


ಪಶ್ಯತ 
ಣಲಾದಿ ಆದೇಶಗಳು ಬಾರದ ಪಕ್ಷದಲ್ಲಿ - ಪ್ರಥಮಪುರುಷ ಏಕವಚನದಲ್ಲಿ "ಶಪ್‌(ಅ)' 
ಪ್ರತ್ಯಯಕ್ಕೆ ಲುಕ್‌ ಬಂದಮೇಲೆ ಬ್ರೂಃತಿ ಎಂದಿದ್ದಾಗ- 
(ಈಟ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨೮.ಬ್ರುವ ಈಟ್‌ (7.3.೨3) 
ವೃತ್ತಿಃ-ಬ್ರುವಃ ಪರಸ್ಯ ಹಲಾದೇಃ ಪಿತಃ ಈಟ್‌ ಸ್ಕಾತ್‌। ಬ್ರವೀತಿ। ಬ್ರೂತಃ॥ ಬ್ರುವನ್ನಿ। 
ಬ್ರೂತೇ। ಬ್ರುವಾತೇ। ಬ್ರುವತೇ। 


ತಿ೫ನ್ತೇ ಅದಾದಿ-ಉಭಯಪದಿ ರೂಪಗಳು 721 


ಪ. ಛೇ. - ಬ್ರುವಃ, ಈಟ್‌! 

ಅ. ವೃ. -“ಉತೋ ವೃದ್ಧಿರ್ಲುಕಿ ಹಲಿ” ಸೂತ್ರದೀದ "ಹಲಿ' ಎಂಬ ಪದವೂ 
ಮತ್ತು “ನಾಭ್ಯಸ್ತಸ್ಯಾಚಿ ಪಿತಿ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಪಿತಿ' ಮತ್ತು 
“ಸಾರ್ವಧಾತುಕೇ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-"ಬ್ರೂ' ಧಾತುವಿನ ನಂತರ ಹಲಾದಿಯಾದ "ಪತ್‌' ಗೆ “ಈಟ್‌' ಆಗಮವು 
ಬರುತ್ತದೆ. ಇದರಿಂದ "ಪಿತ್‌' ಗಳಾದ ಪ್ರಥಮ, ಮಧ್ಯಮ ಮತ್ತು ಉತ್ತಮಪುರುಷ 
ಏಕವಚಗಳಲ್ಲಿ ಮಾತ್ರ "ಈಟ್‌' ಆಗಮವು ಬರುತ್ತದೆ. 

ಉದಾ- ಬ್ರವೀತಿ - ಪ್ರಥಮಪುರುಷ ಏಕವಚನದಲ್ಲಿ ಬ್ರೂಃತಿ ಎಂದಿದ್ದಾಗ, "ತಿ” ಗೆ 
"ಈಟ್‌ (ಈ)' ಆಗಮವು ಆದ್ಯವಯವವಾಗಿ ಬಂದು ಬ್ರೂ*ಈ-ತಿ ಎಂದಿದ್ದಾಗ, 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ ಸೂತ್ರದಿಂದ ಗುಣ ಮತ್ತು "ಅವ್‌' 
ಆದೇಶಗಳು ಬಂದು ಬ್ರೋ--ಈ- ತಿ » ಬ್ರವ್‌--ಈ--ತಿ೬ಬ್ರವೀತಿ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಬ್ರವೀಷಿ, ಬ್ರವೀಮಿ- ಮಧ್ಯಮ ಮತ್ತು ಉತ್ತಮಪುರುಷ ಏಕವಚನಗಳಲ್ಲಿ 
ಕ್ರಮವಾಗಿ ಬ್ರೂಃಸಿ ಮತ್ತು ಬ್ರೂ*ಮಿ ಎಂದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು "ಸ್‌' ಕಾರಕ್ಕೆ ಷತ್ವ ಬಂದು ಬ್ರವೀಷಿ ಎಂದೂ ಬ್ರವೀಮಿ ಎಂದಾಗುತ್ತದೆ. 

ಉದಾ- ಬ್ರೂತಃ- ಪ್ರಥಮಪುರುಷ ದ್ವಿವಚನದಲ್ಲಿ ಬ್ರೂ--ತಸ್‌ ಎಂದಿದ್ದಾಗ ರುತ್ವ- 
ವಿಸರ್ಗಗಳಿಂದ ಬ್ರೂತಃ ಎಂದು ರೂಪವಾಗುತ್ತದೆ. 

ಉದಾ- ಬ್ರುವನ್ನಿ-ಪ್ರಥಮಪುರುಷ ಬಹುವಚನದಲ್ಲಿ ಬ್ರೂಃಅನ್ತಿ ಎಂದಿದ್ದಾಗ 
“ಅಚಿಶ್ನುಧಾತುಬ್ರುವಾ೦ ಯ್ವೋರಿಯಜುವಜ್‌ೌ” ಎಂಬ ಸೂತ್ರದಿಂದ "ಊ' ಕಾರಕ್ಕೆ 
"ಉವಜ್‌(ಉವ್‌)' ಆದೇಶ ಬಂದು ಬ್ರುವ್‌.ಅನ್ವಿ-ಬ್ರುವನ್ತಿ ಎಂದು ರೂಪವಾಗುತ್ತದೆ. 

ಸೂಚನೆ: ಇತರ ಪ್ರತ್ಯಯ ಪರದಲ್ಲಿದ್ದಾಗ ಯಾವುದೇ ವಿಶೇಷ ಕಾರ್ಯ ಇರದು. 

ಲಟ್‌: (ಪರಸ್ಕೈಪದ) ರೂಪಗಳು: ಬ್ರವೀತಿ, ಬ್ರೂತಃ, ಬ್ರುವನ್ನಿ! ಬವೀಷಿ, ಬ್ರೂಥಃ, 
ಬ್ರೂಥ। ಬ್ರವೀಮಿ, ಬ್ರೂವಃ, ಬ್ರೂಮಃ। 

(ಆತ್ಮನೇಪದ) ರೂಪಗಳು: ಬ್ರೂತೇ, ಬ್ರುವಾತೇ, ಬ್ರುವತೇ। ಬ್ರೂಷೇ, ಬ್ರುವಾಥೇ, 
ಬ್ರೂದ್ವೇ। ಬ್ರುವೇ, ಬ್ರೂವಹೇ, ಬ್ರೂಮಹೇ। 

(ವಚ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨೦7.ಬ್ರುವೋ ವಚಿಃ (2.4.೮3) 

ವೃತ್ತಿಃ-ಆರ್ಧಧಾತುಕೇ। ಉವಾಚ। ಊಚತುಃ ಊಚುಃ ಉವಚಿಥ, ಉವಕ್ಕ! 
ಊಚೇ। ವಕ್ತಾ ವಕ್ತಾಸಿ। ವಕ್ತಾಸೇ। ವಕ್ಷ್ಯತಿ। ವಕ್ಷ್ಯತೇ। ಬ್ರವೀತು/ಬ್ರೂತಾತ್‌। ಬ್ರುವನ್ನು। 
ಬ್ರೂಹಿ/ಬ್ರೂತಾತ್‌। ಬವಾಣಿ। ಬ್ರೂತಾಮ್‌। ಬ್ರವೈ। ಅಬ್ರವೀತ್‌। ಅಬ್ರೂತ। ಬ್ರೂಯಾತ್‌! 
ಬ್ರುವೀತ। ಉಚ್ಯಾತ್‌। ವಕ್ಷೀಷ್ಟ 

ಪ. ಛೇ. ಬ್ರುವಃ, ವಚಿಃ 


722 ಲಘುಸಿದ್ಧಾಂತ ಕೌಮುದೀ 


ಅ. ವೃ.- “ಆರ್ಧಧಾತುಕೇ” ಎಂಬುದು ಅಧಿಕಾರಸೂತ್ರ 
ಅರ್ಥ- ಆರ್ಧಧಾತುಕ ವಿವಕ್ಷೆ ಇದ್ದಾಗ, "ಬ್ರೂ' ಗೆ “ವಚ್‌' ಆದೇಶವು ಬರುತ್ತದೆ. 
ಲಿಟ್‌: (ಪರಸ್ಮೈಪದ):ಉದಾ- ಉವಾಚ- ಪ್ರಥಮಪುರುಷ ಏಕವಚನದಲ್ಲಿ "ಬೂ' 
ಧಾತುವಿನ ನಂತರ "ಲಿಟ್‌' "ಲ್‌' ಕಾರವಿದ್ದಾಗ, ಆರ್ಧಧಾತುಕ ಸಂಜ್ಞೆ ಬರುತ್ತದೆ. 
ಆರ್ಧಧಾತುಕ ವಿವಕ್ಷೆಯಲ್ಲಿ ಪ್ರಕೃತ ಸೂತ್ರದಿಂದ "ಬ್ರೂ' ಗೆ “ವಚ್‌' ಆದೇಶ ಬಂದು 
ಅನಂತರ ಪರಸ್ನೆ [ಪದದಲ್ಲಿ “ತಿಪ್‌(ತಿ)' ಸೇರಿಸಿದಾಗ, ಆ “ತಿಪ್‌' ಗೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ “ಇಲ್‌(ಅ)' ಬಂದು ವಚ್‌..ಅ ಎಂದಿರುತ್ತದೆ. ನಂತರ “ವಚ್‌' ಧಾತುವಿಗೆ 
ದ್ವಿತ್ವ ಬಂದು ಹಲಾದಿಶೇಷವಾದಮೇಲೆ ವ-ವಚ್‌4ಅ ಎಂದಿರುತ್ತದೆ. 
“ಲಿಟ್ಯಭ್ಯಾಸಸ್ಕೋಭಯೇಷಾಮ್‌” ಎಂಬ ಸೂತ್ರದಿಂದ ಅಭ್ಯಾಸದ 'ವ್‌' ಕಾರಕ್ಕೆ 
ಸಂಪ್ರಸಾರಣದಿಂದ "ಉ' ಕಾರ ಬಂದು ಉ-ಅವಚ್‌.--ಅ ಎಂದಿರುತ್ತದೆ. 
“ಸಂಪ್ರಸಾರಣಚ್ಚ” ಎಂಬುದರಿಂದ ಪೂರ್ವರೂಪ ಬಂದು ಉವಚ್‌--ಅ ಎಂದಿದ್ದಾಗ 
“ಅತಉಪಧಾಯಾಃ” ಎ೦ಬ ಸೂತ್ರದಿಂದ ಉಪಧೆಯಾದ "“ವ' ಕಾರೋತ್ತರ "ಅ' 
ಕಾರಕ್ಕೆ ವೃದ್ಧಿ(ಆ) ಬಂದು ಉವಾಚ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ-ಊಚತುಃ- ಪ್ರಥಮಪುರುಷ ದ್ವಿವಚನದಲ್ಲಿ "ಬ್ರೂ' ಧಾತುವಿಗೆ "ಅತುಸ್‌' 
ಪ್ರತ್ಯಯ ಸೇರಿಸಿದಾಗ “ಅಸಂಯೋಗಾಲ್ಲಿಟ್‌ ಕಿತ್‌” ಎಂಬ ಸೂತ್ರದಿಂದ ಅದು "ಕಿತ್‌ 
ಆಗಿ ಪರದಲ್ಲಿರೋಣದರಿಂದ “ಸಂಪ್ರಸಾರಣಂ೦ ತದಾಶ್ರಯಂ ಚ ಕಾರ್ಯಮ್‌ ಬಲವತ್‌' 
ಎಂಬ ಪರಿಭಾಷೆಯಿಂದ ದ್ವಿತ್ವವನ್ನು ಮಾಡುವದಕ್ಕೆ ಪೂರ್ವದಲ್ಲಿಯೇ “ವಚಿ ಸ್ವಪಿ 
ಯಜಾದೀನಾಂ ಕಿತಿ” ಎಂಬ ಸೂತ್ರದಿಂದ ಸಂಪ್ರಸಾರಣ ಮಾಡಿದ ನಂತರ ಪೂರ್ವರೂಪ 
ಮಾಡಬೇಕು. ಹೀಗೆ ಉಚ್‌4+ಅತುಸ್‌ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು ಉಚ್‌ 
ಉಚ್‌4ಅತುಸ್‌ ಎಂದಿದ್ದಾಗ, ಹಲಾದಿಶೇಷದಿಂದ ಅಭ್ಯಾಸದ “ಚ್‌” ಕಾರಕ್ಕೆ ಲೋಪ 
ಬಂದು ಉ-+ಉಚ್‌4ಅತುಸ್‌ ಎಂದಿದ್ದಾಗ ಮೊದಲೆರಡು "ಉ' ಕಾರಗಳಿಗೆ 
ಸವರ್ಣದೀರ್ಪ ಬಂದು ಊಚ್‌-4+ಅತುಸ್‌-ಊಚತುಃ ಎಂಬ ರೂಪವು ಸಿದ್ಧಿಸುತ್ತದೆ. 
ಉದಾ-ಊಚುಃ - ಪ್ರಥಮಪುರುಷ ಬಹುವಚನದಲ್ಲಿ ಬ್ರೂ*ಉಸ್‌ ಎಂದಿದ್ದಾಗ, 
ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಊಚುಃ ಎ೦ದು ರೂಪವು ಸಿದ್ಧವಾಗುತ್ತದೆ. 
ಉದಾ-ಉವಚಿಥ - ಮಧ್ಯಮಪುರುಷ ಏಕವಚನದಲ್ಲಿ ಬ್ರೂ*ಸಿಪ್‌(ಸ್‌) ಎಂದಿದ್ದಾಗ 
"ಸಿಪ್‌' ಗೆ ಥಲ್‌(ಥ)' ಆದೇಶ ಬಂದು ಬ್ರೂಥ ಎಂದಿದ್ದಾಗ, ಕ್ರಾದಿನಿಯಮದಿಂದ 
“ಇಟ್‌' ಪ್ರಾಪ್ತವಾದಾಗ, “ಉಪದೇಶೇತತ್ವತಃ” ಎಂಬ ಸೂತ್ರದಿಂದ ಅದಕ್ಕೆ ನಿಷೇಧ 
ಬಂದು ಮತ್ತೆ “ಯತೋಭಾರದ್ವಾಜಸ್ಯ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ "ಇಟ್‌' 
ಬರುತ್ತದೆ. “ಇಟ್‌' ಬಂದಪಕ್ಷದಲ್ಲಿ "ಬ್ರೂ' ಗೆ “ವಚ್‌' ಆದೇಶ ಬಂದಮೇಲೆ ವಚ್‌4ಇಥ 
ಎಂದಿರುತ್ತದೆ. “ವಚ್‌' ಗೆ ದ್ವಿತ್ವ, ಹಲಾದಿಶೇಷ ಮತ್ತು ಸಂಪ್ರಸಾರಣ ಮಾಡಿದಾಗ, 
ಉವಚ್‌.-ಇಥಾಉವಚಿಥ ಎಂದು ರೂಪವಾಗುತ್ತದೆ. "ಇಟ್‌' ಬಾರದ ಪಕ್ಷದಲ್ಲಿ: 
ಉವಚ್‌-ಥ ಎಂದಿದ್ದಾಗ - “ಜ್‌' ಕಾರಕ್ಕೆ “ಜೋಃಕುಃ” ಎ೦ಬ ಸೂತ್ರದಿಂದ ಕುತ್ಸ(ಕ್‌) 
ಬಂದು ಉವಕ್‌4ಥ=ಉವಕ್ಕ ಎಂದು ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಉಳಿದ 


ತಿಣನ್ರೇ ಅದಾದಿ-ಉಭಯಪದಿ ರೂಪಗಳು 723 


ರೂಪಗಳು ಸಿದ್ಧವಾಗುತ್ತವೆ. 

ಲಿಟ್‌: (ಪರಸೆ ಪದ) ರೂಪಗಳು: ಉವಾಚ, ಊಚತುಃ, ಊಚುಃ ಉವಚಿಥ/ 
ಉವಕ್ಕ, ಊಚಥುಃ, ಊಚ। ಉವಾಚ/ಉವಚ, ಊಚಿವ, ಊಚಿಮ। 

(ಆತ್ಮನೇಪದ) ರೂಪಗಳು: ಊಚೇ, ಊಚಾತೇ, ಊಚಿರೇ। ಊಚಿಷೇ, ಊಚಾಥೇ, 
ಊಚಿದ್ದೇಃ ಊಚೇ ಊಚಿವಹೇ, ಊಚಿಮಹೇ। 

ಸೂಚನೆ- “ವಚಿ ಸ್ವಿ ಯಜಾದೀನಾಂ ಕಿತಿ” ಎಂಬ ಸೂತ್ರದಿಂದ ಮೊದಲು 
ಸಂಪ್ರಸಾರಣವಾದಮೇಲೆ ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಲುಟ್‌:(ಪರಸ್ಕೈಪದ):ಉದಾ- ವಕ್ತಾ, ವಕ್ತಾರೌ, ವಕ್ತಾರಃ - "ಬ್ರೂ' ಧಾತುವಿಗೆ 
"ವಚ್‌' ಆದೇಶ ಬಂದು ವಚ್‌-ತಿ ಎಂದಿದ್ದಾಗ, “ತಿ' ಗೆ "ಡಾ' ಆದೇಶ ಬಂದು 
ಧಾತುವಿನ ನಂತರ ತಾಸ್‌ ಪ್ರತ್ಯಯ ಬಂದು ವಚ್‌4+ತಾಸ್‌*ಡಾ (ಆ) ಎಂದಿದ್ದಾಗ, 
“ಜೋಕುಃ” ಎಂಬುದರಿಂದ “ಚ್‌' ಕಾರಕ್ಕೆ “ಕ್‌” ಕಾರಬ೦ದು, “ತಾಸಸ್ತ್ರ್ಯೋರ್ಲೋಪಃ” 
ಎಂಬುದರಿಂದ “ತಾಸ್‌' ನ “ಸ್‌? ಕಾರಕ್ಕೆ ಲೋಪ ಬಂದು ವಕ್‌+ತಾ4೮-ವಕ್ತಾ 
ಎಂದು ರೂಪವಾಗುತ್ತದೆ. ರೂಪಗಳು: ವಕ್ತಾ, ವಕ್ತಾರೌ, ವಕ್ತಾರಃ ವಕ್ತಾಸಿ, ವಕ್ತಾಸ್ಥ, 
ವಕ್ತಾಸ್ಸ ವಕಾಸ್ಕಿ ವಕ್ತಾಸ್ಟಃ, ವಕ್ತಾಸ್ಮಃ 

(ಆತ್ಮನೇಪದ) ರೂಪಗಳು: ವಕ್ತಾ, ವಕ್ತಾರೌ, ವಕ್ತಾರಃ। ವಕ್ತಾಸೇ, ವಕ್ತಾಸಾಥೇ, 
ವಕ್ತ್ಷಾದ್ದೇ। ವಕ್ತಾಹೇ, ವಕ್ತಾಸ್ವಹೇ, ವಕ್ತಾಸ್ಮಹೇ। 

ಲೃಟ್‌: (ಪರಸ್ಮೈಪದ) 

ಉದಾ- ವಕ್ಷ್ಯತಿ - ಪ್ರಥಮಪುರುಷ ಏಕವಚನದಲ್ಲಿ "ಬ್ರೂ' ಧಾತುವಿಗೆ "ವಚ್‌' 
ಆದೇಶ ಬಂದು ಅದಕ್ಕೆ ತಿಬಾದೇಶ ಬಂದು ವಚ್‌*ತಿ ಎಂದಿದ್ದಾಗ, ಧಾತುವಿನ 
ಪರದಲ್ಲಿ “ಸ್ಕತಾಸೀಲ್ಕಲುಟೋಃ” ಎಂಬುದರಿಂದ "ಸ್ಯ' ಪ್ರತ್ಯಯ ಬಂದು ವಚ್‌ಸ್ಯತಿ 
ಎಂದಿರುತ್ತದೆ. “ಜೋಃ ಕುಃ” ಎಂಬ ಸೂತ್ರದಿಂದ "ಚ್‌' ಕಾರಕ್ಕೆ ಕುತ್ಸ(ಕ್‌) ಬಂದು 
“ಆದೇಶಪ್ರತ್ಯಯಯೋಃ?” ಎಂಬುದರಿಂದ "ಸ್‌' ಕಾರಕ್ಕೆ ಷತ್ವ(ಷ್‌) ಬಂದು "ಕ್‌' 'ಷ್‌' 
ಗಳು ಸೇರಿ "ಕ್ಡ ಆದಮೇಲೆ ವಕ್ಷ್ಯತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ವಕ್ಷ್ಯತಿ, ವಕ್ಷ ತಃ, ವಕ್ಷ್ಯನ್ತಿ! ವಕ್ಷ್ಯಸಿ, ವಕ್ಷ್ಯಥಃ, ವಕ್ಷ್ಯಥ। ವಕ್ಷ್ಯಾಮಿ, 
ವಕ್ಷಾ ಕವಿ ವಕ್ಷ್ಯ್ಯಾಮಃ 

(ಆತ್ಮನೇಪದ ರೂಪಗಳು: ವಕ್ಷ್ಯತೇ, ವಕ್ಷ್ಯೇತೇ, ವಕ್ಷ್ಯನ್ನೇವಕ್ಷ ಸೇ, ವಕ್ಷ್ಯೇಥೇ, 
ವಕ್ಷದ್ದೇ। ವಕ್ಷ್ಯೇ, ವಕ್ಷಾ ಕವಹೇ. ವಕ್ಷ್ಯಾಮಹೇ। 

ಲೋಟ್‌: (ಪರಸ್ಕೈಪದ) ರೂಪಗಳು: ಬ್ರವೀತು/ಬ್ರೂತಾತ್‌, ಬ್ರೂತಾಮ್‌, ಬ್ರುವನ್ನು। 
ಬ್ರೂಹಿ/ಬ್ರೂತಾತ್‌, ಬ್ರೂತಮ್‌, ಬ್ರೂತ। ಬ್ರವಾಣಿ, ಬ್ರವಾವ, ಬ್ರವಾಮ। 

(ಆತ್ಮನೇಪದ) ರೂಪಗಳು: ಬ್ರೂತಾಮ್‌, ಬ್ರುವಾತಾಮ್‌, ಬ್ರುವತಾಮ್‌। ಬ್ರೂಷ್ವ, 
ಬ್ರುವಾಥಾಮ್‌, ಬ್ರೂದ್ವಮ್‌। ಬ್ರವೈ, ಬ್ರವಾವಹೈ, ಬ್ರವಾಮಹೈ। 

ಲಜಕ; (ಪರಸ್ಮೈಪದ) ರೂಪಗಳು: ಅಬ್ರವೀತ್‌, ಅಬ್ರೂತಾಮ್‌, ಅಬ್ರುವನ್‌। 


724 ಲಘುಸಿದ್ಧಾಂತ ಕೌಮುದೀ 


ಅಬ್ರವೀಹಿ, ಅಬ್ರೂತಮ್‌, ಅಬ್ರೂತ। ಅಬ್ರವಮ್‌, ಅಬ್ರೂವ, ಅಬ್ರೂಮ। 

(ಆತ್ಮನೇಪದ)ರೂಪಗಳು: ಅಬ್ರೂತ, ಅಬ್ರುವಾತಾಮ್‌, ಅಬ್ರುವತ। ಅಬ್ರೂಥಾಃ, 
ಅಬ್ರುವಾಥಮ್‌, ಅಬ್ರೂದ್ವಮ್‌। ಅಬ್ರುವಿ, ಅಬ್ರೂವಹಿ, ಅಬ್ರೂಮಹಿ। 

ವಿಧಿಲಿಜ್‌: (ಪರಸ್ಕೈಪದ ರೂಪಗಳು: ಬ್ರೂಯಾತ್‌, ಬ್ರೂಯಾತಾಮ್‌, ಬ್ರೂಯುಃ 
ಬ್ರೂಯಾಃ, ಬ್ರೂಯಾತಮ್‌, ಬ್ರೂಯಾತ। ಬ್ರೂಯಾಮ್‌, ಬ್ರೂಯಾವ, ಬ್ರೂಯಾಮ। 

(ಆತ್ಮನೇಪದ ರೂಪಗಳು: ಬ್ರುವೀತ, ಬ್ರುವೀಯಾತಾಮ್‌, ಬ್ರುವೀರನ್‌। ಬ್ರುವೀಥಾಃ, 
ಬ್ರುವೀಯಾಥಾಮ್‌, ಬ್ರುವೀದ್ವಮ್‌। ಬ್ರುವೀಯ, ಬ್ರುವೀವಹಿ, ಬ್ರುವೀಮಹಿ। 

ಆಶೀರ್ಲಿಜ್‌ : (ಪರಸ್ಥೆ ಕೈಪದ) ರೂಪಗಳು: ಉಚ್ಛಾತ್‌, ಉಚ್ಯಾಸ್ತಾಮ್‌, ಉಚ್ಛಾಸುಃ 
ಉಚ್ಯಾಃ, ಉಚ್ಯಾಸ್ತಮ್‌, ಉಚ್ಛ್ಯಾಸ ಉಚ್ಯಾಸಮ್‌, ಉಚ್ಯಾಸ್ತ್ವ, ಉಚ್ಛಾಸ್ನು 

ಆತ್ಮನೇಪದ ರೂಪಗಳು: ವಕ್ಷೀಷ್ಟ ವಕ್ಷೀಯಾಸ್ತಾಮ್‌, ವಕ್ಷೀರನ್‌। ವಕ್ಷೀಷ್ಠಾಃ, 
ವಕ್ಷೀಯಾಸ್ಥಾಮ್‌, ವಕ್ಷೀದ್ವಮ್‌। ವಕ್ಷೀಯ, ವಕ್ಷೀವಹಿ, ವಕ್ಷೀಮಹಿ। 
ಎ ಆ A A ಎ 
(ಛಿ ಗೆ ಅಣ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 5೨8.ಅಸ್ಕತಿ-ವಕ್ತಿ-ಖ್ಯಾತಿಭ್ಯೋಣ”್‌ (3.1.52) 

ವೃತ್ತಿಃ-ಏಭ್ಯಃ ಜ್ಲೇಃ ಅಜ್‌ ಸ್ಯಾತ್‌! 

ಪ. ಛೇ. ಅಸ್ಯತಿ-ವಕ್ತಿ-ಖ್ಯಾತಿಭ್ಯಃ, ಅಜ್‌। 

ಅ. ವೃ. - "ಚ್ಲೇಃ ಸಿಚ್‌” ಎಂಬ ಸೂತ್ರದಿಂದ “ಜ್ಲೇಃ' ಎಂಬ ಪದವೂ, ಮತ್ತು 
“ಚಿಶ್ರಿದ್ದುಸುಭ್ಯಃ ಕರ್ತರಿ ಚಜ್‌” ಎ೦ಬ ಸೂತ್ರದಿ೦ದ "ಕರ್ತರಿ' ಎಂಬ ಪದವೂ, “ಚ್ಚ 
ಲುಜೆ” ಎಂಬ ಸೂತ್ರದಿಂದ "ಲುಜಿ' ಎಂಬ ಪದವೂ ಅನುವೃತವಾಗುತ್ತವೆ. 

ಅರ್ಥ- ಅಸ್‌, ವಚ್‌ ಮತ್ತು ಖ್ಯಾ ಈ ಧಾತುಗಳ ನಂತರ ಇರುವ "ಚ್ಲಿ' ಗೆ "ಅಜ್‌' 
ಆದೇಶವು ಬರುತ್ತದೆ. y 

(ಉಮ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- ೮೨೨.ವಚ ಉಮ್‌ (7.4.2೦) 

ವೃತ್ತಿಃ-ಅಜಿ ಪರೆ। ಅವೋಚತ್‌, ಅವೋಚತ। ಅವಕ್ಷ್ಯತ್‌ಅವಕ್ಷ್ಯತ ಗಣಸೂತ್ರಮ್‌- 
ಚರ್ಕರೀತ೦ ಚ ಚರ್ಕರೀತಂ ಇತಿ ಯಜ್ಞುಗನ್ತಸ್ಯ ಸಂಜ್ಞಾ ತದದಾದೌ ಬೋಧ್ಯಮ್‌। 
ಊರ್‌ ಆಚ್ಚಾದನೇ।25| 

ಪ. ಛೇ. - ವಚಃ, ಉಮ್‌। 

ಅ. ವೃ - “ಯದ್ರುಶೋಇಜಿ ಗುಣಃ” ಎಂಬ ಸೂತ್ರದಿಂದ "ಅಜೆ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-"ಅಜ್‌' ಪರದಲ್ಲಿದ್ದಾಗ, “ವಚ್‌' ಧಾತುವಿಗೆ "ಉಮ್‌(ಉ)' ಆಗಮವು 
ಬರುತ್ತದೆ. ಈ ಆಗಮವು "ಮಿತ್‌' ಆಗಿ ಇರುತ್ತದೆ. 


ತಿಐನ್ತೇ ಅದಾದಿ-ಉಭಯಪದಿ ರೂಪಗಳು 725 


ಲುಜಕೆ: (ಪರಸೆ ಪದ) 

ಉದಾ- ಅವೋಚತ್‌ - ಪ್ರಥಮಪುರುಷ ಏಕವಚನದಲ್ಲಿ "ಬ್ರೂ' ಧಾತುವಿನ 
ನಂತರ ಲುಜ್‌ ಸೇರಿಸಿದಾಗ, “ಬ್ರುವೋ ವಚಿಃ” ಎಂಬ ಸೂತ್ರದಿಂದ ph ಆದೇಶವು 
ಬಂದು ವಚ್‌+ತಿ ಎಂದಿದ್ದಾಗ ಧಾತುವಿಗೆ ಅಡಾಗಮ ಬಂದು ಅವಚ್‌ತಿ ಎಂದಿರುತ್ತದೆ. 
“ಇತಶ್ಚ” ಎಂಬುದರಿಂದ “ತಿ' ನಲ್ಲಿರುವ “ಇ' ಕಾರಕ್ಕೆ ಲೋಪ ಬ೦ದು ಅವಚ್‌+ತ್‌ 
ಎಂದಿರುತ್ತದೆ. “ಜ್ಲೆ' ಗೆ "ಸಿಚ್‌' ಬರಬೇಕಾದದ್ದನ್ನು ಬಾಧಿಸಿ “ಅಸ್ಯತಿ-ವಕ್ಕಿ- 
ಖ್ಯಾತಿಭ್ಯೋಜ್‌” ಎಂಬ ಸೂತ್ರದಿಂದ "ಅಜ್‌' ಆದೇಶ ಬಂದು ಅವಚ್‌4ಅ+ತ್‌ 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ "ಉಮ್‌' ಆಗಮವು ಬರುತ್ತದೆ. ಇದು "ಮಿತ್‌' 
ಆಗಿರುವುದರಿಂದ “ಮಿದಚೋಂತತ್ಕಾತ್ತರಃ” ಎ೦ಬ ಸೂತ್ರದ ಪ್ರಕಾರ ವ್‌' ಕಾರೋತ್ತರ 
“ಅ' ಕಾರದ ನಂತರ ಬಂದು ಅವ4ಉಚ್‌4ಅ4+ತ್‌ ಎಂದಿರುತ್ತದೆ. "ಅ' ಕಾರ "ಉ' 
ಕಾರಗಳಿಗೆ ಗುಣ ಬಂದು ಅವೋಚ್‌.- ಅತ್‌ ಅವೋಚತ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

ರೂಪಗಳು: ಅವೋಚತ್‌, ಅವೋಚತಾಮ್‌, ಅವೋಚನ್‌। ಅವೋಚಃ, ಅವೋಚತಮ್‌, 
ಅವೋಚತ। ಅವೋಚಮ್‌, ಅವೋಚಾವ, ಅವೋಚಾಮ। 

ಆತ್ಮನೇಪದ ರೂಪಗಳು: ಅವೋಚತ, ಅವೋಚೇತಾಮ್‌,ಅವೋಚನ್ನ! ಅವೋಚಥಾಃ, 
ಅವೋಚೇಥಾಮ್‌, ಅವೋಚಧ್ವಮ್‌। ಅವೋಚೇ, ಅವೋಚಾವಹಿ, ಅವೋಚಾಮಹಿ। 

ಲೃಜಕ: (ಪರಸ್ಕೈಪದ) ರೂಪಗಳು: ಅವಕ್ಷ ಟ್‌. ಅವಕ್ಷ್ಯತಾಮ್‌, ಅವಕ್ಷ್ಯನ್‌। 
ಅವಕ್ಷೆ ಕೆ ಅವಕ್ಷ ತಮ್‌, ಅವಕ್ಷ ತೆ! ಅವಕ್ಷ ಮ್‌, ಅವಕ್ಷಾ ವ, ಅವಕ್ಷಾ ಮ! 

ಆತ್ಮನೇಪ ದ ಸಷ: ಅವಕ್ಷ ತೆ ಅವಕ್ಷೆ ನತಾಮ್‌, ಅವಕ್ಷ ನ! oa ಕ್ಷ್ಯಥಾಃ, 
ಅವಕ್ಷ್ಯೆ ಅಥಾಮ್‌, ಅವಕ್ಷ್ಯದ್ವಮ್‌। ಅದಕ್ಷ KS ಅವಕ್ಷಾ ವಹಿ, ಅವಕ್ಷಾ “ಮಹಿ. 

ಗಣಸೂತ್ರಮ್‌-ಚರ್ಕರೀತಂ ಚ ಚರ್ಷಕೀತ ಎಂಬುದು ಯಜ್ಞಾಗನ್ನದ 
ಸಂಜ್ಞೆಯಾಗಿದೆ. ಪಾಣಿನಿಯವರು ಇದನ್ನು ಅದಾದಿಗಣದಲ್ಲಿ ಪಡಿಸಿದ್ದಾರೆ. 
ಪಾಣಿನಿಯವರಿಗಿಂತ ಪುರ್ವದಲ್ಲಿದ್ದ ಆಚಾರ್ಯರು ಯಜ್ಞಾಗನ್ತ ಧಾತುಗಳಿಗೆ ಚರ್ಕರೀತ 
ಸಂಜ್ಞೆಯನ್ನು ಕೊಟ್ಟಿದ್ದರು. ಅದರ ಪ್ರಕ್ರಿಯೆಯನ್ನು ಪಾಣಿನಿಯವರು ಇಲ್ಲಿ 
ಉದಾಹರಿಸಿದ್ದಾರೆ. "ಚರ್ಕರೀತ' ವನ್ನು ಪಠಿಸಿದ ಕಾರಣದಿಂದ ಯಜ್ಞುಗನ್ತದಲ್ಲಿ 
“ಅಧಿಪ್ರಭೃತಿಭ್ಯಃ ಸಹಪಃ” ಎಂಬ ಸೂತ್ರದಿಂದ “ಶಪ್‌'ಗೆ ಲುಕ್‌ ಬರಬಹುದಾಗಿದೆ). 

5. ಊರ್ಣುಳ್‌್‌ ಆಚ್ಛಾದನೆ (ಮುಚ್ಚುವುದು) - ಇದರಲ್ಲಿ ಊರ್ಣು ಮಾತ್ರ 
ಉಳಿಯುತ್ತದೆ. ಇದು ಇಗೆತ್‌ ಆಗಿ ಇರೋಣದರಿಂದ ಉಭಯಪದಿಯಾಗಿಯೂ, 
ಅನೇಕಾಚ್‌ ಆಗಿರುವುದರಿಂದ ಸೇಟ್‌ ಆಗಿಯೂ ಇರುತ್ತದೆ. 

(ವೈಕಲ್ತಕವಾಗಿ ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ- 6೦೦.ಊಣೋತೇರ್ವಿಭಾಷಾ (7.9.೨೦) 

ವೃತ್ತಿಃ-ವಾ ವೃದ್ಧಿಃ ಸ್ಯಾತ್‌ ಹಲಾದೌ ಪತಿ ಸಾರ್ವಧಾತುಕೇ। ಊರ್ಣೌತಿ/ 
ಊರ್ನೋೇತಿ ಊರ್ಣುತಸಿ ಊರ್ಣವನಿ। ಊರ್ಣುತೇ। ಊರ್ಣುವಾತೇ। 


726 ಲಘುಸಿದ್ಧಾಂತ ಕೌಮುದೀ 


ಊರ್ಣುವತೇ। 

ವಾ। ಊರ್ಣೋತೇರಾಮ್‌ ನೇತಿ ವಾಚ್ಯಮ್‌ 

ಪ. ಛೇ. - ಊರ್ಣೋತೇಃ, ವಿಭಾಷಾ। 

ಅ. ವೃ. -“ಉತೋವೃದ್ಧಿರ್ಲುಕಿ ಹಲಿ” ಎಂಬ ಸೂತ್ರದಿಂದ “ವೃದ್ಧಃ ಮತ್ತು 
“ಹಲಿ' ಎಂಬ ಪದಗಳೂ, ಹಾಗೂ “ನಾಭ್ಯಸ್ತಸ್ಯಾಚಿ ಪಿತಿ ಸಾರ್ವಧಾತುಕೇ” ಎಂಬ 
ಸೂತ್ರದಿಂದ "ಪಿತಿ' ಮತ್ತು "ಸಾರ್ವಧಾತುಕೇ' ಎ೦ಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಹಲಾದಿಯೂ ಮತ್ತು "ಪಿತ್‌' ಆದ ಸಾರ್ವಧಾತುಕವು ಪರದಲ್ಲಿದ್ದಾಗ, 
"ಊರ್ಣುಇ್‌' ಧಾತುವಿಗೆ ವಿಕಲ್ಲವಾಗಿ ವೃದ್ಧಿಯು ಬರುತ್ತದೆ. 

ಲಟ್‌: (ಪರಸ್ಮೈ ಪದ) 

ಉದಾ- ಊರ್ಣೌತಿ/ಊರ್ಣೋತಿ - ಪ್ರಥಮಪುರುಷ ಏಕವಚನದಲ್ಲಿ "ಊರ್ಣು' 
ಧಾತುವಿನ ನಂತರ “ಲಟ್‌' ಆದೇಶವಾದ "ತಿಪ್‌(ತಿ)' ಬಂದು, ಧಾತುವಿನ ನಂತರ 
“ಶಪ್‌(ಅ)' ಬಂದು ಅದಕ್ಕೆ "ಲುಕ್‌' ಬಂದಾಗ, ಊರ್ಣು-ತಿ ಎಂದಿರುತ್ತದೆ. “ತಿ' ಇದು 
"ಏತ್‌' ಆಗಿರುವುದರಿಂದ ಪ್ರಕೃತ ಸೂತ್ರದಿಂದ “ಣು' ನಲ್ಲಿರುವ "ಉ' ಕಾರಕ್ಕೆ ವೈಕಲ್ಲಿಕವಾಗಿ 
“ವೃದ್ಧಿ(ಔ)' ಬಂದು ಊರ್ಣೌತಿ ಎಂದು ರೂಪವು ಸಿದ್ದವಾಗುತ್ತದೆ. ವೃದ್ಧಿ ಬಾರದ 
ಪಕ್ಷದಲ್ಲಿ “ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬುದರಿಂದ "ಉ' ಕಾರಕ್ಕೆ “ಗುಣ' 
ಬಂದು ಊರ್ಣೋತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಊರ್ಣೌಷಿ/ ಗೂರ್ಣೋಷಿ, ಊರ್ಣೌಮಿ/ ಗೂರ್ಣೋಮಿ - "ಪತ್‌ 
ಆಗಿರುವ ಮಧ್ಯಮಪುರುಷ ಏಕವಚನ(ಸಿಪ್‌) ಮತ್ತು ಉತ್ತಮಪುರುಷಏಕವಚನ(ಮಿಪ್‌) 
ಇವೆರಡೂ ಪ್ರತ್ಯಯಗಳಿದ್ದಾಗ, ಇದೇರೀತಿಯಲ್ಲಿ ಮೇಲಿನಂತೆ ಎರಡೆರಡು ರೂಪಗಳು 
ಬರುತ್ತವೆ. 

ಉದಾ- ಊರ್ಣುತಃ- ಪ್ರಥಮಪುರುಷ ದ್ವಿವಚನದಲ್ಲಿ ಇದು "ಅಪಿತ್‌' ಅದ 
ಸಾರ್ವಧಾತುಕವಾಗಿರುವುದರಿಂದ ಜಿದ್ದದ್ದಾವವನ್ನು ಹೊಂದಿ ಗುಣ ಬಾರದೇ ಊರ್ಣುತಃ 
ಎಂದು ರೂಪವಾಗುತ್ತದೆ. 

ಉದಾ- ಊರ್ಣುವನ್ತಿ- ಪ್ರಥಮಪುರುಷ ಬಹುವಚನದಲ್ಲಿ "ಯು' ಪ್ರತ್ಯಯವನ್ನು 
ಸೇರಿಸಿದಾಗ, "ರುಖ್‌' ಗೆ "ಅನ್‌' ಆದೇಶ ಬಂದು ಊರ್ಣು +ಅನ್‌+ಇ ಎಂದಿದ್ದಾಗ, 
“ಅಚಿಶ್ನುಧಾತುಭ್ರುವಾಂ ಯ್ವೋರಿಯಜುವಜ್‌ೌ? ಎಂಬ ಸೂತ್ರದಿಂದ "ಣು' ನಲಿರುವ 
"ಉ'ಕಾರಕ್ಕೆ “ಉವಜ್‌(ಉವ್‌)' ಆದೇಶ ಬಂದು ಊರ್ಣ್‌4ಉವ್‌4ಅನ್‌*ಇವ 
ಊರ್ಣುವದ್ತಿ ಎಂದು ರೂಪವಾಗುತ್ತದೆ. 

ರೂಪಗಳು: ಊರ್ಣೌತಿ/ಗೂರ್ಣೋತಿ, ಊರ್ಣುತಃ, ಊರ್ಣವನ್ನಿ ಊರ್ಣೌಷಿ/ 
ಊರ್ಣೋಷಿ, ಊರ್ಣುಥಃ, ಊರ್ಣುಥ। ಊರ್ಣೌಮಿ/ಗೂರ್ಣೋಮಿ, ಊರ್ಣುವಃ, 
ಊರ್ಣುಮಃ। ` 

ಸೂಚನೆ: ಸಾರ್ವಧಾತುಕ "ಲ್‌' ಕಾರಗಳಾದ ಲಟ್‌, ಲಜ್‌, ಲಿಜ್‌, ಲೋಟ್‌ 


ತಿಐನ್ರೇ ಅದಾದಿ-ಉಭಯಪದಿ ರೂಪಗಳು 727 


ಗಳಲ್ಲಿ, ತಿಪ್‌, ಸಿಪ್‌, ಮಿಪ್‌, ಗಳು "ಮಿತ್‌' ಆಗಿವೆ. ವಿಧಿಲಿಜ್‌ ನಲ್ಲಿ ಯಾಸುಟ್‌ 
ಆಗಮವು “ಸಾರ್ವಧಾತುಕಮಪಿತ್‌” ಎಂಬುದರಿಂದ ಜಿತ್‌ ಆಗೋಣದರಿಂದ ವೃದ್ಧಿಯು 
ಬರುವುದಿಲ್ಲ. 

(ಆತ್ಮನೇಪದ) - ಆತ್ಮನೇಪದದಲ್ಲಿ ಎಲ್ಲ ಪ್ರತ್ಯಯಗಳೂ ಅಪಿತ್‌ ಆಗಿರುವುದರಿಂದ 
ಜಿದ್ದದ್ಧಾವವನ್ನು ಹೊಂದುವುದರಿಂದ “ಕ್ವಿತಿ” ಎ೦ಬ ಸೂತ್ರದಿಂದ ಗುಣ-ವೃದ್ಧಿಗಳು 
ನಿಷೇಧಿಸಲ್ಪಟ್ಟಿವೆ. 

ರೂಪಗಳು: ಊರ್ಣುತೇ, ಊರ್ಣುವಾತೇ, ಊರ್ಣುವತೇ। ಊರ್ಣುಷೇ, 
ಊರ್ಣುವಾಥೇ, ಊರ್ಣುದ್ವೇ। ಊರ್ಣುವೇ, ಊರ್ಣುವಹೇ, ಊರ್ಣುಮಹೇ। 

ಲಿಟ್‌: (ಪರಸ್ಕೈಪದ) 

ವಾ। ಊರ್ಣೋತೇರಾಮ್‌ ನೇತಿ ವಾಚ್ಯಮ್‌- 

“"ಊರ್ಣು' ಧಾತುವಿನ ನಂತರ "ಲಿಟ್‌' ನಲ್ಲಿ "ಆಮ್‌' ಪ್ರತ್ಯಯ ಬರುವುದಿಲ್ಲ. 

“ಕಾಸ್ಯನೇಕಾಚ್‌ ಆಮ್‌ ವಕ್ತವ್ಯಃ” ಎಂಬ ವಾರ್ತಿಕವು “ಇಜಾದೇಶ್ವ 
ಗುರುಮತೋಇನೃಚ್ಛಃ” ಎಂಬ ಸೂತ್ರದಿಂದ ಬರಬೇಕಾದ "ಆಮ್‌' ನ್ನು ಪ್ರಕೃತ 
ವಾರ್ತಿಕವು ನಿಷೇಧಿಸುತ್ತದೆ. 

(ಧ್ವಿತ್ವವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ- 6೦1ನ ನ್‌-ದ್‌-ರಾಃ ಸಂಯೋಗಾದಯಃ (6.13) 

ವೃತ್ತಿಃ-ಅಚಃ ಪರಾಃ ಸಂಯೋಗಾದಯಃ ನದರಾ ದ್ವೀ ನ ಭವನಿ ನು ಶಬ್ದಸ್ಯ 
ದ್ವಿತ್ವಮ್‌। ಊರ್ಣುನಾವ। ಊರ್ಣುನುವತುಃ ಊರ್ಣುನುವುಃ। 

ಪ. ಛೇ. - ನ, ನ್‌-ದ್‌-ರಾಃ, ಸಂಯೋಗಾದಯಃ 

ಅ. ವೃ.-“ಅಜಾದೇರ್ದ್ವಿತೀಯಸ್ಯ” ಸೂತ್ರದಿಂದ "ಅಜಾದೇಃ' ಎಂಬ ಪದವೂ; 
“ಏಕಾಚೋ ದ್ವೇ ಪ್ರಥಮಸ್ಯ” ಸೂತ್ರದಿಂದ “ದ್ವೇ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- "ಅಚ್‌'ಗಿ೦ತ ಪರದಲ್ಲಿರುವ ಸಂಯೋಗದ ಆದಿಯಲ್ಲಿ ಇರುವ ನ್‌, ದ್‌, 
ರ್‌, ಗಳಿಗೆ ದ್ವಿತ್ವವು ಬರುವುದಿಲ್ಲ. 

ವಿವರಣೆ: "ಊರ್ಣು' ಎಂಬಲ್ಲಿ ಆದಿಯಲ್ಲಿ "ಅಚ್‌' ವರ್ಣವಾದ "ಊ' ಕಾರವಿದೆ. 

ಉದಾ- ಊರ್ಣು-“ಅಜಾದೇರ್ದ್ವಿತೀಯಸ್ಕ” ಎಂಬ ಸೂತ್ರದಿಂದ ಎರಡನೆಯ 
"ಏಕಾಚ್‌* ಆದ "ರ್ಣು' ಶಬ್ದಕ್ಕೆ ದ್ವಿತ್ಛವು ಬರಬೇಕಾಗಿತ್ತು. ಆದರೆ ಈ "ರ್ಣ' ಶಬದಕ್ಕೆ 
ದ್ವಿತ್ವ ಮಾಡಲು ಆಚಾರ್ಯರಿಗೆ ಇಷ್ಟವಿಲ್ಲ ಆದುದರಿಂದ ಪ್ರಕೃತ ಸೂತ್ರದಿಂದ ರೇಫ(ರ್‌) 
ಕೈ ದ್ವಿತ್ವವು ನಿಷೇಧಿಸಲ್ಪಟ್ಟಿದೆ. ಆಗ "ನು' ಗೆ ದ್ವಿತ್ವ ಬರಬಹುದೇ ಎಂದರೆ ಬರುವುದಿಲ್ಲ. 
ಯಾಕೆಂದರೆ ರೇಫದ ಸಂಬಂದವಿದ್ದಾಗ "ನ್‌' ಕಾರಕ್ಕೆ ಣತ್ವವು ಆಗಿತ್ತು. ಈಗ ರೇಫವನ್ನು 
ಬೇರ್ಪಡಿಸಿದ್ದರಿ೦ದ "ನಿಮಿತ್ತಾಪಾಯೇ ನೈಮಿತ್ತಿಕಸ್ಕಾಪ್ಯಪಾಯಃ' ಎಂಬ ನಿಯಮದಿಂದ 
“ಣ್‌' ಕಾರವು "ನ್‌' ಕಾರವಾಗಿದೆ. ಆದುದರಿಂದ "ಣು' ವರ್ಣವು "ನು' ವರ್ಣವಾಗಿದೆ. 


728 ಲಘುಸಿದ್ಧಾಂತ ಕೌಮುದೀ 


ಆದ್ದರಿಂದ "ನು' ವರ್ಣಕ್ಕೆ ಮಾತ್ರ ದ್ವಿತ್ವ ಬರುತ್ತದೆ. ಎಂದು ತಿಳಿಯಬೇಕು. 

ಲಿಟ್‌: (ಪರಸಮೈಪದ) - ಉದಾ- ಊರ್ಣುನಾವ- ಪ್ರಥಮಪುರುಷ ಏಕವಚನದಲ್ಲಿ 
"ಊರ್ಣು' ಧಾತುವಿನಮೇಲೆ “ಲಿಟ್‌' ಆದೇಶವಾದ "ತಿಪ್‌(ತಿ)' ಬಂದು ಅದಕ್ಕೆ ಅಭಿನವ 
ಆಖ್ಯಾತಪ್ರತ್ಯಯವಾದ "ಇಲ್‌(ಅ)' ಬರುತ್ತದೆ. ಆಗ ಊರ್ಣು4ಅ ಎಂದಿರುತ್ತದೆ. 
ಊರ್‌*ಣು ಎಂಬಲ್ಲಿ ನಿಮಿತ್ತವಾದ ರೇಫ್‌(ರ್‌)ವನ್ನು ಬೇರ್ಪಡಿಸಿದ್ದರಿಂದ ನೈಮಿತ್ತಿಕವಾದ 
"ಣು' ವನ್ನು "ನು' ಎಂದು ಭಾವಿಸಬೇಕು. ಆಗ ಊರ್‌+ನು4ಅ ಎಂದಿರುತ್ತದೆ. ಆಗ 
ಪ್ರಕೃತ ಸೂತ್ರದಿಂದ "ನು'ಗೆ ದ್ವಿತ್ವ ಬಂದು ಊರ್‌. ನು.ನು.-ಅ ಎಂದಿದ್ದಾಗ, ಅಭ್ಯಾಸದ 
“ನ್‌' ಕಾರಕ್ಕೆ ರೇಫದ ಸಂಬಂಧವಿರುವುದರಿಂದ ಅದಕ್ಕೆ ಣತ್ವ್ಲಣು) ಬಂದು 
ಊರ್‌+ಣು+ನು4ಅ ಎಂದಿರುತ್ತದೆ. “ಅಚೋಜ್ಜ್‌ತಿ” ಎಂಬ ಸೂತ್ರದಿಂದ ಕೊನೆಯ 
"ಉ' ಕಾರಕ್ಕೆ ವೃದ್ಧಿ ಬಂದು ಊರ್ಣನೌ4ಅ ಎಂದಿದ್ದಾಗ "ಆವ್‌' ಆದೇಶ ಬಂದು 
ಊರ್ಣುನಾವ ಎಂಬ ರೂಪವು ಸಿದ್ಧಿಸುತ್ತದೆ. 

 ಉದಾ- ಊರ್ಣುನುವತು೬ ಊರ್ಣುನುವುಃ- ಪ್ರಥಮಪುರುಷ ದ್ವಿವಚನ 
ಬಹುವಚನಗಳಲ್ಲಿ ಅತುಸ್‌ ಮತ್ತು ಉಸ್‌ ಎಂಬ ಅಭಿನವ ಆಖ್ಯಾತ ಪ್ರತ್ಯಯಗಳು 
ಆದೇಶಗಳಾಗಿ ಬಂದಾಗ, ಈ ಪ್ರತ್ಯಯಗಳು ಅಪಿತ್‌ ಆಗಿರುವುದರಿಂದ ವುಗಳಿಗೆ 
ಕಿದ್ದದ್ಧಾವ ಬರುವುದರಿಂದ “ಉ' ಕಾರಕ್ಕೆ ಗುಣಬಾರದೇ “ಧಾತುಶ್ನುಭ್ರುವಾ 
ಯ್ವೋರಿಯಜುವಜೌ” ಎಂಬ ಸೂತ್ರದಿಂದ "ಉವಜ್‌ `(ಉವ್‌)' ಆದೇಶ ಬಂದು 
ಪ್ರಕೃತ ರೂಪಗಳು ಸಿದ್ಧವಾಗುತ್ತವೆ. 
(ವೈಕಲ್ಪಕವಾಗಿ ಜೆದ್ದದ್ಧಾವನ್ನು ವಿಧಿಸುವ ಸೂತ್ರ) 

ಸೂತ್ರ- 6೦2. ವಿಭಾಷೋರ್ಣೊಃಃ (1.2.3) 

ವೃತ್ತಿಃ-ಇಡಾದಿಪ್ರತ್ಯಯಃ ವಾ ಜಿತ್‌ ಸ್ಯಾತ್‌ ಊರ್ಣುನುವಿಥ, ಊರ್ಣುನವಿಥ 
ಊರ್ಣುವಿತಾ, ಊರ್ಣವಿತಾ, ಊರ್ಣುವಿಷ್ಯತಿ, ಊರ್ಣವಿಷ್ಯತಿ। ಊರ್ಣೋತು, 
ಊರ್ಣೌತು। ಊರ್ಣವಾನಿ। ಊರ್ಣವೈ। 

ಪ. ಛೇ.- ವಿಭಾಷಾ, ಊರ್ಣೋಃ 

ಅ.ವ್ಯ.-“ವಿಜ ಇಟ್‌” ಎಂಬ ಸೂತ್ರದಿಂದ "ಇಟ್‌' ಎಂಬ ಪದವೂ ಮತು 
“ಗಾಜ್ಜ್‌ ಕುಟಾದಿಭ್ಯೋಇಳ್‌ ಇ್ಸ್‌ಜಿತ್‌” ಎಂಬ ಸೂತ್ರದಿಂದ “ಜಿತ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- "ಊರ್ಣುಇ್‌(ಊರ್ಣು)' ಧಾತುವಿನಪರದಲ್ಲಿ ಇಡಾದಿ ಪ್ರತ್ಯಯವು 
ಇದ್ದಾಗ, ಪ್ರತ್ಯಯಕ್ಕೆ ವಿಕಲ್ಪದಿ೦ದ ಜೆದ್ವದ್ಭಾವವು ಬರುತ್ತದೆ. 

ಗಮನಕ್ಕೆ: “ಲಿಟ್‌' "ಲ್‌'ಕಾರದಲ್ಲಿ ಥಲ್‌, ವ, ಮ ಎಂಬ ಅಭಿನವ ಆಖ್ಯಾತ 
ಪ್ರತ್ಯಯಗಳು ಪರದಲ್ಲಿದ್ದಾಗ, ಆ ಪ್ರತ್ಯಯಗಳಿಗೆ “ಇಟ್‌(ಇ)' ಆಗಮವು ಬರುತ್ತದೆ. 
ಮತ್ತು ಲುಟ್‌ "ಲ್‌' ಕಾರದ ತಾಸಿ, ಲೃಟ್‌ ಮತ್ತು ಲೃಜ್‌ "ಲ್‌' ಕಾರಗಳ ಸ್ಯ, 
ಇದ್ದಾಗಲೂ ಮತ್ತು ಲುಜ್‌ "ಲ್‌' ಕಾರದ ಸಿಚ್‌ ಇವುಗಳಿಗೂ "ಇಟ್‌' ಆಗಮವು 


ತಿಐನ್ತೇ ಅದಾದಿ-ಉಭಯಪದಿ ರೂಪಗಳು 729 


ಬರುತ್ತದೆ. ಪ್ರಕೃತ ಸೂತ್ರದಲ್ಲಿ ವೈಕಲ್ಪಿಕವಾಗಿ ಜಿದ್ದದ್ದಾವ ಬರುವುದರಿಂದ “ಕ್ಕಿತಿಚ” 
ಎ೦ಬ ಸೂತ್ರದಿಂದ ಗುಣದ ನಿಷೇಧವಾಗುತ್ತದೆ. ಗುಣಾಭಾವವಿಲ್ಲದಿದ್ದಾಗ, "ಇಟ್‌' 
ನ್ನು ಅಜಾದಿ ಎಂದು ಭಾವಿಸಿದಾಗ, "ಉವಜ್‌(ಉವ್‌)' ಆದೇಶವು ಬರುತ್ತದೆ. “ಜಿತ್‌' 
ಬಾರದ ಪಕ್ಷದಲ್ಲಿ ಗುಣ ಬ೦ದು ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉದಾ-ಊರ್ಣುನುವಿಥ/ಊರ್ಣುನವಿಥ - ಮಧ್ಯಮ ಪುರುಷ ಏಕವಚನದಲ್ಲಿ 
"ಊರ್ಣು' ಧಾತುವಿನ ಪರದಲ್ಲಿ "ಸಿಪ್‌(ಸಿ)' ಬಂದು, ಅದಕ್ಕೆ "ಥಲ್‌'(ಥ) ಆದೇಶ 
ಬಂದು ಅದಕ್ಕೆ "ಇಟ್‌' ಆಗಮ ಬರುತ್ತದೆ. "ನು' ಗೆ ದ್ವಿತ್ವ ಮಾಡಿದಾಗ, ಊರ್ಣು-ನು--ಇಥ 
ಎಂದಿರುತ್ತದೆ. ಇದು "ಪಿತ್‌' ಆಗಿರುವುದರಿಂದ ಜಿದ್ದದ್ಧಾವವು ಬರುವುದಿಲ್ಲ, ಆದರಿಂದ 
ನಿತ್ಯವಾಗಿ ಸಾರ್ವಧಾತುಕ ಗುಣವು ಪ್ರಾಪ್ತವಾಗುತ್ತದೆ. ಆದರೆ ಪಕೃತ ಸೂತ್ರದಿಂದ 
"ಜಿದ್ದದ್ಭಾವ' ಮಾಡಿದಾಗ, ಗುಣಕ್ಕೆ ನಿಷೇಧ ಬರುತ್ತದೆ. "ನು' ವಿನಲ್ಲಿರುವ "ಉ' ಕಾರಕ್ಕೆ 
"ಉವಜ್‌(ಉವ್‌)' ಆದೇಶ ಬಂದು ಊರ್ಣು--ನ್‌.ಉವ್‌.- ಇಥಾಊರ್ಣುನುವಿಥ 
ಎಂದು ರೂಪವಾಗುತ್ತದೆ. "ಜಿದ್ದದ್ಭಾವವು' ವೈಕಲ್ಪಿಕವಾಗಿರು ವುದರಿಂದ ಅದು ಬಾರದ 
ಪಕ್ಷದಲ್ಲಿ “ಸಾರ್ವಧಾತುಕಾರ್ಧ-ಧಾತುಕಯೋಃ” ಎಂಬುದರಿಂದ "ನು' ವಿನಲ್ಲಿರುವ 
"ಉ' ಕಾರಕ್ಕೆ ಗುಣ ಬಂದು ಓ' ಕಾರವಾದಾಗ, ಊರ್ಣುನೋ-ಇ ಇಥ ಎಂದಿದ್ದಾಗ, 
"ಓ' ಕಾರಕ್ಕೆ "ಅವ್‌' ಆದೇಶ ಬಂದು ಉರ್ಣುನ್‌.* ಅವ್‌. ಇಥವಊರ್ಣನವಿಥ 
ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಊರ್ಣುನುವಥುಃಊರ್ಣುನುವ - ಮಧ್ಯಮಪುರುಷ ದ್ವಿವಚನ 
ಬಹುವಚನಗಳಲ್ಲಿ ಊರ್ಣು ಧಾತುವಿಗೆ "ಅಥುಸ್‌' ಮತ್ತು "ಅ' ಪ್ರತ್ಯಯಗಳನ್ನು 
ಸೇರಿಸಿದಾಗ, ಹಿಂದಿನಂತೆ “"ಉ' ಕಾರಕ್ಕೆ "ಉವಜ್‌(ಉವ್‌) ಆದೇಶ ಬಂದು 
ಊರ್ಣುನ್‌.-ಉವ್‌.ಅಥುಸ್‌- ಊರ್ಣುನುವಥುಃ ಮತ್ತು ಊರ್ಣುನ್‌.-ಉವ್‌--ಅ 
ಊರ್ಣುನುವ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಊರ್ಣುನಾವ/ಊರ್ಣುನವ - ಉತ್ತಮಪುರುಷ ಏಕವಚನದಲ್ಲಿ 
ಪ್ರಥಮಪುರುಷ ಏಕವಚನದಂತೆ ಊರ್ಣುನಾವ ಎಂಬ ಮೊದಲಿನ ರೂಪ ಸಿದ್ಧವಾಗುತ್ತದೆ. 
“ಇಲುತ್ತಮೋ ವಾ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ "ಣಿತ್‌' ಬರುವುದರಿಂದ 
ಊರ್ಣುನವ ಎಂಬ ವೈಕಲ್ಲಿಕ ರೂಪವು ಸಿದ್ಧವಾಗುತ್ತದೆ. 

ಉದಾ-ಊರ್ಣುನುವಿವ, ಊರ್ಣುನುವಿಮ-ಉತ್ತಮಪುರುಷ ದ್ವಿವಚನ, 
ಬಹುವಚನಗಳಲ್ಲಿ "ಇಟ್‌' ಆಗಮ ಬರುವುದರಿಂದ ಪಕೃತ ಸೂತ್ರದಿಂದ ವೈಕಲ್ಲಿಕವಾಗಿ 
ಜಿದ್ದದ್ದಾವವು ಬರುತ್ತದೆ. ಆದರೆ “ಅಸಂಯೋಗಾಲ್ಲಿಟ್ಕಿತ್‌” ಎಂಬುದರಿಂದ “ಕಿತ್ಹ' 
ವಾಗುವುದರಿಂದ ಗುಣವು ಬರುವುದಿಲ್ಲ. ಆದ್ದರಿಂದ "ಉವಜ್‌(ಉವ್‌)ಉಳ್ಳ 
ಊರ್ಣುನುವಿವ, ಊರ್ಣುನುವಿಮ ಎಂಬ ಒಂದೊಂದೇ ರೂಪಗಳು ಸಿದ್ಧವಾಗುತ್ತವೆ. 

ಆತ್ಮನೇ ಪದದಲ್ಲಿ ಸೇ, ದ್ವೇ, ವಹೇ, ಮಹೇ ಎಂಬ ಪ್ರತ್ಯಯಗಳಿದ್ದಾಗ, ಅವುಗಳಿಗೆ 
"ಇಟ್‌' ಆಗಮ ಬರುತ್ತದೆ. ಆದರೆ “ಅಸಂಯೋಗಾಲ್ಲಿಟ್ಠಿತ್‌” ಎಂಬುದರಿಂದ ನಿತ್ಯವಾಗಿ 
“ಿತ್ವ'್‌ ವಾಗೋಣದರಿಂದ ಗುಣವು ಬರುವುದಿಲ್ಲ. ಮತ್ತು "ಉವಜ್‌' ಆದೇಶವು ಬಂದು 


730 ಲಘುಸಿದ್ಧಾಂತ ಕೌಮುದೀ 


ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 


ಲಿಟ್‌: ಪರಸ್ಥೆ ೈ ಪದದ ರೂಪಗಳು: ಊರ್ಣುನಾವ, ಊಣರ್ಣುನುವತುಃ, 
ಊರ್ಣನುವು॥। ಊರ್ಣುನುವಿಥ/ಊರ್ಣುನವಿಥ, ಊರ್ಣುನುವಥುಃ, ಊರ್ಣುನವ 
ಊರ್ಣುನಾವ/ಊರ್ಣುನವ, ಊರ್ಣುನುವಿವ, ಊರ್ಣುನುವಿಮ। 


ಆತ್ಮನೇ ಪದದ ರೂಪಗಳು: ಊರ್ಣುನುವೇ, ಊರ್ಣುನುವಾತೇ, 
ಊರ್ಣುನುವಿರೇ। ಊರ್ಣುನುವಿಷೇ, ಊರ್ಣುನುವಾಥೇ, ಊರ್ಣುನುವಿಡ್ಜೇ/ 
ಊರ್ಣುನುವಿದ್ದೇ। ಊರ್ಣುನುವೇ, ಊರ್ಣುನುವಿವಹೇ, ಊರ್ಣುನುವಿಮಹೇ। 

ಲುಟ್‌: ಸೂಚನೆ: ಈ "ಲ್‌' ಕಾರದಲ್ಲಿ ಇಡಾದಿ ಪತ್ಯಯ ಬರುವುದರಿಂದ ವಿಕಲ್ಲದಿಂದ 
“ಜಿತ್‌' ಅಗೋಣದರಿಂದ “ಜಿತ್‌' ಬಂದ ಪಕ್ಷಲ್ಲಿ "ಉವಜ್‌(ಉವ್‌)' ಆದೇಶ ಬರುತ್ತದೆ. 
ಮತ್ತು “ಜಿತ್‌' ಬಾರದ ಪಕ್ಷದಲ್ಲಿ ಗುಣ ಮತ್ತು ಅವಾದೇಶ ಬಂದು ಎರಡೆರಡು 
ರೂಪಗಳು ಸಿದ್ಧವಾಗುತ್ತವೆ. 

ಪರಸ್ಮೈಪದ: ಚಿತ್ತ ಬಂದ ಪಕ್ಷದಲ್ಲಿ- ರೂಪಗಳು: ಊರ್ಣುವಿತಾ, ಊರ್ಣವಿತಾರೌ, 
ಊರ್ಣುವಿತಾರಃ। ಊರ್ಣುವಿತಾಸಿ, ಊರ್ಣುವಿತಾಸ್ಕಃ. ಊರ್ಣುವಿತಾಸ್ಥ! 
ಊರ್ಣುವಿತಾಸ್ಥಿ ಊರ್ಣುವಿತಾಸು, ಊರ್ಣುವಿತಾಸ್ಕಃ 


ಜೆತ್ವ ಬಾರದ ಪಕ್ಷದಲ್ಲಿ-ರೂಪಗಳು: ಊರ್ಣವಿತಾ, ಊರ್ಣವಿತಾರೌ, 
ಊರ್ಣವಿತಾರಃ ಊರ್ಣವಿತಾಸಿ, ಊರ್ಣವಿತಾಸ್ಥಃ. ಊರ್ಣವಿತಾಸ್ಥ ಊರ್ಣವಿತಾಸ್ಥಿ 
ಊರ್ಣವಿತಾಸಃ, ಊರ್ಣವಿತಾಸ್ಮಃ। 

ಆತ್ಮನೇ ಪದ:ಜಿತ್ವ್ತ ಬಂದ ಪಕ್ಷದಲ್ಲಿ: ಊರ್ಣುವಿತಾ, ಊರ್ಣುವಿತಾರ್‌, 
ಊರ್ಣುವಿತಾರಃ॥ ಊರ್ಣುವಿತಾಸೇ, ಊರ್ಣುವಿತಾಸಾಥೇ, ಊರ್ಣುವಿತಾದ್ದೇ। 
ಊರ್ಣುವಿತಾಹೇ ಊರ್ಣುವಿತಾಸ್ವಹೇ, ಊರ್ಣುವಿತಾಸ್ಮಹೇ। 

ಜಿತ್ವ ಬಾರದ ಪಕ್ಷದಲ್ಲಿ: ಊರ್ಣವಿತಾ, ಊರ್ಣವಿತಾರೌ, ಊರ್ಣವಿತಾರಃ। 
ಊರ್ಣವಿತಾಸೇ, ಊರ್ಣವಿತಾಸಾಥೇ, ಊರ್ಣವಿತಾದ್ವೇ। ಊರ್ಣವಿತಾಹೇ 
ಊರ್ಣವಿತಾಸ್ಟಹೇ, ಊರ್ಣವಿತಾಸ್ಮಹೇ। 

ಲೃಟ್‌: ಈ “ಲ್‌' ಕಾರದಲ್ಲೂ ಮೇಲಿನಂತೆ ಎರಡೆರಡು ರೂಪಗಳು ಬರುತ್ತವೆ. 

ಪರಸ್ಕೈಪದ (ಜಿತ್ವ ಬಂದ ಪಕ್ಷದಲ್ಲಿ)-ರೂಪಗಳು: ಊರ್ಣುವಿಷ್ಯತಿ, ಊರ್ಣುವಿಷ್ಯತಃ, 
ಊರ್ಣುವಿಷ್ಯನ್ನಿ| ಊರ್ಣುವಿಷ್ಯಸಿ, ಊರ್ಣುವಿಷ್ಯಥಃ, ಊರ್ಣುವಿಷ್ಯಥ। 
ಊರ್ಣುವಿಷ್ಯಾಮಿ, ಊರ್ಣುವಿಷ್ಯಾವಃ, ಊರ್ಣುವಿಷ್ಯಾಮಃ। 

ಜೆತ್ವ ಬಾರದ ಪಕ್ಷದಲ್ಲಿ-ರೂಪಗಳು: ಊರ್ಣವಿಷ್ಯತಿ, ಊರ್ಣವಿಷ್ಯತಃ, 
ಊರ್ಣವಿಷ್ಯನ್ನಿ ಊರ್ಣವಿಷ್ಯಸಿ, ಊರ್ಣವಿಷ್ಯಥಃ, ಊರ್ಣವಿಷ್ಯಥ। ಊರ್ಣವಿಷ್ಯಾಮಿ, 
ಊರ್ಣವಿಷ್ಯಾವಃ, ಊರ್ಣವಿಷ್ಯಾಮಃ। 

ಆತ್ಮನೇಪದ: ಜೆತ್ವ ಬಂದ ಪಕ್ಷದಲ್ಲಿ: ರೂಪಗಳು: ಊರ್ಣುವಿಷ್ಯತೇ, 
ಊರ್ಣುವಿಷ್ಯೇತೇ, ಊರ್ಣುವಿಷ್ಯನ್ನೇ। ಊರ್ಣುವಿಷ್ಯಸೇ, ಊರ್ಣುವಿಷ್ಯೇಥೇ, 


ತಿಐನ್ತೇ ಅದಾದಿ-ಉಭಯಪದಿ ರೂಪಗಳು 733 


ಊರ್ಣುವಿಷ್ಯದ್ವೇ। ಊರ್ಣುವಿಷ್ಯೇ, ಊರ್ಣುವಿಷ್ಯಾವಹೇ, ಊರ್ಣುವಿಷ್ಯಾಮಹೇ। 

ಜಿತ್ವ ಬಾರದ ಪಕ್ಷದಲ್ಲಿ-ರೂಪಗಳು: ಊರ್ಣವಿಷ್ಯತೇ, ಊರ್ಣವಿಷ್ಯೇತೇ, 
ಊರ್ಣವಿಷ್ಯನ್ನೇ। ಊರ್ಣವಿಷ್ಯಸೇ, ಊರ್ಣವಿಷ್ಯೇಥೇ, ಊರ್ಣವಿಷ್ಯದ್ದೇ। 
ಊರ್ಣವಿಷ್ಯೇ, ಊರ್ಣವಿಷ್ಯಾವಹೇ, ಊರ್ಣವಿಷ್ಯಾಮಹೇ। 

ಲೋಟ್‌: ಪ್ರಥಮಪುರುಷ ಏಕವಚನದಲ್ಲಿ "ಲಟ್‌' ಪ್ರಕ್ರಿಯೆಯಂತೆ ವೈಕಲ್ಪಿಕ ವೃದ್ಧಿ 
ಮಾಡಿದಮೇಲೆ “ಏರುಃ” ಎಂಬ ಸೂತ್ರದಿಂದ ಉತ್ವ ಮಾಡಿದಮೇಲೆ ಊರ್ಣೌತು/ 
ಊರ್ಣೋತು ಎಂದು ರೂಪಗಳಾಗುತ್ತವೆ. "ತಾತಜ್‌(ತಾತ್‌)' ಬಂದ ಪಕ್ಷದಲ್ಲಿ, 
ಜಿದ್ದದ್ಧಾವವಿರೋಣದರಿಂದ ಅದು "ಪತ್‌' ಆಗುವುದಿಲ್ಲ. ಕಾರಣ “ಜಿಚ್ಚ ಪಿನ್ನ' "ಪಿಚ್ಚ 
ಜೆನ್ನ' ಎಂದು ಪತಂಜಲಿಯವರ ಮಹಾ ಭಾಷ್ಯವು ಇದಕ್ಕೆ ಪ್ರಮಾಣವಾಗಿದೆ. "ಪಿತ್‌' 
ಆಗದೇ ಇರೋಣದ್ದರಿಂದ ವೈಕಲ್ಲಿಕ ವೃದ್ಧಿಯು ಬರುವುದಿಲ್ಲ. ಆದ್ದರಿಂದ ಊರ್ಣುತಾತ್‌ 
ಎಂದು ವೈಕಲ್ಪಿಕ ರೂಪವಾಗುತ್ತದೆ. ಹೀಗೆ ಮೂರು ರೂಪಗಳು ಸಿದ್ಧವಾಗುತ್ತವೆ. 

ಮಧ್ಯಮಪುರುಷ ಏಕವಚನದಲ್ಲಿ "ಸಿಪ್‌' ಪ್ರತ್ಯಯ ಸೇರಿಸಿದಾಗ, ಅದಕ್ಕೆ "ಒ' 
ಬಂದ ಪಕ್ಷದಲ್ಲಿ ಊರ್ಣುಹಿ ಎಂಬ ರೂಪವುಸಿದ್ಧವಾಗುತ್ತದೆ. ಇಲ್ಲಿ “ಉತಶ್ಚ. 
ಪ್ರತ್ಯಯಾದಸಂಯೋಗಪೂರ್ವಾತ್‌” ಎಂಬುದರಿಂದ "ಹಿ' ಗೆ ಲುಕ್‌ ಬರುವುದಿಲ್ಲ. 
ಕಾರಣ ಆ ಸೂತ್ರವು "ಅಸಂಯೋಗ ಪೂರ್ವ' ಆದಾಗ ಮಾತ್ರ ಪ್ರವೃತ್ತವಾಗುತ್ತದೆ. 
ಆದರೆ ಇಲ್ಲಿ ಈ ಧಾತುವು ಸಂಯೋಗಪೂರ್ವಕವಾಗಿದೆ. ಮತ್ತು ತಾತಜ್‌(ತಾತ್‌) 
ಪಕ್ಷದಲ್ಲಿ ಊರ್ಣುತಾತ್‌ ಎಂದೇ ರೂಪವು ಸಿದ್ಧವಾಗುತ್ತದೆ. ಉತ್ತಮಪುರುಷದಲ್ಲಿ 
ಆಡುತ್ತಮಸ್ಯ “ಪಿಚ್ಚ” ಎಂಬ ಸೂತ್ರದಿಂದ "ಆಟ್‌' ಆಗಮವು ಬರುತ್ತದೆ. ಇದು "ಪಿತ್‌' 
ಆದಮೇಲೆಯೂ ಸಹ ಹಲಾದಿಯಾಗಿಲ್ಲದೇ ಇರುವುದರಿಂದ “ಗರ್ಣೋತೇರ್ವಿಭಾಷಾ” 
ಎಂಬ ಸೂತ್ರದಿಂದ ವೈಕಲ್ಪಿಕ ವೃದ್ಧಿಯು ಬರುವುದಿಲ್ಲ. ಊರ್ಣೋ- ಆನಿ ಎಂದಿದ್ದಾಗ, 
ಅವಾದೇಶ ಬ೦ದು ಊರ್ಣವಾನಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಪರಸ್ಮೈಪದ: ರೂಪಗಳು: ಊರ್ಣೌತು/ಗೂರ್ಣೋತು/ಊರ್ಣುತಾತ್‌, 
ಊರ್ಣುತಾಮ್‌, ಊರ್ಣವನು। ಊರ್ಣುಹಿ/ಗಊೂರ್ಣುತಾತ್‌, ಊರ್ಣುತಮ್‌, 
ಊರ್ಣುತ। ಊರ್ಣವಾನಿ, ಊರ್ಣವಾವ, ಊರ್ಣವಾಮ। 

ಆತ್ಮನೇ ಪದ: ಇಲ್ಲಿ ಯಾವ ವಿಶೇಷವೂ ಇರುವುದಿಲ್ಲ. 

ರೂಪಗಳು: ಊರ್ಣುತಾಮ್‌, ಊರ್ಣೂವಾತಾಮ್‌, ಊರ್ಣುವತಾಮ್‌। 
ಊರ್ಣುಷ್ಟ ಊರ್ಣುವಾಥಾಮ್‌, ಊರ್ಣುದ್ಧಮ್‌। ಊರ್ಣವ್ಯೈ, ಊರ್ಣವಾವಹ್ನೆ, 
ಊರ್ದವಾಮಹ್ಯೈ| 

(ಗುಣವಿಧಾಯಕ ಸೂತ್ರ) 

ಸೂತ್ರ- 6೦3.ಗುಣೊಆಪೃಕ್ತೇ (7.3.೨1) 

ವೃತ್ತಿಃ॥-ಊರ್ಣೋತೇಃ ಗುಣಃ ಅಪ್ಪಕ್ತೇ ಹಲಾದೌ ಪತಿ ಸಾರ್ವಧಾತುಕೇ 
ವೃದ್ಧ್ಯ್ಯಪವಾದಃ ಔರ್ಣೋತ್‌। ಔರ್ಣೋಃ ಊರ್ಣುಯಾತ್‌। ಊರ್ಣುಯಾಃ 


732 ಲಘುಸಿದ್ಧಾಂತ ಕೌಮುದೀ 


ಊರ್ಣುವೀತ। ಊರ್ಣೂಯಾತ್‌। ಊರ್ಣುವಿಷೀಷ್ಟು ಊರ್ಣವಿಷೀಷ್ಟ 

ಪ. ಛೇ. - ಗುಣಃ, ಅಪ್ಪಕ್ತೇ। 

ಅ. ವೃ, - “ಉತೋ ವೃದ್ಧಿರ್ಲುಕಿ ಹಲಿ” ಎಂಬ ಸೂತ್ರದಿಂದ “ಹಲಿ' ಎಂಬ 
ಪದವೂ, “ನಾಭ್ಯಸ್ತಸ್ಯಾಚಿ ಪಿತಿ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಪಿತಿ' ಮತ್ತು 
“ಸಾರ್ವಧಾತುಕೇ' ಎಂಬ ಪದಗಳು, ಹಾಗೂ “ಊರ್ಣೋತೆರ್ವಿಭಾಷಾ” ಎಂಬ 
ಸೂತ್ರದಿಂದ "ಊರ್ಣೋತೇಃ' ಎ೦ಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಅಪೃಕ್ಷವಾದ ಹಲಾದಿಯಾದ "ಪಿತ್‌' ಸಾರ್ವಧಾತುಕವು ಪರದಲ್ಲಿದ್ದಾಗ, 
"ಊರ್ಣು' ದಾತುವಿನ "ಉ' ಕಾರಕ್ಕೆ ಗುಣವು ಬರುತ್ತದೆ. ಇದು 
“ಊರ್ಣೋತೆರ್ವಿಭಾಷಾ” ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. ಇಲ್ಲಿ "ತಿಪ್‌' ಮತ್ತು 
"ಸಿಪ್‌'ಗಳಲ್ಲಿ “ತ್‌' ಮತ್ತು "ಸ್‌' ಕಾರಗಳಲ್ಲಿ ಮಾತ್ರ ಅಪೃಕ್ತ ಹಲ್‌ ಸಿಗುತ್ತದೆ. 

ಲಜಕ್‌ೆ: (ಪರಸೆ ೈಪದ):ಉದಾ- ಔರ್ಣೋತ್‌- ಪ್ರಥಮಪುರುಷ ಏಕವಚನದಲ್ಲಿ 
"ಊರ್ಣು' ಧಾತುವಿನ ನಂತರ "ಲಜ್‌' ಸೇರಿಸಿದಾಗ, “ಆಡಜಾದೀನಾಮ್‌” ಎಂಬ 
ಸೂತ್ರದಿಂದ, ಧಾತುವಿಗೆ “ಆಟ್‌' ಆಗಮವು ಬಂದು "ತಿಪ್‌(ತಿ)' ಪ್ರತ್ಯಯವನ್ನು ಸೇರಿಸಿ 
ನಂತರ “ಇತಶ್ಚ” ಎಂಬುದರಿಂದ ತಿ” ನಲ್ಲಿರುವ “ಇ' ಕಾರಕ್ಕೆ ಲೋಪ ಬಂದು 
ಧಾತುವಿನ ಪರದಲ್ಲಿ "ಶಪ್‌' ಬಂದು ಅದಕ್ಕೆ ಲುಕ್‌ ಬಂದಮೇಲೆ ಆ೬ಊರ್ಣು+ತ್‌ 
ಎದಿರುತ್ತದೆ ಆ*ಊರರ್ಣ ವಿನಲ್ಲಿ “ಆಟಶ್ನ” ಎಂಬ ಸೂತ್ರದಿದ "ಆ' ಕಾರ "ಊ' 
ಕಾರಗಳಿಗೆ ವೃದ್ಧಿ ಏಕಾದೇಶವಾಗಿ ಬಂದು ಔರ್ಣು--ತ್‌ ಎಂದಿರುತ್ತದೆ. “ನು' ವಿನಲ್ಲಿರುವ 
"ಉ' ಕಾರಕ್ಕೆ “ಊರ್ಣೋತೇರ್ವಿಭಾಷಾ” ಎಂಬುದರಿಂದ ವೈಕಲ್ಲಿಕವಾಗಿ ವೃದ್ಧಿಯು 
ಬರಬೇಕಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಔರ್ಣೋತ್‌ ಎಂದು 
ರೂಪವಾಗುತ್ತದೆ. 

ಉದಾ-ಔರ್ಣೋಃ- ಮಧ್ಯಮಪುರುಷ ಏಕವಚನದಲ್ಲಿ ಪ್ರಥಮಪುರುಷ ಏಕವಚನದ 
ಪ್ರಕ್ರಿಯೆಯನ್ನು ಅನುಸರಿಸಲಾಗುತ್ತದೆ. ಆದರೆ ಅಪ್ಪಕ್ತ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ಔರ್ಣೋಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಔರ್ಣವಮ್‌- ಉತ್ತಮಪುರುಷ ಏಕವಚನದಲ್ಲಿ "ಊರ್ಣು' ಧಾತುವಿನ 
ನಂತರ "ಮಿಪ್‌(ಮಿ)' ಪ್ರತ್ಯಯ ಬಂದು ಊರ್ಣು-ಮಿಪ್‌(ಮಿ) ಎಂದಿದ್ದಾಗ, 
“ಆಡಜಾದೀನಾಮ್‌” ಎಂಬುದರಿಂದ ಧಾತುವಿಗೆ “ಆಟ್‌(ಆ)' ಆಗಮ ಬಂದು 
ಆ--ಊರ್ಣು--ಮಿಪ್‌ ಎಂದಿದ್ದಾಗ, ಮಿಪ್‌ ಗೆ "ಅಮ್‌' ಆದೇಶ ಬಂದು 
ಆ4ಊರ್ಣ-4+ಅಮ್‌ ಎಂದಿದ್ದಾಗ, “ಅಮ್‌' ಪ್ರತ್ಯಯವು ಅನೇಕಾಲ್‌ ಆಗಿರುವುದರಿಂದ 
ಅದು ಅಪೃಕ್ತವಾಗಿರುವುದಿಲ್ಲ. ಹಲಾದಿಯಾಗಿಲ್ಲದೇ ಇರೋಣದರಿಂದ “ಆಟಶ್ಚ” 
ಎಂಬುದರಿಂದ ವೃದ್ಧಿ ಬಂದು, ಔರ್ಣು--ಅಮ್‌ ಎಂದಿದ್ದಾಗ, ಅಪೃಕ್ಷವಾಗಿಲ್ಲದೇ 
ಇರೋಣದರಿಂದ ಪ್ರಕೃತ ಸೂತ್ರದಿಂದ ಗುಣ ಆಗುವುದಿಲ್ಲ. ಆದರೆ "ಉ' ಕಾರಕ್ಕೆ 
ಸಾರ್ವಧಾತುಕಗುಣ ಬಂದು ಔರ್ಣೋ-4ಅಮ್‌ ಎಂದಿದ್ದಾಗ, "ಓ' ಕಾರಕ್ಕೆ ಅವಾದೇಶ 
ಬ೦ದು, ಔರ್ಸ್‌.-ಅವ್‌.-ಅಮ್‌- ಔರ್ಣವಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


ತಿಜನ್ರೇ ಅದಾದಿ-ಉಭಯಪದಿ ರೂಪಗಳು 733 


ರೂಪಗಳು: ಔರ್ಣೋ೯ತ್‌, ಔರ್ಣುತಾಮ್‌, ಔರ್ಣೂವನ್‌। ಔರ್ಣೋಃ, 
ಔರ್ಣುತಮ್‌, ಔರ್ಣುತ। ಔರ್ಣವಮ್‌, ಔರ್ಣುವ, ಔರ್ಣುಮ।! 

ಲಜಕ-ಆತ್ಮನೇಪದ:ರೂಪಗಳು: ಔರ್ಣುತ,ಔರ್ಣುವಾತಾಮ್‌, ಔರ್ಣುವತ! 
ಔರ್ಣುಥಾಃ ಔರ್ಣವಾಥಾಮ್‌, ಔರ್ಣುಧ್ವಮ್‌। ಔರ್ಣವಿ, ಔರ್ಣವಹಿ, ಔರ್ಣಮಹಿ। 

ವಿಧಿಲಿಜ್‌ (ಪರಸ್ಕೈಪದ): ರೂಪಗಳು: ಊರ್ಣುಯಾತ್‌, ಊರ್ಣುಯಾತಾಮ್‌, 
ಊರ್ಣುಯುಃ। ಊರ್ಣುಯಾಃ, ಊರ್ಣುಯಾತಮ್‌, ಊರ್ಣುಯಾತ। 
ಊರ್ಣುಯಾಮ್‌, ಊರ್ಣುಯಾವ, ಊರ್ಣುಯಾಮ್‌। 

ಆತ ೈನೇಪ ದ: ರೂಪಗಳು: ಊರ್ಣುವಿತ, ಊರ್ಣವೀಯಾತಾಮ್‌, 
ಊರ್ಣುವೀರನ್‌। ಊರ್ಣುವೀಥಾಃ, ಊರ್ಣುವಿಯಾಥಾಮ್‌, ಊರ್ಣುವೀದಧ್ವಮ್‌। 
ಊರ್ಣುವೀಯ, ಊರ್ಣುವೀವಹ, ಊರ್ಣುವೀಮಹ। 

ಗಮನಕ್ಕೆ: ವಿಧಿಲಿಜ್‌ ನಲ್ಲಿ "ಯಾಸುಟ್‌' ಇದು "ಜಿತ್‌' ಆಗಿರುತ್ತದೆ. ಆದುದರಿಂದ 
ಅದು "ಪಿತ್‌' ಆಗುವುದಿಲ್ಲ. ಇದರ ಫಲವಾಗಿ ವೈಕಲ್ಲಿಕ ವೃದ್ಧಿ ಆಗುವುದಿಲ್ಲ. ಜಿತ್ವದ 
ಕಾರಣದಿಂದ ಸಾರ್ವಧಾತುಕ ಗುಣದ ನಿಷೇಧವೂ ಆಗಿದೆ. ಆತ್ಮನೇ ಪದದಲ್ಲಿ "ಸೀಯುಟ್‌' 
ನ "ಸ್‌' ಕಾರಕ್ಕೆ “ಲಿಜಃ ಸಲೋಪೋತನನ್ತ್ಯಸ್ಯ” ಎಂಬ ಸೂತ್ರದಿಂದ ಲೋಪ 
ಬರುವುದರಿಂದ ವರ್ಣಗಳ ಜೋಡಣೆಯಾಗುತ್ತದೆ. ಆದುದರಿಂದ "ಉವಜ್‌(ಉ)' 
ಆದೇಶ ಬಂದು ರೂಪಗಳ ಸಿದ್ಧಿಯಾಗುತ್ತದೆ. 

ಆಶೀರ್ಲಿಜಕ್‌: (ಪರಸ್ಥೆ ಹೈಪದ): ಇಲ್ಲಿ “ಅಕೃತ್ಸಾರ್ವಧಾತುಕಯೋಃ ದೀರ್ಫಃ? 
ಎಂಬ ಸೂತ್ರದಿಂದ "ಉ'ಕಾರಕ್ಕೆ ದೀರ್ಪವು ಬರುವುದರಿಂದ ಕೆಳಗಿನ ರೂಪಗಳು 
ಸಿದ್ಧ ವಾಗುತ್ತವೆ. ರೂಪ ಗಳು ಊರ್ಣೂಯಾತ್‌, ಊರ್ಣೂಯಾಸ್ತಾಮ್‌, 
ಊರ್ಣೂಯಾಸುಃ। ಊರ್ಣೂಯಾಃ ಊರ್ಣೂಯಾಸ್ತಮ್‌, ಊರ್ಣೂಯಾಸ್ತ 
ಊರ್ಣೂಯಾಸಮ್‌, ಊರ್ಣೂಯಾಸ್ವ, ಊರ್ಣೂಯಾಸ್ಕ 

ಆತ್ಮನೇಪದ: ಇಲ್ಲಿ "ಸೀಯುಟ್‌ (ಸೀಯ್‌)' ಇಡಾಗಮವು ಬಂದಮೇಲೆ ಅದಕ್ಕೆ 
ಜಿತ್ವವು ವಿಕಲ್ಪವಾಗಿ ಬರುವುದರಿಂದ - 

ಜಿತ್ವ ಪಕ್ಷದಲ್ಲಿ--ಉವಜ್‌ (ಉವ್‌)' ಆದೇಶದಿಂದ ಕೆಳಗಿನಂತೆ ರೂಪಗಳು ಸಿದ್ಧಿಸುತ್ತವೆ. 

ರೂಪಗಳು: ಊರ್ಣುವಿಶೀಷ್ಟ, ಊರ್ಣುವಿಷಿಯಾಸ್ತಾಮ್‌, ಊರ್ಣುದವಿಷೀರನ್‌। 
ಊರ್ಣುವಿಷೀಷ್ಕಾಃ, ಊರ್ಣವಿಷೀ೦ತತಾಸ್ಲಾವತ್‌, ಊರ್ಣವಿಷೀದ್ಲಮ್‌। 
ಊರ್ಣುವಿಷೀಯ, ಊರ್ಣುವಿಷೀವಹಿ, ಊರ್ಣುವಿಷೀಮಹಿ। 

ಜಿತ್ವ ಬಾರದ ಪಕ್ಷದಲ್ಲಿ: ಗುಣ ಮತ್ತು ಅವಾದೇಶಗಳಿಂದ ಕೆಳಗಿನ ರೂಪಗಳು 
ಸಿದ್ಧಿ ಸುತ್ತವೆ. ರೂಪ ಗಳು: ಊರ್ಣವಿಷೀಷ್ಟ, ಊರ್ಣವಿಷೀಯಾಸ್ತಾಮ್‌, 
ಊರ್ಣವಿಷೀರ ನ್‌। ಊರ್ಣವಿಷೀಷ್ಕಾಃ, “ಊರ್ಣವಿಷೀಯರಾಸ್ಯಾವರ್‌, 
ಊರ್ಣೈವಿಷೀದ್ದಮ್‌। ಊರ್ಣವಿಷೀಯ, ಊರ್ಣವಿಷೀವಹಿ, ಊರ್ಣವಿಷೀಮಹಿ। 


ಲುಜ್‌; 


734 ಲಘುಸಿದ್ಧಾಂತ ಕೌಮುದೀ 


(ವೈಕಲ್ಪಕವಾಗಿ ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ- 6೦4.ಊರ್ಣೋತೇರ್ಪಿಭಛಾಷಾ (7.2.6) 

ವೃತ್ತಿಃ-ಇಡಾದೌ ಪರಸ್ಕೈಪದೇ ಪರೇ ಸಿಚಿ ವಾ ವೃದ್ಧಿಸಿ ಪಕ್ಷೇ ಗುಣಃ ಔರ್ಣಾವೀತ್‌/ 
ಔರ್ಣುವೀತ್‌/ ಔರ್ಣವೀತ್‌। ಔರ್ಣಾವಿಷ್ಟಾಮ್‌, ಔರ್ಣುವಿಷ್ಟಾಮ್‌, ಔರ್ಣವಿಷ್ಟಾಮ್‌। 
ಔರ್ಣುವಿಷ್ಟಗೌರ್ಣವಿಷ್ಟ ಔರ್ಣುವಿಷ್ಯತ್‌/ಔರ್ಣವಿಷ್ಯತ್‌। ಔರ್ಣುವಿಷ್ಯತ,ಔರ್ಣವಿಷ್ಯತ। 

ಇತ್ಯದಾದಯಃ (13) 

ಪ. ಛೇ. -ಊರ್ಣೋತೇಃ, ವಿಭಾಷಾ। 

ಅ. ವೃ.- “ಸಿಚಿ ವೃದ್ಧಿಃ ಪರಸ್ಕೈಪದೇಷು” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 
ಮತ್ತು “ನೇಟಿ” ಎಂಬ ಸೂತ್ರದಿಂದ "ಇಟಿ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಪರಸ್ಕೈಪದದಲ್ಲಿ ಇಡಾದಿ "ಸಿಚ್‌' ಪರವಾದಾಗ, ಊರ್ಣು ಧಾತುವಿಗೆ 
ವೈಕಲ್ಪಿಕವಾಗಿ ವೃದ್ಧಿಯು ಬರುತ್ತದೆ. 

ಲುಜಕ: "ಲುಜ್‌' ಪರಸ್ಕೈಪದದಲ್ಲಿ ಇಡಾದಿ ಪ್ರತ್ಯಯಕ್ಕೆ ಜೆತ್ಚವು ವೈಕಲ್ಪಿಕವಾಗಿ 
ಬರುತ್ತದೆ. ಜಿತ್ವ ಪಕ್ಷದಲ್ಲಿ "ಉವಜ್‌(ಉವ್‌)' ಆದೇಶವು ಬರುತ್ತದೆ. ಜಿತ್ವ ಬಾರದ 
ಪಕ್ಷದಲ್ಲಿ ಪ್ರಕೃತ ಸೂತ್ರದಿಂದ ವೈಕಲ್ಜಿಕವಾಗಿ ವೃದ್ಧಿಯು ಬರುತ್ತದೆ. ವೃದ್ಧಿ ಬಾರದ 
ಪಕ್ಷದಲ್ಲಿ ಗುಣವು ಬಂದು ಕೆಳಗಿನಂತೆ ಮೂರು ರೂಪಗಳು ಸಿದ್ಧವಾಗುತ್ತವೆ. 

ವೃದ್ಧಿ ಬಂದ ಪಕ್ಷದಲ್ಲಿ ರೂಪಗಳು: ಔರ್ಣಾವೀತ್‌, ಔರ್ಣಾವಿಷ್ಟಾಮ್‌, ಔರ್ಣಾವಿಷುಃ 
ಔರ್ಣಾವೀಃ ಔರ್ಣಾವಿಷ್ಟಮ್‌, ಔರ್ಣಾವಿಷ್ಟಔರ್ಣಾವಿಷಮ್‌, ಔರ್ಣಾವಿಷ್ಟ ಔರ್ಣಾವಿಷ್ಠ 

ವೃದ್ಧಿ ಬಾರದೇ ಜಿತ್ವ ಬಂದು (ಉವಜ್‌) ಪಕ್ಷದಲ್ಲಿ ರೂಪಗಳು: ಔರ್ಣುವೀತ್‌, 
ಔರ್ಣುವಿಷ್ಟಾಮ್‌, ಔರ್ಣುವಿಷುಃ ಔರ್ಣುವೀಃ ಔರ್ಣುವಿಷ್ಟಮ್‌, ಔರ್ಣೂವಿಷ್ಟು 
ಔರ್ಣುವಿಷಮ್‌, ಔರ್ಣೂವಿಷ್ಟ ಔರ್ಣೂವಿಷ್ಠ್ಯ 

ಜಿತ್ವ ಬಾರದೇ ಗುಣ ಬ೦ದ ಪಕ್ಷದಲ್ಲಿ ರೂಪಗಳು: ಔರ್ಣವೀತ್‌, ಔರ್ಣವಿಷ್ಟಾಮ್‌, 
ಔರ್ಣವಿಷುಃ ಇತ್ಯಾದಿ 

ಆತ್ಮನೇಪದ: ಆತ್ಮನೇಪದದಲ್ಲಿ "ಉವಜ್‌(ಉವ್‌)' ಆದೇಶ ಮತ್ತು ಗುಣ ಇವುಗಳ 
ವಿಕಲ್ಲದಿಂದ ಔರ್ಣುವಿಷ್ಟ ಔರ್ಣವಿಷ್ಟ ಇತ್ಯಾದಿ ಎರಡು ರೂಪಗಳಾಗುತ್ತವೆ. “ಲೃಜ್‌'ನಲ್ಲೂ 
ಕೂಡ 'ಜಿತ್ನ' ವಿಕಲ್ಪದಿಂದ ಪರಸ್ಕೈಪದ ಮತ್ತು ಆತ್ಮನೇ ಪದಗಳಲ್ಲಿ ಎರಡೆರಡು 
ರೂಪಗಳು ಸಿದ್ಧಿಸುತ್ತವೆ. 

ಪರಸ್ಕೈಪದದಲ್ಲಿ ಎರಡೆರಡು ರೂಪಗಳು: ಔರ್ಣುವಿಷ್ಯತ್‌, ಔರ್ಣವಿಷ್ಯತ್‌... ಇತ್ಯಾದಿ 

ಆತ್ಮನೇಪದದ ರೂಪಗಳು: ಔರ್ಣುವಿಷ್ಯತ/ಔರ್ಣವಿಷ್ಯತ *** ಇತ್ಯಾದಿ 

(ಇತಿ ಅದಾದಯಃ ದ್ವಿತೀಯ ಗಣಃ ಸಮಾಪ್ತಃ ॥ 
ಇಲ್ಲಗೆ ಅದಾದಿ ಪ್ರಕರಣ (13) ಮುಗಿಯಿತು. 


ಪ್ರಕರಣ-14 


ಅಥ ಜುಹೋತ್ಯಾದಯಃ (3ನೇ ಗಣ) 
(ಸೂತ್ರ 6೦5-62೨ರವರೆಗೆ) 

ಜುಹೋತ್ಯಾದಿ ಗಣದಲ್ಲಿ 24 ಧಾತುಗಳು ಇವೆ. ವರದರಾಜರು ಇವುಗಳಲ್ಲಿ 11 
ಧಾತುಗಳನ್ನು ಮಾತ್ರ ರೂಪಸಿದ್ಧಿಗಾಗಿ ಆರಿಸಿಕೊಂಡಿದ್ದಾರೆ. 

ಪರಸ್ಕೈ ಪದಿ ಧಾತುಗಳು (5)- 1. ಹು-(ಹೋಮಿಸುವುದು ಅಥವಾ ತಿನ್ನುವುದು), 
2-ಇೆಭಿ-(ಹೆದರುವುದು), 3. ಹ್ರೀ-(ನಾಚುವುದು), 4. ಪೃ- (ಪಾಲಿಸುವುದು 
ಅಥವಾ ಪೂರ್ಣ ಮಾಡುವುದು), 5. ಓಹಾಕ್‌-(ತ್ಯಜಿಸುವುದು), 

ಆತ್ಮನೇ ಪದಿ ಧಾತುಗಳು (2) - 6. ಮಾಜ್‌-(ಅಳೆಯುವುದು,ಶಬ್ದ ಮಾಡುವುದು), 
7. ಓಹಾಜ್‌- (ಗತ್ಯರ್ಥ), 

ಉಭಯಪದಿ ಧಾತುಗಳು-(4)- 8. ಡುಭೃಜ್‌(ಧಾರಣ ಮಾಡುವುದು ಅಥವಾ 
ಪಾಲನೆ ಮಾದುವುದು), 9. ಡುದಾಇ”(ಕೊಡುವುದು), 10-ಡುಧಾಇ*(ಧಾರಣೆ 
ಮಾಡುವುದು),1. ಣಿಜಿರ್‌(ಶುದ್ಧ ಮಾಡುವುದು ಅಥವಾ ಪೋಷಣೆ ಮಾಡುವುದು) 

1.ಹು- ದಾನಾದಯೋಃ - 

(ಶಪ್‌ ಪ್ರತ್ಯಯಕ್ಕೆ ಶ್ಲು ಪ್ರತ್ಯಯವನ್ನು ಆದೇಶವಾಗಿ ವಿಧಿಸುವ ಸೂತ್ರು 

ಸೂತ್ರ- 604. ಜುಹೋತ್ಕಾದಿಭ್ಯಃ ಶ್ಲುಃ (2.4.75) 

ವೃತ್ತಿ - ಶಪಃ ಶ್ಲುಃ ಸ್ಯಾತ್‌। 

ಅ.ವೃ. - “ಅಧಿ ಪ್ರಭೃತಿಭ್ಯಃ ಶಪಃ” ಎಂಬ ಸೂತ್ರದಿಂದ "ಶಪಃ' ಎಂಬ ಪದವು 
ಅನುವೃತ್ತವಾಗುತದೆ. 

ಅರ್ಥ - ಜುಹೋತ್ಕಾದಿ ಗಣಕ್ಕೆ ಸೇರಿದ ಧಾತುಗಳನಂತರ ಇರುವ "ಶಪ್‌' 
ಪ್ರತ್ಯಯಕ್ಕೆ “ಶ್ಲು' ಆದೇಶವಾಗಿ ಬರುತ್ತದೆ. ಇಲ್ಲಿ "ಶ್ಲು' ವನ್ನು ಆದೇಶವಾಗಿ ವಿಧಿಸುವದಕ್ಕೆ 
ಕಾರಣ “ಪ್ರತ್ಯಯಲೋಪೇ ಪ್ರತ್ಯಯಲಕ್ಷಣಮ್‌” ಎಂಬ ಸೂತ್ರದಿಂದ ಬರುವ ಪ್ರತ್ಯಯ 
ಲಕ್ಷಣದ ಕಾರ್ಯಕ್ಕೆ “ನ ಲುಮತಾಜ್ಗಸ್ಯ” ಎಂಬ ಸೂತ್ರದಿಂದ ನಿಷೇಧ ಮಾಡಲಾಗಿದೆ. 
ಇದರಿಂದ "ಶಪ್‌' ಗೆ "ಲುಕ(ಲೋಪ)' ಬಂದಮೇಲೆ ಲೋಪವಾದ ಪ್ರತ್ಯಯವು 
ಇರುವಂತೆ ಕಾರ್ಯವಾಗುವುದಿಲ್ಲ. ಅಂದರೆ ಸ್ಥಾನಿವದ್ಧಾವ ಬರುವುದಿಲ್ಲ ಎಂದು 
ಅರ್ಥ. 

(ಧಾತುವಿಗೆ ದ್ವಿತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ- 606. ಶ್ಗೌ (6.1.10) 

ವೃತ್ತಿ - ಧಾತೋಃ ದ್ವೇ ಸ್ವಃ | ಜುಹೋತಿ! ಜುಹುತಃ 

ಅ.ವ್ಯ. - “ಲಿಟಿಧಾತೋರನಭ್ಯಾಸಸ್ಯ” ಎಂಬ ಸೂತ್ರದಿಂದ “ಧಾತೋಃ' ಎಂಬ 


736 ಲಘುಸಿದ್ಧಾಂತ ಕೌಮುದೀ 


ಪದವೂ ಮತ್ತು “ಏಕಾಚೋ ದ್ವೇ ಪ್ರಥಮಸ್ಯ” ಎಂಬ ಸೂತ್ರದಿಂದ “ದ್ವೇ” ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ - “ಶ್ಲು' ಪರದಲ್ಲಿದ್ದಾಗ ಧಾತುವಿಗೆ ದ್ವಿತ್ವವು ಬರುತ್ತದೆ. 

ಲಟ್‌: ಉದಾ- ಜುಹೋತಿ- ಪ್ರಥಮಪುರುಷ ಏಕವಚನದಲ್ಲಿ "ಹು' ಧಾತುವಿನ 
ನಂತರ ಲಡಾದೇಶವಾದ "ತಿಪ್‌(ತಿ)' ಬಂದು ಅದಕ್ಕೆ ಸಾರ್ವಧಾತುಕಸಂಜ್ಞೆ ಬಂದಮೇಲೆ 
ಧಾತುವಿನ ಪರದಲ್ಲಿ ಇರುವ “ಶಪ್‌' ಗೆ “ಜುಹೋತ್ಕಾದಿಭ್ಯಃ ಶ್ಲುಃ”ಎಂಬುದರಿಂದ 
“ಶ್ಲ(ಲೋಪ)' ಬಂದು ಹುಃತಿ ಎಂದಿರುತ್ತದೆ. ನಂತರ ಪ್ರಕೃತ ಸೂತ್ರದಿಂದ ಧಾತುವಿಗೆ 
ದ್ವಿತ್ವ ಬಂದು ಹುಹುಃತಿ ಎಂದಿರುತ್ತದೆ. ಈಗ ಮೊದಲನೆಯ "ಹು' ಎಂಬ ರೂಪಕ್ಕೆ 
"ಅಭ್ಯಾಸ' ಸಂಜ್ಞೆ ಬರುತ್ತದೆ. ಆ ಅಭ್ಯಾಸದ ಹು'ಗೆ “ಕುಹೋಶ್ವ್ಟುಃ” ಎಂಬುದರಿಂದ 
ಚುತ್ತದಿಂದ "ಹ್‌' ಕಾರಕ್ಕೆ "ರಖ್‌' ಕಾರ ಬಂದು ರುಖಹು-ತಿ ಎಂದಿದ್ದಾಗ, “ಅಭ್ಯಾಸೇ 
ಚರ್ಚ' ಎಂಬ ಸೂತ್ರದಿಂದ ಆ "ರು್‌' ಕಾರಕ್ಕೆ ಜಶ್ಚ್ವ(ಜ್‌) ಬಂದು ಜುಹು «ತಿ 
ಎಂದಿರುತ್ತದೆ. "ತಿ' ಯನ್ನು ಸಾರ್ವಧಾತುಕವೆಂದು ಭಾವಿಸಿ ಅನಭ್ಯಸ್ತವಾದ “ಹು' 
ನಲ್ಲಿರುವ "ಉ' ಕಾರಕ್ಕೆ “ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬುದರಿಂದ ಗುಣ 
ಬಂದು ಜುಹೋಃತಿ-ಜುಹೋತಿ ಎಂದು ರೂಪವಾಗುತ್ತದೆ. 


ಉದಾ- ಜುಹುತಃ- ಮೂರು ಪುರುಷಗಳ ಏಕವಚನ ಪ್ರತ್ಯಯಗಳು ಅಂದರೆ 
ತಿಪ್‌, ಸಿಪ್‌ ಮತ್ತು ಮಿಪ್‌ ಗಳು ಮಾತ್ರ "ಪಿತ್‌' ಆದ ಪ್ರತ್ಯಯಗಳಾಗಿರುತ್ತವೆ. 
ಆದ್ದರಿಂದ ಈ ಪ್ರತ್ಯಯಪರಕವಾದ ಧಾತುಗಳ ಅಂಗಕ್ಕೆ ಗುಣ ಬರುತ್ತದೆ. ಉಳಿದ 
ಆರು ಪ್ರತ್ಯಯಗಳು “ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ "ಜಿದ್ದದ್ದಾವ'ವನ್ನು 
ಹೊಂದುವುದರಿಂದ “ಕ್ಲಿತಿಚ” ಎಂಬುದರಿಂದ ಗುಣ ಬರುವುದಿಲ್ಲ. ಆದ್ದರಿಂದ ದ್ವಿವಚನ 
ಬಹುವಚನಗಳ ರೂಪಗಳಲ್ಲಿ ಗುಣ ಬಾರದೇ ಜುಹುತಃ ಇತ್ಯಾದಿ ರೂಪಗಳಾಗುತ್ತವೆ. 

(ಅತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 6೦7. ಅದಭ್ಯಸ್ತಾತ್‌ (7.1.4) 

ವೃತ್ತಿ - ರುಸ್ಯ ಅತ್‌ ಸ್ಯಾತ್‌। (501) “ಹುಶ್ನುವೋಗರಿತಿ ಯಣ್‌। ಜುಹ್ವತಿ! 

ಪ.ಛೇ.- ಅತ್‌ ಅಭ್ಯಸ್ತಾತ್‌। 

ಅ.ವೃ.- “ರೋತನ್ತಃ” ಎಂಬ ಸೂತ್ರದಿಂದ "ರುಃ' ಎಂಬ ಪದವೂ, ಮತ್ತು 
“ಆಯನೇಯೀನೀಯಿಯಃ ಫ-ಡ-ಖ-ಛ-ಘಾಮ್‌ ಪ್ರತ್ಯಯಾದೀನಾಂ” 
ಎ೦ಬಸೂತ್ರದಿ೦ದ ವಚನವಿಪರಿಣಾಮ ಮಾಡಿದಮೇಲೆ “ಪ್ರತ್ಯಯಯಾದೇಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಅಭ್ಯಸ್ತಸಂಜ್ಞೆಯುಳ್ಳ ಧಾತುವಿನ ಪರದಲ್ಲಿ ಪ್ರತ್ಯಯದ ಆದಿ ಅವಯವವಾದ 


“ರಥ್‌ ಕಾರದ ಸ್ಥಾನದಲ್ಲಿ “ಅತ್‌' ಎಂಬ ಆದೇಶವು ಬರುತ್ತದೆ. 


ಉದಾ- ಜುಹ್ವತಿ- ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು “ಜುಹು' ಎಂದು 
ರೂಪವಾದಮೇಲೆ ಅದಕ್ಕೆ “ಉಭೇ ಅಭ್ಯಸ್ತಮ್‌” ಎ೦ಬ ಸೂತ್ರದಿಂದ ಅಭ್ಯಸ್ತ ಸಂಜ್ಞೆ 


ತಿಐನ್ನೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 737 


ಬರುತ್ತದೆ. ಪ್ರಕೃತ ಸೂತ್ರದಿಂದ "ಯು' ನಲ್ಲಿರುವ "ರು್‌' ಕಾರಕ್ಕೆ "ಅತ್‌' ಆದೇಶ 
ಬಂದು ಜುಹು ಅತ್‌4ಇವ ಜುಹು4ಅತಿ ಎಂದಿದ್ದಾಗ "ಉ' "ಕಾರಕ್ಕೆ “ಯಣ್‌” 
ಬರಬೇಕಾಗಿತ್ತು ಅದನ್ನು ಬಾಧಿಸಿ “ಅಚಿ ಶ್ನು ಧಾತುಭ್ಯವಾಂ ಯ್ವೋರಿಯಜುವಜ್‌” 
ಎಂಬ ಸೂತ್ರದಿಂದ 'ಉವಜ್‌ (ಉವ್‌)' ಪ್ರಾಪವಾಗಿತ್ತು. ಅದನ್ನು ಬಾಧಿಸಿ “ಹುಶ್ನುವೋಃ 
ಸಾರ್ವಧಾತುಕೇ” ಎಂಬುದರಿಂದ "ಹ್‌ ಕಾರೋತ್ತರ "ಉ' ಕಾರಕ್ಕೆ "ಯಣ್‌ (ವ್‌ 
ಆದೇಶವಾಗಿ ಬಂದು ಜುಹ್ಹ್‌.- ಅತಿ-ಜುಹ್ವತಿ ಎಂದು ರೂಪವು ಸಿದ್ಧವಾಗುತದೆ. 


ಲಟ್‌: ರೂಪಗಳು: ಜುಹೋತಿ, ಜುಹುತಃ, ಜುಹ್ವತಿ। ಚು ಜುಹುಥಃ, 
ಜುಹುಥ। ಜುಹೋಮಿ, ಜುಹುವಃ, ಜುಹುಮಃ 


(ಆಮ್‌ ಮೊದಲಾದ ಪ್ರತ್ಯಯಗಳನ್ನು 
ವೈಕಲ್ಪಕವಾಗಿ ವಿಧಿಸುವ ಅತಿದೇಶ ಸೂತ್ರ) 

ಸೂತ್ರ- 608. ಭೀ-ಹ್ರೀ-ಭೃ-ಹುವಾಂ ಶ್ಲುವಚ್ಚ (3.1.39) 

ವೃತ್ತಿ - ಏಭ್ಯಃ ಲಿಟಿ ಆಮ್‌ ವಾ ಸ್ಯಾತ್‌ ಆಮಿ ಶ್ಲೌ ಇವ ಕಾರ್ಯಂ ಚ । 
ಜುಹವಾಇ್ಬಕಾರ, ಜುಹಾವ, ಹೋತಾ। ಹೋಷ್ಯತಿ। ಜುಹೋತು, ಜುಹುತಾತ್‌। 
ಜುಹುತಾಮ್‌,। ಜುಹ್ವತು। ಜುಹುಧಿ। ಜುಹವಾನಿ। ಅಜುಹೋತ್‌। ಅಜುಹುತಾಮ್‌। 

ಪ.ಛೇ.- ಭೀ-ಹ್ರೀ-ಬ್ಗ ೈ-ಹುವಾಂ, ಶ್ಲುವತ್‌, ಚ। 

ಅ.ವ್ಯ.- “ಕಾಸ್‌ ಪ್ರತ್ಯಯಾದಾಮಮನ್ನೇ ಲಿಟಿ” ಎಂಬ ಸೂತ್ರದಿಂದ "ಲಿಟ್‌' 
ಎಂಬ ಪದವೂ, ಮತ್ತು ಒಉಷ-ವಿದ್‌-ಜಾಗ್ಗ ಸಜ್ಯೋಂನೃತರಸ್ಕಾಮ್‌” ಎಂಬ ಸೂತ್ರದಿಂದ 
“ಅನ್ಯ ತರಸ್ಯಾಮ್‌' ಎಂಬ ಪದವು ಅನುವ ವಾಗುತ್ತದೆ. “ಪ್ರತ್ಯಯಃ” ಮತ್ತು “ಪರಶ್ಚ” 
ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ- ಭೀ, ಹ್ರೀ ಭೃ ಮತ್ತು ಹು ಧಾತುಗಳ ನಂತರ ವೈಕಲ್ಪಿಕವಾಗಿ “ಆಮ್‌' 
ಪ್ರತ್ಯಯವು ಬರುತ್ತದೆ. ಹಾಗೆಯೇ "ಆಮ್‌' ಪರದಲ್ಲಿದ್ದಾಗ "ಶ್ಲು' ಗೆ ಸಮಾನವಾದ 
ದ್ವಿತ್ವ ಮೊದಲಾದ ಕಾರ್ಯಗಳು ಆಗುತ್ತವೆ. 


ಅನುಪ್ರಯೋಗ ಅಟ್‌: 

ಉದಾ- ಜುಹವಾಇ್ದಾಕಾರ - ಪ್ರಥಮಪುರುಷ ಏಕವಚನದಲ್ಲಿ ಧಾತುವಿನನಂತರ 
“ಲಿಟ್‌' ಬಂದು, ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ “ತಿಪ್‌(ತಿ)' ಆದೇಶ, “ತಿಪ್‌ 
ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಇಲ್‌ (ಅ)' ಬಂದು, ಹು. ಅ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ “ಆಮ್‌' ಮತ್ತು ಶ್ಲುವದ್ಧಾವ ಆದಮೇಲೆ “ಶ್ಲೌ” ಎಂಬ ಸೂತ್ರದಿಂದ 
“ಹು' ಧಾತುವಿಗೆ ದ್ವಿತ್ವ ಬಂದು, ಹುಹು--ಅ ಎಂದಿದ್ದಾಗ, ಅದಕ್ಕೆ ಅಭ್ಯಾಸಸಂಜ್ಞೆ 
ಬಂದಮೇಲೆ, “ಕುಹೋಃಶ್ಚುಃ” ಎಂಬ ಸೂತ್ರದಿಂದ "ಹ್‌' ಕಾರಕ್ಕೆ ಚುತ್ವ (ರ್‌), 
ಕಾರ ಬಂದು “ಅಭ್ಯಾಸೇ ಚರ್ಚ” ಎಂಬುದರಿಂದ ಜಶ್ವ್ವ “ಜ್‌' ಬಂದು ಜುಹು 
ಆಮ್‌4ಅ ಎಂದಿರುತ್ತದೆ. “ಆಮಃ” ಎಂಬ ಸೂತ್ರದಿಂದ “ಲಿಟ್‌ ಗೆ ಲುಕ್‌ ಬಂದು, 
“ಕೃಜಗ್ವಾನುಪ್ರಯುಜ್ಯತೇ ಲಿಟಿ” ಎಂಬ ಸೂತ್ರದಿಂದ "ಲಿಟ್‌'ನ್ನು ಜೊತೆಗೆ ಸೇರಿಸಿಕೊಂಡು 


738 ಲಘುಸಿದ್ಧಾಂತ ಕೌಮುದೀ 


"ಕೃ' ಧಾತುವಿನ ಅನುಪ್ರಯೋಗ ಮಾಡಿದಾಗ, ಜು-ಹು.-ಆಮ್‌-ಕೃ--ಲಿಟ್‌ ಎಂದಿರುತ್ತದೆ. 
"ಲಿಟ್‌' ಗೆ ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌' ಆದೇಶ ಬಂದು, ಅದಕ್ಕೆ ಅಭಿನವ 
ಆಖ್ಯಾತ ಪ್ರತ್ಯಯವಾದ "ಇಲ್‌(ಅ)' ಆದೇಶ ಬಂದು ಜುಹು. ಆಮ್‌. ಕೃ. ಅ 
ಎಂದಿರುತ್ತದೆ. "ಆಮ್‌' ಎಂಬುದು “ತಿಜ್‌' ಮತ್ತು "ಶಿತ್‌' ಗಿಂತ ಭಿನ್ನವಾಗಿರುವುದರಿಂದ 
“ಆರ್ಧಧಾತುಕಂ ಶೇಷಃ” ಎ೦ಬ ಸೂತ್ರದಿಂದ ಆರ್ಧಧಾತುಕಸಂಜ್ಞೆ ಬರುತ್ತದೆ. ಇದು 
ಪರದಲ್ಲಿದ್ದಾಗ “ಜುಹು'ನಲ್ಲಿರುವ "ಹ್‌' ಕಾರೋತ್ತರ "ಉ' ಕಾರಕ್ಕೆ 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ ಸೂತ್ರದಿಂದ "ಗುಣ' ಬಂದು 
ಜುಹೋ4ಆಮ್‌ ಎಂದಿದ್ದಾಗ, "ಓ' ಕಾರಕ್ಕೆ “"ಅವ್‌' ಆದೇಶ ಬಂದು, 
ಜುಹ್‌.-ಅವ್‌.-.ಆಮ್‌-ಜುಹವಾಮ್‌ ಎಂದಿದ್ದಾಗ, ಪರದಲ್ಲಿರುವ ಕೃ* ಅ ಸೇರಿಕೊಂಡಾಗ, 
“ಲಿಟಿ ಧಾತೋರನಭ್ಯಾಸಸ್ಯ” ಎಂಬುದರಿಂದ “ಕೃ ಧಾತುವಿಗೆ "ದ್ವಿತ್ವ' ಬಂದು ಕೃಕ್ಳ 
ಎಂದಿದ್ದಾಗ ಅಭ್ಯಾಸದ "ಕೃ' ನ "ಯ' ಕಾರಕ್ಕೆ “ಉರತ್‌” ಎಂಬುದರಿಂದ “ಅತ್‌(ಅ)' 
ಬಂದು ಕ್‌4ಅ+ಕೃ=ಕ4ಕೃ ಎ೦ದಿದ್ದಾಗ “ಕುಹೋಶ್ವ್ಟು” ಎಂಬುದರಿಂದ ಅಭ್ಯಸ್ತ “ಕ್‌ 
ಕಾರಕ್ಕೆ “ಚುತ್ವ (ಚ್‌)' ಬಂದು ಚ*ಕೃ--ಅ ಎಂದಿದ್ದಾಗ, “ಅಚೋಯ್ಲಿತಿ” ಎಂಬುದರಿಂದ 
"ಯ' ಕಾರಕ್ಕೆ ವೃದ್ಧಿ (ಆರ್‌) ಬಂದು, ಚಕಾರ್‌4ಅ ಇಚಕಾರ ಎಂದಾದಮೇಲೆ 
ಜುಹವಾಮ್‌+ಚಕಾರ ಎಂದಿದ್ದಾಗ, "ಮ್‌' ಕಾರಕ್ಕೆ “ಮೋನುಸ್ವಾರಃ” ಎಂಬುದರಿಂದ 
ಅನುಸ್ವಾರ ಬಂದು “ವಾ ಪದಾಂತಸ್ಯ” ಎ೦ಬ ಸೂತ್ರದಿಂದ ಪರಸವರ್ಣ ಮಾಡಿದಾಗ, 
ಜುಹವಾಇ್ದಕಾರ ಎಂದು ರೂಪವು ಸಿದ್ಧವಾಗುತ್ತದೆ, ಮುಂದೆ ಎಲ್ಲ ರೂಪಗಳಲ್ಲೂ 
ಪರಸವರ್ಣವೇ ಬರುತ್ತದೆ. 

“ಹು' ಧಾತುವಿಗೆ ಕೃ ಧಾತುವಿನ ಅನುಪ್ರಯೋಗ `ಲಿಟ್‌'ನಲ್ಲಿ 

ರೂಪಗಳು: ಜುಹವಾಇ್ಞಕಾರ, ಜುಹವಾಣ್ಯಕ್ರತುಃ, ಜುಹವಾಇ್ದುಕೂ ಜುಹವಾಇ್ಬಕರ್ಥ, 
ಜುಹವಾಣ್ಯಕ್ರಥುಃ, ಜುಹವಾಣ್ದಕ್ರ ಜುಹವಾಇ್ದಕಾರ/ಜುಹವಾಇ್ದಾಕರ, ಜುಹವಾಇ್ಬುಕೃವ, 
ಜುಹವಾಇ್ದುಕೃಮ। 

"ಹು' ಧಾತುವಿಗೆ "ಭೂ' ಧಾತುವಿನ ಅನುಪ್ರಯೋಗದ "`ಲಿಟ್‌'ನಲ್ಲಿ 

ರೂಪಗಳು: ಜುಹವಾಮ್ಪಭೂವ, ಜುಹವಾಮ್ಪಭೂವತುಃ, ಜುಹವಾಮ್ಪಭೂವುಃ 
ಜುಹವಾಮೃಭೂವಿಥ, ಜುಹವಾಮ್ಪಭೂವಥುಃ, ಜುಹವಾಮೃಭೂವ। ಜುಹವಾಮ್ಪಭೂವ, 
ಜುಹವಾಮ್ಹಭೂವಿವ, ಜುಹವಾಬಭೂವಿಮ। 

“ಹು' ಧಾತುವಿಗೆ "ಅಸ್‌' ಧಾತುವಿನ ಅನುಪ್ರಯೋಗದ "ಲಿಟ್‌'ನ ರೂಪಗಳು: 

ಜುಹವಾಮಾಸ, ಜುಹವಾಮಾಸತುಃ, ಜುಹವಾಮಾಸುಃ ಜುಹವಾಮಾಸಿಥ, 
ಜುಹವಾಮಾಸಥುಃ, ಜುಹವಾಮಾಸ। ಜುಹವಾಮಾಸ, ಜುಹವಾಮಾಸಿವ, 
ಜುಹವಾಮಾಸಿಮ। 

“ಆಮ್‌” ಆದಿಗಳು ಬಾರದ ಪಕ್ಷದಲ್ಲಿ- 

ಉದಾ- ಜುಹಾವ - ಪ್ರಥಮಪುರುಷ ಏಕವಚನದಲ್ಲಿ "ಹು' ಧಾತುವಿನ ನಂತರ 


ತಿಐನ್ತೇ ಜುಹೋತ್ಕ್ಯಾದಯಃ (ಪರಸ್ಕೈಪದಿ ರೂಪಗಳು) 739 


"ಲಿಟ್‌' ಬಂದು ಅದಕ್ಕೆ ಮೂಲ ಆಖ್ಯಾದ ಪ್ರತ್ಯಯವಾದ "ತಿಪ್‌(ತಿ)' ಆದೇಶ ಬಂದಮೇಲೆ 
ಆ "ತಿಪ್‌'ಗೆ ಆಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌(ಅ)' ಬಂದು, ಹು. ಅ 
ಎಂದಿದ್ದಾಗ, "ಹು' ಧಾತುವಿಗೆ “ಲಿಟ "ಧಾತೋರನಭ್ಯಾಸಸ್ಕ' ಎ೦ಬುದರಿಂದ ದ್ವಿತ್ವ 
ಬಂದು ಹು ಹು--ಅ ಎಂದಿದ್ದಾಗ, "ಕುಹೋಶ್ಪುಃ” ವೀಯದರಿಂದ ಅಭ್ಯಾಸದ "ಹ್‌' 
ಕಾರಕ್ಕೆ ಚುತ್ಸ(ರು್‌) ಬಂದು, ಅದಕ್ಕೆ ಜಶ್ತ (ಜ್‌) ಬ೦ದು ಜುಹು*ಅ ಎಂದಿದ್ದಾಗ, 
“ಅಚೋಚಿಿತಿ” ಎಂಬುದರಿಂದ "ಉ' ಕಾರಕ್ಕೆ ವೃದ್ಧಿ ಬಂದು, ಜುಹ್‌ಔ4ಅ ಎಂದಿದ್ದಾಗ, 
“ವಚೋತsಯವಾಯಾವಃ” ಎಂಬುದರಿಂದ "ಔ' ಕಾರಕ್ಕೆ ಆವ್‌ ಆದೇಶ ಬಂದು 
ಜುಹ್‌4ಆವ್‌4ಅ=ಜುಹಾವ ಎಂದು ರೂಪವಾಗುತ್ತದೆ. 

ಉದಾ- ಜುಹುವತುಃ- ಪ್ರಥಮಪುರುಷ ದ್ವಿವಚನದಲ್ಲಿ ಹಿಂದಿನಂತೆ ಪ್ರಕ್ರಿಯೆ 
ನಡೆದು ಜುಹು. ಅತುಸ್‌ ಎಂದಿದ್ದಾಗ, ಅಜಾದಿಪ್ರತ್ಯಯವು' ಪರದಲ್ಲಿರುವುದರಿಂದ 
ಅನಭ್ಯಸ್ತವಾದ "ಹು'ನಲ್ಲಿರುವ ಉ್‌ ಕಾರಕ್ಕೆ “ಅಚ ಶ್ನುಧಾತುಭುವಾಂ ಯ್ಹೋರಿ 
ಯಜುವಜೌ” ಎಂಬ ಸೂತ್ರದಿಂದ "ಉವಜ್‌ (ಉವ್‌)' ಆದೇಶ ಬಂದು 
ಜುಹ್‌ಉವ್‌4ಅತುಸ್‌ ಎಂದಿದ್ದಾಗ, "ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಜುಹುವತುಃ 
ಎಂಬ ರೂಪವು ಸಿದ್ಧವಾಗುತ್ತದೆ. 

"ಆಮ್‌' ಹ ಬಾರದ ಪಕ್ಷದಲ್ಲಿ-ರೂಪಗಳು: ಜುಹಾವ, ಜುಹುವತುಃ, ಜುಹುವುಃ 
ಜುಹೋಥ/ಜುಹವಿಥ, ಜುಹುವಥುಃ, ಜುಹುವ। ಜುಹಾವ/ಜುಹವ, ಜುಹುವಿವ, 
ಜುಹುವಿಮ। 

ಲುಟ್‌: (ಅನಿಟ್‌):ರೂಪಗಳು: ಹೋತಾ, ಹೋತಾರೌ, ಹೋತಾರಃ ಹೋತಾಸಿ, 
ಹೋತಾಸ್ಕಃ, ಹೋತಾಸ್ಸ ಹೋತಾಸ್ಕಿ ಹೋತಾಸ್ತಃ, ಹೋತಾಸ್ಕಃ। 

ಲೃಟ್‌: ರೂಪಗಳು: ಹೋಷ್ಯತಿ, ಹೋಷ್ಯತಃ, ಹೋಷ್ಟನ್ನಿ ಹೋಷ್ಯಸಿ, ಹೋಷ್ಯಥಃ, 
ಹೋಷ್ಯಥ। ಹೋಷ್ಯಾಮಿ, ಹೋಷ್ಠಾ ವಃ, ಹೋಷ್ಯಾಮಃ। 

ಲೋಟ್‌: ರೂಪಗಳು: ಜುಹೋತು/ಜುಹುತಾತ್‌, ಜುಹುತಾಮ್‌, ಜುಹ್ವತು। “ಹು 
ರುಲ್ಲ್ಯೋ ಹೇರ್ಧಿಃ” ಎಂಬ ಸೂತ್ರದಿಂದ "ಹ' ಗೆ "ಧಿ' ಆದೇಶವು ಬಂದು ಜುಹುಧಿ 
ಎಂದು ರೂಪದ) ಜುಹುಧಿ/ ಜುಹುತಾತ್‌, ಜುಹುತಮ್‌, ಜುಹುತ। ಜುಹವಾನಿ , 
ಜುಹವಾವ, ಜುಹವಾಮ। ಎ೦ದು ರೂಪಗಳು. 

(ಇಗನ್ತ ಅಂಗಕ್ಕೆ ಗುಣವನ್ನು ವಿಧಿಸುವ ಸೂತ್ರ) 
ಸೂತ್ರ- 6೦೨. ಯುಸಿ ಚ (7.3.83) 

ವೃತ್ತಿ - ಇಗನ್ತ ಅಜ್ಞಸ್ಯ ಗುಣಃ ಅಜಾದೌ ಜುಸಿ। ಅಜುಹವುಃ /ಜುಹುಯಾತ್‌। 
ಹೂಯಾತ್‌। ಅಹೌಷೀತ್‌। ಅಹೋಷ್ಯತ್‌ಇೆಭೀ ಭಯೇ 2 ಬಿಭೇತಿ! 

ಅ.ವೃ - “ಕ್ಷಸ್ಯಾಚಿ” ಎಂಬ ಸೂತ್ರದಿಂದ "ಅಚಿ' ಎಂಬ ಪದವೂ, ಮತ್ತು 
“ಮಿದೇರ್ಗುಣಳ”': ಸಟ ಸೂತ್ರದಿಂದ "ಗುಣಃ”' ಎಂಬ ಪದವೂ ಅನುವೃ ತವಾಗುತ್ತವೆ. 
“ಅ೦ಗಸ್ಕ” ಎಂಬುದು ಅಧಿಕಾರ ಸೂತ್ರ. 


740 ಲಘುಸಿದ್ಧಾಂತ ಕೌಮುದೀ 


ಅರ್ಥ- ಅಜಾದಿಯಾದ "ಜುಸ್‌(ಉಸ್‌)' ಪರದಲ್ಲಿದ್ದಾಗ ಇಗನ್ನವಾದ ಅಂಗಕ್ಕೆ 
ಗುಣವು ಬರುತ್ತದೆ. 

ಲಜ್‌: ಉದಾ- ಅಜುಹೋತ್‌-ಹಿಂದಿನಂತೆ ಪ್ರಕ್ರಿಯೆ ನಡೆದು “ಜುಹು' 
ಎಂದಾದಮೇಲೆ ಪ್ರಥಮಪುರುಷ ಏಕವಚನದಲ್ಲಿ ಜುಹು%ತಿ ಎಂದಿದ್ದಾಗ , “ತಪ್ಪ” 
ಎಂಬುದರಿಂದ "ತಿ' ನಲ್ಲಿರುವ "ಇ' ಕಾರಕ್ಕೆ ಲೋಪ ಬಂದು ಜುಹು--ತ್‌ ಎಂದಿದ್ದಾಗ 
ಧಾತುವಿಗೆ ಅಡಾಗಮ ಮತ್ತು ಅನಭ್ಯಸ್ತ "ಹು' ನಲ್ಲಿರುವ "ಉ' ಅಕಾರಕ್ಕೆ ಗುಣ ಬಂದು 
ಅಜುಹೋತ್‌ ಎಂದು ರೂಪವಾಗುತ್ತದೆ. 

ಉದಾ- ಅಜುಹುತಾಮ್‌: ಪ್ರಥಮಪುರುಷ ದ್ವಿವಚನದಲ್ಲಿ ತಾಮ್‌ ಪ್ರತ್ಯಯ 
ಸೇರಿಸಿದಾಗ ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಅಜುಹುತಾಮ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಅಜುಹವುಃ- ಪ್ರಥಮಪುರುಷ ಬಹುವಚನದಲ್ಲಿ "ಹು' ಧಾತುವಿನ ನಂತರ 
“ಮಿ ಪ್ರತ್ಯಯವನ್ನು ಸೇರಿಸಿದಾಗ, ಹು4ಮು ಎಂದಿರುತ್ತದೆ. ಧಾತುವಿನ ನಂತರ 
“ಶಪ್‌' ಪ್ರತ್ಯಯಕ್ಕೆ “ಶ್ಲುಲುಕ್‌), ಬಂದು ಧಾತುವಿಗೆ ದ್ವಿತ್ವ ಅಡಾಗಮಗಳು ಬಂದಮೇಲೆ 
“"ರಥ್‌'ಗೆ “ಅದಭ್ಯಸ್ತಾತ್‌” ಎಂಬುದರಿಂದ "ಅತ್‌' ಆದೇಶ ಪ್ರಾಪ್ತವಾದಾಗ, ಧಾತುವಿಗೆ 
ಅಭ್ಯಸ್ತ ಸಂಜ್ಞೆ ಬಂದಿರೋಣದರಿಂದ ಅದನ್ನು ಬಾಧಿಸಿ “ಸಿಜಭ್ಯಸ್ತವಿಧಿಭ್ಯಶ್ವ” 
ಎಂಬುದರಿಂದ “ಜುಸ್‌(ಉಸ್‌) ಆದೇಶ ಬಂದು ಅಜುಹು4 ಉಸ್‌ ಎಂದಿದ್ದಾಗ 
ಪ್ರಕೃತ ಸೂತ್ರದಿಂದ "ಹು'ನಲ್ಲಿರುವ "ಉ' ಕಾರಕ್ಕೆ ಗುಣ ಬಂದು ಅಜುಹೋ* ಉಸ್‌ 
ಎಂದಾಗಿ "ಓ' ಕಾರಕ್ಕೆ "ಅವ್‌' ಆದೇಶ ಬಂದು ಅಜುಹ್‌4ಅವ್‌4ಉಸ್‌-ಅಜುಹವುಃ 
ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಜುಹೋತ್‌, ಅಜುಹುತಾಮ್‌, ಅಜುಹವುಃ। ಅಜುಹೋಃ, 
ಅಜುಹುತಮ್‌, ಅಜುಹುತ। ಅಜುಹವಮ್‌, ಅಜುಹುವ, ಅಜುಹುಮ। 

ವಿಧಿಲಿಜಕ್‌: ರೂಪಗಳು: ಜುಹುಯಾತ್‌, ಜುಹುಯಾತಾಮ್‌, ಜುಹುಯುಃ। 
ಜುಹುಯಾಃ, ಜುಹುಯಾತಮ್‌, ಜುಹುಯಾತ। ಜುಹುಯಾಮ್‌, ಜುಹುಯಾವ, 
ಜುಹುಯಾಮ। 

ಇಲ್ಲಿ (ವಿಧಿಲಿಜ್‌) "ಹು' ಧಾತುವಿನ ನಂತರ "ಶಪ್‌(ಅ)-" ಬಂದು ಅದಕ್ಕೆ 
“"ಶ್ಲ(ಲೋಪ)' ಬಂದಮೇಲೆ ಧಾತುವಿಗೆ ದ್ವಿತ್ವ, ತದನಂತರ “ಯಾಸುಟ್‌(ಯಾಸ್‌)' 
ಬಂದಮೇಲೆ ಮೇಲಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ಆಶೀರ್ಲಿಜಕ-ರೂಪಗಳು: ಹೂಯಾತ್‌, ಹೂಯಾಸ್ತಾಮ್‌, ಹೂಯಾಸುಃ 
ಹೂಯಾಃ, ಹೂಯಾಸಮ್‌, ಹೂಯಾಸ್ತ ಹೂಯಾಸಮ್‌, ಹೂಯಾಸ್ವ, ಹೂಯಾಸ್ಸ 

ಆಶೀರ್ಲಿಜ್‌ನಲ್ಲಿ "ಹು' ಧಾತುವಿನ ನಂತರ "ಯಾಸುಟ್‌(ಯಾಸ್‌)' ಬಂದಮೇಲೆ 
“ಅಕೃತ್ಸಾರ್ವಧಾತುಕಯೋಃ ದೀರ್ಫಃ” ಎಂಬ ಸೂತ್ರದಿಂದ "ಹು'ನ "ಉ' ಕಾರಕ್ಕೆ 
ದೀರ್ಫ ಬಂದು ಮೇಲಿನಂತೆ ರೂಪಗಳು ಸಿದ್ಧವಾಗುತ್ತವೆ. 


ತಿಣನ್ನೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 741 


ಲುಜಕ್‌: ಉದಾ- ಅಹೌಷೀತ್‌- ಪ್ರಥಮಪುರುಷ ಏಕವಚನದಲ್ಲಿ “ಹು' ಧಾತುವಿನ 
ಮೇಲೆ "ಲುಜ್‌' ಬಂದು ಧಾತುವಿಗೆ ಅಡಾಗಮ ಬಂದಮೇಲೆ “ತಿಪ್‌ತಿ)' ಬಂದು, 
“ಇತಶ್ವ” ಎಂಬುದರಿಂದ “ಶಿಪ್‌ (ಇ)' ನಲ್ಲಿಯ "ಇ? ಕಾರಕ್ಕೆ ಲೋಪ ಬಂದು 
ಅಹು*4ತ್‌ ಎಂದಿದ್ದಾಗ, ಧಾತುವಿನ ಪರದಲ್ಲಿ "ಚ್ಲಿ' ಪ್ರತ್ಯಯವು ಬಂದು "ಚಿಗೆ ಸಿಚ್‌(ಸ್‌)' 
ಆದೇಶ ಬ೦ದಮೇಲ ಸಿಚ್‌ನಲ್ಲಿಯ "ಇ' ಕಾರಕ್ಕೆ ಅನುಬಂಧ ಲೋಪ ಬಂದು 
ಅಹು+ಸ್‌4ತ್‌ ಎಂದಿದ್ದಾಗ, ಅಪೃಕ್ತ "ಹಲ್‌' ಆದ *ತ್‌'ಗೆ ಈಟ್‌(ಈ)' ಆಗಮ 
ಬಂದು ಅಹುಸ್‌4ಈತ್‌ ಎಂದಿರುತ್ತದೆ. "ಸಿಚ್‌'ಗೆ ಸಂಬಂದಿಸಿದ "ಸ್‌' ಕಾರವು 
ಧಾತುವಿನ ಪರದಲ್ಲಿರುವುದರಿಂದ “ಸಿಚಿವೃದ್ಧಿಃ ಪರಸ್ಕೈಪದೇಷು” ಎಂಬುದರಿಂದ 
ಧಾತುವಿನ "ಉ' ಕಾರಕ್ಕೆ ವೃದ್ಧಿ ಬಂದು ಅಹೌ.-ಸ್‌. ಈತ್‌ ಎಂದಿರುತ್ತದೆ. 
“ಆದೇಶಪ್ರತ್ಯಯಯೋಃ” ಎಂಬುದರಿಂದ "ಸ್‌' ಕಾರಕ್ಕೆ ಷತ್ವ ಬಂದು ಅಹೌಷೀತ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ಈಟ್‌ ಆಗಮವು ತಿಪ್‌ ಮತ್ತು ಸಿಪ್‌ ಪ್ರತ್ಯಯಗಳಿದ್ದಾಗ ಮಾತ್ರ ಆಗುತ್ತದೆ. 
ಉಳಿದಕಡೆಗಳಲ್ಲಿ ವೃದ್ಧಿ, ಷತ್ವ ಮತ್ತು ಟುತ್ವ ಗಳಾದಮೇಲೆ ಕೆಳಗಿನಂತೆ ರೂಪಗಳು 
ಸಿದ್ಧವಾಗುತ್ತವೆ, 

ಲುಜಕ; ರೂಪಗಳು: ಅಹೌಷೀತ್‌, ಅಹೌಷ್ಟಾಮ್‌, ಅಹೌಷುಃ ಅಹೌಷೀಃ, 
ಅಹೌಷ್ಟಮ್‌, ಅಹೌಷ್ಟ ಅಹೌಷಮ್‌, ಅಹೌಷ್ಟ, ಅಹೌಷ್ಠ 

ಲಜ್‌: ರೂಪಗಳು: ಅಹೋಷ್ಠತ್‌, ಅಹೋಷ್ಠತಾಮ್‌, ಅಹೋಷ್ಠನ್‌। ಅಹೋಷ್ಯಃ, 
ಅಹೋಷ್ಯತಮ್‌, ಅಹೋಷ್ಯತ। ಅಹೋಷ್ಯಮ್‌, ಅಹೋಷ್ಯಾವ, ಅಹೋಷ್ಯಾಮ। 

2. ಇೆಭೀ ಭಯೇ - (ಹೆದರುವುದು) ಇದರಲ್ಲಿ ಭೀ ಮಾತ್ರ ಉಳಿಯುತ್ತದೆ ಇದು 
“ಇಗೆತ್‌' ಆಗಿದ್ದರಿಂದ ಅನಿಟ್‌ ಆಗಿದೆ. 

ಲಟ್‌: ಉದಾ- ಬಿಭೇತಿ - ಪ್ರಥಮಪುರುಷ ಏಕವಚನದಲ್ಲಿ “ಭೀ” ಧಾತುವಿನಮೇಲೆ 
“ಲಟ್‌' "ಲ್‌' ಕಾರ ಬಂದು ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ “ತಿಪ್‌(ತಿ)' 
ಆದೇಶ ಬಂದು ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದಮೇಲೆ ಅದಕ್ಕೆ "ಶ್ಲ(ಲೋಪ)' 
ಬಂದು “ಶ್ಲೌ” ಎಂಬ ಸೂತ್ರದಿಂದ ದ್ವಿತ್ವ ಬಂದು ಭೀಭೀ*ತಿ ಎಂದಿದ್ದಾಗ, ಮೊದಲನೆಯ 
ರೂಪ (ಭಿಲ)ಗೆ ಅಭ್ಯಾಸ ಸಂಜ್ಞೆ ಬಂದು “ಹಸ್ವಃ” ಎಂಬ ಸೂತ್ರದಿಂದ ಹ್ರಸ್ವ ಬಂದು 
ಭಿಭೀ+ತಿ ಎಂದಿದ್ದಾಗ, “ಅಭ್ಯಾಸೇ ಚರ್ಚ”ಎಂಬುದರಿ೦ಂದ ಅಭ್ಯಸ್ತವಾದ "ಲ್‌ ಕಾರಕ್ಕೆ 
ಜಶ್ತ್ವ ಬಂದು ಬಿಭೀ-*ತಿ ಎಂದಿರುತ್ತದೆ. ಅನಭ್ಯಸ್ತ "ಭೀ' ನಲ್ಲಿರುವ “ಈ' ಕಾರಕ್ಕೆ 

“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬುದರಿಂದ ಗುಣ ಬಂದು ಬಿಭೇತಿ 
ಎಂದು ರೂಪವಾಗುತ್ತದೆ. 

ಉದಾ- ಬಿಭೇಷಿ, ಬಿಭೇಮಿ- ಮಧ್ಯಮಪುರುಷ ಮತ್ತು ಉತ್ತಮಪುರುಷ 
ಏಕವಚನಗಳಲ್ಲಿ ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಬಿಭೇ*ಸಿ , ಮತ್ತು ಬಿಭೇ*ಮಿ 
ಎಂದಿದ್ದಾಗ, "ಸ್‌'ಕಾರಕ್ಕೆ ಷತ್ವ ಬಂದು ಕ್ರಮವಾಗಿ ಬಿಭೇಷಿ ಮತ್ತು ಬಿಭೇಮಿ ಎಂದಾಗುತ್ತದೆ. 


742 ಲಘುಸಿದ್ಧಾಂತ ಕೌಮುದೀ 


(ವೈಕಲ್ಪಕವಾಗಿ "ಇ' ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 610. ಅಯೋಜನ್ಯತರಸ್ಯಾಮ್‌ (6.4.15) 

ವೃತ್ತಿ - ಇಕಾರಃ ವಾ ಸ್ಯಾತ್‌ ಹಲಾದೌ ಕ್ವಿತಿ ಸಾರ್ವಧಾತುಕೆ! ಬಿಭಿತಃ, ಬಿಭೀತಃ। 
ಬಿಭೃತಿ! ಬಿಭಯಾಇ್ಬಾಕಾರ, ಬಿಭಾಯ। ಭೇತಾ। ಭೇಷ್ಮತಿ! ಬಿಭೇತು, ಬಿಭಿತಾತ್‌ ಬಿಭೀತಾತ್‌। 
ಅಬಿಭೇತ್‌। ಬಿಭೀಯಾತ್‌। ಭೀಯಾತ್‌। ಅಭೈಷೀತ್‌। ಅಭೇಷ್ಯತ್‌। ಹ್ರೀ ಲಜ್ಞಾಯಾಮ್‌॥/ 
ಜಿಹ್ರೇತಿ। ಜಿಹ್ರೀತಃ। ಜಿಹ್ರೀಯತಿ। ಜಿಹ್ರಯಾಜ್ಞಕಾರ। ಜಿಹ್ರಾಯ। ಹ್ರೇತಾ। ಹ್ರೇಷ್ಯತಿ 
ಜಿಹ್ರತು। ಅಜಿಹ್ರೇತ್‌ಜಿಶ್ರೀಯಾತ್‌। ಹ್ರೀಯಾತ್‌। ಅಹ್ರೈಷೀತ್‌। ಅಹ್ರೇಷ್ಠತ್‌। ಪ್ಯು ಪಾಲನ- 
ಪೋಷಣಯೋಃ (ಪೂರಣಯೋಃ)/4। 

ಪ.ಛೇ.- ಭಿಯಃ ಅನ್ಯತರಸ್ಯಾಮ್‌। 

ಅ.ವೃ.- “ಇದ್‌ ದರಿದ್ರಸ್ಯ” ಎಂಬ ಸೂತ್ರದಿಂದ "ಇತ್‌' ಎಂಬ ಪದವೂ, “ಈ 
ಹಲ್ಕಗೋಃ” ಎ೦ಂಬಸೂತ್ರದಿಂದ "ಹಲಿ' ಎಂಬ ಪದವೂ “ಗಮ-ಹನ-ಜನ-ಖನ್‌- 
ಘಸಾ೦ಂ ಲೋಪಃ ಕಿಜಿತ್ಯನಜೆ” ಎಂಬ ಸೂತ್ರದಿಂದ *ಕ್ವಿತಿ' ಎಂಬ ಪದವೂ “ಅತ 
ಉತ್‌ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- ಹಲಾದಿಯಾದ ಕಿತ್‌, ಅಥವಾ ಜಿತ್‌ ಪ್ರತ್ಯಯಗಳು ಸಾರ್ವಧಾತುಕವು 
ಪರದಲ್ಲಿ ಇದ್ದಾಗ, “ಭೀ' ಧಾತುವಿಗೆ “ಇ' ಕಾರವು ವೈಕಲ್ಲಿಕವಾಗಿ ಆದೇಶವಾಗಿ ಬರುತ್ತದೆ. 

ಉದಾ- ಬಿಭಿತಃ/ಬಿಭೀತಃ- ಪ್ರಥಮಪುರುಷ ದ್ವಿವಚನದಲ್ಲಿ, “ಭೀ” ಧಾತುವಿನ 
ನಂತರ "ತಸ್‌' ಬಂದು ಭೀ*-ತಸ್‌ ಎಂದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಬಿ 
ಭೀ4ತಸ್‌ ಎಂದಿದ್ದಾಗ, 'ಅಲೋನ್ತ್ಯ ' ಪರಿಭಾಷಾ ಸೂತ್ರದಿಂದ “ಈ' ಕಾರಕ್ಕೆ ಪ್ರಕೃತ 
ಸೂತ್ರದಿಂದ "ಇ? ಕಾರಾರಾದೇಶವು ಬಂದು ಬಿಭಿತಃ ಎಂದೂ, “ಇ' ಹಾ "ಬಾರದ 
ಪಕ್ಷದಲ್ಲಿ ಬಿಭೀತಃ ಎಂದು ರೂಪಗಳಾಗುತ್ತವೆ. 

ಉದಾ- ಬಿಭ್ಯತಿ- ಪ್ರಥಮಪುರುಷ ಬಹುವಚನದಲ್ಲಿ, “ಭೀ' ಧಾತುವಿನ ನಂತರ 
"ರಿ' ಬಂದು ಭೀ+ರು ಎಂದಿದ್ದಾಗ, ಹಿಂದಿನಂತೆ ದ್ವಿತ್ವಾದಿಗಳು ಬಂದು ಬಿಭೀ*ಮು 
ಎಂದಿದ್ದಾಗ, "ರು್‌' ಗೆ "ಅತ್‌' ಆದೇಶ ಬಂದು ಬಿಭೀ*ಅತ್‌4ಇ ಎಂದಿದ್ದಾಗ, 

“ಕಾಚೋತಸಂಯೋಗ ಪೂರ್ವಸ್ಯ ಸ್ಥ” ಎಂಬ ಸೂತ್ರದಿಂದ ಯಣ್‌ ಸಂಧಿಯಾಗಿ 

ಬಿಭ್ಯತಿ ಎಂದು ರೂಪವು ಸಿದ್ಧವಾಗುತ್ತದೆ. ಥಸ್‌, ಥ, ವಸ್‌, ಮತ್ತು ಮಸ್‌ ಗಳೂ 


ಕೂಡ “ಜಿತ್‌' ಆದ ಹಲಾದಿ ಸಾರ್ವಧಾತುಕಗಳಾಗಿರುವುದರಿಂದ ಎರಡೆರಡು ರೂಪಗಳು 
ಸಿದ್ಧವಾಗುತ್ತವೆ. 


ಅ ರೂಪಗಳು: ಬಿಭೇತಿ, ಬಿಭಿತಃ/ ಬಿಭೀತಃ, ಬಿಭ್ಯತಿ। ಬಿಭೇಷಿ ಬಿಭಿಥಃ/ 
ಬಿಭೀಥಃ, ಬಿಭಿಥ/ಬಿಭೀಥ। ಬಿಭೇಮಿ, ಬಿಭಿವಃ/ಬಿಭೀವಃ, ಬಿಭಿಮಃ/ಬಿಭೀಮಃ 

ಲಿಟ್‌: (ಅನುಪ್ರಯೋಗ) 

ಉದಾ- ಬಿಭಯಾಇ್ದಾಕಾರ- ಈ "ಲ್‌' ಕಾರದಲ್ಲಿ ಪ್ರಥಮಪುರುಷ ಏಕವಚನದಲ್ಲಿ 


ತಿಜನ್ನೇ ಜಹೋತ್ಕಾದಯಃ (ಪರಸ್ಕೈಪದಿ ರೂಪಗಳು) 743 


“ಹೂ' ಧಾತುವಿನಂತೆ “ಭೀ-ಹ್ರೀ-ಭೃ-ಹುವಾಂ ಶ್ಲುವಚ್ಚ” (607) ಎಂಬ ಸೂತ್ರದಿಂದ 
“ಆಮ್‌' ಬಂದು ಧಾತುವಿಗೆ ದ್ವಿತ್ವ ಮಾಡಿದಮೇಲೆ ಭೀಭೀ>ಬಿಭೀ ಎಂದಿದ್ದಾಗ ದೀರ್ಫ 
“ಈ' ಕಾರಕ್ಕೆ ಗುಣ, ಅಯಾದೇಶಗಳು ಬಂದಮೇಲೆ ಬಿಭಯ್‌.-ಆಮ್‌-ಬಿಭಯಾಮ್‌ 
ಎ೦ದಾದಮೇಲೆ “%ೃಇಗ್‌(ಕೃ)' ಧಾತುವಿನ ಅನುಪ್ರಯೋಗ ಮಾಡಿದಾಗ ಬಿಭಯಾಣ್ಜಾಕಾರ 
ಎಂದು ರೂಪವು ಸಿದ್ಧವಾಗುತ್ತದೆ. 

"ಭೂ' ಧಾತುವಿನ ಅನುಪ್ರಯೋಗ ಮಾಡಿದಾಗ, ಬಿಭಯಾಂಬಭೂವ ಎಂದು 
ರೂಪವಗುತ್ತದೆ. 

"ಅಸ್‌' ಧಾತುವಿನ ಅನುಪ್ರಯೋಗ ಮಾಡಿದಾಗ, ಬಿಭಯಾಮಾಸ ಎಂದು 
ರೂಪವಾಗುತ್ತದೆ. 

"ಆಮ್‌' ಮೊದಲಾದವು ಬಾರದ ಪಕ್ಷದಲ್ಲಿ ಬಿಭಾಯ ಎಂದು ರೂಪವು ಸಿದ್ಧಿಸುತ್ತದೆ. 

1."ಕೃ' ಅನುಪ್ರಯೋಗದ ರೂಪಗಳು: ಬಿಭಯಾಇ್ದಾಕಾರ, ಬಿಭಯಾಇ್ಚಾಕ್ರತುಃ, 
ಬಿಭಯಾಇ್ಥಕ್ರುಃ | ಬಿಭಯಾಇ್ಜಕರ್ಥ, ಬಿಭಯಾಣ್ದಕ್ರಥುಃ, ಬಿಭಯಾಇ್ಞಕ್ರ | 
ಬಿಭಯಾಇ್ಬಕಾರ/ ಬಿಭಯಾಇ್ಜಾಕರ, ಬಿಭಯಾಇ್ಞುಕೃವ, ಬಿಭಯಾಇ್ಬ್‌ಕೃಮ। 

2."ಭೂ' ಅನುಪ್ರಯೋಗದ ರೂಪಗಳು: ಬಿಭಯಾಮ್ಹಭೂವ, ಬಿಭಯಾಮ್ಹಭೂವತುಃ, 
ಬಿಭಯಾಮ್ಹಭೂವುಃ ಬಿಭಯಾಮ್ಹಭೂವಿಥ, ಬಿಭಯಾಮ್ಹಹೂವಧುಃ, ಬಿಭಯಾಮ್ಪಭೂವ। 
ಬಿಭಯಾಮ್ಪಭೂವ, ಬಿಭಯಾಮೃಭೂವಿವ, ಬಿಭಯಾಮ್ಪಭೂವಿಮ। 

3. "ಅಸ್‌' ಧಾತುವಿನ ಅನುಪ್ರಯೋಗ ರೂಪಗಳು: ಬಿಭಯಾಮಾಸ, 
ಬಿಭಯಾಮಾಸತುಃ, ಬಿಭಯಾಮಾಸುಃ ಬಿಭಯಾಮಾಸಿಥ, ಬಿಭಯಾಮಾಸಥುಃ, 
ಬಿಭಯಾಮಾಸ। ಬಿಭಯಾಮಾಸ, ಬಿಭಯಾಮಾಸಿವ, ಬಿಭಯಾಮಾಸಿಮ। 

4'ಆಮ್‌' ಮೊದಲಾದವು ಬಾರದ ಪಕ್ಷದಲ್ಲಿ ರೂಪಗಳು: ಬಿಭಾಯ, ಬಿಭ್ಯತುಃ, 
ಬಿಭ್ಯುಃ ಬಿಭಯಿಥ/ಬಿಭೇಥ, ಬಿಭ್ಯಥುಃ, ಬಿಭ್ಯಃ ಬಿಭಾಯ/ಬಿಭಯ, ಬಿಭ್ಳಿವ, ಬಿಭ್ಯಿಮ! 

ಲುಟ್‌: ರೂಪಗಳು: ಭೇತಾ, ಭೇತಾರೌ, ಭೇತಾರಃ ಭೇತಾಸಿ, ಭೇತಾಸ್ಥ$, ಭೇತಾಸ್ಸ 
ಭೇತಾಸ್ಕಿ ಭೇತಾಸ್ತ, ಭೇತಾಸ್ಮಃ। 

ಲೃಟ್‌: ರೂಪಗಳು: ಭೇಷ್ಮತಿ, ಭೇಷ್ಯತಃ, ಭೇಷ್ಯನ್ನಿ। ಭೇಷ್ಯಸಿ, ಭೇಷ್ಮಥಃ, ಭೇಷ್ಯಥ। 
ಭೇಷ್ಯಾಮಿ, ಭೇಷ್ಯಾವಃ, ಭೇಷ್ಯಾಮಃ। 

ಲೋಟ್‌: ರೂಪಗಳು: ಬಿಭೇತು/ಬಿಭಿತಾತ್‌/ಬಿಭೀತಾತ್‌,ಬಿಭಿತಾಮ್‌/ಬಿಭೀತಾಮ್‌, 
ಬಿಭೃತುಬಿಭಿಃ/ಬಿಭೀಃ/ಬಿಭಿತಾತ್‌, ಬಿಭೀತಾತ್‌, ಬಿಭಿತಮ್‌/ಬಿಭೀತಮ್‌, ಬಿಭಿತ/ಬಿಭೀತ! 
ಬಿಭಯಾನಿ, ಬಿಭಯಾವ, ಬಿಭಯಾಮ। 

ಲಜಕ: ರೂಪಗಳು: ಅಬಿಭೇತ್‌/ಅಬಿಭಿತಾಮ್‌/ಅಬಿಭೀತಾಮ್‌, ಅಬಿಭಯುಖ 
ಅಬಿಭೇಃ, ಅಬಿಭಿತಮ್‌/ಅಬಿಭೀತಮ್‌, ಅಬಿಭಿತ/ಅಬಿಭೀತ। ಅಬಿಭಯಮ್‌, ಅಬಿಭಿವ/ 
ಅಬಿಭೀವ, ಅಬಿಭಿಮ/ಅಬಿಭೀಮ। 

ವಿಧಿಲಿಜತ್‌: ಇಲ್ಲಿ "ಯಾಸುಟ್‌' ಬರುವುದರಿಂದ ಹಲಾದಿ ಜಿತ್‌ ಸಾರ್ವಧಾತುಕ 


744 ಲಘುಸಿದ್ಧಾಂತ ಕೌಮುದೀ 


ವಾಗಿರುವುದರಿಂದ ಎಲ್ಲೆಡೆಯಲ್ಲೂ ವೈಕಲ್ಲಿಕವಾಗಿ “ಇತ್ವ (ಇ)' ಬರುತ್ತದೆ. 

ರೂಪಗಳು: ಬಿಭಿಯಾತ್‌/ಬಿಭೀಯಾತ್‌, ಬಿಭಿಯಾತಾಮ್‌/ಬಿಭೀಯಾತಾಮ್‌, 
ಬಿಭಿಯುಃ/ಬಿಭೀಯುಃ ಬಿಭಿಯಾಃ/ಬಿಭೀಯಾಃ, ಬಿಭಿಯಾತಮ್‌/ಬಿಭೀಯಾತಮ್‌, 
ಬಿಭಿಯಾತ/ಬಿಭೀಯಾತ। ಬಿಭಿಯಾಮ್‌/ಬಿಭೀಯಾಮ್‌, ಬಿಭಿಯಾವ/ಬಿಭೀಯಾವ, 
ಬಿಭಿಯಾವು/ಬಿಭೀಯಾಮ। 

ಆಶೀರ್ಲಿಜ್‌: ರೂಪಗಳು: ಭೀಯಾತ್‌, ಭೀಯಾಸ್ತಾಮ್‌, ಭೀಯಾಸುಃ ಭೀಯಾಃ, 
ಭೀಯಾಸ್ತಮ್‌, ಭೀಯಾಸ್ಪ। ಭೀಯಾಸಮ್‌, ಭೀಯಾಸ್ವ, ಭೀಯಾಸ್ಟ 

ಲುಜಕ್‌: “ಸಿಚಿ ವೃದ್ಧಿಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಇ' ಕಾರಕ್ಕೆ 
ವೃದ್ಧಿಯು ಬರುತ್ತದೆ. 

ರೂಪಗಳು: ಅಭೈಷೀತ್‌, ಅಭೈಷ್ಟಾಮ್‌, ಅಭೈಷುಃ। ಅಭೈಷೀಃ, ಅಭೈಷ್ಟಮ್‌, ಅಭೈಷ್ಟ 
ಅಭೈಷಮ್‌, ಅಭೈಷ್ಟ ಅಭೈಷ್ಠ 

ಲೃಜಕ್‌: ರೂಪಗಳು: ಅಭೇಷ್ಯತ್‌, ಅಭೇಷ್ಯತಾಮ್‌, ಅಭೇಷ್ಯನ್‌। ಅಭೇಷ್ಯಃ, 
ಅಭೇಷ್ಯತಮ್‌, ಅಭೇಷ್ಯತ। ಅಭೇಷ್ಯಮ್‌, ಅಭೇಷ್ಯಾವ, ಅಭೇಷ್ಯಾಮ। 

3."'ಹ್ರೀ' ಲಜ್ಜಾಯಾಮ್‌(ನಾಚುವುದು) - ಇದರಲ್ಲಿ ಯಾವವರ್ಣವೂ "“ಇತ್‌' 
ಆಗದೇ ಇರೋಣದರಿಂದ "ಹ್ರೀ” ಎಂದೆ ಉಳಿಯುತ್ತದೆ ಮತ್ತು ಇದು ಪರಸ್ಕೈಪದಿಯಾಗಿದೆ. 
ಹಾಗೂ ಅನಿಟ್‌ ಆಗಿಯೂ ಇದೆ. ಸಂಯೋಗಪೂರ್ವವಾಗಿರುವುದರಿಂದ 
“ಏರನೇಕಾಚೋ5ಸ೦ಯೋಗಪೂರ್ವಸ್ಯ” ಎಂಬುದು ಅನ್ವಯಿಸುವುದಿಲ್ಲ. ಅದರ ಸ್ಥಾನದಲ್ಲಿ 
“ಅಚಿ ಶ್ನುಧಾತುಭೃವಾಂಯ್ವೋರಿಯಜುವಜೌ” ಎಂಬ ಸೂತ್ರದಿಂದ "ಇಯಜ್‌(ಇಯ್‌)' 
ಆದೇಶವು ಬರುತ್ತದೆ. 

ಲಟ್‌: ಉದಾ- ಜಿಹ್ರೇತಿ - ಪ್ರಥಮಪುರುಷ ಏಕವಚನದಲ್ಲಿ "“ಜ್ರೀ' ಧಾತುವಿಗೆ 
"ತಿಪ್‌(ತಿ)' ಆದೇಶ ಬಂದು ಹ್ರೀ*ತಿ ಎಂದಿದ್ದಾಗ, ಧಾತುವಿಗೆ ದ್ವಿತ್ವಬಂದು 
ಹಲಾದಿಶೇಷದಿಂದ ರೇಫ ಲೋಪವಾದಮೇಲೆ “ಹಸ್ವಃ” ಎಂಬುದರಿಂದ ಅಭ್ಯಾಸದ 
ರೂಪಕ್ಕೆ ಹ್ರಸ್ವ ಬಂದು ಹ್ರಿ*ಹ್ರೀ*ತಿ ಎಂದಿರುತ್ತದೆ. “ಕುಹೋಶ್ಸುಃ” ಎಂಬುದರಿಂದ 
ಅಭ್ಯಾಸದ “ಹ್‌'ಗೆ ಚುತ್ಹ(ರಫ್‌) ಬಂದು, ಮು ಶ್ರೀ-ತಿ ಎಂದಿರುತ್ತದೆ. “ಅಭ್ಯಾಸೇಚರ್ಚ” 
ಎಂಬುದರಿಂದ (ರ್‌) ಗೆ ಜಶ್ತ ಮೇಜ್‌) ಬಂದು ಜಿ*ಹಶ್ರೀ ತಿ ಎಂದಿದ್ದಾಗ ಅನಭ್ಯಸ್ತ 
“ಜ್ರ' ನಲ್ಲಿರುವ “ಇ' ಕಾರಕ್ಕೆ “ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬುದರಿಂದ 
ಗುಣ ಬಂದು ಜಿ. ಹ್ರೇ*ತಿ-ಜಿಹ್ರೇತಿ ಎಂದು ರೂಪವಾಗುತ್ತದೆ. 

ಉದಾ- ಜಿಹ್ರೀತಃ- ಪ್ರಥಮಪುರುಷ ದ್ವಿವಚನದಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು ಜಿಹ್ರೀ--ತಸ್‌ ಎ೦ದಿದ್ದಾಗ, ಇದು ಅಪಿತ್‌ ಆಗಿರುವುದರಿಂದ ಜಿದ್ದದ್ದಾವದಿಂದ 
ಗುಣ ಬಾರದೇ, ರುತ್ನ-ವಿಸರ್ಗಗಳಿಂದ ಜಿಹ್ರೀತಃ ಎಂದು ರೂಪವಾಗುತ್ತದೆ. 

ಉದಾ- ಜಿಹ್ರಿಯತಿ - ಪ್ರಥಮಪುರುಷ ಬಹುವಚನದಲ್ಲಿ ಜಿಹ್ರೀ ವರೆಗಿನ ಪ್ರಕ್ರಿಯೆ 
ಹಿಂದಿನಂತೆಯೇ ನಡೆದು ಜಿಹ್ರೀ೬ರಯು ಎಂದಿದ್ದಾಗ "ರುಖ್‌' ಗೆ “ಅದಭ್ಯಸ್ತಾತ್‌” 


ತಿಐನ್ನೇ ಜುಹೋತ್ಕಾದಯಃ (ಪರಸ್ಕೈಪದಿ ರೂಪಗಳು) 745 


ಎಂಬುದರಿಂದ "ಅತ್‌' ಆದೇಶ ಬಂದು ಜಿಹ್ರೀ* ಅತ್‌.-ಇ ಎ೦ದಿದ್ದಾಗ, ಅನಭ್ಯಸ್ತ "ಈ' 
ಕಾರಕ್ಕೆ "ಇಯಜ್‌(ಇಯ್‌)' ಆದೇಶ ಬಂದು ಜಿಹ್ರಿಯ್‌+ಅ4ತಿವಜಿಹ್ರಿಯತಿ ಎಂದು 
ರೂಪವಾಗುತ್ತದೆ. 

ರೂಪಗಳು: ಜಿಹ್ರೇತಿ, ಜಿಹ್ರೀತಃ, ಜಿ್ರಿಯತಿ। ಜಿಹ್ರೇಷಿ, ಜಿಹ್ರೀಥಃ, ಜಿಹ್ರೀಥ!। ಜಿಹ್ರೇಮಿ, 
ಜಿಹ್ರೀವಃ, ಜಿಹ್ರೀಮಃ 

ಲಿಟ್‌: (ಅನುಪ್ರಯೋಗ)-ಆಮ್‌ ಬಂದಪಕ್ಷದಲ್ಲಿ: "ಕ್ಯ' ಧಾತುವಿನ ರೂಪಗಳು:- 
ಜಿಹ್ರಯಾಇ್ಜಕಾರ, ಜಿಹ್ರಯಾಇ್ಞುಕ್ರತುಃ, ಜಿಹ್ರಯಾಣ್ಞಾಕ್ರುಃ ಜಿಹ್ರಯಾಇಣ್ಜಕರ್ಥ, 
ಜಿಹ್ರಯಣ್ಪಾಕ್ರಥುಃ, ಜಿಪ್ರಯಾಇ್ದಾಕ್ರ ಜಿಪ್ರಯಾಇ್ಲಕರ/ಜಿಪ್ರಯಾಇ್ಲಕರ, ಜಿಹ್ರಯಾಜ್ಞಾಕ್ರಿವ, 
ಜಿಹ್ರಯಾಜ್ಞಾಕ್ರಿಮ। 

"ಭೂ' ಧಾತುವಿನ ಅನುಪ್ರಯೋಗ ಲಿಟ್‌ ರೂಪಗಳು: ಜಿಹ್ರಯಾಂಬಭೂವ, 
ಜಿಹ್ರಂಯಾಂಬಭೂವತುಃ, ಜಿಹ್ರಯಾಮೃ್ಪಬಭೂವುಃ। ಜಿಹ್ರಯಾಮೃ್ಪಬಭೂವಿಥ, 
ಜಿಹ್ರಯಾಮ್ಹಭೂವಥುಃ, ಇಹ್ರಯಾಮ್ಹಭೂವ। ಜಿಹ್ರಯಾಂಬಭೂವ, ಜಿಹ್ರಯಾಬಭೂವಿವ, 
ಜಿಹ್ರಯಾಮ್ಹಭೂವಿಮ। 

"ಅಸ್‌' ಧಾತುವಿನ ಅನುಪ್ರಯೋಗ ಲಿಟ್‌ ರೂಪಗಳು: ಜಿಹ್ರಯಾಮಾಸ, 
ಜಿಹ್ರಯಾಮಾಸತುಃ, ಜಿಹ್ರಯಾಮಾಸುಃ। ಜಿಹ್ರಯಾಮಾಸಿಥ, ಜಿಪ್ರಯಾಮಾಸಥುಃ 
ಜಿಹ್ರಯಾಮಾಸ। ಜಿಹ್ರಯ್ಸಾಮಾಸ, ಜಿಹ್ರಯಾಮಾಸಿವ, ಜುಹ್ರಯಾಮಾಸಿಮ। 

ಆಮ್‌ ಬಾರದ ಪಕ್ಷದಲ್ಲಿ ಲಿಟ್‌ ರೂಪಗಳು: ಜಿಹ್ರಾಯ, ಜಿಹ್ರೀಯತುಃ ಜಿಹ್ರೀಯುಕಿ 
ಜಿಹ್ರಯಿಥ/ಜಿಹ್ರೇಥ, ಜಿಹ್ರೀಯಥುಃ, ಜಿಹ್ರೀಯ। ಜಿಹ್ರಾಯ/ ಜಿಹ್ರಯ, ಜಿಹ್ರಯಿವ, 
ಜಿಹ್ರಯಿಮ। 

ಲುಟ್‌: ರೂಪಗಳು: ಹ್ರೇತಾ, ಹ್ರೇತಾರ್‌, ಹ್ರೇತಾರಃ ಹ್ರೇತಾಸಿ, ಹ್ರೇತಾಸ್ಫಃ, ಹ್ರೇತಾಸ್ಥ 
ಹ್ರೇತಾಸ್ಕಿ, ಹ್ರೆತಾಸ್ವಃ, ಹ್ರೇತಾಸ್ಮಃ 

ಲೃಟ್‌: ರೂಪಗಳು: ಹ್ರೇಷ್ಠತಿ, ಹ್ರೇಷ್ಠತಃ,ಹ್ರೇಷ್ಠನ್ತಿ! ಹೇಷ್ಯಸಿ, ಪ್ರೇಷ್ಠಥಃ, ಹ್ರೇಷ್ಯಥ। 
ಹ್ರೇಷ್ಯಾಮಿ, ಹ್ರೇಷ್ಯಾವಃ, ಹ್ರೇಷ್ಯಾಮಃ। 

ಲೋಟ್‌: ರೂಪಗಳು: ಜಿಹ್ರೇತು/ಜಿಹ್ರೀತಾತ್‌, ಜಿಹ್ರೀತಾಮ್‌, ಜಿಹ್ರೀಯತು। ಜಿಹ್ರೀಃ/ 
ಜಿಹ್ರೀತಾತ್‌, ಜಿಹ್ರೀತಮ್‌, ಜಿಹ್ರೀತ। ಜಿಹ್ರಯಾಣಿ, ಜಿಹ್ರಯಾವ, ಜಿಪ್ರಯಾಮ। 

ಲಜಕ: ರೂಪಗಳು: ಅಜಿಹ್ರೇತ್‌, ಅಜಿಹ್ರೀತಾಮ್‌, ಅಜಿಹ್ರಯುಃ ಅಜಿಹ್ರೇಃ, 
ಅಜಿಹ್ರೀತಮ್‌, ಅಜಿಹ್ರೀತ। ಅಜಿಪ್ರಯಮ್‌, ಅಜಿಹ್ರೀವ, ಅಜಿಹ್ರೀಮ। 

ವಿಧಿಲಿಜ್‌: ರೂಪಗಳು: ಜಿಹ್ರೀಯಾತ್‌, ಜಿಹ್ರೀಯಾತಾಮ್‌, ಜಿಹ್ರೀಯುಃ ಜಿಹ್ರೀಯಾಃ, 
ಜಿಹ್ರೀಯಾತಮ್‌, ಜಿಹ್ರೀಯಾತ। ಜಿಹ್ರೀಯಾಮ್‌, ಜಿಹ್ರೀಯಾವ, ಜಿಹ್ರೀಯಾಮ। 

ಆಶೀರ್ಲಿಜಕ: ರೂಪಗಳು: ಹ್ರೀಯಾತ್‌, ಹ್ರೀಯಾಸ್ತಾಮ್‌, ಹ್ರೀಯಾಸುಃಹ್ರೀಯಾಃ, 
ಹ್ರೀಯಾಸ್ತಮ್‌, ಹ್ರೀಯಾಸ್ತ! ಹ್ರೀಯಾಸಮ್‌, ಶ್ರೀಯಾಸ್ವ, ಹ್ರೀಯಾಸ್ಸ 

ಲುಜ್‌: ರೂಪಗಳು: ಅಹ್ರೈಷೀತ್‌, ಅಹೈಷ್ಟಾಮ್‌, ಅಹೈಷ್ಟ ಅಹೈಷೀಃ, ಅಹೈಷ್ಟಮ್‌, 


746 ಲಘುಸಿದ್ಧಾಂತ ಕೌಮುದೀ 


ಅಹ್ರೈಷ್ಟ ಅಹ್ರೈಷಮ್‌, ಅಹೈಷ್ಟ, ಅಹೈಷ್ಠು 

ಲೃಜ್‌: ಪಗ ಅಹ್ರೈಷ್ಯತ್‌, ಅಹ್ರೈಷತಾಮ್‌, ಅಹೈಷನ್‌।! ಅಹೈಷ್ಯಃ, 
ಅಪ್ರೆ ಪ್ರೈಷತಮ್‌, ಅಹ್ರೈಷ್ಯತ। ಅಹ್ರೈಷ್ಯಮ್‌, ಅಹ ಹ್ರೈಷ್ಯಾವ, ಅಹ್ರೈಷ್ಯಾಮ। 

4. ಪ್ಯೃ ಪಾಲನ-ಪೋಷಣಯೋಃ (ಪೂರಣಯೋಃ) (ಪಾಲಿಸುವುದು ಮತ್ತು 
ಪೂರ್ಣಗೊಳಿಸುವುದು)- ಇದು "ಯೋದೀರ್ಥ)' ಕಾರಾನವಾಗಿದೆ. ಆದುದರಿಂದ 
ಇದು "ಸೇಟ್‌' ಧಾತುವಾಗಿದೆ. 

("ಇ' ಕಾರನ್ತವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 
ಸೂತ್ರ- 61. ಅರ್ತಿ- -ಹಿಪತೊಣ್ಯಶ್ಚ (7.4.77) 
ವೃತ್ತಿ - ಅಭ್ಯಾಸಸ್ಯ ಇಕಾರಃ ಅನ್ತಾದೇಶಃ ಸ್ಯಾತ್‌ ಶ್ಲೌ ಪಿಪರ್ಶಿ। 
ಜಟ ಅರ್ತಿಪಿಪರ್ತೊ ೩ ಚ! 


ಅ.ವೃ. - “ ಅತ್ತಲೋಪೋತಭ್ಯಾಸಸ್ಯ” ಎಂಬಸೂತ್ರದಿಂದ "ಅಭ್ಯಾಸಸ್ಕ' ಎಂಬ 
ಪದವು, ಮತ್ತು “ಭ್ರಿಜಗಾಮಿತ್‌” ಎಂಬ ಸೂತ್ರದಿಂದ "ಇತ್‌' ಎಂಬ ಪದವೂ, ಮತ್ತು 
ಅರ್ಥ- *ಯೂ' ಧಾತು ಮತ್ತು "ಪ್ಯು' ಧಾತುವಿನ ಅಭ್ಯಾಸದ ಅನ್ತ ; ವರ್ಣ(ಬೂ)ಕ್ಕೆ 
“ಇ' ಕಾರವು ಆದೇಶವಾಗಿ ಬರುತ್ತದೆ- ಶ್ಲು ಪರದಲ್ಲಿದ್ದಾಗ, 

ಲಟ್‌: ಉದಾ- ಪಿಪರ್ತಿ- ಪ್ರಥಮಪುರುಷ ಏಕವಚನದಲ್ಲಿ "ಪ್ಯು' ಧಾತುವಿನ 
ನಂತರ "ಲಟ್‌' ಬಂದು ಅದಕ್ಕೆ "ತಿಪ್‌(ತಿ)' ಆದೇಶ ಬಂದು ಪ್ಯೇತಿ ಎಂದಿದ್ದಾಗ, 
ಧಾತುವಿನ ಪರದಲ್ಲಿ ಶಪ್‌(ಅ) ಬಂದು ಅದಕ್ಕೆ "ಶ್ಲು(ಲೋಪ)' ಬಂದಮೇಲೆ ದ್ವಿತ್ವ 
ಮಾಡಿದಾಗ, ಪ್ಯೃಪ್ಯ ತಿ ಎಂದಿದ್ದಾಗ "ಉರತ್‌' ಎಂಬುದರಿಂದ ಅಭ್ಯಸ್ತ "ಪ “ಪ' ಕಾರೋತ್ತರ 
"ಯೂ' ಕಾರಕ್ಕೆ ಅರ್‌ ಆದೇಶ ಬಂದು ಪರ್‌ಪ್ಯ*ತಿ ಎ೦ದಿದ್ದಾಗ, "ಯೂ' ಕಾರಕ್ಕೆ 
"ಅರ್‌' ಬಂದು ಹಲಾದಿಶೇಷವಾದಮೇಲೆ ಪ ಪ್ಯಃತಿ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
ಅಭ್ಯಸ್ತ “ಪ' ಕಾರೋತ್ತರ "ಅ ಕಾರಕ್ಕೆ “ಇ' ಕಾರ ಬಂದು, ಪಿಪ್ಯೃ*ತಿ ಎ೦ದಿದ್ದಾಗ, 
ಅನಭ್ಯಸ್ತ “ಪ್ಯ' ನಲಿರುವ "ಖೂ' ಕಾರಕ್ಕೆ “ಸಾರ್ವಧಾತುಕಾರ್ಧಧಾತುಕಯೋಃ” 
ಎಂಬುದರಿಂದ ಗುಣ(ಅರ್‌) ಬಂದು ಪಿಪರ್‌4ತಿ- ಪಿಪರ್ತಿ ಎಂದು ರೂಪವಾಗುತ್ತದೆ. 

(ಉತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 612. ಉದೋಷ್ಪ ಪೂರ್ವಸ್ಯ (7.1102) 

ವೃತ್ತಿ - ಅಜ್ಗಾವಯ-ಓಪ್ಠ ಸಪೊರ್ವಃ ಯಃ ಯೂತ್‌ ತದನ್ನಸ್ಯ ಅಜ್ಞಸ್ಯ ಉತ್‌ 
ಸ್ಕಾತ್‌। 

ಪ.ಛೇ.-ಉತ್‌, ಓಷ್ಠ ಹೊರ್ವಸ್ಸ 

ಅ.ವೃ. - “ಯೂತ ಇದ್ದಾತೋಃ” ಎಂಬ ಸೂತ್ರದಿಂದ "ಖೂತಃ' ಎಂಬ ಪದವು 
ಅನುವೃ ತವಾಗುತ್ತದೆ. “ಅಂಗಸ್ಕ ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ - ತಾಗ ಬಜಿ ಓಷ್ಟ್ಯ ವರ್ಣವನ್ನು ಪೂರ್ವದಲ್ಲಿಯುಳ್ಳ ಯಾವ 


ತಿಜನ್ನೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 747 


"ಯೂ' ಕಾರವು ಇರುವದೋ ಅದು ಅಂತದಲ್ಲಿರುವ ಅಂಗಕ್ಕೆ ಹ್ರಸ್ವ "ಉ' ಕಾರವು 
ಆದೇಶವಾಗಿ ಬರುವುದು. 


ಉದಾ- ಪಿಪೂರ್ತ - ಪ್ರಥಮಪುರುಷ ದ್ವಿವಚನದಲ್ಲಿ ಪಿಪ್ಯ ವರೆಗಿನ ಪ್ರಕ್ರಿಯೆ 
ಹಿ೦ದಿನಂತೆಯೇ ನಡೆದು ಅದಕ್ಕೆ ತಸ್‌ ಪ್ರತ್ಯಯವನ್ನು ಸೇರಿಸಿದಾಗ ಪಿಪ್ಯೃ*ತಸ್‌ 
ಎಂದಿದ್ದಾಗ- 

“ಜೆಜಾಂ ತ್ರಯಾಣಾಂ ಗುಣಃ ಶ್ಲೌ” ಎಂಬ ಸೂತ್ರದಿಂದ "ಶ್ಲೌ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. ಇಲ್ಲಿ ಪಿಪ್ಯ ಎಂಬ ಅಂಗದ “ಯೂ' ಕಾರದ ಪೂರ್ವದಲ್ಲಿ 
ಓಷ್ಠ್ಯ ವರ್ಣವಾದ 'ಪ್‌' ಕಾರವಿದೆ. ಆದ್ದರಿಂದ "ಯೂ' ಕಾರಾನ್ತವಾದ ಅಂಗಕ್ಕೆ 
ಅಂದರೆ ಅಂಗದ ಅಂತ್ಯವರ್ಣವಾದ "ಬೂ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಪ್ರಸ್ತ "ಉ' 
ಕಾರವು “ಅಲೋನ್ರ ಕ್ರ” ಎಂಬ ಸೂತ್ರದಿಂದ ರಪರವಾಗಿ (ಉರ್‌) ಆದೇಶವಾಗಿ 
ಬರುತ್ತದೆ ಎಂದು ಅರ್ಥ - ಹೀಗೆ ಪಿಪುರ್‌--ತಸ್‌ ಎ೦ದಿದ್ದಾಗ- 

(ಇಕ್‌ ವರ್ಣಕ್ಕೆ ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ- 613. ಹಅ ಚ (8.2.77) 

ವೃತ್ತಿ - ರೇಫ-ವಾನ್ತಸ್ಯ ಧಾತೋಃ ಉಪಧಾಯಾ ಇಕಃ ದೀರ್ಥಃ ಹಲಿ ಪಿಪೂರ್ತಃ 
ಪಿಪುರತಿ। ಪಪಾರ । 

ಅ.ವೃ. - “ಸಿಪಿ ಧಾತೋರುರ್ವಾ” ಎಬ ಸೂತ್ರದಿಂದ "ಧಾತೋಃ' ಎಂಬ ಪದವೂ, 
ಮತ್ತು “ರ್ವೋರುಪಧಾಯಾ ದೀರ್ಪ ಇಕಃ” ಎಂಬ ಪೂರ್ಣ ಸೂತ್ರವು 
ಅನುವೃತ್ತವಾಗುತ್ತವೆ. 

ಅರ್ಥ- "ಹಲ್‌' ವರ್ಣವು ಪರದಲ್ಲಿದ್ದಾಗ ರೇಫಾನ್ತ ಮತ್ತು "ವ' ಕಾರಾನ್ತವಾದ 
ಧಾತುವಿನ ಉಪಧಾರೂಪವಾದ "ಇಕ್‌' ವರ್ಣಕ್ಕೆ ದೀರ್ಫವು ಬರುತ್ತದೆ. 

ಹಿಂದಿನ ಸೂತ್ರದಲ್ಲಿ ಸಿದ್ಧವಾಗಿರುವ ಪಿಪುರ್‌.*ತಸ್‌ ಎಂದಿದ್ದಾಗ, 
“ರ್ವೋರುಪಧಾಯಾ ದೀರ್ಥ ಇಕಃ” ಎಂಬ ಸೂತ್ರದಿಂದ ಪದಾನ್ತದಲ್ಲಿರುವ “ಇಕ್‌' 
ವರ್ಣವಾದ ಉಪಧಾರೂಪ "ಉ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ದೀರ್ಫ ಬಂದು 
ಪಿಪೂರ್‌+ತಸ್‌ ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಪಿಪೂರ್ತಃ ಎಂದು 
ರೂಪವಾಗುತ್ತದೆ. 

[“ರ್ವೋರುಪಧಾಯಾ ದೀರ್ಫ ಇಕಃ” ಎಂಬ ಇದೇ ಸೂತ್ರದಿಂದ ಅಪದಾನ್ತ 
ವಾಗಿರುವ "ಇಕ್‌ ವರ್ಣಕ್ಕೆ ದೀರ್ಫ್ಥವು ಬರುತ್ತದೆ. ಈ ಸೂತ್ರಕ್ಕೂ ಮತ್ತು “ಹಲಿಚ' 
ಎ೦ಬ ಸೂತ್ರಕ್ಕೂ ಇಷ್ಟೇ ವ್ಯತ್ಯಾಸವಿರುತ್ತದೆ]. 

ಉದಾ- ಪಿಪುರತಿ - ಪ್ರಥಮಪುರುಷ ಬಹುವಚನದಲ್ಲಿ ಪಿಪುರ್‌ ವರೆಗಿನ ಪ್ರಕ್ರಿಯೆ 
ಹಿಂದಿನಂತೆಯೇ ನಡೆದು ಪಿಪುರ್‌-ರಿು ಎಂದಿದ್ದಾಗ, “ರು್‌್‌'ಗೆ “ಅದಭ್ಯಸ್ತಾತ್‌” ಎಂಬ 
ಸೂತ್ರದಿಂದ “ಅತ್‌' ಆದೇಶ ಬಂದು ಪಿಪುರ್‌-ಅತ್‌-ಇ-ಪಿಪುರತಿ ಎಂದು 
ರೂಪವಾಗುತ್ತದೆ. 


748 ಲಘುಸಿದ್ಧಾಂತ ಕೌಮುದೀ 


ರೂಪಗಳು: ಪಿಪರ್ತಿ, ಪಿಪೂರ್ತಃ, ಪಿಪುರತಿ। ಪಿಪರ್ಷಿ, ಪಿಪೂರ್ಥಃ, ಪಿಪೂರ್ಥ! 
ಹಿಪರ್ಮಿ, ಪಿಪೂರ್ವಃ, ಪಿಪೂರ್ಮಃ। 

ಲಿಟ್‌: ಉದಾ- ಪಪಾರ- ಪ್ರಥಮಪುರುಷ ಏಕವಚನದಲ್ಲಿ "ಪ್ಯ' ಧಾತುವಿನ 
ನಂತರ ಲಿಡಾದೇಶವಾದ ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌(ತಿ) ಬಂದು, 
ನಂತರ ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ಇಲ್‌(ಅ)' ಆದೇಶವಾಗಿ ಬಂದು 
ಧಾತುವಿಗೆ ದ್ವಿತ್ವ ಮಾಡಿದಮೇಲೆ ಪ್ಯಪ್ಯೃ*ಅ ಎಂದಿದ್ದಾಗ, “ಉರತ್‌” ಎಂಬ ಸೂತ್ರದಿಂದ 
ಅಭ್ಯಾಸದ “ಯೂ' ಕಾರಕ್ಕೆ "ಅತ್‌(ಅ)' ಆದೇಶ "ರ್‌' ಪರವಾಗಿ ಬಂದು ಪರ್‌4ಪ್ಯೃ4ಅ 
ಎಂದಿದ್ದಾಗ, ಹಲಾದಿಶೇಷದಿಂದ ಅಭ್ಯಾಸದಲ್ಲಿ ರೇಫರ್‌) ಲೋಪವಾಗಿ "ಪ” ಮಾತ್ರ 
ಉಳಿದು, ಪ ಪ್ಯೃ೬ಅ ಎಂದಿದ್ದಾಗ, “ಅಚೋಳ್ಲಿತಿ” ಎಂಬ ಸೂತ್ರದಿಂದ ಅನಭ್ಯಸ್ತರೂಪದ 
“ಯೂ' ಕಾರಕ್ಕೆ ವೃದ್ಧಿ(ಆರ್‌) ಬಂದು ಪಪಾರ್‌4ಅ-ಪಪಾರ ಎಂದುರೂಪವಾಗುತ್ತದೆ. 


(ವೈಕಲ್ಪಕವಾಗಿ ಶ್ರಸ್ಟವನ್ನು ವಿಧಿಸುವ ಸೂತ್ರ) 


ಸೂತ್ರ- 614. ಶ್ಯೂ-ದ್ಯೂ-ಪ್ರಾಂ ಪ್ರಸ್ಟೋ ವಾ (7.4.12) 

ವೃತ್ತಿ - ಏಷಾಂ ಲಿಟಿ ಹ್ರಸ್ವಃ ವಾ ಸ್ಯಾತ್‌ । ಪಪ್ರತುಃ 

ಪ.ಛೇ.- ಶೃ-ದೃ-ಪ್ರಾಂ, ಹ್ರಸ್ತಃ, ವಾ। 

ಅ.ವೃ.- “ದಯತೇರ್ದಿಗಿಲಿಟಿ” ಎಂಬ ಸೂತ್ರದಿಂದ "“ಲಿಟಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ - (ಗುಣಕ್ಕೆ ಅಪವಾದವಾಗಿರುವುದರಿ೦ದಲೂ ಮತ್ತು ಆ ಗುಣವು "ಕಿತ್‌ 
ನಲ್ಲಿ ಹೇಳಿರೋಣದರಿಂದಲೂ "ಕಿತಿ' ಎಂದು ಸ್ವೀಕರಿಸಬೇಕಾಗುತ್ತದೆ). ಶ್ಶ-ದ್ಯ-ಪ್ಶೃ 
ಎಂಬ ಈ ಮೂರು ಧಾತುಗಳಿಗೆ "ಕಿತ್‌' ಆದ "ಲಿಟ್‌' ಪರವಾಗಿರುವಾಗ ವೈಕಲ್ಲಿಕವಾಗಿ 
ಹಸ್ತವು ವಿಧಿಸಲ್ಪಟ್ಟದೆ. | 

ಉದಾ- ಪಪ್ರತುಃ- ಪ್ರಥಮಪುರುಷ ದ್ವಿವಚನದಲ್ಲಿ ಹಿಂದಿನಂತೆಯೇ ದ್ವಿತ್ವಾದಿ 
ಪ್ರಕ್ರಿಯೆಗಳು ನಡೆದು ಪಪ್ಯ್ಯ--ಅತುಸ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಬೂ' ಕಾರ 
"ಅ' ಕಾರಗಳಿಗೆ ಯಣ್‌ ಸಂಧಿಯಿಂದ "ಖು' ಕಾರಕ್ಕೆ ರೇಫ(ರ್‌) ಬಂದು ನಂತರ "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಪಪ್ರತುಃ ಎ೦ದು ರೂಪವಾಗುತ್ತದೆ. ಹ್ರಸ್ವ ಬಾರದ 
ಪಕ್ಷದಲ್ಲಿ ಅದಕ್ಕೆ ಮುಂದಿನ ಸೂತ್ರದಲ್ಲಿ ಗುಣವನ್ನು ಹೇಳುತ್ತಾನೆ. 

(ಬೂದನ್ನ ಧಾತುವಿಗೆ ಗುಣವನ್ನು ವಿಧಿಸುವ ಸೂತ್ರ) 

ಸೂತ್ರ- 615. ಖಭ್ಚತ್ಯ್ಯೂತಾಮ್‌ (7.4.11) 

ವೃತ್ತಿ - ತೌದಾದಿಕ ಯಚ್ಛೇಃ ಯ ಧಾತೋಃ ಖೂತಾಂ ಚ ಗುಣಃ ಲಿಟಿ। 
ಪಪರತುಃ ಪಪರುಃ 

ಅ.ವೃ. - “ಯತಶ್ವ ಸಂಯೋಗಾದೇರ್ಗುಣಃ” ಎಂಬ ಸೂತ್ರದಿಂದ "ಗುಣಃ' 
ಎಂಬ ಪದವೂ ಮತ್ತು “ದಯತೇರ್ದಿಗಿ ಲಿಟಿ” ಎ೦ಬ ಸೂತ್ರದಿಂದ “ಲಿಟಿ' ಎಂಬ 


ತಿ೫ನ್ರೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 749 


ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ತುದಾದಿಗಣಕ್ಕೆ ಸೇರಿದ ಯಚ್ಛ ಧಾತು, "ಯ' ಧಾತು ಮತ್ತು "ಯೂ' 
ಕಾರಾನ್ತ ಧಾತುಗಳಿಗೆ ಗುಣವು ಬರುತ್ತದೆ. “ಇಕೋಗುಣವೃದ್ಧೀ” ಎಂಬ ಸೂತ್ರದ 
ಸಂಬಂಧದಿಂದ "ಇಕ್‌' ಎಂದರೆ "ಯ' ಕಾರ ಅಥವಾ "ಯೂ' ಕಾರಗಳ ಸ್ಥಾನದಲ್ಲಿಯೇ 
ಗುಣವು ಬರುತ್ತದೆ. 

ಉದಾ- ಪಪರತುಃ (ಹ್ರಸ್ವ ಬಾರದ ಪಕ್ಷದಲ್ಲಿ)- ಪ್ರಥಮಪುರುಷ ದಿವಚನದಲ್ಲಿ 
ಹಿಂದಿನಂತೆಯೇ ದ್ವಿತ್ವಾದಿಗಳನ್ನು ಮಾಡಿದಮೇಲೆ ಪಪ್ಯೃ*ಅತುಸ್‌ ಎಂದಿದ್ದಾಗ, “ಶ್ವ- 
ದ್ಯೃ-ಪ್ರಾಂ ಹ್ರಸ್ಟೋ ವಾ(613)” ಎಂಬ ಸೂತ್ರದಿಂದ ಬರಬೇಕಾದ ಹ್ರಸ್ವ ಬಾರದೇ 
ಪ್ರಕೃತ ಸೂತ್ರದಿಂದ "ಬೂ' ಕಾರಕ್ಕೆ ವೈಕಲ್ಪಿಕವಾಗಿ “ಗುಣ(ಅರ್‌)” ಬಂದು ಪಪರ್‌4ಅತುಸ್‌ 
ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು ಪಪರತುಃ ಎಂದು ವೈಕಲ್ಪಿಕ 
ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಬಹುವಚನದಲ್ಲಿ ಪಪ್ತುಃ, ಪಪರುಃ ಎಂದು 
ಎರಡು ರೂಪಗಳಾಗುತ್ತವೆ. 

ಲಿಟ್‌ನ ರೂಪಗಳು: ಪಪಾರ, ಪಪ್ರತುಃ/ಪಪರತುಃ, ಪಪ್ಪುಃ/ ಪಪರುಃ। ಪಪರಿಥ, 
ಪಪ್ರಥುಃ/ಪಪರಥುಃ, ಪಪ್ರ/ಪಪರ। ಪಪಾರ/ಪಪರ। ಪಪ್ರಿವ/ಪಪರಿವ, ಪಪ್ರಿಮ/ಪಪರಿಮ। 
ಲುಟ್‌: 

(ವೈಕಲ್ಪಕವಾಗಿ ಇಟ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- 616. ವ್ಯೂತೋ ವಾ (7.2.38) 

ವೃತ್ತಿ - ವೃಜ್‌-ವೃಣ್‌-ಭ್ಯಾಂ ಖೂದನ್ತಾ ಚ್ಚ ಇಟಃ ದೀರ್ಫಃ ವಾ ಸ್ಯಾತ್‌ ನತು 
ಲಿಟ। ಪರೀತಾ, ಪರಿತಾ। ಪರೀಷ್ಠತಿ,ಪರಿಷ್ಯತಿ। ಪಿಪರ್ತು। ಅಪಿಪಃ। ಅಪಿಪೂರ್ತಾಮ್‌। 
ಅಪಿಪರುಃ ಪಿಪೂರ್ಯಾತ್‌।!ಪೂರ್ಯಾತ್‌।ಅಪಾರೀತ್‌। 

ಪ.ಛೇ.- ವ್ಯತಃ, ವಾ 

ಅ.ವೃ. - “ಆರ್ಧಧಾತುಕಸ್ಕೇಡ್ವಲಾದೇಃ” ಎ೦ಬ ಸೂತ್ರದಿಂದ “ಇಟ್‌' ಎಂಬ 
ಪದವೂ ಮತ್ತು “ಗಹೋಲಿಟಿ ದೀರ್ಫಃ” ಎಂಬ ಸೂತ್ರದಿಂದ "ದೀರ್ಫಃ' ಮತ್ತು 
"ಅಲಿಟಿ' ಎಂಬ ಪದಗಳೂ ಅನುವೃತ್ತವಾಗುತ್ತವೆ. 

ಅರ್ಥ - ವೃಜ್‌, ವ್ಯಢ್‌, ಮತ್ತು ಜೂದನ್ತ ಧಾತುಗಳ ನಂತರ "ಇಟ್‌' ಆಗಮವು 
ವಿಕಲ್ಪವಾಗಿ ದೀರ್ಥವಾಗುತ್ತದೆ. ಆದರೆ "ಲಿಟ್‌' ಪರದಲ್ಲಿದ್ದಾಗ ಆಗುವುದಿಲ್ಲ. "ವ್ಯ 
ನಲ್ಲಿ ಅನುಬ೦ಧವಿಲ್ಲದ್ದರಿ೦ದ "ಜ್‌' ಕಾರ ಮತ್ತು "ಇಗ್‌' ಕಾರಗಳನ್ನು ಅನುಬ೦ಧಗಳಾಗಿ 
ಉಳ್ಳ “ವೃಜ್‌' ಮತ್ತು "ವೃಣ್‌' ಗಳನ್ನೂ ಗ್ರಹಿಸಬಹುದಾಗಿದೆ. "ಅಲಿಟಿ' ಎಂದರೆ 
ಲಿಟ್‌ ನಲ್ಲಿ ಆಗುವುದಿಲ್ಲ ಮತ್ತು ಉಳಿದ "ಲ್‌? ಕಾರಗಳಲ್ಲಿ ಆಗುತ್ತದೆ ಎಂದು ಅರ್ಥ. 

ಲುಟ್‌: ಉದಾ- ಪರಿತಾ/ಪರೀತಾ- ಪ್ರಥಮಪುರುಷ ಏಕವಚನದಲ್ಲಿ "ಪ್ಯ' ಧಾತುವಿನ 
ನಂತರ “ಲುಟ್‌' ಬಂದು, ಪ್ಯ-ತಿ ಎ೦ದಿದ್ದಾಗ, ಧಾತುವಿನ ನಂತರ ವಿಕರಣ ಪ್ರತ್ಯಯ 
ಬಾರದೇ “ಸ್ಯತಾಸೀ ಲಲುಟೋಃ” ಎ೦ಬ ಸೂತ್ರದಿಂದ "ತಾಸಿ' ಪ್ರತ್ಯಯ ಆದೇಶವಾಗಿ 


750 ಲಘುಸಿದ್ಧಾಂತ ಕೌಮುದೀ 


ಬಂದು ಪ್ಯಃತಾಸಿ*ತಿ ಎಂದಿದ್ದಾಗ ಅದಕ್ಕೆ ಪ್ರಕೃತ ಸೂತ್ರದಿಂದ ವೈಕಲ್ಲಿಕವಾಗಿ “ಇಟ್‌(ಇ)' 
ಆಗಮ ಬಂದು, ಪ್ಯ4ಇ*-ತಾಸಿ-ತಿ ಎ೦ದಿದ್ದಾಗ, “ಉಪದೇಶೇಇಜನುನಾಸಿಕ ಇತ್‌” 
ಎಂಬುದರಿಂದ "ಸ್‌' ಕಾರೋತ್ತರ “ಇ' ಕಾರಕ್ಕೆ ಲೋಪ ಬಂದು ಪ್ಯ4ಇ+ತಾಸ್‌4ತಿ 
ಎಂದಿದ್ದಾಗ, “ತಾಸ್‌' ನಲ್ಲಿರುವ್‌ "ಟ' ರೂಪವಾದ "ಆಸ್‌' ಗೆ ಲೋಪ ಬಂದು 
ಪ್ಯ4ಇ+ತ್‌+ತಿ ಎಂದಿದ್ದಾಗ, “ಲುಟಃಪ್ರಥಮಸ್ಯ ಡಾ-ರೌ-ರಸ” ಎಂಬುದರಿಂದ "ತಿ' 
ಗೆ “ಡಾ(ಆ)' ಪ್ರತ್ಯಯ ಆದೇಶವಾಗಿ ಬಂದು ಪ್ಯ4ಇ+ತ್‌+ಆ ಎಂದಿದ್ದಾಗ "ಪ್‌' 
ಕಾರೋತ್ತರ "ಖೂ' ಕಾರಕ್ಕೆ ಗುಣ (ಅರ್‌) ಬಂದು ಪರ್‌4ಇ+ತ್‌4ಆ-ಪರಿತಾ 
ಎಂದು ರೂಪವಾಗುತ್ತದೆ. ಪ್ರಕೃತ ಸೂತ್ರದಿಂದ “ಇಟ್‌(ಇ)'ಗೆ ವೈಕಲ್ಲಿಕ ದೀರ್ಫ 
ಬಂದು ಪರೀತಾ ಎಂದು ವೈಕಲ್ಪಿಕ ರೂಪವು ಸಿದ್ಧವಾಗುತ್ತದೆ. 
ಇಡಾಗಮದ ವೈಕಲ್ಲಿಕ ಹ್ರಸ್ವ ರೂಪಗಳು: ಪರಿತಾ, ಪರಿತಾರ್‌, ಪರಿತಾರಃ ಪರಿತಾಸಿ, 
ಪರಿತಾಸ್ಥಃ, ಪರಿತಾಸ್ಸ ಪರಿತಾಸ್ಕಿ ಪರಿತಾಸ್ವಃ, ಪರಿತಾಸ್ಮಃ 
ಇಡಾಗಮಕ್ಕೆ ವೈಕಲ್ಪಿಕವಾಗಿ ದೀರ್ಫ ಬಂದ ರೂಪಗಳು: ಪರೀತಾ, ಪರೀತಾರ್‌, 
ಪರೀತಾರಃ ಪರೀತಾಸಿ, ಪರೀತಾಸ್ಥಃ, ಪರೀತಾಸ್ಥ ಪರೀತಾಸ್ಕಿ ಪರೀತಾಸ್ನಃ, ಪರೀತಾಸ್ಮಃ 
ಲೃಟ್‌: ಇಡಾಗಮದ ವೈಕಲ್ಲಿಕ ಹ್ರಸ್ವ ರೂಪಗಳು: ಪರಿಷ್ಯತಿ, ಪರಿಷ್ಯತಃ, ಪರಿಷ್ಯನ್ನಿ 
ಪರಿಷ್ಯಸಿ, ಪರಿಷ್ಕಥಃ, ಪರಿಷ್ಕಥ। ಪರಿಷ್ಯಾಮಿ, ಪರಿಷ್ಯಾವಃ, ಪರಿಷ್ಕಾಮಃ। 
ಇಡಾಗಮಕ್ಕೆ ವೈಕಲ್ಪಿಕವಾಗಿ ದೀರ್ಫ ಬಂದ ರೂಪಗಳು: ಪರೀಷ್ಯತಿ, ಪರೀಷ್ಯತಃ, 
ಪರೀಷ್ಯನ್ನಿ ಪರೀಷ್ಯಸಿ, ಪರೀಷ್ಕಥಃ, ಪರೀಷ್ಯಥ। ಪರೀಷ್ಯಾಮಿ, ಪರೀಷ್ಯಾವಃ, ಪರೀಷ್ಯಾಮಃ। 
ಲೋಟ್‌: ರೂಪಗಳು: ಪಿಪರ್ತು/ಪಿಪೂರ್ತಾತ್‌, ಪಿಪೂರ್ತಾಮ್‌, ಪಿಪುರತು। 
ಪಿಪೂರ್ಹಿ/ಪಿಪೂರ್ತಾತ್‌, ಪಿಪೂರ್ತಮ್‌, ಪಿಪೂರ್ತ। ಪಿಪರಾಣಿ, ಪಿಪರಾವ, ಪಿಪರಾಮ। 
ಈ "ಲ್‌' ಕಾರದಲ್ಲಿ "ತಾತ್‌' “ತಾಮ್‌', ಮು , ಹಿ, ತಂ ಮತ್ತು ತ ಪ್ರತ್ಯಯಗಳು 
“ಜಿತ್‌' ಆಗಿರುವುದರಿಂದ ಗುಣವು ಬರುವುದಿಲ್ಲ. “ಉದೋಷ್ಠ ಪೂರ್ವಸ್ಯ?” 
ಎಂಬುದರಿಂದ ಅನಭ್ಯಸ್ತ ರೂಪದ "ಯೂ' ಕಾರಕ್ಕೆ “ಉರ್‌” ಬಂದು "ಉ' ಕಾರಕ್ಕೆ 
“ಹಲಿಚ” ಎಂಬುದರಿಂದ ದೀರ್ಫವು ಬರುತ್ತದೆ. "ಯು' ಗೆ "ಅತ್‌' ಆದೇಶವು ಬಂದಮೇಲೆ 
"ಉರ್‌' ಬಂದರೂ "ಹಲ್‌' ವರ್ಣವು ಪರದಲ್ಲಿ ಇಲ್ಲದೇ ಇರೋಣದರಿಂದ ದೀರ್ಫ್ಥವು 
ಬರುವುದಿಲ್ಲ. ಉಳಿದ ರೂಪಗಳು "ಪಿತ್‌' ಆಗಿರುವುದರಿಂದ ಗುಣವು ಬರುತ್ತದೆ. 
ಪ್ರಥಮಪುರುಷ ಏಕವಚನದಲ್ಲಿ ಹಾಗೂ ಉತ್ತಮಪುರುಷ ಏಕವಚನದಲ್ಲಿ 
“ಆಡುತ್ತಮಸ್ಕ ಪಿಚ್ಚ” ಎಂಬ ಸೂತ್ರದಿಂದ "ಆಟ್‌' ಆಗಮ ಬಂದು ಅದು "ಪಿತ್‌' 
ಆಗಿರುವುದರಿಂದ ಗುಣ(ಅರ್‌)ವು ಬರುತ್ತದೆ. "ಸಿಪ್‌' ಪ್ರತ್ಯಯವು "ಪಿತ್‌' ಆಗಿದ್ದರೂ 
ಅದನ್ನು “ಅಪಿತ್‌' ಆಗಿ ಭಾವಿಸಬೇಕೆ೦ದು ಸೂತ್ರದಲ್ಲಿ ಹಿಂದೆಯೇ ಹೇಳಲಾಗಿದೆ. 
ಲಜ್‌: ಉದಾ- ಅಪಿಪಃ- ಪ್ರಥಮಪುರುಷಏಕವಚನದಲ್ಲಿ ಅಪಿಪರ್‌--ತ್‌ ಎಂದಿದ್ದಾಗ, 
ಅಪೃಕ್ತ “ಹಲ್‌' ಆದ “ತ್‌' ಕಾರಕ್ಕೆ “ಹಲ್‌ ಜ್ಯಾಭ್ಯೋ ದೀರ್ಫಾತ್‌ ಸು-ತಿ-ಸ್ಪೃ್ಯಪೃಕ್ಷಂ 
ಹಲ್‌” ಎಂಬ ಸೂತ್ರದಿಂದ ಲೋಪವು ಬರುತ್ತದೆ. ಅನ್ನ್ಯ ರೇಫಕ್ಕೆ ವಿಸರ್ಗ ಬಂದು 


ತಿಜನ್ಹೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 751 


ಅಪಿಪಃ ಎಂದು ರೂಪವಾಗುತ್ತದೆ. ಮಧ್ಯಮಪುರುಷ ಏಕವಚನದಲ್ಲಿಯೂ ಕೂಡ 
ಅಪೃಕ್ಷ "ಹಲ್‌' ಆದ "ಸ್‌' ಕಾರಕ್ಕೆ ಲೋಪ ಬ೦ದು ಮೇಲಿನ ರೂಪ(ಅಪಿಪಃ)ವೇ 
ಸಿದ್ಧವಾಗುತ್ತದೆ. ಉತ್ತಮಪುರುಷ ಏಕವಚನಲ್ಲಿ "ಅಮ್‌' ಪಿತ್‌' ಆಗಿರುವುದರಿಂದ 
ಅಪಿಪರಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. ಇತರ ಪ್ರತ್ಯಯಗಳೆಲ್ಲವೂ "ಜಿತ್‌' 
ಗಳಾಗಿರುವುದರಿಂದ "ಬೂ' ಕಾರಕ್ಕೆ "ಉರ್‌' ಆದೇಶವು ಬರುತ್ತದೆ. ಹಲಾದಿ ಪ್ರತ್ಯಯಗಳು 
ಪರವಾದಾಗ "ಉ' ಕಾರಕ್ಕೆ ದೀರ್ಫವು ಬರುತ್ತದೆ. 

ಉದಾ- ಅಪಿಪರುಃ- ಪ್ರಥಮಪುರುಷ ಬಹುವಚನದಲ್ಲಿ “ಸಿಜಭ್ಯಸ್ತವಿಧಿಭ್ಯಶ್ವ” 
ಎಂಬುದರಿಂದ "ಜುಸ್‌(ಉಸ್‌)' ಆದೇಶವು ಬರುತ್ತದೆ. “ಜುಸಿಚ” ಎ೦ಬ ಸೂತ್ರದಿಂದ 
ಗುಣ(ಅರ್‌)ವು ಬ೦ದು ಅಪಿಪರುಃ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಪಿಪಃ, ಅಪಿಪೂರ್ತಾಮ್‌, ಅಪಿಪರುಃ ಅಪಿಪಃ, ಅಪಿಪೂರ್ತಮ್‌, 
ಅಪಿಪೂರ್ತ। ಅಪಿಪರಮ್‌, ಅಪಿಪೂರ್ವ, ಅಪಿಪೂರ್ಮ!। 

ವಿಧಿಲಿಜ್‌: ರೂಪಗಳು: ಪಿಪೂರ್ಯಾತ್‌, ಪಿಪೂರ್ಯಾತಾಮ್‌, ಪಿಪೂರ್ಯುಃ 
ಪಿಪೂರ್ಯಾಃ, ಪಿಪೂರ್ಯಾತಮ್‌, ಪಿಪೂರ್ಯಾತ। ಪಿಪೂರ್ಯಾಮ್‌, ಪಿಪೂರ್ಯಾವ, 
ಖಿಪೂರ್ಯಾಮ। 

ಸೂಚನೆ: ಇಲ್ಲಿ "ಯಾಸುಟ್‌ (ಯಾಸ್‌)'ಗೆ ಜಿದ್ದದ್ಧಾವ ಬಂದಿರುವುದರಿಂದ ಗುಣವು 
ಬಂದಿರುವುದಿಲ್ಲ. ಆದುದರಿಂದ “ಉದೋಷ್ಠ್ಯಪೂರ್ವಸ್ಯ” ಸೂತ್ರದಿಂದ ಉತ್ಪ(ಉ), 
ಮತ್ತು “ಹಲಿಚ” ಎಂಬುದರಿಂದ "ಉ'ಕಾರಕ್ಕೆ ದೀರ್ಫ ಬಂದು ಈ ರೂಪವು ಬರುವುದು. 

ಆಶೀರ್ಲಿಜಕೆ: ರೂಪಗಳು: ಪೂರ್ಯಾತ್‌, ಪೂರ್ಯಾಸ್ತಾಮ್‌, ಪೂರ್ಯಾಸುಃ। 
ಪೂರ್ಯಾಃ, ಪೂರ್ಯಾಸ್ತಮ್‌, ಪೂರ್ಯಾಸ್ತ ಪೂರ್ಯಾಸಮ್‌, ಪೂರ್ಯಾಸ್ವ 
ಪೂರ್ಯಾಸ್ಮ 

ಸೂಚನೆ: ಈ "ಲ್‌' ಕಾರವು ಆರ್ಧಧಾತುಕವಾಗಿರುವುದರಿಂದ “ಶಪ್‌' ಮತ್ತು 
"ಶ್ಲು'ಗಳು ಬರುವುದಿಲ್ಲ. ಈ ಕಾರಣದಿಂದ ದ್ವಿತ್ವಾದಿಗಳು ಆಗುವುದಿಲ್ಲ. "ಯಾಸುಟ್‌' ಗೆ 
ಜಿದ್ದದ್ಭಾವ ಬರುವುದರಿಂದ ಗುಣ ಬಾರದೇ ಉತ್ಪ ಬಂದು “ಹಲಿಚ” ಎಂಬುದರಿಂದ 
ಅದಕ್ಕೆ ದೀರ್ಥವು ಬರುತ್ತದೆ. 

ಲುಜಕ; ಉದಾ- ಅಪಾರೀತ್‌- ಪ್ರಥಮಪುರುಷ ಏಕವಚನದಲ್ಲಿ ಅಪ್ಪ ಇಸ್‌.-ಈತ್‌ 
ಎಂದಾದಮೇಲೆ, “ಸಿಚಿವೃದ್ಧಿಃ ಪರಸ್ಕೈಪದೇಷು” ಎಂಬುದರಿಂದ ಯೂ ಕಾರಕ್ಕೆ ದೀರ್ಫ 
ಬಂದು “ಇಟ ಈಟಿ” ಎಂಬುದರಿಂದ “ಸ್‌' ಕಾರಕ್ಕೆ ಲೋಪ ಬಂದು “ಇಈ'ಗಳಿಗೆ 
ಸವರ್ಣದೀರ್ಫ ಬಂದು ಅಪಾರೀತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

(ದೀರ್ಥದ ನಿಷೇಧವನ್ನು ವಿಧಿಸುವ ಸೂತ್ರ) 

ಸೂತ್ರ- 617. ಸಿಜಿ ಚ ಪರಸ್ಮೈಪದೇಷು (7.2.4೦) 

ವೃತ್ತಿ - ಅತ್ರ ಇಟೋ ನ ದೀರ್ಫಃ ಅಪಾರಿಷ್ಟಾಮ್‌, ಅಪರೀಷ್ಯತ್‌, ಅಪರಿಷ್ಯತ। 
ಓಹಾಕ್‌ ತ್ಯಾಗೇಟ5। ಜಹಾತಿ 


752 ಲಘುಸಿದ್ಧಾಂತ ಕೌಮುದೀ 


ಅ.ವೃ- ಖೂತೋ ವಾ” ಎಂಬ ಸೂತ್ರದಿಂದ "ವ್ಯತಃ' ಎಂಬ ಪದವೂ, 
“ಆರ್ಧಧಾತುಕಸ್ಕೇಡ್ವಲಾದೇಃ” ಎಂಬ ಸೂತ್ರದಿಂದ “ಇಟ್‌' ಎಂಬ ಪದವೂ “ಗ್ರಹೋಲಲಿಟಿ 
ದೀರ್ಫಃ” ಎಂಬ ಸುತ್ತದಿಂದ "ದೀರ್ಫಃ' ಎಂಬ ಪದವೂ “ನಲಿಜಿ” ಎಂಬ ಸೂತ್ರದಿಂದ 
“ನ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಪರಸ್ಕೈಪದವನ್ನು ಪರದಲ್ಲಿ ಉಳ್ಳ "ಸಿಚ್‌' ಪರದಲ್ಲಿದ್ದಾಗ ವೃಜ್‌, ವೃಇ್‌, 
ಮತ್ತು ಯೂ ದನ್ತ ಧಾತುಗಳ ಪರದಲ್ಲಿ ಇರುವ “ಇಟ್‌' ಗೆ ದೀರ್ಫವು ಬರುವುದಿಲ್ಲ, 
ಅಂದರೆ “ಯೂತೋ ವಾ” ಎಂಬ ಸೂತ್ರದಿಂದ “ಇಟ್‌' ಗೆ ವೈಕಲ್ಪಿಕವಾಗಿ ದೀರ್ಫ 
ಬರಬೇಕಾಗಿತ್ತು. ಅದನ್ನು ಪ್ರಕೃತ ಸೂತ್ರವು ನಿಷೇಧ ಮಾಡುತ್ತದೆ. 

ಉದಾ- ಅಪಾರಿಷ್ಟಾಮ್‌- ಪ್ರಥಮಪುರುಷ ದ್ವಿವಚನದಲ್ಲಿ ಹಿ೦ದಿನ ಪ್ರಕ್ರಿಯೆಯಂತೆ 
ಅಪಾರ್‌. ಇಸ್‌ ಎಂದಾದಮೇಲೆ ತಾಮ್‌ ಪ್ರತ್ಯಯವಿರುವುದರಿಂದ “ಯೂತೋ ವಾ” 
ಎ೦ಬ ಸೂತ್ರದಿಂದ “ಇಟ್‌' ನಲ್ಲಿರುವ “ಇ' ಕಾರಕ್ಕೆ ವೈಕಲ್ಲಿಕವಾಗಿ ದೀರ್ಫ ಬರಬೇಕಾಗಿತ್ತು 
ಅದನ್ನು ಪ್ರಕೃತ ಸೂತ್ರವು ನಿಷೇಧಿಸಿದೆ. "ಸ್‌' ಕಾರಕ್ಕೆ ಷತ್ಚವು ಮತ್ತು "ಷ್‌' ಕಾರ "ತ್‌' 
ಕಾರಗಳಿಗೆ ಷ್ಟುತ್ವ ಬಂದು ಅಪಾರಿಷ್ಟಾಮ್‌ ಎಂಬ ರೂಪವು ಸಿದ್ಧವಾಗಿದೆ. 

ರೂಪಗಳು: ಅಪಾರೀತ್‌, ಅಪಾರಿಷ್ಟಾಮ್‌, ಅಪಾರಿಷುಃ ಅಪಾರೀಃ, ಅಪಾರಿಷ್ಟಮ್‌, 
ಅಪಾರಿಷ್ಟ ಅಪಾರಿಷಮ್‌, ಅಪಾರಿಷ್ಟ ಅಪಾರಿಷ್ಠ 

ಲೃಜ್‌: ದೀರ್ಫ ಬಂದ ರೂಪಗಳು: ಅಪರೀಷ್ಠತ್‌, ಅಪರೀಷ್ಯತಾಮ್‌, ಅಪರೀಷ್ಯನ್‌। 
ಅಪರೀಷ್ಯಃ, ಅಪರೀಷ್ಠತಮ್‌, ಅಪರೀಷ್ಠತ। ಅಪರೀಷ್ಕಮ್‌, ಅಪರೀಷ್ಯಾವ ಅಪರೀಷ್ಯಾಮ। 

ದೀರ್ಫ ಬಾರದ ರೂಪಗಳು: ಅಪರಿಷ್ಯತ್‌, ಅಪರಿಷ್ನತಾಮ್‌, ಅಪರಿಷ್ಯನ್‌। ಅಪರಿಷ್ಯಃ, 
ಅಪರಿಷ್ಯತಮ್‌, ಅಪರಿಷ್ಯತ। ಅಪರಿಷ್ಯಮ್‌, ಅಪರಿಷ್ಯಾವ, ಅಪರಿಷ್ಯಾಮ। 

5. ಓಹಾಕ್‌ ತ್ಯಾಗೇ(ತ್ಯಜಿಸುವುದು)-“ಉಪದೇಶೇಇಜನುನಾಸಿಕ ಇತ್‌” ಎಂಬುದರಿಂದ 
ಓ' ಗೆ “ಇತ್‌' ಸಜ್ಜೆ ಬಂದು ಲೋಪ ಬರುತ್ತದೆ. “ಹಲನ್ತ ಜ್‌ ಎಂಬುದರಿಂದ ಕ್‌ 
ಕಾರಕ್ಕೆ ಲೋಪ ಬಂದು "ಹಾ' ಮಾತ್ರ ಉಳಿಯುತ್ತದೆ. ಇದು ಪರಸ್ಮೈಪದಿಯಾಗಿದೆ. 
ಮತ್ತು ಅನಿಟ್‌ ಆಗಿಯೂ ಇದೆ. 

ಲಟ್‌: ಉದಾ- ಜಹಾತಿ - ಪ್ರಥಮಪುರುಷ ಏಕವಚನದಲ್ಲಿ "ಹಾ' ಧಾತುವಿನ 
ನಂತರ “ಲಟ್‌' ಬಂದು ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌(ತಿ)' ಆದೇಶವಾಗಿ 
ಬ೦ದು ಧಾತುವಿನ ಪರದಲ್ಲಿ “ಶಪ್‌(ಅ)' ಬಂದು ಅದಕ್ಕೆ “ಶು(ಲೋಪ)' ಬಂದಮೇಲೆ 
ಅದೂ ಸರ್ವಾಪಹಾರ ಲೋಪವಾಗಿ ನಂತರ ಧಾತುವಿಗೆ ದ್ವಿತ್ವ ಮತ್ತು ದೀರ್ಫಕ್ಕೆ ಹ್ರಸ್ವ 
ಮತ್ತು “ಕುಹೋಶ್ಪುಃ” ಎಂಬುದರಿಂದ "“ಹ್‌' ಕಾರಕ್ಕೆ ಚುತ್ಸ(ರು್‌), ಮತ್ತು ಅದಕ್ಕೆ 
ಜಶ್ಚ್ವ(ಜ್‌) ಬಂದು ಜಹಾತಿ ಎಂದು ರೂಪವು ಸಿದ್ಧವಾಗುತ್ತದೆ.) 


(ವೈಕಲ್ಪಕ ಇತ್ಚವನ್ನು ವಿಧಿಸುವ ಸೂತ್ರ) 
ಸೂತ್ರ- 618. ಜಹಾತೇದ್ವ (೮.4.16) 
ವೃತ್ತಿ - ಇತ್‌ - ವಾ ಸ್ಯಾತ್‌ ಹಲಾದೌ ಕ್ವಿತಿ ಸಾರ್ವಧಾತುಕೇ। ಜಹಿತಃ 


ತಿಣನ್ನೇ ಜುಹೋತ್ಕ್ಯಾದಯಃ (ಪರಸ್ಕೈೈಪದಿ ರೂಪಗಳು) 753 


ಪ.ಛೇ.- ಜಹಾತೇಃ ಚ। 

ಅ.ವೃ - “ಇದ್‌ ದರಿದ್ರಸ್ಯ” ಎಂಬ ಸೂತ್ರದಿಂದ “ಇತ್‌' ಎಂಬ ಫದವೂ 
“ಭಿಯೋಇ್‌*ನ್ಯತರಸ್ಯಾಮ್‌” ಎಂಬ ಸೂತ್ರದಿಂದ “ಅನ್ಯತರಸ್ಯಾಮ್‌' ಎಂಬ ಪದವೂ 
“ಈ ಹಲ್ಯಘೋಃ” ಎಂಬ ಸೂತ್ರದಿಂದ "ಹಲಿ' ಎಂಬ ಪದವೂ “ಗಮ-ಹನ-ಜನ- 
ಖನ-ಘಸಾಮ್‌ ಲೋಪಃ ಕ್ಲಿನಿತ್ಯನಚೆ” ಎಂಬ ಸೂತ್ರದಿಂದ “ಕ್ವಿತಿ' ಎಂಬ ಪದವೂ 
ಮತ್ತು “ಅತ ಉತ್‌ ಸಾರ್ವಧಾತುಕೇ” ಎಂಬಸೂತ್ರದಿಂದ "ಸಾರ್ವಧಾತುಕೇ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ - ಹಲಾದಿಯಾದ "ಕಿತ್‌' ಮತ್ತು "ಜಿತ್‌' ಆದ ಸಾರ್ವಧಾತುವು ಪರದಲ್ಲಿದ್ದಾಗ, 
"ಓಹಾಕ್‌(ಹಾ)' ಧಾತುವಿಗೆ ವಿಕಲ್ಪದಿಂದ ಹ್ರಸ್ವ "ಇ' ಕಾರವು ಆದೇಶವಾಗಿ ಬರುತ್ತದೆ. 
“ತಸ್‌' ಮೊದಲಾದ ಪ್ರತ್ಯಯಗಳು "ಅಪಿತ್‌' ಆಗಿರುವುದರಿಂದ “ಜೆದ್ದದ್ಭಾವವನ್ನು' 
ಹೊಂದುತ್ತವೆ. ಇತ್ವ ಬಂದರೆ ಜಹಿತಃ ಎಂದು ರೂಪವಾಗುತ್ತದೆ. ಇತ್ವ ಬಾರದಿದ್ದಾಗ, 
“ಈತ್ವ(ಈ)' ವನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾನೆ. 

(ಶ್ನಾ ಮತ್ತು ಅಭ್ಯಸ್ತಗಳ "ಆ' ಕಾರಕ್ಕೆ “ಈ' ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ- 619. ಈ ಹಲ್ಯಘೋಃ (6.4.13) 

ವೃತ್ತಿ -ಶ್ನಾ ಅಭ್ಯಸ್ತಯೋಃ ಆತಃ ಈತ್‌ ಸ್ಯಾತ್‌ ಸಾರ್ವಧಾತುಕೇ ್ವಿತಿ ಹಲಾದೌ 
ನತು ಘೋ ಜಹೀತಃ।' 

ಪ.ಛೇ.- ಈ, ಹಲಿ, ಅಘೋಃ 

ಅ.ವೃ.- “ಅತ ಉತ್‌ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' 
ಎ೦ಬ ಪದವೂ, “ಶ್ನಾಭ್ಯಸ್ತಯೋರಾತಃ” ಎಂಬ ಸೂತ್ರದಿಂದ "ಆತಃ' ಎಂಬ ಪದವೂ 
ಮತ್ತು “ಗಮ-ಹನ-ಜನ-ಖನ-ಘಸಾಂ ಲೋಪಃ ಕ್ವಿತ್ಯನಜೆ” ಎಂಬ ಸೂತ್ರದಿಂದ 
“ಕ್ವಿತಿ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ - ಶ್ನಾ ಪತ್ಯಯ ಮತ್ತು ಅಭ್ಯಸ್ತ ಸಂಜ್ಞೆಯುಳ್ಳ ಧಾತುವಿನ "ಆ' ಕಾರಕ್ಕೆ "ಈ' 
ಕಾರವು ಆದೇಶವಾಗಿ ಬರುತ್ತದೆ. ಹಲಾದಿಯಾದ "ಕಿತ್‌' ಮತ್ತು “ಜಿತ್‌' ಆದ 
ಸಾರ್ವಧಾತುಕವು ಪರದಲ್ಲಿದ್ದಾಗ- ಆದರೆ "ಘು' ಸಂಜ್ಞೆಯುಳ್ಳ ಧಾತುಗಳಿಗೆ ಅಲ್ಲ. 

ಉದಾ- ಜಹಿತಃ/ಜಹೀತಃ- ಪ್ರಥಮಪುರುಷ ದ್ವಿವಚನದಲ್ಲಿ “ಹಾ' ಧಾತುವಿನ 
ನಂತರ "ತಸ್‌' ಮೂಲ ಆಖ್ಯಾತ ಪ್ರತ್ಯಯವು ಬಂದು ಹಾ+ತಸ್‌ ಎಂದಿದ್ದಾಗ, 
ಧಾತುವಿನ ಪರದಲ್ಲಿ “ಶಪ್‌(ಅ)' ಬಂದು ಅದಕ್ಕೆ “ಶ್ಲ(ಲೋಪ)' ಬಂದಾಗ ಧಾತುವಿಗೆ 
ದ್ವಿತ್ವ ಬಂದು ಹಾ ಹಾ*ತಸ್‌ ಎಂದಿದ್ದಾಗ, ಅಭ್ಯಸ್ತ “ಆ' ಕಾರಕ್ಕೆ “ಹಸ್ತ' ಬಂದು 
ಹಹಾ--ತಸ್‌ ಎಂದಿರುತ್ತದೆ. ಅಭ್ಯಸ್ತ "ಹ್‌' ಗೆ ಚುತ್ಸ(ರು್‌) ಬಂದು ಅದಕ್ಕೆ “ಅಭ್ಯಾಸೇ 
ಚರ್ಚ” ಎಂಬುದರಿಂದ ಜಶ್ಚ್ವ(ಜ್‌) ಬಂದು ಜಹಾ*-ತಸ್‌ ಎಂದಿದ್ದಾಗ, 
“ಸಾರ್ವಧಾತುಕಮಪಿತ್‌” ಎಂಬುದರಿಂದ “ತಸ್‌'ಗೆ ಜಿದ್ದದ್ದಾವ ಬಂದು ಮತ್ತು 
ಹಲಾದಿಯಾಗಿಯೂ ಇರುತ್ತದೆ. ಆದುದರಿಂದ ಇದು ಪರದಲ್ಲಿರುವಾಗ ಮುಂದಿನ 


754 ಲಘುಸಿದ್ಧಾಂತ ಕೌಮುದೀ 


ಸೂತ್ರವಾದ “ಶ್ನಾ ಕಭ್ಯಸಯೋರಾತಃ”(6.4.112) ಎಂಬುದರಿಂದ “ಆ” ಕಾರಕ್ಕೆ ಲೋಪ 
ಬರಬೇಕಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತಸೂತ್ರದಿಂದ ದೀರ್ಫ “ಈ' ಕಾರವು ಆದೇಶವಾಗಿ 
ಬರಬೇಕಾಗಿದ್ದಾಗ, ಅದನ್ನೂ ಬಾಧಿಸಿ “ಜಹಾತೇಶ್ವ” ಎಂಬುದರಿಂದ "ಹಾ' ನಲ್ಲಿರುವ 
"ಆ'ಕಾರಕ್ಕೆ ವಿಕಲ್ಪದಿ೦ದ ಹ್ರಸ್ವ “ಇ' ಕಾರವು ಆದೇಶವಾಗಿ ಬಂದು ಜಹಿ--ತಸ್‌ಎ 
ಜಹಿತಃ ಎ೦ದು ರೂಪವಾಗುತ್ತದೆ. “ಇ' ಕಾರ ಆದೇಶ ಬಾರದ ಪಕ್ಷದಲ್ಲಿ ಪ್ರಕೃತ 
ಸೂತ್ರದಿಂದ ನಿತ್ಯವಾಗಿ “ಈ” ಕಾರವು ಆದೇಶವಾಗಿ ಬಂದು ಜಹೀ+ತಸ್‌= ಜಹೀತಃ 
ಎಂದು ಇನ್ನೊಂದು ರೂಪವು ಸಿದ್ಧವಾಗುತ್ತದೆ. 
("ಆ' ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ- 62೦. ಶ್ನಾಭ್ಯಸ್ತಯೋರಾತಃ (6.4.12) 


ವೃತ್ತಿ - ಅನಯೋಃ ಆತಃ ಲೋಪಃ ಕ್ವಿತಿ ಸಾರ್ವಧಾತುಕೇ। ಜಹತಿ। ಜಹೌ। 
ಹಾತಾ। ಹಾಸ್ಯತಿಃಜಹಾತು, ಜಹಿತಾತ್‌/ ಜಹೀತಾತ್‌। 

ಪ.ಛೇ.- ಶ್ನಾಭ್ಯಸ್ತಯೋಃ, ಆತಃ 

ಅ.ವ್ಯ.- “ಶ್ನಸೋರಲ್ಲೋಪಃ” ಎಂಬ ಸುತ್ತದಿಂದ “"ಲೋಪಃ' ಎ೦ಬ ಪದವೂ, 
“ಅತ ಉತ್‌ ಸಾರ್ವಧಾತುಕೇ” ಎಂಬುದರಿಂದ "ಸಾರ್ವಧಾತುಕೇ” ಎಂಬ ಪದವೂ 
“ಗಮ-ಹನ-ಜನ-ಖನ-ಘಸಾ೦ ಲೋಪಃ ಕ್ಲಿತ್ಯನಜಿ” ಎಂಬ ಸೂತ್ರದಿಂದ "ಕಿತಿ' 
ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಕಿತ್‌ ಮತ್ತು ಜಿತ್‌ ಆದ ಸಾರ್ವಧಾತುಕವು ಪರದಲ್ಲಿದ್ದಾಗ “ಶ್ನಾ' ಪ್ರತ್ಯಯಕ್ಕೆ 
ಮತ್ತು ಅಭ್ಯಸ್ತ ಸ೦ಜ್ಞೆಯುಳ್ಳ ಧಾತುವಿನ “ಆ” ಕಾರಕ್ಕೆ ಲೋಪವು ಬರುತ್ತದೆ. 

ಗಮನಕ್ಕೆ: ಈ ಸೂತ್ರದಿಂದ ಕೇವಲ "ರು' ಪರದಲ್ಲಿದ್ದಾಗ ಮಾತ್ರ “ಆ' ಕಾರಕ್ಕೆ 
ಲೋಪವು ಬರುತ್ತದೆ. ಯಾಕೆಂದರೆ ಬೇರೆಡೆಯಲ್ಲಿ ಹಲಾದಿಗಳು ಸೇರೋಣದರಿಂದ 
ಇದನ್ನು ಬಾಧಿಸಿ “ಈ ಹಲ್ಯಘೋಃ (6.4.113)” ಎ೦ಬ ಸೂತ್ರವು ಪ್ರವೃತ್ತವಾಗುತ್ತದೆ. 

ಉದಾ- ಜಹತಿ - ಪ್ರಥಮಪುರುಷ ಬಹುವಚನದಲ್ಲಿ "ಹಾ' ಧಾತುವಿನ ಮೇಲೆ 
“ಬು” ಬಂದು ಹಾರಿ ಎಂದಿದ್ದಾಗ ಜಹಾ ವರೆಗಿನ ಪ್ರಕ್ರಿಯೆ ಹಿಂದಿನಂತೆಯೇ 
ನಡೆದು ಜಹಾ*ರಿ ಎಂದಿದ್ದಾಗ "ರುಖ್‌' ಮಾತ್ರಕ್ಕೆ “ಅದಭ್ಯಸ್ತಾತ್‌”ಎಂಬುದರಿಂದ 
“ಅತ್‌” ಆದೇಶ ಬಂದು ಜಹಾ*ಅತ್‌4ಇ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
ಅನಭ್ಯಸ್ತರೂಪದ ಆ ಕಾರಕ್ಕೆ ಲೋಪ ಬಂದು ಜಹ್‌4ಅತ್‌4ಇ=-ಜಹತಿ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಲಟ್‌: ರೂಪಗಳು: ಜಹಾತಿ, ಜಹಿತಃ/ಜಹೀತಃ, ಜಹತಿ। ಜಹಾಸಿ, ಜಹಿಥಃ/ 
ಜಹೀಥಃ, ಜಹಿಥ/ಜಹೀಥ। ಜಹಾಮಿ, ಜಹಿವಃ/ಜಹೀವಃ, ಜಹಿಮಃ/ಜಹೀಮಃ। 

ಲಿಟ್‌: ಈ "ಲ್‌' ಕಾರದಲ್ಲಿ ಧಾತುವು "ಆ' ಕಾರಾನ್ನವಾಗಿರುವುದರಿಂದ “ಪಾ” 
ಧಾತುವಿನ “ಲಿಟ್‌” ರೂಪದಂತೆ ಪ್ರಕ್ರಿಯೆಯು ಇರುತ್ತದೆ. ಆದರೆ “ಪಾ' ಧಾತುವಿನ “ಪ್‌' 
ಕಾರಕ್ಕೆ ಯಾವ ಆದೇಶವೂ ಬರುವುದಿಲ್ಲ. ಆದರೆ "ಹಾ' ಧಾತುವಿನ ಅಭ್ಯಾಸ "ಹ್‌' 


ತಿಣನ್ತೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 755 


ಕಾರಕ್ಕೆ “ಕುಹೋಶ್ವು” ಎಂಬುದರಿಂದ ಚುತ್ಸ(ರು್‌) ಬಂದು ನಂತರ “ಅಭ್ಯಾಸೇ 
ಚರ್ಚ” ಎಂಬುದರಿಂದ "ರು್‌' ಕಾರಕ್ಕೆ ಜಶ್ತ್ವ(ಜ್‌) ಬರುತ್ತದೆ. ಇದರಿಂದ ಜಹೌ 
ಮೊದಲಾದ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಜಹೌ, ಜಹತುಃ, ಜಹುಃ ಜಹಿತ/ಜಹಾಥ, ಜಹಥುಃ, ಜಹ। ಜಹೌ, 
ಜಹಿವ, ಜಹಿಮ। ಇಲ್ಲಿ ಜಹಾಥ ಎಂಬ ರೂಪವು ಭಾರದ್ವಾಜನಿಯಮದಿಂದ “ಇಟ್‌' 
ವಿಕಲ್ಪದ ರೂಪವಾಗಿದೆ. 

ಲುಟ್‌: ಈ "ಲ್‌' ಕಾರದಲ್ಲಿ "ಹಾ' ಧಾತುವು ಅನಿಟ್‌ ಆಗಿರುವುದರಿಂದ ಕೆಳಗಿನಂತೆ 
ರೂಪಗಳಾಗುತ್ತವೆ. ರೂಪಗಳು: ಹಾತಾ, ಹಾತಾರೌ, ಹಾತಾರಃ॥ ಹಾತಾಸಿ, ಹತಾಸ್ಥಃ, 
ಹಾತಾಸ್ಸ ಹಾತಾಸ್ಕಿ ಹಾತಾಸ್ವಃ, ಹಾತಾಸ್ಮಃ 

ಲೃಟ್‌: ಈ "ಲ್‌' ಕಾರದಲ್ಲಿ "ಹಾ' ಧಾತುವು ಅನಿಟ್‌ ಆಗಿರುವುದರಿಂದ ಕೆಳಗಿನ 
ರೂಪಗಳು ಸಿದ್ಧವಾಗುತ್ತವೆ. ರೂಪಗಳು: ಹಾಸ್ಯತಿ, ಹಾಸ್ಯತಃ, ಹಾಸ್ಯನ್ನಿ ಹಾಸ್ಯಸಿ, 
ಹಾಸ್ಯಥಃ, ಹಾಸ್ಕಥ। ಹಾಸ್ಯಾಮಿ, ಹಾಸ್ಯಾವಃ, ಹಾಸ್ಕಾಮಃ6 

ಲೋಟ್‌: ಉದಾ- ಜಹಾತು/ಜಹಿತಾತ್‌/ಜಹೀತಾತ್‌- ಪ್ರಥಮಪುರುಷ ಏಕವಚನದಲ್ಲಿ 
"ಲಟ್‌' ಪ್ರಕ್ರಿಯೆಯಂತೆ ನಡೆದು ಜಹಾತಿ ಎಂದಿರುವಾಗ “ಏರುಃ” ಎಂಬ ಸೂತ್ರದಿಂದ 
"ಉತ್ಸ(ಉ)”' ಮಾಡಿದಮೇಲೆ ಜಹಾತು ಎಂಬ ರೂಪವು ಸಿದ್ಧವಾಗುತ್ತದೆ. ಇಲ್ಲಿ "ಕಿತ್‌ 
"ಜಿತ್‌' ಗಳು ಆಗದೇ ಇರೋಣದರಿಂದ “ಇತ್ವ' "ಈತ್ವ'ಗಳು ಆಗುವುದಿಲ್ಲ. ಆದರೆ 
ಇದಕ್ಕೆ ಬದಲಾಗಿ "ತಾತಜ್‌(ತಾತ್‌)' ಬಂದಾಗ ಇದನ್ನು "ಜಿತ್‌' ಆಗಿ ಭಾವಿಸಿ “ಜಹಾತೇಶ್ವ” 
ಎಂಬುದರಿಂದ “ಇತ್ವ' ಮಾಡಿ, “ಈ ಹಲ್ಕಘೋಃ” ಎಂಬುದರಿಂದ "ಈತ್ವ' ಮಾಡಿದಮೇಲೆ 
ಜಹಿತಾತ್‌/ಜಹೀತಾತ್‌ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. ಹೀಗೆ ಜಹಾತು/ಜಹಿತಾತ್‌, 
ಜಹೀತಾತ್‌ ಎಂದು ಮೂರು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಜಹಿತಾಮ್‌/ಜಹೀತಾಮ್‌- ಪ್ರಥಮ ಪುರುಷ ದ್ವಿವಚನದಲ್ಲಿ ಹ್ರಸ್ವ ದೀರ್ಫ 
ರೂಪಗಳಿಂದ “ಜಹಾತೇಶ್ನ” ಎಂಬುದರಿಂದ “ಇತ್ತ' “ಈ ಹಲ್ಯಘೋಃ” ಎಂಬುದರಿಂದ 
“ರತ್ವ' ಬಂದು ಜಹಿತಾಮ್‌/ಜಹೀತಾಮ್‌ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಜಹತು- ಪ್ರಥಮಪುರುಷ ಬಹುವಚನದಲ್ಲಿ ಜಹಾ-ರಿು (ರಸ್‌. ಇ) 
ಎಂದಿದ್ದಾಗ, "ರು್‌' ಗೆ “ಅದಭ್ಯಸ್ತಾತ್‌” ಎಂಬುದರಿಂದ “ಅತ್‌' ಆದೇಶ ಬಂದು 
ಜಹಾ--ಅತ್‌*-ಇ ಎಂದಿದ್ದಾಗ, “ಶ್ನಾ ಸನಸಯೋರಾತಃ” (6.4.112). ಎಂಬ ಸೂತ್ರದಿಂದ 
"ಆ' ಕಾರಕ್ಕೆ ಲೋಪ ಬಂದು “ಏರುಃ” ಎಂಬುದರಿಂದ "ಉತ್ಪ(ಉ)' ಬಂದು ಜಹತು 
ಎಂದು ರೂಪವಾಗುತ್ತದೆ. 

(ಆ-ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 621. ಆ ಚ ಹೌ (6.4.17) 

ವೃತ್ತಿ - ಜಹಾತೇಃ ಹೌ ಪರೇ ಆ ಸ್ಯಾತ್‌ ಚಾತ್‌ ಇತ್‌-ಈತೌ। ಜಹಾಹಿ, ಜಹಿಹಿ, 
ಜಹೀಹಿ। ಅಜಹಾತ್‌। ಅಜಹಿತಾಮ್‌/ಅಜಹೀತಾಮ್‌। ಅಜಹುಃ 


756 ಲಘುಸಿದ್ಧಾಂತ ಕೌಮುದೀ 


ಅ.ವೃ. - “ಇದ್‌ ದರಿದ್ರಸ್ಯ” ಎಂಬ ಸೂತ್ರದಿಂದ “ಇತ್‌' ಎಂಬ ಪದವೂ, “ಈ 
ಹಲ್ಕಘೋಃ” ಎಂಬ ಸೂತ್ರದಿಂದ "ಈ' ಎಂಬ ಪದವೂ “ಜಹಾತೇಶ್ವ” ಎಂಬುದರಿಂದ 
“ಜಹಾತೇಃ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- "ಹಿ' ಪರದಲ್ಲಿದ್ದಾಗ "ಹಾ' ಧಾತುವಿನ *ಆ' ಕಾರಕ್ಕೆ "ಆ' ಕಾರವೇ 
ಆದೇಶವು ಬರುತ್ತದೆ. ಜೊತೆಗೇನೇ "ಇ' ಕಾರ ಮತ್ತು "ಈ' ಕಾರಗಳು ಆದೇಶವಾಗಿಯೂ 
ಬರುತವೆ. 


ಲೋಟ್‌: 

ಸೂಚನೆ: ಸೂತ್ರದಲ್ಲಿ "ಚ' ಕಾರವು ಪಠಿತವಾಗಿರುವುದರಿ೦ದ ಪೂರ್ವ ಸೂತ್ರದಿಂದ 
ಹೇಳಲ್ಪಟ್ಟಿರುವ "ಇ' ಕಾರ ಮತ್ತು “ಈ” ಕಾರಗಳು ವಿಹಿತವಾಗಿವೆ. ಈ ರೀತಿಯಗಿ "ಹಿ' 
ಪರದಲ್ಲಿ ಇರೋಣದರಿಂದ "ಆ' ಕಾರ, “ಇ' ಕಾರ ಮತ್ತು "ಈ" ಕಾರಗಳಿಂದ ಕೂಡಿದ 
ಮೂರು ರೂಪಗಳು ಆಗುತ್ತವೆ. 


ಉದಾ- ಜಹಾಹಿ/ಜಹಿಹಿ/ಜಹೀಹಿ- ಮಧ್ಯಮಪುರುಷ ಏಕವಚನದಲ್ಲಿ 
ಜಹಾ*ಸಿಪ್‌(ಸ್‌) ಎಂದಿದ್ದಾಗ, “ಸರ್ಹ್ಯಪಿಚ್ಚ” ಎಂಬುದರಿಂದ *' ಗೆ "ಹ' ಆದೇಶವಾಗಿ 
ಬಂದು ಜಹಾ*ಹಿ ಎಂದಿರುತ್ತದೆ. ಇದೇ ಸೂತ್ರದಿಂದ ಇದು "ಅಪಿತ್‌' ಆಗುವುದರಿಂದ 
“ಸಾರ್ವಧಾತುಕಮಪಿತ್‌” ಎಂಬುದರಿಂದ “ಜಿದ್ದದ್ಭಾವ'ವನ್ನು ಹೊಂದುತ್ತದೆ. ಆದುದರಿಂದ 
ಪೂರ್ವ ಸೂತ್ರಗಳಿಂದ "ಇ' ಕಾರ ಮತ್ತು "ಈ' ಕಾರಗಳು ಬರಬೇಕಾಗಿದ್ದಾಗ- ಪ್ರಕೃತ 
ಸೂತ್ರದಿಂದ “ಆ' ಕಾರಾದೇಶವು ವಿಧಿಸಲಾಗಿರುವುದರಿಂದ "ಹಾ'ನಲ್ಲಿರುವ “ಆ' ಕಾರಕ್ಕೆ 
“ಆ' ಕಾರವೇ ಆದೇಶವಾಗಿ ಒಂದು ಪಕ್ಷದಿಂದ ಬಂದಿದೆ. “ಚ” ಕಾರದಿಂದ “ಇ' ಕಾರ 
ಮತ್ತು “ಈ” ಕಾರಗಳು ಆದೇಶವಾಗಿಯೂ ಬಂದಿವೆ. ಹೀಗಾಗಿ ಜಹಾಹಿ/ಜಹಿಹಿ/ 
ಜಹೀಹಿ- ಎಂಬ ಮೂರು ರೂಪಗಳು ಸಿದ್ಧವಾಗುತ್ತವೆ. 


ರೂಪಗಳು: ಜಹಾತು/ ಜಹಿತಾತ್‌/ ಜತ ಜಹಿತಾಮ್‌/ ಜಹೀತಾಮ್‌, 
ಜಹತು। ಜಹಾಹಿ/ ಜಹಿಹಿ/ ಜಹೀಹಿ/ ಜಹಿತಾತ್‌/ ಜಹೀತಾತ್‌, ಜಹಿತಮ್‌/ಜಹೀತಮ್‌, 
ಜಹಿತ/ಜಹೀತ। ಜಹಾನಿ/ ಜಹಾವ, ಜಹಾಮ। 


ಲಜ್‌: ರೂಪಗಳು: ಅಜಹಾತ್‌, ಅಜಹಿತಾಮ್‌/ಅಜಹೀತಾಮ್‌, ಅಜಹುಃ ಅಜಹಾಃ, 
ಅಜಹಿತಮ್‌/ಅಜಹೀತಮ್‌, ಅಜಹಿತ/ಅಜಹೀತ। ಅಜಹಾಮ್‌, ಅಜಹಿವ/ಅಜಹೀವ, 
ಅಜಹಿಮ/ಅಜಹೀಮ। 

ಸೂಚನೆ: ಲಜ್‌ ರೂಪವು; ಹಿಂದಿನಂತೆಯೇ ಇದೆ. ಆದರೆ "ಯಿ'ಗೆ “ಸಿಜಭ್ಯಸ್ತವಿಧಿಭೃಶ್ನ” 
ಎ೦ಬ ಸೂತ್ರದಿಂದ 'ಜುಸ್‌' ಬಂದಾಗ “ಶ್ನಾಭ್ಯಸ್ತಯೋರಾತಃ? (6.4.112) ಎಂಬ 
ಸೂತ್ರದಿಂದ “ಆ” ಕಾರಕ್ಕೆ ಲೋಪ ಬರುತ್ತದೆ. 

("ಆ' ಕಾರ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 622. ಲೋಪೋ ಯು (6.4.18) 

ವೃತ್ತಿ - ಜಹಾತೇಃ ಆ ಲೋಪಃ ಯಾದೌ ಸಾರ್ವಧಾತುಕೇ। ಜಹ್ಯಾತ್‌ (490) 


ತಿಣನ್ತೇ ಜುಹೋತ್ಯಾದಯಃ (ಪರಸ್ಕೈಪದಿ ರೂಪಗಳು) 757 


ಏರ್ಲಿಜೆ! ಹೇಯಾತ್‌। ಅಹಾಸೀತ್‌। ಅಹಾಸ್ಕತ್‌। ಮಾಜ್‌ ಮಾನೇ ಶಬ್ಬೇ ಚ 161 

ಪ.ಛೇ.- ಲೋಪಃ, ಯಿ। 

ಅ.ವೃ.- “ಅತ ಉತ್‌ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' 
ಎ೦ಬ ಪದವು, ಮತ್ತು “ಜಹಾತೇಶ್ವ” ಎಂಬ ಸೂತ್ರದಿಂದ "ಜಹಾತೇಳ' ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಅರ್ಥ - "ಯ್‌' ಕಾರಾದಿ ಸಾರ್ವಧಾತುಕ ಪ್ರತ್ಯಯವು ಪರದಲ್ಲಿದ್ದಾಗ, "ಹಾ' 
ಧಾತುವಿನ "ಆ' ಕಾರಕ್ಕೆ ಲೋಪ ಬರುತ್ತದೆ. 

"ವಿಧಿಲಿಜ್‌' "ಲ್‌' ಕಾರವು "ಸಾರ್ವಧಾತುಕ'ವಾಗಿದೆ ಮತ್ತು "ಆಶೀರ್ಲಿಜ್‌' "ಲ್‌' 
ಕಾರವು “ಲಿಜಾಶಿಷೀ” ಎಂಬುದರಿಂದ ಆರ್ಧಧಾತುಕ ಸಂಜ್ಞೆಯನ್ನು ಪಡೆಯುತ್ತದೆ. 

ವಿಧಿಲಿಜ್‌:ಉದಾ- ಜಹ್ಯಾತ್‌: ಪ್ರಥಮಪುರುಷ ಏಕಾವಚನದಲ್ಲಿ "ಹಾ' ಧಾತುವಿನ 
ನಂತರ "ಲಿಜ್‌' ಗೆ "ತಿಪ್‌(ತಿ)' ಆದೇಶ ಬಂದು ಹಾಃತಿ ಎಂದಿದ್ದಾಗ, “ತಿಪ್‌' 
ನಲ್ಲಿರುವ “ಇ'ಕಾರಕ್ಕೆ “ಇತಶ್ಚ” ಎಂಬುದರಿಂದ ಲೋಪ ಬಂದು ಹಾ+ತ್‌ ಎಂದಿದ್ದಾಗ, 

ಧಾತುವಿನ ಪರದಲ್ಲಿ ಇರುವ "ಶಪ್‌' ಗೆ "ಶ್ಲು(ಲೋಪ)' ಬಂದು, ಧಾತುವಿಗೆ ದ್ವಿತ್ವ 
ಬಂದು ಹಾಹಾ*-ತ್‌ ಎಂದಿದ್ದಾಗ, “ಹಸ್ತ” ಎಂಬುದರಿಂದ ಅಭ್ಯಸ್ತ "ಹಾ' ಕಾರದ “ಆ' 
ಕಾರಕ್ಕೆ "ಅ' ಕಾರ ಬಂದು ಹ.ಹಾ-*-ತ್‌ ಎಂದಿದ್ದಾಗ, ಅಭ್ಯಸ್ತ "ಹ್‌' ಕಾರಕ್ಕೆ "ಚುತ್ಸ(ರು್‌)' 
ಬಂದು ನಂತರ ಅದಕ್ಕೆ “ಅಭ್ಯಾಸೇ ಚರ್ಚ” ಎಂಬುದರಿಂದ ಜಶ್ವ್ವ(ಜ್‌) ಬಂದು 
ಜಹಾ*ತ್‌ ಎಂದಿರುತ್ತದೆ. ಪ್ರತ್ಯಯಕ್ಕೆ "ಯಾಸುಟ್‌(ಯಾಸ್‌)' ಆಗಮ ಆದ್ಯವಯವಾಗಿ 
ಬಂದು ಜಹಾ*ಯಾಸ್‌--ತ್‌ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ಅನಭ್ಯಸ್ತ “ಹಾ' ಕಾರದ 
"ಆ' ಕಾರಕ್ಕೆ ಲೋಪ ಬಂದು ಜಹ್‌4ಯಾತ್‌=-ಜಹ್ಕಾತ್‌ ಎಂದು ರೂಪವಾಗುತ್ತದೆ. 

ರೂಪಗಳು: ಜಹ್ಯಾತ್‌, ಜಹ್ಯಾತಾಮ್‌, ಜಹ್ಯುಃ। ಜಹ್ಯಾಃ, ಜಹ್ಯಾತಮ್‌, ಜಹ್ಯಾತ। 
ಜಹ್ಯಾಮ್‌, ಜಹ್ಯಾವ, ಜಹ್ಯಾಮ। 

ಅಶೀರ್ಲಿಜಕ: ಉದಾ- ಹೇಯಾತ್‌- ಪ್ರಥಮಪುರುಷ ಏಕವಚನದಲ್ಲಿ "ಹಾ' 
ಧಾತುವಿನ ನಂತರ “ತಿಪ್‌(ತಿ ಆದೇಶ ಬಂದು ಹಾಃತಿ ಎಂದಿದ್ದಾಗ, “ತಿಪ್‌' 
ನಲ್ಲಿರುವ “ಇ'ಕಾರಕ್ಕೆ “ಇತಶ್ಚ'” ಎಂಬುದರಿಂದ ಲೋಪ ಬಂದು ಹಾತ್‌ ಎಂದಿದ್ದಾಗ, 
ಈ "ಲ್‌' ಕಾರವು ಆರ್ಧಧಾತುಕವಾಗಿರುವುದರಿಂದ ಶಪ್‌, ಶ್ಲು ಮತ್ತು ಧಾತುವಿಗೆ ದ್ವಿತ್ವ 
ಬರುವುದಿಲ್ಲ. ಪ್ರತ್ಯಯಕ್ಕೆ "ಯಾಸುಟ್‌(ಯಾಸ್‌)' ಆಗಮ ಆದ್ಯವಯವಾಗಿ ಬಂದು 
ಹಾ--ಯಾಸ್‌*-ತ್‌ ಎ೦ದಿದ್ದಾಗ “ಲಿಜಃ ಸಲೋಪೋಇನತ್ಯಸ್ಕ” ಎಂಬುದರಿಂದ "ಸ್‌ 
ಕಾರಕ್ಕೆ ಲೋಪ ಬಂದು ಹಾ*ಯಾ-ತ್‌ ಎಂದಿರುತ್ತದೆ. “ಎರ್ಲಿಜೆ” ಎಂಬುದರಿಂದ 
"ಹಾ' ನಲ್ಲಿರುವ “ಆ' ಕಾರಕ್ಕೆ ಏತ್ವ(ಏ) ಬಂದು ಹೇ4೬ಯಾ+ತ್‌=-ಹೇಯಾತ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. ರೂಪಗಳು:ಹೇಯಾತ್‌, ಹೇಯಾಸ್ತಾಮ್‌, ಹೇಯಾಸುಃ 
ಹೇಯಾಃ, ಹೇಯಾಸ್ತಮ್‌, ಹೇಯಾಸ್ಸ ಹೇಯಾಸಮ್‌, ಹೇಯಾಸ್ವ, ಹೇಯಾಸ್ಟ 

ಲುಜ್‌:ರೂಪಗಳು: ಅಹಾಸೀತ್‌, ಅಹಾಸಿಷ್ಟಾಮ್‌, ಅಹಾಸಿಷುಃ। ಅಹಾಸೀಃ, 


758 ಲಘುಸಿದ್ಧಾಂತ ಕೌಮುದೀ 


ಅಹಾಸಿಷ್ಟಮ್‌, ಅಹಾಸಿಷ್ಟ ಅಹಾಸಿಷಮ್‌, ಅಹಾಸಿಷ್ಟ ಅಹಾಸಿಷ್ಠ 


ಸೂಚನೆ: ಈ "ಲ್‌' ಕಾರದಲ್ಲಿ "ಹಾ' ಧಾತುವಿಗೆ ಅಡಾಗಮ ಬಂದು ಅಹಾಃತಿ 
ಎಂದಿದ್ದಾಗ, “ತಿ' ನಲ್ಲಿರುವ "ಇ'ಕಾರಕ್ಕೆ “ಇತಶ್ವ” ಎಂಬುದರಿಂದ ಲೋಪ ಬಂದು 
ಅಹಾ+ತ್‌ ಎಂದಿದ್ದಾಗ, ಅಪ್ಪಕ್ತ "ಹಲ್‌' ಆದ "ತ್‌' ಗೆ "ಈಟ್‌(ಈ)' ಆಗಮ ಬಂದು 
ಅಹಾ4ಶಈತ್‌ ಎಂದಿದ್ದಾಗ, ಧಾತುವಿಗೆ "ಸಿಚ್‌(ಸ್‌)' ಆಗಮ ಬಂದು ಅಹಾಸ್‌+ 
ಈತ್‌ ಎಂದಿದ್ದಾಗ, “ಹಾ' ಧಾತುವು “ಆ' ಕಾರನ್ನವಾಗಿರುವುದರಿಂದ “ಯಮ-ರಮ- 
ನಮಾತಾಮ್‌ ಸಕ್‌ ಚ” ಎಂಬುದರಿಂದ “ಸಕ್‌(ಸ್‌)' ಆಗಮ ಧಾತುವಿಗೆ 
ಅ೦ತಾವಂಯಯವಾಗಿಂಯೂ ಮತ್ತು "ಸಿಚ್‌'ಗೆ "ಇಟ್‌' ಆಗಮ ಬಂದು 
ಅಹಾಸ್‌4ಇಸ್‌4ಈತ್‌ ಎಂದಿದ್ದಾಗ, “ಇಟ ಈಟಿ” ಎಂಬುದರಿಂದ “ಇ' ಕಾರ "ಈ' 
ಕಾರಗಳ ಮಧ್ಯದಲ್ಲಿರುವ "ಸಿಚ್‌' ನ "ಸ್‌' ಕಾರಕ್ಕೆ ಲೋಪ ಬಂದು ಅಹಾಸ್‌- 
ಈತ್‌-ಅಹಾಸೀತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಲೃಜಕ; ರೂಪಗಳು; ಅಹಾಸ್ಯತ್‌, ಅಹಾಸ್ಕತಾಮ್‌, ಅಹಾಸ್ಯನ್‌। ಅಹಾಸ್ಯಃ, 
ಅಹಾಸ್ಯತಮ್‌, ಅಹಾಸ್ಯತ। ಅಹಾಸ್ಯಮ್‌, ಅಹಾಸ್ಯಾವ, ಅಹಾಸ್ಯಾಮ। 


-ಃ ಇಲ್ಲಗೆ ಪರಸ್ಕೈಪದಿ ಧಾತುಗಳು ಮುಗಿದವು :- 
ಈಗ ಅತ್ಮನೇಪದಿ ಧಾತುಗಳ ಪ್ರಕ್ರಿಯೆ ಆರಂಭವಾಗುತ್ತದೆ. 
6. ಮಾಜ್‌ ಮಾನೇ ಶಬ್ಬೇ ಚ (ಅಳೆಯುವುದು ಮತ್ತು ಶಬ್ದ ಮಾಡುವುದು.) - 
ಇದರಲ್ಲಿ "ಮಾ' ಮಾತ್ರ ಉಳಿಯುತ್ತದೆ. ಇದು "ಜಿತ್‌' ಆಗಿರುವುದರಿಂದ 
ಆತ್ಮನೇಪದಿಯಾಗಿಯೂ ಇದೆ. ಮತ್ತು ಈ ಧಾತುವು "ಅನಿಟ್‌' ಆಗಿಯೂ ಇದೆ. 


(ಇತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 623.ಭ್ಯೃಜಾಾಮಿತ್‌ (7.4.76) p 

ವೃತ್ತಿ - ಭೃಇ್‌ ಮಾಜ್‌ ಓಹಾಜ್‌ ಏಷಾಂ ತ್ರಯಾಣಾಂ ಅಭ್ಯಾಸಸ್ಯ ಇತ್‌ 
ಸ್ಯಾತ್‌ ಶ್ಲೌ ಮಿಮೀತೇ। ಮಿಮಾತೇ। ಮಿಮತೇ। ಮಮೇ। ಮಾತಾ। ಮಾಸ್ಕತೇ। 
ಮಿಮೀತಾಮ್‌। ಅಮಿಮೀತ। ಮಿಮೀತ। ಮಾಸೀಷ್ಟ ಅಮಾಸ್ತ ಅಮಾಸ್ಕತ। ಓಹಾಜ್‌ 
ಗತೌ ಜಿಹೀತೇ। ಜಿಹಾತೇಜಿಹತೇ |ಜಹೇ। ಹಾತಾ। ಹಾಸ್ಕತೇ। ಜಿಹೀತಾಮ್‌। ಅಜಿಹೀತ। 
ಜಿಹೀತ। ಹಾಸೀಷ್ಟು ಅಹಾಸ್ತ ಅಹಾಸ್ಯತ। ಡುಭ್ಯಇ್‌ ಧಾರಣಪೋಷಣಯೋಃ॥8। 
ಬಿಭರ್ತಿ। ಬಿಭೃತಃ ಬಿಭ್ರತಿ ಬಿಭೃತೇ। ಬಿಭ್ರಾತೇ। ಬಿಭ್ರತೇ। 7ಡುದಾಇ್‌ ದಾನೇ 

ದದಾತಿ! ದತ್ತಃ ದದತಿ। ದತ್ತೇ। ದದಾತೇ। ದದತೇ। ದದೌ, ದದೇ। ದಾತಾಸಿದಾತಾಸೇ। 
ದಾಸ್ಯತಿ। ದಾಸ್ಯತೇ। ದದಾತು। 

ಪ.ಛೇ.- ಭೃಇಗಾಮ್‌, ಇತ್‌। 

ಅ.ವೃ. - “ನಿಜಾಮ್‌ ತ್ರಯಾಣಾಂ ಗುಣಃ ಶ್ಲೌ” ಎ೦ಬ ಸೂತ್ರದಿ೦ದ "ತ್ರಯಾಣಾಮ್‌', 
ಮತ್ತು "ಶ್ಲೌ' ಎಂಬ ಪದಗಳೂ ಹಾಗೂ "“ಅತ್ರ್ತಲೋಪೋತಭ್ಯಾಸಸ್ಯ” ಎಂಬುದರಿಂದ 
“ಅಭ್ಯಾಸಸ್ಯ' ಎಂಬ ಪದವೂ ಅನುವೃತ್ತವಾಗುತ್ತವೆ. 


ತಿಐನ್ನೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 759 


ಅರ್ಥ--"ಶ್ಲು (ಲೋಪ)' ಪರದಲ್ಲಿದ್ದಾಗ, ಭ್‌, ಮಾಜ್‌, ಮತ್ತು ಓಹಾಜ್‌ 
ಧಾತುಗಳ ಅಭ್ಯಾಸಕ್ಕೆ ಹ್ರಸ್ವ "ಇ' ಕಾರವು ಆದೇಶವಾಗಿ ಬರುತ್ತದೆ. 

ಸೂಚನೆ: "ಶ್ಲು' ಪರದಲ್ಲಿದ್ದಾಗ, ಈ ಸೂತ್ರವು ಅಭ್ಯಾಸಾಕ್ಕೆ “ಇ' ಕಾರವನ್ನು ಹೇಳುತ್ತದೆ. 
ಆದ್ದರಿಂದ ಇದು "ಲಿಟ್‌' ರೂಪಗಳಿಗೆ ಸಂಬಂಧಪಡುವುದಿಲ್ಲ. 

ಲಟ್‌: ಉದಾ- ಮಿಮೀತೇ- ಪ್ರಥಮಪುರುಷ ಏಕವಚನದಲ್ಲಿ "ಮಾ' ಧಾತುವಿನ 
ನಂತರ ಲಡಾದೇಶವಾದ ಆತ್ಮನೇಪದದ ಮೂಲ ಆಖ್ಯಾತ ಪ್ರತ್ಯಯವಾದ “ತ' ಬಂದು 
ಮಾ*-ತ ಎಂದಿದ್ದಾಗ, ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದು ಅದಕ್ಕೆ "ಶ್ಲು(ಲೋಪ)' 
ಬಂದು, ಧಾತುವಿಗೆ ದ್ವಿತ್ವ ಮಾಡಿದಮೇಲೆ ಮಾಮಾ+ತ ಎಂದಿದ್ದಾಗ, ಧಾತುವಿಗೆ 
ಅಭ್ಯಾಸಸಂಜ್ಞೆ ಬಂದು, "“ಹ್ರಸಃ” ಎಂಬುದರಿಂದ ಅಭ್ಯಾಸದ "ಆ' ಕಾರಕ್ಕೆ "ಹ್ರಸ್ವ(ಅ)' 
ಬಂದು ಮಮಾ ತ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಅಭ್ಯಾಸದ ಅದೇ "ಮ' 
ಕಾರದಲ್ಲಿರುವ "ಅ' ಕಾರಕ್ಕೆ “ಇ' ಕಾರವು ಆದೇಶವಾಗಿ ಬಂದು, ಮಿಮಾ*ತ ಎಂದಾಗುತ್ತದೆ. 
ಹಲಾದಿಯಾದ “ತ' ಕಾರವು ಪರದಲ್ಲಿರೋಣದರಿಂದ “ಈ ಹಲ್ಯಘೋಃ? ಎಂಬುದರಿಂದ 
ಅನಭ್ಯಸ್ತ "ಮ್‌' ಕಾರದ "ಆ' ಕಾರಕ್ಕೆ “ಈ' ಕಾರವು ಬಂದು ಮಿಮೀ+ತ ಎಂದಿರುತದೆ 
“ಟಿತ ಆತ್ಮನೇಪದಾನಾಂ ಟೇರೆ” ಎಂಬುದರಿಂದ ಅನ್ರ್ಯ "ಅ' ಕಾರಕ್ಕೆ "ಏ' ಕಾರವು 
ಬಂದು ಮಿಮೀತೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಮಿಮಾತೇ- ಪ್ರಥಮಪುರುಷ ದ್ವಿವಚನದಲ್ಲಿ “ಮಾ' ಧಾತುವಿನಮೇಲೆ 
ಲಡಾದೇಶವಾದ "ಆತಾಮ್‌' ಎಂಬ ಅಜಾದಿಯಾದ ಪ್ರತ್ಯಯ ಬಂದು ಮಾ4ಆತಾಮ್‌ 
ಎ೦ದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಮಿಮಾ--ಆತಾಮ್‌ ಎಂದಿದ್ದಾಗ, 
“ಶ್ನಾಭ್ಯಸ್ತಯೋರಾತಃ” ಎಂಬುದರಿಂದ "“ಆ' ಕಾರಕ್ಕೆ ಅನಭ್ಯಸ್ತ “ಮ್‌' ಕಾರೋತ್ತರ "ಆ' 
ಕಾರಕ್ಕೆ ಲೋಪ ಬಂದು ಮಿಮ್‌--ಆತಾಮ್‌ ಎಂದಿರುತ್ತದೆ. “ಟಿತ ಆತ್ಮನೇಪದಾನಾಂ 
ಟೇರೇ” ಎಂಬುದರಿಂದ “ಆತಾಮ್‌' ನಲ್ಲಿರುವ "ಟಿ (ಆಮ್‌)' ಗೆ "ಏತ್ವ (ಏ)' ಬಂದು 
ಮಿಮ್‌4+೬ಆತ್‌4ಏ-ಮಿಮಾತೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಮಿಮತೇ- ಪ್ರಥಮಪುರುಷ ಬಹುವಚನದಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು ಮಿಮ್‌+ಯು ಎಂದಿದ್ದಾಗ, “ಅದಭ್ಯಾಸ್ತಾತ್‌” ಎಂಬುದರಿಂದ “ರುಗೆ 
"ಅತ್‌' ಆದೇಶ ಬಂದು ಮಿಮ್‌ಅತ್‌4ಇ ಎಂದಿದ್ದಾಗ, “ಟಿತ ಆತ್ಮನೇಪದಾನಾಂ 
ಟೇರೇ” ಎಂಬುದರಿಂದ "ಇ' ಗೆ "ಎತ್ವ(ಏ)' ಬಂದು ಮಿಮ್‌4+ಅತ್‌4+ಏ-ಮಿಮತೇ 
ಎಂದು ರೂಪವಾಗುತ್ತದೆ. 

ರೂಪಗಳು: ಮಿಮೀತೇ, ಮಿಮಾತೇ, ಮಿಮತೇ। ಮಿಮೀಷೇ, ಮಿಮಾಥೇ, ಮಿಮೀದ್ದೇ। 
ಮಿಮೇ. ಮಿಮೀವಹೇ, ಮಿಮೀಮಹೇ। 

ಲಿಟ್‌: ಉದಾ- ಮಮೇ - ಪ್ರಥಮಪುರುಷ ಏಕವಚನದಲ್ಲಿ "ಮಾ' ಧಾತುನ 
ನಂತರ ಆತ್ಮನೇಪದದ ಪ್ರತ್ಯಯವಾದ “ತ' ಬಂದು, ಮಾ+ತ ಎಂದಿದ್ದಾಗ, ಅದಕ್ಕೆ 
ಅಭಿನವ ಆಖ್ಯಾತ ಪ್ರತ್ಯಯವಾದ "ಏ' ಬಂದು, ಮಾ*ಏ ಎಂದಿದ್ದಾಗ, ಧಾತುವಿಗೆ 
ದ್ವಿತ್ವ ಬಂದು ಮಾಮಾ-ಏ ಎಂದಿದ್ದಾಗ, “ಹ್ರಸ್ತಃ” ಎಂಬುದರಿಂದ ಅಭ್ಯಾಸದ “ಆ' 


760 ಲಘುಸಿದ್ಧಾಂತ ಕೌಮುದೀ 


ಕಾರಕ್ಕೆ ಹ್ರಸ್ವ ಬಂದು, ಮಮಾ*ಏ ಎಂದಿದ್ದಾಗ, “ಆತೋಲೋಪ ಇಟಿಚ” 
ಎಂಬುದರಿಂದ ಅನಭ್ಯಸ್ತ "ಆ' ಕಾರಕ್ಕೆ ಲೋಪ ಬಂದು ಮಮ್‌+ಏ=ಮಮೇ ಎಂದು 
ರೂಪವಾಗುತ್ತದೆ. ರೂಪಗಳು: ಮಮೇ, ಮಮಾತೇ, ಮಮಿರೇ। ಮಮಿಷೇ, ಮಮಾಥೇ, 
ಮಮಿದ್ದೇ। ಮಮೇ, ಮಮಿವಹೇ, ಮಮಿಮಹೇ। 


ಲುಟ್‌: ರೂಪಗಳು: ಮಾತಾ, ಮಾತಾರೌ, ಮಾತಾರಃ ಮಾತಾಸೇ, ಮಾತಾಸಾಥೇ, 
ಮಾತಾಧ್ದೇ। ಮಾತಾಹೇ, ಮಾತಾಸ್ತಹೇ, ಮಾತಾಸ್ಮಹೇ। 

ಲೃಟ್‌: ರೂಪಗಳು; ಮಾಸ್ಕತೇ, ಮಾಸ್ಕ್ಯೇತೇ, ಮಾಸ್ಯನ್ನೇ। ಮಾಸ್ಕಸೇ, ಮಾಸ್ಕೇಥೇ, 
ಮಾಸ್ಕದ್ದೇ। ಮಾಸ್ಕೇ, ಮಾಸ್ಕಾವಹೇ, ಮಾಸ್ಕಾಮಹೇ। 

ಲೋಟ್‌: ರೂಪಗಳು: ಮಿಮೀತಾಮ್‌, ಮಿಮಾತಾಮ್‌, ಮಿಮತಾಮ್‌ಮಿಮೀಷ್ಟ, 
ಮಿಮಾಥಾಮ್‌, ಮಿಮೀದ್ದಮ್‌। ಮಿಮೈ, ಮಿಮಾವಹೈ, ಮಿಮಾಮಹೈ। 


`' ಲಜಕೆ: ರೂಪಗಳು: ಅಮಿಮೀತ, ಅಮಿಮಾತಾಮ್‌, ಅಮಿಮತ। ಅಮಿಮೀಥಾಃ, 
ಅಮಿಮಾಥಾಮ್‌, ಅಮಿಮೀದ್ವಮ್‌। ಅಮಿಮಿ, ಅಮಿಮೀವಹಿ, ಅಮಿಮೀಮಹಿ। 


ವಿಧಿಲಿಜ್‌: ರೂಪಗಳು: ಮಿಮೀತ, ಮಿಮೀಯಾತಾಮ್‌, ಮಿಮೀರನ್‌। ಮಿಮೀಥಾಃ, 
ಮಿಮೀಯಾಥಾಮ್‌, ಮಿಮೀದ್ದಮ್‌। ಮಿಮೀಯ, ಮಿಮೀವಹಿ, ಮಿಮೀಮಹಿ। 


ಆಶೀರ್ಲಿಜಕ್‌: ರೂಪಗಳು: ಮಾಸೀಷ್ಟ, ಮಾಸೀಯಾಸ್ತಾಮ್‌,ಮಾಸೀರನ್‌। 
ಮಾಸೀಷ್ಠಾಃ, ಮಾಸೀಯಾಸ್ಥಾಮ್‌, ಮಾಸೀದ್ವಮ್‌। ಮಾಸೀಯ, ಮಾಸೀವಹಿ, 
ಮಾಸೀಮಹಿ। 


ಲುಜಕ: ರೂಪಗಳು: ಅಮಾಸ್ತ, ಅಮಾಸಾತಾಮ್‌, ಅಮಾಸತ। ಅಮಾಸ್ಕಾಃ, 
ಅಮಾಸಾಥಾಮ್‌, ಅಮಾಧ್ದಮ್‌। ಅಮಾಸೀ, ಅಮಾಸ್ವಹೀ, ಅಮಾಸ್ಮಹೀ। 

ಲೃಜತ್‌: ರೂಪಗಳು: ಅಮಾಸ್ಕತ, ಅಮಾಸ್ಯೇತಾಮ್‌, ಅಮಾಸ್ಯನ್ನ! ಅಮಾಸ್ಯಥಾಃ, 
ಅಮಾಸ್ಯೇಥಾಮ್‌, ಅಮಾಸ್ಕದ್ವಮ್‌। ಅಮಾಸ್ಕೇ, ಅಮಾಸ್ಕಾವಹಿ, ಅಮಾಸ್ಕಾಮಹಿ। 

7. ಓಹಾಜ್‌-ಗತೌ (ಹೋಗುವುದು)- ಇದರಲ್ಲಿ “ಉಪದೇಶೇಇಜನುನಾಸಿಕ 
ಇತ್‌” ಎಂಬುದರಿಂದ "ಓ' ಗೆ "ಇತ್‌' ಸಜ್ಜೆ ಬಂದು ಲೋಪ ಬರುತ್ತದೆ. “ಹಲನ್ತ್ಯಮ್‌” 
ಎಂಬುದರಿಂದ "ಜ್‌' ಕಾರ ಲೋಪವಾಗಿ "ಹಾ' ಮಾತ್ರ ಉಳಿಯುತ್ತದೆ. ಇದು “ಜಿತ್‌' 
ಆಗಿರುವುದರಿಂದ ಆತ್ಮನೇಪದಿಯಾಗಿಯೂ, ಮತ್ತು ಅನಿಟ್‌ ಆಗಿಯೂ ಇದೆ. 

ಲಟ್‌: ಉದಾ- ಜಿಹೀತೆ - ಪ್ರಥಮಪುರುಷ ಏಕವಚನದಲ್ಲಿ "ಹಾ' ಧಾತುವಿನಮೇಲೆ 
ಲಡಾದೇಶವಾದ “ತ' ಬಂದು ಹಾ*ತ ಎಂದಿದ್ದಾಗ, ಧಾತುವಿನ ಪರದಲ್ಲಿ “ಶಪ್‌(ಅ)' 
ಬಂದು ಅದಕ್ಕೆ “ಶ್ಲು(ಲೋಪ)” ಬಂದಮೇಲೆ ಧಾತುವಿಗೆ ದ್ವಿತ್ವ ಬಂದು ಹಾ ಹಾ+ತ 
ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ಅಭ್ಯಾಸದ "ಆ' ಕಾರಕ್ಕೆ “ಇ' ಕಾರವು ಆದೇಶವಾಗಿ 
ಬಂದು, ಹಿ ಹಾ*ತ ಎಂದಿರುತ್ತದೆ. ಅಭ್ಯಸ್ತ "ಹ್‌' ಕಾರಕ್ಕೆ ಚುತ್ಸ(ರು್‌) ಬಂದು ಅದಕ್ಕೆ 
“ಅಭ್ಯಾಸೇ ಚರ್ಚ” ಎಂಬುರಿ೦ದ ಜಶ್ವ್ವ(ಜ್‌) ಬಂದು ಜಿ ಹಾ--ತ ಎಂದಿದ್ದಾಗ, “ಈ 
ಹಲ್ಕಘೋಃ” ಎಂಬುದರಿಂದ ಅನಭ್ಯಸ್ತ "ಹ್‌' ಕಾರದ “ಆ' ಕಾರಕ್ಕೆ 


ತಿಐನ್ನೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 763 


ದೀರ್ಫ “ಈ” ಕಾರ ಬಂದು, ಜಿ ಹೀ4ತ ಎಂದಿದ್ದಾಗ, “ಟಿತ ಆತ್ಮನೇಪದಾನಾಂ 
ಟೇರೇ” ಎಂಬುದರಿಂದ "ತ್‌ ಕಾರೋತ್ತರೆ “ಅ' ಕಾರಕ್ಕೆ ಏತ್ವ ಬಂದು 
ಜಿಹೀ+ತೇ-ಜಿಹೀತೇ ಎಂದು ರೂಪವಾಗುತ್ತದೆ. 

ರೂಪಗಳು: ಜಿಹೀತೇ, ಜಿಹಾತೇ, ಜಿಹತೇ। ಜಿಹೀಷೇ, ಜಿಹಾಥೇ, ಜಿಹೀದ್ದೇ। 
ಜಿಹೇ, ಜಿಹೀವಹೇ, ಜಿಹೀಮಹೇ। 

ಲಿಟ್‌: ರೂಪಗಳು: ಜಹೇ, ಜಹಾತೇ, ಜಹಿರೇ। ಜಹಿಷೇ, ಜಹಾಥೇ, ಜಹಿಡ್ಜೇ/ 
ಜಹಿದ್ದೇ। ಜಹೇ, ಜಹಿವಹೇ, ಜಹಿಮಹೇ। 

ಲುಟ್‌: ರೂಪಗಳು: ಹಾತಾ, ಹಾತಾರೌ, ಹಾತಾರಃ ಹಾತಾಸೇ, ಹಾತಾಸಾಥೇ, 
ಹಾತಾದ್ವೇ। ಹಾತಾಹೇ, ಹಾತಾಸ್ವಹೇ, ಹಾತಾಸ್ಮಹೇ। 

ಲೃಟ್‌: ರೂಪಗಳು: ಹಾಸ್ಕತೇ, ಹಾಸ್ಯೇತೇ, ಹಾಸ್ಕನ್ನೇ। ಹಾಸ್ಯಸೇ, ಹಾಸ್ಕೇಥೇ, 
ಹಾಸ್ಯದ್ದೇ। ಹಾಸ್ಯೇ, ಹಾಸ್ಯಾವಹೇ, ಹಾಸ್ಕಾಮಹೇ। 

ಲೋಟ್‌: ರೂಪಗಳು: ಜಿಹೀತಾಮ್‌, ಜಿಹಾತಾಮ್‌, ಜಿಹತಾಮ್‌। ಜಿಹಿಷ್ಟ 
ಜಿಹಾಥಾಮ್‌, ಜಿಹೀದ್ವಮ್‌। ಜಿಹೈ, ಜಿಹಾವಹೈ, ಜಿಹಾಮಹೈ! 

ಲಜ್‌: ರೂಪಗಳು- ಅಜಿಹೀತ, ಅಜಿಹಾತಾಮ್‌, ಅಜಿಹತ। ಅಜಿಹೀಥಾಃ, 
ಅಜಿಹಾಥಾಮ್‌, ಅಜಿಹೀದ್ವಮ್‌। ಅಜಿಹಿ, ಅಜಿಹೀವಹಿ, ಅಜಿಹೀಮಹಿ। 

ವಿಧಿಲಿಜಕ್‌: ರೂಪಗಳು: ಜಿಹೀತ, ಜಿಹೀಯಾತಾಮ್‌, ಜಿಹೀರನ್‌। ಜಿಹೀಥಾಃ, 
ಜಿಹೀಯಾಥಾಮ್‌, ಜಿಹೀದ್ದಮ್‌। ಜಿಹೀಯ, ಜಿಹೀವಹಿ, ಜಿಹೀಮಹಿ। 

ಆಶೀರ್ಲಿಜ್‌್‌: ರೂಪಗಳು: ಹಾಸೀಷ್ಟ ಹಾಸೀಯಾಸ್ತಾಮ್‌, ಹಾಸೀರನ್‌। ಹಾಸೀಷ್ಠಾಃ, 
ಹಾಸೀಯಾಸ್ಥಾಮ್‌, ಹಾಸೀದ್ದಮ್‌। ಹಾಸೀಯ, ಹಾಸೀವಹಿ, ಹಾಸೀಮಹಿ। 

ಲುಜಕೆ: ರೂಪಗಳು: ಅಹಾಸ್ತ, ಅಹಾಸಾತಾಮ್‌, ಅಹಾಸತ। ಅಹಾಸ್ಥಾಃ, 
ಅಹಾಸ್ಟಾಥಾಮ್‌, ಅಹಾದ್ದಮ್‌। ಅಹಾಸಿ, ಅಹಾಸ್ವಹಿ, ಅಹಾಸ್ಮಹಿ। 

ಲೃಜುತ್‌: ರೂಪಗಳು ಅಹಾಸ್ಯತ, ಅಹಾಸ್ಯೇತಾಮ್‌, ಅಹಾಸ್ಯನ್ನ! ಅಹಾಸ್ಯಥಾಃ, 
ಅಹಾಸ್ಕೇಥಾಮ್‌, ಅಹಾಸ್ಯದ್ವಮ್‌। ಅಹಾಸ್ಕೇ, ಅಹಾಸ್ಯಾವಹಿ, ಅಹಾಸ್ಯಾಮಹಿ। 

8. ಡುಭ್ರಇ್‌ - ಧಾರಣಪೋಷಣಯೋಃ (ಧರಿಸುವುದು ಮತ್ತು ಪೋಷಣೆ 
ಮಾಡುವುದು) ಇದರಲ್ಲಿ "ಭೃ' ಮಾತ್ರ ಉಳಿಯುತ್ತದೆ. ಇದು “ಐೆತ್‌' ಇರೋಣದರಿಂದ 

“ಸ್ವರಿತಳೆತಃ ಕರ್ತಭಿಪ್ರಾಯೇ ಕ್ರಿಯಾಫಲೇ” ಎಂಬ ಸೂತ್ರದಿಂದ ಇದು 
ಉಭಯಪದಿಯಾಗಿರುತ್ತದೆ. 

ವಿವರಣೆ: ಸಾರ್ವಧಾತುಕ "ಲ್‌' ಕಾರಗಳಲ್ಲಿ ಧಾತುವಿನ ಪರದಲ್ಲಿ "ಶಪ್‌(ಅ)" 
ಮತ್ತು ಅದಕ್ಕೆ “ಶ್ಲ(ಲೋಪ)' ಹಾಗೂ ಧಾತುವಿಗೆ ದ್ವಿತ್ವ ಮತ್ತು ಅಭ್ಯಾಸದ "ಯ' 
ಕಾರಕ್ಕೆ ಪಕೃತ ಸೂತ್ರದಿಂದ "ಇತ್ತ'ವು ರ-ಪರವಾಗಿ ಬಂದು ಹಲಾದಿಶೇಷ ಮೊದಲಾದ 
ಕಾರ್ಯಗಳು ಆಗುತ್ತವೆ. 


762 ಲಘುಸಿದ್ಧಾಂತ ಕೌಮುದೀ 


ಲಟ್‌: (ಪರಸ್ಕೈಪದಿ) 

ಉದಾ- ಬಿಭರ್ತಿ- ಪ್ರಥಮಪುರುಷ ಏಕವಚನದಲ್ಲಿ "ಭೃ' ಧಾತುವಿನ ನಂತರ 
ಲಡಾದೇಶವಾದ "ತಿಪ್‌(ತಿ)' ಬಂದು ಧಾತುವಿನ ಪರದಲ್ಲಿ “ಶಪ್‌(ಅ)' ಮತ್ತು ಅದಕ್ಕೆ 
“ಶ್ಲ(ಲೋಪ)' ಬಂದಮೇಲೆ ಧಾತುವಿಗೆ "ದ್ವಿತ್ತ' ಮಾಡಿದಾಗ ಭೃಭೃ*ತಿ ಎಂದಿರುತ್ತದೆ. 
ಅಭ್ಯಾಸದ "ಯ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ನ” ಕಾರಾದೆಶವು "ಪರವಾಗಿ ಬಂದು 
ಭ್‌+ಇರ್‌+ಭ್ಯೃಃತಿ ವಿಂದಿದ್ದಾಗ, ` ಹಲಾದಿಶೇಷದಿಂದ "ಇರ್‌' ನ ರೇಫ(ರ್‌) 
ಲೋಪವಾವಾಗಿ ಭ್‌+ಇ+ಭ್ಯೃಃತಿ ಎಂದಿದ್ದಾಗ “ಅಭ್ಯಾಸೇ ಚರ್ಚ” ಎಂಬುದರಿಂದ 
ಅಭ್ಯಾಸದ "ಭ್‌' ಕಾರಕ್ಕೆ ಜಶ್ವ(ಬ) ಬ೦ದು ಬ್‌.-ಇ-ಭೃ ಈ ಎಂದಿರುತ್ತದೆ. ಅನಭ್ಯಸ್ತವಾದ 
"ಭ್ರ' ನಲ್ಲಿರುವ ಇಗನ್ನಾಂಗವಾದ “ಯ' ಕಾರಕ್ಕೆ i ಬಂದು ಬ್‌4೬ಇ+ಭರ್‌4+ತಿವ 
ಬಿಭರ್ತಿ ಎಂದು ರೂಪವಾಗುತ್ತದೆ. 

ಉದಾ- ಬಿಭೃತಃ- ಪ್ರಥಮಪುರುಷ ದ್ವಿವಚನದಲ್ಲಿ ತಸ್‌ ಮೊದಲಾದ ಪ್ರತ್ಯಯಗಳು 
ಬಂದಾಗ, “ಸಾರ್ವಧಾತುಕಮಪಿತ್‌” ಎಂಬುದರಿಂದ “ತಸ್‌'ಗೆ "ಜಿದ್ದದ್ಭಾವ' ಬಂದು 
ಗುಣವು ಬಾರದೇ ಬಿಭೃತಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಬಿಭ್ರತಿ- ಪ್ರಥಮಪುರುಷ ಬಹುವಚನದಲ್ಲಿ "ಯಿ' ಪ್ರತ್ಯಯ ಬಂದು 
ಬಿಭೃ*ರಿ(ರು್‌+ಇ) ಎಂದಿದ್ದಾಗ, "ರು್‌' ಕಾರಕ್ಕೆ “ಅದಭ್ಯಸ್ತಾತ್‌” ಎಂಬುದರಿಂದ 
"ಅತ್‌' ಆದೇಶ ಬಂದು ಬಿಭೃಃಅತಿ ಎಂದಿದ್ದಾಗ, ಇಲ್ಲಿ "ಯ' ಕಾರಕ್ಕೆ ಗುಣ ಬಾರದೇ 
ಯಣ್‌ ಸಂಧಿಯಿಂದ ರೇಫ(ರ್‌) ಬಂದು ಬಿಭ್‌*ರ್‌-ಅತಿ-ಬಿಭ್ರತಿ ಎಂದು 
ರೂಪವಾಗುತ್ತದೆ. 
ಲಟ್‌ (ಪರಸ್ಕೈಪದ): 

ರೂಪಗಳು: ಬಿಭರ್ತಿ, ಬಿಭೃತಃ, ಬಿಭ್ರತಿ। ಬಿಭರ್ಷಿ, ಬಿಭೃಥಃ, ಬಿಭ್ಗ ಥ। ಬಿಭರ್ಮಿ, 
ಬಿಭೃವಃ, ಬಿಭೃಮ a1 

ಆತ್ಮನೇಪದದ ರೂಪಗಳು: ಬಿಭೃತೇ, ಬಿಭ್ರಾತೇ, ಬಿಭ್ರತೇ। ಬಿಭೃಷೆ ಷೇ, ಬಿಭ್ರಾಥೇ, 
ಬಿಭ್ಯದ್ಧೇ ಬಿಬ್ರೇ, ಬಿಭೃವಹೇ, ಬಿಭ್ಯ ಮಹೇ। 

ಲಿಟ್‌: (ಭೃಇ್‌ ಧಾತುವಿನ ಅನುಪ್ರಯೋಗ):ಉದಾ- ಬಿಭರಾಜ್ಞಕಾರ - 
ಪ್ರಥಮಪುರುಷ ಏಕವಚನದಲ್ಲಿ "ಭೃ' ಧಾತುವಿನ ನಂತರ "ಲಿಟ್‌' ಬಂದಾಗ, 
“ಭೀಹ್ರೀಭೃಹುವಾಂ ಶ್ಲುವಶ್ಚ” ಎಂಬ ಸೂತ್ರದಿಂದ ವೈಕಲ್ಲಿಕ "ಆಮ್‌' ಮತ್ತು ಶ್ಲುವದ್ಭಾವ 
ಬರುತ್ತದೆ. "ಆಮ್‌' ಬಂದ ಪಕ್ಷದಲ್ಲಿ ಭೃ೪ಆಮ್‌ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು 
ಭೃ*ಭೃ*ಆಮ್‌ ಎಂದಾದಮೇಲೆ ಅಭ್ಯಸ್ತ "ಯ' ಕಾರಕ್ಕೆ ಗುಣ(ಅರ್‌) ಬಂದು 
ಭರ್‌ ಭೃ*ಆಮ್‌ ಎಂದಾಗಿ ಹಲಾದಿಶೇಷದಿರದ ಭೇಭ್ಯಆಮ್‌ ಎಂದಿದ್ದಾಗ, “ಅಭ್ಯಾಸೇ 
ಚರ್ಚ” “ಎಂಬುದರಿಂದ ಅಭ್ಯಾಸದ “ಭ್‌' ಕಾರಕ್ತೆ  ಜಶ್ರ್ವ (ಬ) ಬಂದು ಬ4ಭ್ಯ +ಆಮ್‌ 
ಎ೦ದಿದ್ದಾಗ ಅಭ್ಯಾಸದ “ಅ' ಕಾರಕ್ಕೆ “ಇ' ಕಾರ ಬದು ಬಿಭೃ*ಆಮ್‌ ಎಂದಾಗುತ್ತದೆ. 
“ಆಮ್‌' ಪರದಲ್ಲಿದ್ದಾಗ, ಭೃ ನಲ್ಲಿರುವ "ಬು' ಕಾರಕ್ಕೆ ಗುಣ(ಅರ್‌) ಬಂದು ಬಿಭರ್‌+ 
ಆಮ್‌=ಬಿಭರಾಮ್‌ ಎಂದಿದ್ದಾಗ, "ಕೃ' "ಭೂ' ಮತ್ತು "ಅಸ್‌' ಗಳ ಅನುಪ್ರಯೋಗ 


ತಿಜನ್ನೇ ಜುಹೋತ್ಕ್ಯಾದಯಃ (ಆತ್ಮನೇಪದಿ ರೂಪಗಳು) 763 


ಮಾಡಲಾಗುತ್ತದೆ. 

ಪರಸ್ಥೆ ಕೈ ಪದದಲ್ಲಿ "ಆಮ್‌? ಮತ್ತು "ಕೃ' ಧಾತುವಿನ ಅನುಪ್ರಯೋಗ ಬಂದ 
ಪಕ್ಷದಲ್ಲಿ- ಬಿಭರಾಇ್ದಾಕಾರ, ಬಿಭರಾಇ್ಜಕ್ರತುಃ, ಬಿಭರಾಇ್ಯಕ್ರುಃ॥। ಬಿಭರಾಇ್ಜಕರ್ಥ, 
ಬಿಭರಾಇಕ್ರಥುಃ, ಬಿಭರಾಇುಚಕ್ರ ಬಿಭರಾಇಕಾರ/ ಬಿಭರಾಇುಕರ, । ಬಿಭರಾಣುಕ್ತವ, 
BE ಭರಾಇ್ಞಕೃ। 

ಆತ್ಮನೇ ಪದದಲ್ಲಿ "ಆಮ್‌' ಮತ್ತು "ಕೃ' ಧಾತುವಿನ ಅನುಪ್ರಯೋಗ ಬಂದ 
ಪಕ್ಷದಲ್ಲಿ-ಬಿಭರಾಣ್ಜಾಕ್ರೇ, ಬಿಭರಾಇ್ಬಕ್ರಾತೇ, ಬಿಭರಾ್ಬುಕ್ತಿರೇಃ, ಬಿಭರಾಇ್ಬುಕೃಷೇ, 
ಬಿಭರಾಇ್ಬಕ್ರಾಥೇ, ಬಿಭರಾಇ್ಬಕೃಡ್ಟೇ। ಬಿಭರಾಇ್ಬಚಕ್ರೇ। ಬಿಭರಾಜ್ಯುಕೃವಹೇ, | 
ಬಿಭರಾಇ್ಜಕೃಮಹೇ। 

ಕೇವಲ ಪರಸ್ಥೆ ೈ ಪದದಲ್ಲಿ "ಆಮ್‌' ಮತ್ತು "ಭೂ' ಧಾತುವಿನ ಅನುಪ್ರಯೋಗ 
ಬಂದ ಪಕ್ಷದಲ್ಲಿ-ಬಿಭರಾಮ್ಹಭೂವ, ಬಿಭರಾಮ್ಲಭೂವತುಃ, ಬಿಭರಾಮ್ಲಭೂವುಃ। 

ಬಿಭರಾಮ್ಲಭೂವಿಥ, ಬಿಭರಾಮ್ಹಭೂವಥುಃ, ಬಿಭರಾಮ್ಹಭೂವ। ಬಿಭರಾಮ್ಲಭೂವ, 
ಬಿಭರಾಮೃಭೂವಿವ, ಬಿಭರಾಮ್ಹಭೂವಿಮ। 

ಪರಸ್ಮೈ ಪದದಲ್ಲಿ "ಆಮ್‌' ಮತ್ತು "ಅಸ್‌' ಧಾತುವಿನ ಅನುಪ್ರಯೋಗ ಬಂದ 
ಪಕ್ಷದಲ್ಲಿ- ಬಿಭರಾಮಾಸ, ಬಿಭರಾಮಾಸತುಃ ಬಿಭರಾಮಾಸುಃ ಬಿಭರಾಮಾಸಿಥ, 
ಬಿಭರಾಮಾಸಥುಃ, ಬಿಭರಾಮಾಸ। ಬಿಭರಾಮಾಸ, ಬಿಭರಾಮಾಸಿವ, ಬಿಭರಾಮಾಸಿಮ। 

ಪರಸ್ಕೈಪದದಲ್ಲಿ "ಆಮ್‌' ಮತ್ತು ಶ್ಲುವದ್ಧಾವ ಬಾರದ ಪಕ್ಷದಲ್ಲಿ- ಬಭಾರ, ಬಭ್ರತುಃ, 
ಬಭ್ರುಃ ಬಬರ್ಥ, ಬಭ್ರಥುಃ, ಬಭ್ರ ಬಭಾರ/ಬಭರ, ಬಭ್ಯವ, ಬಭ್ಭಮ। 

ಆತ್ಮನೇ ಪದದಲ್ಲಿ "ಆಮ್‌' ಮತ್ತು ಶ್ಲುವದ್ಧಾವ ಬಾರದ ಪಕ್ಷದಲ್ಲಿ- ಬಭ್ರೇ, ಬಭ್ರಾತೇ, 
ಬಭ್ರಿರೇ। ಬಭೃಷೇ, ಬಭ್ರಾಥೇ, ಬಭೃಡ್ಡೇ/ಬಭೃದ್ಧೇ! ಬಭ್ರೇ, ಬಭೃವಹೇ, ಬಭೃಮಹೇ। 

ಲುಟ್‌: (ಪರಸ್ಥೆ ಹೈಪದ):ರೂಪಗಳು: ಭರ್ತಾ, ಭರ್ತಾರೌ, ಭರ್ತಾರಃ। ಭರ್ತಾಸಿ, 
ಭರ್ತಾಸ್ಥಃ, ಭರ್ಥಾಸ್ಸ ಭರ್ತಾಸ್ಕಿ ಭರತಾಸ್ವಃ, ಭರ್ತಾಸ್ಮಃ 

(ಆತ್ಮನೇಪದಿ): ರೂಪಗಳು: ಭರ್ತಾ, ಭರ್ತಾರೌ, ಭರ್ತಾರಃ ಭರ್ತಾಸೇ, ಭರ್ತಾಸಾಥೇ, 
ಭರ್ತಾದ್ದೇ। ಭರ್ತಾಹೇ, ಭರ್ತಾಸ್ಪಹೇ, ಭರ್ತಾಸ್ಮಹೇ। 

ಲೃಟ್‌: (ಪರಸ್ಥೆ ಹೈಪದ):ರೂಪಗಳು: ಭರಿಷ್ಯತಿ, ಭರಿಷ್ಯತಃ, ಭರಿಷ್ಯನ್ನಿ! ಭರಿಷ್ಯಸಿ, 
ಭರಿಷ್ಯಥಃ, ಭರಿಷ್ಯಥ। ಭರಿಷ್ಯಾಮಿ, ಭರಿಷ್ಯಾವಃ, ಭರಿಷ್ಯಾಮಃ। 

ಲೃಟ್‌: ಆತ್ಮನೇ ಪದ):ರೂಪಗಳು: ಭರಿಷ್ಯತೇ, ಭರಿಷ್ಯೇತೇ, ಭರಿಷ್ಯನ್ನೇ। ಭರಿಷ್ಯಸೇ, 
ಭರಿಷ್ಕೇಥೇ, ಭರಿಷ್ಯದ್ವೇ। ಭರಿಷ್ಯೇ, ಭರಿಷ್ಯಾವಹೇಃ, ಭರಿಷ್ಯಾಮಹೇ। 

ಗಮನಕ್ಕೆ: “ಯದ್ಭನೋಃ ಸ್ಕೇ” ಎಂಬ ಸೂತ್ರದಿಂದ ಇಲ್ಲಿ ಇಡಾಗಮವು ಬಂದಿದೆ. 

ಲೋಟ್‌ (ಪರಸ್ಕೈಪದ):ರೂಪಗಳು: ಬಿಭರ್ತು/ಬಿಭೃತಾತ್‌, ಬಿಭೃತಾಮ್‌, ಬಿಭ್ರತು। 
ಬಿಭೃಹಿ/ಬಿಭೃತಾತ್‌. ಬಿಭೃತಮ್‌, ಬಿಭೃತ। ಬಿಭರಾಣಿ, ಬಿಭರಾವ, ಬಿಭರಾಮ। 


764 ಲಘುಸಿದ್ಧಾಂತ ಕೌಮುದೀ 


(ಆತ್ಮನೇಪದ):ರೂಪಗಳು: ಬಿಭೃತಾಮ್‌, ಬಿಭ್ರಾತಾಮ್‌, ಬಿಭ್ರತಾಮ್‌। ಬಿಭೃಷ್ಟ 
ಬಿಭ್ರಾಥಾಮ್‌, ಬಿಭೃದ್ದಮ್‌। ಬಿಭರೈ, ಬಿಭರಾವಹೈ, ಬಿಭರಾಮಹೈ। 

ಲಜಕ್‌ (ಪರಸೆ ಕೈಪದ):ರೂಪಗಳು: ಅಬಿಭಃ, ಅಬಿಭೃತಾಮ್‌, ಅಬಿಭರುಃ। ಅಬಿಭಃ, 
ಅಭಿಭೃತಮ್‌, ಅಭಿಭೃತ। ಅಬಿಭರಮ್‌, ಅಬಿಭೃವ, ಅಬಿಭೃಮ। 

(ಆತ್ಮನೇಪದ) : ರೂಪಗಳು: ಅಬಿಭೃತ, ಅಬಿಭ್ರಾತಾಮ್‌, ಅಬಿಭ್ರತ। ಅಭಿಭೃಥಾಃ, 
ಅಬಿಭ್ರಾಥಾಮ್‌, ಅಭಿಭೃದ್ಧಮ್‌। ಅಬಿಭಿ, ಅಬಿಭೃವಹಿ, ಅಭಿಭೃಮಹಿ। 

ವಿಧಿಲಿಜಕ್‌ (ಪರಸ್ಕೈಪದ):ರೂಪಗಳು: ಬಿಭ್ಭಯಾತ್‌, ಬಿಹೃಯಾತಾಮ್‌, ಬಿಭ್ಳಯುಃ 
ಬಿಭ್ಛಯಾಃ, ಬಿಭ್ಳಯಾತಮ್‌, ಬಿಭೃಯಾತ। ಬಿಭೃಯಾಮ್‌, ಬಿಭ್ಳಯಾವ, ಬಿಭೃಯಾಮ। 

(ಆತ್ಮನೇ ಪದ): ರೂಪಗಳು: ಬಿಭ್ರಿತ, ಬಿಭ್ರೀಯಾತಾಮ್‌, ಬಿಭ್ರೀರನ್‌। ಬಿಭ್ರೀಥಾಃ, 
ಬಿಭ್ರೀಯಾಥಾಮ್‌, ಬಿಭ್ರೀದ್ದಮ್‌। ಬಿಭ್ರೀಯ, ಬಿಭ್ರೀವಹಿ, ಬಿಭ್ರೀಮಹಿ। 

ಆಶೀರ್ಲಿಜಕ್‌: (ಪರಸ್ಕೈಪದ):ರೂಪಗಳು: ಭ್ರಿಯಾತ್‌, ಭ್ರಿಯಾಸ್ತಾಮ್‌, ಭ್ರಿಯಾಸುಃ। 
ಭ್ರಿಯಾಃ, ಭ್ರಿಯಾಸ್ತಮ್‌, ಭ್ರಿಯಾಸ್ತ! ಭ್ರಿಯಾಸಮ್‌, ಬ್ರಿಯಾಸ್ವ, ಭ್ರಿಯಾಸ್ಸ 

ಗಮನಕ್ಕೆ: “ರಿಜ್‌ ಶಯಗ್ನಿಯ್ಮು” ಎಂಬ ಸೂತ್ರದಿಂದ “ಯ” ಕಾರಕ್ಕೆ "ರಿಜ್‌(ರಿ)' 
ಆದೇಶ ಬ೦ದು ಮೇಲಿನ ರೂಪಗಳು ಸಿದ್ಧವಾಗಿವೆ 

ಆಶೀರ್ಲಿಜ್‌್‌ (ಆತ್ಮನೇ ಪದ):ರೂಪಗಳು: ಭೃಷೀಷ್ಟ ಭೃಷೀಯಾಸ್ತಾಮ್‌, ಭ್ರಷೀರನ್‌। 
ಭೃಷೀಷ್ಠಾಃ, ಭೃಷೀಯಾಸ್ಥಾಮ್‌, ಭೃಷೀದ್ವಮ್‌। ಭೃಷೀಯ , ಭೃಷೀವಹಿ, ಭೃಷೀಮಹಿ। 

ಲುಜಕೆ: (ಪರಸ್ಥೆ ್ಸೈಪದ):ರೂಪಗಳು: ಅಭಾರ್ಷೀತ್‌, ಅಭಾರ್ಷ್ಟಾಮ್‌,ಅಭಾರ್ಷುಃ 
ಅಭಾರ್ಷೀಃ, ಅಭಾರ್ಷ್ಜಮ್‌, ಅಭಾರ್ಷ್ಟ। ಅಭಾರ್ಷಮ್‌, ಅಭಾಷರ್ಷ್ವ, ಅಭಾರ್ಷ। 

(ಆತ್ಮನೇಪದ): ರೂಪಗಳು: ಅಭ್ಯೃತ, ಅಭೃಷಾತಾಮ್‌, ಅಭೃಷತ। ಅಭೃಷ್ಟಾಃ, 
ಅಭೃಷಾಥಾಮ್‌, ಅಭೃಡ್ಡಮ್‌। ಅಭೃಷಿ, ಅಭೃಷ್ಟಹಿ, ಅಭೃಷ್ಠಹಿ। ಸ 

ಲೃಜುತ್‌: (ಪರಸ್ಥೆ ಒಪದ):ರೂಪಗಳು: ಅಭರಿಷ್ಯತ್‌, ಅಭರಿಷ್ಯತಾಮ್‌, ಅಭರಿಷ್ಯನ್‌। 
ಅಭರಿಷ್ಯಃ, ಅಭರಿಷ್ಯತಮ್‌, ಅಭರಿಷ್ಯತ। ಅಭರಿಷ್ಯಮ್‌, ಅಭರಿಷ್ಯಾವ, ಅಭರಿಷ್ಯಾಮ। 

(ಆತ್ಮನೇಪದ): ರೂಪಗಳು: ಅಭರಿಷ್ಯತ, ಅಭರಿಷ್ಯೇತಾಮ್‌, ಅಭರಿಷ್ಯನ್ತ ಅಭರಿಷ್ಯಥಾಃ, 
ಅಭರಿಷ್ಯೇಥಾಮ್‌, ಅಭರಿಷ್ಯದ್ವಮ್‌। ಅಭರಿಷ್ಯೇ, ಅಭರಿಷ್ಯಾವಹಿ, ಅಭರಿಷ್ಯಾಮಹಿ। 

9. ಡುದಾಇಗ್‌ ದಾನೇ-(ದಾನ ಮಾಡುವುದು)-ಇದರಲ್ಲಿ "ದಾ' ಮಾತ್ರ ಉಳಿಯುತ್ತದೆ 
ಇದು “ಇಐೆತ್‌' ಆಗಿರುವುದರಿಂದ ಉಭಯಪದಿಯಾಗಿದೆ. ಅನಿಟ್‌ ಆಗಿದ್ದರೂ “ಥಲ್‌(ಥ)' 
ಪ್ರತ್ಯಯ ಬಂದಾಗ ಭಾರದ್ದಾಜನಿಯಮದಿಂದ "ಇಟ್‌(ಇ)' ಬರುತ್ತದೆ. ಈ ಧಾತುವಿಗೆ 
“ದಾಧಾಫ್ನದಾಪ್‌” ಎಂಬ ಸೂತ್ರದಿಂದ "ಘು' ಸಂಜ್ಞೆ ಬರುತ್ತದೆ. 

ಲಟ್‌: (ಪರಸ್ಕೈಪದ): ಉದಾ- ದದಾತಿ-ಪ್ರಥಮಪುರುಷ ಏಕವಚನದಲ್ಲಿ 
ಲಡಾದೇಶವಾದ "ತಿಪ್‌(ತಿ)' ಬಂದು ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದು 
"ಶ್ಲ(ಲೋಪ)' ಬಂದಮೇಲೆ ದಾ+ತಿ ಎಂದಿದ್ದಾಗ ಧಾತುವಿಗೆ ದ್ವಿತ್ವ ಬಂದು, ದಾದಾಃತಿ 


ತಿಐನ್ರೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 765 


ಎಂದಿದ್ದಾಗ, “ಹಸ್ತ” ಎಂಬುದರಿಂದ ಅಭ್ಯಾಸದ "ಆ ಕಾರಕ್ಕೆ ಹ್ರಸ್ವ ಬಂದು 
ದದಾ+ತಿ-ದದಾತಿ ಎಂದು ರೂಪವಾಗುತ್ತದೆ. 

ಉದಾ- ದತ್ತಃ-ಪ್ರಥಮಪುರುಷ ದ್ವಿವಚನದಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು 
ದದಾ--ತಸ್‌ ಎಂದಿದ್ದಾಗ, “ಶ್ನಾಭ್ಯಸ್ತಯೋರಾತಃ” ಎಂಬ ಸೂತ್ರದಿಂದ ಅನಭ್ಯಸ್ತ "ಆ' 
ಕಾರಕ್ಕೆ ಲೋಪ ಬಂದು ದದ್‌+ತಸ್‌ ಎಂದಿರುತ್ತದೆ. “ಖರಿ ಚ” ಎಂಬುದರಿಂದ ಆ 
ಥ್‌" ಕಾರಕ್ಕೆ ಚರ್ತ್ವ(ತ್‌) ಬಂದು ದತ್‌--ತಸ್‌ ಎ೦ದಿದ್ದಾಗ ರುತ್ವ-ವಿಸರ್ಗಗಳಿಂದ 
ದತ್ತಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ದದತಿ-ಪ್ರಥಮಪುರುಷ ಬಹುವಚನದಲ್ಲಿ "ದತ್‌' ವರೆಗಿನ ಪ್ರಕ್ರಿಯೆ 
ಹಿಂದಿನಂತೆಯೇ ನಡೆದು ದತ್‌. (ರು್‌+ಇ) ಎ೦ದಿದ್ದಾಗ, "ರು್‌'ಗೆ “ಅದಭ್ಯಸ್ತಾತ್‌” 
ಎಂಬುದರಿಂದ "ಅತ್‌' ಆದೇಶ ಬಂದು ದದತ್‌+ಇ=ದದತಿ ಎಂದು ರೂಪವಾಗುತ್ತದೆ. 

ಪರಸ್ಕೈಪದ ರೂಪಗಳು: ದದಾತಿ, ದತ್ತಃ,ದದತಿ। ದದಾಸಿ, ದತ್ಥಃ, ದತ್ಛ| ದದಾಮಿ, 
ದದ, ದದ್ಕಃ। 

ಸೂಚನೆ: 1. ಆತ್ಮನೇಪದದ ಎಲ್ಲ "ಲ್‌' ಕಾರಗಳಲ್ಲೂ "ಪಿತ್‌' ರೂಪಗಳೇ 
ಇಲ್ಲದಿರೋಣದರಿಂದ “ಜೆದ್ಧ'ದ್ಧಾವ ಬಂದು "ಆ' ಕಾರದ ಲೋಪವಾಗಿ ಚರ್ತ್ವವು 
ಬರುವ ಸಂದರ್ಭದಲ್ಲಿ ಮಾತ್ರ “ಚರ್ತ್ವ' ಬರುತ್ತದೆ. 

ಸೂಚನೆ: 2. “ಆತೋಲೋಪಣಟಿ ಚ” ಎಂಬುದರಿಂದ ಅಜಾದಿಯಾದ ಆರ್ಧಧಾತುಕ 
ಕಿತ್‌, ಜಿತ್‌, ಪ್ರತ್ಯಯಗಳು ಮತ್ತು ಆರ್ಧಧಾತುಕ ಇಡಾಗಮ ಪರದಲ್ಲಿದ್ದಾಗಲೂ "ಆ' 
ಕಾರಕ್ಕೆ ಲೋಪವು ಬರುತ್ತದೆ. 

ಆತ್ಮನೇಪದದ ರೂಪಗಳು: ದತ್ತೇ, ದದಾತೇ, ದದತೇ। ದತ್ತೇ, ದದಾಥೇ, ದದದ್ದೇ। 
ದದೇ, ದದ್ದಹೇ, ದದ್ಮಹೇ। 

ಲಿಟ್‌: (ಪರಸ್ಕೈಪದ) ರೂಪಗಳು: ದದೌ, ದದತುಃ, ದದುಃ ದದಿಥ/ದದಾಥ, 
ದದಥುಃ, ದದ। ದದೌ, ದದಿವ, ದದಿಮ। 

ಸೂಚನೆ: ಆರ್ಧಧಾತುಕ "ಅಜಾದಿ' ಪ್ರತ್ಯಯಗಳು ಪರದಲ್ಲಿದ್ದಾಗ, “ಆತೋಲೋಪ 
ಇಟಿ ಚ” ಎಂಬುದರಿಂದ "ಆ' ಕಾರಕ್ಕೆ ಲೋಪ ಬರುತ್ತದೆ ಎಂಬ ವಿಷಯವನ್ನು 
ಮೇಲಿನ ಸೂಚನೆ-2 ರಲ್ಲಿ ಹೇಳಲಾಗಿದೆ. 

(ಆತ್ಮನೇಪದ) ರೂಪಗಳು: ದದೇ, ದದಾತೇ, ದದಿರೇ। ದದಿಷೇ, ದದಾಥೇ, 
ದದಿದ್ದೇ। ದದೇ, ದದಿವಹೇ, ದದಿಮಹೇ। 

ಲುಟ್‌: (ಪರಸ್ಮೈಪದ) ರೂಪಗಳು: ದಾತಾ, ದಾತಾರೌ, ದಾತಾರಃ। ದಾತಾಸಿ, 
ದಾತಾಸ್ಕಃ, ದಾತಾಸ್ಥ| ದಾತಾಸ್ಮಿ ದಾತಾಸ್ತಃ, ದಾತಾಸ್ಮಃ 

(ಆತ್ಮನೇಪದ) ರೂಪಗಳು: ದಾತಾ, ದಾತಾರೌ, ದಾತಾರಃ ದಾತಾಸೇ, ದಾತಾಸಾಥೇ, 
ದಾತಾದ್ವೇ। ದಾತಾಹೇ, ದಾತಾಸ್ವಹೇ, ದಾತಾಸ್ಮಹೇ। 


766 ಲಘುಸಿದ್ಧಾಂತ ಕೌಮುದೀ 


ಲೃಟ್‌: ಪರಸ್ನೆಪದ ರೂಪಗಳು: ದಾಸ್ಯತಿ, ದಾಸ್ಯತಃ, ದಾಸ್ಯನ್ನಿ। ದಾಸ್ಯಸಿ, ದಾಸ್ಯಥಃ, 
ದಾಸ್ಯಥ। ದಾಸ್ಯಾಮಿ, ದಾಸ್ಯಾವಃ, ದಾಸ್ಕಾಮಃ। 

ಆತ್ಮನೇಪದ ರೂಪಗಳು: ದಾಸ್ಯತೇ, ದಾಸ್ಯೇತೇ, ದಾಸ್ಯನ್ನೇ। ದಾಸ್ಯಸೇ, ದಾಸ್ಯೇಥೇ, 
ದಾಸ್ಯದ್ದೇ। ದಾಸ್ಯೇ, ದಾಸ್ಕಾವಹೇ, ದಾಸ್ಯಾಮಹೇ। 

ಲೋಟ್‌: ಸೂಚನೆ: ಈ "ಲ್‌' ಕಾರದಲ್ಲಿ ಪ್ರಥಮಪುರುಷದಲ್ಲಿ “ಏರುಃ” ಎಂಬ 
ಸೂತ್ರದಿಂದ ಉತ್ತ ಮೊದಲಾದವುಗಳು ಆಗಿ ರೂಪಗಳು ಸಿದ್ಧವಾಗುತ್ತವೆ. 

ಪರಸ್ಕೈಪದ ರೂಪಗಳು: ದದಾತು/ ದತ್ತಾತ್‌, ದತ್ತಾಮ್‌, ದದತು। 

(ಘುಸಂಹ್ವಾ ವಿಧಾಯಕ ಸೂತ್ರ) 

ಸೂತ್ರ- 624.ದಾ ಧಾ ಷ್ಲದಾಪ್‌ (11.20) 

ವೃತ್ತಿ - ದಾರೂಪಾ ಧಾರೂಪಾಶ್ಚ ಧಾತವಃ ಘು ಸಂಜ್ಞಾ ಸ್ಯುಃ ದಾಪ್‌-ದೈಪೌ 
ವಿನಾ। (477) ಫ್ಹಸೋಃ ಇತಿ ಏತ್ವಮ್‌। ದೇಹಿ। ದತ್ತಮ್‌। ಅದದಾತ್‌। ಅದತ್ತ ದದ್ಯಾತ್‌। 
ದದೀತ। ದೇಯಾತ್‌। ದಾಸೀಷ್ಟ ಅದಾತ್‌। ಅದಾತಾಮ್‌। ಅದುಃ। 

ಪ.ಛೇ.- ದಾ, ಧಾ, ಘು, ಅದಾಪ್‌। 

ಅರ್ಥ - "ದಾ' ಮತ್ತು "ಧಾ' ಧಾತುಗಳಿಗೆ "ಘು' ಸಂಜ್ಞೆಯು ಬರುತ್ತದೆ - "ದಾಪ್‌' 
ಮತ್ತು "ದೈಪ್‌' ಗಳನ್ನು ಬಿಟ್ಟು 

ಲೋಟ್‌: ಉದಾ: ದೇಹಿ/ದತ್ತಾತ್‌ - ಮಧ್ಯಮಪುರುಷ ಏಕವಚನದಲ್ಲಿ “ದಾ' 
ಧಾತುವಿನ ನಂತರ "ಲೋಟ್‌' ಆದೇಶವಾದ "ಸಿಪ್‌ (ಸಿ)' ಬಂದು, ಧಾತುವಿನ 
ಪರದಲ್ಲಿ “ಶಪ್‌ (ಅ)' ಬಂದು ಅದಕ್ಕೆ "ಶ್ಲು(ಲೋಪ)' ಬಂದಮೇಲೆ ಧಾತುವಿಗೆ 
ದ್ವಿತ್ವವಾಗಿ ದಾದಾ--ಸಿ ಎ೦ದಿದ್ದಾಗ, ಅಭ್ಯಾಸದ “ಆ' ಕಾರಕ್ಕೆ ಹ್ರಸ್ವ ಬಂದು ದದಾಃಸಿ 
ಎಂದಿರುತದೆ. “ಸಿ” ಗೆ “ಸೇರ್ಹ್ಯಪಿಚ್ಚ” ಎಂಬುದರಿಂದ “ಹಿ” ಆದೇಶ ಬಂದು ದದಾಹ 
ಎಂದಿರುತ್ತದೆ. ಇದಕ್ಕೆ ಪ್ರಕೃತ ಸೂತ್ರದಿಂದ "ಘು' ಸಂಜ್ಞೆ ಇರೋಣದರಿಂದ 
“ಪ್ಪಸೋರೇದ್ಭಾವಭ್ಯಾಸ ಲೋಪಶ್ಚ” ಎಂಬುದರಿಂದ “"ಘು' ಸಂಜ್ಞೆಯುಳ್ಳ "ದಾ' ದ 
"ತ್ರ ಕಾರಕ್ಕೆ ಏತ್ವ ಮತ್ತು ಅಭ್ಯಾಸಸಂಜ್ಞೆಯುಳ್ಳ "ದ' ಗೆ ಲೋಪ ಬಂದು ದೇಹಿ 
ಎಂದು ರೂಪವು ಸಿದ್ದವಾಗುತ್ತದೆ. "ಹಿ' ಗೆ "ತಾತಜ್‌(ತಾತ್‌)' ಆದೇಶ ಬಂದಾಗ 
“ಶ್ಲಾಭ್ಯಸ್ತಯೋರಾತಃ” ಎಂಬುದರಿಂದ “ಆ' ಕಾರಕ್ಕೆ ಲೋಪ ಬಂದು, ದತ್ತಾತ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಪರಸ್ಕೈಪದಿ ರೂಪಗಳು: ದದಾತು/ದತ್ತಾತ್‌, ದತ್ತಾಮ್‌, ದದತು। ದೇಹಿ/ದತ್ತಾತ್‌, 
ದತ್ತಮ್‌, ದತ್ತ ದದಾನಿ, ದದಾವ, ದದಾಮ। 

ಆತ್ಮನೇಪದಿ ರೂಪಗಳು: ದತ್ತಾಮ್‌, ದದಾತಾಮ್‌, ದದತಾಮ್‌। ದತ್ತ ದದಾಥಾಮ್‌, 
ದದ್ದಮ್‌। ದದೈ, ದದಾವಹೈ, ದದಾಮಹೈ। 


ಲಜ್‌: ಪರಿಸೆ ಪದಿ ರೂಪಗಳು: ಅದದಾತ್‌, ಅದತ್ತಾಮ್‌, ಅದದುಃ ಅದದಾಃ, 


ತಿಣನ್ನೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 767 


ಅದತ್ತಮ್‌, ಅದತ್ತ ಅದದಾಮ್‌, ಅದದ್ವ, ಅದದ್ದು 

ಆತ್ಮನೇಪದಿ ರೂಪಗಳು: ಅದತ್ವ ಅದದಾತಾಮ್‌, ಅದದತ। ಅದತ್ಯಾಃ, ಅದದಾಥಾಮ್‌, 
ಅದದ್ದ ಮ್‌! ಅದದಿ, ಅದದ್ವಹ, ಅದದ್ಮಹಿ। 

ಎಧಿಲಿಜ್‌: (ಪರಸ್ಕೈಪದ)ರೂಪಗಳು: ದದ್ಯಾತ್‌, ದದ್ಯಾತಾಮ್‌, ದದ್ಕುಃ ದದ್ಯಾಃ, 
ದದ್ಯಾತಮ್‌, ದದ್ಯಾತ। ದದ್ಯಾಮ್‌, ದದ್ಯಾವ, ದದ್ಯಾಮ। 

ಆತ್ಮನೇ ಪದ ರೂಪಗಳು: ದದೀತ, ದದೀಯಾತಾಮ್‌, ದದೀರನ್‌। ದದೀಥಾಃ, 
ದದೀಯಾಥಾಮ್‌, ದದೀದ್ದಮ್‌। ದದೀಯ, ದದೀವಹಿ, ದದೀಮಹಿ। 

ಆಶೀರ್ಲಿಜತ: (ಪರಸ್ಥೈಪದಿ)ರೂಪಗಳು: ದೇಯಾತ್‌, ದೇಯಾಸ್ತಾಮ್‌, ದೇಯಾಸುಃ 
ದೇಯಾಃ, ದೇಯಾಸ್ತಮ್‌, ದೇಯಾಸ್ತ! ದೇಯಾಸಮ್‌, ದೇಯಾಸ್ವ, ದೇಯಾಸ್ಸ 

ಸೂಚನೆ: "ಯಾಸುಟ್‌' ನ ಆರ್ಧಧಾತುಕ ಪ್ರಕ್ಯಯವು “ಕಿತ್‌' ಆಗಿರುತ್ತದೆ. ಆದುದರಿಂದ 
“ಏರ್ಲಿಜಿ” ಎಂಬುದರಿಂದ "ಘು' ಸಂಜ್ಞೆಯುಳ್ಳ “ದಾ' ಧಾತುವಿನ “ಆ' ಕಾರಕ್ಕೆ 
“ಏ'ಕಾರವು ಆದೇಶವಾಗಿ ಬಂದು ಮೇಲಿನ ರೂಪಗಳು ಸಿದ್ಧವಾಗಿವೆ. 

ಆತ್ಮನೇಪದಿ ರೂಪಗಳು: ದಾಸೀಷ್ಟ ದಾಸೀಯಾಸ್ತಾಮ್‌, ದಾಸೀರನ್‌। ದಾಸೀಷ್ಠಾಃ, 
ದಾಸೀಯಾಸ್ಥಾಮ್‌, ದಾಸೀದ್ದಮ್‌। ದಾಸೀಯ, ದಾಸೀವಹಿ, ದಾಸೀಮಹಿ। 

(ಇದನ್ನ ಆದೇಶವನ್ನು ವಿಧಿಸಿ, ಕಿದ್ದದ್ಧಾವವನ್ನು ವಿಧಿಸುವ ಅತಿದೇಶ ಸೂತ್ರ) 
ಸೂತ್ರ- 625.ಸ್ಥಾಘ್ಟೋರಿಜ್ಚ (1.2.17) 

ವೃತ್ತಿ - ಅನಯೋಃ ಇದನ್ನಾದೇಶಃ ಸಿಚ್‌ ಚ ಕಿತ್‌ ಸ್ಯಾತ್‌ ಆತ್ಮನೇಪದೇ। ಅದಿತ 
ಅದಾಸ್ಯತ್‌, ಅದಾಸ್ಯತ। ಡುಧಾಇಳ್‌ ಧಾರಣ -ಪೋಷಣ ಯೋಃ॥॥0। ದಧಾತಿ! 

ಪ.ಛೇ.- ಸ್ಥಾಘ್ವೋಃ, ಇತ್‌, ಚ। 

ಅ.ವ್ಯ- “ಹನಃ ಸಿಚ್‌” ಎಂಬ ಸೂತ್ರದಿಂದ "ಸಿಚ್‌' ಎಂಬ ಪದವೂ, 
“ಅಸ೦ಯೋಗಾಲ್ಲಿಟ್ಕಿತ್‌” ಎಂಬುದರಿಂದ “ಕಿತ್‌' ಎಂಬ ಪದವೂ, ಮತ್ತು 
“ಲಿಜ್ಜೆಚಾವಾತ್ಮನೇಪದೇಷು” ಎಂಬುದರಿಂದ "ಆತ್ಮನೇಪದೇಷು' ಎಂಬ ಪದವೂ 
ಅನುವೃತ್ತವಾಗುತ್ತವೆ. “ಅಲೋಕನ್ತ 6 ಎಂಬ ಸೂತ್ರದ ಸಂಬಂಧವೂ ಇಲ್ಲಿ ಇರುತ್ತದೆ. 

ಅರ್ಥ- ಸ್ಥಾ, ಮತ್ತು "ಘು' ಸ೦ಜ್ಞೆಯುಳ್ಳ ಧಾತುಗಳ ಅನ್ತ ವರ್ಣಕ್ಕೆ ಹ್ರಸ್ವ "ಇ' 
ಕಾರವು ಆದೇಶವಾಗಿ ಬರುತ್ತದೆ. ಹಾಗೆಯೇ "ಸಿಚ್‌' ಗೆ ಕಿದ್ದದ್ಧಾವವೂ ಬರುತ್ತದೆ - 
ಆತ್ಮನೇಪದ ಪ್ರತ್ಯಯವು ಪರದಲ್ಲಿದ್ದಾಗ. 

ಲುಜಕ: (ಪರಸ್ಮೈಪದಿ) ರೂಪಗಳು: ಅದಾತ್‌, ಅದಾತಾಮ್‌, ಅದುಃ ಅದಾಃ, 
ಅದಾತಮ್‌, ಅದಾತ। ಅದಾಮ್‌,ಅದಾವ, ಅದಾಮ। 

ಆತ್ಮನೇಪದಿ ರೂಪಗಳು: ಅದಿತ, ಅದಿಷಾತಾಮ್‌, ಅದಿಷತ ಅದಿಥಾಃ, ಅದಿಷಾಥಾಮ್‌, 
ಅದೀಡ್ಡಮ್‌। ಅದಿಷಿ, ಅದಿಷ್ಟಹಿ, ಅದಿಷ್ಕಹಿ। 

ಲೃಜಕ; (ಪರಸ್ಕೈಪದಿ) ರೂಪಗಳು: ಅದಾಸ್ಯತ್‌, ಅದಾಸ್ಯತಾಮ್‌, ಅದಾಸ್ಯನ್‌। 


768 ಲಘುಸಿದ್ಧಾಂತ ಕೌಮುದೀ 


ಅದಾಸ್ಯಃ, ಅದಾಸ್ಯತಮ್‌, ಅದಾಸ್ಯತ। ಅದಾಸ್ಯಮ್‌, ಅದಾಸ್ಯಾವ, ಅದಾಸ್ಕಾಮ। 
ಆತ್ಮನೇಪದಿ ರೂಪಗಳು: ಅದಾಸ್ಯತ, ಅದಾಸ್ಯೇತಾಮ್‌, ಅದಾಸ್ಯನ್ತ। ಅದಾಸ್ಯಥಾಃ, 
ಅದಾಸ್ಯೇಥಾಮ್‌, ಅದಾಸ್ಕಧ್ವಮ್‌। ಅದಾಸ್ಯೇ, ಅದಾಸ್ಯಾವಹಿ, ಅದಾಸ್ಕಾಮಹಿ। 

10. ಡುಧಾಇಗ್‌ ಧಾರಣ-ಪೋಷಣಯೋಃ(ಧರಿಸುವುದು ಮತ್ತು ಪೋಷಿಸುವುದು) 
ಇದರಲ್ಲಿ "ಧಾ” ಮಾತ್ರ ಉಳಿಯುತ್ತದೆ. 

ಈ ಧಾತುವು “ಐಜೆತ್‌' ಆಗಿರುವುದರಿಂದ "ಉಭಯಪದಿ' ಧಾತುವಾಗಿರುತ್ತದೆ. 
ಇದು "ಅನಿಟ್‌' ಆಗಿಯೂ ಇದೆ. "ಧಾ' ಎಂದಿರೋಣದರಿಂದ "ಘು' ಸಂಜ್ಞೆಯನ್ನೂ 
ಹೊಂದಿದೆ. "ಶ್ಲ(ಲೋಪ' ಬಂದಮೇಲೆ ದ್ವಿತ್ವಾದಿ ಕಾರ್ಯಗಳಾಗಿ ಮುಂದಿನ ಸೂತ್ರವಾದ 
“ದಧಸ್ತಥೋಶ್ಚ”(8.2.38) ಎಂಬುದರಿಂದ ತ, ಥ, ಸ್‌, ಮತ್ತು ಧ್ವ ಇವು ಪರದಲ್ಲಿದ್ದಾಗ, 
ಅಭ್ಯಾಸದ ja ಕಾರಕ್ಕೆ “ಭಷ್‌' ಭಾವ ಬಂದು "ಧ' ಕಾರವಾಗುತ್ತದೆ. 

ಲಟ್‌ (ಪರಸ್ಕೈಪದಿ) :ಉದಾ- ದಧಾತಿ - ಪ್ರಥಮಪುರುಷ ಏಕವಚನದಲ್ಲಿ "ಧಾ' 
ಧತುವಿನ ನಂತರ ಲಡಾದೇಶವಾದ “ತಿಪ್‌(ತಿ)' ಬಂದು ಧಾ*ತಿ ಎಂದಿದ್ದಾಗ, ಧಾತುವಿಗೆ 
ದ್ವಿತ್ವ ಬಂದು, ಧಾ ಧಾ*ತಿ ಎಂದಿದ್ದಾಗ, ಧಾತುವಿನ ಪರದಲ್ಲಿ ಬಂದ “ಶಪ್‌(ಅ)'ಗೆ 
“ಶ(ಲೋಪ)' ಬಂದು ಧಾಧಾ*ತಿ ಎಂದೇ ಇದ್ದಾಗ, ಅಭ್ಯಾಸದ “ಆ” ಕಾರಕ್ಕೆ ಹ್ರಸ್ವ 
ಬಂದು ಧ ಧಾ-ತಿ ಎಂದಿರುತ್ತದೆ. “ಅಭ್ಯಾಸೇ ಚರ್ಚ” ಎಂಬುದರಿಂದ “ಅಭ್ಯಾಸದ 
ಡ್‌ ಕಾರಕ್ಕೆ ಚರ್ತ್ವ(ದ್‌) ಬಂದು ದ ಧಾ ತಿಂದಧಾತಿ ಎಂದು ರೂಪವಾಗುತ್ತದೆ. 

(ಭಷ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 626. ದಧಸ್ತಥೋಶ್ಚ (8.2.38) 

ವೃತ್ತಿ - ದ್ವಿರುಕ್ತಸ್ಯ ರುಷನ್ತಸ್ಯ ಧಾಇಃ ಬಶಃ ಭಷ್‌ ಸ್ಯಾತ್‌ ತಥೋಃ ಪರಯೋಃ 
ಸ್ಥೊ ಆ ಚ ಪರತಃ ಧತ್ತಃ ದಧತಿ। ದಧಾಸಿ। ಧತ್ಯಃ। ಧತ್ನ। ಧತ್ತೇ। ದಧಾತೇ। ದಧತೇ। 
ಧತ್ತೇ! ಧದ್ದೆ ನ! 577ಪ್ಟಸೋಃ ಏದ್ಧೌ ಅಭ್ಯಾಸಲೋಪಶ್ಚ ಧೇಹಿ। ಅದಧಾತ್‌। ಅಧತ್ತ 
ದಧ್ಯಾತ್‌। ದಧೀತ। ಧೇಯಾತ್‌, ಧಾಸೀಷ್ಟ ಅಧಾತ್‌। ಅಧಿತ। ಅಧಾಸ್ಯತ್‌, ಅಧಾಸ್ಯತ। 
ಣಿಜಿರ್‌ ಶೌಚ-ಪೋಷಣಯೋ॥ 11 । 

ವಾಇರ ಇತ್‌ ಸಂಜ್ಞಾ ವಾಚ್ಯಾ 

ಪ.ಛೇ.- ದಧಃ, ತಥೋಃ, ಚ। 

ಅ.ವೃ- “ಏಕಾಚೋಬಶ್‌-ಭಷ್‌-ರುಷನ್ನಸ್ಯ ಸ್ಥೊ ಶ್ವ” ಎ೦ಬ ಸೂತ್ರದಿಂದ "ಏಕಾಚಃ' 
ಎ೦ಬ ಪದವನ್ನು ಬಿಟ್ಟು ಉಳಿದೆಲ್ಲವೂ ಅನುವೃತ್ತವಾಗುತ್ತವೆ. 

ಅರ್ಥ- ತ, ಥ, ಸ ಮತ್ತು ಧ್ವ ಇವು ಪರದಲ್ಲಿದ್ದಾಗ, ದ್ವಿತ್ವ ಹೊಂದಿದ ರುಷನ್ತ 
"ಧಾಇ್‌(ಧಾ)' ಧಾತುವಿನ "ಬಶ್‌' ಗೆ "ಭಷ್‌' ಆದೇಶವಾಗಿ ಬರುತ್ತದೆ. 

ಉದಾ- ಧತ್ತಃ- ಪ್ರಥಮಪುರುಷ ದ್ವಿವಚನದಲ್ಲಿ "ಧಾ' ಧತುವಿನ ನಂತರ ಮೂಲ 
ಆಖ್ಯಾತ ಪ್ರತ್ಯಯವಾದ “ತಸ್‌' ಬಂದು ಧಾ+ತಸ್‌ ಎಂದಿದ್ದಾಗ, ಧಾತುವಿನ ಪರದಲ್ಲಿ 
“ಶಪ್‌(ಅ)' ಬಂದು ಅದಕ್ಕೆ “ಶ್ಲ(ಲೋಪ)' ಬಂದಮೇಲೆ ಧಾತುವಿಗೆ ದ್ವಿತ್ವ ಬಂದು 


ತಿಐನ್ಹೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 769 


ಅಭ್ಯಾಸದ "ಆ' ಕಾರಕ್ಕೆ “ಹಸ್ತಃ” ಎಂಬ ಸೂತ್ರದಿಂದ ಹ್ರಸ್ವ "ಅ' ಕಾರ ಬಂದು ಧ 
ಧಾ+ತಸ್‌ ಎಂದಿರುತ್ತದೆ. ಅಬ್ಯಾಸದ "ಕ್‌? ಕಾರಕ್ಕೆ “ಅಭ್ಯಾಸೇ ಚರ್ಚ” ಎಂಬುದರಿಂದ 
ಜಶ್ತ್ವ(ದ್‌) ಬಂದು ದ ಧಾ*-ತಸ್‌ ಎಂದಿರುತ್ತದೆ. “ಶ್ನಾಭ್ಯಸ್ತಯೋರಾತಃ” ಎಂಬುದರಿಂದ 
ಅನಭ್ಯಸ್ತ “ಆ' ಕಾರಕ್ಕೆ ಲೋಪ ಬಂದು, ದಧ್‌+ತಸ್‌ ಎಂದಿರುತ್ತದೆ. ಇಲ್ಲಿ "ರುಷನ್ನ' 
ಅಂದರೆ- ದ್ವಿತ್ವ ಹೊಂದಿದ "ದಧಾ' ಎಂಬ "ಧಾ'ಧಾತು. ಇದರಲ್ಲಿ ಅಭ್ಯಸ್ತವಾದ "ದ್ರಾ" 
ಕಾರವು "ಬಶ್‌' ವರ್ಣವಾಗಿದೆ. ಪ್ರಕೃತ ಸೂತ್ರದಿಂದ ಆ "ಬಶ್‌' ವರ್ಣವಾದ "ದ್‌' 
ಕಾರಕ್ಕೆ "ಭಷ್‌(ಧ್‌)' ಭಾವವು ಬಂದು ಧ ಧ್‌*ತಸ್‌ ಎಂದಿರುತ್ತದೆ. ಎರಡನೆಯ 
ವರ್ಣವಾದ "ಧ್‌' ಕಾರಕ್ಕೆ ಜಶ್ತ ದಿಂದ "ದ್‌' ಕಾರವು ಬಂದು ಧದ್‌+ತಸ್‌ ಎಂದಿರುತ್ತದೆ. 
“ಖರಿಚ” ಎಂಬುದರಿಂದ "ದ್‌' ಕಾರಕ್ಕೆ "ತ್‌' ಕಾರವು ಬಂದು ಧತ್‌4ತಸ್‌-ಧತ್ತಃ 
ಎಂದು ರೂಪವಾಗುತ್ತದೆ. 

ಸೂಚನೆ: "ತ್‌' ಕಾರ ಪರದಲ್ಲಿದ್ದಾಗ ನಡೆದ ಪ್ರಕ್ರಿಯೆಯೇ "ಥ್‌' "ಸ್‌' ಮತ್ತು “ದ 
ವರ್ಣಗಳಿದ್ದಾಗಲೂ ನಡೆದು ರೂಪಗಳು ಸಿದ್ಧವಾಗುತ್ತವೆ. "ಆ' ಕಾರಕ್ಕೆ ಲೋಪ 
ಬಾರದ ಪಕ್ಷದಲ್ಲಿ ರುಷನ್ತವಾಗುವುದಿಲ್ಲ. ಆದ್ದರಿಂದ "ತ್‌' ಕಾರಾದಿ ನಾಲ್ಕು ವರ್ಣಗಳು 
ಪರದಲ್ಲಿದ್ದಾಗಲೂ ಅಭ್ಯಸ್ತ "ದ್‌ ಕಾರಕ್ಕೆ "ಭಷ್‌' ಆದೇಶವು ಬರುವುದಿಲ್ಲ. 

ಲಟ್‌: (ಪರಸ್ಥೆ ಕೈಪದಿ) :ರೂಪಗಳು: ದಧಾತಿ, ಧತ್ತಃ, ದಧತಿ। ದಧಾಸಿ, ಧತ್ಮಃ, ಧತ್ಯ| 
ದಧಾಮಿ, ದದ್ದಃ, ದದ್ಮಃ। 

ಆತ್ಮನೇಪದ ರೂಪಗಳು: ಧತ್ತೇ, ದಧಾತೇ, ದಧತೇ। ಧತ್ತೇ, ದಧಾಥೇ, ಧದ್ವೇ। 
ದಧೇ, ದದ್ದಹೇ, ದಧ್ಮಹೇ। 

ಲಿಟ್‌: (ಪರಸ್ಕೈಪದಿ):ರೂಪಗಳು: ದಧೌ, ದಧತುಃ, ದಧುಃ ದಧಿಥ/ದಧಾಥ, 
ದಧಥುಃ, ದಧ। ದಧೌ, ದಧಿವ, ದಧಿಮ। 

ಆತ್ಮನೇ ಪದ ರೂಪಗಳು: ದಧೇ, ದಧಾತೇ, ದಧಿರೇ। ದಧಿಷೇ, ದಧಾಥೇ, 
ದಧಿದ್ವೇ। ದಧೇ, ದಧಿವಹೇ, ದಧಿಮಹೇ। 

ಸೂಚನೆ: “ಆತೋಲೋಪಣಇಟಿ ಚ” ಎಂಬುದರಿಂದ ಆತ್ಮನೇಪದದಲ್ಲಿ “ಆ' ಕಾರಕ್ಕೆ 
ಲೋಪವು ಬರುತ್ತದೆ. 

ಲುಟ್‌: (ಪರಸ್ಥೆ ಪದಿ) :ರೂಪಗಳು: ಧಾತಾ, ಧಾತಾರೌ, ಧಾತಾರಃ ಧಾತಾಸಿ, 
ಧಾತಾಸ್ಯಃ, ಧಾತಾಸ್ಸ ಧಾತಸ್ಕಿ ಧಾತಾಸ್ವಃ, ಧಾತಾಸ್ಕಃ 

(ಆತ್ಮಸೇಪದಿ?: :ರೂಪಗಳು- ಧಾತಾ, 'ಧಾತಾರೌ, ಧಾತಾರಃ ಧಾತಾಸೇ, ಧಾತಾಸಾಥೇ, 
ಧಾತಾದ್ವೇ ಧಾತಾಹೇ, ಧಾತಾಸ್ಪಹೇ, ಧಾತಾಸ್ಮಹೇ। 

ಲೃಟ್‌ (ಪರಸ್ಕೈಪದಿ):ರೂಪಗಳು: ಧಾಸ್ಯತಿ, ಧಾಸ್ಯತಃ, ಧಾಸ್ಕನ್ನಿ ಧಾಸ್ಯಸಿ, ಧಾಸ್ಯಥಃ, 
ಧಾಸ್ಯಥ। ಧಾಸ್ಯಾಮಿ, ಧಾಸ್ಯಾವಃ, ಧಾಸ್ಯಾಮಃ। 

ಅತ್ಮನೇಪದಿ ಕೂ ಧಾಸ್ಯ ತೇ, ಧಾಸ್ಕೇತೇ, ಧಾಸ್ಯ ನ್ನೇ। ಧಾಸ್ಯಸೇ, ಧಾಸ್ಯೆ ಸ್ನೇಧೇ, 
ಧಾಸ ದ್ವೇ ಧಾಸ್ಯೇ, ಧಾಸ್ಯಾವಹೇ, 'ಧಾಸ್ಯಾಮಹೇ। 


770 ಲಘುಸಿದ್ಧಾಂತ ಕೌಮುದೀ 


ಲೋಟ್‌: ಪರಸ್ಕೈಪದಿ ರೂಪಗಳು: ದಧಾತು/ಧತ್ತಾತ್‌, ಧತ್ತಾಮ್‌, ದಧತು। ಧೇಹಿ/ 
ಧತ್ತಾತ್‌, ಧತ್ತಮ್‌, ಧತ್ತಃ ದಧಾನಿ, ದಧಾವ, ಧಧಾಮ। 

ಆತ್ಮನೇಪದಿ ರೂಪಗಳು: ಧತ್ತಾಮ್‌, ದಧಾತಾಮ್‌, ದಧತಾಮ್‌। ಧತ್ತ್ವ, ದಧಾಥಾಮ್‌, 
ಧದ್ಧ ಮ್‌! ದಧೈ, ದಧಾವಹೈ, ದಧಾಮಹೈೆ! 

ಲಕಕ: ಪರಸೆ ಹೈಪದಿ ರೂಪಗಳು: ಅದಧಾತ್‌, ಅಧತ್ತಾಮ್‌, ಅದಧುಃ ಅದಧಾಃ, 
ಅಧತ್ತಮ್‌, ಅಧತ್ತ ಅದಧಾಮ್‌, ಅಧದ್ವ, ಅಧದ್ದ 

ಆತ್ಮನೇಪದಿ ರೂಪಗಳು: ಅಧತ್ವ, ಅಧಧಾತಾಮ್‌, ಅದಧತ। ಅಧತ್ಥಾಃ, ಅದಧಾಥಾಮ್‌, 
ಅಧದ್ಧ ಎಮ್‌ ಅದಧಿ, ಅದದ್ದಹಿ, ಅದಧ್ಯಹಿ। 

ವಿಧಿಲಿಜಕೆ-ಪರಸ್ಥೆ [ಪದಿ ರೂಪಗಳು: ದಧ್ಯಾತ್‌, ದಧ್ಯಾತಾಮ್‌, ದಧ್ಯುಃ। ದಧ್ಯಾಃ, 
ದಧ್ಯಾತಮ್‌, ದಧ್ಯಾತ। ದಧ್ಯಾ ಕ ದಧ್ಯಾವ, ಅದಧ್ಯಾಮ। 

ಆತ್ಮನೇಪದಿರೂಪಗಳು: ದಧೀತ, ದಧೀಯಾತಾಮ್‌, ದಧೀರನ್‌। ದಧೀಥಾಃ, 
ದಧೀಯಾಥಾಮ್‌, ದಧೀದ್ವಮ್‌। ದಧೀಯ, ದಧೀವಹಿ, ದಧೀಮಹಿ। 

ಆಶೀರ್ಲಿಜ್‌: ಉದಾ- ಧೇಯಾತ್‌- ಈ "ಲ್‌' ಕಾರದ ಪರಸ್ಕೈಪದದಲ್ಲಿ "ಯಾಸುಟ್‌' 
ಇದು ಆರ್ಧಧಾತುಕ “ಕಿತ್‌' ಆಗಿರುವುದರಿಂದ “ಏರ್ಲಿಜಿ” ಎಂಬ ಸೂತ್ರದಿಂದ "ಘು' 
ಸಂಜ್ಯಕ "ದಾ' ದ "ಆ' ಕಾರಕ್ಕೆ "ಏ'ಕಾರವು ಆದೇಶವಾಗಿ ಬಂದು ಧೇಯಾತ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಪರಸ್ಕೈಪದಿ ರೂಪಗಳು: ಧೇಯಾತ್‌, ಧೇಯಾಸ್ತಾಮ್‌, ಧೇಯಾಸುಃ ಧೇಯಾಃ, 
ಧೇಯಾಸ್ತಮ್‌, ಧೇಯಾಸ್ತ! ಧೇಯಾಸಮ್‌, ಧೇಯಾಸ್ವ, ಧೇಯಾಸ್ಕ 

ಆತ್ಮನೇಪದಿರೂಪಗಳು: ಧಾಸೀಷ್ಟ ಧಾಸೀಯಾಸ್ತಾಮ್‌, ಧಾಸೀರನ್‌। ಧಾಸೀಷ್ಠಾಃ, 
ಧಾಸೀಯಾಸ್ಥಾಮ್‌, ಧಾಸೀದ್ವಮ್‌। ಧಾಸೀಯ, ಧಾಸೀವಹಿ, ಧಾಸೀಮಹಿ। 

ಲುಜಕೆ: ಉದಾ- ಅಧಾತ್‌- ಪರಸ್ಕೈಪದದಲ್ಲಿ ಪ್ರಥಮಪುರುಷ ಏಕವಚನದಲ್ಲಿ 
ಅಧಾ4ಸ್‌4ತ್‌ ಎಂದಿದ್ದಾಗ, "ಘು' ಸಂಜ್ಞೆ ಇರುವುದರಿಂದ “ಗಾತಿ-ಸ್ಥಾ-ಘು-ಪಾ- 
ಭೂಭ್ಯಃ ಸಿಚಃ ಪರಸೆ ೈಪದೇಷು” ಎ೦ಬ ಸೂತ್ರದಿಂದ "ಸಿಚ್‌' ಗೆ ಲುಕ್‌(ಲೋಪ) 
ಬಂದು ಅಧಾತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಧಾತಾಮ್‌- ಪರಸ್ಕೈಪದದಲ್ಲಿ ಪ್ರಥಮಪುರುಷ ದ್ವಿವಚನದಲ್ಲಿ ಪ್ರಕ್ರಿಯೆಯು 
ಮೇಲಿನಂತೆಯೇ ನಡೆದು ಅಧಾತಾಮ್‌ ಎಂಬ ರೂಪವು ಸಿದ್ಧ ವಾಗುತ್ತದೆ. 

ಉದಾ- ಅಧುಃ- ಪರಸ್ಥೆ [ಪದದಲ್ಲಿ ಪ್ರಥಮಪುರುಷ ಬಹುವಚನದಲ್ಲಿ ಅಧಾಯ 
ಎಂದಿದ್ದಾಗ, “ಆತಃ” ಎಂಬ ಸೂತ್ರದಿಂದ "ಸಿಚ್‌' ಲೋಪವಾದಾಮೇಲೆ, "ಬು ಗೆ 
ಜುಸ್‌(ಉಸ್‌) ಆದೇಶ ಬಂದು, ಅಧಾ*ಉಸ್‌ ಎಂದಿದ್ದಾಗ, “ಉಸ್ಕಪದಾನ್ಮಾತ್‌” 
ಎಂಬುದರಿಂದ ಪರರೂಪ ಬಂದು ಅಧುಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಪರಸೆ ಸೈಪದ ರೂಪಗಳು: ಅಧಾತ್‌, ಅಧಾತಾಮ್‌, ಅಧುಃ ಅಧಾಃ, ಅಧಾತಮ್‌, 
ಅಧಾತ। ಅಧಾಮ್‌, ಅಧಾವ, ಅಧಾಮ। 


ತಿಜನ್ರೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 771 


ಆತ್ಮನೇಪದ: ಉದಾ- ಅಧಿತ- ಪ್ರಥಮಪುರುಷ ಏಕವಚನದಲ್ಲಿ ಅಧಾ+ಸ್‌4ತ 
ಎಂದಿದ್ದಾಗ, “ಸ್ಥಾಧ್ದೋರಿಚ್ಚ?” ಎಂಬುದರಿಂದ “ಧಾ' ಧಾತುವಿನ "ಆ' ಕಾರಕ್ಕೆ “ಇ' ಕಾರ 
ಮತ್ತು "ಸಿಚ್‌' ಗೆ ಕಿದ್ದದ್ದಾವ ಮಾಡಿದಮೇಲೆ “ಇಚ್‌' ನ್ನು ನಿಮಿತ್ತೀಕರಿಸಿ ಆಗಬೇಕಾದ 
ಗುಣವನ್ನು ನಿಷೇಧಿಸಿ “ಹ್ರಸ್ವಾದಜ್ಗಾತ್‌” ಎಂಬುದರಿಂದ “ಸ್‌' ಕಾರಕ್ಕೆ ಲೋಪವನ್ನು 
ಮಾಡಿದಮೇಲೆ ಅಧಿತ ಎಂಬ ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: "ರುಲ್‌' ಪರದಲ್ಲಿ ಇಲ್ಲದ ಪಕ್ಷದಲ್ಲಿ "ಸ್‌' ಕಾರಕ್ಕೆ ಲೋಪವು ಬರುವುದಿಲ್ಲ. 

ರೂಪಗಳು:ಅಧಿತ, ಅಧಿಷಾತಾಮ್‌, ಅಧಿಷತ। ಅಧಿಥಾಃ, ಅಧಿಷಾಥಾಮ್‌, ಅಧಿಡ್ವಮ್‌ 
ಅಧಿಷಿ, ಅಧಿಷ್ಟಹ, ಅಧಿಷ್ಕಹಿ। 

ಲೃಜ್‌: ಪರಸ್ಥೆ ಕೈಪದಿರೂಪಗಳು: ಅಧಾಸ್ಕತ್‌, ಅಧಾಸ್ಕತಾಮ್‌, ಅಧಾಸ್ಯನ್‌। ಅಧಾಸ್ಯಃ, 
ಅಧಾಸ್ಕತಮ್‌, ಅಧಾಸ್ಯತ। ಅಧಾಸ್ಯಮ್‌, ಅಧಾಸ್ಯಾವ, ಅಧಾಸ್ಯಾಮ। 

ಆತ್ಮನೇಪದಿ ರೂಪಗಳು: ಅಧಾಸ್ಯತ, ಅಧಾಸ್ಯೇತಾಮ್‌, ಅಧಾಸ್ಯನ್ನ! ಅಧಾಸ್ಯ 
ಅಧಾಸ್ಯೇಥಾಮ್‌, ಅಧಾಸ್ಯದ್ವಮ್‌। ಅಧಾಸ್ಯೇ, ಅಧಾಸ್ಯಾವಹಿ, ಅಧಾಸ್ಯಾಮಹಿ। 

11. ಣಿಜಿರ್‌-ಶೌಚ - ಪೋಷಣಯೋಃ (ಶುದ್ಧವಾಗುವುದು ಮತ್ತು ಪೋಶಣೆ 
ಮಾಡುವುದು) - "ಇರ ಇತ್‌ ಸಂಜ್ಞಾವಾಚ್ಯಾ' ಎಂಬ ವಾರ್ತಿಕದಿಂದ “ಇರ್‌'ಗೆ ಇತ್‌ 
ಸಂಜ್ಞೆ ಬಂದು ಅದು ಲೋಪವಾಗುತ್ತದೆ. ಮೊದಲನೆಯ ವರ್ಣವಾದ “ಣ್‌'ಗೆ “ಹೋ 
ನಃ” ಎಂಬುದರಿಂದ "ನ್‌' ಕಾರವು ಆದೇಶವಾಗಿ ಬರುತ್ತದೆ. ಹೀಗೆ "ನಿಜ್‌' ಎಂಬುದು 
ಮಾತ್ರ ಉಳಿಯುತ್ತದೆ. ಇದು ಸ್ವರಿತೇತ್ತಾಗಿರುವುದರಿ೦ದ "ಉಭಯಪದಿ'ಯಾಗಿರುತ್ತದೆ. 
ಇದು ಅನುದಾತ್ತ ಧಾತುಗಳಲ್ಲಿ ಸೇರಿದೆ. 

"ವಾ ಇರ ಇತ್‌ ಸಂಜ್ಞಾ ವಾಚ್ಯಾ' ಎಂಬ ವಾರ್ತಿಕ ಇದನ್ನು ಸ್ಪಷ್ಟಪಡಿಸುತ್ತದೆ. 

(ಗುಣವನ್ನು ವಿಧಿಸುವ ಸೂತ್ರ) 
ಸೂತ್ರ- 627.ಣಿಹಾಂ ತ್ರಯಾಣಾಂ ಗುಣಃ ಶ್ಲೌ (7.4.75) 

ವೃತ್ತಿ -ಣಿಜ್‌-ವಿಜ್‌-ವಿಷಾ೦ ಅಭ್ಯಾಸಸ್ಯ ಗುಣಃ ಸ್ಯಾತ್‌ ಶ್ಲೌ| ನೇನೇಕ್ಷಿ ನೇನಿಕ್ತಃ। 
ನೇನಿಜತಿ। ನೇನಿಕ್ತೇ। ನಿನೇಜ। ನಿನೇಜೇ। ನೇಕ್ತಾ! ನೇಕ್ಷ್ಯತಿ, ನೇಕ್ಷ್ಯತೇ। ನೇನೇಕ್ತು| 
ನೇನಿಗ್ಬಿ 

ಅ.ವ್ಯ. -“ಅತ್ತಲೋಪೋತಭ್ಯಾಸಸ್ಯ” ಎಂಬ ಸೂತ್ರದಿಂದ “ಅಭ್ಯಾಸಸ್ಯ' ಎಂಬ 
ಪದವು ಅನುವೃತ್ತವಾಗಿದೆ. 

ಅರ್ಥ - ಣಿಜ್‌, ವಿಜ್‌, ಮತ್ತು ವಿಷ್‌ ಈ ಮೂರು ಧಾತುಗಳ ಅಭ್ಯಾಸಕ್ಕೆ ಗುಣವು 
ಬರುತ್ತದೆ - "ಶ್ಲು' ಪರದಲ್ಲಿದ್ದಾಗ. 

ಸೂಚನೆ: “ಇಕೋಗುಣವೃದ್ಧೀ” ಎಂಬ ಸೂತ್ರವು ಉಪಸ್ಥಿತವಾಗಿರುವುದರಿಂದ 
"ಇಕ್‌' ಗೂ ಗುಣ ಬರುತ್ತದೆ. 

ಲಟ್‌: (ಪರಸ್ಥೈಪದ):ಉದಾ.- ನೇನೇಕ್ತಿ- ಪ್ರಥಮಪುರುಷ ಏಕವಚನದಲ್ಲಿ "ನಿಜ್‌' 


772 ಲಘುಸಿದ್ಧಾಂತ ಕೌಮುದೀ 


ಧಾತುವಿನ ನಂತರ ಲಡಾದೇಶವಾದ "ತಿಪ್‌(ತಿ)' ಬಂದು ನಿಜ್‌.-ತಿ ಎಂದಿದ್ದಾಗ, 
ಧಾತುವಿನ ಪರದಲ್ಲಿ "ಶಪ್‌(ಅ)' ಬಂದು ಅದಕ್ಕೆ “ಶ್ಲ(ಲೋಪ)' ಬಂದಮೇಲೆ ಧಾತುವಿಗೆ 
ದ್ವಿತ್ವ ಮಾಡಿ ನಿಜ್‌ ನಿಜ್‌*ತಿ ಎಂದಿದ್ದಾಗ, ಮೊದಲನೆಯ "ನಿಜ್‌' ಗೆ ಅಭ್ಯಾಸಸಂಜ್ಞೆ 
ಬಂದು ಹಲಾದಿಶೇಷದಿಂದ ನಿನಿಜ್‌-ತಿ ಎಂದಿರುತ್ತದೆ. ಅಭ್ಯಾಸ ಸಂಜ್ಞೆಯುಳ್ಳ "ನಿ' 
ಯಲ್ಲಿರುವ "ಇ' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಗುಣ(ನೇ) ಬ೦ದು ಅನಭ್ಯಾಸದಲ್ಲಿ 
ಲಘೂಪಧಗುಣವಾಗಿ ನೇನೇಜ್‌*ತಿ ಎಂದಿರುತ್ತದೆ. “ಜ್‌' ಕಾರಕ್ಕೆ “ಜೋಃ ಕುಃ” 
ಎಂಬುದರಿಂದ “ಕುತ್ವ(ಗ್‌)' ಮಾಡಿದಮೇಲೆ “ಖರಿಚ” ಎಂಬುದರಿಂದ "ಗ್‌' ಕಾರಕ್ಕೆ 
ಚರ್ತ್ವ ಬಂದು ನೇನೇ*ಕ್‌--ತಿ-ನೇನೇಕ್ತಿ ಎಂದು ರೂಪವಾಗುತ್ತದೆ. 

ಸೂಚನೆ: ಪ್ರತ್ಯಯವು "ಅಪಿತ್‌' ಆಗಿದ್ದಾಗ, ಜೆದ್ದದ್ಭಾವ ಬರುವುದರಿಂದ 
ಲಘೂಪಧಗುಣ ಆಗುವುದಿಲ್ಲ. 

ಪರಸ್ಕೈಪದ ರೂಪಗಳು: ನೇನೇಕ್ತಿ, ನೇನಿಕ್ತ, ನೇನಿಜತಿ। ನೇನೇಕ್ಷಿ, ನೇನಿಕ್ಕಃ, 
ನೇನಿಕ್ಕ ನೇನೇಜ್ಮಿ ನೇನಿಜ್ವಃ, ನೇನಿಜ್ಮಃ 


ಆತ್ಮನೇಪದ ರೂಪಗಳು: ನೇನಿಕ್ಷೇ, ನೇನಿಜಾತೇ, ನೇನಿಜತೇ। ನೇನಿಕ್ಷೇ, ನೇನಿಜಾಥೇ, 
ನೇನಿಗ್ಗೆ ಟ್‌! ನೇನಿಜೇ, ನೇನಿಜ್ಜಹೇ, ನೇನಿಜ್ಮಹೇ। 


ಲಿಟ್‌: (ಆರ್ಧಧಾತುಕ) 


ಪರಸೆ ಪದಿ ರೂಪಗಳು: ನಿನೇಜ, ನಿನಿಜತುಃ, ನಿನಿಜುಃ ನಿನೇಜಿಥ, ನಿನಿಜಥುಃ, 
ನಿನಿಜ। ನಿನೇಜ, ನಿನಿಜಿವ, ನಿನಿಜಿಮ। 


ಆತ್ಮನೇಪದದ ರೂಪಗಳು: ನಿನಿಜೇ, ನಿನಿಜಾತೇ, ನಿನಿಜಿರೇ। ನಿನಿಜಿಷೇ, ನಿನಿಜಾಥೇ, 
ನಿನಿಜಿದ್ದೇ। ನಿನಿಜೇ, ನಿನಿಜಿವಹೇ, ನಿನಿಜಿಮಹೇ। 

ಲುಟ್‌: (ಪರಸ್ಕೈಪದಿ) ರೂಪಗಳು; ನೇಕ್ತಾ, ನೇಕ್ತಾರೌ, ನೇಕ್ತಾರಃ। ನೇಕ್ವಾಸಿ, 
ನೇಕ್ರಾಸ್ಥಃ, ನೇಕ್ರಾಸ್ಥ। ನೇಕ್ವಾಸ್ತಿ, ನೇಕ್ವಾಸ್ತಃ, ನೇಕ್ರಾಸ್ಮಃ " 

ಆತ್ಮನೇಪದ ರೂಪಗಳು: ನೇಕ್ವಾ, ನೇಕ್ತಾರ್‌, ನೇಕ್ತಾರಃ। ನೇಕ್ತಾಸೇ, ನೇಕ್ತಾಸಾಥೇ, 
ನೇಕ್ತಾದ್ದೇ। ನೇಕ್ತಾಹೇ, ನೇಕ್ತಾಸ್ವಹೇ, ನೇಕ್ತಾಸ್ಮಹೇ। 


ಲೃಟ್‌: (ಆರ್ಧಧಾತುಕ) ಪರಸ್ಮೈಪದ 

ಉದಾ- ನೇಕ್ಷ ಜಿ - ಪ್ರಥಮಪುರುಷ ಏಕವಚನದಲ್ಲಿ "ನಿಜ್‌' ಧಾತುವಿನ ನಂತರ 
ಲಡಾದೇಶವಾದ "ತಿಪ್‌ (ತಿ)' ಬಂದು ನಿಜ್‌--ತಿ ಎ೦ದಿದ್ದಾಗ, “ಜ್‌' ಕಾರಕ್ಕೆ ಕುತ್ವ (ಗ್‌) 
ಬಂದು ನಿಗ್‌+ತಿ ಎಂದಿರುತ್ತದೆ. ಆ "ಗ್‌' ಕಾರಕ್ಕೆ “ಖರಿಚ” ಎಂಬುದರಿಂದ ಚರ್ತ್ವ(ಕ್‌) 
ಬಂದು ನಿಕ್‌+ತಿ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ನಿ' ಯಲ್ಲಿರುವ "ಇ' ಕಾರಕ್ಕೆ ಗುಣ 
ಬಂದು ನೇಕ್‌+ತಿ ಎಂದಿದ್ದಾಗ, ಧಾತುವಿನ ಪರದಲ್ಲಿ “ಸ್ಯತಾಸೀ ಲೃಲುಟೋಃ?” 
ಎಂಬುದರಿಂದ "ಸ್ಯ' ಪ್ರತ್ಯಯ ಬಂದು ನೇಕ್‌4ಸ್ಕ್ಯಃತಿ ಎಂದಿದ್ದಾಗ, "ಕ್‌' ಕಾರ "ಸ್‌' 
ಗಳು ಸೇರಿ "ಕ್ಲ' ಎಂದಾಗಿ ನೇಕ್ಷ್ಯತಿ ಎಂಬ ರೂಪವು ಸಿದ್ಧವಾಗುತ್ತದೆ. 


ಪರಸ್ಥೆ ಪದ ರೂಪಗಳು: ನೇಕ್ಷ ಕೆ ನೇಕ್ಷ ಖಿ ನೇಕ್ಷ ನ ನೇಕ್ಷ pS ನೇಕ್ಷ Ro 


ತಿಣನ್ತೇ ಜಹೋತ್ಕ್ಯಾದಯಃ (ಆತ್ಮನೇಪದಿ ರೂಪಗಳು) 773 


ನೇಕ್ಷ್ಯಥ! ನೇಕ್ಸ್ಯಾಮಿ, ನೇಕ್ಸ್ಯಾವಃ, ನೇಕ್ಷ್ಯ ಮಃ 

ಆತ್ಮನೇಪದಿ ರೂಪಗಳು: ನೇಕ್ಷ ೫ ನೇಕ್ಷೆ ತೇ. ನೇಕ್ಷ 1೬ ನೇಕ್ಷ್ಯಸೇ, ನೇಕ್ಷ್ಯೇಥೇ, 
ನೇಕ್ಷದ್ದೇ। ನೇಕ್ಷೆ ಕ ನೇಕ್ಷ್ಯಾವಹೇ, ನೇಕ್ಷಾ ಸಮಹೇ। 

ಲೋಟ್‌: (ಪರಸ್ಕೈಪದಿ):ಉದಾ- ನೇನೇಕ್ತು - ಪ್ರಥಮಪುರುಷ ಏಕವಚನದ 
ವರೆಗಿನ ಪ್ರಕ್ರಿಯೆಯು “ಲಟ್‌' ನಲ್ಲಿ ನಡೆದಂತೆಯೇ ನೇನೇಕ್ತಿ ಎ೦ದಿದ್ದಾಗ, “ಏರುಃ” 
ಎ೦ಬುದರಿಂದ "ಇ' ಕಾರಕ್ಕೆ "ಉ' ಕಾರ ಬಂದು ನೇನೇಕ್ತು ಎಂದು ರೂಪವಾಗಿದೆ. 

ತಾತಜ್‌ (ತಾತ್‌) ಆದೇಶ ಬಂದ ಪಕ್ಷದಲ್ಲಿ ಇದು “ಜಿತ್‌' ಆಗಿರುವುದರಿಂದ ಗುಣ 
ಬಾರದೇ ನೇನಿಕ್ತಾತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಪರಸ್ಕೈಪದ ರೂಪಗಳು: ನೇನೇಕ್ರು/ನೇನಿಕ್ತಾತ್‌, ನೇನಿಕ್ತಾಮ್‌, ನೇನಿಜತು! ನೇನಿಗ್ಸಿ/ 
ನೇನಿಕ್ತಾತ್‌, ನೇನಿಕ್ಷಮ್‌, ನೇನಿಕ್ಟ! ನೇನಿಜಾನಿ, ನೇನಿಜಾವ, ನೇನಿಜಾಮ। 

ಆತ್ಮನೇಪದ ರೂಪಗಳು: ನೇನಿಕ್ತಾಮ್‌, ನೇನಿಜಾತಾಮ್‌, ನೇನಿಜತಾಮ್‌। ನೇನಿಕ್ಷ್ವ, 
ನೇನಿಜಾಥಾಮ್‌, ನೇನಿಗ್ಗ ಮ್‌। ನೇನಿಜೈ, ನೇನಿಜಾವಹೈ, ನೆನಿಜಾಮಹೈ। 

ಸೂಚನೆ: ನೇನೇಕ್ತು. ಮತ್ತು ನೇನಿಗಿ ಎಂಬ ಈ ಎರಡು ರೂಪಗಳು ಲೋಟ್‌ 
"ಲ್‌' ಕಾರದ ಪರಸ್ಮೈಪದಕ್ಕೆ ಸೇರಿದ ರೂಪಗಳು. ಇವುಗಳನ್ನು ವೃತ್ತಿಯಲ್ಲಿ 
ತೋರಿಸಲಾಗಿದೆ. "ಲರೋಟ್‌' "ಲ್‌' ಕಾರದ ವಿವರಣೆ ಮುಂದಿನ ಸೂತ್ರದಡಿ ನೀಡಿದೆ. 

(ಗುಣವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ- 628.ನಾಛ್ಯಸ್ತಸ್ಯಾಚಿ ಪಿತಿ ಸಾರ್ವಧಾತುಕೇ (7.3.87) 

ವೃತ್ತಿ - ಲಘೂಪಧಗುಣಃ ನ ಸ್ಯಾತ್‌! ನೇನಿಜಾನಿ। ನೇನಿಕ್ತಾಮ್‌। ಅನೇನೇಕ್‌। 
ಅನೇನಿಕ್ತಾಮ್‌। ಅನೇನಿಜುಃ ಅನೇನಿಜಮ್‌। ಅನೇನಿಕ್ಟ ನೇನಿಜ್ಯಾತ್‌। ನೇನಿಜೀತ। ನಿಜ್ಯಾತ್‌, 
ನಿಕ್ಷೀಷ್ಟ 

ಪ.ಛೇ.- ನ, ಅಭ್ಯಸ್ತಸ್ಯ, ಅಚೆ, ಪಿತಿ, ಸಾರ್ವಧಾತುಕೇ! 

ಅ.ವೃ. - “ಪುಗನ್ತ್ನಲಘೂಪಧಸ್ಯ ಚ” ಎಂಬ ಸೂತ್ರದಿಂದ "ಲಘೂಪದಸ್ಕ' ಎಂಬ 
ಪದವೂ, ಮತ್ತು “ಮಿದೇರ್ಗುಣಃ' ಎಂಬ ಸೂತ್ರದಿಂದ 'ಗುಣಃ' ಎಂಬ ಪದವೂ 
ಅನುವೃತ್ತವಾಗಿವೆ. 

ಅರ್ಥ- ಅಜಾದಿಯಾದ "ಪಿತ್‌' ಆದ ಸಾರ್ವಧಾತುಕವು ಪರದಲ್ಲಿದ್ದಾಗ ಅಭ್ಯಸ್ತಕ್ಕೆ 
“ಲಘೂಪದಗುಣವು' ಬರುವುದಿಲ್ಲ. 

ಲೋಟ್‌: (ಪರಸ್ಥೆ ೈಪದ)-ಉದಾ-ನೇನೇಕ್ತು/ನೇನಿಕ್ತಾತ್‌, ನೇನಿಕ್ತಾಮ್‌ ಈ "ಲ್‌' 
ಕಾರದಲಿ "ಲಟ್‌' "ಲ್‌' ಕಾರದಂತೆ ಕಾರ್ಯವಾದಮೇಲೆ "ಲೋಟ್‌' ನ ವಿಶೇಷ 
ಕಾರ್ಯವು ಆಗಿ ನೇನೇಕ್ರುನೇನಿಕ್ತಾತ್‌ ನೇನಿಕ್ತಮ್‌ ಮೊದಲಾದ ರೂಪಗಳು ಆಗುತ್ತವೆ. 

ಉದಾ- ನೇನಿಗ್ಗಿ- ಮಧ್ಯಮಪುರುಷ ಏಕವಚನದಲ್ಲಿ "ಹಿ? ಪ್ರತ್ಯಯವು “ಅಪಿತ್‌' 
ಆಗಿರುವುದರಿಂದ ಅದು ಜಿದ್ದದ್ಭಾವವನ್ನು ಹೊಂದುತ್ತದೆ. ಆದುದರಿಂದ "ಗುಣ' 


774 ಲಘುಸಿದ್ಧಾಂತ ಕೌಮುದೀ 


ಬರುವುದಿಲ್ಲ. “ಹು ರುಲ್ಭ್ಫೊ [ಹೇರ್ಧಿಃ” ಎಂಬ ಸೂತ್ರದಿಂದ "ಹ' ಗೆ "ಧಿ' ಆದೇಶವಾಗಿ 
ಬಂದು, ನಂತರ ಧಾತುವಿನಲ್ಲಿರುವ “ಜ್‌' ಕಾರಕ್ಕೆ ೈ ಕುತ್ವ(ಗ್‌) ಬಂದು ನೇನಿಗ್ಳಿ ಎಂದು 
ರೂಪ ಪವಾಗುತ್ತದೆ. 


ಉದಾ- ನೇನಿಜಾನಿ - ಉತ್ತಮಪುರುಷ ಏಕವಚನದಲ್ಲಿ ನೇನಿಜ್‌--ಆನಿ ಎಂದಿದ್ದಾಗ, 
ಲಘೂಪದಗುಣವು ಬರಬೇಕಾಗಿತ್ತು. ಆದರೆ- ಪ್ರಕೃತ ಸೂತ್ರದಿಂದ ಅದು 
ನಿಷಿದ್ಧವಾಗಿರುವುದರಿಂದ ನೇನಿಜಾನಿ ಎಂಬ ರೂಪವು ಸಿದ್ಧವಾಗಿದೆ. 

ಪರಸ್ಕೈಪದ ರೂಪಗಳು: ನೇಕ್ಷ್ಯತಿ, ನೇಕ್ಷ್ಯತಃ, ನೇಕ್ಷ್ಯನಿ। ನೇಕ್ಷ್ಯಸಿ, ನೇಕ್ಷ್ಯಥಃ, 
ನೇಕ್ಷ್ಯಥ! ನೇಕ್ಷ್ಯಾಮಿ, ನೇಕ್ಸ್ಯಾವಃ, ನೇಕ್ಷ್ಯಾಮಃ। 

ಲೋಟ್‌- (ಅತ್ಮನೇಪ ದ)-ಉತ್ತಮಪುರುಷದಲ್ಲಿಯೂ ಇದೇ ಸೂತ್ರದಿಂದ 
ಲಘೂಪಧಗುಣ ನಿಷೇಧವಾಗಿದೆ. ಮತ್ತು ಬೇರೆಡೆಯಲ್ಲಿ “ಜಿತ್ವ'ದ ಕಾರಣದಿಂದ 
ಲಘೂಪಧಗುಣ ನಿಷೇಧವಾಗಿದೆ. 

ಆತ್ಮನೇಪದಿ ರೂಪಗಳು: ನೇಕ್ಷ್ಯತೇ, ನೇಕ್ಷ್ಯೇತೇ, ನೇಕ್ಷ್ಯನ್ನೇ। ನೇಕ್ಷ್ಯಸೇ, ನೇಕ್ಷ್ಯೇಥೇ, 
ನೇಕ್ಷದ್ವೇ। ನೇಕ್ಷ್ಯೇ, ನೇಕ್ಷಾ ವಹೇ, ನೇಕ್ಷಾ “ಹೇ 


ಲಜ್‌: (ಪರಸ್ಟೈಪದ) -ಉದಾ- ಅನೇನೇಕ್‌/ಅನೇನೇಗ್‌ - ಹಿಂದಿನಂತೆ "ನೇನಿಜ್‌' 
ರೂಪವು ಸಿದ್ಧವಾದಮೇಲೆ ಧಾತುವಿನ ಪೂರ್ವದಲ್ಲಿ "ಅಟ್‌' ಆಗಮ ಬಂದು 
ಪ್ರಥಮಪುರುಷ ಏಕವಚನದಲ್ಲಿ ಅನೇನಿಜ್‌4ತ್‌ ಎಂದಿದ್ದಾಗ, ಲಘೂಪಧಗುಣ ಮತ್ತು 
ಅಪ್ಪಕ್ತವಾದ “ತ್‌' ಕಾರಕ್ಕೆ “ಹಲ್ವಾ ಟ್ಯೋದೀರ್ಫಾತ್‌ ಸುತಿಸ್ಕಪೃಕ್ಷಂಹಲ್‌” ಎಂಬುದರಿಂದ 
ಲೋಪ ಬಂದು “ಚೋಃ ಕುಃ” ಎಂಬುದರಿಂದ *“ಜ್‌' ಕಾರಕ್ಕೆ ಕುತ್ಸ(ಗ್‌) ಬಂದು 
“ವಾವಸಾನೇ” ಎಂಬುದರಿಂದ ವೈಕಲ್ಪಿಕ ಚರ್ತ್ವ(ಕ್‌) ಬ೦ದು, ಅನೇನೇಕ್‌, ಅನೇನೇಗ್‌ 
ಎಂಬ ರೂಪಗಳು ಸಿದ್ಧವಾಗುತ್ತವೆ. 'ಮಧ್ಯಮಪುರುಷ ಏಕವಚನದಲ್ಲಿಯೂ ಇವೇ 
ರೂಪವಾಗಿದೆ. 

ಉದಾ 1) ಅನೇನಿಜುಃ- ಪ್ರಥಮಪುರುಷ ಬಹುವಚನದಲ್ಲಿ *ಸಜಭ್ಯಸವಿದಿದ್ದ್ತ” 
ಎಂಬುದರಿಂದ “ಜುಸ್‌'(ಉಃ) ಆದೇಶ ಬಂದು ಅನೇನಿಜುಃ ಎಂಬ ರೂಪವಾಗಿದೆ. 
2) ಉದಾ- ಅನೇನಿಜಮ್‌- ಉತ್ತಮಪುರುಷ ಏಕವಚನದಲ್ಲಿ "ಮಿಪ್‌' ಗೆ "ಅಮ್‌' 
ಆದೇಶ ಬಂದು ಪ್ರಕೃತ ಸೂತ್ರದಿಂದ ಗುಣ ನಿಷೇಧವಾಗಿ ಅನೇನಿಜಮ್‌ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ರೂಪಗಳು:ಅನೇನೇಕ್‌/ಅನೇನೇಗ್‌, ಅನೇನಿಕ್ತಾಮ್‌, ಅನೇನಿಜುಃ ಅನೇನೇಕ್‌/ 
ಅನೇನೇಗ್‌, ಅನೇನಿಕ್ತಮ್‌, ಅನೇನಿಕ್ಷ ಅನೇನಿಜಮ್‌, ಅನೇನಿಜ್ವ, ಅನೇನಿಜ್ನ 

ಲಜತ್‌ (ಆತ್ಮನೇಪದ): ಸೂಚನೆ: ಇಲ್ಲಿ ಜಿದ್ವದ್ಭಾವದಿಂದ ಎಲ್ಲ ರೂಪಗಳಲ್ಲೂ 
ಗುಣನಿಷೇಧ ಬರಿದಿದೆ. 

ರೂಪಗಳು: ಅನೇನಿಕ್ಟ, ಅನೇನಿಜಾತಾಮ್‌, ಅನೇನಿಜತ। ಅನೇನಿಕ್ಕಾಃ, 
ಅನೇನಿಜಾಥಾಮ್‌, ಅನೇನಿಗ್ನ ಎರ್‌! ಅನೇನಿಜಿ, ಅನೇನಿಜ್ವಹಿ, ಅನೇನಿಜ್ಮಹಿ। 


ತಿಐನ್ನೇ ಜುಹೋತ್ಯಾದಯಃ (ಆತ್ಮನೇಪದಿ ರೂಪಗಳು) 775 


ವಿಧಿಲಿಜಕ್‌-(ಪರಸ್ಥೆ ಒಪದ)- ಇಲ್ಲಿ ಯಾಸುಟ್‌ ಗೆ ಜಿದ್ದದ್ಧಾವ ಬರುವುದರಿಂದ 
ಲಘೂಪಧಗುಣ ಬರುವುದಿಲ್ಲ. 

ರೂಪಗಳು: ನೇನಿಜ್ಯಾತ್‌, ನೇನಿಜ್ಯಾತಾಮ್‌, ನೇನಿಜ್ಯುಃ ನೇನಿಜ್ಯಾಃ, ನೇನಿಜ್ಯಾತಮ್‌, 
ನೇನಿಜ್ಯಾತ। ನೇನಿಜ್ಯಾಮ್‌, ನೇನಿಜ್ಯಾವ, ನೇನಿಜ್ಯಾಮ। 

ಆತ್ಮನೇಪ ದ-ಇಲ್ಲಿ ಎಲ್ಲ ಪ್ರತ್ಯಯಗಳೂ ಜಿತ್‌ ಆಗಿರುವುದರಿಂದ ಎಲ್ಲಿಯೂ 
ಲಘೂಪಧಗುಣ ಬರುವುದಿಲ್ಲ. 

ರೂಪಗಳು: ನೇನಿಜೀತ, ನೇನಿಜೀಯಾತಾಮ್‌, ನೇನಿಜೀರನ್‌। ನೇನಿಜೀಥಾಃ, 
ನೇನಿಜೀಯಾಥಾಮ್‌, ನೇನಿಜೀದ್ವಮ್‌। ನೇನಿನಿಜೀಯ, ನೇನಿಜೀವಹಿ, ನೇನಿಜೀಮಹಿ। 

ಆಶೀರ್ಲಿಜಕ್‌: (ಪರಸ್ಮೈಪದ): ಇಲ್ಲಿ "ಯಾಸುಟ್‌' ಪ್ರತ ್ಯೈಯವು ಕಿದ್ದದ್ದಾವ 
ಹೊಂದುವುದರಿಂದ "ಲಘೂಪಧಗುಣ' ಬರುವುದಿಲ್ಲ. 

ರೂಪಗಳು: ನಿಜ್ಯಾತ್‌, ನಿಜ್ಯಾಸ್ತಾಮ್‌, ನಿಜ್ಯಾಸುಃ। ನಿಜ್ಯಾಃ, ನಿಜ್ಯಾಸ್ತಮ್‌, ನಿಜ್ಯಾಸ್ತ 
ನಿಜ್ಯಾಸಮ್‌, ನಿಜ್ಯಾಸ್ಟ' ನಿಜ್ಯಾಸ್ಮ 

ಆತ್ಮನೇಪದ ರೂಪಗಳು: ನಿಕ್ಷೀಷ್ಟ, ನಿಕ್ಷೀಯಾಸ್ತಾಮ್‌, ನಿಕ್ಷೀರನ್‌। ನಿಕ್ಷೀಷ್ಠಾಃ, 
ನಿಕ್ಷೀಯಾಸ್ಥಾಮ್‌, ನಿಕ್ಷೀದ್ವಮ್‌। ನಿಕ್ಷೀಯ, ನಿಕ್ಷೀವಹಿ, ನಿಕ್ಷೀಮಹಿ। 

(ಅಪ್‌ ಗೆ ವಿಕಲ್ಪರೂಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 629.ಇರಿತೋ ವಾ (3.157) 

ವೃತ್ತಿ - ಇರಿತಃ ಧಾತೋಃ ಚ್ಲೇಃ ಅಜ್‌ ವಾ ಪರಸ್ಥೆ ಹೈಪದೇಷು। ಅನಿಜತ್‌। 
ಅನೈಕ್ಷೀತ್‌। ಅನಿಕ್ತ ಅನೇಕ್ಷ್ಯತ್‌। ಅನೇಕ್ಷ್ಯತ। 

ಇತಿ ಜುಹೋತ್ಕ್ಯಾದಯಃ ತೃತೀಯ ಗಣಃ ಸಮಾಪ್ತಃ॥ 

ಪ. ಛೇ - ಇರಿತಃ ವಾ 

ಅ.ವ್ಯ. - “ಧಾತೋರೇಕಾಚೋ ಹಲಾದೇಃ ಕ್ರಿಯಾಸಮಭಿಹಾರೇ ಯಜ್‌” 
ಎಂಬ ಸೂತ್ರದಿಂದ “ಧಾತೋಃ' ಎಂಬ ಪದವೂ “ಚ್ಲೇಃ ಸಿಚ್‌” ಎಂಬ ಸೂತ್ರದಿಂದ 
"ಜ್ಲೇಃ' ಎಮ ಪದವೂ “ಅಸ್ಯತಿವಕ್ತಿಖ್ಯಾತಿಭ್ಯೋಂಜ್‌” ಎಂಬ ಸೂತ್ರದಿಂದ "ಅಜ್‌' 
ಎಂಬ ಪದವೂ ಮತ್ತು “ಪುಷಾದಿದ್ಯುತಾದ್ಯ್‌ಲೃದಿತಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ 

ಸ್ಮೈಪದೇಷು' ಎಂಬ ಪದವೂ ಅನುವೃತ್ತವಾಗುತ್ತವೆ. ಇಲ್ಲಿ “ಇರ್‌' ಎಂಬುದನ್ನು 
ಇತ್‌ ಆಗಿ ಉಳ್ಳ ಧಾತುವನ್ನು "ಇರಿತ್‌' ಧಾತುವೆಂದು ಕರೆಯುತ್ತಾರೆ. 

ಅರ್ಥ - ಪರಸೆ ಕೈಪದ ಪ್ರತ್ಯಯಗಳು ಪರದಲ್ಲಿದ್ದಾಗ "ಇರ್‌' ಎಂಬುದನ್ನು "ಇತ್‌ 
ಸಂಜ್ಞೆಯಾಗಿಯುಳ್ಳ ಹಖವಿಗಿಂತ ಪರದಲ್ಲಿರುವ ಚ ಗೆ "ಅಜ್‌' ಆದೇಶವು ವಿಕಲ್ಪವಾಗಿ 
ಬರುವುದು. 

ಲುಜ್‌: (ಪರಸ್ಕೈಪದ): "ಣಿಜಿರ್‌' ಧಾತುವಿನಲ್ಲಿ "ಇರ್‌' ಇದು “ಇತ್‌' ಆಗಿರುವುದರಿಂದ 
ಣಿಜ್‌ (ನಿಜ್‌) ಮಾತ್ರ ಉಳಿಯುತ್ತದೆ. ಇದರಿಂದ ಈ "ಲ್‌' ಕಾರದಲ್ಲಿ ವಿಕಲ್ಲದಿಂದ 


776 ಲಘುಸಿದ್ಧಾಂತ ಕೌಮುದೀ 


“ಅಜ್‌' ಆದೇಶವು ಬರುತ್ತದೆ. 

ಉದಾ- ಅನಿಜತ್‌ - ಪ್ರಥಮಪುರುಷ ಏಕವಚನದಲ್ಲಿ ನಿಜ್‌+ತಿಪ್‌(ತಿ) ಎಂದಿದ್ದಾಗ, 
“ಇತಶ್ನ” ಎಂಬುದರಿಂದ “ಇ' ಕಾರಕ್ಕೆ ಲೋಪ ಬಂದು ನಿಜ್‌--ತ್‌ ಎಂದಿದ್ದಾಗ 
ಧಾತುವಿನ ಪೂರ್ವದಲ್ಲಿ ಅಡಾಗಮವು, ಮತ್ತು ಅದರ ಪರದಲ್ಲಿ “ಜ್ಲೆ' ಬಂದಾಗ, 
ಅನಿಜ್‌*ಚ್ಲಿ*ತ್‌ ಎಂದಿರುತ್ತದೆ. "ಚಿ'ಗೆ "ಸಿಚ್‌' ಬರಬೇಕಾಗಿದ್ದಾಗ, ಅದನ್ನು ಬಾಧಿಸಿ 
ಪ್ರಕೃತ ಸೂತ್ರದಿ೦ದ "ಅಜ್‌' ಪ್ರತ್ಯಯವು ವೈಕಲ್ಪಿಕವಾಗಿ ಬಂದು ಅನಿಜ್‌*-ಅ(ಅಜ್‌)*ತ್‌ 
ವಅನಿಜತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. "ಅಜ್‌' ಬಾರದ ಪಕ್ಷದಲ್ಲಿ “ಅಸ್ತಿ 
ಸಿಜೋಶಪ್ಶಕ್ತೇ” ಎಂಬುದರಿಂದ "ಈಟ್‌' ಎಂಬುದು ಅಪೃಕ್ಷವಾದ "ತ್‌' ಕಾರಕ್ಕೆ 
ಆದ್ಯವಯವವಾಗಿ ಬಂದು ಅನಿಜ್‌*ಸಿಚ್‌(ಸ್‌)4ಈ4+ತ್‌ ಎಂದಿರುತ್ತದೆ. 
“ವದವ್ರಜಹಲನ್ನಸ್ಕಾಚಃ” ಎಂಬ ಸೂತ್ರದಿಂದ "ನಿ' ಯಲ್ಲಿರುವ “ಇ' ಕಾರಕ್ಕೆ ವೃದ್ಧಿ(ನೈ) 
ಬಂದು “ಜ್‌' ಕಾರಕ್ಕೆ ಕುತ್ಸ(ಗ್‌) ಬಂದು ಅದಕ್ಕೆ ಚರ್ತ್ವದಿಂದ 'ಕ್‌' ಬಂದು "ಸ್‌ ಕಾರಕ್ಕೆ 
ಷತ್ವ ಬಂದು *್‌' "ಷ್‌' ಗಳು ಸೇರಿ "ಕ್ಲ' ಆಗಿ ಅನೈಕ್ಷೀತ್‌ ಎಂಬರೂಪವು ಸಿದ್ಧವಾಗುತ್ತದೆ. 

ರೂಪಗಳು: “ಅಜ್‌' ಬಂದ ಪಕ್ಷದಲ್ಲಿ ಅನಿಜತ್‌, ಅನಿಜತಾಮ್‌, ಅನಿಜನ್‌। ಅನಿಜಃ, 
ಅನಿಜತಮ್‌, ಅನಿಜತ। ಅನಿಜಮ್‌, ಅನಿಜಾವ, ಅನಿಜಾಮ। 

“ಅಜ್‌' ಬಾರದ ಪಕ್ಷದಲ್ಲಿ - ಅನೈಕ್ಷೀತ್‌, ಅನೈಕ್ತಾಮ್‌, ಅನೈಕ್ಷುಃ ಅನೈಕ್ಷೀಃ, 
ಅನೈಕ್ರಮ್‌, ಅನೈಕ್ಷ, ಅನೈಕ್ಷಮ್‌, ಅನೈಕ್ಷ್ವ, ಅನೈಕ್ಷ | 

ಆತ್ಮನೇಪದ: ಇಲ್ಲಿ “ಲಿಜ್‌ ಸಿಚಾವಾತ್ಮನೇಪದೇಷು” ಎಂಬ ಸೂತ್ರದಿಂದ "ಸಿಚ್‌' 
ಇದಕ್ಕೆ ಕಿದ್ದದ್ದಾವ ಬರೋಣದರಿಂದ ಗುಣ ಬಾರದೇ "ರುಲ್‌' ಪರದಲ್ಲಿದ್ದಾಗ ಮಾತ್ರ 
“ರುಲೋರುಲಿ” ಎಂಬ ಸೂತ್ರದಿಂದ "ಸಿಚ್‌' ನ "ಸ್‌' ಕಾರಕ್ಕೆ ಲೋಪ ಬರುತ್ತದೆ. 
ಮತ್ತು ಆತ್ಮನೇಪದದಲ್ಲಿ “ಅಜ್‌” ಬರುವದೇ ಇಲ್ಲ. 

ರೂಪಗಳು: ಅನಿಕ್ತ, ಅನಿಕ್ಷಾತಾಮ್‌, ಅನಿಕ್ಷತ। ಅನಿಕ್ಕ್ಯಾ, ಅನಿಕ್ಷಾಥಾಮ್‌, ಅನಿಗ್ಸ್ವಮ್‌। 
ಅನಿಕ್ಷಿ, ಅನಿಕ್ಷ್ವಹಿ, ಅನಿಕ್ಷ ಹಿ! 


ಲಜ್‌: (ಪರಸ್ಕೈಪದ) 
ರೂಪಗಳು: ಅನೇಕ್ಷ ತ್‌ ಅನೇಕ್ಷ ತೌಮ್‌, ಅನೇಕ್ಷ ಕನ್‌! ಅನೇಕ್ಷ pS ಅನೇಕ್ಷ ತಮ್‌, 
ಅನೇಕ್ಷ ತೆ! ಅನೇಕ್ಷ ಮ್‌, ಅನೇಕ್ಷಾ ವ. ಅನೇಕ್ಷಾ ಕಮ! 
ಆತ್ಮನೇಪದ: ರೂಪಗಳು: ಅನೇಕ್ಷ್ಯತ, ಅನೇಕ್ಷ್ಯೇತಾಮ್‌, ಅಮೇಕ್ಷ್ಮ್ಯನ್ನ ಅನೇಕ್ಷ ಚ್‌ 
ಅನೇಕ್ಷೆ ನೌಥಾಮ್‌, ಅನೇಕ್ಷ ಧಮ್‌ ಅನೇಕ್ಷ ಮ್‌. ಅನೇಕ್ಷಾ ಕವ. ಅನೇಕ್ಷಾ ಕಮ! 
ಇಲ್ಲಿಗೆ ಜುಹೋತ್ಯಾದಿ ಪ್ರಕರಣ (14) ಮುಗಿಯುತು. 


ವಿದ್ಯಾವಾಚಸ್ಪತಿ ಡಾ। ಆರ್‌. ಸಡ್ಯನಾರಾಯಣನ್‌, ಡಿ.ಆಟ್‌.- 
1936ರಲ್ಲಿ ಮದ್ರಪುರಿಯಲ್ಲ ಜನಿಸಿದ ಇವರು, ಅಲ್ಲಯೇ 
ವಿವೇಕಾನಂದ ಕಲಾ ಶಾಲೆಯಲ್ಲ ಜ.ಎ. ಆನರ್ಸ್‌ ಮತ್ತು 


ದ್ವೈತ-ಅದ್ವೈತ- ವಿಶಿಷ್ಟಾದ್ವೈತ ವೇದಾಂತ ಮತ್ತು ನ್ಯಾಯ, 
ಅಲಂಕಾರ ಶಾಸ್ತ್ರಗಳನ್ನೂ ಅಧ್ಯಯನ ಮಾಡಿದರು. ಇವರ 
ವಿದ್ಯಾಗುರುಗಳಲ್ಲಿ ಪ್ರಸಿದ್ಧರಾದವರು ವಿದ್ಯಾಸಾಗರ ಪ್ರೊ. 


: (ಮನ್ನಾ ರಗುಡಿ), "ಅದ್ವೈತ pac Se ವರಗೂರು ಕಲ್ಯಾಣ 
ಸುಂದರ ಶಾಸ್ತ್ರಿ ಹಾಗೂ ಶಾಸ್ತ್ರರತ್ನಾ ಕರ ಪೋಟಹಿ ರಾಮಶಾಸ್ತಿ, ಡಾ| ವಿ. ರಾಘವನ್‌, ಡಾ! ಟ.ಎಂ.ಪಿ. 
ಮಹಾದೇವನ್‌, ಡಾ ಎಂ. ಜಾ ಚಾರ್‌ ಮುಂತಾದವರು. ಏಳು ಭಾಷೆಗಳನ್ನು ಬಲ್ಲ ಇವರ 
ಸಂಸ್ಕೃತ ಕವಿತಾರಚನೆಗೆ ಅವರು ರಚಿಸಿ ಸಮರ್ಪಿಸಿರುವ ಅಭನಂದನಾ ಪತ್ತಗಕೇ ಸಾಕ್ಷಿ. 
ಬಾಲ್ಯದಿಂದಲೇ ಸಂಸ್ಥೃತ ಮಾತನಾಡುವುದರಲ್ಲ ಪರಿಣತೆ ಹೊಂದಿ, ಮದ್ರಾಸ್‌ ಇಂಟರ್‌- 
ಕಾಲೇಜಿಯೇಟ್‌ ಡಿಬೇಟ್‌ನಲ್ಲ ದ್ವಿತೀಯ ಸ್ಥಾನ ಪಡೆದವರು. 'ನೀಲಕಂಠವಿಜಯ ಚಂಪೂ' ಕಾವ್ಯವನ್ನು 
1987ರಲ್ಲ ಕನ್ನುಡಕ್ಕೆ ಅನುವಾದ ಮಾಡಿದ್ದಾರೆ. 78ನೆಯ ವಯಸ್ಸಿನಲ್ಲ ಫಿಲಾಸಫಿ ಎಂ.ಎ ಪದವಿ 


ho 


ಎಂ.ಎ.(ಸಂಸ್ಕೃತ) ಪದವಿ ಪಡೆದರು. ತ್ರಿಮತಸ್ಥ ಪಂಡಿತರಲ್ಲೂ : 


ಕೆ.ಎಲ್‌.ವಿ. ಶಾಸ್ತ್ರಿ, ಪಂಡಿತರತ್ನ ಎ.ಆರ್‌. ಕೃಷ್ಣಮಾಚಾರ್‌ ' 


ಪಡೆದರು. ಡಾ ಮುಂಡರಗಿ ರಂಗನಾಥಾಚಾರ್ಯರಲ್ಲ "ನ್ಯಾಯಸುಧಾ ಮಂಗಳ'ವನ್ನು ಮಾಡಿ, : 


ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ 1೦೦8 ಶ್ರೀ ಸತ್ಯಾತೃತೀರ್ಥರಲ್ಲ ಮಂಗಳ ಮಹೋತ್ಸವವನ್ನು 
ಮಾಡಿರುವರು. "ದ್ವೈತಶಾಸ್ತ್ರೇ ಅಭನವ ಅನ್ಯಥಾಖ್ಯಾತಿವಾದ' ಎಂಬ ಪೌಢಪ್ರಬಂಧವನ್ನು gk 
ಕರ್ನಾಟಕ ಸಂಸ್ಕೃತ ವಿವಿಯಿಂದ ಡಿ.ಅಟ್‌. ಪದವಿ ಪಡೆದರು. ಮದ್ರಾಸಿನಲ್ಲ ಸರ್ಕಾರಿ ಹೋ ಟ್‌ 
 ಮ್ಯಾನುಸ್ಥಿಪ್ಸ್‌ ಲೈಬ್ರರಿಯಲ್ಲಿ ಸಹಾಯಕ ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸಿದರು. 1967ರಿಂದ 1959ರ 
ವರೆಗೆ ಕಾರವಾರದಲ್ಲಿ ಸರ್ಕಾರಿ ಪ್ರಥಮದರ್ಜೆ ಕಲಾಶಾಲೆಯಲ್ಲ ಸಂಸ್ಕೃತ ರೀಡರ್‌ ಆಗಿ, ಸವಣೂರಿನ 
ಪ್ರಥಮದರ್ಜೆ ಕಾಲೇಣನಲ್ಲ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಸಿ 19೨4ರಲ್ಲ ನಿವೃತ್ತರಾದರು. ಪ್ರಸ್ತುತ 
ಧಾರವಾಡದಲ್ಲ ನೆಲೆಸಿ ಸಂಸ್ಕೃತ ಭಾಷೆ ಮತ್ತು ವ್ಯಾಕರಾಣಾದಿ ಶಾಸ್ತ್ರಗಳ ಅಧ್ಯಾಪನ ಹಾಗೂ ಸಂಸ್ಕೃತ 
ನಾಟಕಗಳಲ್ಲ ಶಿಷ್ಯರ ಹೊತೆಗೆ ಸ್ವತಃ ಭಾಗವಹಿಸುತ್ತ ಸಂಸ್ಕೃತ ಮಾತೆಯ ಸೇವೆಯನ್ನು ಸಲ್ಪಸುತ್ತಿದ್ದಾರೆ. 


ಡಾ| ಶ್ರೀವತ್ಪಾಚಾರ್ಯ ಕೋದಂಡಿ: ತಮ್ಮ ತಂದೆಯವರಾದ ಪಂ॥ 
ವಾಸುದೇವಾಚಾರ್ಯ ಕೋದಂಡಿಯವರಲ್ಲ ಶಬ್ದ, ಕೋಶ, 
ಕಾವ್ಯ, ಸಾಹಿತ್ಯ, ಲಘುಸಿದ್ಧಾನ್ತ ಕೌಮುದೀ ಅಧ್ಯಯನ ಮಾಡಿ 
ನಂತರ ಮುಂಬೈ ಸತ್ಯಧ್ಯಾನ. ವಿದ್ಯಾಪೀಠದ ಕುಲಪತಿ ಸರ್ವಶಾಸ್ತ್ರ 
ವಿಶಾರದ ಪಂ॥ ವಿದ್ಯಾಸಿಂಹಾಚಾರ್ಯ ಮಾಹುಆಯವರಿಂದಲೇ 
ವ್ಯಾಕರಣ ಶಾಸ್ತ್ರದಲ್ಲಿ ಅಭರುಚಿ- ಸ್ಫೂರ್ತಿ ಪಡೆದು, ಅವರಲ್ಲಯೇ 
"ಸಿದ್ಧಾನ್ಷಕೌಮುದೀ' ಗ್ರಂಥದ ಸಮಗ್ರ ಅಧ್ಯಯನ ಮಾಡಿದರು. | 
ಹೈದರಾಬಾದ್‌ನಲ್ಲ ಕಾಶೀ ಪಂಡಿತರಾದ ಬಾಲಾಜಿ ಶಾಸ್ತ್ರಿಗಳಲ್ಲ 
ನ್ಯಾಯಶಾಸ್ತ್ರದ ಪ್ರ ಪ್ರಮೇಯ ಗ್ರಂಥಗಳ ಅಧ್ಯಯನ ಮಾಡಿದರು. ಶ್ರೀ | 
ಸತ್ಯಪ್ರಮೋದ ವಿದ್ಯಾಪೀಠದ ಕುಲಪತಿಗಳಾದ ದೇವರ್ಷಿ ಪಂ॥ 
ವೇದವ್ಯಾಸಾಚಾರ್ಯ ಪಗಡಾಲ್‌ರವರಲ್ಲ ಹಾಗೂ ಉಪಕುಲಪತಿಗಳಾದ ಆಶುಕವಿ, ವೇದಾನ್ತಕೇಸರಿ 
ಪಂ॥ ಜಯತೀರ್ಥಾಚಾರ್ಯ ಪಗಡಾಲ್‌ರವರಲ್ಲ ವೇದಾನ್ತ ಅಧ್ಯಯನ ಮಾಡಿದರು. ಧಾರವಾಡದ 
ಖ್ಯಾತ ವಿದ್ವಾಂಸರಾದ ವಿದ್ಯಾವಾಚಸ್ಪತಿ ಡಾ। ಆರ್‌. ಸತ್ಯನಾರಾಯಣಾಜಾರ್ಯ ಟೊಣಪಿ ಇವರಲ್ಲ 
ಏಳು ವರ್ಷಗಳ ಕಾಲ ಮಹಾಭಾಷ್ಯಾನ್ತ ವ್ಯಾಕರಣ- -ಅಲಂ೦ಕಾರ ಬಪ್ಪ ಅಧ್ಯ ಯನ ಮಾಡಿ. ಅವರ 
ಮಾರ್ಗದರ್ಶನದಲ್ಲಯೇ ಸರ್ವಾಂಗೀಣ ಅಭಿವೃದ್ಧಿ ಹೊಂದಿದರು. ಇದ್ದ ತಶಾಸ್ರ ಸತ್ಯತ್ವ- ಮಿಥ್ಯಾತ್ರ 
ವಿಮರ್ಶಃ' ಎ೦ಬ "'ಪ್ರೌಢಪ್ರಬಂಧ ಮಂಡಿಸಿ ವಾರಾಣಸಿ ಕಾಶಿ ವಿದ್ಯಾಪೀಠದಿಂದ ಡಾಕ್ಟರೇಟ್‌ ಪದವಿ 
ಪಡೆದರು. ಧಾರವಾಡದ ಖ್ಯಾತ ಷಟ್‌ಶಾಸ್ತ್ರ ಸ್ರ ವಿದ್ವಾಂಸರಾದ ಪಂಡಿತಕೇಸರಿ ಡಾ| ರಂಗನಾಥಾಚಾರ್ಯ 
ಮುಂಡರಗೀಯವರಲ್ಲ ತರ್ಕಶಾಸ್ತ್ರದ ವಾದಗ್ರಂಥ ಹಾಗೂ ಪ್ರಾಚೀನ ಕ್ರಮದಿಂದ ದ್ದೆ ತಿತವೇದಾನ್ತದ 
'ಶ್ರೀಮನ್ಯಾಯಸುಧಾ' ಗ್ರಂಥಗಳ ಅಧ್ಯಯನ ಮಾಡಿದರು. ಪ್ರಕೃತ ದೇವನಗರಿಯ ರಾಷ್ಟ್ರೋತ್ಥಾನ i 
ವಿದ್ಯಾಕೇಂದ್ರದಲ್ಲ ಸಂಸ್ಕೃತ ಪ್ರಾಧ್ಯಾಪಕರು ಹಾಗೂ ವಿಭಾಗ ಮುಖ್ಯಸ್ಥರಾಗಿ ಸೇವೆ ಸಲ್ಲಸುತ್ತಿದ್ದಾರೆ. | 


gs 


ಪ್‌ m 1 


ಬ 
Kp 
$$, 
ಕೆ ಜೆ 
ಶ್ರೀ ವರದರಾಜ ವಿರಚಿತ ತೆ್‌ ವ್‌ 
ಲಘುಸಿದಾಂಡ ಕೌಮುಕೆಳೆ* 
ಳೂ ಆಸೆ ಅ # ್ಥ 


(ತುಳಸೀ-ಕನ್ನಡ ವ್ಯಾಖ್ಯಾನ ಸಹಿತ) Wi 


ಸಣಷುಟ-ಣ 


(ಉತ್ತರಾರ್ಧದ 15ನೇ ಪ್ರಕರಣ "ದಿವಾದಯಃ'ದಿಂದ 
6೦ನೇ ಪ್ರಕರಣ "ಸ್ವೀ ಪ್ರತ್ಯಯಾಃ' ವರೆಗೆ) 


ಪ್ರಧಾನ ಸಂಪಾದಕರು 
ಶ್ರೀ ಶ್ರೀ ಶ್ರೀ ಅದ್ದಯಾನಂದೇಂದ್ರ ಸದಸ್ಥತೀ ಸ್ಥಾಮಿಗಳವರು 


ಕನ್ನಡಾನುವಾದ 
ಡಾ| ಆರ್‌. ಸತ್ಯನಾರಾಯಣಾಚಾರ್ಯ ಟೊಣಪಿ 
M.A. Sanskrit, M.A. Philosophy, D.Litt. (Vidya Vachaspati) 


ಡಾ| ಶ್ರೀವತ್ಸಾಚಾರ್ಯ ವಿ. ಕೋದಂಡಿ, 
Vyakarana Vidwan, M.A., B.Ed., Ph.D. 


ಸಂಪಾದಕರು 
ಡಾ| ಶ್ರೀಮತಿ ಸುಜಾತ, ಎಂ.ಎನ್‌. 
M.A. Sanskrit, Ph.D., PG Diploma in Jainalogy 


ಡಾ॥ ಶ್ರೀಮತಿ ಸುಧಾ ಎಚ್‌.ಎಸ್‌. 
M.Com, M.A. Sanskrit Ph.D. 


ಪ್ರಕಾಶಕರು ೬ 
ಸಚ್ಚಿದಾನಂದ ಅದ್ವೈತಾತ್ರಮ ಟ್ರಸ್ಟ್‌ (ರಿ.) 
ನಂ. 155, 6ನೇ ಅಡ್ಡರಸ್ತೆ, 19ನೇ ಮುಖ್ಯ ರಸ್ತೆ, 


ರಾಜಾಜಿನಗರ 1ನೇ 'ಎನ್‌' ಬ್ಲಾಕ್‌, ಬೆಂಗಳೂರು-10. 
ಇ-ಮೇಲ್‌: advaitashrama@gmail.com 


SRI VARADARAJA’'S LAGHU SIDDANTHA 
KOUMUDI: (with Tulasi Kannada Translation). 
Editor-in-Chief: Sri Sri Sri Adwayanandendra 
Saraswathi Swami. Kannada Translation by: 
Dr. R. Satyanarayanana Acharya Tonapi & 
Dr. Srivatsacharya V. Kodandi. Edited by: 
Dr. Smt. Sujatha M.N. and Smt. Sudha H.S. 
Published by: Sacchidananda Advaita 
Ashrama Trust (೧), No. 155, 6th Cross, lst ‘N’ 
Block, Rajaji Nagar, Bangalore-560 010. 
Ph.: 9036073505. Volume-2 pp: viii+792=800 


1/8 Demy 80 gsm NS Maplitho. Case Binding 
First Impression: 2018 
Copies: 1000 Nos. 
© Publisher 
Price: ₹ 800/- 
Printed by: 
Achyuta Sankethi, 
Omkar Hi-Prints 
# 31, 4th Cross, Nethaji Road, 


T.R. Nagar, Bangalore-560028. 
(M) 9448086811/9480184985 


ಮೊದಲ ಮಾತು 


ಪ್ರಿಯ ವಾಚಕ ವೃಂದವೇ, ತಮಗೆಲ್ಲರಿಗೂ 
ನಾರಾಯಣ ಸ್ಮರಣೆಗಳು. ಬಹುದಿನಗಳಿಂದ ನಾನು 
ಕನವರಿಸುತ್ತಿದ್ದ ನನ್ನ ಆಶೆಯು ಇಂದು 
ನನಸಾಗುತ್ತಿದೆ. 

ಸಂಪೂರ್ಣ ಸಿದ್ಧಾಂತ ಕೌಮುದಿಯು ಕನ್ನಡಕ್ಕೆ 
ಅನುವಾದವಾಗ ಬೇಕು. ಅದು ತುಂಬ 
ಸರಳವಾಗಿಂಶೂ, ಸುಲಲಿತವಾಗಿ೦ರರೂ 
ಸರ್ವರಿಗೂ ಸುಗಮವಾಗಿಯೂ ಇರಬೇಕೆಂದು 
ನನ್ನ ಹೆಬ್ಬಯಕೆಯಾಗಿತ್ತು. ಅದಕ್ಕೆ ಸರಿಯಾದ, 
ತಕ್ಕ ಯೋಗ್ಯ ವಿದ್ವಾಂಸರನ್ನು ಅನ್ವೇಷಣೆ 
ಮಾಡುತ್ತಿದ್ದೆನು. ಈಗ ಸುಮಾರು ನಾಲ್ಕೈದು 
ವರ್ಷಗಳ ಹಿಂದೆ ಒಂದು ವೇದಾಂತ ಸಪ್ತಾಹಕ್ಕಾಗಿ 
ನಾನ ಧಾರವಾಡಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಮತ್ತೂರಿನವವರೇ ಆದ ಸಾತಕ 
ದಂಪತಿಗಳಾದ i ಸುಜಾತಾ ಎಂ. ಎನ್‌. ಮುಕುಂದ ಎಲ್‌.ಕೆ ಅವರ ಮನೆಯಲ್ಲಿ 
ತ ರ ಮನೆಗೆ ಅದೇ ಊರಿನವರಾದ ವಿದ್ವಾನ್‌ ಶ್ರೀ 
ಅವರ ಪರಿಚಯವಾಯಿತು. ಅವರು ಅತ್ಯಂತ ಸಾತ್ವಿಕರು 
ು. ಅವರ ಹತ್ತಿರ ಈ ವ್ಯಾಕರಣದ ಅನುವಾದದ ವಿಷಯವಾಗಿ 


ಸು. ಅಂದು ಆವರು ಬಹಳ ಸಂತೋಷದಿಂದ ಒಪಿಕೊಂಡರು. 
ನನಗೂ ತುಂಬಾ la 


> 
ಲ 
C 

> 
ಜ 


ಆ ೭4 

ಇ 

14 

೭ 

8) 

| 

೧ 

fl ೪ 4% 

& q ನೆ (೧೬೦ 


ಆದರೆ 'ಶ್ರೇಯಾಂಸಿ ಬಹು ವಿಘಾನಿ' ಎಂಬ ಪ್ರಾಚಿನೋಕ್ತಿಯಿಂದ ಈ ಅನುವಾದದ 
ಕೆಲಸವು ಕೂರ್ಮಗತಿಯಲ್ಲಿ ನಡೆಯಿತು. ನಾನು ಈ ಅನುವಾದದ ಕೆಲಸ ಎಲ್ಲಿಗೆ 
ಬಂತು ಎಂದು ದೂರವಾಣಿ ಮಾಡಿದಾಗಲೆಲ್ಲ ಅವರಿಗೆ ತುಂಬಾ ಸಂಕೋಚವೂ 
ಮುಜುಗರವೂ ಆಗುತ್ತಿತ್ತು. ನಿಜವಾಗಲೂ ಆಚಾರ್‌ರವರು ತು೦ಬಾ ನಿಯತ್ತಿನವರು. 
ಖಂಡಿತವಾಗಿಯೂ ಅವರು ನನ್ನ ವಿಷಯಕ್ಕೆ ಅನ್ಯಥಾ ಭಾವಿಸಬಾರದೆಂದು "ಅವರಲ್ಲಿ 
ಕೇಳಿಕೊಳ್ಳುತ್ತೇನೆ. ಈ ಇಳಿವಯಸಿನಲ್ಲಿಯೂ ಯಾವ ಹೆಚ್ಚಿನ ಸಹಾಯವಿಲ್ಲದೆ ಅವರು 
ಈ ಗ್ರಂಥವನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ. ಆದರೆ ನಮ್ಮ ಅಪೇಕ್ಷೆಯಂತೆ 
ಸಿದ್ಧಾಂತ ಕೌಮುದಿಯ ಅನುವಾದವಾಗಲಿಲ್ಲ. ಲಘುಸಿದ್ಧಾಂತ ಕೌಮುದೀಯ 
ಅನುವಾದವನ್ನು ಮಾ ರಾಡಿಕೊಟ್ಟಿದ್ದಾರೆ. ಅವರಿಗೆ ನ ನಮ್ಮ ಸಂಸ್ಥೆಯ ವತಿಯಿಂದ ತುಂಬಾ 
ಆಭಾರಿಯಾಗಿರುತೇನೆ. ಅವರ ವ್ಯಕ್ತಿತ್ವವನ್ನು ಎಷ್ಟು 'ಕೊಂಡಾಡಿದರೂ ಕಡಿಮೆಯೇ. 
ಸದೆ ವಾಚಕರು: ಈ ಲಘುಸಿದ್ಧಾ೦ತ ಕೌಮುಲೀಂದಲೇ ತೃಪ್ತರಾಗಬೇಕೆಂದು 


V 


ಹಿಂದೆ ವಿದ್ವಾನ್‌ ಶ್ರೀ ವಿಷ್ಣುಮೂರ್ತಿಭಟ್ಟರವರು 1956ರಲ್ಲಿ ಲಘುಸಿದ್ದಾಂತ 
ಕೌಮುದಿಯನ್ನು ಕನ್ನ ಡಕ್ಕೆ ಅನುವಾದ ಮಾಡಿದ್ದರು. ಅವರು ಸಿದ್ಧಾಂತ ಕೌಮುದಿಯನ್ನೂ 
ಸಹ ಅನ ಸಟಟ ಪ್ರಾರಂಭಿಸಿ ಕಾರಕಾಂತದವರೆಗೆ” ಮಾತ್ರ ಮಾಡಿದ್ದರು. 
ಆಮೇಲೆ ಅದೂ ನಿಂತೇ ಹೋಯಿತು. ಪೂರ್ಣವಾಗಲೇ ಇಲ್ಲ. ಇಂದು ಆ ಗ್ರಂಥಗಳೂ 
ಉಪಲಬ್ಧ ವಾಗುತ್ತಿಲ್ಲ. ಅದೂ ಸಹ ವಿದ್ವತ್ಪೂರ್ಣವಾದ ಅನುವಾದವೇ ಆಗಿತ್ತು. ಆದರೆ 
ಶ್ರೀಮಾನ್‌ ಸತ್ಯನಾರಾಯಣ ಆಚಾರ್‌ರವರ ವಿವರಣೆಯು ಇನ್ನೂ ವಿಸ್ತಾರವಾದುದ್ದೆಂದು 
ಹೇಳಬಹುದು. ಉದಾಹರಣೆ, ದ ೈಷ್ಟಾಂತಗಳನ್ನು ಜಾಸ್ತಿಯಾಗಿ ಕೊಟ್ಟಿದ್ದಾರೆ. 
ವಿವರಣೆಯೂ ಸಹ ತುಂಬಾ ಚೆನ್ನಾ ಗಿದೆ. ಅವಶ್ಯವಾಗಿ ಇದರ ಉಪಯೋಗವನ್ನು 
ಕನ್ನಡನಾಡಿನವರು ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. 


ಈ ಲಘುಸಿದ್ದಾಂತ ಕೌಮುದಿಯು ಹಿಂದಿ, ತಮಿಳು, ತೆಲಗು, ಇಂಗ್ಲೀಷ್‌ ಮುಂತಾದ 
ಅನೇಕ ಭಾಷೆಗಳಲ್ಲಿ ಬಹಳ ಜನರು ಅನುವಾದಮಾಡಿದ್ದರೂ ಕನ್ನಡದಲ್ಲಿ ಮಾತ್ರ 
ತೀರ ವಿರಳವಾಗಿದೆ. ಈಗಿನ ಕಾಲದಲ್ಲಿ ಇದನ್ನು ಅಧ್ಯಯನ ಮಾಡುವವರೂ ಸಹ 
ತುಂಬಾ ಕಮ್ಮಿಯಾಗಿದ್ದಾರೆ. ಆದರೆ "ಮೀಮಾಂಸಾ ಪಾಣಿನೀಯಂ ಚ 
ಸರ್ವಶಾಸ್ತೋಪಕಾರಕಮ್‌' ಎಂಬ ಉಕ್ತಿಯನ್ನು ಮನಗಂಡರೆ ವೇದಾಂಗಗಳಲ್ಲಿಲ್ಲ 
ವ್ಯಾಕರಣವೆರಬುದು ಮೂರ್ಧನ್ಯಗ್ರಂಥವೆಂದು "ಕರೆಯಲ್ಪಡುತ್ತದೆ. ಈ ಶಾಸ್ತ್ರವನ್ನು 
ಕರಗತ ಮಾಡಿಕೊಳ್ಳುವವನಿಗೆ ನಮ್ಮ ಪ್ರಾಚೀನ ಸಮಸ್ತ. ಸಂಸ ತವಾಜ್ಯಯರಲ್ಲೆಲ್ಲ 
ಸುಲಭವಾದ ಪ್ರವೇಶವು ಸ ಸಾಧ್ಯವಾಗುತ್ತದೆ. ವೇದಗಳು, ಸ್ಮೃತಿಗಳು, ಪುರಾಣಗಳು. 
ಧರ್ಮಶಾಸ್ತ್ರಗಳು, ರಾಮಾಯಣ ಮಹಾಭಾರತಾದಿ ಗಂಥಗಳು, ಕಾವ್ಯನಾಟಕಾದಿಸಮಸ್ತ 
ಗ್ರಂಥಗಳೂ ಅರ್ಥವಾಗುತ್ತದೆ. ಆದ್ದರಿಂದ ಅವಶ್ಯವಾಗಿ ಪ್ರತಿಯೊಬ್ಬ ಮಾನವರು 
ಇದನ್ನು ಕಲಿಯಬೇಕು ಆದರೆ ವ್ಯಾಕರಣ ಅಧ್ಯಯನವು ಕ್ಷಿಷ್ಟಕರವಾದದ್ದು ಅದನ್ನು 
ಗುರುಗಳ ಸಮ್ಮುಖದಲ್ಲಿಯೇ ಕಲಿಯಬೇಕು. ಆದರೆ ಅಭ್ಯಾಸಿಗಳು ಹತ್ತಿರವಿರುವ 
ಯಾರನ್ನಾದರೂ ಗುರುಗಳನ್ನು ಹುಡುಕಿಕೊಂಡು 6 ತಿಂಗಳು ಅಥವಾ 1 ವರ್ಷಕಾಲ 
ಚೆನ್ನಾಗಿ ಅಭ್ಯಾಸವನ್ನು ಮಾಡಿದರೆ ಈ ಶಾಸ್ತ್ರವು ಕೈವಶವಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ. 
ಪ್ರಕೃತವಾದ ಈ ಲಘುಸಿದ್ಧಾಂತ ಕೌಮುದಿಯನ್ನೇ ಚೆನ್ನಾಗಿ ಕಲಿತರೆ ವ್ಯಾಕರಣದ 
ಬಹುಭಾಗವು ಜಿತವಾಗುವುದು. ಆದ್ದರಿಂದ ನಾವು “ಸದ್ಯಕ್ಕೆ ಇದನ್ನೇ ಮಾಡಿಸುತ್ತಿದ್ದೇವೆ. 

ಕೆಲವರು ಕಾಣಾದಂ ತಜಿ ಚ ಸರ್ವಶಾಸ್ತ್ರೋಪಕಾರಕಮ್‌ ಎಂದು 
ಶ್ಲೋಕವನ್ನು ಹೇಳುತ್ತಾರೆ. ಆದರೆ ಕಾಣಾದಶಾಸ್ತ್ರವು ಉಪಕಾಶಕವೆಂಬುದು ಹಸಿಸುಳ್ಳು. 
ಅದು ಬುದ್ಧಿಗೆ ಮಾರಕವೇ ಹೊರತು ಪೂರಕವಲ್ಲವೆಂಬುದು ಬೇರೆ ವಿಷಯ. 
ಮೊದಲ ಸಂಪುಟದಲ್ಲಿ ಪೂರ್ವಾರ್ಧದ 11 ಪ್ರಕರಣಗಳು ಹಾಗೂ ಉತ್ತರಾರ್ಧದ 
3 ಪ್ರಕರಣಗಳು; ದ್ವಿತೀಯ ಸಂಪುಟದಲ್ಲಿ ಉತ್ತರಾರ್ಧದ ಪ್ರಕರಣ 15ನೇ ಪ್ರಕರಣದಿಂದ 
ರಿ೦ದ 60ರ ವರೆಗೆ ಪ್ರಕರಣಗಳಿವೆ. 

ಸದ್ಯಕ್ಕೆ ಈ ಲಘುಸಿದ್ಧಾಂತ ಕೌಮುದಿಯಲ್ಲಿ ಒಟ್ಟು 60 ಪ್ರಕರಣಗಳಿವೆ. ಇವುಗಳಲ್ಲಿ 
ಮುಂದುಮುಂದಿನ ಪ್ರಕರಣಗಳಿಗೆ ಹಿಂದುಹಿಂದಿನ ಪ್ರಕರಣದ ಸಾಪೇಕ್ಷೆಯಿರುವುದರಿಂದ 


ಅನು 


Vili 
ಬಹುವೀಹಿ 
ದ್ವಂದ್ವ ಸಮಾಸ 
ಸಮಾಸಾಂತ 
ತದ್ಧಿತ ಪ್ರತ್ಯಯಾಃ 
ಅಪತ್ಯಾಧಿಕಾರಃ 
ರಕ್ತಾದ್ಯರ್ಥ:ಃ 
ಚಾತುರಾರ್ಥಿಕಾಃ 
ಶೈಷಿಕಾಃ 
ವಿಕಾರಾರ್ಥಕಾ: 
ಠಗಧಿಕಾರ: 
ಯದಧಿಕಾರ: 
ಛಯತೋರಧಿಕಾರಃ 
ಠಂಗಾಧಿಕಾರ: 
ತ್ವತಲೋರಧಧಿಕಾರ: 
ಭವನಾದ್ಯರ್ಥಕಾಃ 
ಮತ್ತರ್ಧೀಯಾ 


ಬಂಧಗಳು 

* ಪರಿಶಿಷ್ಟಮ್‌ 

* ಲಿಂಗಪರಿಚಯಃ 

* ಗಣಪಾಠ 

* ವಾರ್ತಿಕ ಸೂಚಿ 

* ಸೂತ್ರಗಳ ಅಕಾರಾದಿ 
* ಧಾತುಗಳ ಸೂಚಿ 


1241 
1259 
1267 
1272 
1279 
1306 
1322 
1329 
1360 
1365 
1373 
1378 
1382 
1387 
1396 
1408 
1420 
1432 
1445 
1454 


1491 
1493 
1500 
1504 
1508 
1559 


ಪ್ರಕರಣ-15 ಅಥ ವವಾದಯಃ (4ನೇ ಗಣ) 


ಸೂತ್ರಸಂಖ್ಯೆ 630 ರಿಂದ 645 ವರೆಗೆ 


ದಿವಾದಿ ಗಣದಲ್ಲಿ 140 ಧಾತುಗಳು ಇವೆ. ವರದರಾಜರು ಇವುಗಳಲ್ಲಿ 27 
ಧಾತುಗಳನ್ನು ರೂಪಸಿದ್ಧಿಗಾಗಿ ಆರಿಸಿಕೊಂಡಿದ್ದಾರೆ. 

ಪರಸ್ಮೈಪದಿ ಧಾತುಗಳು (12)-1.ದಿವು(ಕ್ರೀಡಿಸುವದು/ಜೂಜಾಡುವದು/ 
ಜಯಿಸಲಿಚ್ಛಿಸುವದು/ಹೊಳೆಯುವದು ಮತ್ತು ವ್ಯವಹರಿಸುವದು), 2. 
ಷಿವು(ಹೊಲಿಯುವದು) 3.ನೃತೀ(ನ್ಯ ೈತ್ಯಮಾಡುವದು) 4. ತ್ರಸೀ(ಹೆದರುವದು) 5. 
ಶೋ (ತೆಳ್ಳಗೆ ಮಾಡುವದು/ಶಸ್ತವನ್ನು ಮಸೆಯುವದು) 6. ಛೋ (ಕಟ್ಟಿಗೆ) 
ಕಡಿಯುವದು) ಕೆ ಷೋ(ನಾಶಮೌಡುವದು) 8. ದೋ((ಕಟ್ಟಿಗೆ) ಕಡಿಯುವದು) 
9. ವೇಧನಾ-(ಹೊಡೆಯುವದು) 10. ಪುಷ(ಪುಷ್ಟಿಗೊಳಿಸುವದು) 11. ಶುಷ 
(ಒಣಗಿಸುವದು) 12. ಣಶ(ನಾಶವಾಗುವದು) 

ಆತ್ಮನೇ ಪದಿ ಧಾತುಗಳು (13)- 13. ಷೂಜ (ಪ್ರಾಣಿಪ್ರಸವ/ಹಡೆಯುವದು) 
14. ದೂಜ(ದುಃಖಿತನಾಗುವದು/ಪರಿತಪಿಸುವದು) 15. ದೀಜ್‌(ಕ್ಷೀಣವಾಗುವದು) 
16. ಡೀಜ(ಆಕಾಶದಲ್ಲಿ ಹಾರುವದು) 17. ಪೀಜ(ಕುಡಿಯುವದು) 18. 
ಮಾಜ(ಅಳೆಯುವದು) 19. ಜನೀ (ಉತ್ಪನ್ನವಾಗುವದು) 20. ದೀಪೀ 
(ಹೊಳೆಯುವದು) 21. ಪದ(ಗತ್ಯರ್ಥ) 22. ವಿದ(ಇರುವದು) 23. 
ಬುಧ(ತಿಳಿಯುವದು) 24.ಯುಧ(ಯುದ್ಧಮಾಡುವದು) 25. ಸೃಜ(ತ್ಯಾಗಮಾಡುವದು) 

ಉಭಯಪದಿ ಧಾತುಗಳು(2)- 26. ಮೃಷ(ಸಹಿಸುವದು) 27. ಣಃ(ಕಟ್ಟುವದು) 

1. ದಿವು ಕ್ರೀಡಾ-ವಿಜಿಗೀಷಾ-ವ್ಯವಹಾರ-ದ್ಯುತಿ- -ಸ್ತುತಿ-ಮೋದ-ಮದ-ಸ್ವಪ್ನ- 
ಕಾನ್ನಿಇಗತಿಷು: ಕ್ರೀಡಿಸುವದು, ಗೆಲ್ಲಲು ಇಚ್ಛಿಸುವದು, ಕ್ರಯ-ವಿಕ್ರಯ ವ್ಯವಹಾರ, 
ಹೊಳೆಯುವದು, ಸ್ತೋತ್ರಮಾಡುವದು, ಪ್ರಸನ್ನವಾಗುವದು, ಉನ್ನತ್ತನಾಗುವದು, 
ಮಲಗುವದು, ಇಚ್ಛಿಸುವದು, ಗಮನ ಮಾಡುವದು. 

(ಶ್ಯನ್‌ ವಿಕರಣ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ - 63೦. ದಿವಾದಿಛ್ಯಃ ಶ್ಯನ್‌ (3.169) 

ವೃತ್ತಿ - ಶಪ್ಯೋಪವಾದಃ। (612) ಹಲಿ ಚ ಇತಿ ದೀರ್ಫ್ಥಃ । ದೀವ್ಯತಿ। ದೀವೃನ್ನಿ 
ದಿದೇವ। ದೇವಿತಾ। ದೇವಿಷ್ಯತಿ। ದೀವೃತು। ಅದೀವ್ಯತ್‌। ದೀವ್ಯೇತ್‌। ದೀವ್ಯಾತ್‌। ಅದೇವೀತ್‌। 
ಅದೇವಿಷ್ಯತ್‌। ಏವಂ 

2. ಷಿವು ತನ್ನುಸನ್ಹಾನೇ। 

3. ನೃತೀ। ಗಾತ್ರವಿಕ್ಷೇಪೆ। ನೃತ್ಯತಿ। ನನರ್ತ। ನರ್ತಿತಾ। 

ಅ.ವೃ. -“ಕರ್ತರಿಶಪ್‌” ಎ೦ಬ ಸೂತ್ರದಿಂದ "ಕರ್ತರಿ' ಮತ್ತು “ಸಾರ್ವಧಾತುಕೇ 
ಯಕ್‌” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 


778 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥ- ಕರ್ತರ್ಥದಲ್ಲಿ ಸಾರ್ವಧಾತುಕ ಪ್ರತ್ಯಯವು ಪರದಲ್ಲಿದ್ದಾಗ, ದಿವಾದಿಗಣಗಳ 
ಧಾತುಗಳ ನಂತರ “ಶಪ್‌' ಪ್ರತ್ಯಯವನ್ನು ಬಾಧಿಸಿ “ಶ್ಯನ್‌(ಯ್‌)' ಪ್ರತ್ಯಯವು ಬರುತ್ತದೆ. 
ಇದು "ಶಿತ್‌' ಪ್ರತ್ಯಯವಾಗಿರುವುದರಿ೦ದ ಸಾರ್ವಧಾತುಕ ಸಂಜ್ಞೆಯನ್ನು ಪಡೆದಿದೆ. 
ಆದರೆ ಅಪಿತ್‌ ಸಾರ್ವಧಾತುಕ ಪ್ರತ್ಯಯಗಳು ಇದ್ದಾಗ ಮಾತ್ರ ಜಿದ್ದದ್ದಾವ ಬರುವುದರಿಂದ 
ಇವು ಪರದಲ್ಲಿದ್ದಾಗ, ಸಾರ್ವಧಾತುಕ ಪ್ರಯುಕ್ತವಾದ ಗುಣವು ಬರುವುದಿಲ್ಲ. 


ಪರಸ್ಕೈಪದಿ ಧಾತುಗಳು: 
1. ದಿವು- ಇದರಲ್ಲಿ "ಉ' ಕಾರ ಇತ್‌. ಅದು ಲೋಪವಾಗಿ ದಿವ್‌ ಮಾತ್ರ 
ಉಳಿಯುತ್ತದೆ. 


ಲಟ್‌: ಉದಾ- ದೀವ್ಯತಿ - ಪ್ರಥಮಪುರುಷ ಏಕವಚನದಲ್ಲಿ ದಿವ್‌ ಧಾತುವಿನ 
ನಂತರ ಲಟ್‌ "ಲ್‌' ಕಾರ ಬಂದು ಅದಕ್ಕೆ ತಿಪ್‌(ತಿ) ಬಂದು ದಿವ್‌--ತಿ ಎಂದಿದ್ದಾಗ, 
ಸಾರ್ವಧಾತುಕಸಂಜ್ಞೆ ಬಂದಮೇಲೆ ಶಪ್‌ ಪ್ರತ್ಯಯವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ 
ಧಾತುವಿನ ಪರದಲ್ಲಿ 'ಶ್ಯನ್‌(ಯ್‌)' ಪ್ರತ್ಯಯ ಬಂದು ದಿವ್‌4ಯ್‌+ತಿ ಎ೦ದಿದ್ದಾಗ, 
ದಿವ್‌ ನಲ್ಲಿರುವ “ಇ' ಕಾರಕ್ಕೆ ಉಪಧಾ ಸಂಜ್ಞೆ ಬಂದು ಅದಕ್ಕೆ “ಹಲಿ ಚ” ಎಂಬುದರಿಂದ 
ದೀರ್ಫ್ಥ ಬಂದು ದೀವ್‌*ಯ್‌-ತಿಂದೀವ್ಯತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ದೀವೃತಿ, ದೀವ್ಯತಃ, ದೀವ್ಯನ್ನಿ ದೀವ್ಯಸಿ, ದೀವ್ಯಥಃ, ದೀವ್ಯಥ। ದೀವ್ಯಾಮಿ, 
ದೀವ್ಯಾವಃ, ದೀವ್ಯಾಮಃ 

ಲಿಟ್‌: ಈ "ಲ್‌' ಕಾರದಲ್ಲಿ, ಧಾತುವು ಸೇಟ್‌ ಆಗಿರುವುದರಿಂದ 
“ಆರ್ಧಧಾತುಕಸ್ಕೇಡ್ವಲಾದೇಃ” ಎಂಬುದರಿಂದ ಇಡಾಗಮ ಬರುತ್ತದೆ. "ಪಿತ್‌' ಆದ 
ಪ್ರತ್ಯಯಗಳು ಬಂದು ಲಘೂಪಧಗುಣ ಬರುತ್ತದೆ. ಆದರೆ ಅಪಿತ್‌ ಆದ ಪ್ರತ್ಯಯಗಳು 
ಪರದಲಿದ್ದಾಗ, “ಅಸ೦ಯೋಗಾಲ್ಲಿಟ್‌ ಕಿತ್‌” ಎಂಬುದರಿಂದ ಕಿದ್ದದ್ದಾವ ಬರುವುದರಿಂದ 
ಗುಣ ನಿಷೇಧವಾಗುತ್ತದೆ. 

ಉದಾ- ದಿದೇವ - ಪ್ರಥಮಪುರುಷ ಏಕವಚನದಲ್ಲಿ ದಿವ್‌ ಧಾತುವಿನ ನಂತರ 
ಲಿಡಾದೇಶವಾದ ತಿಪ್‌(ತಿ) ಬಂದು ದಿವ್‌೬ತಿ ಎಂದಿದ್ದಾಗ, ಧಾತುವಿನ ಪರದಲ್ಲಿ 
ಅಭಿನವ ಆಖ್ಯಾತಪ್ರತ್ಯಯವಾದ “ಇಲ್‌(ಅ)' ಆದೇಶ ಬಂದು ದಿವ್‌4+ಅ ಎಂದಿರುತ್ತದೆ. 
ಧಾತುವಿಗೆ ದ್ವಿತ್ವ ಬಂದಾಗ ದಿವ್‌ ದಿವ್‌-ಅ ಎಂದಿರುತ್ತದೆ. “ಹಲಾದಿಃಶೇಷಃ” 
ಎಂಬುದರಿಂದ ದಿದಿವ್‌-ಅ ಎಂದಾಗುತ್ತದೆ. ನಂತರ ಅನಭ್ಯಸ್ತ ದಿವ್‌ ನಲ್ಲಿರುವ 
"ಇ ಕಾರಕ್ಕೆ ಗುಣ ಬಂದು ದಿದೇವ್‌--ಅ-ದಿದೇವ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ದಿದಿವತುಃ, ದಿದಿವುಃ - ದ್ವಿವಚನ, ಬಹುವಚನಗಳಲ್ಲಿ ಪ್ರತ್ಯಯಗಳು 
ಅಪಿತ್‌ ಆಗಿರುವುದರಿಂದ ಗುಣವು ಬಾರದೇ ದಿದಿವತುಃ ದಿದಿವುಃ ಎಂದು 
ರೂಪಗಳಾಗುತ್ತವೆ. ರೂಪಗಳು: ದಿದೇವ, ದಿದಿವತುಃ, ದಿದಿವು॥ ದಿದೇವಿಥ, ದಿದಿವಥುಃ, 
ದಿದಿವ। ದಿದೇವ, ದಿದಿವಿವ, ದಿದಿವಿಮ। 


ಲುಟ್‌:ಉದಾ- ದೇವಿತಾ - ಪ್ರಥಮಪುರುಷ ಏಕವಚನದಲ್ಲಿ ದಿವ್‌ ಧಾತುವಿನ 


ದಿವಾದಿ ಗಣ 779 


ನಂತರ ಲುಟ್‌ ಇದ್ದಾಗ, ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌(ತಿ)' 
ಬಂದು ದಿವ್‌೬ತಿ ಎಂದಿದ್ದಾಗ, “ಸ್ಯತಾಸೀ ಲ್ಯಲುಟೋಃ” ಎಂಬುದರಿಂದ ಧಾತುವಿನ 
ಪರದಲ್ಲಿ "ತಾಸ್‌' ಪ್ರತ್ಯಯ ಬಂದು ದಿವ್‌. ತಾಸ್‌.-ತಿ ಎ೦ದಿದ್ದಾಗ, “ಆರ್ಧಧಾತುಕಸ್ಕೇಡ್‌ 
ವಲಾದೇಃ” ಎಂಬುದರಿಂದ "ಇಟ್‌(ಇ)' ಆಗಮ ಬಂದು ದಿವ್‌.-ಇ--ತಾಸ್‌-ತಿ 
ಎಂದಿದ್ದಾಗ, ದಿವ್‌ ಧಾತುವಿನ “ಇ' ಕಾರಕ್ಕೆ ಲಘೂಪಧಗುಣ ಬಂದು ದೇವ್‌. ಇ-- 
ತಾಸ್‌*-ತಿ ಎಂದಿದ್ದಾಗ, “ಡಾರೌರಸಃ” ಎಂಬುದರಿಂದ ತಿ” ಗೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ "ಡಾ(ಆ)' ಬಂದು ದೇವ್‌--ಇ--ತಾಸ್‌.-ಆ ಎಂದಿದ್ದಾಗ, "ತಾಸ್‌' 
ನಲ್ಲಿರುವ "ಟಿ(ಆಸ್‌)'ಗೆ ಲೋಪ ಬಂದು ದೇವ್‌.-ಇ-ತ್‌.- ಆದೇವಿತಾ ಎಂದಾಗುತ್ತದೆ. 

ರೂಪಗಳು: ದೇವಿತಾ, ದೇವಿತಾರೌ, ದೇವಿತಾರಃ ದೇವಿತಾಸಿ, ದೇವಿತಾಸ್ಥಃ, 
ದೇವಿತಾಸ್ಥ ದೇವಿತಾಸ್ಕಿ ದೇವಿತಾಸ್ಟಃ, ದೇವಿತಾಸ್ಕಃ 

ಲೃಟ್‌:ರೂಪಗಳು: ದೇವಿಷ್ಯತಿ, ದೇವಿಷ್ಕತಃ, ದೇವಿಷ್ಠನ್ನಿ ದೇವಿಷ್ಯಸಿ, ದೇವಿಷ್ಯಥಃ, 
ದೇವಿಷ್ಯಥ। ದೇವಿಷ್ಯಾಮಿ, ದೇವಿಷ್ಯಾವಃ, ದೇವಿಷ್ಯಾಮಃ। 

ಲೋಟ್‌: ಇದು ಸಾರ್ವಧಾತುಕವಾಗಿರುವುದರಿಂದ 'ಶೃನ್‌(ಯ್‌)' ವಿಕರಣ ಪ್ರತ್ಯಯ 
ಬಂದು “ಹಲಿ ಚ” ಎಂಬುದರಿಂದ ದೀರ್ಪವಾಗಿ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ದೀವ್ಯತು/ದೀವ್ಯತಾತ್‌, ದೀವ್ಯತಾಮ್‌, ದೀವ್ಯನ್ನು। ದೀವ್ಯ/ದೀವ್ಯತಾತ್‌, 
ದೀವ್ಯತಮ್‌, ದೀವ್ಯತ। ದೀವ್ಯಾನಿ. ದೀವ್ಯಾವ, ದೀವ್ಯಾಮ। 

ಲಜ್‌: ಇದರಲ್ಲಿ ಅಡಾಗಮ, ಶ್ಯನ್‌(ಯ್‌) ವಿಕರಣ ಪ್ರತ್ಯಯ ಮತ್ತು ದೀರ್ಫ್ಥಗಳು 
ಬ೦ದು ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅದೀವ್ಯತ್‌, ಅದೀವ್ಯತಾಮ್‌, ಅದೀವ್ಯನ್‌। ಅದೀವ್ಯಃ, ಅದೀವ್ಯತಮ್‌, 
ಅದೀವ್ಯತ। ಅದೀವ್ಯಮ್‌, ಅದೀವ್ಯಾವ, ಅದೀವ್ಯಾಮ। 

ವಿಧಿಲಿಜ್‌: ಇಲ್ಲಿ ಇದು ಸಾರ್ವಧಾತುಕವಾಗಿರುವುದರಿಂದ “ಶ್ಯನ್‌ಯ್‌)' ವಿಕರಣ 
ಪ್ರತ್ಯಯವು ಬರುತ್ತದೆ. ಧಾತುವಿನ ಪರದಲ್ಲಿ "ಯಾಸುಟ್‌(ಯಾಸ್‌)' ಆಗಮವೂ 
ಬರುತ್ತದೆ. ಆನಂತರ “ಲಿಜಃಸಲೋಪೋಇನನ್ತ ಸ್ರ” ಎಂಬ ಸೂತ್ರದಿಂದ ಬರಬೇಕಾದ 
"ಸ್‌' ಲೋಪವನ್ನು ಬಾಧಿಸಿ “ಅತೋಯೇಯಃ” ಎಂಬುದರಿಂದ "ಇಯ್‌' ಆದೇಶ 
ಬಂದಮೇಲೆ “ಲೋಪೋವ್ಯೋರ್ವಲಿ” ಎಂಬುದರಿಂದ "ಯ್‌ ಕಾರಕ್ಕೆ ಲೋಪ 
ಬರುತ್ತದೆ. 

ರೂಪಗಳು: ದೀವೇತ್‌, ದೀವ್ಯೇತಾಮ್‌, ದೀವ್ಯೇಯುಃ। ದೀವ್ಯೇಃ, ದೀವ್ಯೇತಮ್‌, 
ದೀವ್ಯೇತ। ದೀವ್ಯೇಯಮ್‌, ದೀವ್ಯೇವ, ದೀವ್ಯೇಮ। 

ಆಶೀರ್ಲಿಜ್‌: ಈ "ಲ್‌' ಕಾರದಲ್ಲಿ "ಯಾಸುಟ್‌(ಯಾಸ್‌)' ಪ್ರತ್ಯಯವು “ಕಿದಾಶಿಷೀ?” 
ಎಂಬುದರಿಂದ 'ಕಿದ್ದದ್ಧಾವವನ್ನು ಹೊಂದೋಣದರಿಂದ ಲಘೂಪಧ ಗುಣವು 
ಬರುವುದಿಲ್ಲ. ಆದರೆ “ಹಲಿ ಚ” ಎಂಬುದರಿಂದ ಉಪಧಾದೀರ್ಫ ಬಂದು ರೂಪಗಳು 
ಸಿದ್ಧವಾಗುತ್ತವೆ. 


780 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ರೂಪಗಳು: ದೀವ್ಕಾತ್‌, ದೀವ್ಯಾಸ್ತಾಮ್‌, ದೀವ್ಯಾಸುಃ। ದೀವ್ಯಾಃ, ದೀವ್ಯಾಸ್ತಮ್‌, 
ದೀವ್ಯಾಸ್ತ! ದೀವ್ಯಾಸಮ್‌, ದೀವ್ಯಾಸ್ತ, ದೀವ್ಯಾಸ್ನ 

ಲುಜ್‌: ರೂಪಗಳು: ಅದೇವೀತ್‌, ಅದೇವಿಷ್ಟಾಮ್‌, ಅದೇವಿಷುಃ ಅದೇವೀಃ, 
ಅದೇವಿಷ್ಟಮ್‌, ಅದೇವಿಷ್ಟ ಅದೇವಿಷಮ್‌, ಅದೇವಿಷ್ಟ, ಅದೇವಿಷ್ಠ 

ಲೃಜ್‌: ರೂಪಗಳು: ಅದೇವಿಷ್ಯತ್‌, ಅದೇವಿಷ್ಯತಾಮ್‌, ಅದೇವಿಷ್ಯನ್‌। ಅದೇವಿಷ್ಯಃ, 
ಅದೇವಿಷ್ಕತಮ್‌, ಅದೇವಿಷ್ಯತ। ಅದೇವಿಷ್ಠಮ್‌, ಅದೇವಿಷ್ಯಾವ, ಅದೇವಿಷ್ಯಾಮ। 

2. ಹಿವು ತನ್ನುಸನ್ನಾನೇ (ದಾರಗಳನ್ನು ನೇಯುವದು) - ಇದರಲ್ಲಿ “ಧಾತ್ವಾದೇಃ 
ಷಃ ಸಃ” ಎಂಬುದರಿಂದ “ಷ್‌' ಕಾರಕ್ಕೆ ಸ್‌' ಕಾರವು ಬರುತ್ತದೆ ಮತ್ತು "ಉ' ಕಾರವು 
“ಇತ್‌' ಆಗಿ "ಇ' ಕಾರಕ್ಕೆ ದೀರ್ಫ ಬಂದು ಸೀವ್‌ ಎಂದಿರುತ್ತದೆ. 

ಈ ಧಾತುವು ಎಲ್ಲ ಕಡೆಗೂ ದಿವ್‌ ಧಾತುವಿನ ಪ್ರಕ್ರಿಯೆಯಂತೆ ನಡೆದು ಎಲ್ಲ 
ರೂಪಗಳೂ ಸಿದ್ಧವಾಗುತ್ತವೆ. 

ಲಟ್‌: ರೂಪಗಳು: ಸೀವ್ಯತಿ, ಸೀವ್ಯತಃ, ಸೀವ್ಯನ್ನಿ। ಸೀವ್ಯಸಿ, ಸೀವ್ಯಥಃ, ಸೀವ್ಯಥ। 
ಸೀವ್ಯಾಮಿ, ಸೀವ್ಯಾವಃ, ಸೀವ್ಯಾಮಃ। 

ಲಿಟ್‌:ಈ "ಲ್‌' ಕಾರದಲ್ಲಿ ಧಾತುವಿನ ಪರದಲ್ಲಿ ತಿಪ್‌ ಮೊದಲಾದ ಪ್ರತ್ಯಯಗಳು 
ಬರುತ್ತವೆ. ಅವುಗಳಿಗೆ ಣಲಾದಿ ಅಭಿನವ ಆಖ್ಯಾತ ಪ್ರತ್ಯಯಗಳು ಆದೇಶವಾಗಿ 
ಬರುತ್ತವೆ, ನ೦ತರ ಧಾತುವಿಗೆ ದ್ವಿತ್ವ ಹಲಾದಿಶೇಷ ಆಗಿ ಮಧ್ಯಮಪುರುಷ ಏಕವಚನದಲ್ಲಿ 
ಅನಭ್ಯಸ್ತ "ಸ್‌' ಕಾರಕ್ಕೆ “ಆದೇಶಪ್ರತ್ಯಯಯೋಃ” ಎಂಬುದರಿಂದ ಷತ್ವವು ಬರುತ್ತದೆ. 
ಪ್ರತ್ಯಯವು "ಪಿತ್‌' ಆಗಿದ್ದರೆ ಉಪಧಾ ಗುಣ ಬರುತ್ತದೆ. "ಅಪಿತ್‌' ಆದ ಪ್ರತ್ಯಯವಾಗಿದ್ದರೆ 
ಗುಣನಿಷೇಧವಿರುತ್ತದೆ. 

ರೂಪಗಳು: ಸಿಷೇವ, ಸಿಷಿವತುಃ, ಸಿಹಿವು॥ ಸಿಷೇವಿಥ, ಸಿಷಿವಥುಃ, ಸಿಷಿವ। 
ಸಿಷೇವ, ಸಿಷಿವಿವ, ಸಿಷಿವಿಮ। 

ಲುಟ್‌: ರೂಪಗಳು: ಸೇವಿತಾ, ಸೇವಿತಾರೌ, ಸೇವಿತಾರಃ ಸೇವಿತಾಸಿ, ಸೇವಿತಾಸ್ಥಃ, 
ಸೇವಿತಾಸ್ಥ ಸೇತಾಸ್ಕಿ ಸೇವಿತಾಸ್ವಃ, ಸೇವಿತಾಸ್ಮಃ। 

ಲೃಟ್‌:ರೂಪಗಳು: ಸೇವಿಷ್ಯತಿ, ಸೇವಿಷ್ಯತಃ, ಸೇವಿಷ್ಯನ್ನಿ ಸೇವಿಷ್ಯಸಿ, ಸೇವಿಷ್ಯಥಃ, 
ಸೇವಿಷ್ಯಥ। ಸೇವಿಷ್ಯಾಮಿ, ಸೇವಿಷ್ಯಾ ಕ ಸೇವಿಷ್ಯಾಮಃ। 

ಲೋಟ್‌:ರೂಪಗಳು: ಸೀವ್ಯತು/ಸೀವ್ಯತಾತ್‌, ಸೀವ್ಯತಾಮ್‌,ಸೀವ್ಯನ್ನು। ಸೀವ್ಯ/ 
ಸೀವ್ಯತಾತ್‌, ಸೀವ್ಯತಮ್‌, ಸೀವ್ಯತ। ಸೀವ್ಯಾನಿ, ಸೀವ್ಯಾವ, ಸೀವ್ಯಾಮ। 

ಲಜ್‌: ರೂಪಗಳು: ಅಸೀವ್ಯತ್‌, ಅಸೀವ್ಯತಾಮ್‌, ಅಸೀವ್ಯನ್‌। ಅಸೀವ್ಯಃ, 
ಅಸೀವ್ಯತಮ್‌, ಅಸೀವ್ಯತ। ಅಸೀವ್ಯಮ್‌, ಅಸೀವ್ಯಾವ, ಅಸೀವ್ಯಾಮ। 

ವಿಧಿಲಿಜ್‌: ರೂಪಗಳು ಸೀವ್ಯೇತ್‌, ಸೀವ್ಯೇತಾಮ್‌, ಸೀವ್ಯೇಯುಃ ಸೀವ್ಯೇಃ, 
ಸೀವ್ಯೇತಮ್‌, ಸೀವ್ಯೇತ। ಸೀವ್ಯೇಯಮ್‌, ಸೀವ್ಯೇವ, ಸೀವ್ಯೇಮ। 


ದಿವಾದಿ ಗಣ 181 


ಆಶೀರ್ಲಿಜ್‌: ರೂಪಗಳು: ಸೀವ್ಯಾತ್‌, ಸೀವ್ಯಾಸ್ತಾಮ್‌, ಸೀವ್ಯಾಸುಃ। ಸೀವ್ಯಾಃ, 
ಸೀವ್ಯಾಸ್ತಮ್‌, ಸೀವ್ಯಾಸ್ತ ಸೀವ್ಯಾಸಮ್‌, ಸೀವ್ಯಾಸ್ವ, ಸೀವ್ಯಾಸ್ಸು 

ಲುಜ್‌: ರೂಪಗಳು: ಅಸೇವೀತ್‌, ಅಸೇವಿಷ್ಟಾಮ್‌, ಅಸೇವಿಷುಃ। ಅಸೇವೀಃ, 
ಅಸೇವಿಷ್ಟಮ್‌, ಅಸೇವಿಷ್ಟು ಅಸೇವಿಷಮ್‌, ಅಸೇವಿಷ್ಟ ಅಸೇವಿಷ್ಠ 

ಲೃಜ್‌:ರೂಪಗಳು: ಅಸೇವಿಷ್ಯತ್‌, ಅಸೇವಿಷ್ಯತಾಮ್‌, ಅಸೇವಿಷ್ಯನ್‌। ಅಸೇವಿಷ್ಯಃ, 
ಅಸೇವಿಷ್ಯತಮ್‌, ಅಸೇವಿಷ್ಯತ। ಅಸೇವಿಷ್ಯಮ್‌, ಅಸೇವಿಷ್ಯಾವ, ಅಸೇವಿಷ್ಯಾಮ। 

3. ನೃತೀ-ಗಾತ್ರವಿಕ್ಷೇಪೆ (ಕುಣಿಯುವದು) - ಇದರಲ್ಲಿ "ಈ' ಕಾರ ಇತ್‌, "ನೃತ್‌' 
ಮಾತ್ರ ಉಳಿಯುತ್ತದೆ. "ಯ' ಕಾರಕ್ಕೆ ಗುಣ(ಅರ್‌) ಬಂದು ನರ್ತ್‌ ಎಂದಾಗಿ, 
ವಿಕರಣಪ್ರತ್ಯಯವಾದ “ಶ್ಯನ್‌ಯ)' ಬಂದಾಗ ನೃತ್ಯ ಎಂದಾಗುತ್ತದೆ. ವಿಕರಣ ಪ್ರತ್ಯಯ 
ಬಾರದ ಸ್ಥಳದಲ್ಲಿ ಆರ್ಧಧಾತುಕಲಕಾರಗಳಲ್ಲಿ ನರ್ತ್‌ ಎಂದೂ, ಸಾರ್ವಧಾತುಕ 
"ಲ್‌' ಕಾರಗಳಲ್ಲಿ ನೃತ್ಯ ಎಂದು ರೂಪವಾಗುತ್ತದೆ. ಇದರ ನಂತರ “ತಿಜ್‌' ಪ್ರತ್ಯಯಗಳನ್ನು 
ಸೇರಿಸಲಾಗುತ್ತದೆ. 

ಲಟ್‌: ಉದಾ- ನೃತ್ಯತಿ - "ನೃತ್‌' ಧಾತುವಿನ ನಂತರ ಪ್ರಥಮಪುರುಷ 
ಏಕವಚನದಲ್ಲಿ "ತಿಪ್‌(ತಿ)' ಸೇರಿಸಿದಾಗ ನೃತ್‌4೬ತಿ ಎಂದಿದ್ದಾಗ, ಧಾತುವಿನ ಪರದಲ್ಲಿ 
“ಶ್ಯನ್‌(ಯ)' ಪ್ರತ್ಯಯವನ್ನು ಸೇರಿಸಿದಾಗ, ನೃತ್‌+ಯ-ತಿ-ನೃತ್ಯತಿ ಎಂದು ರೂಪವು 
ಸಿದ್ಧವಾಗುತ್ತದೆ. ರೂಪಗಳು: ನೃತ್ಯತಿ, ನೃತ್ಯತಃ, ನೃತ್ಯನ್ತಿ! ನೃತ್ಯಸಿ, ನೃತ್ಯಥಃ, ನೃತ್ಯಥ। 
ನೃತ್ಯಾಮಿ, ನೃತ್ಯಾವಃ, ನೃತ್ಯಾಮಃ। 

ಲಿಟ್‌:ಉದಾ- ನನರ್ತ- ಪ್ರಥಮಪುರುಷ ಏಕವಚನದಲ್ಲಿ ನೃತ್‌ ಧಾತುವಿನ 
ನಂತರ ಮೂಲ ಆಖ್ಯಾತ ಪ್ರತ್ಯಯವಾದ "ತಿಪ್‌(ತಿ)' ಬಂದು ಅದಕ್ಕೆ “ಇಲ್‌(ಅ)' 
ಆದೇಶ ಬಂದಾಗ ನೃತ್‌--ಅ ಎಂದಿರುತ್ತದೆ. ನಂತರ ಧಾತುವಿಗೆ ದ್ವಿತ್ವ ಬಂದು ನೃತ್‌ 
ನೃತ್‌.ಅ ಎಂದಿರುತ್ತದೆ. ಹಲಾದಿಶೇಷದಿಂದ ನೃ ನೃತ್‌-ಅ ಎಂದಿರುತ್ತದೆ. “ಉರತ್‌” 
ಎಂಬ ಸೂತ್ರದಿಂದ ಅಭ್ಯಸ್ಥ "ನೃ' ನಲ್ಲಿರುವ "ಯ' ಕಾರಕ್ಕೆ ಗುಣ(ಅರ್‌) ಬಂದು 
ನರ್‌4ನೃತ್‌*ಅ ಎಂದಿರುತ್ತದೆ. ಮತ್ತೊಮ್ಮೆ ಹಲಾದಿ ಶೇಷದಿಂದ ನನೃತ್‌4ಅ 
ಎಂದಾದಮೇಲೆ “ಪುಗನ್ನಲಘೂಪಧಸ್ಯ ಚ” ಎಂಬುದರಿಂದ ಅನಭ್ಯಸ್ತ "ನೃ' ನಲ್ಲಿರುವ 
"ಯ' ಕಾರಕ್ಕೆ ಗುಣ(ಅರ್‌) ಬಂದು ನನರ್‌ತ್‌-ಅಇನನರ್ತ ಎಂದು ರೂಪವಾಗುತ್ತದೆ. 

ರೂಪಗಳು: ನನರ್ತ, ನನೃ್ಫತತುಃ, ನನೃತು॥ ನನರ್ಥಿಥ, ನನೃತಥುಃ, ನನೃತ। 
ನನರ್ತ, ನನೃತಿವ, ನನೃತಿಮಃ 

ಸೂಚನೆ: ಏಕವಚನದ ಪ್ರತ್ಯಯಗಳೆಲ್ಲ "ಪಿತ್‌' ಆಗಿರುವುದರಿಂದ ಗುಣ ಬಂದಿದೆ. 
ಆದರೆ ಉಳಿದ ಪ್ರತ್ಯಯಗಳಿದ್ದಾಗ, “ಅಸಂ೦ಯೋಗಾಲ್ಲಿಟ್‌ ಕಿತ್‌” ಎಂಬುದರಿಂದ 
ಕಿದ್ದದ್ಧಾವ ಬಂದು “ಕ್ವಿತಿಚ ಎಂಬುದರಿಂದ ಗುಣ ನಿಷೇಧವಾಗಿದೆ ಎಂಬುದನ್ನು 
ಗಮನಿಸಬಹುದು. 

ಲುಟ್‌: ರೂಪಗಳು: ನರ್ತಿತಾ, ನರ್ತಿತಾರೌ, ನರ್ತಿತಾರಃ। ನರ್ತಿತಾಸಿ, ನರ್ತಿತಾಸ್ಫಃ, 


782 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ನರ್ತಿತಾಸ್ಕ। ನರ್ತಿತಾಸ್ಮಿ ನರ್ತಿತಾಸಃ, ನರ್ತಿತಸ್ಮಃ 
(ಇಡಾಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ - ೮631.  ಸೇಸಿಜಿ ಕೃತ-ಜೃತ-ಜ್ಛೃದ-ತೃದ-ನೃತಃ (7.2.57) 

ವೃತ್ತಿ - ಏಭ್ಯಃ ಪರಸ್ಯ ಸಿಚ್‌-ಭಿನ್ನಸ್ಯ ಸಾದೇಃ ಆರ್ಧಧಾತುಕಸ್ಯ ಇಟ್‌ ವಾ। 
ನರ್ತಿಷ್ಯತಿ, ನತ್ಸ್ಯತಿ। ನೃತ್ಯತು। ಅನೃತ್ಯತ್‌। ನೃತ್ಯೇತ್‌, ನೃತ್ಯಾತ್‌। ಅನರ್ತಿೀತ್‌। ಅನರ್ತಿಷ್ಯತ್‌। 
ಅನರ್ತ್ಯ್ಯತ್‌। 


4. ತ್ರಸೀ ಉದ್ವೇಗೇ॥(485) ವಾ ಭ್ರಾಶ ಇತಿ ಶ್ಯನ್‌ ವಾ! ತ್ರಸ್ಯತಿ! ತ್ರಸತಿ। ತತ್ರಾಸ। 

ಪ.ಛೇ.- ಸೇ, ಅಸಿಚಿ, ಕೃತ-ಚೃತ-ಛೃದ-ತೃದ-ನೃತಃ। 

ಅ.ವೃ. - “ಅರ್ಧಧಾತುಕಸ್ಥೆ ಡ್ವಲಾದೇಃ? ಎಂಬುದರಿಂದ “ಇಟ್‌' ಎಂಬ ಪದವೂ, 
ಮತ್ತು “ಉದಿತೋ ವಾ” ಎಂಬುದರಿಂದ "ವಾ' ಎಂಬ ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ಕೃತ್‌, ಚೃತ್‌, ಛೃದ್‌, ತೃದ್‌, ಮತ್ತು ನೃತ್‌ ಧಾತುಗಳ ಪರದಲ್ಲಿ ಇರುವ 
"ಸಿಚ್‌' ಗಿಂತ ಭಿನ್ನವಾದ “ಸ್‌' ಕಾರಾದಿ ಆರ್ಧಧಾತುಕಕ್ಕೆ ವಿಕಲ್ಪವಾಗಿ “ಇಟ್‌(ಇ)' 
ಆಗಮವು ಬರುತ್ತದೆ. 

ಲೃಟ್‌: ಉದಾ-ನರ್ತಿಷ್ಯತಿ/ನರ್ತ್ಯ್ಯತಿ - ಪ್ರಥಮಪುರುಷ ಏಕವಚನದಲ್ಲಿ "ನೃತ್‌' 
ಧಾತುವಿನ ನಂತರ ಲೃಟ್‌ "ಲ್‌' ಕಾರ ಬಂದು, ಅದಕ್ಕೆ ತಿಪ್‌(ತಿ) ಬಂದು ನೃತ್‌--ತಿ 
ಎಂದಿದ್ದಾಗ, “ಸ್ಯತಾಸೀಲ್ವಲುಟೋಃ” ಎಂಬುದರಿಂದ ಧಾತುವಿನ ಪರದಲ್ಲಿ "ಸ್ಯ' 
ಪ್ರತ್ಯಯ ಬಂದು ನೃತ್‌ಸ್ಯಃತಿ ಎಂದಿರುತ್ತದೆ. ಇದಕ್ಕೆ ಆರ್ಧಧಾತುಕ ಸಂಜ್ಞೆ ಬಂದು 
ಪ್ರಕೃತ ಸೂತ್ರದಿಂದ ವೈಕಲ್ಲಿಕ ಇಡಾಗಮ ಬಂದು ನೃತ್‌--ಇ-ಸ್ಕ4ತಿ ಎ೦ದಿದ್ದಾಗ 
“ಪುಗನ್ತ್ನಲಘೂಪಧಸ್ಯ ಚ” ಎಂಬುದರಿಂದ "ನೃ' ನಲ್ಲಿರುವ “ಯ' ಕಾರಕ್ಕೆ ಗುಣ(ಅರ್‌) 
ಬಂದು ನರ್ತ್‌+ಇಸ್ಯಃತಿ ಎಂದಿದ್ದಾಗ “ಆದೇಶಪ್ರತ್ಯಯಯೋಃ” ಎಂಬುದರಿಂದ 
"ಇ' ಕಾರದ ಪರದಲ್ಲಿರುವ "ಸ್‌' ಕಾರಕ್ಕೆ ಷತ್ವ ಬಂದು ನರ್ತ್‌- ಇಷ್ಯ--ತಿ-ನರ್ತಿಷ್ಯತಿ 
ಎಂದು ರೂಪವಾಗುತ್ತದೆ. ಇಡಾಗಮ ಬಾರದ ಪಕ್ಷದಲ್ಲಿ ಷತ್ವವು ಬಾರದೇ ಗುಣ 
ಬಂದು ನರ್ತ್‌+ಸ್ಯಃತಿ-ನರ್ತ್ಯ್ಯತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: (ಇಡಾಗಮ ಬಂದ ಪಕ್ಷದಲ್ಲಿ)ನರ್ತಿಷ್ಯತಿ, ನರ್ತಿಷ್ಯತಃ, ನರ್ತಿಷ್ಯನಿ। 
ನರ್ತಿಷ್ಯಸಿ, ನರ್ತಿಷ್ಯಥಃ, ನರ್ತಿಷ್ಯಥ।ನರ್ತಿಷ್ಯಾಮಿ, ನರ್ತಿಷ್ಯಾವಃ, ನರ್ತಿಷ್ಯಾಮಃ। 

(ಇಡಾಗಮ ಬಾರದ ಪಕ್ಷದಲ್ಲಿ): ರೂಪಗಳು:ನರ್ತ್ಯತಿ, ನರ್ತ್ಸ್ಯತಃ, ನರ್ತ್ಯನ್ನಿ 
ನತ ಸಿ ನತ್ಸ ೯ ಥಿ ನತ್ಸ ೯೯ ಥ ನತ್ಸಾ ಮಿ, ನತ್ಸಾ ವಹಿ ನತ್ಸಾ ರ ಮಃ 

ಲೋಟ್‌: ರೂಪಗಳು: ನೃತ್ಯತು/ನೃತ್ಯತಾತ್‌, ನೃತ್ಯತಾಮ್‌, ನೃತ್ಯನ್ನುನೃತ್ಯ/ನೃತ್ಯತಾತ್‌, 
ನೃತ್ಯತಮ್‌, ನೃತ್ಯತ। ನೃತ್ಯಾನಿ, ನೃತ್ಯಾವ, ನೃತ್ಯಾಮ। 

ಲಜ್‌: ರೂಪಗಳು: ಅನೃತ್ಯತ್‌, ಅನೃತ್ಯತಾಮ್‌, ಅನೃತ್ಯನ್‌। ಅನೃತ್ಯಃ, ಅನೃತ್ಯತಮ್‌, 
ಅನೃತ್ಯತ। ಅನೃತ್ಯಮ್‌, ಅನೃತ್ಯಾವ, ಅನೃತ್ಯಾಮ। 


ದಿವಾದಿ ಗಣ 783 


ವಿಧಿಲಿಜ್‌: ರೂಪಗಳು: ನೃತ್ಯೇತ್‌, ನೃತ್ಯೇತಾಮ್‌, ನೃತ್ಯೇಯುಃ ನೃತ್ಯೇಃ, ನೃತ್ಯೇತಮ್‌, 
ನೃತ್ಛೇತ। ನೃತ್ಯೇಯಮ್‌, ನೃತ್ಯೇವ, ನೃತ್ಯೇಮ। 

ನೀಡ್‌ ರೂಪಗಳು: ನೃತ್ಯಾತ್‌,ನೃತ್ಯಾಸ್ತಾಮ್‌, ನೃತ್ಕಾಸುಃ ನೃತ್ಯಾಃ, ನೃತ್ಯಾಸ್ತಮ್‌, 
ನೃತ್ಯಾಸ ನೃತ್ಯಾಸಮ್‌, ನೃತ್ಯಾಸ್ತ್ಯ ನೃತ್ಯಾಸ್ನು 

ಲುಜ್‌: ರೂಪಗಳು: ಅನರ್ತೀತ್‌, ಅನರ್ತಿಷ್ಟಾಮ್‌, ಅನರ್ತಿಷುಃ ಅನರ್ತೀಃ, 
ಅನರ್ತಿಷ್ಟಮ್‌, ಅನರ್ತಿಷ್ಟ ಅನರ್ತಿಷಮ್‌, ಅನರ್ತಿಷ್ಟ, ಅನರ್ತಿಷ್ಠ 

ಲೃಜ್‌: ಇಟ್‌ ಬಂದ ಪಕ್ಷದಲ್ಲಿ ರೂಪಗಳು: ಅನರ್ತಿಷ್ಯತ್‌, ಅನರ್ತಿಷ್ಯತಾಮ್‌, 
ಅನರ್ತಿಷ್ಯನ್‌। ಅನರ್ತಿಷ್ಯಃ, ಅನರ್ತಿಷ್ಠತಮ್‌,ಅನತಿಷ್ಯತ। ಅನರ್ತಿಷ್ಠಮ್‌, ಅನರ್ತಿಷ್ಯಾವ, 
ಅನರ್ತಿಷ್ಯಾಮ। 

ಇಟ್‌ ಬಾರದ ಪಕ್ಷದಲ್ಲಿ: ಅನರ್ತ್ಸ್ಯತ್‌,ಅನರ್ತ್ಸ್ಯತಾಮ್‌,ಅನರ್ನ್ಟ್ಯನ್‌। ಅನರ್ತ್ಟ್ಯಃ, 
ಅನರ್ತ್ಯ್ಯತಮ್‌, ಅನರ್ನ್ಸ್ಯತ। ಅನರ್ಸ್ಟ್ವಮ್‌, ಅನರ್ತ್ಸ್ಯಾವ, ಅನರ್ತ್ಸ್ಯಾಮ। 

4. ತ್ರಸೀ ಉದ್ವೇಗೇ (ಹೆದರುವುದು)-ಇದರಲ್ಲಿ ತ್ರಸ್‌ ಮಾತ್ರ ಉಳಿಯುತ್ತದೆ. 
ಇದು ಸೇಟ್‌ ಮತ್ತು ಪರಸ್ಕೈಪದಿ ಆಗಿದೆ. 

ಲಟ್‌: ಈ "ಲ್‌' ಕಾರದಲ್ಲಿ ಶೈನ್‌ ಬಂದ ಪಕ್ಷದರೂಪ ಮತ್ತು ಶಪ್‌ ಬಂದಪಕ್ಷರೂಪ 
ಹೀಗೆ ಎರಡು ರೂಪಗಳಿವೆ. ಸ 

ಉದಾ- ತ್ರಸ್ಯತಿ/ತ್ರಸತಿ - ಪ್ರಥಮಪುರುಷ ಏಕವಚನದಲ್ಲಿ ತ್ರಸ್‌ ಧಾತುವಿನ 
ನಂತರ ಲಡಾದೇಶವಾದ "ತಿಪ್‌(ತಿ)' ಬಂದು ತ್ರಸ್‌--ತಿ ಎ೦ದಿದ್ದಾಗ, ಧಾತುವಿನಪರದಲ್ಲಿ 
ಬರಬೇಕಾದ ಶಪ್‌ ನ್ನು ಬಾಧಿಸಿ ಶನ್‌ (ಯ)' ಬ೦ದಾಗ ಅದನ್ನೂ ಬಾಧಿಸಿ “ವಾ 
ಭ್ರಶ-ಭ್ಲಾಶ-ಭ್ರಮು-ಕ್ರಮು-ಕ್ಷಮು-ತ್ರಸಿ-ತ್ರುಟಿ-ಲಶಃ” ಎಂಬ ಸೂತ್ರದಿಂದ ವಿಕಲ್ಪದಿಂದ 
ಶ್ಯನ್‌ ಬರುತ್ತದೆ. ಆಗ ತ್ರಸ್‌ಯ--ತಿತ್ರಸ್ಯತಿ ಎಂದು ರೂಪವಾಗುತ್ತದೆ. ಶ್ಯನ್‌ ಬಾರದ 
ಪಕ್ಷದಲ್ಲಿ "ಶಪ್‌(ಅ)' ಬಂದು ತ್ರಸ್‌.-ಅ--ತಿ-ತ್ರಸತಿ ಎಂದು ರೂಪವಾಗುತ್ತದೆ. 

ರೂಪಗಳು: ಶೈನ್‌ ಬಂದಪಕ್ಷದಲ್ಲಿ: ತ್ರಸ್ಯತಿ, ತ್ರಸ್ಯತಃ, ತ್ರಸ್ಯನ್ನಿ! ತ್ರಸ್ಯಸಿ, ತ್ರಸ್ಯಥಃ, 
ತ್ರಸ್ಯಥ। ತ್ರಸ್ಯಾಮಿ, ತ್ರಸ್ಯಾವಃ, ತ್ರಸ್ಯಾಮಃ। 

ವೈಕಲ್ಪಿಕವಾಗಿ ಶಪ್‌ ಬಂದ ಪಕ್ಷದಲ್ಲಿ: ತ್ರಸತಿ, ತ್ರಸತಃ, ತ್ರಸನ್ತಿ| ತ್ರಸಸಿ, ತ್ರಸಥಃ, 
ತ್ರಸಥ। ತ್ರಸಾಮಿ, ತ್ರಸಾವಃ, ತ್ರಸಾಮಃ। 

ಲಿಟ್‌:ಉದಾ- ತತ್ರಾಸ- ಪ್ರಥಮಪುರುಷ ಏಕವಚನದಲ್ಲಿ ತ್ರಸ್‌--ಲಿಟ್‌ ಎಂದಿದ್ದಾಗ, 
ಅದಕ್ಕೆ ಮೂಲ ಆಖ್ಯಾತ ಪ್ರತ್ಯಯವಾದ “ತಿಪ್‌(ತಿ)' ಆದೇಶ ಬಂದು, ಅದನ್ನು 
ಬಾಧಿಸಿ, ಅಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌(ಅ)' ಆದೇಶ ಬಂದು ತ್ರಸ್‌--ಅ 
ಎ೦ದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು ತ್ರಸ್‌ ತ್ರಸ್‌೬ಅ ಎಂದಿರುತ್ತದೆ. 
ಹಲಾದಿಶೇಷವಾದಮೇಲೆ ಅಭ್ಯಸ್ತ ರೂಪದಲ್ಲಿಯ "ತ್‌ ಮತ್ತು “"ರ್‌'ಗಳು 
ಲೋಪವಾದಮೇಲೆ ತತ್ರಸ್‌*ಅ ಎಂದಿರುತ್ತದೆ. “ಅತ ಉಪಧಾಯಾಃ” ಎಂಬುದರಿಂದ 
ಉಪಧೆಯಾದ "ಅ' ಕಾರಕ್ಕೆ ವೃದ್ಧಿ ಬಂದು ತತ್ರಾಸ ಎಂದು ರೂಪವು ಸಿದ್ಧವಾಗುತ್ತದೆ. 


784 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ವೈಕಲ್ಪಕವಾಗಿ ಏತ್ವವನ್ನು ಮತ್ತು ಅಛ್ಯಾಸಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ - 632. ವಾ-ಜ್ಯೂ-ಫ್ರಮು-ತ್ರಸಾಮ್‌ (6.4.124) 

ವೃತ್ತಿ - ಏಷಾಂ ಕಿತಿ ಲಿಟಿ ಸೇಟಿ ಥಲಿ ಚ ಏತ್ವಾಭ್ಯಾಸಲೋಪೌ ವಾ। ತ್ರೇಸತುಃ, 
ತತ್ರಸತುಃ। ತ್ರೇಸಿಥ-ತತ್ರಸಿಥ। ತ್ರಸಿತಾ। 

5. ಶೋ ತನೂಕರಣೇ। 


ಅ.ವೃ. - “ಅತ ಏಕಹಲ್‌ಮಧ್ಯೇ*ನಾದೇಶಾದೇರ್ಲಿಟಿ” ಎಂಬ ಸೂತ್ರದಿಂದ 
"ಅತಃ' ಮತ್ತು 'ಲಿಟಿ' ಎಂಬ ಪದಗಳು ಮತ್ತು “ಪ್ಪಸೋರೇದ್ಭಾವಭ್ಯಾಸಲೋಪಶ್ಚ” 
ಎ೦ಬ ಸೂತ್ರದಿಂದ "ಏತ್‌' ಮತ್ತು "ಅಭ್ಯಾಸ ಲೋಪಃ' ಮತ್ತು "ಚ' ಎಂಬ ಪದಗಳು 
ಅನುವೃತ್ತವಾಗುತ್ತವೆ. ಹಾಗೂ “ಗಮ-ಹನ-ಜನ-ಖನ-ಘಸಾಂ ಲೋಪಃ ಕ್ಲಿತ್ಯನಜಿ” 
ಎ೦ಬ ಸೂತ್ರದಿಂದ “ಕಿತಿ' ಎಂಬ ಪದವೂ ಮತ್ತು “ಥಲಿಚ ಸೇಟಿ” ಎಂಬ ಇಡೀ 
ಸೂತ್ರವೂ ಅನುವೃತ್ತವಾಗುತ್ತವೆ. 

ಅರ್ಥ- ಕಿತ್‌, ಲಿಟ್‌, ಅಥವಾ ಸೇಟ್‌ ಮತ್ತು ಥಲ್‌ ಪರದಲ್ಲಿದ್ದಾಗ, ಜ್ಯ, 
ಭ್ರಮ್‌, ತ್ರಸ್‌ ಧಾತುಗಳಿಗೆ ಏತ್ವವು ವಿಧಿಸಲ್ಪಟ್ಟು, ಅಭ್ಯಾಸ ಲೋಪವು ವೈಕಲ್ಲಿಕವಾಗಿ 
ಆಗುತ್ತದೆ. 

ಉದಾ- ತ್ರೇಸತುಃ/ತತ್ರಸತುಃ- ಪ್ರಥಮಪುರುಷ ದ್ವಿವಚನದಲ್ಲಿ ತ್ರಸ್‌ ಧಾತುವಿನ 
ನಂತರ ಮೂಲ ಆಖ್ಯಾತ ಪ್ರತ್ಯಯವಾದ 'ತಸ್‌' ಗೆ ಅಭಿನವ ಆಖ್ಯಾತಪ್ರತ್ಯಯವಾದ 
“ಅತುಸ್‌(ಅತುಃ)' ಆದೇಶವಾಗಿ ಬಂದು ತ್ರಸ್‌4ಅತುಃ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ 
ಬಂದು ತ್ರಸ್‌ತ್ರಸ್‌. ಅತುಃ ಎಂದಿದ್ದಾಗ, ಹಲಾದಿಶೇಷದಿ೦ದ ಅಭ್ಯಸ್ತ ರೂಪದಲ್ಲಿಯ 
"ರ್‌' ಮತ್ತು "ಸ್‌'ಗಳು ಲೋಪವಾಗಿ ತ*ತ್ರಸ್‌ *ಅತುಃತತ್ರಸತುಃ ಎಂದಾಗುತ್ತದೆ. 

ನಂತರ ಪ್ರಕೃತ ಸೂತ್ರದಿಂದ ವಿಕಲ್ಲದಿಂದ ಅನಭ್ಯಸ್ತ ತ್ರಸ್‌ ನಲ್ಲಿರುವ “ಅ' ಕಾರಕ್ಕೆ 
ಏತ್ವ ಬಂದು ಮತ್ತು ಅಭ್ಯಸ್ತರೂಪವಾದ “ತ್‌' ಕಾರಕ್ಕೆ ಲೋಪ ಬಂದು 
ತ್ರೇಸ್‌.ಅತುಜತ್ರೇಸತುಃ ಎಂದು ಇನ್ನೊಂದು ರೂಪವಾಗುತ್ತದೆ. ಹೀಗೆ ತ್ರೇಸತುಃ 
ಮತ್ತು ತತ್ರಸತುಃ ಎಂದು ಎರಡು ರೂಪಗಳಾಗಿವೆ. 

ರೂಪಗಳು:ಏತ್ವ-ವಿಧಾನವನ್ನೂ ಮತ್ತು ಅಭ್ಯಾಸ ಲೋಪವನ್ನು ಹೊಂದಿರುವ 
ಪಕ್ಷದ ರೂಪಗಳು: ತತ್ರಾಸ, ತ್ರೇಸತುಃ, ತ್ರೇಸುಃ ತ್ರೇಸಿಥ, ತ್ರೇಸಥುಃ, ತ್ರೇಸ। ತತ್ರಾಸ/ 


ಏತ್ವ ವಿಧಾನ ಮತ್ತು ಅಭ್ಯಾಸ ಲೋಪಗಳಿಲ್ಲದ ಪಕ್ಷದಲ್ಲಿ ರೂಪಗಳು: ತತ್ರಾಸ, 
ತತ್ರಸತುಃ, ತತ್ರಸುಃ ತತ್ರಸಿಥ, ತತ್ರಸಥು, ತತ್ರಸ। ತತ್ರಾಸ/ ತತ್ರಸ, ತತ್ರಸಿವ, ತತ್ರಸಿಮ। 
ಗಳು: ತ್ರಸಿತಾ, ತ್ರಸಿತಾರ್‌, ತ್ರಸಿತಾರಃ ತ್ರಸಿತಾಸಿ, ತ್ರಸಿತಾಸ್ಥಃ, ತ್ರಸಿತಾಸ್ಟ 


ಲಿ 
ಡ್ಧ 


al 


ದಿವಾದಿ ಗಣ 785 


Mie ಶೈನ್‌ ಪಕ್ಷದಲ್ಲಿ ಫೂ ತ್ರಸ್ಯತು/ತ್ರಸ್ಯತಾತ್‌, ತ್ರಸ್ಯತಾಮ್‌, ತ್ರಸ್ಕನ್ನು। 
ತ್ರಸ್ಯ/ತ್ರಸ್ಯತಾತ್‌, ತ್ರಸ್ಯತಮ್‌ ತ್ರಸ್ಯತ। ತ್ರಸ್ಯಾನಿ, ತ್ರಸ್ಯಾವ, ತ್ರಸ್ಕಾಮ। 

ವೈಕಲ್ಪಿಕ "ಶಪ್‌' ಪಕ್ಷದಲ್ಲಿ ರೂಪಗಳು: ತ್ರಸತು/ತ್ರಸತಾತ್‌, ತ್ರಸತಾಮ್‌, ತ್ರಸನ್ನು 
ತ್ರಸ/ತ್ರಸತಾತ್‌, ತ್ರಸತಮ್‌, ತ್ರಸತ। ತ್ರಸಾನಿ, ತ್ರಸಾವ, ತ್ರಸಾಮ। 

ಲಜ್‌:ಶ್ಯನ್‌ ಪಕ್ಷದಲ್ಲಿ ರೂಪಗಳು: ಅತ್ರಸ್ಯತ್‌, ಅತ್ರಸ್ಯತಾಮ್‌, ಅತ್ರಸ್ಯನ್‌। ಅತ್ರಸ್ಯಃ, 
ಅತ್ರಸ್ಯತಮ್‌, ಅತ್ರಸ್ಯತ। ಅತ್ರಸ್ಯಮ್‌, ಅತ್ರಸ್ಯಾವ, ಅತ್ರಸ್ಯಾಮ। 

ವೈಕಲ್ಪಿಕ “ಶಪ್‌' ಪಕ್ಷದಲ್ಲಿ ರೂಪಗಳು: ಅತ್ರಸತ್‌, ಅತ್ರಸತಾಮ್‌, ಅತ್ರಸನ್‌। 
ಅತ್ರಸಃ, ಅತ್ರಸತಮ್‌, ಅತ್ರಸತ। ಅತ್ರಸಮ್‌, ಅತ್ರಸಾವ, ಅತ್ರಸಾಮ। 

ಸಹಃ ಕ ಪಕ್ಷದಲ್ಲಿ ಭಕತ ತ್ರಸ್ಯೇತ್‌, ತ್ರಸ್ಯೇತಾಮ್‌, ತ್ರಸ್ಕೇಯು8 
ತ್ರಸ್ಕೇ, ತ್ರಸ್ಕೇತಮ್‌, ತ್ರಸ್ಕೇತ।ಃ ತ್ರಸ್ಕೇಯಮ್‌, ತ್ರಸ್ಕೇವ, ತ್ರಸ್ಕೇಮ। 

ವೈಕಲ್ಪಿಕ "ಶಪ್‌' ಪಕ್ಷದಲ್ಲಿ ರೂಪಗಳು: ತ್ರಸೇತ್‌, ತ್ರಸೇತಾಮ್‌, ತ್ರಸೇಯುಃ 
ತ್ರಸೇಃ, ತ್ರಸೇತಮ್‌, ತ್ರಸೇತ। ತ್ರಸೇಯಮ್‌, ತ್ರಸೇವ, ತ್ರಸೇಮ। 

ಆಶೀರ್ಲಿಜ*:ರೂಪಗಳು: ತ್ರಸ್ಯಾತ್‌, ತ್ರಸ್ಯಾಸ್ತಾಮ್‌, ತ್ರಸ್ಕಾಸುಃ। ತ್ರಸ್ಯಾಃ, 

ಲುಜ್‌: ಸೂಚನೆ: “ವದ-ವ್ರಜ-ಹಲನ್ನಸ್ಕಾಚಃ” ಎಂಬ ಸೂತ್ರದಿಂದ ಬರಬೇಕಾದ 
ವೃದ್ದಿಯು “ನೇಟಿ” ಎಂಬುದರಿಂದ ನಿಷೇಧವಾದಮೇಲೆ “ಅತೋಹಲಾದೇರ್ಲಘೋಃ? 
ಎಂಬುದರಿಂದ ವೈಕಲ್ಲಿಕವಾಗಿ ವೃದ್ಧಿ ಬರುತ್ತದೆ. ಹೀಗಾಗಿ ಎರಡು ರೂಪಗಳಾಗುತ್ತವೆ. 

ವೃದ್ಧಿ ಬಂದ ಪಕ್ಷದಲ್ಲಿ ರೂಪಗಳು: ಅತ್ರಾಸೀತ್‌, ಅತ್ರಾಸಿಷ್ಟಾಮ್‌, ಅತ್ರಾಸಿಷುಃ। 
ಅತ್ರಾಸೀಃ, ಅತ್ರಾಸಿಷ್ಟಮ್‌, ಅತ್ರಾಸಿಷ್ಟ ಅತ್ರಾಸಿಷಮ್‌, ಅತ್ರಾಸಿಷ್ಟ, ಅತ್ತಾಸಿಷ್ಠ 

ವೃದ್ಧಿ ಬಾರದ ಪಕ್ಷದಲ್ಲಿ ರೂಪಗಳು: ಅತ್ರಸೀತ್‌, ಅತ್ರಸಿಷ್ಟಾಮ್‌, ಅತ್ರಸಿಷುಃ। 
ಅತ್ರಸೀಃ, ಅತ್ರಸಿಷ್ಟಮ್‌, ಅತ್ರಸಿಷ್ಟ ಅತ್ರಸಿಷಮ್‌, ಅತ್ರಸಿಷ್ಟ, ಅತ್ರಸಿಷ್ಠ 

ಲೃಜ್‌: ರೂಪಗಳು: ಅತ್ರಸಿಷ್ಯತ್‌, ಅತ್ರಸಿಷ್ಯತಾಮ್‌, ಅತ್ರಸಿಷ್ಯನ್‌। ಅತ್ರಸಿಷ್ಯಃ, 
ಅತ್ರಸಿಷ್ಯತಮ್‌, ಅತ್ರಸಿಷ್ಯತ। ಅತ್ರಸಿಷ್ಠಮ್‌, ಅತ್ರಸಿಷ್ಯಾವ, ಅತ್ರಸಿಷ್ಕಾಮ। 

5. ಶೋ ತನೂಕರಣೇ। - (ಸೂಕ್ಷ ವಾಗುವಂತೆ ಮಾಡುವುದು)- ಇದರಲ್ಲಿ 
ಧಾತುವಿನ ಅನ್ರ್ಯ "ಓ' ಕಾರವು ಅನುನಾಸಿಕ ಅಚ್‌ ಅಲ್ಲದ್ದರಿಂದ 
“ಉಪದೇಶೇಇಜನುನಾಸಿಕ ಇತ್‌” ಎಂಬುದರಿಂದ ಅದು ಲೋಪವಾಗುವುದಿಲ್ಲ. 
ಆದರೆ ಅದನ್ನು ಲೋಪಗೊಳಿಸುವದಕ್ಕಾಗಿ ಮುಂದಿನಸೂತ್ರವು ಪ್ರವೃತ್ತವಾಗಿದೆ. ಹೀಗೆ 
"ಓ' ಕಾರ ಲೋಪವಾದರೆ "ಶ್‌' ಮಾತ್ರ ಉಳಿಯುತ್ತದೆ. 

(ಶ್ಯನ್‌ ಪ್ರತ್ಯಯ ಪರದಲ್ಲದ್ದಾಗ, ಧಾತ್ವನ್ತ ಓ-ಕಾರಕ್ಕೆ ಲೋಪ ವಿಧಿಸುವ ಸೂತ್ರ) 
ಸೂತ್ರ - 633. ಹತಃ ಶ್ಯನಿ (7.3.81 
ವೃತ್ತಿ-ಲೋಪಃ ಸ್ಯಾತ್‌ ಶ್ಯನಿ। ಶೃತಿ। ಶ್ಯತಃ। ಶ್ಯನ್ತಿ! ಶಶೌ। ಶಶತುಃ। ಶಾತಾ। ಶಾಸ್ಕತಿ। 


786 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ.ವ್ಯ.- “ಘೋರ್ಲೋಪೋಲೇಟಿ ವಾ” ಎಂಬ ಸೂತ್ರದಿಂದ “ಲೋಪಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಶ್ಯನ್‌' ಪರದಲ್ಲಿದ್ದಾಗ, ಧಾತುವಿನ ಅನ್ನ್ಯ "ಓ' ಕಾರಕ್ಕೆ ಲೋಪವು 
ಬರುತ್ತದೆ. 

ಲಟ್‌: ಉದಾ- ಶ್ಯತಿ - ಪ್ರಥಮಪುರುಷ ಏಕವಚನದಲ್ಲಿ ಶೋ ಧಾತುವಿನ 
ನಂತರ ಲಡಾದೇಶವಾದ "ತಿಪ್‌(ತಿ)' ಬಂದು ಶೋತಿ ಎಂದಿದ್ದಾಗ ಧಾತುವಿನ 
ಪರದಲ್ಲಿ 'ಶೃನ್‌(ಯ)' ಬಂದು ಶೋ4ಯಃತಿ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
“ಶೋ' ನಲ್ಲಿರುವ "ಓ' ಕಾರಕ್ಕೆ ಲೋಪ ಬಂದು ಶ್‌ +ಯಃತಿಎಶ್ಯತಿ ಎಂದು 
ರೂಪವಾಗುತ್ತದೆ. 

ರೂಪಗಳು: ಶೃತಿ, ಶ್ಯತಃ, ಶ್ಯನ್ನಿ ಶ್ಯಸಿ, ಶಥಃ, ಶಥ। ಶ್ಯಾಮಿ, ಶ್ಯಾವಃ, ಶ್ಯಾಮಃ। 

ಲಿಟ್‌: ಉದಾ- ಶಶೌ - ಪ್ರಥಮಪುರುಷ ಏಕವಚನದಲ್ಲಿ ಶೋ ಧಾತುವಿನ 
ನಂತರ ಲಡಾದೇಶವಾದ "ತಿಪ್‌(ತಿ)' ಬಂದು ಶೋಃತಿ ಎಂದಿದ್ದಾಗ, ಈ “ತಿಪ್‌' ಗೆ 
ಅಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌(ಅ)' ಬಂದು ಶೋ-* ಅ ಎಂದಿರುತ್ತದೆ. 
ಇಲ್ಲಿ "ಶ್ಯನ್‌' ಪರದಲ್ಲಿ ಇರದೇ ಇರುವದರಿಂದ ಧಾತುವು ಉಪದೇಶಾವಸ್ಥೆಯಲ್ಲಿ 
"ಓ' ಕಾರಾನ್ತವಾಗಿ ಅಂದರೆ ಏಜನ್ತ ವಾಗಿರುತ್ತದೆ. “ಆದೇಚ ಇಪದೇಶೇಶಶಿತಿ” 
ಎ೦ಬ ಸೂತ್ರದಿಂದ ಏಚ್‌(ಓ) ಗೆ ಆತ್ವ ಬಂದು ಶಾ ಅ ಎಂದಾಗುತ್ತದೆ. “ಆತಔಣಲಃ” 
ಎಂಬುದರಿಂದ “ಆಅ” ಕಾರಕ್ಕೆ ಔ-ಕಾರವು ಆದೇಶವಾಗಿ ಬಂದು ಶಾ*ಔ ಎಂದಾಗುತ್ತದೆ. 
ಧಾತುವಿನ “ಶಾ'ಗೆ ದ್ವಿತ್ವ ಬಂದು ಶಾ+ಶಾ4ಔ ಎಂದಿದ್ದಾಗ, “ಹಸ್ತ” ಎಂಬ ಸೂತ್ರದಿಂದ 
ಅಭ್ಯಾಸರೂಪವಾದ "ಶಾ' ಗೆ ಹ್ರಸ್ವ ಬಂದು ಶಶಾ4ಔ ಎಂದಿರುತ್ತದೆ. ವೃದ್ಧಿಸಂಧಿಯಿಂದ 
ಶಶೌ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಶಶೌ, ಶಶತುಃ, ಶಶುಃ। ಶಶಿಥ/ಶಶಾಥ, ಶಶಥುಃ, ಶಶ! ಶಶೌ, ಶಶಿವ, 
ಶಶಿಮ। 

ಸೂಚನೆ: ಪ್ರಥಮಪುರುಷ ಏಕವಚನವನ್ನು ಬಿಟ್ಟು ಉಳಿದ ರೂಪಗಳಲ್ಲಿ ಧಾತುವಿಗೆ 
ದ್ವಿತ್ವ ಮೊದಲಾದವುಗಳು ಬಂದಮೇಲೆ “ಆತೋಲೋಪ ಇಟಿಚ” ಎಂಬುದರಿಂದ 
“ಆ' ಕಾರಕ್ಕೆ ಲೋಪ ಬಂದು ಮೇಲಿನ ರೂಪಗಳು ಸಿದ್ಧವಾಗುತ್ತವೆ. 

ಲುಟ್‌: ರೂಪಗಳು: ಶಾತಾ, ಶಾತಾರೌ,ಶಾತಾರಃ ಶಾತಾಸಿ, ಶಾತಾಸ್ಯಃ, ಶಾತಾಸ್ಥ। 
ಶಾತಾಸ್ಕಿ ಶಾತಾಸ್ತ, ಶಾತಾಸ್ಮಃ। 

ಸೂಚನೆ: “ಆದೇಚ ಉಪದೇಶೇಶಶಿತಿ” ಎಂಬ ಸೂತ್ರದಿಂದ ಈ "ಲ್‌' ಕಾರದಲ್ಲೂ, 
ಆತ್ಮವು ಬರುತ್ತದೆ. 

ಲೃಟ್‌: ರೂಪಗಳು: ಶಾಸ್ಯೃತಿ, ಶಾಸ್ಯತಃ, ಶಾಸ್ಯನ್ನಿಶಾಸ್ಯಸಿ, ಶಾಸ್ಕಥಃ, ಶಾಸ್ಯ್ರಥ। 
ಶಾಸ್ಯಾಮಿ, ಶಾಸ್ಯಾವಃ, ಶಾಸ್ಯಾಮಃ। 


ಲೋಟ್‌: ರೂಪಗಳು: ಶ್ಯತು/ಶ್ಯತಾತ್‌, ಶ್ಯತಾಮ್‌, ಶ್ಯನ್ನು! ಶ್ಯ/ಶೃತಾತ್‌, ಶ್ಯತಮ್‌, 


ದಿವಾದಿ ಗಣ 787 


ಶ್ಯತ। ಶ್ಯಾನಿ, ಶ್ಯಾವ, ಶ್ಯಾಮ। 

ಲಜ್‌: ರೂಪಗಳು: ಅಶ್ಯತ್‌, ಅಶ್ಯತಾಮ್‌,ಅಶ್ಯನ್‌। ಅಶ್ಯಃ, ಅಶ್ಯತಮ್‌, ಅಶ್ಯತ। 
ಅಶ್ಯಮ್‌, ಅಶ್ಯಾವ, ಅಶ್ಯಾಮ। 

ವಿಧಿಲಿಜ್‌ ರೂಪಗಳು: ಶ್ಯೇತ್‌, ಶ್ಯೇತಾಮ್‌, ಶ್ಯೇಯುಃ। ಶ್ಯೇಃ, ಶ್ಯೇತಮ್‌, ಶ್ಯೇತ। 
ಶ್ಯೇಯಮ್‌, ಶ್ಯೇವ, ಶ್ಯೇಮ। 

ಆಶೀರ್ಲಿಜ್‌: ಈ "ಲ್‌' ಕಾರದಲ್ಲಿ, ಧಾತುವು ಶಿತ್‌ ಆಗಿ ಇಲ್ಲದೇ ಇರುವುದರಿಂದ 
“ಆದೇಚ ಉಪದೇಶೇಶಶಿತಿ” ಎಂಬ ಸೂತ್ರದಿಂದ ಆತ್ಮವು ಬಂದು ಕೆಳಗಿನಂತೆ ರೂಪಗಳು 
ಸಿದ್ಧವಾಗುತ್ತವೆ. 

ರೂಪಗಳು: ಶಾಯಾತ್‌, ಶಾಯಾಸ್ತಾಮ್‌, ಶಾಯಾಸುಃ। ಶಾಯಾಃ, ಶಾಯಾಸ್ತಮ್‌, 
ಶಾಯಾಸ್ಪ ಶಾಯಾಸಮ್‌, ಶಾಯಾಸ್ವ, ಶಾಯಾಸ್ಸು 

(ಪರಸ್ಕೈಪದದಲ್ಲ ಸಿಜ್‌ ಗೆ ವೈಕಲ್ರಕವಾಗಿ ಲುಕ್‌ ವಿಧಾಯಕ ಸೂತ್ರ) 

ಸೂತ್ರ - 634. ವಿಭಾಷಾ ಘ್ರಾ-ಧೇಟ್‌-ಶಾ-ಜ್ಞಾಸಃ (2.4.78) 

ವೃತ್ತಿ - ಏಭ್ಯಃ ಸಿಚಃ ಲುಕ್‌ ವಾ ಸ್ಯಾತ್‌ ಪರಸ್ಥೆ ಪದೇ ಪರೇ। ಅಶಾತ್‌। 
ಅಶಾತಾಮ್‌। ಅಶುಃ ಇಟ್‌ ಸಕೌ ಅಶಾಸೀತ್‌। ಅಶಾಸಿಷ್ಟಾಮ್‌। 

6. ಛೋ ಛೇದನೇ। ಛೃತಿ। 

7. ಷೋನ್ತ ಕರ್ಮಣಿ! ಸೃತಿ। ಸಸೌ। 

8. ದೋವಖಣ್ಣನೇ। ದ್ಯತಿ। ದದೌ। ದೇಯಾತ್‌। ಅದಾತ್‌। 

9. ವ್ಯಧ। ತಾಡನೇ। 

ಪ.ಛೇ.- ವಿಭಾಷಾ, ಫ್ರಾ-ಧೇಟ್‌-ಶಾ-ಚ್ಛಾಸಃ। 

ಅ.ವೃ. - “ಸಿಚಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಸಿಚಃ' ಮತ್ತು 
"ಪರಸ್ಕೈಪದೇಷು' ಎಂಬ ಪದಗಳು ಮತ್ತು “ನ್ಯ ಕ್ಷತ್ರಿಯಾರ್ಷ ಚಿತೋ ಯೂನಿ 
ಲುಗಣಿಇಗೋಃ?” ಎಂಬ ಸೂತ್ರದಿಂದ "ಲುಕ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಪರಸ್ಮೈಪದವು ಪರದಲ್ಲಿದ್ದಾಗ, ಫ್ರಾ, ಧೇಟ್‌, ಶೋ-ಛೊ ಮತ್ತು 
ಷೋ ಧಾತುಗಳ ನಂತರ "ಸಿಚ್‌' ಗೆ ವೈಕಲ್ಪಿಕವಾಗಿ ಲುಕ್‌(ಲೋಪ) ಬರುತ್ತದೆ. 

ಲುಜ್‌: ಉದಾ- ಅಶಾತ್‌- ಪ್ರಥಮಪುರುಷ ಏಕವಚನದಲ್ಲಿ "ಶೋ' ಧಾತುವಿನ 
ನಂತರ ಲುಜ್‌ "ಲ್‌' ಕಾರಕ್ಕೆ "ತಿಪ್‌(ತಿ)' ಬಂದು ಧಾತುವಿಗೆ ಅಡಾಗಮ ಬಂದು, 
ಧಾತುವಿನ ಪರದಲ್ಲಿ "ಚ್ಲಿ' ಬಂದು ಅದಕ್ಕೆ "ಸಿಜ್‌' ಆದೇಶ ಬಂದು, “ಶೋ' ನಲ್ಲಿರುವ 
ಏಚ್‌ ವರ್ಣವಾದ "ಓ' ಕಾರಕ್ಕೆ ಆತ್ಮ ಬಂದು ಅಃಶಾ4ಸ್‌ ೬ತ್‌ ಎಂದಿರುತ್ತದೆ. 
ನಂತರ ಪ್ರಕೃತ ಸೂತ್ರದಿಂದ "ಸಿಚ್‌' ಗೆ ವೈಕಲ್ಲಿಕವಾಗಿ ಲುಕ್‌(ಲೋಪ) ಬಂದು 
ಅಶಾತ್‌ ಎಂದು ರೂಪವಾಗುತ್ತದೆ. 


788 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


"ಸಿಚ್‌' ಲುಕ್‌ ಬಂದ ಪಕ್ಷದಲ್ಲಿ ರೂಪಗಳು: ಅಶಾತ್‌, ಅಶಾತಾಮ್‌, ಅಶುಃ 
ಅಶಾಃ, ಅಶಾತಮ್‌, ಅಶಾತ। ಅಶಾಮ್‌, ಅಶಾವ, ಅಶಾಮ। 

ಸೂಚನೆ: "ಸಿಚ್‌'ಗೆ ಲುಕ್‌ ಬಾರದ ಪಕ್ಷದಲ್ಲಿ-“ಅಸ್ಪಿಸಿಚೋತಪೃಕ್ಷೇ” ಮತ್ತು “ಯಮ- 
ರಮ- ನಮಾತಾಮ್‌ ಸಕ್ಕ” ಸೂತ್ರಗಳಿಂದ "ಸಿಚ್‌' ಗೆ ಆದ್ಯವಯವವಾಗಿ 
ಈಡಾಗಮ(ಈ), ಮತ್ತು ಧಾತುವಿಗೆ ಅನ್ನಾವಯವವಾಗಿ “ಸಕ್‌(ಸ್‌)' ಆಗಮವು 
ಬಂದು, “ಆರ್ಧಧಾತುಕಸ್ಯೇಡ್ವಲಾದೇಃ” ಎಂಬುದರಿಂದ “ಇಟ್‌(ಇ)' ಆಗಮವೂ 
ಬಂದು ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಶಾಸೀತ್‌, ಅಶಾಸಿಷ್ಟಾಮ್‌, ಅಶಾಸಿಷುಃ। ಅಶಾಸೀಃ, ಅಶಾಸಿಷ್ಟಮ್‌, 
ಅಶಾಸಿಷ್ಟ ಅಶಾಸಿಷಮ್‌, ಅಶಾಸಿಷ್ವ, ಅಶಾಸಿಷ್ಠು 

ಲೃಜ್‌: ರೂಪಗಳು: ಅಶಾಸ್ಕೃತ್‌, ಅಶಾಸ್ಯತಾಮ್‌, ಅಶಾಸ್ಯನ್‌। ಅಶಾಸ್ಯಃ, 
ಅಶಾಸ್ಯತಮ್‌, ಅಶಾಸ್ಕತ। ಅಶಾಸ್ಯಮ್‌, ಅಶಾಸ್ಯಾವ, ಅಶಾಸ್ಯಾಮ। 

6. ಛೋ ಛೇದನೇ (ಕಡಿಯುವುದು ಅಥವಾ ಛೇದಿಸುವುದು). 

ಲಟ್‌:ಉದಾ- ಛ್ಯತಿ - ಪ್ರಥಮಪುರುಷ ಏಕವಚನದಲ್ಲಿ "ಭೋ' ಧಾತುವಿನ 
ಪರದಲ್ಲಿ "ತಿಪ್‌(ತಿ)' ಆದೇಶ ಬಂದು ಛೋಃತಿ ಎಂದಿದ್ದಾಗ, ಧಾತುವಿನ ಪರದಲ್ಲಿ 
“ಶೃನ್‌(ಯ್‌)' ಬಂದು, ಇದು "ಶಿತ್‌' ಆಗಿರುವುದರಿಂದ ಧಾತುವಿನ “ಓ' ಕಾರಕ್ಕೆ 
ಲೋಪ ಬಂದು "ಛ್‌' ಎಂದಾಗಿ ಛ್‌+ಯ್‌+ತಿ-ಛ್ಯತಿ ಎಂದು ರೂಪವಾಗುತ್ತದೆ. 

"ಛೋ' ಧಾತುವಿನ ರೂಪಗಳು: ಛೃತಿ, ಛೃತಃ, ಛೃನ್ನಿ ಛೃಸಿ, ಛೃಥಃ, ಛೃಥ। 
ಛ್ಯಾಮಿ, ಛ್ಯಾವಃ, ಛ್ಯಾಮಃ। 

ಲಿಟ್‌: ಉದಾ- ಛಚ್ಛೌ - ಪ್ರಥಮಪುರುಷ ಏಕವಚನದಲ್ಲಿ "ಛೋ' ಧಾತುವಿನ 
ನಂತರ "ತಿಪ್‌(ತಿ)' ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌(ಅ)' 
ಬಂದು ಛೋ4ಅ ಎಂದಿದ್ದಾಗ, “ಆದೇಚ ಉಪದೇಶೇಶಶಿತಿ” ಎಂಬುದರಿಂದ ಸ 
ಕಾರಕ್ಕೆ “ಆ' ಕಾರ ಬಂದು, ಛಾ ಅ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು ಛಾಛಾ* ಅ 
ಎಂದಿರುತ್ತದೆ. ಹ್ರಸ್ವ” ಎಂಬುದರಿಂದ ಅಭ್ಯಾಸದ “ಆ” ಕಾರಕ್ಕೆ ಹ್ರಸ್ವ ಬಂದು ಛ 
ಛಾ*ಅ ಎಂದಿದ್ದಾಗ “ಛೇಚ” ಏಂಬುದರಿಂದ ಅಭ್ಯಸ್ಥ "ಛ್‌' ಕಾರೋತ್ತರ "ಅ 
ಕಾರಕ್ಕೆ “ತುಕ್‌(ತ್‌)' ಆಗಮ ಬಂದು ಛ್‌ತ್‌ಛಾ +ಅ ಎಂದಿದ್ದಾಗ, “ಸ್ತೋಃ ಶ್ಚುನಾಶ್ಚುಃ” 
ಎಂಬುದರಿಂದ "ತ್‌' ಕಾರಕ್ಕೆ ಚುತ್ಸ(ಚ್‌) ಬಂದು ಛ್‌ಚ್‌ಛಾ*ಅ ಎಂದಿದ್ದಾಗ 
ಸವರ್ಣದೀರ್ಪದಿಂದ ಛಚ್ಛಾ ಎಂದಾಗಿ, “ಆತ ಔ ಣಲಃ” ಎಂಬುದರಿಂದ ಅನ್ತ ಕ 
"ಆ' ಕಾರಕ್ಕೆ “ಔ' ಬಂದು, ಛಚ್ಛೌ ಎಂದು ರೂಪವಾಗುತ್ತದೆ. 

ರೂಪಗಳು: ಛಚ್ಛೌ, ಛಚ್ಛತುಃ, ಛಚ್ಛುಃ ಛಚ್ಛಿಥ/ಛಚ್ಛಾಥ, ಛಚ್ಛಥುಃ, ಛಚ್ಛ] 
ಛಚ್ಛೌ, ಛಚ್ಛಿವ, ಛಚ್ಛಿಮ॥ 

ಲುಟ್‌: ರೂಪಗಳು: ಛ್ಯಾತಾ, ಛ್ಯಾತಾರೌ, ಛ್ಯಾತಾರಃ। ಛ್ಯಾತಾಸಿ, ಛ್ಯಾತಾಸ್ಥಃ, 
ಛ್ಯಾತಾಸ್ಥ ಛ್ಯಾತಾಸ್ಕಿ ಛ್ಯಾತಾಸ್ವಃ, (ಛ್ಯಾತಾಸ್ಮಃ। 


ದಿವಾದಿ ಗಣ 789 


ಲೃಟ್‌: ರೂಪಗಳು: ಛ್ಯಾಸ್ಯತಿ, ಛ್ಯಾಸ್ಯತಃ, ಛ್ಯಾಸ್ಯನ್ನಿ! ಛ್ಯಾಸ್ಯಸಿ, ಛ್ಯಾಸ್ಕಥಃ, ಛ್ಯಾಸ್ಯಥ। 
ಛ್ಯಾಸ್ಯಾಮಿ, ಛ್ಯಾಸ್ಕಾವಃ, ಛ್ಯಾಸ್ಕಾಮಃ। 

ಲೋಟ್‌: ರೂಪಗಳು:ಛ್ಯತು/ಛ್ಯತಾತ್‌, ಛ್ಯತಾಮ್‌, ಛ್ಯನ್ನು| ಛ್ಯ/ಛೃತಾತ್‌, ಛ್ಯತಮ್‌, 
ಛೃತ। ಛ್ಯಾನಿ, ಛ್ಯಾವ, ಛ್ಯಾಮ। 

ಲಜ್‌: ರೂಪಗಳು: ಅಛ್ಯತ್‌, ಅಛ್ಯತಾಮ್‌, ಅಛ್ಯನ್‌] ಅಛ್ಯಃ, ಅಛ್ಯತಮ್‌, ಅಛ್ಯತ। 
ಅಛ್ಯಮ್‌, ಅಛ್ಯಾವ, ಅಛ್ಯಾಮ। 

ವಿಧಿಲಿಜ್‌: ರೂಪಗಳು: ಛ್ಯೇತ್‌, ಛೈತಾಮ್‌, ಛ್ಯೇಯುಃ ಛ್ಯೇಃ, ಛ್ಯೇತಮ್‌, 
ಛ್ಯೇತ। ಛ್ಯೇಯಮ್‌, ಛ್ಯೇವ, ಛ್ಯೇಮ। 

ಆಶೀರ್ಲಿಜ್‌: ರೂಪಗಳು: ಛಾಯಾತ್‌, ಛಾಯಾಸ್ತಾಮ್‌, ಛ್ಯಾಯಾಸುಃ ಛ್ಯಾಯಾಃ, 
ಭ್ಯಾಯಾಸಮ್‌್‌ಾ ಛ್ಯಾಯಾಸ್ತ ಛ್ಯಾಯಾಸವ್‌,: ಕ್ಯಾಂಡಾಸ್ಟ, ಧ್ರಾಯಾಸ್ಯ 

ಲುಜ್‌: "ಸಿಚ್‌' ಗೆ ಲುಕ್‌ ಬ೦ದ ಪಕ್ಷದಲ್ಲಿ ರೂಪಗಳು: ಅಚ್ಛ್ಯಾತ್‌, ಅಚ್ಛ್ಯಾತಾಮ್‌, 
ಅಚ್ಛ್ರ್ಯುಃ। ಅಚ್ಛ್ಯಾಃ, ಅಚ್ಛ್ಯಾತಮ್‌, ಅಚ್ಛಾತ। ಅಚ್ಛ್ಯಾಮ್‌, ಅಚ್ಛ್ಯಾವ,ಅಚ್ಛ್ಯಾಮ। 

"ಸಿಚ್‌' ಗೆ ಲುಕ್‌ ಬಾರದ ಪಕ್ಷದಲ್ಲಿ ರೂಪಗಳು:ಅಚ್ಛ್ರ್ಯಾಸೀತ್‌, ಅಚ್ಛ್ರ್ಯಾಸಿಷ್ಟಾಮ್‌. 
ಅಚ್ಛ್ರ್ಯಾಸಿಷುಃ। ಅಚ್ಚ್ರ್ಯಾಸೀಃ, ಅಚ್ಚ್ಯಾಸಿಷ್ಟಮ್‌, ಅಚ್ಚ್ರಾಸಿಷ್ಟ ಅಚ್ಛ್ರ್ಯಾಸಿಷಮ್‌, ಅಚ್ಛ್ರಾಸಿಷ್ಟ 
ಅಚ್ಛ್ರಾಸಿಷ್ಠ ` 

ಲೃಜ್‌: ರೂಪಗಳು: ಅಚ್ಛ್ಯಾಸ್ಯತ್‌, ಅಚ್ಛ್ಯಾಸ್ಯತಾಮ್‌, ಅಚ್ಛ್ರಾಸ್ಯನ್‌। ಅಚ್ಛ್ರ್ಯಾಸ್ಯಃ, 
ಅಚ್ಚ್ಯಾಸ್ಯತಮ್‌, ಅಚ್ಚ್ಯಾಸ್ಯತ। ಅಚ್ಛ್ಯಾಸ್ಯಮ್‌, ಅಚ್ಛ್ಯಾಸ್ಯಾವ, ಅಚ್ಛ್ಯಾಸ್ಯಾಮ। 

7. ಷೋತನ್ತ್ಹ ಕರ್ಮಣಿ (ನಾಶ ಮಾಡುವುದು)-“ಧಾತ್ವಾದೇಃ ಷಃ ಸಃ” 
ಎಂಬುದರಿಂದ "ಹಷ್‌' ಕಾರಕ್ಕೆ "ಸ್‌' ಕಾರ ಬಂದು "ಸೋ' ಎಂದಾಗುತ್ತದೆ. 

ಲಟ್‌: ರೂಪಗಳು: ಸೃತಿ, ಸ್ಯತಃ, ಸನ್ನಿ ಸೃಸಿ, ಸ್ಯಥಃ, ಸೃಥ। ಸ್ಯಾಮಿ, ಸ್ಕಾವಃ, 
ಸ್ಕಾಮಃ। 

ಲಿಟ್‌: ರೂಪಗಳು: ಸಸೌ, ಸಸತುಃ, ಸಸುಃ ಸಸಿಥ/ಸಸಾಥ 
ಸಸೌ, ಸಸಿವ, ಸಸಿಮ। 

ಲುಟ್‌: ರೂಪಗಳು: ಸಾತಾ, ಸಾತಾರೌ, ಸಾತಾರಃ ಸಾತಾಸಿ, ಸಾತಾಸ್ಥಃ, ಸಾತಾಸ್ಥ 
ಸಾತಾಸ್ಕಿ ಸಾತಾಸಃ, ಸಾತಾಸ್ಮಃ। 

ಲೃಟ್‌: ರೂಪಗಳು: ಸಾಸ್ಯತಿ,ಸಾಸ್ಯತಃ, ಸಾಸ್ಯನ್ತಿ ಸಾಸ್ಯಸಿ, ಸಾಸ್ಯಥಃ, ಸಾಸ್ಯಥ!। 
ಸಾಸ್ಯಾಮಿ, ಸಾಸ್ಯಾವಃ, ಸಾಸ್ಕಾಮಃ। 

ಲೋಟ್‌: ರೂಪಗಳು: ಸ್ಯತು/ಸ್ಯತಾತ್‌, ಸ್ಯತಾಮ್‌, ಸೃನ್ನು। ಸ್ಯ/ಸ್ಕತಾತ್‌, ಸ್ಕತಮ್‌, 
ಸ್ಯತಸ್ಕಾನಿ, ಸ್ಯಾವ, ಸ್ಯಾಮ! 

ಲಜ್‌: ರೂಪಗಳು: ಅಸ್ಕತ್‌, ಅಸ್ಕತಾಮ್‌, ಅಸ್ಕನ್‌। ಅಸ್ಯಃ, ಅಸ್ಕತಮ್‌, ಅಸ್ಯತ। 
ಅಸ್ಕಮ್‌, ಅಸ್ಯಾವ, ಅಸ್ಯಾಮ। 


೫ 
4 
| 
2 
4 


790 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 

ವಿಧಿಲಿಜ್‌: ರೂಪಗಳು: ಸ್ಯೇತ್‌, ಸ್ಕೇತಾಮ್‌, ಸ್ಫೇಯುಃ ಸ್ಯೇಃ, ಸ್ಕೇತಮ್‌, ಸ್ಯೇತ। 
ಸ್ಕೇಯಮ್‌, ಸ್ಕೇವ, ಸ್ಕೇಮ। 

ಆಶೀರ್ಲಿಜ್‌: ರೂಪಗಳು: ಸಾಯಾತ್‌, ಸಾಯಾಸ್ತಾಮ್‌, ಸಾಯಾಸುಃ ಸಾಯಾಃ, 
ಸಾಯಾಸ್ತಮ್‌, ಸಾಯಾಸ್ತ! ಸಾಯಾಸಮ್‌, ಸಾಯಾಸ್ವ, ಸಾಯಾಸ್ಮ 

ಲುಜ್‌: "ಸಿಚ್‌' ಗೆ ಲೋಪ ಬಂದ ಪಕ್ಷದಲ್ಲಿ ರೂಪಗಳು: ಅಸಾತ್‌, ಅಸಾತಾಮ್‌, 
ಅಸುಃ ಅಸಾಃ, ಅಸಾತಮ್‌, ಅಸಾತ। ಅಸಾಮ್‌, ಅಸಾವ, ಅಸಾಮ। 

"ಸಿಚ್‌'ಗೆ ಲೋಪ ಬಾರದ ಪಕ್ಷದಲ್ಲಿ ರೂಪಗಳು: ಅಸಾಸೀತ್‌, ಅಸಾಸಿಷ್ಟಾಮ್‌, 
ಅಸಾಸಿಷುಃ। ಅಸಾಸೀಃ, ಅಸಾಸಿಪ್ಟಮ್‌, ಅಸಾಸಿಷ್ಟ ಅಸಾಸಿಷಮ್‌, ಅಸಾಸಿಷ್ಟ, ಅಸಾಸಿಷ್ಯ 

ಲೃಜ್‌:ರೂಪಗಳು: ಅಸಾಸ್ಯತ್‌, ಅಸಾಸ್ಯತಾಮ್‌, ಅಸಾಸ್ಯನ್‌। ಅಸಾಸ್ಯಃ, 
ಅಸಾಸ್ಯತಮ್‌, ಅಸಾಸ್ಯತ। ಅಸಾಸ್ಯಮ್‌, ಅಸಾಸ್ಯಾವ, ಅಸಾಸ್ಯಾಮ। 

8. ದೋ*ವಖಣ್ಣನೇ (ತುಂಡರಿಸುವದು) - ಇಲ್ಲಿಯೂ ಕೂಡ ಇದು 
ಸಾರ್ವಧಾತುಕ "ಓ' ಕಾರಕ್ಕೆ “ಇತ್‌' ಸಂಜ್ಞೆ ಬಂದು "ದ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ದ್ಯತಿ, ದ್ಯತಃ, ದ್ಯನ್ತಿ ದ್ಯಸಿ, ದ್ಯಥಃ, ದ್ಯಥ। ದ್ಯಾಮಿ, ದ್ಯಾವಃ, 
ದ್ಯಾಮಃ। 

ಲಿಟ್‌: ರೂಪಗಳು: ದದೌ, ದದತುಃ, ದದುಃ ದದಿಥ/ದದಾಥ, ದದಥುಃ, ದಧ। 
ದದೌ, ದದಿವ, ದದಿಮ। 

ಲುಟ್‌: ರೂಪಗಳು: ದಾತಾ, ದಾತಾರೌ, ದಾತಾರಃ ದಾತಾಸಿ, ದಾತಾಸ್ಥಃ, ದಾತಾಸ್ಫ 
ದಾತಾಸ್ಕಿ ದಾತಾಸ್ವಃ, ದಾತಾಸ್ಮಃ 

ಲೃಟ್‌: ರೂಪಗಳು: ದಾಸ್ಯತಿ, ದಾಸ್ಯತಃ। ದಾಸ್ಯನ್ನಿ। ದಾಸ್ತಸಿ, ದಾಸ್ಯಥಃ, ದಾಸ್ಯಥ। 
ದಾಸ್ಯಾಮಿ, ದಾಸ್ಯಾವಃ, ದಾಸ್ಯಾಮಃ। 

ಲೋಟ್‌: ರೂಪಗಳು: ದ್ಯತು/ದ್ಯತಾತ್‌, ದೃತಾಮ್‌, ದ್ಯನ್ನು! ದ್ಯ/ದ್ಯತಾತ್‌, ದ್ಯತಮ್‌, 
ದ್ಯತ। ದ್ಯಾನಿ, ದ್ಯಾವ, ದ್ಯಾಮ। 

ಲಜ್‌:ರೂಪಗಳು: ಅದ್ಯತ್‌, ಅದ್ಯತಾಮ್‌, ಅದ್ಯನ್‌। ಅದ್ಯಃ, ಅದ್ಯತಮ್‌, ಅದ್ಯತ। 
ಅದ್ಯಮ್‌, ಅದ್ಯಾವ, ಅದ್ಯಾಮ। 

ವಿಧಿಲಿಜ್‌: ಈ “ಲ್‌' ಕಾರದಲ್ಲಿ “ದಾಧಾಘ್ಹದಾಪ್‌” ಎಂಬುದರಿಂದ "ಫು 
ಸಂಜ್ಞೆ ಬರುವುದರಿಂದ “ಎರ್ಲಿಜಿ” ಎಂಬುದರಿಂದ ನಿತ್ಯವಾಗಿ ಏತ್ವವು ಬರುತ್ತದೆ. 


ರೂಪಗಳು: ದ್ಯೇತ್‌, ದ್ಯೇತಾಮ್‌, ದ್ಯೇಯುಃ ದ್ಯೇಃ, ದ್ಯೇತಮ್‌, ದ್ಯೇತ। ದ್ಯೇಯಮ್‌, 
ದ್ಯೇವ, ದ್ಯೇಮ। 


ಆಶೀರ್ಲಿಜ್‌: ರೂಪಗಳು: ದೇಯಾತ್‌,ದೇಯಾಸ್ತಾಮ್‌, ದೇಯಾಸುಃ ದೇಯಾಃ, 
ದೇಯಾಸ್ತಮ್‌, ದೇಯಾಸ್ತ| ದೇಯಾಸಮ್‌, ದೇಯಾಸ್ವ, ದೇಯಾಸ್ಮ 


ಲುಜ್‌:ಈ "ಲ್‌' ಕಾರದಲ್ಲಿ “ಗಾತಿ-ಸ್ಥಾ-ಘು-ಪಾ-ಭೂಭ್ಯಃ ಸಿಚಃ ಪರಸ್ಕೈಪದೇಷು” 


ದಿವಾದಿ ಗಣ 791 


ಎಂಬುದರಿಂದ "ಸಿಚ್‌'ಗೆ ಲುಕ್‌ ಮೊದಲಾದ ಕಾರ್ಯಗಳು ಆಗಿವೆ. ಆದ್ದರಿಂದ 
"ಸಿಚ್‌' ಲೋಪ ಬಂದ ಪಕ್ಷ ಮಾತ್ರ ಇರುತ್ತದೆ, "ಸಿಚ್‌' ಲೋಪ ಬಾರದ ಪಕ್ಷಕ್ಕೆ 
ಅವಕಾಶ ಇರುವುದಿಲ್ಲ. 

ರೂಪಗಳು: ಅದಾತ್‌, ಅದಾತಾಮ್‌, ಅದುಃ। ಅದಾಃ, ಅದಾತಮ್‌, 
ಅದಾತಃಅದಾಮ್‌, ಅದಾವ, ಅದಾಮ। 

ಲೃಜ್‌: ರೂಪಗಳು: ಅದಾಸ್ಕತ್‌, ಅದಾಸ್ಯತಾಮ್‌, ಅದಾಸ್ಯನ್‌। ಅದಾಸ್ಯಃ, 
ಅದಾಸ್ಕತಮ್‌, ಅದಾಸ್ಯತ। ಅದಾಸ್ಯಮ್‌, ಅದಾಸ್ಯಾವ, ಅದಾಸ್ಯಾಮ। 

9. ವ್ಯಧ ತಾಡನೇ(ಬಾಣದಿಂದ ಹೊಡೆಯುವುದು). ಇದರಲ್ಲಿ "ವ್ಯಧ್‌' ಮಾತ್ರ 
ಉಳಿಯುತ್ತದೆ. ಇದು ಪರಸ್ಥೆ ೈಪದಿಯಾಗಿಯೂ ಅನಿಟ್‌ ಆಗಿಯೂ ಇದೆ. 

(ಸಂಪ್ರಸಾರಣವನ್ನು ವಿಧಿಸುವ ಸೂತ್ರ) 
ಸೂತ್ರ - 63೮. ಗ್ರಹ-ಹ್ಯಾ-ವಯ-ವ್ಯಧಿ-ವಶ್ಟಿ-ವಿಚತಿ-ವೃಶ್ಚತಿ-ಪೃಜ್ಛತಿ 
ಛೃಣ್ಣತೀನಾಂ ಕ್ಹಿತಿ ಚ (೮.116) 

ವೃತ್ತಿ - ಏಷಾಂ ಸಮೃಸಾರಣಂ ಸ್ಯಾತ್‌ ಕಿತಿ ಜಿತಿ ಚ। ವಿಧ್ಯತಿ। ಜ್ಯ 
ವಿವಿಧತುಃ। ವಿವಿಧುಃವಿವ್ಯಧೆಥ, ವಿವ್ಯದ್ಧ। ವೃದ್ಧಾ ವ್ಯತ್ಸ ಕತಿ! ವಿಧ್ಯೇತ್‌। ವಿಧ್ಯಾತ್‌ 
ಅವ್ಯಾತ್ಸೀತ್‌। 

10. ಪುಷ್‌ ಪುಷ್ಪೌ ಪುಷ್ಕತಿ। ಫಾ ಪುಪೋಷಿಥ। ಪೋಷ್ಟಾ ಪೋಕ್ಷ್ಯತಿ। 
(507) ಪುಷಾದೀತ್ಯಜ್‌। ಅಪುಷತ್‌। 

11. ಶುಷ ಶೋಷಣೇ! ಶುಷ್ಕತಿ। ಶುಶೋಷ। ಅಶುಷತ್‌। 

12. ಣಶ ಅದರ್ಶನೇ। ನಶ್ಯತಿ ನನಾಶ। ನೇಶತುಃ 

ಅ.ವೃ. “ವಚಿಸ್ವಪಿ ಯಜಾದೀನಾಂ ಕಿತಿ” ಎಂಬ ಸೂತ್ರದಿಂದ “ಕಿತಿ' ಎಂಬ 
ಪದವೂ, ge ಸಮ್ಮಸಾರಣಮ್‌” ಎಂಬ ಸೂತ್ರದಿಂದ “ಸಂಪ್ರಸಾರಣಮ್‌' ಎಂಬ 
ಪದಗಳು ಅನುವ್ಯ ತ್ರಮೌಗುತ್ತವೆ. 

ಅರ್ಥ- “ಕಿತ್‌' ಅಥವಾ “ಜಿತ್‌' ಪ್ರತ್ಯಯವು ಪರದಲ್ಲಿದ್ದಾಗ ಗ್ರಹ್‌, ಜ್ಯಾ, ವಯ್‌, 
ವ್ಯಧ್‌, ವಶ್‌, ವ್ಯಚ್‌, ವ್ರಶ್ಚ್‌, ಪ್ರಚ್ಛ್‌ ಮತ್ತು ಭ್ರಚ್ಚ್‌ ಈ ಧಾತುಗಳ ನಂತರ ಸಂಪ್ರಸಾರಣವು 
ಬರುತ್ತದೆ. 

ಲಟ್‌: ಉದಾ- ವಿಧ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ "ವ್ಯಧ್‌' ಧಾತುವಿನ 
ನಂತರ ಲಡಾದೇಶವಾದ *`*ಶಿಪ್‌(ತಿ)' ಬಂದು ವ್ಯಧ್‌--ತಿ ಎಂದಿದ್ದಾಗ, ಧಾತುವಿನ 
ಪರದಲ್ಲಿ 'ಶೃನ್‌(ಯ)' ವಿಕರಣ ಪ್ರತ್ಯಯ ಬಂದು ವ್ಯಧ್‌4ಯಃತಿ ಎಂದಿರುತ್ತದೆ. 
("ಶೈನ್‌ (ಅ)' ಪ್ರತ್ಯಯವು "ಅಪಿತ್‌' ಮತ್ತು ಸಾರ್ವಧಾತುಕವಾಗಿರುವುದರಿಂದ 
“ಸಾರ್ವಧಾತುಕಮಪಿತ್‌” ಎಂಬುದರಿಂದ “ಜಿದ್ದದ್ಧಾವ' ವನ್ನು ಹೊಂದುತ್ತದೆ). "ವ್ಯಧ್‌' 
ನಲ್ಲಿ ಇರುವ "ಯ್‌' ಕಾರಕ್ಕೆ ಪ್ರಕೃತ ಸೂತ್ರದಿಂದ ಸಂಪ್ರಸಾರಣ "ಇ' ಕಾರ ಬಂದು 


792 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವ್‌.-ಇ.ಅ--ಧ್‌- ಯತಿ ಎಂದಿರುತ್ತದೆ. "ಇ' ಕಾರ “ಅ' ಕಾರಗಳಿಗೆ “ಸಂಪ್ರಸಾರಣಾಚ್ಚ” 
ಎಂಬುದರಿಂದ “ಯಣ್‌' ಸಂಧಿ ಬಾರದೇ ಪೂರ್ವರೂಪ ಬಂದು "ಇ' ಕಾರವೇ 
ಇರುತ್ತದೆ. ಆಗ ವಿಧ್‌*ಯತಿಎವಿಧ್ಯತಿ ಎಂದು ರೂಪವಾಗುತ್ತದೆ. 


ಸೂಚನೆ: ಈ ಮೇಲಿನ ವಿಧ್ಯತಿ ಎಂಬ ರೂಪ ಸಿದ್ಧವಾದಮೇಲೆ ಪುನಃ ಸಂಪ್ರಸಾರಣ 
ಬರಲು ಅವಕಾಶವಿದೆ ಆದರೆ “ನ ಸಂಪ್ರಸಾರಣೇ ಸಂಪ್ರಸಾರಣಂ” ಎಂಬುದರಿಂದ 
ಮತ್ತೆ ಸಂಪ್ರಸಾರಣವು ಬರುವುದಿಲ್ಲ. 

ರೂಪಗಳು: ವಿಧ್ಯತಿ, ವಿಧ್ಯತಃ, ವಿಧ್ಯನ್ತಿ! ವಿಧ್ಯಸಿ, ವಿಧ್ಯಥಃ ವಿಧ್ಯಥ। ವಿಧ್ಯಾಮಿ, 
ಎಧ್ಯಾ ಕ ವಿಧ್ಯಾಮಃ। 

ಲಿಟ್‌:ಉದಾ- ವಿವ್ಯಾಧ- ಪ್ರಥಮಪುರುಷ ಏಕವಚನದಲ್ಲಿ “ವ್ಯಧ್‌' ಧಾತುವಿನ 
ನಂತರ ಲಡಾದೇಶವಾದ `ತಿಪ್‌(ತಿ)' ಬಂದು ವ್ಯಧ್‌--ತಿ ಎಂದಿದ್ದಾಗ, ಮೂಲ 
ಆಖ್ಯಾತ ಪ್ರತ್ಯಯವಾದ "ತಿಪ್‌' ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌(ಅ)' 
ಬಂದು ವ್ಯಧ್‌--ಅ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು ವ್ಯಧ್‌ ವ್ಯಧ್‌*ಅ ಎಂದಿರುತ್ತದೆ. 
“ಲಿಟ್ಯಭ್ಯಾಸಸ್ಕೋಭಯೇಷಾಮ್‌” ಎಂಬುದರಿಂದ ಅಭ್ಯಾಸಕ್ಕೆ ಸಂಪ್ರಸಾರಣ ಬಂದು 
ವಿ.-ಅಧ್‌--ವ್ಯಧ್‌--ಅ ಎಂದಿರುತ್ತದೆ. “ಇ' ಕಾರ "ಅ' ಕಾರಗಳಿಗೆ ಪೂರ್ವರೂಪ 
ಬಂದು ವಿಧ್‌.-ವ್ಯಧ್‌.- ಅ ಎಂದಿದ್ದಾಗ, ಹಲಾದಿಶೇಷದಿಂದ ವಿವ್ಯಧ್‌*ಅ ಎಂದಾದ 
ಮೇಲೆ ಉಪಧಾವೃದ್ಧಿ ಬಂದು ವಿವ್ಯಾಧ ಎಂದು ರೂಪವು ಸಿದ್ಧವಾಗುತ್ತದೆ. ಇತರ 
ವಚನಗಳ ಪ್ರತ್ಯಯಗಳು "ಕಿತ್‌' ಆಗಿರುವುದರಿಂದ ಪ್ರಕೃತ ಸೂತ್ರದಿಂದ ಮೊದಲು 
ಸಂಪ್ರಸಾರಣವಾದಮೇಲೆ ವಿಧ್‌ಗೆ ದ್ವಿತ್ವ ಮೊದಲಾದ ಕಾರ್ಯಗಳಾದಮೇಲೆ 
ವಿವಿಧ್‌ 4ಅತುಸ್‌-ವಿವಿಧತುಃ ಎಂದು ರೂಪವು ಸಿದ್ಧವಾಗುತ್ತದೆ. ಇದೇರೀತಿಯಲ್ಲಿ 
ಬಹುವಚನರೂಪವಾದ ವಿವಿಧುಃ ಎಂಬುದು ಸಿದ್ಧವಾಗುತ್ತದೆ. 

ಉದಾ- ವಿವ್ಯಧಿಥ- ಮಧ್ಯಮಪುರುಷ ಏಕವಚನದಲ್ಲಿ ಬರುವ "ಥಲ್‌' ಪ್ರತ್ಯಯವು 
ಕಿತ್‌/ಜಿತ್‌ ಆಗಿಲ್ಲದೇ ಇರುವುದರಿಂದ ಹಿ೦ದಿನಂತೆ “ಲಿಟ್ಯಭ್ಯಾಸಸ್ಕೋಭಯೇಷಾಮ್‌” 
ಎಂಬುದರಿಂದ ಅಭ್ಯಾಸಕ್ಕೆ ಸಂಪ್ರಸಾರಣ ಬರುತ್ತದೆ. 

“ಭರದ್ವಾಜನಿಯಮದಿಂದ' “ಥಲ್‌? ಪ್ರತ್ಯಯಕ್ಕೆ ಇಡಾಗಮ ಬಂದು ವಿವೃಧಿಥ 
ಎಂದು ರೂಪವಾಗುತ್ತದೆ "ಇಟ್‌' ಬಾರದ ಪಕ್ಷದಲ್ಲಿ ವಿವ್ಯಧ್‌*ಥ ಎಂದಿದ್ದಾಗ, 
“ರುಷಸ್ತತೋರ್ಧೋಂಧಃ?” ಎಂಬುದರಿಂದೆ "ಥ್‌' ಕಾರಕ್ಕೆ “"ಧ್‌' ಕಾರವು ಆದೇಶವಾಗಿ 
ಬಂದು ಪೂರ್ವ "ಧ್‌' ಕಾರಕ್ಕೆ ಜಶ್ತ್ವ ಬಂದು ವಿವ್ಯದ್ಧ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ವಿವಿಧಥು, ವಿವಿಧ - ಮಧ್ಯಮಪುರುಷ ದ್ವಿವಚನ ಬಹುವಚನಗಳ 
ಪ್ರಕ್ರಿಯೆಯನ್ನು ಅನುಸರಿಸಿ ವಿವಿಧಥು, ವಿವಿಧ ಎಂಬ ರೂಪಗಳು ಸಿದ್ಧವಾಗಿವೆ. 

ರೂಪಗಳು: ವಿವ್ಯಾಧ, ವವಿಧತುಃ, ವಿವಿಧುಃ। ವಿವ್ಯಧಿಥ/ವಿವ್ಯದ್ಧ/ವಿವ್ಯಾದ್ಧ, 
ವಿವಿಧಥುಃ, ವಿವಿಧ। ವಿವ್ಯಾಧ/ವಿವ್ಯಧ, ವಿವಿಧಿವ, ವಿವಿಧಿಮ। 

ಲುಟ್‌: ಉದಾ- ವ್ಯದ್ಧಾ- ಪ್ರಥಮಪುರುಷ ಏಕವಚನದಲ್ಲಿ “ವ್ಯಧ್‌' ಧಾತುವಿನ 


ದಿವಾದಿ ಗಣ 793 


ನಂತರ ಲಡಾದೇಶವಾದ "ತಿಪ್‌(ತಿ)' ಬಂದು ವ್ಯಧ್‌ತಿ ಎಂದಿದ್ದಾಗ, 
“ಸ್ಯತಾಸೀಲೃಲುಟೋಃ” ಎಂಬುದರಿಂದ ಧಾತುವಿನ ಪರದಲ್ಲಿ ತಾಸ್‌ ಬಂದು 
ವ್ಯಧ್‌--ತಾಸ್‌--ತಿ ಎಂದಿದ್ದಾಗ "ತಿಪ್‌(ತಿ)' ಗೆ “ಲುಟಃ ಪ್ರಥಮಸ್ಯ ಡಾರೌರಸಃ” 
ಎಂಬುದರಿಂದ “ಡಾ(ಆ)' ಬಂದು ವ್ಯಧ್‌4ತಾಸ್‌4ಆ ಎಂದಿದ್ದಾಗ, ಹಿಂದಿನಂತೆ 
"ತಾಸ್‌'ನ "ತ್‌' ಕಾರಕ್ಕೆ "ಧ್‌' ಕಾರವು ಬಂದು ಧಾತುವಿನ "ಧ್‌' ಕಾರಕ್ಕೆ ಜಶ್ಚ್ವ(ದ್‌) 
ಬಂದು ವ್ಯದ್‌--ಧಾಸ್‌--ಆ ಎಂದಿದ್ದಾಗ, “ತಾಸಸ್ತೊ ನರ್ಲೋಪಃ” ಎಂಬುದರಿಂದ 
"ಸ್‌' ಕಾರಕ್ಕೆ ಲೋಪ ಬಂದು ವ್ಯದ್‌*ಧಾ+*ಆ ಎಂದಿದ್ದಾಗ, ಸವರ್ಣದೀರ್ಥ್ಫ ಬಂದು 
ವ್ಯದ್‌*ಧಾ-ವ್ಯದ್ಧಾ ಎಂದು ರೂಪವಾಗುತ್ತದೆ. 

ರೂಪಗಳು: ವ್ಯದ್ಧಾ, ವ್ಯದ್ಧಾರ್‌, ವ್ಯದ್ಧಾರಃ। ವ್ಯದ್ಧಾಸಿ, ವ್ಯದ್ಧಾ ಸ್‌ ವ್ಯದ್ಧಾಸ್ಥ| 
ವ್ಯದ್ಧಾ ಸ್ಕಿ ವ್ಯದ್ಧಾ; ಸ್ಟ ವ್ಯದ್ಧಾ: ಸ್ಮಃ 

ಲೃಟ್‌;: ಉದಾ- ವ್ಯತ್ಸ ಸ್ರೀ ಪ್ರಥಮಪುರುಷ ಏಕವಚನದಲ್ಲಿ “ವ್ಯಧ್‌' ಧಾತುವಿನ 
ನಂತರ ಲಡಾದೇಶವಾದ “ಶಿಪ್‌(ತಿ)' ಬಂದು ವ್ಯಧ್‌ +3 ಎಂದಿದ್ದಾಗ, 
“ಸೃತಾಸೀಲ್ಕಲುಟೋಳ” ಎಂಬುದರಿಂದ ಧಾತುವಿನ ಪರದಲ್ಲಿ "ಸ್ಕ' ಬಂದು ವ್ಯಧ್‌+ 
ಸ್ಯತಿ ಎಂದಿದ್ದಾಗ, ಧಾತುವಿನ 'ಧ್‌. ಕಾರಕ್ಕೆ “ಖರಿ ಚ” ಎಂಬುದರಿಂದ ಚರ್ತ್ವ(ತ್‌) 
ಬಂದು ವ್ಯತ್‌-ಸ್ಕತಿ-ವ್ಯತ್ಸ್ಯತಿ ಎಂದು ರೂಪವಾಗುತ್ತದೆ. 

ರೂಪಗಳು: ವ್ಯತ್ಸ್ಯೃತಿ, ವ್ಯತ್ಸ್ಯತಃ, ವೃತ್ಸ್ಯನ್ತಿ! ವ್ಯತ್ಸ್ಯಸಿ, ವ್ಯತ್ತ್ಯಥಃ ವ್ಯತ್ಸ್ಯಥ। 
ವ್ಯತ್ಸ್ಯಾಮಿ, ವ್ಯತ್ಸ್ಯಾವಃ, ವ್ಯತ್ಸ್ಯಾಮಃ॥। 

ಲೋಟ್‌: ರೂಪಗಳು: ವಿಧ್ಯತು/ವಿಧ್ಯತಾತ್‌, ವಿಧ್ಯತಾಮ್‌, ವಿಧ್ಯನ್ನುಃ ವಿಧ್ಯ/ವಿಧ್ಯತಾತ್‌, 
ವಿಧ್ಯತಮ್‌, ವಿಧ್ಯತ। ವಿಧ್ಯಾನಿ, ವಿಧ್ಯಾವ, ವಿಧ್ಯಾಮ। 

ಲಜ್‌: ರೂಪಗಳು: ಅವಿಧ್ಯತ್‌, ಅವಿಧ್ಯತಾಮ್‌, ಅವಿಧ್ಯನ್‌। ಅವಿಧ್ಯಃ, ಅವಿಧ್ಯತಮ್‌, 
ಅವಿಧ್ಯತ। ಅವಿಧ್ಯಮ್‌, ಅವಿಧ್ಯಾವ, ಅವಿಧ್ಯಾಮ। 

ವಿಧಿಲಿಜ್‌: ರೂಪಗಳು: ವಿಧ್ಯೇತ್‌, ವಿಧ್ಯೇತಾಮ್‌, ವಿಧ್ಯೇಯುಃ ವಿಧ್ಯೇಃ, ವಿಧ್ಯೇತಮ್‌, 
ವಿಧ್ಯೇತ। ವಿಧ್ಯೇಯಮ್‌, ವಿಧ್ಯೇವ, ವಿಧ್ಯೇಮ। 

ಆಶೀರ್ಲಿಜ*್‌: ಸೂಚನೆ: ಆಶೀರ್ಲಿಜ*ನಲ್ಲಿ “ಕಿದಾಶಿಷೀ” ಎಂಬುದರಿಂದ 
“ಯಾಸುಟ್‌ (ಯಾಸ್‌)' ಪ್ರತ್ಯಯವು ಕಿದ್ದದ್ದಾವವನ್ನು ಹೊಂದೋಣದರಿಂದ ಧಾತುವಿನ 
“ಯ್‌ ಕಾರಕ್ಕೆ ಸಂಪ್ರಸಾರಣ(ಇ) ಬಂದು ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ವಿಧ್ಯಾತ್‌, ವಿಧ್ಯಾಸ್ತಾಮ್‌, ವಿಧ್ಯಾಸುಃವಿಧ್ಯಾಃ, ವಿಧ್ಯಾಸ್ತಮ್‌, ಎಧ್ಯಾಸ್ತ 
ವಿಧ್ಯಾಸಮ್‌, ವಿಧ್ಯಾಸ್ವ, ವಿಧ್ಯಾಸ್ನ 

ಲುಜ್‌: 

ಸೂಚನೆ: “ವದ-ವ್ರಜ-ಹಲನ್ತಸ್ಕಾಚಃ” ಎಂಬ ಸೂತ್ರದಿಂದ ಧಾತುವಿನ "ಯ' 
ಕಾರೋತ್ತರ "ಅ ಕಾರಕ್ಕೆ ವೃದ್ಧಿ(ಆ) ಬರುತ್ತದೆ. "ತ್‌' ಕಾರ ಮತ್ತು “ಥ್‌' ಕಾರಾದಿ 
ಪ್ರತ್ಯಯಗಳು ಪರವಾದಾಗ. "ಸಿಚ್‌' ಗೆ ಲೋಪ ಬರುತ್ತದೆ. ಪ್ರತ್ಯಯ ಅವಯವವಾದ 


794 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


“ತ್‌' ಕಾರ "ಥ್‌' ಕಾರಗಳಿಗೆ "ಧ್‌' ಕಾರವು ಬಂದು ಧಾತ್ಸವಯವವಾದ "ಧ್‌' ಕಾರಕ್ಕೆ 
ಜಶ್ತ್ವ(ದ್‌) ಕಾರ ಬಂದು ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅವ್ಯಾತ್ತೀತ್‌, ಅವ್ಯಾದ್ಧಾಮ್‌, ಅವ್ಯಾಸುಃ। ಅವ್ಯಾತ್ಸೀಃ, ಅವ್ಯಾದ್ಭಮ್‌, 
ಅವ್ಯಾದ್ಧ। ಅವ್ಯಾತ್ಸಮ್‌, ಅವ್ಯಾತ್ಸ್ವ, ಅವ್ಯಾತ್ಸ್ಮ 

ಲೃಜ್‌: ರೂಪಗಳು: ಅವ್ಯತ್ಸ ಕೌ ಅವ್ಯತ್ಸ ಕತೌಮ್‌, ಅವೃತ್ತ ಕನ್‌! ಅವ್ಯತ್ಸ ಣೆ 
ಅವ್ಯತ್ಸ್ಯತಮ್‌, ಅವ್ಯತ್ಸ ಸೆ ಅವ್ಯತ್ಸ್ಯಮ್‌, ಅವ್ಯತ್ಸಾವ, ಅವ್ಯತ್ಸ್ಯಾಮ। 

10. ಪುಷ ಪುಷ್ಪೌ (ಪಾಲಿಸುವದು/ವೃದ್ಧಿಹೊಂದುವದು) - ಇದರಲ್ಲಿ ಪುಷ್‌ 
ಮಾತ್ರ ಉಳಿಯುತ್ತದೆ. 

ಲಟ್‌: ಉದಾ- ಪ್ರಥಮಪುರುಷ ಏಕವಚನದಲ್ಲಿ ಪುಷ್‌ ಧಾತುವಿನ ನಂತರ 
ತಿಪ್‌(ತಿ) ಬಂದು ಪುಷ್‌--ತಿ ಎ೦ದಿದ್ದಾಗ, ಧಾತುವಿನ ಪರದಲ್ಲಿ ಶ್ಯನ್‌ಯ್‌) ಬಂದು 
ಪುಷ್‌ +ಯ-ತಿ-ಪುಷ್ಯತಿ ಎಂದು ರೂಪವಾಗುತ್ತದೆ. 

ರೂಪಗಳು: ಪುಷ್ಕತಿ, ಪುಷ್ಕತಃ, ಪುಷ್ಕನ್ತಿ! ಪುಷ್ಯಸಿ, ಪುಷ್ಯಥಃ, ಪುಷ್ಯಥ। ಪುಷ್ಕಾಮಿ, 
ಪುಷ್ಯಾವಃ, ಪುಷ್ಕಾಮಃ। 

ಲಿಟ್‌: ಸೂಚನೆ- ಈ ಧಾತು "ಅನಿಟ್‌' ಆಗಿದೆ. ಇದು ಅಜನ್ಮವಾಗಿಲ್ಲದ್ದರಿಂದ 
ಕ್ರಾದಿ ನಿಯಮದಿಂದ “ಲಿಟ್‌' "ಲ್‌' ಕಾರದ ರೂಪಗಳಲ್ಲಿ ಇಡಾಗಮವು ಬರುತ್ತದೆ. 

ಉದಾ- ಪುಪೋಷ- ಪ್ರಥಮಪುರುಷ ಏಕವಚನದಲ್ಲಿ ಪುಷ್‌ ಧಾತುವಿನ ನಂತರ 
ಲಿಡಾದೇಶವಾದ ತಿಪ್‌(ತಿ) ಬಂದು ಪುಷ್‌*ತಿ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು 
ಪುಷ್‌ ಪುಷ್‌*ತಿ ಎಂದಿದ್ದಾಗ, ಹಲಾದಿಶೇಷದಿಂದ ಪು ಪುಷ್‌4ತಿ ಎಂದಿರುತ್ತದೆ. 
ತಿಪ್‌ ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ ಣಲ್‌(ಅ) ಬಂದು ಪು ಪುಷ್‌೬ಅ 
ಎ೦ದಿದ್ದಾಗ, ಇದು ಪಿತ್‌ ಆಗಿರುವುದರಿಂದ ಅನಭ್ಯಸ್ತ “ಉ' ಕಾರಕ್ಕೆ ಗುಣವು 
ಬಂದು ಪುಪೋಷ ಎಂದು ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಪುಪುಷತುಃ, 
ಪುಪುಷುಃ ಎಂಬ ದ್ವಿವಚನ ಬಹುವಚನರೂಪಗಳು ಸಿದ್ಧವಾಗುತ್ತವೆ. 

ಉದಾ- ಪುಪೋಷಿಥ- ಮಧ್ಯಮಪುರುಷ ಏಕವಚನದಲ್ಲಿ ಪುಷ್‌ ಧಾತುವಿನ 
ನಂತರ ಅಭಿನವ ಆಖ್ಯಾತ ಪ್ರತ್ಯಯವಾದ ಥಲ್‌(ಥ್‌) ಪ್ರತ್ಯಯ ಬಂದು ಧಾತುವಿಗೆ 
ದ್ವಿತ್ವಾದಿಗಳಾದಮೇಲೆ ಪುಪೋಷ್‌.-ಥ ಎಂದಿದ್ದಾಗ, ಕ್ರಾದಿ ನಿಯಮದಿಂದ "ಥ್‌'ಗೆ 
ನಿತ್ಯವಾಗಿ ಇಡಾಗಮ ಬಂದು ಪುಪೋಷಿ-ಥ-ಪುಪೋಷಿಥ ಎಂದು ರೂಪವು 
ಸಿದ್ಧವಾಗುತ್ತದೆ. 

ರೂಪಗಳು: ಪುಪೋಷ, ಪುಪುಷತುಃ, ಪುಪುಷುಃ8 ಪುಪೋಷಿಥ, ಪುಪುಷಥುಃ, 
ಪುಪುಷ ಪುಪೋಷ, ಪುಪುಷಿವ, ಪುಪುಷಿಮ। 

ಲುಟ್‌: 

ಉದಾ- ಪೋಷ್ಟಾ- ಪ್ರಥಮಪುರುಷ ಏಕವಚನದಲ್ಲಿ ಪುಷ್‌೬ತಾ ಎ೦ದಿದ್ದಾಗ, 
ಇದು ಪಿತ್‌ ಆಗಿರುವುದರಿಂದ ಹಿಂದಿನಂತೆ "ಉ' ಕಾರಕ್ಕೆ ಗುಣ, “ತ್‌' ಕಾರಕ್ಕೆ ಷ್ಟುತ್ವ 


ದಿವಾದಿ ಗಣ 795 


ಸಂಧಿಯಿಂದ ಟುತ್ಸ(ಟ್‌) ಬಂದು ಪೋಷ್ಟಾ ಎಂದು ರೂಪವಾಗುತ್ತದೆ. ರೂ 
ಪೋಷ್ಟಾ, ಪೋಷ್ಟಾರ್‌, ಪೋಷ್ಟಾರಃ ಪೋಷ್ಟಾಸಿ, ಪೋಷ್ಟಾಸ್ಥಃ, ಪೋಷಾಸ್ಗ। ಪೋಷಾಸ 
ಪೋಷ್ಟಾಸ್ಟಃ, ಪೋಷ್ಟಾಸ್ಮಃ। 

ಲೃಟ್‌: 

ಉದಾ- ಪೋಕ್ಷ $3” ಪ್ರಥಮಪುರುಷ ಏಕವಚನದಲ್ಲಿ ಪುಷ್‌ ಧಾತುವಿನ ನಂತರ 
ಲೃಟ್‌ ಆದೇಶವಾದ ತಿಪ್‌ ಬಂದಮೇಲೆ ಧಾತುವಿನ ಪರದಲ್ಲಿ ಸ್ಯ ಬಂದು ಪುಷ್‌. ಸ್ಕ-ತಿ 
ಎಂದಿದ್ದಾಗ, “ಪ್‌' ಕಾರೋತ್ತರ "ಉ' ಕಾರಕ್ಕೆ ಘೂಪದಗುಣ ಬಂದು ಪೋಷ್‌*ಸ್ಯಃತಿ 
ಎ೦ದಿದ್ದಾಗ, ಧಾತ್ವಾವಯವ "ಸ್‌' ಕಾರಕ್ಕೆ “ಷಡೋಃ ಕಃ ಸಿ” ಎಂಬುದರಿಂದ "ಕ್‌ 
ಕಾರವು ಬಂದು "ಸ್ಯ' ನಲ್ಲಿರುವ "ಸ್‌' ಕಾರಕ್ಕೆ "ಷ್‌' ಕಾರವು ಬಂದು ಪೋಕ್ಷ ಕತಿ 
ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಪೋಕ್ಷ್ಯತಿ, ಪೋಕ್ಷ್ಯತಃ, ಪೋಕ್ಷ್ಯನಿ ಪೋಕ್ಷ್ಯಸಿ, ಪೋಕ್ಷ್ಯಥಃ, 

ಮ 


ಲೋಟ್‌: ರೂಪಗಳು: ಪುಷ್ಕತು/ಪುಷ್ಕತಾತ್‌, ಪುಷ್ಕತಾಮ್‌, ಪುಷ್ಕನ್ನು! ಪುಷ್ಕ/ 
ಪುಷ್ಕತಾತ್‌, ಪುಷ್ಕತಮ್‌, ಪುಷ್ಯತ। ಪುಷ್ಕಾಣಿ, ಪುಷ್ಯಾವ, ಪುಷ್ಯಾಮ। 

ಲಜ್‌: ರೂಪಗಳು: ಅಪುಷ್ಕತ್‌, ಅಪುಷ್ಕತಾಮ್‌, ಅಪುಷ್ಕನ್‌ಅಪುಷ್ಯಃ, ಅಪುಷತಮ್‌, 
ಅಪುಷ್ಯತ। ಅಪುಷ್ಕಮ್‌, ಅಪುಷ್ಯಾವ, ಅಪುಷ್ಯಾಮ। 

ವಿಧಿಲಿಜ್‌: ರೂಪಗಳು: ಪುಷ್ಕೇತ್‌, ಪುಷ್ಕೇತಾಮ್‌, ಪುಷ್ಕೇಯು 
ಪುಷ್ಕ್ಯೇತಮ್‌, ಪುಷ್ಕೇತ। ಪುಷ್ಕೇಯಮ್‌, ಪುಷ್ಕೇವ, ಪುಷ್ಕೇಮ। 

ಆಶೀರ್ಲಿಜ್‌: ರೂಪಗಳು: ಪುಷ್ಯಾತ್‌, ಪುಷ್ಯಾಸ್ತಾಮ್‌, ಪುಷ್ಯಾಸುಃ ಪುಷ್ಯಾಃ, 
ಪುಷ್ಕಾಸ್ತಮ್‌, ಪುಷ್ಕಾಸ್ತ ಪುಷ್ಯಾಸಮ್‌, ಪುಷ್ಕಾಸ್ವ, ಪುಷ್ಕಾಸ್ಯ 

ಲುಜ್‌: 

ಸೂಚನೆ: “ಪುಷಾದಿ ದ್ಯುತಾದ್‌ಯ್ಸದಿತಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ 
“ಚಿ' ಗೆ "ಅಜ್‌' ಆದೇಶವು ಬಂದು ಅಪುಷತ್‌ ಇತ್ಯಾದಿ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅಪುಷತ್‌, ಅಪುಷತಾಮ್‌, ಅಪುಷನ್‌। ಅಪುಷಃ, ಅಪುಷತಮ್‌, 
ಅಪುಷತ। ಅಪುಷಮ್‌, ಅಪುಷಾವ, ಅಪುಷಾಮ। 

ಲೃಜ್‌: ರೂಪಗಳು: ಅಪೋಕ್ಷ್ಯತ್‌, ಅಪೋಕ್ಷ ತಾಮ್‌, ಅಪೋಕ್ಷ ನನ್‌! ಅಪೋಕ್ಷ ಕ 
ಅಪೋಕ್ಷ ಹೆಮ್‌, ಅಪೋಕ್ಷ್ಯತ! ಅಪೋಕ್ಷ್ಯಮ್‌, ಅಪೋಕ್ಷಾ್ಯವ, ಅಪೋಕ್ಷಾ ಮಃ 

11. ಶುಷ ಶೋಷಣೇ (ಒಣಗಿಸುವದು) - ಇದರಲ್ಲಿ "ಶುಷ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ಶುಷ್ಕತಿ, ಶುಷ್ಕತಃ, ಶುಷ್ಯನ್ನಿ ಶುಷ್ಯಸಿ, ಶುಷ್ಕಥಃ, ಶುಷ್ಯಥ। 
ಶುಷ್ಯಾಮಿ, ಶುಷ್ಯಾವಃ, ಶುಷ್ಯಾಮಃ। 

ಲಿಟ್‌: ರೂಪಗಳು: ಶುಶೋಷ, ಶುಶುಷತುಃ, ಶುಶುಷುಃ ಶುಶೋಷಿಥ, ಶುಶುಷಥುಃ, 


el 
ಣೌ 


796 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಶುಶುಷು ಶುಶೋಷ, ಶುಶುಷಿವ, ಶುಶುಷಿಮ। 

ಲುಟ್‌: ರೂಪಗಳು ಶೋಷ್ಟಾ, ಶೋಷ್ಟಾರೌ, ಶೋಷ್ಟಾರಃ ಶೋಷ್ಟಾಸಿ, ಶೋಷ್ಟಾಸ್ಥಃ, 
ಶೋಷ್ಟಾಸ್ಟ ಶೋಷ್ಟಾಸ್ತಿ ಶೋಷ್ಟಾಸ್ಟಃ, ಶೋಷ್ಟಾಸ್ಮಃ 

ಲೃಟ್‌: ರೂಪಗಳು: ಶೋಕ್ಷ ತಿ ಶೋಕ್ಷ ಕತಿ ಶೋಕ್ಷ ಶೋಕ್ಷ ಕಿ ಶೋಕ್ಷ ಥಿ 
ಶೋಕ ಥ। ಶೋಕಾ ಮಿ, ಶೋಕಾ ವಃ, ಶೋಕಾ ಮಃ 

ಬರಿ ಷರಿ ಎಲಿ ಎಲಿ 

ಲೋಟ್‌: ರೂಪಗಳು: ಶುಷ್ಯತು/ಶುಷ್ಕತಾತ್‌, ಶುಷತಾಮ್‌, ಶುಷ್ಕನ್ತು ಶುಷ್ಯ/ 
ಶುಷ್ಕತಾತ್‌, ಶುಷ್ಕತಮ್‌, ಶುಷ್ಕತ। ಶುಷ್ಕಾಣಿ, ಶುಷ್ಯಾವ, ಶುಷ್ಯಾಮ। 

ಲಜ್‌: ರೂಪಗಳು: ಅಶುಷ್ಕತ್‌, ಅಶುಷ್ಕತಾಮ್‌, ಅಶುಷ್ಕನ್‌। ಅಶುಷ್ಯಃ, 
ಅಶುಷ್ಕತಮ್‌, ಅಶುಷ್ನತ। ಅಶುಷ್ಯಮ್‌, ಅಶುಷ್ಯಾವ, ಅಶುಷ್ಯಾಮ। 

ವಿಧಿಲಿಜ್‌: ರೂಪಗಳು: ಶುಪ್ಲೇತ್‌, ಶುಷ್ಕೇತಾಮ್‌, ಶುಷ್ಕೇಯುಃ ಶುಷ್ಕೇ 
ಶುಷ್ಕೇತಮ್‌, ಶುಪಷ್ನ್ಠೇತ। ಶುಷ್ಠೇಯಮ್‌, ಶುಷ್ಕೇವ, ಶುಷ್ಠೇಮ। 

ಆಶಿರ್ಲಿಜ್‌: ರೂಪಗಳು: ಶುಷ್ಯಾತ್‌, ಶುಷ್ಯಾಸ್ತಾಮ್‌, ಶುಷಾಸುಃ। ಶುಷ್ಯಾಃ, 
ಶುಷ್ಕಾಸ್ತಮ್‌, ಶುಷ್ಕಾಸ್ತ ಶುಷ್ಯಾಸಮ್‌, ಶುಷ್ಕಾಸ್ಟ, ಶುಷ್ಯಾಸ್ನು 

ಲುಜ್‌: ರೂಪಗಳು: ಅಶುಷತ್‌, ಅಶುಷತಾಮ್‌, ಅಶುಷನ್‌। ಅಶುಷಃ, ಅಶುಷತಮ್‌, 
ಅಶುಷತ। ಅಶುಷಮ್‌, ಅಶುಷಾವ, ಅಶುಷಾಮ। 

ಲೃಜ್‌: ರೂಪಗಳು: ಅಶೋಕ್ಷ ಸೌ ಅಶೋಕ್ಷ ಹೌಸ್‌, ಅಶೋಕ್ಷ ನ್‌! ಅಶೋಕ್ಷ ಕೆ 
ಅಶೋಕ ತಮ್‌, ಅಶೋಕ _ತ। ಅಶೋಕ ಮ್‌, ಅಶೋಕಾ ವ, ಅಶೋಕಾ .ಮ। 

ಯ ಎಲಿ ಎರಿ ಎಲಿ ಎಲಿ 

12. ಣಶ ಅದರ್ಶನೇ (ಕಾಣದಿರುವುದು/ಲೋಪವಾಗುವುದು/ನಾಶವಾಗುವುದು)- 
“ಣೋ ನಃ” ಎಂಬುದರಿಂದ "“ಣ್‌' ಕಾರಕ್ಕೆ “ನ್‌' ಕಾರವು ಆದೇಶವಾಗಿ ಬಂದು ನಶ 
ಎಂದಾಗುತ್ತದೆ. ಅನ್ನ್ಯದ ಅನುನಾಸಿಕವಾದ "ಅ' ಕಾರಕ್ಕೆ ಇತ್ವ ಬಂದು "ನಶ್‌' ಮಾತ್ರ 
ಉಳಿಯುತ್ತದೆ. ಇದು ಪರಸ್ಥೆ ಪದಿ “ಸೇಟ್‌' ಧಾತುವಾಗಿದೆ. 

ಲಟ್‌: 

ಉದಾ- ನಶ್ಯತಿ -ಪ್ರಥಮಪುರುಷ ಏಕವಚನದಲ್ಲಿ “ನಶ್‌' ಧಾತುವಿನ ನಂತರ 
ಲಡಾದೇಶವಾದ "ತಿಪ್‌(ತಿ)' ಬಂದು ನಶ್‌4ತಿ ಎ೦ದಿದ್ದಾಗ, ಧಾತುವಿನ ಪರದಲ್ಲಿ 
“ಶ್ಯನ್‌(ಯ್‌)' ವಿಕರಣ ಪ್ರತ್ಯಯ ಬಂದು ನಶ್‌.-ಯ-ತಿ-ನಶ್ಯತಿ ಎಂದು ರೂಪವು 
ಸಿದ್ಧವಾಗುತ್ತದೆ. 

ರೂಪಗಳು: ನಶ್ಯತಿ, ನಸ್ಯತಃ, ನಶ್ಶನ್ನಿ! ನಶ್ಯಸಿ, ನಶ್ಯಥಃ, ನಶ್ಯಥ। ನಶ್ಯಾಮಿ, ನಶ್ಯಾವಃ, 
ನಶ್ಯಾಮಃ। 

ಉದಾ- ನನಾಶ, ನೇಶತುಃ-ಇವುಗಳ ರೂಪಸಿದ್ಧಿಯನ್ನು “ಮಸ್ಸಿ-ನಶೋರ್ದುಲಿ” 
(ಸೂ.637) ಎಂಬ ಸೂತ್ರದಡಿಯಲ್ಲಿ ವೈಕಲ್ಪಿಕ ರೂಪಗಳ ಜೊತೆಗೆ ಕೊಡಲಾಗಿದೆ. 


೦ 
೦) 
° 
© 


ದಿವಾದಿ ಗಣ 797 
(ಇಡಾಗಮವನ್ನು ವೈಕಲ್ಪಕವಾಗಿ ವಿಧಿಸುವ ಸೂತ್ರ) 


ಸೂತ್ರ - 696. ರಧಾದಿಛ್ಯಶ್ಚ (7.2.45) 

ವೃತ್ತಿ — ರಧ್‌-ನಶ್‌-ತೃಪ್‌-ದೃಪ್‌-ದ್ರುಹ್‌-ಮುಹ್‌-ಷ್ಲುಹ್‌-ಷ್ಠಿಹ್‌ ಏಭ್ಯಃ ವಲಾದಿ 

ಆರ್ಧಧಾತುಕಸ್ಯ ವೇಟ್‌ ಸ್ಯಾತ್‌। ನೇಶಿಥ। 

ಪ.ಛೇ.- ರಧಾದಿಭ್ಯಃ, ಚ। 

ಅ.ವೃ.- “ಆರ್ಧಧಾತುಕಸ್ಕೇಡ್ದಲಾದೇಃ” ಎಂಬ ಸೂತ್ರವು ಅನುವೃ ತ್ತವಾಗುತ್ತದೆ. 
ಮತ್ತು “ಸ್ವರತಿ-ಸೂತಿ-ಸೂಯತಿಧೂಳೂದಿತೋವಾ” ಎಂಬ ಸೂತ್ರದಿಂದ ವಾ 
ಎಂಬ ಪದವು ಅನುವ ೈತ್ತವಾಗುತ್ತದೆ. 

ಅರ್ಥ- ರಧ್‌-ನಶ್‌- ತೃಪ್‌-ದೃಪ್‌-ದ್ರುಹ್‌- -ಮುಹ್‌-ಷ್ಣುಹ್‌-ಪ್ಟಿಹ್‌ ಈ 8 
ಧಾತುಗಳ ನಂತರ ಇರುವ ವಲಾದಿ ಆರ್ಧಧಾತುಕಕ್ಕೆ "ಇಟ್‌' ಆಗಮವು ವೈಕಲ್ಲಿಕವಾಗಿ 
ಬರುತ್ತದೆ. 

(ನುಮಾಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ - 637. ಮಸ್ಟಿ- -ನಶೋರ್ರ್ಳುಅ (7.1.60) 

ವೃತ್ತಿ - ನುಮ್‌ ಸ್ಯಾತ್‌। ನನಂಷ್ಯ ನೇಶಿವ, ನೇಶ್ವ ನೇಶಿಮ, ನೇಶ್ಚ ನಶಿತಾ, 
ನಂಪ್ರಾ' ನಶಿಷ್ಯತಿ, ನಂಕ್ಷ "3 ನಶ್ಯತು। ಅನಶ್ಯತ್‌। ನಶ್ಶೇತ್‌। ನಶ್ಯಾತ್‌। ಅನಶತ್‌। 

13. ಷೂಜ್‌ ಪ್ರಾಣಿ-ಪ್ರಸವೇ। ಸಚ ಸುಷುವೇ। ಕ್ರಾದಿ ನಿಯಮಾತ್‌ 
ಇಟ್‌। ಸುಸುವಿಷೇ। ಸುಷುವಿವಹೇ। ಸುಷುವಿಮಹೇ। ಸವಿತಾ। ಸೋತಾ। 

14. ದುಜ್‌ ಪರಿತಾಪೇ। 

15. ದೀಜ್‌ ಕ್ಷಯೇ। ದೀಯತೇ। 

ಪ.ಛೇ.- ಮಸ್ತಿ, ನಶೋಃ, ರುಲಿ। 

ಅ.ವೃ.- “ಇದಿತೋನುಮ್‌ ಧಾತೊಃ” ಎಂಬ ಸೂತ್ರದಿಂದ "ನು' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಅ೦ಗಸ್ಯ” ಎಂಬುದು ಅಧಿಕಾರಸೂತ್ರ. ("ಪ್ರತ್ಯಯಃ' ಎಂಬ 
ಪದವು ಇಲ್ಲಿ ಅಧ್ಯಾಹಾರ ಮಾಡಿಕೊಳ್ಳಬೇಕಾಗುತ್ತದೆ. ಆದುದರಿಂದ "ರುಲಿ' ಎಂದರೆ 
ರುಲಾದಿ ಪ್ರತ್ಯಯವೆಂದು ಅರ್ಥ ಮಾಡಿಕೊಳ್ಳಬೇಕು). 

ಅರ್ಥ- ರುಲಾದಿ ಪ್ರತ್ಯಯವು ಪರದಲ್ಲಿದ್ದಾಗ, ಮಸ್ಟ್‌ ಮತ್ತು ನಶ್‌ ಧಾತುಗಳಿಗೆ 
ನುಮಾಗಮ(ನ್‌)ವು ಬರುತ್ತದೆ. 

ಲಿಟ್‌: 

ಉದಾ- ನನಾಶ- ಪ್ರಥಮಪುರುಷ ಏಕವಚನದಲ್ಲಿ "ನಶ್‌' ಧಾತುವಿನ ನಂತರ 
ಲಿಡಾದೇಶವಾದ ಮೂಲ ಆಖ್ಯಾತ `ಪ್ರತ್ಯಯವಾದ "ತಿಪ್‌(ತಿ)' ಬಂದು ಅದಕ್ಕೆ 
ಅಭಿನವ ಆಖ್ಯಾತ ಪ್ರತ್ಯಯವಾದ “ಇಲ್‌(ಅ)' ಬಂದು ನಶ್‌4೬ಅ ಎಂದಿರುತದೆ. 


798 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ನಂತರ ಧಾತುವಿಗೆ ದ್ವಿತ್ವ ಬಂದು ನಶ್‌ನಶ್‌*ಅ ಎಂದಿದಾಗ, ಹಲಾದಿಶೇಷವಾಗಿ 
ನನಶ್‌4ಅ ಎಂದಿದ್ದಾಗ, ಉಪಧಾ ದೀರ್ಫದಿಂದ ನನಾಶ ಎಂಬ ರೂಪವು 
ಸಿದ್ಧವಾಗಿದೆ. 

ಉದಾ- ನೇಶತುಃ, ನೇಶುಃ- ಪ್ರಥಮಪುರುಷ ದ್ವಿವಚನ-ಬಹುವಚನಗಳಲ್ಲಿ 
“ತಸ್‌(ಅತುಸ್‌)' ಮತ್ತು "ಯು(ಉಸ್‌)' (ಆದೇಶಗಳು) ಬಂದಾಗ, ಅಭ್ಯಾಸ ಲೋಪವಾಗಿ 
ಅನಭ್ಯಸ್ತ "ನ್‌' ಕಾರದ "ಅ' ಕಾರಕ್ಕೆ ಏತ್ವ ಬಂದು ನೇಶತುಃ, ಮತ್ತು ನೇಶುಃ ಎಂಬ 
ರೂಪಗಳು ಸಿದ್ಧವಾಗಿವೆ. 

ಉದಾ- ನೇಶಿಥ, ನನ೦ಂಷ್ಣ- ಮಧ್ಯಮಪುರುಷ ಏಕವಚನದಲ್ಲಿ "ಸಿಪ್‌' ಪ್ರತ್ಯಯಕ್ಕೆ 
ಅಭಿನವ ಆಖ್ಯಾತ ಪ್ರತ್ಯಯವಾದ “ಥಲ್‌(ಥ)' ಆದೇಶ ಬಂದು ನಶ್‌.ಥ ಎಂದಿದ್ದಾಗ, 
ಧಾತುವಿಗೆ ದ್ವಿತ್ವ ಬಂದು ಹಲಾದಿಶೇಷವಾಗಿ ನನಶ್‌*ಥ ಎಂದಿರುತ್ತದೆ 
“ಆರ್ಧಧಾತುಕಸ್ಕೇಡ್ವಲಾದೇಃ” ಎಂಬುದರಿಂದ ನಿತ್ಯವಾಗಿ “ಇಟ್‌' ಬರಬೇಕಾಗಿತ್ತು, 
ಅದನ್ನು ಬಾಧಿಸಿ “ರಧಾದಿಭ್ಯಶ್ಚ” ಎಂಬುದರಿಂದ ವೈಕಲ್ಪಿಕವಾಗಿ ಇಡಾಗಮವು ಬಂದು 
ನನಶ್‌.-ಇಥ ಎಂದಿದ್ದಾಗ “ಥಲಿ ಚ ಸೇಟಿ” ಎಂಬುದರಿಂದ ಅಭ್ಯಾಸಲೋಪ 
ಮತ್ತು ಏತ್ವಗಳು ಬಂದು ನೇಶ್‌-ಇಥ್‌-ನೇಶಿಥ ಎಂಬ ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ಇಡಾಗಮ ಬಂದಮೇಲೆ "ರುಲಾದಿ' ಪ್ರತ್ಯಯವು ಪರದಲ್ಲಿ ಇಲ್ಲದಿದ್ದಾಗ 
“ನುಮ್‌' ಆಗಮವು ಬರುವುದಿಲ್ಲ. ಇಡಾಗಮ ಬಾರದ ಪಕ್ಷದಲ್ಲಿ ಅಭ್ಯಾಸಲೋಪ 
ಮತ್ತು ಏತ್ವಗಳು ಬರುವದೇ ಇಲ್ಲ. 

ಉದಾ- ನನಂಷ್ಠ (ವೈಕಲ್ಲಿಕ): ನನಶ್‌-ಥ ಎಂದಿದ್ದಾಗ ಪ್ರಕೃತಸೂತ್ರದಿಂದ 
“ನುಮ್‌(ನ್‌)' ಆಗಮವು “ಮಿದಚೋಇನ್ತ್ಯಾತ್‌ ಪರಃ” ಎಂಬುದರಿಂದ ಅನ್ರ್ಯ "ಅ' 
ಕಾರದ ನಂತರ ಬಂದು ನನನ್‌ಶ್‌4ಥ ಎಂದಿರುತ್ತದೆ. “ನಶ್ಚಾಪದಾನ್ನಸ್ಯ ರುಲಿ” 
ಎಂಬುದರಿಂದ ಆಗಮ "ನ್‌' ಕಾರಕ್ಕೆ ಅನುಸ್ವಾರ ಮತ್ತು “ಶ್‌' ಕಾರಕ್ಕೆ “ವ್ರಶ್ವ-ಭ್ರಸ್ಟ- 
ಸೃಜ-ಮೃಜ-ಯಜ-ರಾಜ-ಭ್ರಾಜಸ್ಫಶಾಮ್‌ ಷಃ” ಎಂಬುದರಿಂದ "ಷ್‌' ಕಾರವು 
ಆದೇಶವಾಗಿ ಬಂದು "ಷ್‌' ಕಾರ "ಥ್‌' ಕಾರಗಳಿಗೆ ಷ್ಟುತ್ವಸಂಧಿಯಾಗಿ ನನಂಷ್ಠ 
ಎಂಬ ರೂಪವು ಸಿದ್ಧಿಸುತ್ತದೆ. ಹೀಗೆ ನೇಶಿಥ ಮತ್ತು ನನಂಷ್ಸ ಎಂಬ ಎರಡು 
ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ನನಾಶ, ನೇಶತುಃ, ನೇಶುಃ। ನೇಶಿಥ/ನನಂಷ್ಯ, ನೇಶಥುಃ, ನೇಶ। 
ನನಾಶ/ನನಶ, ನೇಶಿವ/ನೇಶ್ವ, ನೇಶಿಮ/ನೇಶ್ನ 

ಲುಟ್‌: ಸೂಚನೆ: ಈ "ಲ್‌' ಕಾರದಲ್ಲಿ ಇಡಾಗಮ ಬಂದ ಪಕ್ಷ ಮತ್ತು ಇಡಾಗಮ 
ಬಾರದ ಪಕ್ಷ ಇರುವುದರಿಂದ ಎರಡೆರಡು ರೂಪಗಳು ಸಿದ್ಧವಾಗುತ್ತವೆ. 

ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳು: ನಶಿತಾ,ನಶಿತಾರೌ, ನಶಿತಾರಃ। ನಶಿತಾಸಿ, 
ನಶಿತಾಸ್ಥಃ, ನಶಿತಾಸ್ಸ ನಸಿತಾಸ್ಮಿ, ನಶಿತಾಸ್ವಃ, ನಶಿತಾಸ್ಮಃ। 

ಇಡಾಗಮ ಬಾರದ ಪಕ್ಷದಲ್ಲಿ ರೂಪಗಳು: ನಂಷ್ರಾ, ನ೦ಷ್ಟಾರೌ, ನಂಷ್ಟಾರಃ 


ದಿವಾದಿ ಗಣ 799 


ನಂಷ್ಟಾಸಿ, ನಂಷ್ಟಾಸ್ಥಃ, ನಂಷ್ಠಾಸ್ಸ ನಂಷ್ಠಾಸ್ಕಿ, ನ೦ಷ್ಟಾಸ್ಟಃ, ನಂಷ್ಣಾಸ್ಮಃ 

ಲೃಟ್‌: ಉದಾ- ನಶಿಷ್ಠತಿ, ನಜ್ಜ್ಮ್ಯತಿ: ಪ್ರಥಮಪುರುಷ ಏಕವಚನದಲ್ಲಿ “ರಧಾದಿಭ್ಯಶ್ವ” 
ಎಂಬುದರಿಂದ ಇಡಾಗಮ ಪಕ್ಷದಲ್ಲಿ ನಶಿಷ್ಯತಿ ಎಂದು ರೂಪವು ಸಿದ್ಧವಾಗುತ್ತದೆ. 
ಇಡಾಗಮ ಬಾರದ ಪಕ್ಷದಲ್ಲಿ ಧಾತುವಿಗೆ ನುಮಾಗಮ(ನ್‌)ವು ಬರುತ್ತದೆ. 
“ಮಿದಜೋನ್ರ್ಯಾತ್ಸರಃ” ಎಂಬ ಸೂತ್ರದಿಂದ "ನಶ್‌' ನಲ್ಲಿರುವ "ನ್‌' ಕಾರೋತ್ತರ 
"ಅ' ಕಾರದ ನಂತರ ಬಂದು ನನ್‌ಶ್‌4ತಿ ಎಂದಿರುತ್ತದೆ. ಧಾತುವಿನ ಪರದಲ್ಲಿ 
“ಸ್ಯತಾಸೀಲ್ಕಲುಟೋಃ” ಎಂಬುದರಿಂದ "ಸ್ಯ' ಬಂದು ನನ್‌ಶ್‌--ಸ್ಯ*ತಿ ಎಂದಿರುತ್ತದೆ 
"ನ್‌ ಕಾರಕ್ಕೆ ಅನುಸ್ವಾರ ಸಂಧಿಯಿಂದ ಅನುಸ್ವಾರ ಬಂದು ನಂಶ್‌*ಸ್ಯ*ತಿ ಎಂದಿದ್ದಾಗ, 
“ಶ್‌' ಕಾರಕ್ಕೆ “ವ್ರಶ್ನ-ಭ್ರಸ್ವ-ಸೃಜ-ಮೃಜ-ಯಜ-ರಾಜ-ಭ್ರಾಜಸ್ಪಶಾಮ್‌ ಷಃ” 
ಎಂಬುದರಿಂದ "ಷ್‌' ಕಾರವು ಆದೇಶವಾಗಿ ಬಂದು ನಂಷ್‌ಸ್ಯಃತಿ ಎಂದಿರುತ್ತದೆ. 
"ಷ್‌' ಕಾರದ ಪರದಲ್ಲಿ "ಸ್‌' ಕಾರವು ಇದ್ದಾಗ, “ಷಡೋಃ ಕಃ ಸಿ” ಎ೦ಬ ಸೂತ್ರದಿಂದ 
“ಷ್‌' ಕಾರಕ್ಕೆ “ಕ್‌” ಕಾರವು ಆದೇಶವಾಗಿ ಬಂದು ನಂಕ್‌+ಸ್ಯಃತಿ ಎಂದಿರುತ್ತದೆ. ಈಗ 
"ಕ” ಕಾರದ ಪರದಲ್ಲಿರುವ "ಸ್‌' ಕಾರಕ್ಕೆ ಷತ್ವ ಬಂದು, "ಕ್‌' "ಷ್‌' ಗಳು ಸೇರಿ *ಕ್ಷ್‌' 
ಎಂದಾಗಿ ನಂಕ್ಷ್ಯತಿ ಎಂದು ರೂಪವಾಗುತ್ತದೆ. "ಕ್ಷ್ಯ'ದಲ್ಲಿರುವ "ಕ್‌' ಕಾರವು ಅನುಸ್ವಾರಕ್ಕೆ 
ಪರದಲ್ಲಿರುವುದರಿಂದ “ಅನುಸ್ವಾರಸ್ಕ ಯಯಿ ಪರಸವರ್ಣಣಃ” ಎಂಬುದರಿಂದ 
“ಕ್‌” ಕಾರಕ್ಕೆ ಅನುನಾಸಿಕ "ಜ್‌' ಕಾರವು, ಪರಸವರ್ಣವಾಗಿ ಬಂದು ನಜ್ಜ್ಯ್ಯತಿ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳು: ನಶಿಷ್ಯತಿ, ನಶಿಷ್ಯತಃ,ನಶಿಷ್ಯನ್ನಿ! ನಶಿಷ್ಯಸಿ, 
ನಶಿಸ್ಸ್ಯಥಃ, ನಶಿಷ್ಯಥ। ನಶಿಷ್ಯಾಮಿ, ನಸಿಷ್ಯಾವಃ, ನಶಿಷ್ಯಾಮಃ। 

ಇಡಾಗಮ ಬಾರದ ಪಕ್ಷದಲ್ಲಿ ರೂಪಗಳು: ನಚ್ಚ್ರ್ಯತಿ, ನಜ್ಜ್ಯ್ಯತಃ, ನಜ್ಜ್ಯನಿ। 
ನಜ್ಜ್ಯಸಿ. ನಜ್ಜ್ಯಥಃಿ ನಜ್ನ Fol ನಜ್ಮಾಾಮಿ. ನಜ್ಮಾ ವಹಿ ನಜ್ಮ್ಮ್ಯಾಮಃ। 

ಲೋಟ್‌: ರೂಪಗಳು: ನಶ್ಯತು/ನಶ್ಯತಾತ್‌, ನಶ್ಯತಾಮ್‌, ನಶ್ಯನ್ನು। ನಶ್ಯ/ನಸ್ಯತಾತ್‌, 
ನಶ್ಯತಮ್‌, ನಶ್ಯತ। ನಶ್ಯಾನಿ, ನಸ್ಯಾವ, ನಶ್ಯಾಮ। 

ಲಜ್‌: ರೂಪಗಳು: ಅನಶ್ಯತ್‌, ಅನಶ್ಯತಾಮ್‌, ಅನಶ್ಯನ್‌। ಅನಶ್ಯಃ, ಅನಶ್ಯತಮ್‌, 
ಅನಶ್ಯತ। ಅನಶ್ಯಮ್‌, ಅನಶ್ಯಾವ, ಅನಶ್ಯಾಮ। 

ವಿಧಿಲಿಜ್‌: ರೂಪಗಳು: ನಶ್ಯೇತ್‌, ನಶ್ಯೇತಾಮ್‌, ನಸ್ಕೇಯುಃ ನಶ್ಯೇಃ, ನಶ್ಯೇತಮ್‌, 
ನಶ್ಯೇತ। ನಶ್ಶೇಯಮ್‌, ನಶ್ಯೇವ, ನಶ್ಯೇಮ। 

ಆಶೀರ್ಲಿಜ್‌: ರೂಪಗಳು:ನಶ್ಯಾತ್‌, ನಶ್ಯಾಸ್ತಾಮ್‌, ನಶ್ಯಾಸುಃ ನಶ್ಯಾಃ, ನಶ್ಯಾಸ್ತಮ್‌, 
ನಶ್ಯಾಸ್ತ ನಶ್ಯಾಸಮ್‌, ನಶ್ಯಾಸ್ವ, ನಶ್ಯಾಸ್ನ 

ಸೂಚನೆ: ಇಲ್ಲಿ ರುಲಾದಿ ಪ್ರತ್ಯಯವಿಲ್ಲದ್ದರಿಂದ "ನುಮ್‌' ಆಗಮವು ಬರಲಿಲ್ಲವೆಂದು 
ತಿಳಿಯಬೇಕು. 

ಲುಜ್‌: ರೂಪಗಳು: ಅನಶತ್‌। ಅನಶತಾಮ್‌, ಅನಶನ್‌। ಅನಶಃ, ಅನಶತಮ್‌, 


800 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅನಶತ। ಅನಶಮ್‌, ಅನಶಾವ, ಅನಶಾಮ। 

ಸೂಚನೆ: ಇಲ್ಲಿ “ಪುಷಾದಿ ದ್ಯುತಾದ್‌ಯ್ಸೃದಿತಃ ಪರಸ್ಕೈಪದೇಷು” ಎಂಬ 
ಸೂತ್ರದಿಂದ 'ಜ್ಲೆ' ಗೆ "ಅಜ್‌' ಆದೇಶವು ಬಂದು ಮೇಲಿನ ರೂಪಗಳು ಸಿದ್ಧವಾಗಿವೆ. 

ಲೃಜ್‌: 

ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳು: ಅನಶಿಷ್ಯತ್‌, ಅನಸಿಷ್ಕತಾಮ್‌, ಅನಸಿಷ್ಯನ್‌। 
ಅನಸಿಷ್ಯಃ, ಅನಸಿಷ್ಯತಮ್‌, ಅನಶಿಷ್ಯತ। ಅನಸಿಷ್ಯಮ್‌, ಅನಸಿಷ್ಯಾವ, ಅನಸಿಷ್ಯಾಮ। 

ಇಡಾಗಮ ಬಾರದ ಪಕ್ಷದಲ್ಲಿ ರೂಪಗಳು: ಅನಜ್ಞ್ಯತ್‌, ಅನಜ್ಜ್ಛ್ಯತಾಮ್‌, 
ಅನಜ್ಞ್ಯನ್‌। ಅನಜ್ಚ್ಚ್ಯಃ ಅನಜ್ಞ್ಯತಮ್‌, ಅನಜ್ಜ್ಯತ। ಅನಜ್ಜ್ಯಮ್‌, ಅನಜ್ಮ್ಯ್ಞ್ಯಾವ, 
ಅನಜ್ಮ್ಮ್ಯಾಮ। 

ಇಲ್ಲಗೆ ಪರಸ್ಕೈಪದಿ ಧಾತುಗಳು ಮುಗಿದವು. 
ಆತ್ಮನೇಪದಿ ಧಾತುಗಳು 

13. ಷೂಜ್‌ ಪ್ರಾಣಿಪ್ರಸವೇ- (ಪ್ರಾಣಿಯನ್ನು ಪ್ರಸವಿಸುವದು) - ಇದು “ಜಿತ್‌' 
ಆಗಿರುವುದರಿಂದ ಆತ್ಮನೇಪದಿಯಾಗಿದೆ. “ಸ್ವರತಿ-ಸೂತಿ-ಸೂಯತಿ-ಧೂಇಸದಿತೋ 
ವಾ” ಎಂಬುದರಿಂದ ವಲಾದಿಪ್ರತ್ಯಯ ಪರದಲ್ಲಿದ್ದಾಗ, ಈ ಧಾವುವು “ವೇಟ್‌' 
ಆಗುತ್ತದೆ. ಇದರಲ್ಲಿ "ಷೂ' ಮಾತ್ರ ಉಳಿಯುತ್ತದೆ. “ಧಾತ್ವಾದೇಃ ಷಃ ಸಃ” ಎಂಬುದರಿಂದ 
“ಷ್‌' ಕಾರಕ್ಕೆ "ಸ್‌' ಕಾರವು ಬಂದು "ಸೂ' ಎಂದಾಗುತ್ತದೆ. 

ಲಟ್‌: 

ರೂಪಗಳು: ಸೂಯತೇ, ಸೂಯೇತೇ, ಸೂಯನ್ನೇ। ಸೂಯಸೇ, ಸೂಯೇಥೇ, 
ಸೂಯದ್ದೇ। ಸೂಯೇ, ಸೂಯಾವಹೇ, ಸೂಯಾಮಹೇ! 

ಲಿಟ್‌: 

ಸೂಚನೆ: ಈ “ಲ್‌? ಕಾರದಲ್ಲಿ ಕ್ರಾದಿ ನಿಯಮದಿಂದ ನಿತ್ಯವಾಗಿ ಇಡಾಗಮವು 
ಬಂದು ಮಧ್ಯಮಪುರುಷ ಏಕವಚನದಲ್ಲಿ "ಸುಷುಷಿಷೇ' ಎಂದೂ ಉತ್ತಮಪುರುಷ 
ದ್ವಿವಚನ-ಬಹುವಚನಗಳಲ್ಲಿ ಸುಷಿವಿವಹೇ, ಸುಷುವಿಮಹೇ। ಎಂದು ಕ್ರಮವಾಗಿ 
ರೂಪಗಳಾಗುತ್ತವೆ. 

ರೂಪಗಳು: ಸುಷುವೇ, ಸುಷುವಾತೆ, ಸುಷುವಿರೇ। ಸುಷುವಿಷೇ, ಸುಷುವಾಥೇ, 
ಸುಷುವಿಡ್ವೇ/ಸುಷುವಿದ್ದೇ! ಸುಷುವೇ, ಸುಷುವಿವಹೇ, ಸುಷುವಿಮಹೇ। 

ಲುಟ್‌: ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳು: ಸವಿತಾ, ಸವಿತಾರೌ, ಸವಿತಾರಃ 
ಸವಿತಾಸೇ, ಸವಿತಾಸಾಥೇ, ಸವಿತಾದ್ವೇ। ಸವಿತಾಹೇ, ಸವಿತಾಸ್ಪಹೇ, ಸವಿತಾಸ್ಮಹೆ। 

ಇಡಾಗಮ ಬಾರದ ಪಕ್ಷದಲ್ಲಿರೂಪಗಳು: ಸೋತಾ, ಸೋತಾರೌ, ಸೋತಾರಃ 
ಸೋತಾಸೇ,ಸೋತಾಸಾಥೇ,ಸೋತಾದ್ದೇ। ಸೋತಾಹೇ, ಸೋತಾಸ್ವಹೇ, ಸೋತಾಸ್ಮಹೇ। 

ಲೃಟ್‌: ಇಡಾಗಮ ಬಂದ ಪಕ್ಷದಲ್ಲಿ | 


ರೂಪಗಳು: ಸವಿಷ್ಕತೇ, ಸವಿಷ್ಯೇತೇ, ಸವಿಷ್ಯನ್ನೇ। ಸವಿಷ್ಯಸೇ, ಸವಿಷ್ಠೇಥೇ, ಸವಿಷ್ಯದ್ದೇ। 
ಸವಿಷ್ಯೇ, ಸವಿಷ್ಯಾವಹೇ, ಸವಿಷ್ಕಾಮಹೇ। 

ಇಡಾಗಮ ಬಾರದ ಪಕ್ಷದಲ್ಲಿ ರೂಪಗಳು: ಜು ಸೋಷ್ಯೇತೇ, ಸೋಷ್ಯನ್ನೇ। 
ಸೋಷ್ಯಸೇ, ಸೋಷ್ಕೇಥೆ, ಸೋಷ್ಠದ್ದೇ ಸೋಷ್ಯೇ, ಸೋಷಾ ಷ್ಯಾವಹೇ, ಸೋಷ್ಯಾಮಹೇ। 

ಲೋಟ್‌: 

ರೂಪಗಳು: ಸೂಯತಾಮ್‌, ಸೂಯೇತಾಮ್‌, ಸೂಯನ್ತಾಮ್‌। ಸೂಯಸ್ವ, 
ಸೂಯೇಥಾಮ್‌, ಸೂಯದ್ದಮ್‌। ಸೂಯ್ಯೆ, ಸೂಯಾವಹೈ, ಸೂವಾಮಹ್ಯೈ। 

ಲಜ್‌: 

ರೂಪಗಳು: ಅಸೂಯತ, ಅಸೂಯೇತಾಮ್‌, ಅಸೂಯನ್ನ! ಅಸೂಯಥಾಃ, 
ಅಸೂಯೇಥಾಮ್‌, ಅಸೂಯದ್ದಮ್‌। ಅಸೂಯೇ, ಅಸೂಯಾವಹಿ, ಅಸೂಯಾಮಹ। 

ವಿಧಿಲಿಜ್‌: ರೂಪಗಳು: ಸೂಯೇತ, ಸೂಯೇಯಾತಾಮ್‌, ಸೂಯೇರನ್‌। 
ಸೂಯೇಥಾಃ, ಸೂಯೇಯಾಥಾಮ್‌, ಸೂಯೇದ್ದಮ್‌। ಅಸೂಯೇ, ಅಸೂಯಾವಹಿ, 
ಅಸೂಯಾಮಹಿ। 

ಆಶೀರ್ಲಿಜ್‌: ಇಡಾಗಮ ಬಂದ ಪಕ್ಷದಲ್ಲಿ 

ರೂಪಗಳು: ಸವಿಶೀಷ್ಟ, ಸವಿಷೀಯಾಸ್ತಾಮ್‌, ಸವಿಷೀರನ್‌। ಸವಿಷೀಷ್ಠಾ 
ಸವಿಷೀಯಾಥಾಮ್‌, ಸವಿಷೀಡ್ವಮ್‌/ಸವಿಷೀದ್ವಮ್‌/ಸವಿಷೀಯ, ಸವಿಷೀವಹಿ, 


ರೂಪಗಳು: ಸೋಷೀಷ್ಟ, ಸೋಷೀಯಾಸ್ತಾಮ್‌, ಸೋಷೀರನ್‌। ಸೋಷೀಷ್ಠಾಃ, 
ಸೋಷೀಯಾಸ್ಥಾಮ್‌, ಸೋಸೀಡ್ವಮ್‌/ಸೋಷೀದ್ವಮ್‌। ಸೋಷೀಯ, ಸೋಷೀವಹ, 
ಸೋಷೀಮಹಿ। 

ಲುಜ್‌: ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳು: ಅಸವಿಷ್ಟ ಅಸವಿಷಾತಾಮ್‌, 
ಅಸವೀಷತ।! ಅಸವಿಷ್ಯಾಃ, ಅಸವಿಷಾಥಾಮ್‌, ಅಸವಿಡ್ವಮ್‌/ಅಸವಿದ್ದಮ್‌। ಅಸವಿಷಿ, 
ಅಸವಿಷ್ಣಹಿ, ಅಸವಿಷ್ಯಹಿ। 

ಇಡಾಗಮ ಬಾರದ ಪಕ್ಷದಲ್ಲಿ ರೂಪಗಳು: ಅಸೋಷ್ಟ, ಅಸೋಷಾತಾಮ್‌, 
ಅಸೋಷತ। ಅಸೋಷ್ಠಾಃ, ಅಸೋಷಾಥಾಮ್‌, ಅಸೋಡ್ಡಮ್‌। ಅಸೋಷಿ, ಅಸೋಷ್ಟಹಿ, 
ಅಸೋಷ್ಠಹಿ। 

ಲೃಜ್‌: ಇಡಾಗಮ ಬಂದ ಪಕ್ಷದಲ್ಲಿ ರೂಪಗಳು: ಅಸವಿಷ್ಯತ, ಅನನ ಶವನ 
ಅಸವಿಷ್ಯನ್ತ ಅಸವಿಷ್ಯಥಾಃ, ಅಸವಿಷ್ಯೇಥಾಮ್‌, ಅಸವಿಷ್ಯದ್ದಮ್‌। ಅಸವಿಷ್ಯೇ, 
ಅಸವಿಷ್ಯಾವಹಿ, ಅಸವಿಷ್ಕಾಮಹಿ। 

ಇಡಾಗಮ ಬಾರದ ಪಕ್ಷದಲ್ಲಿ ರೂಪಗಳು: ಅಸೋಷ್ಯತ, ಅಸೋಷ್ಯೇತಾಮ್‌, 


ಇಡಾಗಮ ಬಾರದ ಪಕ್ಷದಲ್ಲಿ 


802 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅಸೋಷ್ಯನ್ನ। ಅಸೋಷ್ಯಥಾಃ, ಅಸೋಷ್ಯೇಥಾಮ್‌, ಅಸೋಷ್ಯದ್ಧಮ್‌। ಅಸೋಷ್ಯೇ, 
ಅಸೋಷ್ಯಾವಹಿ, ಅಸೋಷ್ಯಾಮಹಿ। 
14. ದೂಜ್‌ ಪರಿತಾಪೇ- (ದುಃಖಿಸುವದು) ಇದು "ಜ್‌ತ್‌' ಆಗಿರುವುದರಿಂದ 
ಆತ್ಮನೇಪದಿಯಾಗಿರುತ್ತದೆ. ಇದು ದೀರ್ಫ "ಊ'ಕಾರಾನ್ವ. ಹಾಗಾಗಿ "ಸೇಟ್‌' ಆಗಿದೆ. 
ಲಟ್‌: ರೂಪಗಳು: ದೂಯತೇ, ದೂಯೇತೇ, ದೂಯನ್ನೇ। ದೂಯಸೇ, 
ದೂಯೇಥೇ, ದೂಯದ್ವೇ। ದೂಯೇ, ದೂಯಾವಹೇ, ದೂಯಾಮಹೇ। 


ಲಿಟ್‌: ರೂಪಗಳು; ದುದುವೇ, ದುದುವಾತೇ, ದುದುವಿರೇ। ದುದುವಿಷೇ, 
ದುದುವಾಥೇ, ದುದುವಿದ್ದೇ/ದುದುವಿಡ್ಡೇ। ದುದುವೇ, ದುದುವಿವಹೇ, ದುದುವಿಮಹೇ। 


ಲುಟ್‌: ರೂಪಗಳು: ದವಿತಾ, ದವಿತಾರೌ, ದವಿತಾರಃ। ದವಿತಾಸೇ, ದವಿತಾಸಾಥೇ, 
ದವಿತಾದ್ವೇ। ದವಿತಾಹೇ, ದವಿತಾಸ್ವಹೇ, ದವಿತಾಸ್ಮಹೇ। 

ಲೃಟ್‌: ರೂಪಗಳು: ದವಿಷ್ಯತೇ, ದವಿಷ್ಯೇತೇ, ದವಿಷ್ಯನ್ನೇ। ದವಿಷ್ಯಸೇ, ದವಿಷ್ಯೇಥೇ, 
ದವಿಷ್ಯದ್ವೇ। ದವಿಷ್ಯೇ, ದವಿಷ್ಯಾವಹೇ, ದವಿಷ್ಯಾಮಹೇ। 

ಲೋಟ್‌: ರೂಪಗಳು: ದೂಯತಾಮ್‌, ದೂಯೇತಾಮ್‌, ದೂಯನ್ತಾಮ್‌। 
ದೂಯಸ್ವ, ದೂಯೇಥಾಮ್‌, ದೂಯಧ್ವಮ್‌। ದೂಯ್ಯೆ, ದೂಯಾವಹೈ, 
ದೂಯಾಮಹೈ 

ಲಜ್‌: ರೂಪಗಳು: ಅದೂಯತ, ಅದೂಯೇತಾಮ್‌, ಅದೂಯನ್ತ ಅದೂಯಥಾಃ, 
ಅದೂಯೇಥಾಮ್‌, ಅದೂಯದ್ದಮ। ಅದೂಯೇ, ಅದೂಯಾವಜ, ಅದೂಯಾಮಹಿ। 


ವಿಧಿಲಿಜ್‌: ರೂಪಗಳು: ದೂಯೇತ, ದೂಯೇಯಾತಾಮ್‌, ದೂಯೇರನ್‌,। 
ದೂಯೇಥಾಃ, ದೂಯೇಯಾಥಾಃ, ದೂಯೇದಧ್ವಮ್‌। ದೂಯೇಯ, ದೂಯೇವಹಿ, 
ದೂಯೇಮಹಿ। 


ಆಶೀರ್ಲಿಜ್‌: ರೂಪಗಳು: ದವಿಷೀಷ್ಟ, ದವಿಷೀಯಾಸ್ತಾಮ್‌, ದವಿಷೀರನ್‌। 
ದವಿಷೀಷ್ಠಾಃ, ದವಿಷೀಯಾಸ್ಥಾಮ್‌, ದವಿಷೀಡ್ಜಮ್‌/ದವಿಷೀದ್ವಮ್‌। ದವಿಷೀಯ, 
ದವಿಷೀವಹಿ, ದವಿಷೀಮಹಿ। 

ಲುಜ್‌: ರೂಪಗಳು: ಅದವಿಷ್ಟ ಅದವಿಷಾತಾಮ್‌, ಅದವಿಷತ। ಅದವಿಷ್ಠಾಃ, 
ಅದವಿಷಾಥಾಮ್‌, ಅದವಿಡ್ಡಮ್‌/ ಅದವಿಡ್ವಮ್‌। ಅದವಿಷಿ, ಅದವಿಷ್ಟಹಿ, ಅದವಿಷ್ಕಹಿ। 

ಲೃಜ್‌: ರೂಪಗಳು: ಅದವಿಷ್ಯತ, ಅದವಿಷ್ಯೇತಾಮ್‌, ಅದವಿಷ್ಯನ್ನ ಅದವಿಷ್ಯಥಾಃ, 
ಅದವಿಷ್ಯೇಥಾಮ್‌, ಅದವಿಷ್ಯದ್ದಮ್‌। ಅದವಿಷ್ಯೇ, ಅದವಿಷ್ಯಾವಹಿ, ಅದವಿಷ್ಯಾಮಹಿ। 

15. ದೀಜ್‌ ಕ್ಷಯೇ (ನಷ್ಟವಾಗುವದು) - ಇದು “ಜಿತ್‌' ಆಗಿರುವುದರಿಂದ 
ಆತ್ಮನೇಪದಿಯಾಗಿದೆ. ಇದು ಅನಿಟ್‌ ಧಾತುಗಳಲ್ಲಿ ಪಠಿತವಾಗಿರುವುದರಿ೦ದ ಅನಿಟ್‌ 
ಆಗಿದೆ. ಆದರೆ ಲಿಟ್‌ "ಲ್‌' ಕಾರದಲ್ಲಿ ಕ್ರಾದಿ ನಿಯಮದಿಂದ ನಿತ್ಯವಾಗಿ ಇಡಾಗಮವು 
ಬರುತ್ತದೆ. ಇದರಲ್ಲಿ "ದೀ' ಮಾತ್ರ ಉಳಿಯುತ್ತದೆ. 


ದಿವಾದಿ ಗಣ 803 


ಲಟ್‌: ರೂಪಗಳು: ದೀಯತೇ, ದೀಯೇತೇ, ದೀಯನ್ನೇ। ದೀಯಸೇ, ದೀಯೇಥೇ, 
ದೀಯದ್ದೇ। ದೀಯೇ, ದೀಯಾವಹೇ, ದೀಯಾಮಹೆ। 


(ಯುಟ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ - 698. ದೀಣಸೋ ಯುಡಚಿ ಕ್ವಿತಿ ( 6.4.63) 

ವೃತ್ತಿ - ದೀಜಃ ಪರಸ್ಯ ಅಜಾದೇಃ ಕ್ವಿತಃ ಆರ್ಧಧಾತುಕಸ್ಯ ಯುಟ್‌। 

ವಾ। ವುಗ್ಯುಟೌ ಉವಜ್ಯಣೋಃ ಸಿದ್ಧೌ ವಕ್ಷವ್ಯೌ । ದಿದೀಯೇ। 

ಪ.ಛೇ.- ದೀಜಃ, ಯುಟ್‌, ಅಚಿ, ್ವಿತಿ। 

ಅ.ವೃ,- “ಆರ್ಧಧಾತುಕೇ” ಎಂಬುದು ಅಧಿಕಾರಸೂತ್ರವಾಗಿದೆ. 

ಅರ್ಥ- ದೀಜ್‌(ದೀ) ಧಾತುವಿನ ಪರದಲ್ಲಿ ಅಜಾದಿಯಾದ ಕಿತ್‌ ಮತ್ತು ಜೆತ್‌ 
ಗಳಾದ ಆರ್ಧಧಾತುಕ ಪ್ರತ್ಯಯಗಳಿಗೆ "ಯುಟ್‌(ಯ್‌)' ಆಗಮವು ಬರುತ್ತದೆ. 

ವಾ॥ ವುಗ್ಯುಟೌ ಉವಜ್ಯಣೋಃ ಸಿದ್ಧೌ ವಕ್ತವ್ಯೌ| 

"ಉವಜ್‌ (ಉವ್‌)' ಮತ್ತು "ಯಣ್‌' ಗಳು ಆದೇಶವಾಗಿ ಬರಬೇಕಾದಾಗ 
“ವುಕ್‌ (ವ್‌)' ಮತ್ತು "ಯುಟ್‌ (ಯ್‌)' ಆಗಮಗಳು ಸಿದ್ಧವಾಗಿವೆ ಎಂದು ಹೇಳಬೇಕು. 

ಲಿಟ್‌: ಉದಾ- ದಿದೀಯೇ - ಪ್ರಥಮಪುರುಷ ಏಕವಚನದಲ್ಲಿ "ದೀ' ಧಾತುವಿನ 
ನಂತರ ಲಿಡಾದೇಶವಾದ "ತಿಪ್‌(ತಿ)' ಬಂದು ದೀ*ತಿ ಎಂದಿದ್ದಾಗ ಧಾತುವಿಗೆ ದ್ವಿತ್ವ 
ಬಂದು, ದೀದೀ«ತಿ ಎಂದಿದ್ದಾಗ, “ಹಸ್ವಃ” ಎಂಬುದರಿಂದ ಅಭ್ಯಸ್ತ ರೂಪಕ್ಕೆ ಹ್ರಸ್ವ 
ಬಂದು ದಿದೀ--ತಿ ಎಂದಿದ್ದಾಗ, “ತಿ' ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಏ' 
ಬಂದು ಪ್ರಕೃತ ಸೂತ್ರದಿಂದ "“೦ಯುಟ್‌' (೦್‌)' ಆಗಮ ಬಂದು 
ದಿದೀಯ್‌.-ಏಎಂದಿದೀಯೇ ಎಂದು ರೂಪವಾಗುತ್ತದೆ. ಆದರೆ "ಯುಟ್‌ (ಯ್‌)' 
ಆಗಮವು “ಅಸಿದ್ಧವದತ್ರಾಭಾತ್‌” ಎಂಬುದರಿಂದ ಅಸಿದ್ಧವಾಗಿರುವುದರಿಂದ 
“ಏರನೇಕಾಚೋತಸಂಯೋಗಪೂರ್ವಸ್ಯ” ಎಂಬುದರಿಂದ ಯಣಾದೇಶವು 
ಬರಬೇಕಾಗಿತ್ತು. ಅದುದರಿಂದ ಪ್ರಕೃತ ವಾರ್ತಿಕವು “ಯುಟ್‌' ಆಗಮವು ಅಸಿದ್ಧವಲ್ಲ 
ಎಂದು ತಿಳಿಸಿದೆ. ಆದುದರಿಂದ ಯಣಾದೇಶವು ಬರುವಲ್ಲ, ಕ್ರಾದಿ ನಿಯಮದಿಂದ 
"ಲಿಟ್‌' ನಲ್ಲಿ ವಲಾದಿ ಪ್ರತ್ಯಯಗಳಿಗೆ ನಿತ್ಯವಾಗಿ ಇಡಾಗಮವು ಬರುವದು. ಆದ್ದರಿಂದ 
ಎಲ್ಲ ಅಭಿನವ ಆಖ್ಯಾತಪ್ರತ್ಯಯಗಳೂ ಅಜಾದಿಗಳೇ ಆಗಿರುವದರಿಂದ ಎಲ್ಲೆಡೆಯಲ್ಲೂ 
"ಯುಟ್‌' ಆಗಮವು ಬಂದೇಬರುವದು. 

ರೂಪಗಳು: ದಿದೀಯೇ, ದಿದೀಯಾತೇ, ದಿದೀಯಿರೆ। ದಿದೀಯಿಷೇ, ದಿದೀಯಾಥೇ, 
ದಿದೀಯಿಡ್ಜೇ, ದಿದೀಯಿದ್ದೇದಿದೀಯೇ, ದಿದಿಯಾವಹೆ, ದಿದೀಯಾಮಹೇ। 

(ಆತ್ಮ ವಿಧಾಯಕ ಸೂತ್ರ) 


ಸೂತ್ರ - 639. ಮೀನಾತಿ-ಮಿನೋತಿ-ದೀಣಾ೦ ಲ್ಯಪಿ ಚ (6.15೦) 


ವೃತ್ತಿ - ಏಷಾಂ ಆತ್ವಂ ಸ್ಯಾತ್‌ ಲ್ಯಪಿ ಚಾತ್‌ ಅಶಿತಿ ಏಚ್‌ ನಿಮಿತ್ತೇ। ದಾತಾ। 


804 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ದಾಸ್ಯತಿ (ವಾ॥ ಸ್ಥಾಘ್ವೋರಿತ್ವೇ ದೀಜಃ ಪ್ರತಿಷೇಧಃ) ಅದಾಸ್ತ 

16. ಡೀಜ್‌ ವಿಹಾಯಸಾ ಗತೌ। ಡೀಯತೇ। ಡಿಡ್ಕೇ। ಡಯಿತಾ। 

17. ಪೀಜ್‌ ಪಾನೇ। ಪೀಯತೇ। ಪೇತಾ। ಅಪೇಷ್ಟ 

18. ಮಾಜ್‌ ಮಾನೇ। ಮಾಯತೇ। ಮಮೇ। 

19. ಜನೀ ಪ್ರಾದುರ್ಭಾವೇ। 

ಅ.ವೃ.- “ಆದೇಚ ಉಪದೇಶೇಶಶಿತಿ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ- "ಲ್ಕಪ್‌' ಪ್ರತ್ಯಯವು ಪರವಾದಾಗ, "ಏಚ್‌'ಗೆ ನಿಮಿತ್ತವಾದ "ಶಿತ್‌ 
ಭಿನ್ನವಾದ ಪ್ರತ್ಯಯವು ಪರವಾದಾಗ (ಕ್ರ್ಯಾದಿ ಗಣದ ಮೀ, ಠ್‌, ಧಾತು, ಸ್ವಾದಿಗಣದ 
"ಮಿ' ಧಾತು ಮತ್ತು ದಿವಾದಿಗಣದ “ದೀಜ್‌(ದೀ) ಈ ಮೂರು ಧಾತುಗಳ "“ಇ' 
ಕಾರ "ಈ' ಕಾರಗಳಿಗೆ "ಆತ್ವ(ಆ)' ವು ಬರುವದು. 

ವಿವರಣೆ: "ಲುಟ್‌' ಮತ್ತು "“ಲೃಟ್‌' "ಲ್‌' ಕಾರಗಳಲ್ಲಿ ಬರುವ “ತಾಸ್‌' ಮತ್ತು 
“ಸ್ಯ' ಮೊದಲಾದ ಪ್ರತ್ಯಯಗಳು `ಶಿತ್‌' ಭಿನ್ನವಾದ ಪ್ರತ್ಯಯಗಳು. ಆದ್ದರಿಂದ ಗುಣ- 
ವೃದ್ಧಿಗಳಿಗೆ ನಿಮಿತ್ತವಾಗಿರುವುದರಿಂದ ಏಚ್‌- ನಿಮಿತ್ತಗಳಾಗಿರುತ್ತವೆ. ಆದುದರಿಂದ 
ಇವು ಪರವಾದಾಗ “ದೀ' ಎಂಬಲ್ಲಿರುವ ಅನ್ನ ಕ “ಈ' ಕಾರಕ್ಕೆ “ಆ(ಆತ್ಮ)' ಕಾರವು 
ಆದೇಶವಾಗಿ ಬರುತ್ತದೆ. 

ಲುಟ್‌: 

ರೂಪಗಳು: ದಾತಾ, ದಾತಾರೌ, ದಾತಾರಃ ದಾತಾಸೇ, ದಾತಾಸಾಥೇ, ದಾತಾದ್ದೇ! 
ದಾತಾಹೇ, ದಾತಾಸ್ವಹೇ, ದಾತಾಸ್ಮಹೇ। 

ಲೃಟ್‌: ರೂಪಗಳು: ದಾಸ್ಯತೇ, ದಾಸ್ಯೇತೇ, ದಾಸ್ಯನ್ನೇ। ದಾಸ್ಯಸೇ, ದಾಸ್ಯೇಥೇ, 
ದಾಸ್ಯದ್ವೇ। ದಾಸ್ಕೇ, ದಾಸ್ಯಾವಹೇ, ದಾಸ್ಕಾಮಹೇ। 

ಲೋಟ್‌: ರೂಪಗಳು: ದೀಯತಾಮ್‌, ದೀಯೇತಾಮ್‌, ದೀಯನ್ತಾಮ್‌। ದೀಯಸ್ವ, 
ದೀಯೇಥಾಮ್‌, ದೀಯಧ್ವಮ್‌। ದೀಯ್ಕೆ, ದೀಯಾವಹೈ, ದೀಯಾಮಹ್ಯೆ| 

ಲಜ್‌: 

ರೂಪಗಳು: ಅದೀಯತ, ಅದೀಯೇತಾಮ್‌, ಅದೀಯನ್ತ।! ಅದೀಯಥಾಃ, 
ಅಧೀಯೇಥಾಮ್‌, ಅದೀಯದ್ದಮ್‌। ಅದೀಯೇ, ಅದೀಯಾವಹಿ, ಅದೀಯಾಮಹಿ। 


ವಿಧಿಲಿಜ್‌: ರೂಪಗಳು: ದೀಯೇತ, ದೀಯೇಯಾತಾಮ್‌, ದೀಯೇರನ್‌। 


ದೀಯೇಥಾಃ, ದೀಯೇಯಾಥಾಮ್‌, ದೀಯೇದ್ವಮ್‌। ದೀಯೇಯ, ದೀಯೇವಹಿ, 
ದೀಯೇಮಹಿ। | 


ಆಶೀರ್ಲಿಜ್‌: 


ರೂಪಗಳು: ದಾಸೀಷ್ಟ, ದಾಸೀಯಾಸ್ತಾಮ್‌, ದಾಸೀರನ್‌!। ದಾಸೀಷ್ಠಾಃ, 
ದಾಸೀಯಾಸ್ಥಾಮ್‌, ದಾಸೀದ್ದಮ್‌। ದಾಸೀಯ, ದಾಸೀವಹಿ, ದಾಸೀಮಹಿ। 


ದಿವಾದಿ ಗಣ 805 


ವಾ॥ ಸ್ಥಾಘ್ಯೋರಿತ್ವೇ ದೀಜಃ ಪ್ರತಿಷೇಧಃ 

“ಘು' ಸಂಜ್ಞೆಯುಳ್ಳ “ಸ್ಥಾಫ್ಟೋರಿ ಚ್ಚ” ಎಂಬ ಸೂತ್ರದಿಂದ ಬರಬೇಕಾದ ಇತ್ಸ(ಇ)ವು 
"ದೀಜ್‌' ಧಾತುವಿನಲ್ಲಿ ನಿಷೇಧಿಸಲಾಗಿದೆ. 

ಲುಜ್‌: ಉದಾ-ಅದಾಸ್ತ- ಪ್ರಥಮಪುರುಷ ಏಕವಚನದಲ್ಲಿ "ದೀ(ದಾ)' ಧಾತುವಿನ 
ನಂತರ ಲುಜ್‌ ಆದೇಶವಾದ "ತ' ಪ್ರತ್ಯಯವು ಬಂದು ದಾ*ತ ಎಂದಿದ್ದಾಗ, 
ಧಾತುವಿಗೆ ಅಡಾಗಮ ಬಂದು ಅದಾ--ತ ಎಂದಿದ್ದಾಗ, ಧಾತುವಿನ ಪರದಲ್ಲಿ "ಸಿಚ್‌ 
(ಸ್‌)' ಬಂದು ಅದಾ--ಸ್‌.-ತಾಅದಾಸ್ತ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅದಾಸ್ತ, ಅದಾಸಾತಾಮ್‌, ಅದಾಸತ। ಅದಾಸ್ಥಾಃ, ಅದಾಸಾಥಾಮ್‌, 
ಅದಾಧ್ದಮ್‌। ಅದಾಸಿ, ಅದಾಸ್ವಹ, ಅದಾಸ್ಮಹಿ। 

ಲೃಜ್‌: ರೂಪಗಳು ಅದಾಸ್ಕತ, ಅದಾಸ್ಕೇತಾಮ್‌, ಅದಾಸ್ಕನ್ನ ಅದಾಸ್ಯಧಾಃ, 
ಅದಾಸ್ಯೇಥಾಮ್‌, ಅದಾಸ್ಯಧ್ವಮ್‌। ಅದಾಸ್ಕೇ, ಅದಾಸ್ಯಾವಹಿ, ಅದಾಸ್ಕಾಮಹಿ। 

16. ಡೀಜ್‌ ವಿಹಾಯಸಾ ಗತೌ(ಆಕಾಶದಲ್ಲಿ ಹಾರುತ್ತಾ ಹೋಗುವುದು)- ಇದು 
“ಜೌತ್‌' ಆಗಿರುವುದರಿಂದ ಆತ್ಮನೇ ಪದಿಯಾಗಿರುತ್ತದೆ. ಮತ್ತು ಇದು "ಊದ್ಯದನ್ನೈಃ' 
ಎಂಬ ಶ್ಲೋಕ ಸಂಗ್ರಹದಲ್ಲಿ ಪಠಿತವಾಗಿರುವುದರಿಂದ "ಸೇಟ್‌' ಆಗಿದೆ. 

ಲಟ್‌: ರೂಪಗಳು ಡೀಯತೇ, ಡೀಯೇತೇ, ಡೀಯನ್ತೇ। ಡೀಯಸೇ, ಡೀಯೇಥೇ 
ಡೀಯದ್ದೇ। ಡೀಯೇ, ಡೀಯಾವಹೇ, ಡೀಯಾಮಹೇ। 

ಲಿಟ್‌: ರೂಪಗಳು: ಡಿಡ್ಕೇ, ಡಿಡ್ಯಾತೇ, ದಿಡ್ಕಿರೇ। ಡಿಡ್ಕಿಷೇ, ಡಿಡ್ಯಾಥೇ, ಡಿಡ್ಕಿದ್ದೇ/ 
ಡಿಡ್ಡಿಡ್ಡೇ। ಡಿಡ್ಕೇ, ಡಿಡ್ಕಿವಹೇ, ಡಿಡ್ಕಿಮಹೇ। 

ಲುಟ್‌: ರೂಪಗಳು: ಡಯಿತಾ, ಡಯಿತಾರೌ, ಡಯಿತಾರಃ ಡಯಿತಾಸೇ, 
ಡಯಿತಾಸಾಥೇ, ಡಯಿತಾದ್ದೇ। ಡಯಿತಾಹೇ, ಡಯಿತಾಸ್ಪಹೇ, ಡಯಿತಾಸ್ಮಹೇ। 

ಲೃಟ್‌: ರೂಪಗಳು: ಡಯಿಷ್ಯತೇ, ಡಯಿಷ್ಯೇತೇ,ಡಯಿಷ್ಯನ್ನೇ। ಡಯಿಷ್ಯಸೇ, 
ಡಯಿಷ್ಕೇಥೇ, ಡಯಿಷ್ಯದ್ದೇ। ಡಯಿಷ್ಯೇ, ಡಯಿಷ್ಯಾವಹೇ, ಡಯಿಷ್ಯಾಮಹೇ। 

ಲೋಟ್‌: ರೂಪಗಳು: ಡೀಯತಾಮ್‌, ಡೀಯೇತಾಮ್‌, ಡೀಯನ್ತಾಮ್‌।ಡೀಯಸ್ವ, 
ಡೀಯೇಥಾಮ್‌, ಡೀಯದ್ವಮ್‌। ಡೀಯ್ಕೆ, ಡೀಯಾವಹೈ, ಡೀಯಾಮಹೈ। 

ಲಜ್‌: ರೂಪಗಳು: ಅಡೀಯತ, ಅಡೀಯೇತಾಮ್‌, ಅಡೀಯನ್ನಃ ಆಡೀಯಥಾಃ, 
ಅಡೀಯೇಥಾಮ್‌, ಅಡೀಯಧ್ವಮ್‌। ಅಡೀಯೇ, ಅಡೀಯಾವಹಿ, ಅಡೀಯಾಮಹಿ। 

ವಿಧಿಲಿಜ್‌: ರೂಪಗಳು; ಡೀಯೇತ, ಡೀಯೇಯಾತಾಮ್‌, ಡೀಯೇರನ್‌। 
ಡೀಯೇಥಾಃ ಡೀಯೇಯಾಥಾಮ್‌, ಡೀಯೇದ್ವಮ್‌। ಡೀಯೇಯ, ಡೀಯೇವಹಿ, 
ಡೀಯೇಮಹಿ। 

ಆಶೀರ್ಲಿಜ್‌: ರೂಪಗಳು: ಡಯಿಷೀಷ್ಟ, ಡಯಿಷೀಯಾಸ್ತಾಮ್‌, ಡಯಿಷೀರನ್‌। 
ಡಯಿಷೀಷ್ಯಾಃ, ಡಯಿಷೀಯಾಸ್ಥಾಮ್‌, ಡಯಿಷೀಡ್ವಮ್‌ /ಧ್ವಮ್‌।ಡಯಿಷೀಯ, 


806 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಡಯಿಷೀವಹಿ, ಡಯಿಷೀಮಹಿ। 


ಲುಜ್‌: ರೂಪಗಳು: ಅಡಯೀಷ್ಟ, ಅಡಯಿಷಾತಾಮ್‌, ಅಡಯಿಷತ। ಅಡಯಿಷ್ಣಾ 
ಅಡಯಿಷಾಥಾಮ್‌, ಅಡಯಿಡ್ಡಮ್‌/ಧ್ವಮ್‌। ಅಡಯಿಷಿ, ಅಡಯಿಷ್ಟಹಿ, ತಡ 

ಲೃಜ್‌: ರೂಪಗಳು: ಅಡಯಿಷ್ಯತ, ಅಡಯಿಷ್ಯೇತಾಮ್‌, ಅಡಯಿಷ್ಯನ್ಪ। 
ಅಡಯಿಷ್ಯಥಾಃ, ಅಡಯಿಷ್ಯೇಥಾಮ್‌, ಅಡಯಿಷ್ಯದ್ದಮ್‌। ಅಡಯಿಷ್ಕೇ, ಅಡಯಿಷ್ಯಾವಹಿ, 
ಅಡಯಿಷ್ಯಾಮಹಿ। 

17. ಪೀಜ್‌ ಪಾನೇ (ಕುಡಿಯುವದು) - ಇದು “ಜ್‌ತ್‌' ಆಗಿರುವುದರಿಂದ 
ಆತ್ಮನೇ ಪದಿಯಾಗಿರುತ್ತದೆ. ಮತ್ತು ಇದು "ಅನಿಟ್‌' ಆಗಿದೆ. 

ಲಟ್‌: ರೂಪಗಳು: ಪೀಯತೇ, ಪೀಯೇತೇ, ಪೀಯನ್ನೇ। ಪೀಯಸೇ, ಪೀಯೇಥೇ, 
ಪೀಯದ್ದೇ। ಪೀಯೇ, ಪೀಯಾವಹೇ, ಪೀಯಾಮಹೇ! 

ಲಿಟ್‌: ರೂಪಗಳು: ಪಿಪ್ಯೇ, ಹಿಪ್ಯಾತೇ, ಹಿಪ್ಕಿರೇ। ಪಿಪ್ಯಿಷೇ, ಪಿಪ್ಯಾಥೇ, ಹಿಪ್ಯೀಡ್ಜೇ/ 
ದ್ವೇ ಪಿಪ್ಯೇ, ಪಿಪ್ಯೀವಹೇ, ಪಿಪ್ಕೀಮಹೇ। 

ಲುಟ್‌: ರೂಪಗಳು:ಪೇತಾ, ಪೇತಾರೌ, ಪೇತಾರಃಪೇತಾಸೇ, ಪೇತಾಸಾಥೇ, 
ಪೇತಾದ್ವೇ। ಪೇತಾಹೇ, ಪೇತಾಸ್ವಹೇ, ಪೇತಾಸ್ತ ಸ್ಮಹೇ। 

ಲೃಟ್‌:ರೂಪಗಳು: ಪೇಷ್ಯತೇ. ಪೇಷ್ಯೇತೇ, ಪೇಷ್ಠನ್ರೇ ಪೇಷ್ಠಸೇ, ಪೇಷ್ಠೇಥೆ, ಪೇಷ್ಠದ್ದೇ। 
ಪೇಷ್ಯೇ, ಪೇಷ್ಯಾವಹೇ, ಪೇಷ್ಯಾಮಹೇ। 

ಲೋಟ್‌: ರೂಪಗಳು: ಪೀಯತಾಮ್‌, ಪೀಯೇತಾಮ್‌, ಪೀಯನ್ತಾಮ್‌। ಪೀಯಸ್ವ, 
ಪೀಯೇಥಾಮ್‌, ಪೀಯದ್ವಮ್‌। ಪೀಯ್ಕೆ, ಪೀಯಾವಹೈ, ಪೀಯಾಮಹೈ! 

ಲಜ್‌: ರೂಪಗಳು: ಅಪೀಯತ, ಟಬ ತನು NERS ಡ್‌ 
ಅಪೀಯೇಥಾಮ್‌, ಅಪೀಯಧ್ಧಮ್‌। ಅಪೀಯೇ, ಅಪೀಯಾವಹಿ, ಅಪೀಯಾಮಹೀ। 

ವಿಧಿಲಿಜ್‌: ರೂಪಗಳು: ಪೀಯೇತ, ಪೀಯೇಯಾತಾಮ್‌, ಪೀಯೇರನ್‌। 
ಪೀಯೇಥಾಃ, ಪೀಯೇಯಾಥಾಮ್‌, ಪೀಯೇದ್ದಮ್‌। ಪೀಯೇಯ, ಪೀಯೇವಹಿ, 
ಪೀಯೇಮಹ। 

ಆಶೀರ್ಲಿಜ್‌: ರೂಪಗಳು: ಪೇಷೀಷ್ಟ ಪೇಷೀಯಾಸ್ತಾಮ್‌, ಪೇಷೀರನ್‌। ಪೇಷೀಷ್ಠಾಃ, 
ಪೇಷೀಯಾಸ್ಥಾಮ್‌, ಪೇಷೀದ್ವಮ್‌। ಪೇಷೀಯ, ಪೇಷೀವಹಿ, ಪೇಷೀಮಹಿ। 

ಲುಜ್‌: ರೂಪಗಳು: ಅಪೇಷ್ಟ, ಅಪೇಷಾತಾಮ್‌, ಅಪೇಷತಃ। ಅಪೇಷ್ಯಾಃ, 
ಅಪೇಷಾಥಾಮ್‌, ಅಪೇಡ್ವಮ್‌। ಅಪೇಷಿ, ಅಪೇಷ್ಟಜ, ಅಪೇಷ್ಮಹಿ। 

ಲೃಜ್‌: ರೂಪಗಳು:ಅಪೇಷ್ಯತ, ಅಪೇಷ್ಯೇತಾಮ್‌, ಅಪೇಷ್ಯನ್ನ ಅಪೇಷ್ಯಥಾಃ, 
ಅಪೇಷ್ಕೇಥಾಮ್‌, ಅಪೇಷ್ಯದ್ಧಮ್‌। ಅಪೇಷ್ಯೇ, ಅಪೇಷ್ಯಾವಹಿ, ಅಪೇಷ್ಯಾಮಹಿ। 

18. ಮಾಜ್‌ ಮಾನೇ (ಅಳತೆ ಮಾಡುವುದು) ಇದು "ಜ್‌ತ್‌' ಆಗಿರುವುದರಿಂದ 
ಆತ್ಮನೇ ಪದಿಯಾಗಿರುತ್ತದೆ. ಮತ್ತು ಇದು "ಅನಿಟ್‌' ಆಗಿದೆ. ಇದರಲ್ಲಿ “ಮಾ' ಮಾತ್ರ 


ದಿವಾದಿ ಗಣ 807 


ಉಳಿಯುತ್ತದೆ. ಇದು 4ನೇ ಗಣಕ್ಕೆ ಸೇರಿದ ಧಾತುವಾಗಿದೆ (ಮಾಜ್‌ ಮಾನೇ ಶಬ್ಬೇ 
ಚ ಎಂಬ "ಧಾತುವು 3ನೇ ಗಣದಲ್ಲಿಯೂ ಇರುತ್ತದೆ). 

ಲಟ್‌: ರೂಪಗಳು: ಮಾಯತೇ, ಮಾಯೇತೇ, ಮಾಯನ್ನೇ। ಮಾಯಸೇ, 
ಮಾಯೇಥೇ, ಮಾಯದ್ದೇ। ಮಾಯೇ, ಮಾಯಾವಹೇ, ಮಾಯಾಮಹೇ। 

ಲಿಟ್‌: ರೂಪಗಳು: ಮಮೇ, ಮಮಾತೇ, ಮಮಿರೇ। ಮಮಿಷೇ, ಮಮಾಥೇ, 
ಮಮಿದ್ದ್ವೇ। ಮಮೇ, ಮಮಿವಹೇ, ಮಮಿಮಹೇ। 

ಲುಟ್‌: ರೂಪಗಳು: ಮಾತಾ, ಮಾತಾರೌ, ಮಾತಾರಃ ಮಾತಾಸೇ, ಮಾತಾಸಾಥೇ, 
ಮಾತಾದ್ವೇ। ಮಾತಾಹೇ, ಮಾತಾಸ್ಟಹೇ, ಮತಾಸ್ಮಹೇ। 

ಲೃಟ್‌: ರೂಪಗಳು: ಮಾಸ್ಕತೇ, ಮಾಸ್ಯೇತೇ, ಮಾಸ್ಕನ್ನೇ। ಮಾಸ್ಕಸೇ, ಮಾಸ್ಕೇಥೇ, 
ಮಾಸ್ಕದ್ವೇಮಾಸ್ಯೇ, ಮಾಸ್ಯಾವಹೇ, ಮಾಸ್ಕಾಮಹೇ। 

ಲೋಟ್‌: ರೂಪಗಳು: ಮಾಯತಾಮ್‌, ಮಾಯೇತಾಮ್‌, ಮಾಯನ್ತಾಮ್‌। 
ಮಾಯಸ್ವ, ಮಾಯೇಥಾಮ್‌, ಮಾಯಧ್ವಮ್‌।ಮಾಯ್ಕೆ, ಮಾಯಾವಹೈ, 
ಮಾಯಾಮಹ್ಯೈ। 

ಲಜ*: ರೂಪಗಳು: ಅಮಾಯತ, ಅಮಾಯೇತಾಮ್‌, ಅಮಾಯನ। 
ಅಮಾಯಥಾಃ, ಅಮಾಯೇಥಾಮ್‌, ಅಮಾಯದ್ದಮ್‌। ಅಮಾಯೇ, ಅಮಾಯಾವಹಿ, 
ಅಮಾಯಾಮಹಿ। 

ವಿಧಿಲಿಜ್‌: ರೂಪಗಳು: ಮಾಯೇತ, ಮಾಯೇಯಾತಾಮ್‌, ಮಾಯೇರನ್‌। 
ಮಾಯೇಥಾಃ, ಮಾಯೇಯಾಥಾಮ್‌. ಮಾಯೇದ್ದಮ್‌। ಮಾಯೇಯ, ಮಾಯೇವಹಿ, 
ಮಾಯೇಮಹಿ। 

ಆಶೀರ್ಲಿಜ್‌: ರೂಪಗಳು: ಮಾಸೀಷ್ಟ, ಮಾಸೀಯಾಸ್ತಾಮ್‌, ಮಾಸೀರನ್‌। 
ಮಾಸೀಷ್ಟಾಃ, ಮಾಸೀಯಾಸ್ಕಾಮ್‌, ಮಾಸೀದ್ದಮ್‌। ಮಾಸೀಯ, ಮಾಸೀವಹ, 
ಮಾಸೀಮಹಿ। 

ಲುಜ್‌: ರೂಪಗಳು: ಅಮಾಸ್ತ, ಅಮಾಸಾತಾಮ್‌, ಅಮಾಸತ। ಅಮಾಸ್ಕಾಃ, 
ಅಮಾಸಾಥಾಮ್‌, ಅಮಾದ್ವಮ್‌। 'ಅಮಾಸಿ, ಅಮಾಸ್ಪಹಿ, ಅಮಾಸ್ಕಹಿ। 

ಲ್ಯಜ್‌: ರೂಪಗಳು: ಅಮಾಸ್ಯತ, ಅಮಾಸ್ಕೇತಾಮ್‌, ಅಮಾಸ್ಕನ್ನ। ಅಮಸ್ಕಥಾಃ, 

ಅಮಾಸ್ಕೇಥಾಮ್‌, ಅಮಾಸ್ಯದ್ವಮ್‌। ಅಮಾಸ್ಯೇ, ಅಮಾಸ್ಯಾವಹಿ, 'ಅಮಾಸ್ಕಾಮಹಿ। 

19. ಜನೀ ಪ್ರಾದುರ್ಭಾವೇ (ಜನಿಸುವುದು, ಹುಟ್ಟುವುದು)-ಇದರಲ್ಲಿ ಜನ್‌” 
ಮಾತ್ರ ಉಳಿಯುತ್ತದೆ. ಅನುದಾತ್ತಕ್ಕೆ “ಇತ್‌' ಸಂಜ್ಞೆ ಇರುವುದರಿಂದ ಇದು 
ಆತ್ಮನೇಪದಿಯಾಗಿ ಇದೆ. ಇದು " ಸೌಟ್‌" ಧಾತುವಾಗಿಯೂ ಇದೆ. 


808 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
(ಹಾ-ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 64೦. ಹ್ಞಾ-ಜನೋರ್ಜಾ (7.2.79) 

ವೃತ್ತಿ - ಅನಯೋಃ ಜಾದೇಶಃ ಸ್ಯಾತ್‌ ಶಿತಿ। ಜಾಯತೇ। ಜಜ್ಞೇ ಜನಿತಾ। 
ಜನಿಷ್ಯತೇ। 

ಪ.ಛೇ.- ಜ್ಞಾಜನೋಃ, ಜಾ! 

ಅ.ವೃ. - “ಪ್ಠಿವು- ಕ್ಷಮು-ಚಮಾಮ್‌ ಶಿತಿ” ಎಂಬ ಸೂತ್ರದಿಂದ "ಶಿತಿ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಶಿತ್‌' ಪ್ರತ್ಯಯವು ಪರದಲ್ಲಿದ್ದಾಗ, “ಜ್ಞಾ ಮತ್ತು "ಜನ್‌' ಧಾತುಗಳಿಗೆ 
“ಜಾ' ಆದೇಶವು ಬರುತ್ತದೆ. 

ಲಟ್‌: ಉದಾ- ಜಾಯತೇ- ಪ್ರಥಮ ಪುರುಷ ಏಕವಚನದಲ್ಲಿ "ಜನ್‌' ಧಾತುವಿನ 
ನಂತರ ಲಡಾದೇಶವಾದ “ತೇ' ಬಂದು ಧಾತುವಿನ ಪರದಲ್ಲಿ "ಶ್ಯನ್‌(ಯ)' ವಿಕರಣ 
ಪ್ರತ್ಯಯವು ಬಂದಾಗ ಜನ್‌--ಯ*-ತೇ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ “ಜಾ' 
ಎ೦ಬುದು ಅನೇಕಾಲ್‌ ಆಗಿರುವುದರಿಂದ “ಅನೇಕಾಲ್‌ ಶಿತ್‌ ಸರ್ವಸ್ಯ” ಎಂಬುದರಿಂದ 
“ಜನ್‌” ಗೆ ಸರ್ವಾದೇಶವಾಗಿ ಬಂದು ಜಾ4ಯ-+ತೇ=ಜಾಯತೇ ಎಂದು 
ರೂಪವಾಗುತ್ತದೆ. 

ರೂಪಗಳು: ಜಾಯತೇ, ಜಾಯೇತೇ, ಜಾಯನ್ತೇ। ಜಾಯಸೇ, ಜಾಯೇಥೇ, 
ಜಾಯಧ್ದೇ। ಜಾಯೇ, ಜಾಯಾವಹೇ, ಜಾಯಾಮಹೇ! 

ಲಿಟ್‌: ಉದಾ- ಜಜ್ಜೇ- ಪ್ರಥಮಪುರುಷ ಏಕವಚನದಲ್ಲಿ "ಜನ್‌' ಧಾತುವಿನ 
ನಂತರ ಲಡಾದೇಶವಾದ "ಏ' ಬಂದು ಧಾತುವಿಗೆ ದ್ವಿತ್ವ ಬಂದಾಗ ಜನ್‌ ಜನ್‌* ಏ 
ಎಂದಾಗಿ ಹಲಾದಿಶೇಷದಿ೦ದ ಜಜನ್‌4ಏ ಎಂದಿರುತ್ತದೆ. “ಗಮ-ಹನ-ಜನ-ಖನ- 
ಘಸಾಮ್‌ ಲೋಪಃ ಕ್ವಿತ್ಯನಜಿ” ಎಂಬುದರಿಂದ ಉಪಧಾ (ಅ)ಲೋಪವಾಗಿ 
ಜಜ್‌*ನ್‌+ಏ ಎಂದಿರುತ್ತದೆ. "ಜ್‌' ಕಾರದ ಪರದಲ್ಲಿರುವ "ನ್‌' ಕಾರಕ್ಕೆ ಶ್ಚುತ್ತ(ಇ್‌) 
ಬಂದು ಜಜ್‌--ಇ್‌..ಏ ಎಂದಿರುತ್ತದೆ. ಜ್‌ ಮತ್ತು ಇ್‌ ಗಳು ಸೇರಿ “ಜ್‌ ಆಗಿ 
ಜಜ್ಜ್‌,ಏಇಜಜ್ಜೇ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಜಜ್ಞೇ, ಜಜ್ಞಾತೇ, ಜಜ್ಜಿಧೇ। ಜಜ್ಜಿಷೇ, ಜಜ್ಞಾಥೇ, ಜಜ್ಜಿದ್ದೇ। ಜಜ್ಞೇ, 
ಜಜ್ಜಿವಹೇ, ಜಜ್ಜಿಮಹೇ। 

ಲುಟ್‌: ರೂಪಗಳು ಜನಿತಾ, ಜನಿತಾರೌ, ಜನಿತಾರಃ। ಜನಿತಾಸೇ, ಜನಿತಾಸಾಥೇ, 
ಜನಿತಾಧ್ವೇ। ಜನಿತಾಹೇ, ಜನಿತಾಸ್ವಹೇ, ಜನಿತಾಸ್ಮಹೇ। 

ಲೃಟ್‌: ರೂಪಗಳು; ಜನಿಷ್ಯತೇ, ಜನಿಷ್ಯೇತೇ, ಜನಿಷ್ಯನ್ನೇ। ಜನಿಷ್ಯಸೇ, ಜನಿಷ್ಕೇಥೇ, 
ಜನಿಷ್ಯದ್ದೇ। ಜನಿಷ್ಯೇ, ಜನಿಷ್ಯಾವಹೇ, ಜನಿಷ್ಯಾಮಹೇ। 

ಲೋಟ್‌: ರೂಪಗಳು: ಜಾಯತಾಮ್‌, ಜಾಯೇತಾಮ್‌ ಜಾಯನ್ನಾಮ್‌। ಜಾಯಸ್ವ, 


ದಿವಾದಿ ಗಣ 809 


ಜಾಯೇಥಾಮ್‌, ಜಾಯಧ್ವಮ್‌। ಜಾಯ್ಕೆ, ಜಾಯಾವಹೈ, ಜಾಯಾಮಹೈ| 

ಲಜ್‌; ರೂಪಗಳು: ಅಜಾಯತ, ಅಜಾಯೇತಾಮ್‌, ಅಜಾಯನ। ಅಜಾಯಥಾಃ, 
ಅಜಾಯೇಥಾಮ್‌, ಅಜಾಯದ್ದಮ್‌। ಅಜಾಯೇ, ಅಜಾಯಾವಹಿ, ಅಜಾಯಾಮಹಿ। 

ವಿಧಿಲಿಜ್‌: ರೂಪಗಳು: ಜಾಯೇತ, ಜಾಯೇಯಾತಮ್‌, ಜಾಯೇರನ್‌। 
ಜಾಯೇಥಾಃ, ಜಾಯೇಯಾಥಾಮ್‌, ಜಾಯೇದ್ವಮ್‌। ಜಾಯೇಯ, ಜಾಯೇವಹಿ, 
ಜಾಯೇಮಹ್‌। 

ಆಶೀರ್ಲಿಜ್‌: ರೂಪಗಳು: ಜನಿಷೀಷ್ಟ, ಜನಿಷೀಯಾಸ್ತಾಮ್‌, ಜನಿಷೀರನ್‌। 
ಜನಿಷೀಷ್ಠಾಃ, ಜನಿಷೀಯಾಸ್ಥಾಮ್‌, ಜನಿಷೀದ್ದಮ್‌। ಜನಿಷೀಯ, ಜನಿಷೀವಹಿ, 
ಜನಿಷೀಮಹಿ। 

(ವೈಕಲ್ತಕವಾಗಿ ಟ್ರಿ ಗೆ ಚಿಣ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 641. ದೀಪ-ಜನ-ಬುಧ್‌-ಫೂರಿ-ತಾಯ 
ಪ್ಯಾಯಿಭ್ಯೋ*ನ್ಯತರಸ್ಯಾಮ್‌ | (3.1.61) 

ವೃತ್ತಿ - ಏಭ್ಯಃ ಜ್ಲೇಃ ಚಿಣ್‌ ವಾ ಸ್ಯಾತ್‌ ಏಕವಚನೇ ತಶಬ್ದೇ ಪರೇ 

ಪ.ಛೇ.- ದೀಪ-ಜನ-ಬುಧ್‌-ಪೂರಿ-ತಾಯಿ-ಪ್ಯಾಯಿಭ್ಯಃ, ಅನ್ಯತರಸ್ಯಾಮ್‌। 

ಅ.ವ್ಯ.-“ಜ್ಲೇಃ ಸಿಚ್‌” ಎಂಬುದರಿಂದ “ಜ್ಲೇ' ಎಂಬ ಪದವೂ,ಮತ್ತು “ಚಿಣ್‌ 
ತೇ ಪದ” ಎಂಬ ಸೂತ್ರದಿಂದ “ಚಿಣ್‌ ಣ್‌” ಮತ್ತು "ತೇ' ಎಂಬ ಪದಗಳು 
ಅನುವೃತ್ತವಾಗುತ್ತವೆ. 

ಅರ್ಥ- ಏಕವಚನವಾದ “ತ' ಶಬ್ದ(ಪ್ರತ್ಯಯ) ಪರದಲ್ಲಿರುವಾಗ ದೀಪ್‌-ಜನ್‌- 
ಬುಧ್‌- ಪೂರ್‌- ತಾಯ್‌-ಮತ್ತು ಪ್ಯಾಯ್‌ ಧಾತುಗಳ ನಂತರ ಬರುವ "ಚ್ಲೆ' ಗೆ 
“ಚಿಣ್‌(ಇ)' ಆದೇಶವು ವೈಕಲ್ಲಿಕವಾಗಿ ಬರುತ್ತದೆ. 

ಸೂಚನೆಃ ಪ್ರಕೃತ ಸೂತ್ರದಿಂದ “ಜ್ಲಿ' ಗೆ "ಚಿಣ್‌(ಇ)' ಬಂದಮೇಲೆ ಅಜನ್‌4ಇ+ತ 
ಎ೦ದಿದ್ದಾಗ — 

(ಚಿನ್‌ ಗಿಂತ ಪರದಲ್ಪರುವ "ತ' ಗೆ ಲುಕ್‌ ಹೇಳುವ ಸೂತ್ರ) 

ಸೂತ್ರ - 642. ಚಿಣೋ ಲುಕ್‌ (6.4.10೦4) 

ವೃತ್ತಿ - ಚಿಣಃ ಪರಸ್ಕ ತ ಶಬ್ದಸ್ಯ ಲುಕ್‌ ಸ್ಕಾತ್‌। 

ಪ.ಛೇ.- ಚಿಣಃ, ಲುಕ್‌! 

ಅ.ವೃ.- “ಅ೦ಗಸ್ಯ” ಎಂಬುದು ಇಲ್ಲಿ ಅಧಿಕಾರ ಸೂತ್ರವಾಗಿದೆ. 

ಅರ್ಥ- "ಚಿಣ್‌(ಇ)' ಶಬ್ದದ ಪರದಲ್ಲಿರುವ “ತ' ಶಬ್ದಕ್ಕೆ ಲುಕ್‌(ಲೋಪ) ಬರುತ್ತದೆ. 


ಪ್ರಕೃತ ಸೂತ್ರದಿಂದ ಅಜನ್‌4ಇ4+ತ ಎಂಬಲ್ಲಿ "ತ' ಕಾರ ಲೋಪವಾದಮೇಲೆ 
ಅಜನಿ *ಎಂದಿರುತ್ತದೆ. ಆಗ “ಚಿಣ್‌' ಇದು "ಜಿತ್‌ ಆಗಿರುವುದರಿಂದ “ಅತ 


810 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉಪಧಾಯಾಃ” ಎಂಬುದರಿಂದ ವೃದ್ಧಿ ಬರಬೇಕಾಗಿದ್ದಾಗ- 
(ಉಪಧೆಗೆ ವೃದ್ಧಿಯನ್ನು ನಿಷೇಧಿಸುವ ಸೂತ್ರ) 

ಸೂತ್ರ - 643. ಏನಿ-ವಧ್ಯೋಶ್ಹ (7.3.35) 

ವೃತ್ತಿ-ಅನಯೋಃ ಉಪಧಾಯಾ ವೃದ್ಧಿಃ ನ ಸ್ಯಾತ್‌ ಚಿಣಿ ಕ್ಹ್‌ತಿ ಕೃತಿ ಚ। ಅಜನಿ, 
ಅಜನಿಷ್ಟ 

20. ದೀಪೀ ದೀಪೌ। ದೀಪ್ಯತೇ ದೀದೀಪೇ। ಅದೀಪಿ, ಅದೀಪಿಷ್ಟು 

21. ಪದ ಗತೌ। ಪದ್ಯತೇಪೇದೇಪತ್ತಾ! ಪತ್ತೀಷ್ಟು 

ಪ.ಛೇ.- ಜನಿ-ವಧ್ಯೋಃ, ಚ। 

ಅ.ವೃ.- “ಅತ ಉಪಧಾಯಾಃ” ಎಂಬ ಸೂತ್ರದಿಂದ “ಉಪಧಾಯಾಃ' ಎಂಬ 
ಪದವೂ, “ಮೃಜೇರ್ವ್ವದ್ಧಿಃ ಎಂಬ ಸೂತ್ರದಿಂದ "ವೃದ್ಧಿ ಎಂಬ ಪದವೂ 
“ಣೊದಾತ್ತೊಪದೇಶಸ್ಯ ಮಾಂತಸ್ಕಾನಾಚಮೇಃ” ಎಂಬ ಸೂತ್ರದಿಂದ "ನ' ಎಂಬ 
ಪದವೂ ಮತ್ತು “ಆತೋಯುಕ್‌ ಚಿಣ್‌ ಕೃತೋಃ” ಎಂಬ ಸೂತ್ರದಿಂದ “ಚಿಣ್ಕೃತೋಃ' 
ಎಂಬ ಪದವೂ ಹಾಗೂ “ಅಚೋಳ್‌ತಿ' ಎಂಬುದರಿಂದ “ಇ್ಸ್‌ತಿ' ಎಂಬ ಪದಗಳು 
ಅನುವೃತ್ತವಾಗುತ್ತವೆ. 

ಅರ್ಥ- "ಚಿಣ್‌' ಅಥವಾ “ಇಿತ್‌' "ಣಿತ್‌' ಆದ ಕೃತ್‌ ಪ್ರತ್ಯಯಗಳು ಪರದಲ್ಲಿರುವಾಗ, 
“ಜನ್‌' ಮತ್ತು “ವಧ್‌' ಧಾತುಗಳ ಉಪಧೆಗೆ ವೃದ್ಧಿಯು ಬರುವುದಿಲ್ಲ. 

ಲುಜ್‌: ಉದಾ- ಅಜನಿ/ಅಜನಿಷ್ಟ - ಪ್ರಥಮಪುರುಷ ಏಕವಚನದಲ್ಲಿ ಜನ್‌ 
ಧಾತುವಿನ ನಂತರ ಲುಜ್‌ ಬಂದು ಧಾತುವಿಗೆ ಅಡಾಗಾಮ ಬಂದಾಗ ಅಜನ್‌-- 
ಲುಜ್‌ ಎಂದಿದ್ದಾಗ, ಲುಜ್‌ಗೆ "ತ' ಪ್ರತ್ಯಯ ಬಂದು ಅಜನ್‌*ತ ಎಂದಿರುತ್ತದೆ. 
ಧಾತುವಿನ ಪರದಲ್ಲಿ "ಚ್ಲಿ' ಬಂದು ಅದಕ್ಕೆ “ದೀಪ-ಜನ-ಬುಧ್‌-ಪೂರಿ-ತಾಯಿ- 
ಪ್ಯಾಯಿಭ್ಯೋತನ್ಯತರಸ್ಯಾಮ್‌” ಎಂಬುದರಿಂದ “ಚಿಣ್‌(ಇ)' ಆದೇಶವು ವೈಕಲ್ಪಿಕವಾಗಿ 
ಬಂದು ಅಜನ್‌4ಇ+ತ ಎಂದಿರುತ್ತದೆ. “ಚಿಣೋ ಲುಕ್‌” ಎ೦ಬ ಸೂತ್ರದಿಂದ “ತ' 
ಕಾರಕ್ಕೆ ಲೋಪ ಬಂದು ಅಜನ್‌4ಇ ಎಂದಿರುತ್ತದೆ. "ಚಿಣ್‌' ನಲ್ಲಿರುವ "ಇ' ಕಾರವನ್ನು 
"ಣಿತ್‌' ಆಗಿ ಭಾವಿಸಿ “ಅತ ಉಪಧಾಯಾಃ” ಎಂಬುದರಿಂದ ವೃದ್ಧಿಯು ಪ್ರಾಪ್ತವಾಗಿತ್ತು. 
ಪ್ರಕೃತ ಸೂತ್ರದಿಂದ ವೃದ್ಧಿಯು ನಿಷೇಧವಾಗಿ ಅಜನಿ ಎಂಬ ರೂಪವು ಸಿದ್ಧವಾಗಿದೆ. 
'ಚಿಣ್‌' ಬಾರದ ವೈಕಲ್ಲಿಕ ಪಕ್ಷದಲ್ಲಿ "ಸಿಚ್‌(ಸ್‌)' ಆದೇಶ ಬಂದು ಅದಕ್ಕೆ ಇಡಾಗಮ 
ಬಂದಾಗ ಅಜನ್‌4ಇ4ಸ್‌+ತ ಎಂದಿರುತ್ತದೆ. ಆಗ “ಆದೇಶ ಪ್ರತ್ಯಯಯೋಃ” 
ಎಂಬುದರಿಂದ "ಇ' ಕಾರದ ಪರದಲ್ಲಿರುವ "ಸ್‌' ಕಾರಕ್ಕೆ ಷತ್ವ ಬಂದು “ಷ್‌' "ಟ್‌' 
ಗಳು ಸೇರಿ ಷ್ಟುತ್ವ ಬಂದು ಅಜನ್‌4ಇಷ್ಟ-ಅಜನಿಷ್ಟ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉಳಿದ ಪ್ರತ್ಯಯಗಳು ಪರದಲ್ಲಿದ್ದಾಗ “ಜಿಣ್‌' ಬರುವದೇ ಇಲ್ಲ. ಆದ್ದರಿಂದ ಒಂದು 
ರೂಪವು ಮಾತ್ರ ಇರುತ್ತದೆ. ವೈಕಲ್ಲಿಕ ರೂಪವು ಇರುವುದಿಲ್ಲ. 

ರೂಪಗಳು: ಅಜನಿ/ಅಜನಿಷ್ಟ, ಅಜನಿಷಾತಾಮ್‌, ಅಜನಿಷತ। ಅಜನಿಷ್ಠಾಃ, 


ದಿವಾದಿ ಗಣ 811 


ಅಜನಿಷಾಥಾಮ್‌, ಅಜನಿಡ್ಡಮ್‌। ಅಜನಿಷಿ, ಅಜನಿಷ್ಟಹ, ಅಜನಿಷ್ಠಹಿ। 

ಲೃಜ್‌: ರೂಪಗಳು: ಅಜನಿಷ್ಯತ, ಅಜನಿಷ್ಯೇತಾಮ್‌, ಅಜನಿಷ್ಯನ್ನ ಅಜನಿಷ್ಯಥಾಃ, 
ಅಜನಿಷ್ಯೇಥಾಮ್‌, ಅಜನಿಷ್ಯದ್ವಮ್‌। ಅಜನಿಷ್ಯೇ, ಅಜನಿಷ್ಯಾವಹಿ, ಅಜನಿಷ್ಯಾಮಹಿ। 

20. ದೀಪೀ ದೀಪೌ ( ಹೊಳೆಯುವುದು)-ಇದರಲ್ಲಿ "ದೀಪ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ದೀಪ್ಯತೇ, ದೀಪ್ಯೇತೇ, ದೀಪ್ಯನ್ನೇದೀಪ್ಯಸೇ, ದೀಪ್ಯೇಥೇ, 
ದೀಪ್ಯದ್ದೇ। ದೀಪ್ಯೇ, ದೀಪ್ಯಾವಹೇ, ದೀಪ್ಯಾಮಹೇ। 

ಲಿಟ್‌: ರೂಪಗಳು; ದೀದೀಪೇ, ದೀದೀಪಾತೇ, ದಿದಿಪಿರೇ। ದಿದೀಪಿಷೇ, 
ದಿದೀಪಿಪಾಥೇ, ದಿದೀಪಿಪಿದ್ದೇ। ದಿದೀಪೇ, ದಿದೀಪಿವಹೇ, ದಿದೀಪಿಮಹೇ। 

ಲುಟ್‌: ರೂಪಗಳು: ದೀಪಿತಾ, ದೀಪಿತಾರೌ, ದೀಪಿತಾರಃ। ದೀಪಿತಾಸೇ, 
ದೀಪಿತಾಸಾಥೇ, ದೀಪಿತಾದ್ವೇ। ದೀಪಿತಾಹೇ, ದೀಪಿತಾಸ್ಟಹೇ, ದೀಪಿತಾಸ್ಮಹೇ। 

ಲೃಟ್‌: ರೂಪಗಳು: ದೀಪಿಷ್ಯತೇ, ದೀಪಿಷ್ಯೇತೇ, ದೀಪಿಷ್ಯನ್ನೇ। ದೀಪಿಷ್ಯಸೇ, 
ದೀಪಿಷ್ಕೇಥೇ, ದೀಪಿಷ್ಯದ್ದೇ। ದೀಪಿಷ್ಯೇ, ದೀಪಿಷ್ಯಾವಹೇ, ದೀಪಿಷ್ಯಾಮಹೇ। 

ಲೋಟ್‌: ರೂಪಗಳು: ದೀಪ್ಯತಾಮ್‌, ದೀಪ್ಯೇತಾಮ್‌, ದೀಪ್ಯನ್ನಾಮ್‌। ದೀಪೃಸ್ವ , 
ದೀಪ್ಯೇಥಾಮ್‌, ದೀಪ್ಯದ್ದಮ್‌!। ದೀಪ್ಯೈ, ದೀಪ್ಯಾವಹೈ, ದೀಪ್ಯಾಮಹೈ। 

ಲಜ್‌: ರೂಪಗಳು: ಅದೀಪ್ಯತ, ಅದೀಪ್ಯೇತಾಮ್‌, ಅದೀಪ್ಯನ್ನ! ಅದೀಪ್ಯಥಾಃ, 
ಅದೀಪ್ಯೇಥಾಮ್‌, ಅದೀಪ್ಯದ್ದಮ್‌! ಅದೀಪ್ಯೇ, ಅದೀಪ್ಯಾವಹಿ, ಅದೀಪ್ಯಾಮಹಿ। 

ವಿಧಿಲಿಜ್‌: ರೂಪಗಳು: ದೀಪ್ಯೇತ, ದೀಪ್ಯೇಯಾತಾಮ್‌, ದೀಪ್ಯೇರನ್‌। ದೀಪ್ಯೇಥಾಃ, 
ದೀಪ್ಯೇಯಾಥಾಮ್‌, ದೀಪ್ಯೇದ್ವಮ್‌। ದೀಪ್ಯೇಯ, ದೀಪ್ಯೇವಹಿ, ದೀಪ್ಯೇಮಹಿ। 

ಆಶೀರ್ಲಿಜ್‌: ರೂಪಗಳು: ದೀಪಿಷೀಷ್ವ ದೀಪಿಷೀಯಾಸ್ತಾಮ್‌, ದೀಪಿಷೀರನ್‌। 
ದೀಪಿಷೀಷಾಃ, ದೀಪಿಷೀಯಾಸ್ಥಾಮ್‌, ದೀಪಿಷೀದ್ದಮ್‌! ದೀಪಿಷೀಯ, ದೀಪಿಷೀವಹಿ, 
ದೀಪಿಷೀಮಹಿ। 

ಲುಜ್‌: ರೂಪಗಳು: ಅದೀಪಿ/ಅದೀಪಿಷ್ಟ ಅದೀಪಿಷಾತಾಮ್‌, ಅದೀಪಿಷತ। 
ಅದೀಪಿಷ್ಯಾಃ, ಅದೀಪಿಷಾಥಾಮ್‌, ಅದೀಪಿಡ್ವಮ್‌। ಅದೀಪಿಷಿ, ಅದೀಪಿಷ್ಟಹಿ, 
ಅದೀಪಿಷ್ಮಹಿ। 

ಲೃಜ್‌: ರೂಪಗಳು: ಅದೀಪಿಷ್ಯತ, ಅದೀಪಿಷ್ಯೇತಾಮ್‌, ಅದೀಪಿಷ್ಯನ್ನ 
ಅದೀಪಿಷ್ಕಥಾಃ, ಅದೀಪಿಷ್ಕೇಥಾಮ್‌, ಅದೀಪಿಷ್ಠದ್ದಮ್‌। ಅದೀಪಿಷ್ಯೇ, ಅದೀಪಿಷ್ಯಾವಹಿ, 
ಅದೀಪಿಷ್ಕಾಮಹಿ। 

21. ಪದ ಗತೌ (ಹೋಗುವುದು) -ಇದರಲ್ಲಿ "ಪದ್‌' ಮಾತ್ರ ಉಳಿಯುತ್ತದೆ. 
ಇದು ಅನುದಾತ್ತೇತ್ತಾಗಿರುವುದರಿಂದ ಆತ್ಮನೇಪದವಾಗಿಯೂ, ಅನುದಾತ್ತ ಧಾತುಗಳಲ್ಲಿ 
ಪಠಿತವಾಗಿರುವುದರಿ೦ದ ಅನಿಟ್‌ ಆಗಿಯೂ ಇದೆ. 

ಲಟ್‌: ರೂಪಗಳು: ಪದ್ಯತೇ, ಪದ್ಯೇತೇ, ಪದ್ಯನ್ನೇ। ಪದ್ಯಸೇ, ಪದ್ಶೇಥೇ, ಪದ್ಯದ್ವೇ। 


812 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಪದ್ಯೇ, ಪದ್ಯಾವಹೇ, ಪದ್ಯಾಮಹೇ 

ಲಿಟ್‌: ರೂಪಗಳು: ಪೇದೇ, ಪೇದಾತೇ, ಪೇದಿರೇ। ಪೇದಿಷೇ, ಪೇದಾಥೇ, ಪೇದಿದ್ದೇ। 
ಪೇದೇ, ಪೇದಿವಹೇ, ಪೇದಿಮಹೇ। 

ಲುಟ್‌: ರೂಪಗಳು: ಪತ್ತಾ, ಪತ್ತಾರೌ, ಪತ್ತಾರಃ। ಪತ್ತಾಸೇ, ಪತ್ತಾಸಾಥೇ, ಪತ್ತಾದ್ದೇ। 
ಪತ್ತಾಹೇ, ಪತ್ತಾಸ್ತಹೇ, ಪತ್ತಾಸ್ಮಹೇ। 

ಲೃಟ್‌: ರೂಪಗಳು: ಪತ್ಸ್ಯತೇ, ಪತ್ಸ್ಯೇತೇ, ಪತ್ಸ್ಯನ್ನೇ ಪತ್ಸ್ಯಸೇ, ಪತ್ಸ್ಯೇಥೇ, 
ಪತ್ಸ್ಯದ್ವೇ। ಪತ್ಸ್ಯೇ, ಪತ್ಸಾ ಕವಹೇ. ಪತ್ಸ್ಯಾಮಹೇ। 

ಲಜ್‌: ರೂಪಗಳು: ಅಪದ್ಯತ, ಅಪದ್ಯೇತಾಮ್‌, ಅಪದ್ಯನ್ನ। ಅಪದ್ಯಥಾಃ, 
ಅಪದ್ಯೇಥಾಮ್‌, ಅಪದ್ಯದ್ವಮ್‌। ಅಪದ್ಯೇ, ಅಪದ್ಯಾವಹಿ, ಅಪದ್ಯಾಮಹಿ। 

ವಿಧಿಲಿಜ್‌: ರೂಪಗಳು: ಪದ್ಯೇತ, ಪದ್ಯೇಯಾತಾಮ್‌, ಪದ್ಯೇರನ್‌। ಪದ್ಯೇಥಾಃ, 
ಪದ್ಯೇಯಾಥಾಮ್‌, ಪದ್ಯೇಧ್ವಮ್‌। ಪದ್ಯೇಯ, ಪದ್ಯೇವಹಿ, ಪದ್ಯೇಮಹಿ। 

ಆಶೀರ್ಲಿಜ್‌: ರೂಪಗಳು: ಪತ್ನೀಷ್ಟ ಪತ್ಸೀಯಾಸ್ತಾಮ್‌, ಪತ್ನೀರನ್‌। ಪತ್ಲೀಷ್ಠಾಃ, 
ಪತ್ತೀಯಾಸ್ಥಾಮ್‌, ಪತ್ನೀದ್ವಮ್‌। ಪತ್ನೀಯ, ಪತ್ತೀವಹಿ, ಪತ್ತೀಮಹಿ। 

ಸೂಚನೆ: ಮುಂದಿನ "ಲ್‌' ಕಾರಗಳನ್ನು ಮುಂದಿನ ಸೂತ್ರದ ಅಡಿಯಲ್ಲಿ 
ತಿಳಿಸಲಾಗುವದು. 

(ಜಿ ಗೆ ಜಣ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 644. ಜಿಣ್‌ ತೇ ಪದಃ (3.1.60) 

ವೃತ್ತಿ - ಪದೇಃ ಚ್ಲೇಃ ಚಿಣ್‌ ಸ್ಯಾತ್‌ ತ ಶಬ್ದೇ ಪರೇ! ಅಪಾದಿ। ಅಪತ್ಸಾತಾಮ್‌, 
ಅಪತ್ತನತ। 

22. ವಿದ ಸತ್ತಾಯಾಮ್‌। ವಿದ್ಯತೇ। ವೇತ್ತಾ! ಅವಿತ್ತ 

23.ಬುಧ ಅವಗಮನೇ। ಬುಧ್ಯತೇ। ಬೋದ್ಭಾ ಬೋತ್ಪ ತೇ! ಬುತ್ತೀಷ್ಟ ಅಬೋಧಿ, 
ಅಬುದ್ಧ| ಅಬುತ್ತಾತಾಮ್‌। 

24. ಯುಧ ಸಮ್ಮಹಾರೇ। ಯುಧ್ಯತೇ। ಯುಯುಧೇ। ಯೋದ್ಧಾ। ಅಯುದ್ಧ 

25. ಸೃಜ ವಿಸರ್ಗೇ। ಸೃಜ್ಯತೇ। ಸಸೃಜೇ। ಸಸೃಜಿಷೇ। 

ಅ.ವೃ.-“ಜ್ಲೇಃ ಸಿಚ್‌” ಎಂಬುದರಿಂದ “ಜ್ಲೇಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಪದ್‌' ಧಾತುವಿನ ನಂತರ ಇರುವ ಚ್ಲಿ'ಗೆ "ಚಿಣ್‌' ಆದೇಶವು ನಿತ್ಯವಾಗಿ 
ಬರುತ್ತದೆ- “ತ' ಶಬ್ದವು ಪರದಲ್ಲಿದ್ದಾಗ. 

ಲುಜ್‌: ಉದಾ- ಅಪಾದೀ- ಪ್ರಥಮಪುರುಷ ಏಕವಚನದಲ್ಲಿ “ಪದ್‌' ಧಾತುವಿನ 
ನಂತರ “ಲುಜ್‌' ಬಂದು ಧಾತುವಿಗೆ ಅಡಾಗಮ ಬಂದು "ಲುಜ್‌'ಗೆ "ತ' ಆದೇಶ 
ಬಂದಾಗ, ಅ--ಪದ್‌.--ತ ಎಂದಿದ್ದಾಗ, ಧಾತುವಿನ ಪರದಲ್ಲಿ “ಜ್ಲೆ' ಬಂದು 


ದಿವಾದಿ ಗಣ 813 


ಅ+ಪದ್‌*ಚ್ಚೆ*ತಾ ಎಂದಿದ್ದಾಗ, “ಜ್ಲೆ' ಗೆ ಪ್ರಕೃತ ಸೂತ್ರದಿಂದ ನಿತ್ಯವಾಗಿ “ಚಿಣ್‌(ಇ)' 
ಬಂದು ಅ+ಪದ್‌4ಇ4+ತ ಎಂದಿರುತ್ತದೆ. “ಅತ ಉಪಧಾಯಾಃ” ಎಂಬುದರಿಂದ 
ಅಪದ ಎಂಬಲ್ಲಿರುವ ಅಂತ್ಯ “ಅ” ಕಾರಕ್ಕೆ ವೃದ್ಧಿ ಬಂದು “ಚಿಣೋ ಲುಕ್‌” 
ಎಂಬುದರಿಂದ “ತ' ಕಾರಕ್ಕೆ ಲೋಪ ಬಂದು ಅಪಾದಿ ಎಂದು ರೂಪವು ಸಿದ್ಧವಾಗುತ್ತದೆ. 
ಸೂಚನೆ: ತಾಮ್‌ ಮೊದಲಾದ ಪ್ರತ್ಯಯಗಳಲ್ಲಿ “ಚಿಣ್‌' ಬರುವುದಿಲ್ಲ. 
ರೂಪಗಳು: ಅಪಾದಿ, ಅಪತ್ಸಾತಾಮ್‌, ಅಪತ್ತತ। ಅಪತ್ಯಾಃ, ಅಪತ್ಸಾಥಾಮ್‌, 
ಅಪದ್ಧ ಮ್‌! ಅಪತ್ತಿ, ಅಪತ್ಸ ಮಿ ಅಪತ್ಸ ಹಿ! 

ಲೃಜ್‌: ರೂಪಗಳು: ಅಪತ್ನ ಹೆ ಅಪತ್ನೆ (ತಾಮ್‌, ಅಪತ್ಸ ನ! ಅಪತ್ಪ ಹೌ 
ಅಪತ್ಸೆ ನ್‌ಥಾಮ್‌, ಅಪತ್ಸ್ಯದಧ್ವಮ್‌। ಅಪತ್ನೆ ಕ: ಅಪತ್ಸ್ಯಾವಹಿ, ಅಪತ್ಸ್ಯಾಮಹಿ। 

22. ವಿದ ಸತ್ತಾಯಾಮ್‌- (ಇರುವುದು) ಇದರಲ್ಲಿ "ವಿದ್‌' ಮಾತ್ರ ಉಳಿಯುತ್ತದೆ, 
ಇದು ಅನುದಾತ್ತೇತ್ತಾಗಿರುವುದರಿಂದ ಆತ್ಮನೇಪದಿಯಾಗಿದೆ. ಇದು ಅನುದಾತ್ತದಲ್ಲಿ 
ಪಠಿತವಾಗಿರುವುದರಿ೦ದ ಅನಿಟ್‌ ಆಗಿ ಇದೆ. ಆದರೆ "ಲಿಟ್‌'ನಲ್ಲಿ ಕ್ರಾದಿ ನಿಯಮದಿಂದ 
ಎಲ್ಲೆಡೆಯಲ್ಲೂ ಇಡಾಗಮವು ಬರುತ್ತದೆ. ಇದು ಅಕರ್ಮಕವಾಗಿಯೂ ಇದೆ. 

ಲಟ್‌: ರೂಪಗಳು: ವಿದ್ಯತೇ, ವಿದ್ಯೇತೇ, ವಿದ್ಯನ್ನೇ। ವಿದ್ಯಸೇ, ವಿದ್ಯೇಥೇ, ವಿದ್ಯದ್ದೇ। 
ವಿದ್ಯೇ, ವಿದ್ಯಾವಹೇ, ವಿದ್ಯಾಮಹೇ। 

ಲಿಟ್‌: ಸೂಚನೆ: "ಲಿಟ್‌' ನಲ್ಲಿ ಕ್ರಾದಿ ನಿಯಮದಿಂದ ಎಲ್ಲೆಡೆಯಲ್ಲೂ ಇಡಾಗಮವು 
ಬರುತ್ತದೆ. 

ರೂಪಗಳು: ವಿವಿದೇ, ವಿವಿದಾತೇ, ವಿವಿದಿರೆ।! ವಿವಿದಿಷೇ, ವಿವಿದಾಥೇ, ವಿವಿದಿದ್ದೇ! 
ವಿವಿದೇ, ವಿವಿದಿವಹೇ, ವಿವಿದಿಮಹೇ। 

ಲುಟ್‌: ರೂಪಗಳು: ವೇತ್ತಾ, ವೇತ್ತಾರೌ, ವೇತ್ತಾರಃವೇತ್ತಾಸೇ, ವೇತ್ತಾಸಾಥೇ, 
ವೇತ್ತಾದ್ವೇ। ವೇತ್ತಾಹೆ, ವೇತ್ತಾಸ್ಟಹೇ, ವೇತ್ತಾಸ್ಮಹೇ। 

ಲೃಟ್‌: ರೂಪಗಳು: ವೇತ್ಸ ಪತೇ. ವೇತ್ಸೆ ತೇ. ವೇತ್ಸ ನೇ ವೇತ್ಸ ಸೇ ವೇತ್ಲೆ ಕಥೇ, 
ವೇತ್ಸ Ra ವೇತ್ಸ್ಯೇ, ವೇತ್ಸಾ ಸವಹೇ.ವೇತ್ಸಾ ಸಮಹೇ। 

ಲೋಟ್‌: ರೂಪಗಳು: ವಿದ್ಯತಾಮ್‌, ವಿದ್ಯೇತಾಮ್‌, ವಿದ್ಯನ್ನಾಮ್‌। ವಿದ್ಯಸ್ವ, 
ವಿದ್ಯೇಥಾಮ್‌, ವಿದ್ಯದ್ವಮ್‌। ವಿದ್ಯೆ ಚ ವಿದ್ಯಾವಹೈ, ವಿದ್ಯಾಮಹಿ। 

ಲಜ್‌: ರೂಪಗಳು: ಅವಿದ್ಯತ, ಅವಿದ್ಯೇತಾಮ್‌, ಅವಿದ್ಯನ್ತ। ಅವಿದ್ಯಥಾಃ, 
ಅವಿದ್ಯೇಥಾಮ್‌, ಅವಿದ್ಯದ್ವಮ್‌। ಅವಿದ್ಯೇ, ಅವಿದ್ಯಾವಹಿ, ಅವಿದ್ಯಾಮಹಿ। 

ವಿಧಿಲಿಜ್‌: ರೂಪಗಳು: ವಿದ್ಯೇತ, ವಿದ್ಯೇಯಾತಾಮ್‌, ವಿದ್ಯೇರನ್‌। ವಿದ್ಯೇಥಾಃ, 
ವಿದ್ಯೇಯಾಥಾಮ್‌, ವಿದ್ಯೇದ್ವಮ್‌। ವಿದ್ಯೇಯ, ವಿದ್ಯೇವಹಿ, ವಿದ್ಯೇಮಹಿ। 

ಆಶೀರ್ಲಿಜ್‌: ರೂಪಗಳು: ವಿಶ್ಲೀಷ್ಟ ವಿತ್ತೀಯಾಸ್ತಾಮ್‌, ವಿತ್ಲೀರನ್‌। ವಿತ್ಲೀಷ್ಠಾಃ, 
ವಿತ್ಲೀಯಾಸ್ಥಾಮ್‌, ವಿತ್ತೀಧ್ವಮ್‌। ವಿತ್ತೀಯ, ವಿತ್ಲೀವಹಿ, ವಿತ್ತೀಮಹ। 


812 ಲಘುಸಿದ್ಧಾ೦ಂತ ಕೌಮುದೀ-ಉತ್ತರಾರ್ಧ 
ಪದ್ಯೇ, ಪದ್ಯಾವಹೇ, ಪದ್ಯಾಮಹೇ 

ಲಿಟ್‌: ರೂಪಗಳು: ಪೇದೇ, ಪೇದಾತೇ, ಪೇದಿರೇ। ಪೇದಿಷೇ, ಪೇದಾಥೇ, ಪೇದಿದ್ದೇ। 
ಪೇದೇ, ಪೇದಿವಹೇ, ಪೇದಿಮಹೇ। 

ಲುಟ್‌: ರೂಪಗಳು: ಪತ್ತಾ, ಪತ್ತಾರೌ, ಪತ್ತಾರಃ। ಪತ್ತಾಸೇ, ಪತ್ತಾಸಾಥೇ, ಪತ್ತಾದ್ವೇ। 
ಪತ್ತಾಹೇ, ಪತ್ತಾಸ್ವಹೇ, ಪತ್ತಾಸ್ಮಹೇ। 

ಲೃಟ್‌: ರೂಪಗಳು: ಪತ್ಸ್ಯತೇ, ಪತ್ತೆ ತೇ, ಪತ್ಸ್ಯನ್ನೇ। ಪತ್ಸ್ಯಸೇ, ಪತ್ಸ್ಯೇಥೇ, 
ಪತ ಡೀ ಪತ್ರೆ ಕ: ಪತ್ಸಾ ಕವಹೇ. ಪತ್ಸಾ 'ಮಹೇ। 

ಲಜ್‌: ರೂಪಗಳು: ಅಪದ್ಯತ, ಅಪದ್ಯೇತಾಮ್‌, ಅಪದ್ಯನ್ನ; ಅಪದ್ಯಥಾಃ, 
ಅಪದ್ಯೇಥಾಮ್‌, ಅಪದ್ಯದ್ದಮ್‌। ಅಪದ್ಯೇ, ಅಪದ್ಯಾವಹಿ, ಅಪದ್ಯಾಮಹಿ। 

ವಿಧಿಲಿಜ್‌: ರೂಪಗಳು: ಪದ್ಯೇತ, ಪದ್ಯೇಯಾತಾಮ್‌, ಪದ್ಯೇರನ್‌। ಪದ್ಯೇಥಾಃ, 
ಪದ್ಯೇಯಾಥಾಮ್‌, ಪದ್ಯೇದ್ವಮ್‌। ಪದ್ಯೇಯ, ಪದ್ಯೇವಹಿ, ಪದ್ಯೇಮಹಿ। 

ಆಶೀರ್ಲಿಜ್‌: ರೂಪಗಳು: ಪತ್ತೀಷ್ಟ ಪತ್ತೀಯಾಸ್ತಾಮ್‌, ಪತ್ತೀರನ್‌। ಪತ್ನೀಷ್ಠಾಃ, 
ಪತ್ಲೀಯಾಸ್ಥಾಮ್‌, ಪತ್ನೀದ್ದಮ್‌। ಪತ್ಸೀಯ, ಪತ್ತೀವಹಿ, ಪತ್ನೀಮಹಿ। 

ಸೂಚನೆ: ಮುಂದಿನ "ಲ್‌' ಕಾರಗಳನ್ನು ಮುಂದಿನ ಸೂತ್ರದ ಅಡಿಯಲ್ಲಿ 
ತಿಳಿಸಲಾಗುವದು. 

(ಜಿ ಗೆ ಜಿಣ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 644. ಜಿಣ್‌ ತೇ ಪದಃ (3.1.60) 

ವೃತ್ತಿ - ಪದೇಃ ಚ್ಲೇಃ ಚಿಣ್‌ ಸ್ಯಾತ್‌ ತ ಶಬ್ಬೇ ಪರೇ। ಅಪಾದಿ। ಅಪತ್ಸಾತಾಮ್‌, 
ಅಪತ್ಸನತ। 

22. ವಿದ ಸತ್ತಾಯಾಮ್‌। ವಿದ್ಯತೇ। ವೇತ್ತಾ! ಅವಿತ್ತ 


23.ಬುಧ ಅವಗಮನೇ। ಬುಧ್ಯತೇ। ಬೋದ್ಭಾ]| ಬೋತ್ಸ ತೇ! ಬುತ್ತೀಷ್ಟು ಅಬೋಧಿ, 
ಅಬುದ್ಧ ಅಬುತ್ಸಾತಾಮ್‌। 


24. ಯುಧ ಸಮ್ಮಹಾರೇ। ಯುಧ್ಯತೇ। ಯುಯುಧೇ! ಯೋದ್ಭಾ ಅಯುದ್ಧ 

25. ಸೃಜ ವಿಸರ್ಗೇ। ಸೃಜ್ಯತೇ। ಸಸ್ಕಜೇ। ಸಸ್ಯಜಿಷೇ। 

ಅ.ವೃ.-“ಜ್ಲೇಃ ಸಿಚ್‌” ಎಂಬುದರಿಂದ “ಜ್ಲೇಃ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- 'ಪದ್‌' ಧಾತುವಿನ ನಂತರ ಇರುವ “ಜ್ಲಿ'ಗೆ "ಚಿಣ್‌' ಆದೇಶವು ನಿತ್ಯವಾಗಿ 
ಬರುತ್ತದೆ- “ತ' ಶಬ್ದವು ಪರದಲ್ಲಿದ್ದಾಗ. 

ಲುಜ್‌: ಉದಾ- ಅಪಾದೀ- ಪ್ರಥಮಪುರುಷ ಏಕವಚನದಲ್ಲಿ "ಪದ್‌' ಧಾತುವಿನ 
ನಂತರ “ಲುಜ್‌' ಬಂದು ಧಾತುವಿಗೆ ಅಡಾಗಮ ಬಂದು "ಲುಜ್‌'ಗೆ "ತ' ಆದೇಶ 
ಬಂದಾಗ, ಅ4ಪದ್‌+ತ ಎಂದಿದ್ದಾಗ, ಧಾತುವಿನ ಪರದಲ್ಲಿ “ಜ್ಲೆ' ಬಂದು 


ದಿವಾದಿ ಗಣ 813 


ಅ--ಪದ್‌--ಜ್ಲೆ-ತಾ ಎಂದಿದ್ದಾಗ, 'ಜ್ಲೆ' ಗೆ ಪ್ರಕೃತ ಸೂತ್ರದಿಂದ ನಿತ್ಯವಾಗಿ “ಚಿಣ್‌(ಇ)' 
ಬಂದು ಅ+ಪದ್‌4ಇ+ತ ಎಂದಿರುತ್ತದೆ. “ಅತ ಉಪಧಾಯಾಃ” ಎಂಬುದರಿಂದ 
ಅಪದ ಎಂಬಲ್ಲಿರುವ ಅಂತ್ಯ "ಅ' ಕಾರಕ್ಕೆ ವೃದ್ಧಿ ಬಂದು “ಚಿಣೋ ಲುಕ್‌” 
ಎಂಬುದರಿಂದ “ತ' ಕಾರಕ್ಕೆ ಲೋಪ ಬಂದು ಅಪಾದಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಸೂಚನೆ: ತಾಮ್‌ ಮೊದಲಾದ ಪ್ರತ್ಯಯಗಳಲ್ಲಿ "ಚಿಣ್‌' ಬರುವುದಿಲ್ಲ. 

ರೂಪಗಳು: ಅಪಾದಿ, ಅಪತ್ನ್ಸಾತಾಮ್‌, ಅಪತ್ನತ। ಅಪತ್ಯಾಃ, ಅಪತ್ಸಾಥಾಮ್‌, 
ಅಪದ್ಧ ವ್‌ ಅಪತ್ತಿ, ಅಪತ್ನ ಮ: ಅಪತ್ಸ ಹಿ 

ಲೃಜ್‌: ರೂಪಗಳು: ಅಪತ್ಸ ತೆ ಅಪತ್ಸೆ ತಾಮ್‌, ಅಪತ್ಸ ನ! ಅಪತ್ಸ್ಯಥಾಃ, 
ಅಪತ್ನೆ ನಥಾಮ್‌, ಅಪತ್ಸ್ಯದ್ವಮ್‌। ಅಪತ್ಪೆ ಕ» ಅಪತ್ಸ್ಯಾವಹಿ, ಅಪತ್ಸಾಾಮಹಿ। 

22. ವಿದ ಸತ್ತಾಯಾಮ್‌- (ಇರುವುದು) ಇದರಲ್ಲಿ "ವಿದ್‌' ಮಾತ್ರ ಉಳಿಯುತ್ತದೆ, 
ಇದು ಅನುದಾತ್ತೇತ್ತಾಗಿರುವುದರಿಂದ ಆತ್ಮನೇಪದಿಯಾಗಿದೆ. ಇದು ಅನುದಾತ್ತದಲ್ಲಿ 
ಪಠಿತವಾಗಿರುವುದರಿ೦ದ ಅನಿಟ್‌ ಆಗಿ ಇದೆ. ಆದರೆ "ಲಿಟ್‌'ನಲ್ಲಿ ಕ್ರಾದಿ ನಿಯಮದಿಂದ 
ಎಲ್ಲೆಡೆಯಲ್ಲೂ ಇಡಾಗಮವು ಬರುತ್ತದೆ. ಇದು ಅಕರ್ಮಕವಾಗಿಯೂ ಇದೆ. 

ಲಟ್‌: ರೂಪಗಳು: ವಿದ್ಯತೇ, ವಿದ್ಯೇತೇ, ವಿದ್ಯನ್ನೇ। ವಿದ್ಯಸೇ, ವಿದ್ಯೇಥೇ, ಎದ್ಯದ್ದೇ। 
ವಿದ್ಯೇ, ವಿದ್ಯಾವಹೇ, ವಿದ್ಯಾಮಹೇ। 

ಲಿಟ್‌: ಸೂಚನೆ: “ಲಿಟ್‌' ನಲ್ಲಿ ಕ್ರಾದಿ ನಿಯಮದಿಂದ ಎಲ್ಲೆಡೆಯಲ್ಲೂ ಇಡಾಗಮವು 
ಬರುತ್ತದೆ. 

ರೂಪಗಳು: ವಿವಿದೇ, ವಿವಿದಾತೇ, ವಿವಿದಿರೆ! ವಿವಿದಿಷೇ, ವಿವಿದಾಥೇ, ವಿವಿದಿದ್ದೇ! 
ವಿವಿದೇ, ವಿವಿದಿವಹೇ, ವಿವಿದಿಮಹೇ। 

ಲುಟ್‌: ರೂಪಗಳು: ವೇತ್ರಾ, ವೇತ್ತಾರೌ, ವೇತ್ತಾರಃವೇತ್ತಾಸೇ, ವೇತ್ತಾಸಾಥೇ, 
ವೇತ್ತಾಧ್ವೇ। ವೇತ್ತಾಹೆ, ವೇತ್ತಾಸ್ಟಹೇ, ವೇತ್ತಾಸ್ಮಹೇ। 

ಲೃಟ್‌: ರೂಪಗಳು: ವೇತ್ಸ ತೇ. ವೇತ್ಲೆ ತೇ. ವೇತ್ಚ ನೇ ವೇತ್ಸ ಸೇ, ವೇತ್ಸೆ ಕಥೇ, 
ವೇತ್ಚ್ಯೃದ್ವೇ। ವೇತ್ಸ್ಯೇ, ವೇತ್ಸಾ ಕವಹೇ.ವೇತ್ಸಾ ಕಮಹೇ। 

ಲೋಟ್‌: ರೂಪಗಳು: ವಿದ್ಯತಾಮ್‌, ವಿದ್ಯೇತಾಮ್‌, ವಿದ್ಯನ್ತಾಮ್‌। ವಿದ್ಯಸ್ವ, 
ವಿದ್ಯೇಥಾಮ್‌, ವಿದ್ಯದ್ದಮ್‌। ವಿದ್ಯೆ, ವಿದ್ಯಾವಹೈ, ವಿದ್ಯಾಮಹಿ। 

ಲಜ್‌: ರೂಪಗಳು: ಅವಿದ್ಯತ, ಅವಿದ್ಯೇತಾಮ್‌, ಅವಿದ್ಯನ್ನ! ಅವಿದ್ಯ 
ಅವಿದ್ಯೇಥಾಮ್‌, ಅವಿದ್ಯದ್ದಮ್‌। ಅವಿದ್ಯೇ, ಅವಿದ್ಯಾವಹಿ, ಅವಿದ್ಯಾಮಹಿ। 

ವಿಧಿಲಿಜ್‌: ರೂಪಗಳು: ವಿದ್ಯೇತ, ವಿದ್ಯೇಯಾತಾಮ್‌, ವಿದ್ಯೇರನ್‌। ವಿದ್ಯೇಥಾಃ, 
ವಿದ್ಯೇಯಾಥಾಮ್‌, ವಿದ್ಯೇದ್ವಮ್‌। ವಿದ್ಯೇಯ, ವಿದ್ಯೇವಹಿ, ವಿದ್ಯೇಮಹಿ। 

ಆಶೀರ್ಲಿಜ್‌: ರೂಪಗಳು: ವಿಶೀಷ್ಟ, ವಿತ್ತೀಯಾಸ್ತಾಮ್‌, ವಿತ್ತೀರನ್‌। ವಿತ್ತೀಷ್ಠಾಃ, 
ವಿತ್ಲೀಯಾಸ್ಥಾಮ್‌, ವಿಶ್ಲೀದ್ವಮ್‌। ವಿತ್ತೀಯ, ವಿಶ್ಲೀವಹಿ, ವಿತ್ತೀಮಹಿ। 


814 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲುಜ್‌: ರೂಪಗಳು: ಅವಿತ್ತ, ಅವಿತ್ಸಾತಾಮ್‌, ಅವಿತ್ತತ। ಅವಿತ್ಯಾಃ, ಅವಿತ್ಸಾಥಾಮ್‌ 

ಅವಿದ್‌ಧ್ವಮ್‌। ಅವಿತ್ತಿ, ಅವಿತ್ಸ್ವಹಿ, ಅವಿತ್ಸ ಹಿ। 
ಜ್‌: ರೂಪಗಳು: ಅವಿತ್ಸ್ಯತ, ಅವಿತ್ಸ್ಯೇತಾಮ್‌, ಅವಿತ್ಸ್ಯನ್ತ ಅವಿತ್ಸ್ಯ 

ಅವಿತ್ಸೆ ಕಥಾಮ್‌, ಅವಿತ್ಸ್ಯದ್ವಮ್‌। ಅವಿತ್ಸೆ ಕ: ಅವಿತ್ಸಾ ವಹಿ, ಅವಿತ್ಸಾ ಮಹಿ! 

23. ಬುಧ ಅವಗಮನೇ -(ತಿಳಿದುಕೊಳ್ಳುವುದು) ಇದರಲ್ಲಿ "ಬುಧ್‌' ಮಾತ್ರ 
ಉಳಿಯುತ್ತದೆ. ಇದು ಅನಿಟ್‌ ಮತ್ತು ಆತ್ಮನೇಪದಿಯಾಗಿದೆ. 

ಲಟ್‌: ರೂಪಗಳು: ಬುಧ್ಯತೇ, ಬುಧ್ಯೇತೇ, ಬುಧ್ಯನ್ನೇ। ಬುಧ್ಯಸೆ ಸೇ, ಬುಧ್ಯೆ €ಥೇ, 
ಬುಧ್ಯದ್ವೇ। ಬುಧ್ಯೇ, ಬುಧ್ಯಾವಹೇ, ಬುಧ್ಯಾಮಹೇ। 

ಲಿಟ್‌: ರೂಪಗಳು: ಬುಬುಧೇ, ಬುಬುಧಾತೇ, ಬುಬುಧಿರೇ। ಬುಬುಧಿಷೇ, 
ಬುಬುಧಾಥೇ, ಬುಬುಧಿದ್ವೇ। ಬುಬುಧೇ, ಬುಬುಧಿವಹೇ, ಬುಬುಧಿಮಹೇ। 

ಲುಟ್‌: ಉದಾ- ಬೋದ್ಭಾ- ಪ್ರಥಮಪುರುಷ ಏಕವಚನದಲ್ಲಿ "ಬುಧ್‌' ಧಾತುವಿನ 
ಮೇಲೆ ಲುಡಾದೇಶವಾದ "ತ' ಬಂದು ಬುಧ್‌*ತ ಎಂದಿದ್ದಾಗ, ಧಾತುವಿನ ಪರದಲ್ಲಿ 
“ತಾಸ್‌' ಬಂದು ಬುಧ್‌--ತಾಸ್‌--ತ ಎಂದಿದ್ದಾಗ, "ತ'ಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ 
ಡಾ(ಆ) ಬಂದು ಬುಧ್‌*೬ತಾಸ್‌ * ಆ ಎಂದಿದ್ದಾಗ, ತಾಸ್‌ ನಲ್ಲಿರುವ "ಆಸ್‌' ಗೆ "ಟಿ' 
ಲೋಪ ಬಂದು ಬುಧ್‌*ತ್‌.-ಆಬುಧ್‌*ತಾ ಎಂದಿದ್ದಾಗ ಧಾತುವಿನ ಉಪಧೆಗೆ 
ಲಘೂಪದ'ಗುಣ ಬಂದು ಬೋದ್‌+ತಾ ಎಂದಿದ್ದಾಗ “ತ್‌' ಕಾರಕ್ಕೆ 
“ರುಷಸ್ತಥೋರ್ಧೋ ಧಃ” ಎಂಬುದರಿಂದ "ಧ್‌' ಕಾರಾದೇಶವು ಬಂದು ಬೋಧ್‌4ಧಾ 
ಎಂದಾದಮೇಲೆ ಧಾತುವಿನ "ಧ್‌' ಕಾರಕ್ಕೆ “ರುಲಾಮ್‌ ಜಶ್‌ ರುಸಿ” ಎಂಬುದರಿಂದ 
ಜಶ್ಚ್ವ(ದ್‌) ಬಂದು ಬೋಧ್‌4ಧಾ=-ಬೋದ್ದಾ ಎಂಬ ರೂಪವು ಸಿದ್ದವಾಗುತ್ತದೆ. 

ರೂಪಗಳು: ಬೋದ್ಭಾ, ಬೋದ್ದಾರ್‌ೌ, ದ ಬೋದ್ದಾಸೇ, ಬೋದ್ಭಾಸಾಥೇ, 
ಬೋದ್ಭಾದ್ವೇ। ಬೋದ್ಧಾಹೇ, ಬೋದ್ದಾಸ್ಟ ಸ್ವಹೇ, ಬೋದ್ದಾಸ್ನ ಹೇ! 

ಲೃಟ್‌: "ಲ್‌' ಕಾರದಲ್ಲಿ "ಸ "ಸ್ಯ' ಪ್ರತ್ಯ Rd “ಸ್‌' ಕಾರ ಪರದಲ್ಲಿರುವಾಗ “ಏಕಾಚೋ 
ಚೋ ಭಷ್‌ ರುಷನ್ತಸ್ಯ ಸೆ ಸ್ಥ್ಯೋಃ ತ ಎಂಬ ಸೂತ್ರದಿಂದ ಬ್‌” ಕಾರಕ್ಕೆ “ಭಶ್‌(ಭ್‌)' 
ಆದೇಶ ಬರುತ್ತದೆ. 

ರೂಪಗಳು: ಭೋತ್ಸೃತೇ, ಭೋತ್ಸೇತೇ, ಭೋತ್ಪ ನೇ! ಭೋತ್ಸ್ಯಸೇ, ಭೋತ್ಸ್ಯೇಥೇ, 
ಭೋತ್ಸ ಡೀ ಭೋತ್ಸೆ 8 ಭೋತ್ಸಾ ಹೇ. ಭೋತ್ಸಾ ಕಮಹೇ। 

ಲೋಟ್‌: ಡಿ ಬುಧ್ಯತಾಮ್‌, ಡಿ ತಾಮ್‌, ಸಾಸ ಬುಧ್ಯಸ್ವ, 
ಬುಧ್ಯೇಥಾಮ್‌, ಬುಧ್ಯದ್ಧಮ್‌! ಬುಧ್ಯ, ಬು ಲ ಧ್ಯಾವಹೈ, ಧ್ಯಾಮಹೈ 

ಲಜ್‌: ರೂಪಗಳು: ಅಬುಧ್ಯತ, 0. ಅಬುಧ್ಯನ್ರ | ಅಬುಧ್ಯಥಾಃ, 
ಅಬುಧ್ಯೇಥಾಮ್‌, ಅಬುಧ್ಯದ್ದಮ್‌, ಅಬುಧ್ಯೇ, ಅಬುಧ್ಯಾವಹಿ, ಅಬುಧ್ಯಾಮಹಿ। 

ವಿಧಿಲಿಜ್‌: ರೂಪಗಳು: ಬುಧ್ಯೇತ, ಬುಧ್ಯೇಯಾತಾಮ್‌, ಬುಧ್ಯೇರನ್‌। ಬುಧ್ಯೇಥಾಃ, 
ಬುಧ್ಯೇಯಾಥಾಮ್‌, ಬುಧ್ಯೇಧ್ವಮ್‌, ಬುಧ್ಯೇಯ, ಬುಧ್ಯೇವಹಿ, " ಬುಧ್ಯೇಮಹಿ। 


ದಿವಾದಿ ಗಣ 815 


ಆಶೀರ್ಲಿಜ್‌: ಈ "ಲ್‌' ಕಾರದಲ್ಲಿ "ಸೀಯುಟ್‌(ಸ್‌)' ನಲ್ಲಿರುವ "ಸ್‌' ಕಾರವು 
ಪರದಲ್ಲಿದ್ದಾಗ, “ಲೃಟ್‌' "ಲ್‌' ಕಾರದಲ್ಲಿ ಹೇಳಿರುವಂತೆ ಪ್ರಕ್ರಿಯೆಯು ನಡೆಯುತ್ತದೆ 

ರೂಪಗಳು: ಭುತ್ತೀಷ್ಟ, ಭುತ್ಸೀಯಾಸ್ತಾಮ್‌, ಭುತ್ಸೀರನ್‌/ಭುತ್ತೀಷ್ಠಾಃ, 
ಭುತ್ತೀಯಾಸ್ಥಾಮ್‌, ಭುತ್ತೀದ್ದಮ್‌। ಭುತ್ತೀಯ, ಭುತ್ತೀವಹಿ, ಭುತ್ಸೀಮಹ। 

ಲುಜ್‌: ಈ "ಲ್‌' ಕಾರದಲ್ಲಿ "ಸಿಚ್‌' ನ ಪರದಲ್ಲಿರುವ "ಸ್‌' ಕಾರ ಪರದಲ್ಲಿದ್ದಾಗ 
“ಲೃಟ್‌' "ಲ್‌' ಕಾರದಲ್ಲಿ ಹೇಳಿರುವಂತೆ ಪ್ರಕ್ರಿಯೆಯು ನಡೆಯುತ್ತದೆ. 

ರೂಪಗಳು: ಅಬೋಧಿ/ಅಬುದ್ಧ ಅಭುತ್ಸಾತಾಮ್‌, ಅಭುತ್ತತ। ಅಬುದ್ಧಾಃ, 
ಅಭುತ್ಸಾಥಾಮ್‌, ಅಭುದ್‌ದ್ವಮ್‌। ಅಭುತ್ತಿ, ಅಭುತ್ನ ಮ ಅಭುತ್ಪ | 

ಲೃಜ್‌: ರೂಪಗಳು: ಅಭೋತ್ಸ ತೆ ಅಭೋತ್ಸೆ ನತಾಮ್‌, ಅಭೋತ್ಸ ನ 
ಅಭೋತ್ಸ ಡೌ ಅಭೋತ್ಪೆ ಕಥಾಮ್‌, ಅಭೋತ್ಸ ಡ್ರಮ್‌! ಅಭೋತ್ಸೆ ಕೆ 
ಅಭೋತ್ಸಾ (ಹಹ, ಅಭೋತ್ಸಾ ಮೆಹಿ। 

24. br ಸಮೃಹಾರೇ- (ಯುದ್ಧಮಾಡುವದು) ಇದರಲ್ಲಿ "ಯುಧ್‌' ಮಾತ್ರ 
ಉಳಿಯುತ್ತದೆ. ಇದು” ಅನಿಟ್‌ ಮತ್ತು ಆತ್ಮನೇಪದಿಯಾಗಿದೆ. 

ಲಟ್‌: ರೂಪಗಳು: ಯುಧ್ಯತೇ, ಯುಧ್ಯೇತೇ, ಯುಧ್ಯನ್ನೇ। ಯುಧ್ಯಸೇ, ಯುಧ್ಯೇಥೇ, 
ಯುಧ್ಯದ್ದೇ। ಯುಧ್ಯೇ, ಯುಧ್ಯಾವಹೇ, ಯುಧ್ಯಾಮಹೇ। 

ಲಿಟ್‌: ರೂಪಗಳು: ಯುಯುಧೇ, ಯುಯುಧಾತೇ, ಯುಯುಧಿರೇ। ಯುಯುಧಿಷೇ, 
ಯುಯುಧಾಥೇ, ಯುಯುಧಿದ್ದೇ। ಯುಯುಧೇ, ಯುಯುಧಿವಹೇ, ಯುಯುಧಿಮಹೇ। 

ಲುಟ್‌: ಉದಾ-ಯೋದ್ಧಾ- ಪ್ರಥಮಪುರುಷ ಏಕವಚನದಲ್ಲಿ "ಯುಧ್‌' ಧಾತುವಿನ 
ಮೇಲೆ ಲುಡಾದೇಶವಾದ “ತ' ಬಂದು ಯುಧ್‌--ತ ಎಂದಿದ್ದಾಗ, ಧಾತುವಿನ ಪರದಲ್ಲಿ 
"ತಾಸ್‌' ಬಂದು ಯುಧ್‌4ತಾಸ್‌*ತ ಎಂದಿದ್ದಾಗ, “ತ'ಗೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ ಡಾ (ಆ) ಬಂದು ಯುಧ್‌*ತಾಸ್‌- ಆ ಎಂದಿದ್ದಾಗ, ತಾಸ್‌ನಲ್ಲಿರುವ 
ಆಸ್‌'ಗೆ “9” ಲೋಪ ಬಂದು ಯುಧ್‌+ತ್‌4+ಆ=ಯುಧ್‌+ತಾ ಎಂದಿದ್ದಾಗ, ಧಾತುವಿನ 
ಉಪಧೆಗೆ ಲಘೂಪಧಗುಣ ಬಂದು ಯೋಧ್‌-* ತಾ ಎಂದಿದ್ದಾಗ ನ ಕಾರಕ್ಕೆ 

ಷಸಥೋರ್ಧೋತಧಃ” ಎಂಬುದರಿಂದ “ಧ್‌' ಕಾರಾದೇಶವು ಬಂದು 

ಯೋಧ್‌*ಧಾ ಎಂದಾದ ಮೇಲೆ ಧಾತುವಿನ "ಧ್‌' ಕಾರಕ್ಕೆ “ರುಲಾಮ್‌ ಜಶ್‌ 
ರುಸಿ” ಎಂಬುದರಿಂದ ಜಶ್ವ್ವ(ದ್‌) ಬಂದು ಯೋದ್‌+ಧಾ-ಯೋದ್ದಾ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಯೋದ್ಧಾ, ಯೋದ್ದಾರೌ, ಯೋದ್ದಾರಃ। ಯೋದ್ಧಾಸೇ, 
ಯೋದ್ಧಾಸಾಥೇ, ಯೋದ್ಧಾದ್ವೇ। ಯೋದ್ಧಾಹೇ, ಯೋದ್ಧಾಸ್ವಹೇ, ಯೋದ್ಧಾಸ್ಮಹೇ। 

ಲೃಟ್‌: ರೂಪಗಳು: ಯೋತ್ಸ ಹ ಯೋತ್ಪೆ ತೇ, ಯೋತ್ಪ (ಸೀ! ಯೋತ ತ್ಸ್ಯಸೇ, 
ಯೋತ್ಪೆ ಕಥೇ, ಯೋತ ದ್ಲೇ! "ಯೋತ್ತೆ KS ಯೋತ್ಪಾ ವಹೇ, 'ಯೋತ್ಪಾ ,ಮಹೇ। 


ಇರಿದ 
ನ ರೂಪಗಳು; ಯುಧ್ಯತಾಮ್‌, 'ಯುಧ್ಧೇತಾಮ್‌, ಯುಧ್ಯನ್ತಾಮ್‌। ಯುಧ್ಯಸ್ವ, 


816 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಯುಧ್ಯೇಥಾಮ್‌, ಯುಧ್ಯದ್ದಮ್‌। ಯುಧ್ಯ ಯುಧ್ಯಾವಹೈ, ಯುದ್ಯಾಮಹೈ। 

ಲಜ್‌: ರೂಪಗಳು: ಅಯುಧ್ಯತ, ಅಯುಧ್ಯೇತಾಮ್‌, ಅಯಧ್ಯನ್ನ ಅಯುಧ್ಯಥಾಃ, 
ಅಯುಧ್ಯೇಥಾಮ್‌, ಅಯುಧ್ಯದ್ದಮ್‌। ಅಯುಧ್ಯೇ, ಅಯುಧ್ಯಾವಹಿ, ಅಯುಧ್ಯಾಮಹಿ। 

ವಿಧಿಲಿಜ್‌: ರೂಪಗಳು: ಯುಧ್ಯೇತ, ಯುಧ್ಯೇಯಾತಾಮ್‌, ಯುಧ್ಯೇರನ್‌। 
ಯುಧ್ಯೇಥಾಃ, ಯುಧ್ಯೇಯಾಥಾಮ್‌, ಯುಧ್ಯೇದ್ವಮ್‌। ಯುಧ್ಯೇಯ, ಯುಧ್ಯೇವಹಿ, 
ಯುಧ್ಯೇಮಹಿ। 

ಆಶೀರ್ಲಿಜ್‌: ರೂಪಗಳು: ಯುತ್ತೀಷ್ಟ ಯುತ್ತೀಯಾಸ್ತಾಮ್‌, ಯುತ್ತೀರನ್‌। 
ಯುತ್ತೀಷ್ಠಾಃ, ಯುತ್ಲೀಯಾಸ್ಥಾಮ್‌, ಯುತ್ನೀದ್ದಮ್‌। ಯುತ್ತೀಯ, ಯುತ್ತೀವಹಿ, 
ಯುತ್ತೀಮಹೀ। 

ಲುಜ್‌: ರೂಪಗಳು: ಅಯುದ್ಧ, ಅಯುತ್ಸಾತಾಮ್‌, ಅಯುತ್ತತ। ಅಯುದ್ಧಾಃ, 
ಅಯುತ್ಸಾಥಾಮ್‌, ಅಯುದ್‌ಧ್ವಮ್‌। ಅಯುತ್ತೀ, ಅಯುತ್ತೀವಹಿ, ಅಯುತ್ತ Re 

ಲೃಜ್‌:ರೂಪಗಳು: ಅಯೋತ್ಸ್ಯತ, ಅಯೋತ್ಸೆ ಕೌತಾಮ್‌, ಅಯೋತ್ಪ ಸನ 
ಅಯೋತ್ಪ್ಸ ಪೌ. ಅಯೋತ್ಪೆ ಕಥಾಮ್‌, ಅಯೋತ್ಪ 'ಡ್ತಮ್‌। ಅಯೋತ್ಪೆ ಕೆ 
ಅಯೋತ್ಪಾ ಹ, ಅಯೋತ್ಪಾ ಮಹಿ! 

25. ಸೃಜ ವಿಸರ್ಗೇ (ಬಿಡುವುದು) - ಇದರಲ್ಲಿ "ಸೃಜ್‌' ಮಾತ್ರ ಉಳಿಯುತ್ತದೆ. 
ಇದು ದಿವಾದಿ ಗಣದಲ್ಲಿ ಪಠಿತವಾಗಿರುವುದರಿಂದ ಆತ್ಮನೇಪದಿಯಾಗಿದೆ. 

ಲಟ್‌: ರೂಪಗಳು: ಸೃಜ್ಯತೇ, ಸೃಜ್ಯೇತೇ, ಸೃಜ್ಯನ್ನೇ। ಸೃಜ್ಯಸೇ, ಸೃಜ್ಯೇಥೇ, ಸೃಜ್ಯದ್ವೇ! 
ಸೃಷ್ಯೇ, ಸೃಜ್ಯಾವಹೇ, ಸೃಜ್ಯಾಮಹೇ। 

ಲಿಟ್‌: ರೂಪಗಳು: ಸಸ್ಕಜೇ, ಸಸ್ಕಜಾತೇ, ಸಸೃಜಿರೇ। ಸಸೃಜಿಷೇ, ಸಸ್ಯಜಾಥೇ, 
ಸಸ್ಯಜಿದ್ದೇ। ಸಸ್ಕಜೇ, ಸಸೃಜಿವಹೇ, ಸಸ್ಕಜಿಮಹೇ। 

ಸೂಚನೆ: ಮುಂದಿನ "ಲ್‌' ಕಾರಗಳ ರೂಪಗಳನ್ನು ಮುಂದಿನ ಸೂತ್ರದ ಅಡಿಯಲ್ಲಿ 
ಕೊಡಲಾಗುವುದು. 

(ಅಮ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ - 645. ಸೃಜ-ದೃಶೋರ್ರುಲ್ಯಮಕಿತಿ (6.1.58) 

ವೃತ್ತಿ - ಅನಯೋಃ ಅಮ್‌ ಆಗಮಃ ಸ್ಯಾತ್‌ ರುಲಾದೌ ಅಕಿತಿ। ಸ್ರಷ್ಟಾ ಸಕ್ಷ ತೇ 
ಸೃಕ್ಷೀಷ್ಟು ಅಸೃಷ್ಟ | ಅಸೃಕ್ಷತಾಮ್‌। 

26. ಮೃಷ್‌ ತಿತಿಕ್ಷಾಯಾಮ್‌। ಮೃಷ್ಯತಿ, ಮೃಷ್ಯತೇ। ಮಮರ್ಷ। ಮಮರ್ಷಿಥ! 
ಮಮೃಷಿಷೇ। ಮರ್ಷಿತಾಸಿ, ಮರ್ಷಿತಾಸೇ। ಮರ್ಷಿಷ್ಯತಿ, ಮರ್ಷಿಷ್ಯತೇ। 


27. ಣಹ ಬಂಧನೇ। ನಹ್ಯತಿ, ನಹ್ಯತೇ। ನನಾಹನೇಹಿಥ, ನನದ್ಧ। ನೇಹೇ। ನದ್ದಾ। 
ನತ್ಪ ತೆ! ಅನಾತ್ಲೀತ್‌, ಅನದ್ಭ] 


ಇತಿ ದಿವಾದಿಗಣ (15) ಪ್ರಕರಣಮ್‌ 


ದಿವಾದಿ ಗಣ 817 


ಪ.ಛೇ.- ಸೃಜಿ-ದೃಶೋಃ, ರುಲಿ, ಅಮ್‌, ಅಕಿತಿ। 

ಅರ್ಥ- ಕಿತ್‌-ಭಿನ್ನವಾದ ರುಲಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, "ಸೃಜ್‌' 
ಮತ್ತು "ದೃಶ್‌' ಧಾತುಗಳಿಗೆ "ಅಮ್‌' ಆದೇಶವು ಬರುತ್ತದೆ. 

ಲುಟ್‌:ಉದಾ- ಸ್ರಷ್ಟಾ- ಪ್ರಥಮಪುರುಷ ಏಕವಚನದಲ್ಲಿ "ಸೃಜ್‌' ಧಾತುವಿನ 
ನಂತರ ಲುಡಾದೇಶವಾದ "ತ'ಬಂದು ಸೃಜ್‌--ತ ಎಂದಿದ್ದಾಗ, ಧಾತುವಿನ ಪರದಲ್ಲಿ 
"ತಾಸ್‌' ಪ್ರತ್ಯಯ ಬಂದು ಸೃಜ್‌*ತಾಸ್‌.-ತ ಎಂದಿರುತ್ತದೆ. "ಸೃಜ್‌' ಧಾತುವಿಗೆ 
"ಮಿತ್‌' ಆದ "ಅಮ್‌(ಅ)' ಆಗಮ ಬಂದು ಸೃಃಅ4ಜ್‌4ತಾಸ್‌4ತ ಎಂದಿದ್ದಾಗ 
"ಯ'ಕಾರಕ್ಕೆ "ರ್‌' ಬಂದು ಸ್ರಜ್‌--ತಾಸ್‌.--ತ ಎಂದಿದ್ದಾಗ, "ತಾಸ್‌'ನಲ್ಲಿರುವ "ಟಿ(ಆಸ್‌)' 
ಲೋಪವಾಗಿ ಸ್ರಜ್‌--ತ್‌.-ತ ಎಂದಿದ್ದಾಗ, ಪ್ರತ್ಯಯದ “ತ' ಕಾರಕ್ಕೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ ಡಾ(ಆ) ಬಂದು ಸ್ರಜ್‌--ತ್‌--ಆ ಎಂದಿದ್ದಾಗ, “ವ್ರಶ್ವ-ಭ್ರಸ್ಹ-ಸೃಜ್‌- 
ಷಃ” ಎಂಬುದರಿಂದ “ಜ್‌' ಕಾರಕ್ಕೆ "ಷ್‌' ಕಾರವು ಬಂದು “ಷ್ಟುನಾಷ್ಟು” ಎಂಬುದರಿಂದ 
ತ್‌'ಗೆ ಷುತ್ತ(ಟ್‌) ಬಂದು ಸ್ರಷ್ಟು ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಸ್ಪಷ್ಟಾ, ಸಷ್ಟಾರೌ, ಸೃಷ್ಟಾರಃ ಸ್ರಷ್ಟಾಸೇ, ಸಷ್ಟಾಸಾಥೇ, ಸ್ರಷ್ಟಾದ್ವೇ। 
ಸ್ಪಷ್ಟಾಹೇ, ಸ್ಪಷ್ಟಾಸ್ಟಹೇ, ಸಷ್ಟಾಸ್ಮಹೇ। 

ಲೃಟ್‌: ಉದಾ- ಸ್ಪಕ್ಷ್ಯತೇ- ಇಲ್ಲಿಯೂ "ಸ್ಯ" ಎಂಬ ಪ್ರತ್ಯಯವೂ ಕಿದ್ಧಿನ್ನವಾದ 
ರುಲಾದಿ ಪ್ರತ್ಯಯವು ಪರದಲ್ಲಿರುವುದರಿಂದ ಲಘೂಪದಗುಣವನ್ನು ಬಾಧಿಸಿ "ಅಮ್‌' 
ಆಗಮವು ಬಂದು ಹಿಂದಿನಂತೆಯೇ "ಯಣ್‌' ಸಂಧಿಯಿಂದ "ಸ್ರಜ್‌' ಎಂದಾಗಿದೆ 

ಪ್ರಥಮಪುರುಷ ಏಕವಚನದಲ್ಲಿ ಸೃಜ್‌-ಸ್ಯ--ತೇ ಎ೦ದಿದ್ದಾಗ, “ವಶ್ಚ-ಭಸ್ವ-ಸೃಜ್‌- 
ಷಃ” ಎಂಬುದರಿಂದ "ಜ್‌' ಕಾರಕ್ಕೆ "ಷ್‌' ಕಾರ ಬಂದು “ಷಡೋಃ ಕಃ ಸಿ” 
ಎಂಬುದರಿಂದ “ಷ್‌' ಕಾರಕ್ಕೆ ಕ್‌' ಕಾರವು ಬಂದು “ಆದೇಶ ಪ್ರತ್ಯಯಯೋಃ” 
ಎಂಬ ಸೂತ್ರದಿಂದ ಪ್ರತ್ಯಯದ "ಸ್‌' ಕಾರಕ್ಕೆ “ಷ್‌' ಕರವು ಬಂದು "ಕ್‌' ಷ್‌'ಗಳು 
ಸೇರಿ ಕ್‌? ಆಗಿ ಸಕ್ಷ ತೇ ಎಂಬ ರೂಪವು ಸಿದ್ದವಾಗುತ್ತದೆ. ರೂಪಗಳು: ಸಕ್ಷ ತೇ, 
ಸಕ್ಷ್ಯೇತೇ, ಸಕ್ಷ್ಯನ್ನೇ। ಸಕ್ಷ್ಯಸೇ, ಸಕ್ಷ್ಯೇಥೇ, ಸಕ್ಷದ್ದೇ। ಸಕ್ಷ್ಯೇ, ಸಕ್ಷ್ಯಾವಹೇ, ಸ್ರಕ್ಷ್ಯಾಮಹೇ। 

ಲೋಟ್‌: ರೂಪಗಳು: ಸೃಜ್ಯತಾಮ್‌, ಸೃಜ್ಯೇತಾಮ್‌, ಸೃಜ್ಯನ್ನಾಮ್‌। ಸೃಜ್ಯಸ್ವ, 
ಸೃಜ್ಯೇಥಾಮ್‌, ಸೃಜ್ಯದ್ವಮ್‌। ಸೃಜ್ಯೆ ಲ ಸೃಜ್ಯಾವಹೈ, ಸೃಜ್ಯಾಮಹೈ। 

ಲಜ್‌: ರೂಪಗಳು: ಅಸೃಜ್ಯತ, ಅಸೃಜ್ಯೇತಾಮ್‌, ಅಸ್ಕಜ್ಯನ್ನ! ಅಸೃಜ್ಯಥಾಃ, 
ಅಸೃಜ್ಯೇಥಾಮ್‌, ಅಸೃಜ್ಯದ್ದಮ್‌। ಅಸೃಜ್ಯೇ, ಅಸ್ಕಜ್ಯಾವಹಿ, ಅಸೃಜ್ಯಾಮಹಿ। 

ವಿಧಿಲಿಜ್‌: ರೂಪಗಳು: ಸೃಜ್ಯೇತ, ಸೃಜ್ಯೇಯಾತಾಮ್‌, ಸೃಜ್ಯೇರನ್‌। ಸ್ರುಜ್ಯೇಥಾಃ, 
ಸೃಜ್ಯೇಯಾಥಾಮ್‌, ಸ್ರುಜ್ಯೇದ್ವಮ್‌। ಸೃಜ್ಯೇಯ, ಸೃಜ್ಯೇವಹಿ, ಸೃಜ್ಯೇಮಹಿ। 

ಆಶೀರ್ಲಿಜ್‌: 

ಸೂಚನೆ: ಈ "ಲ್‌' ಕಾರವು “ಲಿಜ್‌ಸಿಚಾವಾತ್ಮನೇಪದೇಷು” ಎಂಬ ಸೂತ್ರದಿಂದ 
ರುಲಾದಿಯಾದ "ಲಿಜ್‌' ಇದು ಕಿದ್ದದ್ದಾವದಿಂದ *ಕಿತ್‌' ಆಗಿದೆ. ಆದುದರಿಂದ 


818 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪ್ರಕೃತ ಸೂತ್ರದಲ್ಲಿ ಅಕಿತಿ ಎಂದು ಹೇಳಿರುವುದರಿಂದ "ಅಮ್‌” ಆಗಮವು ಬರುವುದಿಲ್ಲ. 
ಆದ್ದರಿಂದ "ಸ್ರಜ್‌' ಎಂದು ಆಗುವುದಿಲ್ಲ. “ಕಿತ್‌' ಆಗಿರುವುದರಿಂದ ಲಘೂಪಧಗುಣವೂ 
ಬರುವುದಿಲ್ಲ. 

ಉದಾ- ಸೃಕ್ಷೀಷ್ಟ- ಪ್ರಥಮಪುರುಷ ಏಕವಚನದಲ್ಲಿ ಸೃಜ್‌--ತ ಎಂದಿದ್ದಾಗ, 
ಧಾತುವಿನ ಪರದಲ್ಲಿ ಸೀಯುಟ್‌ (ಸೀಯ್‌) ಆಗಮ ಬಂದು ಸೀಯ್‌ನಲ್ಲಿರುವ 
"ಯ್‌' ಕಾರವು “ಲೋಪೋವ್ಯೋರ್ವಲಿ” ಎಂಬುದರಿಂದ ಲೋಪವಾಗಿ "ಸೀ' ಮಾತ್ರ 
ಉಳಿಯುತ್ತದೆ. ಹೀಗೆ ಸೃಜ್‌-ಸೀ*-ತ ಎಂದಿದ್ದಾಗ, ಪ್ರತ್ಯಯಕ್ಕೆ "ಸುಟ್‌'(ಸ್‌) ಆಗಮ 
ಬಂದು ಸೃಜ್‌+ಸೀ4ಸ್‌4ತ ಎಂದಿದ್ದಾಗ, “ವ್ರಶ್ಚ-ಭ್ರಸ್ಟ-ಸೃಜ್‌-ಷಃ” ಎಂಬುದರಿಂದ 
“ಜ್‌' ಕಾರಕ್ಕೆ “ಷ್‌' ಕಾರ, “ಷಡೋಃ ಕಃ ಸಿ” ಎಂಬುದರಿಂದ ಅದೇ “ಷ್‌' ಕಾರಕ್ಕೆ 
“್‌' ಕಾರವು ಬಂದು “ಆದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ ಪ್ರತ್ಯಯದ 
ಅವಯವವಾದ "ಸ್‌' ಕಾರಕ್ಕೆ “ಷ್‌' ಕಾರವು ಬಂದು "ಕ್‌' ಷ್‌'ಗಳು ಸೇರಿ *ಕ್ಟ್‌' ಆಗಿ 
ಸೃಕ್ಷೀಷ್ಟ ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಸೃಕ್ಷೀಷ್ಟ ಸೃಕ್ಷೀಯಾಸ್ತಾಮ್‌, ಸೃಕ್ಷೀರನ್‌। ಸೃಕ್ಷೀಷ್ಟಾಃ, ಸೃಕ್ಷೀಯಾಸ್ಥಾಮ್‌, 
ಸೃಕ್ಷೀಧ್ರಮ್‌! ಸೃಕ್ಷೀಯ, ಸೃಕ್ಷೀವಹಿ, ಸೃಕ್ಷೀಮಹಿ। 

ಲುಜ್‌: ರೂಪಗಳು: ಅಸೃಷ್ಟ, ಅಸೃಕ್ಷಾತಾಮ್‌, ಅಸಕ್ಷತ। ಅಸೃಷ್ಠಾಃ, ಅಸೃಕ್ಷಾಥಾಮ್‌, 
ಅಸೃಡ್ಚಮ್‌। ಅಸೃಕ್ಷಿ, ಅಸೃಕ್ಷ ಮಿ ಅಸೃಕ್ಷ (೫! 

ಬ ರೂಪಗಳು: ಅಸ್ಪಕ್ಷ್ಯತ, ಅಸ್ಪಕ್ಷ್ಯೇತಾಮ್‌, ಅಸ್ಪಕ್ಷ್ಯನ್ನ ಅಸಕ್ಷ್ಯಥಾಃ, 
ಅಸ್ತಕ್ಷ್ಯೇಥಾಮ್‌, ಅಸ್ಪಕ್ಷ್ಯಧ್ದಮ್‌। ಅಸ್ಪಕ್ಷ್ಯೇ, ಅಸ್ಪಕ್ಷಾ ವಹಿ, ಅಸ್ರಕ್ಷ್ಯಾಮಹಿ। 
ಇಲ್ಲಗೆ ಆತ್ಮನೇಪದಿ ಧಾತುವಗಳ ರೂಪಗಳು ಮುಗಿದವು. 
ಉಭಯಪದಿ ಧಾತುಗಳ ಪ್ರಕ್ರಿಯೆ ಆರಂಭ 

26. ಮೃಷ್‌ ತಿತಿಕ್ಷಾಯಾಮ್‌ -(ಸಹಿಸುವುದು) - ಇದು ಸ್ವರಿತೇತ್ತಾಗಿರುವುದರಿಂದ 
ಸ್ಪರಿತಚ್‌ತಃ ಕರತ್ರಭಿಪ್ರಾಯೇ ಕ್ರಿಯಾ ಫಲೇ” ಎಂಬ ಸೂತ್ರದಿಂದ ಇದು 
ಉಭಯಪದಿಯಾಗಿರುತ್ತದೆ. ಅನುದಾತ್ತ ಧಾತುಗಳ ಗಣದಲ್ಲಿ ಪಠಿತವಾಗದಿರುವುದರಿಂದ 
ಇದು "ಸೇಟ್‌' ಆಗಿದೆ. 

ಲಟ್‌: ಪರಸ್ಕೈಪದದ ರೂಪಗಳು: ಮೃಷ್ಯತಿ, ಮೃಷ್ಯತಃ, ಮೃಷ್ಠನ್ತಿ! ಮೃಷ್ಯಸಿ, 
ಮೃಷ್ಯಥಃ, ಮೃಷ್ಯಥ। ಮೃಷ್ಯಾಮಿ, ಮೃಷ್ಯಾವಃ, ಮೃಷ್ಯಾಮಃ। 

ಆತ್ಮನೇಪದದ ರೂಪಗಳು: ಮೃಷ್ಯತೇ, ಮೃಷ್ಯೇತೇ, ಮೃಷ್ಠನ್ವೇ। ಮೃಷ್ಯಸೇ, ಮೃಷ್ಠೇಥೇ, 
ಮೃಷ್ಯದ್ವೇ। ಮೃಷ್ಯೇ, ಮೃಷ್ಯಾವಹೇ, ಮೃಷ್ಯಾಮಹೇ। 

ಲಿಟ್‌: ಪರಸ್ಥೆ [ಪದದ ರೂಪಗಳು: ಮಮರ್ಷ, ಮಮೃಷತುಃ, ಮಮೃಷುಃ। 
ಮಮರ್ಷಿಥ, ಮಮೃಷಥುಃ, ಮಮೃಷ। ಮಮರ್ಷ।ಮಮೃಷಿವ, ಮಮೃಷಿಮ। 

ಆತ್ಮನೇಪದದ ರೂಪಗಳು: ಮಮೃಷೇ, ಮಮೃಷಾತೇ, ಮಮೃಷಿರೇ। ಮಮೃಷಿಷೇ, 
ಮಮೃಷಾಥೇ, ಮಮೃಷಿದ್ವೆ ಮಮೃಷೇ, ಮಮೃಷಿವಹೇ, ಮಮೃಷಿಮಹೇ। 


ದಿವಾದಿ ಗಣ 819 


ಲುಟ್‌: ಪರಸೆ ಪದದ ರೂಪಗಳು: ಮರ್ಷಿತಾ, ಮರ್ಷಿತಾರೌ, ಮರ್ಷಿತಾರಃ। 
ಮರ್ಷಿತಾಸಿ, ಮರ್ಷಿತಾಸ್ಥಃ, ಮರ್ಷಿತಾಸ್ಥ ಮರ್ಷಿತಾಸ್ಕಿ ಮರ್ಷಿತಾಸ್ಪಃ, ಮರ್ಷಿತಾಸ್ಮಃ 

ಆತ್ಮನೇಪದದ ರೂಪಗಳು: ಮರ್ಷಿತಾ, ಮರ್ಷಿತಾರೌ, ಮರ್ಷಿತಾರಃ। ಮರ್ಷಿತಾಸೇ, 
ಮರ್ಷಿತಾಸಾಥೇ, ಮರ್ಷಿತಾದ್ವೇ। ಮರ್ಷಿತಾಹೇ, ಮರ್ಷಿತಾಸ್ಟಹೇ, ಮರ್ಷಿತಾಸ್ಮಹೇ। 

ಲೃಟ್‌: ಪರಸ್ಕೈಪದದ ರೂಪಗಳು: ಮರ್ಷಿಷ್ಯತಿ, ಮರ್ಷಿಷ್ಯತಃ, ಮರ್ಷಿಷ್ಯನ್ನಿ! 
ಮರ್ಷಿಷ್ಯಸಿ, ಮರ್ಷಿಷ್ಯಥಃ, ಮರ್ಷಿಷ್ಯಥ। ಮರ್ಷಿಷ್ಯಾಮಿ, ಮರ್ಷಿಷ್ಯಾವಃ, 
ಮರ್ಷಿಷ್ಯಾಮಃ। 

ಆತ್ಮನೇಪದದ ರೂಪಗಳು: ಮರ್ಷಿಷ್ಯತೇ, ಮರ್ಷಿಷ್ಯೇತೇ, ಮರ್ಷಿಷ್ಯನ್ನೇ। 
ಮರ್ಷಿಷ್ಯಸೇ, ಮರ್ಷಿಷ್ಯೇಥೇ, ಮರ್ಷಿಷ್ಯದ್ವೇ। ಮರ್ಷಿಷ್ಯೇ, ಮರ್ಷಿಷ್ಯಾವಹೇ, 
ಮರ್ಷಿಷ್ಯಾಮಹೇ। 

ಲೋಟ್‌: ಪರಸ್ಥೆ ಪದದ ರೂಪಗಳು: ಮೃಷ್ಯತು/ಮೃಷ್ಯತಾತ್‌, ಮೃಷ್ಯತಾಮ್‌, 
ಮೃಷ್ಯನ್ನು ಮೃಷ್ಯ/ಮೃಷ್ಯತಾತ್‌, ಮೃಷ್ಯತಮ್‌, ಮೃಷ್ಯತ। ಮೃಷ್ಯಾಣಿ, ಮೃಷ್ಯಾವ, 
ಮೃಷ್ಯಾಮ। 

ಷು lis ಇ ಭಾನ ಮೃಷ್ಠೆ ತಾಮ್‌, ಮೃಷ್ಠನ್ನಾಮ್‌। ಮೃಷ್ಯಸ್ವ 
ಮೃಷ್ಯೇಥಾಮ್‌, ಮೃಷ್ಯದ್ವಮ್‌। ಮೃಷ್ಯೃ, ಮೃಷ್ಯಾವಹೈ, ಮೃಷ್ಯಾಮಹೈ। 

ಲಜ್‌: ಪರಸೆ ಪದದ ರೂಪಗಳು: ಅಮೃಷ್ಯತ್‌, ಅಮೃಷ್ಯತಾಮ್‌, ಅಮೃಷ್ಯನ್‌। 
ಅಮೃಷ್ಯಃ, ಅಮೃಷ್ಯತಮ್‌, ಅಮೃಷ್ಠತ। ಅಮೃಷ್ಯಮ್‌, ಅಮೃಷ್ಯಾವ, ಅಮೃಷ್ಯಾಮ। 

ಆತ್ಮನೇಪದದ ರೂಪಗಳು: ಅಮೃಷ್ಯತ, ಅಮೃಷ್ಟೇತಾಮ್‌, ಅಮೃಷ್ಯನ್ತ ಅಮೃಷ್ಠಥಾ& 
ಅಮೃಷ್ಯೇಥಾಮ್‌, ಅಮೃಷ್ಠದ್ದಮ್‌। ಅಮೃಷ್ಯೇ, ಅಮೃಷ್ಯಾವಹಿ, ಅಮೃಷ್ಯಾಮಹಿ। 

ವಿಧಿಲಿಜ್‌: ಪರಸ್ಕೈಪದದ ರೂಪಗಳು: ಮೃಷ್ಯೇತ್‌, ಮೃಷ್ಠೇತಾಮ್‌, ಮೃಷ್ಠೇಯುಃ। 
ಮೃಷ್ಯೇಃ, ಮೃಷ್ಯೇತಮ್‌, ಮೃಷ್ಯೇತ। ಮೃಷ್ಯೇಯಮ್‌, ಮೃಷ್ಯೇವ, ಮೃಷ್ಠೇಮ। 

ಆತ್ಮನೇಪದದ ರೂಪಗಳು: ಮೃಷ್ಯೇತ, ಮೃಷ್ಯೇಯಾತಾಮ್‌, ಮೃಷ್ಯೇರನ್‌। 
ಮೃಷ್ಯೇಥಾಃ, ಮೃಷ್ಯೇಯಾಥಾಮ್‌, ಮೃಷ್ಯೇದ್ವಮ್‌। ಮೃಷ್ಯೇಯ, ಮೃಷ್ಯೇವಹಿ, 
ಮೃಷ್ಯೇಮಹಿ। 

ಆಶೀರ್ಲಿಜ್‌: ಪರಸ್ಥೆ ಪದದ ರೂಪಗಳು: ಮೃಷ್ಯಾತ್‌, ಮೃಷ್ಯಾಸ್ತಾಮ್‌, ಮೃಷ್ಯಾಸುಃ 
ಮೃಷ್ಯಾಃ, ಮೃಷ್ಯಾಸ್ತಮ್‌, ಮೃಷ್ಯಾಸ್ತ| ಮೃಷ್ಯಾಸಮ್‌, ಮೃಷ್ಯಾಸ್ವ, ಮೃಷ್ಯಾಸ್ಥ 

ಆತ್ಮನೇಪದದ ರೂಪಗಳು: ಮೃಷೀಷ್ಟ, ಮೃಷೀಯಾಸ್ತಾಮ್‌, ಮೃಷೀರನ್‌। 
ಮೃಷೀಷ್ಠಾಃ, ಮೃಷೀಯಾಸ್ಥಾಮ್‌, ಮೃಷೀದ್ವಮ್‌। ಮೃಷೀಯ, ಮೃಷೀವಹಿ, 
ಮೃಷೀಮಹಿ। 

ಲುಜ್‌: ಪರಸ್ಥೆ ಪದದ ರೂಪಗಳು: ಅಮರ್ಷೀತ್‌, ಅಮರ್ಷಿಷ್ಟಾಮ್‌, ಅಮರ್ಷಿಷುಃ। 
ಅಮರ್ಷೀಃ, ಅಮರ್ಷಿಷ್ಟಮ್‌, ಅಮರ್ಷಿಷ್ಟು ಅಮರ್ಷಿಷಮ್‌, ಅಮರ್ಷಿಷ್ಟ ಅಮರ್ಷಿಷ್ಟು 


820 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಆತ್ಮನೇಪದದ ರೂಪಗಳು: ಅಮರ್ಷಿಷ್ಟ, ಅಮರ್ಷಿಷಾತಾಮ್‌, ಅಮರ್ಷಿಷತ। 
ಅಮರ್ಷಿಷ್ಠಾಃ, ಅಮರ್ಷಿಷಾಥಾಮ್‌, ಅಮರ್ಷಿಡ್ಜಮ್‌। ಅಮರ್ಷಿಷಿ, ಅಮರ್ಷಿಷ್ಟಹಿ, 
ಅಮರ್ಷಿಷ್ಮಹಿ। ` 

ಲೃಜ್‌: ಪರಸ್ನೆ ಪದದ ರೂಪಗಳು: ಅಮರ್ಷಿಷ್ಯತ್‌, ಅಮರ್ಷಿಷ್ಯತಾಮ್‌, 
ಅಮರ್ಷಿಷ್ಯನ್‌। ಅಮರ್ಷಿಷ್ಯಃ, ಅಮರ್ಷಿಷ್ಯತಮ್‌, ಅಮರ್ಷಿಷ್ಯತ। ಅಮರ್ಷಿಷ್ಯಮ್‌, 
ಅಮರ್ಷಿಷ್ಯಾವ, ಅಮರ್ಷಿಷ್ಯಾಮ। 

ಆತ್ಮನೇಪದದ ರೂಪಗಳು: ಅಮರ್ಷಿಷ್ಯತ, ಅಮರ್ಷಿಷ್ಯೇತಾಮ್‌, ಅಮರ್ಷಿಷ್ಯನ್ನ। 
ಅಮರ್ಷಿಷ್ಯಥಾಃ, ಅಮರ್ಷಿಷ್ಯೇಥಾಮ್‌, ಅಮರ್ಷಿಷ್ಯದ್ವಮ್‌। ಅಮರ್ಷಿಷ್ಯೇ, 
ಅಮರ್ಷಿಷ್ಯಾವಹಿ, ಅಮರ್ಷಿಷ್ಯಾಮಹಿ। 

27. ಣಹ ಬಂಧನೇ-(ಬಂಧಿಸುವದು)-“ಣೋ ನಃ” ಎಂಬುದರಿಂದ “ಣ್‌' 
ಕಾರಕ್ಕೆ "ನ್‌' ಕಾರವು ಆದೇಶವಾಗಿ ಬಂದು ನಹ ಎಂದಾಗಿ ಅನ್ರ್ಯ "ಅ' ಕಾರವು 
ಸ್ವರಿತೇತ್ತಾಗಿರುವುದರಿಂದ ಅದು ಲೋಪವಾಗಿ “ನಹ್‌' ಮಾತ್ರ ಉಳಿಯುತ್ತದೆ. ಇದು 
ಸಕರ್ಮಕ, ಅನಿಟ್‌, ಮತ್ತು ಉಭಯಪದಿಯಾಗಿದೆ. 

ಲಟ್‌: ಪರಸೆ ಪದದ ರೂಪಗಳು: ನಹ್ಯತಿ, ನಹ್ಯತಃ, ನಹ್ಯನ್ನಿ ನಷ್ಯಸಿ, ನಹ್ಯಥಃ, 
ನಹ್ಕಥ। ನಹ್ಯಾಮಿ, ನಹ್ಯಾವಃ, ನಹ್ಯಾಮಃ। 

ಆತ್ಮನೇಪದದ ರೂಪಗಳು:ನಹ್ಯತೇ, ನಹ್ಯೇತೇ, ನಹ್ಯನ್ನೇ। ನಹ್ಯಸೇ, ನಹ್ಯೇಥೇ, 
ನಹ್ಯದ್ದೇ। ನಹ್ಯೇ, ನಹ್ಯಾವಹೇ, ನಹ್ಯಾಮಹೇ। 

ಲಿಟ್‌: ಪರಸೆ ಪದದ ರೂಪಗಳು: ನನಾಹ, ನೇಹತುಃ, ನೇಹುಃ ನೇಹಿಥ/ 
ನನದ್ಧ, ನೇಹಥುಃ, ನೇಹ। ನನಾಹ/ನನಹ, ನೇಹಿವ, ನೇಹಿಮ। 

ಆತ್ಮನೇಪದದ ರೂಪಗಳು: ನೇಹೇ, ನೇಹಾತೇ, ನೇಹಿರೇ। ನೇಹಿಷೇ, ನೇಹಾಥೇ 
ನೇಹಿಡ್ಜೇ/ನೆಹಿದ್ವೇ। ನೇಹೇ, ನೇಹಿವಹೇ, ನೇಹಿಮಹೇ। 

ಲುಟ್‌: ಪರಸ್ಥೆ ಸೈಪದದ ರೂಪಗಳು: ನದ್ಭಾ, ನದ್ದಾರೌ, ನದ್ದಾರಃ। ನದ್ಭಾಸಿ, 
ನದ್ಭಾಸ್ಥಃ, ನದ್ಭಾಸ್ಥ| ನದ್ಭಾಸ್ಮಿ, ನದ್ಭಾಸ್ಟಃ, ನದ್ಭಾಸ್ಮಃ। 

ಆತ್ಮನೇಪದದ ರೂಪಗಳು: ನದ್ಲಾ, ನದಾರೌ, ನದ್ಲಾರಃ ನದಾಸೇ, ನದಾಸಾಥೇ, 
ನದ್ದಾದ್ದೇ। ನದಾಹೇ, ನದಾಸಹೇ ಸದ್ಭಾಸಹೇ। 9 4 

ಧಿ ಥಿ ಧಿ 4 ಧಿ೬ 

ಲೃಟ್‌: ಪರಸ್ಕೈಪದದ ರೂಪಗಳು: ನತ್ಸೃತಿ, ನತ್ಸ್ಯತಃ, ನತ್ಸ್ಯನಿ ನತ್ಸ್ಯಸಿ, ನತ್ಸ್ಯಥಃ, 
ನತ್ಪ ಕಥ! ನತ್ಸಾ ಮಿ, ನತ್ಸಾ ವಹ, ನತ್ಸಾ ಮಃ 

ಆತ್ಮನೇಪದದ ರೂಪಗಳು: ನತ ತೇ. ನತ್ತೆ ತೇ. ನತ್ಪ ನೇ! ನತ್ತ ಸೇ ನತ್ತೆ ಕಥೇ, 
ನತ್ಸ್ಯದ್ದೇ। ನತ್ನೆ ಕೊ ನತ್ಸ್ಯಾವಹೇ, ನತ್ಸಾ ಕಮಹೇ। 

ಲೋಟ್‌: ಪರಸ್ಥೆ ಪದದ ರೂಪಗಳು: ನಹ್ಯತು/ನಹ್ಯತಾತ್‌, ನಹ್ಯತಾಮ್‌, ನಹ್ಯನ್ನು 
ನಹ್ಯ/ನಹ್ಯತಾತ್‌, ನಹ್ಯತಮ್‌, ನಹ್ಯತ। ನಹ್ಯಾನಿ, ನಹ್ಯಾವ, ನಹ್ಯಾಮ। 


ದಿವಾದಿ ಗಣ 821 


ಆತ್ಮನೇಪದದ ರೂಪಗಳು: ನಹ್ಯತಾಮ್‌, ನಹ್ಯೇತಾಮ್‌, ನಹ್ಯನ್ನಾಮ್‌। ನಹ್ಯಸ್ವ, 
ನಹ್ಯೇಥಾಮ್‌, ನಹ್ಯಧ್ವಮ್‌। ನಹೈ ಲ ನಹ್ಯಾವಹೈ, ನಹ್ಯಾಮಹೈ। 

ಲಜ್‌: ಪರಸ್ಕೈಪದದ ರೂಪಗಳು: ಅನಹ್ಯತ್‌, ಅನಹ್ಯತಾಮ್‌, ಅನಹ್ಯನ್‌। ಅನಹ್ಯಃ, 
ಅನಹ್ಯತಮ್‌, ಅನಹ್ಯತ। ಅನಹ್ಯಮ್‌, ಅನಹ್ಯಾವ, ಅನಹ್ಯಾಮ। 

ಆತ್ಮನೇಪದದ ರೂಪಗಳು: ಅನಹ್ಯತ, ಅನಹ್ಯೇತಾಮ್‌, ಅನಹ್ಯನ್ನ। ಅನಹ್ಯ 
ಅನಹ್ಯೇಥಾಮ್‌, ಅನಹ್ಯದ್ವಮ್‌। ಅನಹ್ಯೇ, ಅನಹ್ಯಾವಹಿ, ಅನಹ್ಯಾಮಹಿ। 

ವಿಧಿಲಿಜ್‌: ಪರಸ್ಥೆ ಕೈಪದದ ರೂಪಗಳು: ನಹ್ಯೇತ್‌, ನಹ್ಯೇತಾಮ್‌, ನಹ್ಯೇಯುಕಿ 
ನಹ್ಯೇಃ, ನಹ್ಯೇತಮ್‌, ನಹ್ಯೇತ। ನಹ್ಯೇಯಮ್‌, ನಹ್ಯೇವ, ನಹ್ಯೇಮ। 

ಆತ್ಮನೇಪದದ ರೂಪಗಳು: ನಹ್ಯೇತ, ನಹ್ಯೇಯಾತಾಮ್‌, ನಹ್ಯೇರನ್‌। ನಹ್ಯೇಥಾಃ, 
ನಹ್ಯೇಯಾಥಾಮ್‌ ನಹ್ಯೇದ್ವಮ್‌। ನಹ್ಯೇಯ, ನಹ್ಯೇವಹಿ, ನಹ್ಯೇಮಹಿ। 

ಆಶೀರ್ಲಿಜ್‌:ಪರಸೆ [ಪದದ ರೂಪಗಳು: ನಹ್ಯಾತ್‌, ನಹ್ಯಾಸ್ತಾಮ್‌, ನಹ್ಯಾಸುಃ। 
ನಹ್ಯಾಃ, ನಹ್ಯಾಸ್ತಮ್‌। ನಹ್ಯಾಸು ನಹ್ಯಾಸಮ್‌, ನಹ್ಯಾಸ್ವ, ನಹ್ಯಾಸ್ಮ 

ಆತ್ಮನೇಪದದ ರೂಪಗಳು: ನತ್ಸೀಷ್ಟ ನತ್ಸೀಯಾಸ್ತಾಮ್‌, ನತ್ಸೀರನ್‌। ನತ್ನೀಷ್ಠ್ಯಾಃ, 
ನತ್ಲೀಯಾಸ್ಥಾಮ್‌, ನತ್ಸೀದ್ವಮ್‌। ನತ್ಲೀಯ, ನತ್ತೀವಹಿ, ನತ್ತೀಮಹಿ। 

ಲುಜ್‌:ಪರಸ್ಥೆ [ಪದದ ರೂಪಗಳು: ಅನಾತ್ಲೀತ್‌, ಅನಾದ್ಧಾಮ್‌, ಅನಾತ್ಸುಃ॥ ಅನಾತ್ನೀಃ, 
ಅನಾದ್ದಮ್‌, ಅನಾದ್ದ। ಅನಾತ್ಸಮ್‌, ಅನಾತ್ಹ್ವ, ಅನಾತ್ಮ 

ಆತ್ಮನೇಪದದ ರೂಪಗಳು: ಅನದ್ಭ, ಅನತ್ಸಾತಾಮ್‌, ಅನತ್ನತ। ಅನದ್ಭಾಃ, 
ಅನತ್ನಾಥಾಮ್‌, ಅನದ್‌ದ್ವಮ್‌। ಅನತ್ತಿ, ಅನತ್ಸ್ವಹಿ, ಅನತ್ಸ ಹಿ। 

ಲೃಜ್‌:ಪರಸ್ಕೈಪದದ ರೂಪಗಳು: ಅನತ್ಚ್ಯತ್‌, ಅನತ್ಸ್ಯತಾಮ್‌, ಅನತ್ಸ್ಯನ್‌। 
ಅನತ್ಸ್ಯಃ, ಅನತ್ಸ್ಯತಮ್‌, ಅನತ್ಸ್ಯತ। ಅನತ್ಸ್ಯಮ್‌, ಅನತ್ಸಾವ, ಅನತ್ಪಾ ಮ! 

ಆತ್ಮನೇಪದದ ರೂಪಗಳು: ಅನತ್ಚ್ಯತ, ಅನತ್ತೆ ತಾಮ್‌, ಅನತ್ಸ್ಯನ್ತ ಅನತ್ಸ್ಯಥಾಃ, 
ಅನತ್ಸ್ಯೇಥಾಮ್‌, ಅನತ್ಸ್ಯದ್ವಮ್‌। ಅನತ್ಸ್ಯೇ, ಅನತ್ಸಾ ವಹಿ, ಅನತ್ಸಾಮಹಿ। 

ದಿವಾದಿಗಣ(15) ಪ್ರಕರಣ ಮುಗಿದುದು. 


Ld 


ಪ್ರಕರಣ 16: ಅಥ ಸ್ಥಾವಗಣ (5ನೇ ಗಣ) 


(ಸೂತ್ರ ಸಂಖ್ಯೆ 646 ರಿಂದ 652 ವರೆಗೆ) 


ಈ ಗಣದಲ್ಲಿ 35 ಧಾತುಗಳು ಇವೆ. ಅವುಗಳಲ್ಲಿ ಈ ಕೆಳಗಿನ 4 ಧಾತುಗಳ 
ರೂಪಗಳನ್ನು ವರದರಾಜರು ವಿವರಿಸಿದ್ದಾರೆ. 

1 ಷುಇ್‌ (ಷು) (ಸಾನ್ನ ಮಾಡುವುದು), ಸೋಮರಸವನ್ನು ಹಿಂಡುವುದು... 

2. ಚೀಜ್‌ (ಚಿ) (ಸಂಗ್ರಹಮಾಡುವುದು) 

3. ಸ್ಟರ್‌ (ಸ್ಸ್‌) (ಮುಚ್ಚುವುದು) 

4. ಧೂಳ್‌ (ಧೂ) (ನಡುಗುವುದು) ಇವೆಲ್ಲವೂ ಉಭಯ ಪದಿಗಳಾಗಿವೆ. 

1. ಭ್ವಾದಿ, ಅದಾದಿ ಮತ್ತು ಜುಹೋತ್ಯಾದಿ ಗಣಗಳಲ್ಲಿ ಕರ್ತರಿ ಶಪ್‌ ಎಂಬ 
ಸೂತ್ರದಿಂದ "ಶಪ್‌(ಅ)' ವಿಕರಣ ಪ್ರತ್ಯಯವು ಧಾತುವಿನ ಪರದಲ್ಲಿ ಬರುತ್ತದೆ. 
ಆದರೆ ಭ್ವಾದಿ ಗಣದಲ್ಲಿ, ಶಪ್‌ ವಿಕರಣ ಬ೦ದು ಅದರಲ್ಲಿ “ಅ' ಮಾತ್ರ ಉಳಿಯುತ್ತದೆ. 
ಹಾಗೂ ಶಪ್‌ ಲೋಪವಾಗುವುದಿಲ್ಲ. 

2. ಎರಡನೇ ಗಣವಾದ ಅದಾದಿಯಲ್ಲಿ ಇರುವ ಧಾತುಗಳ ನಂತರ ಶಪ್‌ಗೆ 
ಲುಕ್‌ (ಲೋಪ) ಬರುತ್ತದೆ. 

3. ಮೂರನೆಯದಾದ ಜುಹೋತ್ಕಾದಿ ಗಣದಲ್ಲಿ ಧಾತುವಿನ ನಂತರ ಶಪ್‌ 
ಬಂದರೂ ಅದು ಲೋಪವಾಗುತ್ತದೆ. ಆದರೆ ಧಾತುವಿಗೆ ದ್ವಿತ್ವವು ಬರುತ್ತದೆ. 
ಅದಾದಿಗಣದಲ್ಲಾದರೋ ಧಾತುವಿಗೆ ದ್ವಿತ್ವ ಬರುವುದಿಲ್ಲ. ಕೇವಲ ಶಪ್‌ಗೆ ಮಾತ್ರ 
ಲೋಪ ಬಂದಿರುತ್ತದೆ. ಈ ವ್ಯತ್ಯಾಸದಿಂದ ಎರಡನೇ ಮತ್ತು ಮೂರನೆಯ ಗಣಗಳ 
ಧಾತುಗಳನ್ನು ಗುರುತಿಸಬಹುದಾಗಿದೆ. ನಾಲ್ಕನೇ ಗಣದಿ೦ದ ಆರಂಭಿಸಿ ಒ೦ಭತ್ತನೇ 


ಗಣದವರೆಗೂ ಧಾತುಗಳ ನಂತರ ಶಪ್‌ ಬಂದರೂ ಅದನ್ನು ಬಾಧಿಸಿ ಬೇರೆ ಬೇರೆ 
ವಿಕರಣ ಪ್ರತ್ಯಯಗಳು ಬರುತ್ತವೆ. 


4. ದಿವಾದಿ ಗಣಗಳ ಧಾತುಗಳಿಗೆ ಶ್ಯನ್‌ (ಯ) ವಿಕರಣ ಪ್ರತ್ಯಯವು ಬರುತ್ತದೆ. 

5. ಸ್ಥಾಧಿ ಗಣಗಳ ಧಾತುಗಳಿಗೆ ಶ್ನು (ನು) ವಿಕರಣ ಪ್ರತ್ಯಯವು ಬರುತ್ತದೆ. 

6. ತುದಾದಿ ಗಣಗಳ ಧಾತುಗಳಿಗೆ ಶ (ಅ) ವಿಕರಣ ಪ್ರತ್ಯಯವು ಬರುತ್ತದೆ. 

ವಿವರಣೆ: ಭ್ವಾದಿ ಗಣ(1) ದಲ್ಲಿ ಶಪ್‌(ಅ) ಮತ್ತು ತುದಾದಿ(6) ಗಣದಲ್ಲಿಯೂ 
ಶ(ಅ) ಪ್ರತ್ಯಯವಿದ್ದರೂ ಅದರಿಂದ ಆಗುವ ಪರಿಣಾಮಗಳು ಬೇರೆಬೇರೆಯಾಗಿರುತ್ತವೆ. 
ಮೊದಲನೇ ಗಣದಲ್ಲಿ ಧಾತುವಿನ ನಂತರ ಶಪ್‌(ಅ) ಬ೦ದಾಗ ಧಾತುವಿನ ರೂಪದಲ್ಲಿ 
(ಗುಣ)-ವೃದ್ಧಿಗಳಾಗುತ್ತವೆ. ಉದಾ- ಭೂ ಅತಿ ಎಂದಿದ್ದಾಗ. ಭೋ* ಅತ ತಿ 
ಎಂದಾಗುತ್ತದೆ. ಆದರೆ ತುದಾದಿಯಲ್ಲಿ ಧಾತುವಿನ ಪರದಲ್ಲಿ ಶ (ಅ) ಇದ್ದಾಗ, 
ಧಾತುವಿನ ರೂಪದಲ್ಲಿ ಗುಣ-ವೃದ್ಧಿಗಳು ಬರುವುದಿಲ್ಲ. ಉದಾ-ತುದ್‌+ಅ+ತಿವತುದತಿ 
ಎಂದಾಗುತ್ತದೆ ಹೊರತು ತೋದತಿ ಎಂದಾಗುವುದಿಲ್ಲ. 


ಸ್ವಾದಿ ಗಣ 823 


7. ರುಧಾದಿ ಗಣಗಳ ಧಾತುಗಳಿಗೆ ಶ್ನಮ್‌ (ನ) ವಿಕರಣ ಪ್ರತ್ಯಯವು ಬರುತ್ತದೆ. 

8. ತನಾದಿ ಗಣಗಳ ಧಾತುಗಳಿಗೆ ಉಃ (ಉ) ವಿಕರಣ ಪ್ರತ್ಯಯವು ಬರುತ್ತದೆ. 

9. ಕ್ರ್ಯಾದಿ ಗಣಗಳ ಧಾತುಗಳಿಗೆ ಶ್ನಾ (ನಾ) ವಿಕರಣ ಪ್ರತ್ಯಯವು ಬರುತ್ತದೆ. 

ಹೀಗಾಗಿ ನಾಲ್ಕನೇ ಗಣದ ಧಾತುಗಳಿಂದ ಆರಂಭಿಸಿ ಒಂಭತ್ತನೇ ಗಣದ ಧಾತುಗಳ 
ವರೆಗೆ ಶಪ್‌ ಪ್ರತ್ಯಯವನ್ನು ಬಾಧಿಸಿ ಮೇಲೆ ಹೆಳಿದ ಪ್ರತ್ಯಯಗಳು ಬರುತ್ತವೆ. 

ಹತ್ತನೇ ಗಣ 

10. ಈ ಗಣದಲ್ಲಿ ಧಾತುಗಳ ನಂತರ ಚುರಾಧಿಭ್ಯೋ "ಜಿಚ್‌' ಎಂಬ ಸೂತ್ರದಿಂದ 
ಣಿಚ್‌ (ಇ) ವಿಕರಣ ಪ್ರತ್ಯಯವು ಬರುತ್ತದೆ. 

ಇದು ಮಾತ್ರವಲ್ಲದೇ ಕರ್ತರಿ ಶಪ್‌ ಎಂಬ ಸೂತ್ರದಿಂದ ಶಪ್‌ (ಅ) ವಿಕರಣ 
ಪ್ರತ್ಯಯವೂೂ ಬರುತ್ತದೆ. ಹೀಗಾಗಿ ಇ ಅ ಎಂದಿರುವಾಗ “ಇ' ಕಾರಕ್ಕೆ "ಗುಣ 
ಬಂದು “ಏ' ಎಂದಾಗುತ್ತದೆ. ಏ+ಅ ಎಂದಿದ್ದಾಗ ಯಾಂತಾದೇಶ ಸಂದಿಯಿಂದ 
“ಏ' ಗೆ "ಅಯ್‌' ಆದೇಶವು ಬರುತ್ತದೆ. ಅಯ್‌4ಅ ಸೇರಿ ಅಯ ಆಗುತ್ತದೆ. ಇದೇ 
ಹತ್ತನೇ ಗಣದ ಧಾತುಗಳ ವಿಕರಣ ಪ್ರತ್ಯಯಗಳ ವಿಶೇಷವಾಗಿದೆ. "ಪ್ರಾಯಶಃ 
ಸಾರ್ವಧಾತುಕವಾದ "ಲ'ಕಾರಗಳಿದ್ದಾಗ ವಿಕರಣ ಪ್ರತ್ಯಯಗಳ ಉಪಯೊಗವಿರುತ್ತದೆ. 
ಆರ್ಧಧಾತುಕ "ಲ'ಕಾರಗಳಲ್ಲಿ ಈ ವಿಕರಣ - ಪ್ರತ್ಯಯವು ಬರುವುದಿಲ್ಲ. ಕೆಲವು 
ಆರ್ಧಧಾತುಕ "ಲ್‌' ಕಾರಗಳಲ್ಲಿ ಬೇರೆ ಪ್ರತ್ಯಯಗಳು ಬರುತ್ತವೆ. ಕೆಲವದರಲ್ಲಿ ಬರುವದಿಲ್ಲ 
ಎ೦ಬುದನ್ನು ಗಮನಿಸಬಹುದು. 

5ನೇ ಗಣದಲ್ಲಿ ಆರಿಸಿಕೊಂಡ 4 ಧಾತುಗಳು- 

1... ಷುಇ್‌ (ಷು) (ಸಾನ್ನ ಮಾಡುವುದು), ಸೋಮರಸವನ್ನು ಹಿಂಡುವುದು 
ಇತ್ಯಾದಿ. 2. ಚೀಜ್‌ (ಚಿ) (ಸಂಗ್ರಹಮಾಡುವುದು) 3. ಸಣ” (ಸ್ಟ್‌)(ಮುಚ್ಚುವುದು) 
4. ಧೂಳ್‌ (ಧೂ) (ನಡುಗುವುದು) ಇವೆಲ್ಲವೂ ಉಭಯ ಪದಿಗಳಾಗಿವೆ. 

1 ಪುಚ್‌ ಅಭಿಷವೇ- ಸ್ನಾನ ಮಾಡುವುದು ಮತ್ತು ಹಿಂಡುವದು ಮೊದಲಾದವು. 
ಇದರಲ್ಲಿ "ಇ ಕಾರ “ಇತ್‌' “ಆಗಿರುವುದರಿಂದ ಅಮ ಲೋಪವಾಗಿ "ಷು' ಮಾತ್ರ 
ಉಳಿಯುತ್ತದೆ. 

(ಶ್ನು (ನು) ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 646. ಸ್ವಾದಿಭ್ಯಃ ಶ್ನುಃ (3.173) 
ವೃತ್ತಿ - ಶಪೋsಪವಾದಃ ಸುನೋತಿ। ಸುನುತಃ (501) ಹು-ಶ್ನುವೋರಿತಿ ಯಣ್‌। 
ಸುನ್ನನ್ನಿ ಸುನ್ನಃ, ಸುನುವಃ। ಸುನುತೇ। ಸುನ್ವಾತೇ। ಸುನ್ವತೇ। ಸುನ್ನಹೇ, ಸುನುವಹೇ। 
ಸುಷಾವ। ಸುಷುವೇ। ಸೋತಾ। ಸುನು। ಸುನವಾನಿ, ಸುನವೈ। ಸುನುಯಾತ್‌। ಸೂಯಾತ್‌। 
ಅ.ವ್ಯ:- “ಕರ್ತರಿ ಶಪ್‌” ಎಂಬ ಸೂತ್ರದಿಂದ "ಕರ್ತರಿ' ಎಂಬ ಪದವು, ಹಾಗೇಯೇ 
“ಸಾರ್ವಧಾತುಕೇ ಯಕ್‌” ಎಂಬ ಸೂತ್ರವೂ ಅನುವೃತ್ತವಾಗುತ್ತದೆ. 


824 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥ:- ಕರ್ತರ್ಥದಲ್ಲಿರುವ ಸಾರ್ವಧಾತುಕ ಸಂಜ್ಞೆಯುಳ್ಳ ಪ್ರತ್ಯಯವು ಪರದಲ್ಲಿ 
ಇದ್ದಾಗ, ಸ್ವಾದಿಗಣಕ್ಕೆ ಸೇರಿದ ಧಾತುವಿನ ನಂತರ ಶಪ್‌(ಅ) ಪ್ರತ್ಯಯವನ್ನು ಬಾಧಿಸಿ 
“ಶ್ನನು)' ಪ್ರತ್ಯಯವು ಬರುತ್ತದೆ.' ಇದರಲ್ಲಿ "ನು' ಮಾತ್ರ ಉಳಿಯುತ್ತದೆ. ಇದು 
ಶಿತ್‌-ಆಗಿರುವುದರಿಂದ, ಇದಕ್ಕೂ ಸಾರ್ವಧಾತುಕ ಸಂಜ್ಞೆಯು ಬರುತ್ತದೆ. 

ಲಟ್‌: 

ಉದಾ:- ಸುನೋತಿ- ಪ್ರಥಮಪುರುಷ ಏಕವಚನದಲ್ಲಿ "ಷು' ಧಾತುವಿನ ಮೇಲೆ 
“ಲಟ್‌' "ಲ'ಕಾರದ ಆದೇಶವಾದ "ತಿಪ್‌ (ತಿ)' ಬಂದು ಷು-.ತಿ ಎಂದಿರುತ್ತದೆ. 
ಅದರಲ್ಲಿ "ಷ್‌' ಕಾರಕ್ಕೆ “ಧಾತ್ವಾದೇಃ ಷಃ ಸಃ” ಎಂಬ ಸೂತ್ರದಿಂದ "ಸ್‌' ಕಾರವು 
ಆದೇಶವಾಗಿ ಬಂದು ಸುತಿ ಎ೦ದಿದ್ದಾಗ ಪರಸ್ಮೈ ಪದದಲ್ಲಿ ಸಾರ್ವಧಾತುಕ ಸಂಜ್ಞೆ 
ಬರೋಣದ್ದರಿಂದ ಧಾತುವಿನ ನಂತರ “ಶಪ್‌ (ಅ)' ಬರಬೇಕಾಗಿತ್ತು. ಅದನ್ನು 
ಬಾಧಿಸಿ ಪ್ರಕೃತ ಸೂತ್ರದಿಂದ ಶ್ನು (ನು) ಪ್ರತ್ಯಯವು ಆದೇಶವಾಗಿ ಬರುತ್ತದೆ. ಆಗ 
ಸು*ನುಃತಿ ಎಂದಿರುತ್ತದೆ. ಇಲ್ಲಿ “ಶ್ನು(ನು)' ಎಂಬುದು "ಶಿತ್‌' ಆಗಿರುವುದರಿಂದ 
“ಅಪಿತ್‌' ಆಗುತ್ತದೆ. “ಸಾರ್ವಧಾತುಕಮಪಿತ್‌” ಎಂಬುದರಿಂದ ಅದಕ್ಕೆ “ಜಿದ್ವದ್ಭಾವ' 
ಬಂದು ಗುಣ ನಿಷೇಧವಾಗಿದೆ. ಆದರೆ ರೂಪಸಿದ್ಧಿಗಾಗಿ ಗುಣ ಬರಲೇಬೇಕಾಗಿದೆ. 
ಆದ್ದರಿಂದ “ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬುದರಿಂದ "ನು' ವಿಕರಣ 
ಪ್ರತ್ಯಯದ "“ಉ' ಕಾರಕ್ಕೆ ಗುಣವು ಬಂದು ಸುನೋ ತಿ-ಸುನೋತಿ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ:- ಸುನುತಃ- “ಷು” ಧಾತುವಿನ ಮೇಲೆ ಪ್ರಥಮ ಪುರುಷ ದ್ವಿವಚನದಲ್ಲಿ 
“ತಸ್‌” ಆದೇಶವು ಬಂದು ಹಿಂದಿನಂತೆ ಪ್ರಕ್ರಿಯೆಯು ನಡೆದು ಸು*ನು4ತಸ್‌ ಎಂದಿದ್ದಾಗ 
“ತಸ್‌' ಪ್ರತ್ಯಯವು ಅಪಿತ್‌ ಆಗಿರುವುದರಿಂದ ಅದಕ್ಕೆ “ಜಿದ್ವದ್ಧಾವ' ಬಂದು "ಶ್ನು(ನು)' 
ಪ್ರತ್ಯಯದ "ಉ' ಕಾರಕ್ಕೆ "ಗುಣ' ನಿಷೇಧಿಸಲಾಗಿದೆ. “ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ಸುನುತಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ: ಸುನ್ನನ್ನಿ- "ಷು(ಸು)' ಧಾತುವಿನ ಮೇಲೆ ಲಾದೇಶವಾದ ಮು ಬಂದು 
ಸು*ಯು ಎಂದಿದ್ದಾಗ, "ರು್‌' ಗೆ "ಅನ್‌? ಆದೇಶ ಬಂದು ಧಾತುವಿನ ನಂತರ 
“ಶ್ನುನು)' ಪ್ರತ್ಯಯವನ್ನು ಸೇರಿಸಿದಾಗ ಸು*ನು4ಅನ್‌*ಇ ಎಂದು ಇರುತ್ತದೆ. 
“ಅಚಿಶ್ನುಧಾತುಭ್ರುವಾ೦ ಯ್ವೋರಿಯಜುವಜೌ” ಎಂಬುದರಿಂದ "ಉ' ಕಾರಕ್ಕೆ "ಉವಜ್‌ 
(ಉವ್‌)' ಆದೇಶವು ಬರಬೇಕಾಗಿತ್ತು. ಅದನ್ನು ಬಾಧಿಸಿ “ಹುಶ್ನುವೋಃ ಸಾರ್ವ 
ಧಾತುಕೇ” ಎಂಬ ಸೂತ್ರದಿಂದ 'ಶ್ಲು (ನು)'ವಿನಲ್ಲಿರುವ "ಉ'ಕಾರಕ್ಕೆ “ವ್‌” ಕಾರವು 
(ಯಣ್‌ ಆದೇಶ) ಬಂದು ಸುನ್‌ವ್‌--ಅನ್ವಿಎಸುನ್ವನ್ತಿ ಎಂದು ರೂಪವು ಸಿದ್ಧವಾಗಿದೆ. 

ಉದಾ: ಸುನೋಷಿ- ಮಧ್ಯಮ ಪುರುಷ ಏಕ ವಚನದಲ್ಲಿ- ಸು--ನು.ಸಿ (ಸಿಪ್‌) 
ಎಂದಿದ್ದಾಗ, ಹಿಂದಿನಂತೆ ಪ್ರಕ್ರಿಯೆಯು ನಡೆದು ಪ್ರತ್ಯಯದ "ಸ್‌' ಕಾರಕ್ಕೆ ಷತ್ವವು 
ಬಂದು ಸುನೋಷಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ: ಸುನುಥಃ-ಮಧ್ಯಮ ಪುರುಷ ದ್ವಿವಚನದಲ್ಲಿ ಸು-ನು-ಥಸ್‌ ಎಂದಿದ್ದಾಗ, 


ಸ್ವಾದಿ ಗಣ 825 


ಮಧ್ಯಮಪುರುಶ ಏಕವಚನದ ಪ್ರಕ್ರಿಯೆಯಂತೆ ಪ್ರಕ್ರಿಯೆ ನಡೆದು ಸುನುಥಸ್‌ ಎಂದಾಗಿ 
ರುತ್ವ-ವಿಸರ್ಗಗಳಿಂದ ಸುನುಥ: ಎಂದು ರೂಪವಾಗುತ್ತದೆ. 

ಉದಾ : ಸುನುಥ- ಮಧ್ಯಮ ಪುರುಷ ಬಹು ವಚನದಲ್ಲಿ-ಸು--ನು--ಥ ಎಂದಿದ್ದಾಗ 
ದ್ವಿವಚನದಂತೆ ಪ್ರಕ್ರಿಯೆಯು ನಡೆದು ಸುನುಥ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ: ಸುನೋಮಿ - ಉತ್ತಮಪುರುಷ ಏಕವಚನದಲ್ಲಿ ಸುನಾಮಿ ಎಂದಿದ್ದಾಗ, 
"ಉ' ಕಾರಕ್ಕೆ ಹಿಂದಿನಂತೆ ಗುಣ ಬರಿದು ಸುನೋಮಿ ಎಂದು ರೂಪವಾಗುತ್ತದೆ. 

ಉದಾ: ಸುನ್ವಃ/ಸುನುವಃ, ಸುನ್ಮಃ /ಸುನುಮಃ-ಉತ್ತಮಪುರುಷ ದ್ವಿವಚನ 
ಬಹುವಚನಗಳಲ್ಲಿ ಸು-ನು-ವಸ್‌ , ಮತ್ತು ಸು-ನು.ಮಸ್‌ ಎಂದಿದ್ದಾಗ ಸುನುಥಃ 
ಮತ್ತು ಸುನುಥ ಎಂಬಲ್ಲಿರುವ ಪ್ರಕ್ರಿ ಪ್ರಕ್ರಿಯೆಯನ್ನು ಅನುಸರಿಸಿ ಸುನುವಃ ಮತ್ತು ಸುನುಮಃ 
ಎಂಬ ಈ ಎರಡು ರೂಪಗಳು ಸಿದ್ಧಿಸುತ್ತವೆ. 

“ವಸ್‌' ಮತ್ತು "ಮಸ್‌' ಪ್ರತ್ಯಯಗಳು ಪರದಲ್ಲಿ ಇದ್ದಾಗ “ಲೋಪಶ್ಚಾಸ್ಯಾನ್ಯತರಸ್ಯಾಮ್‌ 
ಮ್ವೋಃ” ಎಂಬ ಸೂತ್ರದಿಂದ "ಉ' ಕಾರಕ್ಕೆ ವೈಕಲ್ಲಿಕವಾಗಿ ಲೋಪ ಬಂದು ಸುನ್ನಃ 
ಮತ್ತು ಸುನ್ಮಃ ಎಂದು ರೂಪಗಳು ಆಗುತ್ತವೆ. 

ಲಟ್‌: (ಪರಸ್ಕೈಪದ) ರೂಪಗಳು: ಸುನೋತಿ, ಸುನುತಃ, ಸುನ್ನನ್ನಿ ಸುನೋಷಿ, 
ಸುನುಥಃ, ಸುನುಥ। ಸುನೋಮಿ, ಸುನುವಃ/ಸುನ್ನಃ, ಸುನುಮಃ/ಸುನ್ಮಃ। 

ಆತ್ಮನೇ ಪದದಲ್ಲಿ ೦೫ಖಾವ ಪಿತ್ವವು ಇರುವುದಿಲ್ಲ ಆದುದರಿಂದ 
“ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ ಎಲ್ಲವೂ “ಜೆತ್‌' ಆಗಿಯೇ ಇರುತ್ತದೆ. 
ಆದುದರಿಂದ “ಕ್ವಿತಿ ಚ” ಎಂಬ ಸೂತ್ರದಿಂದ "ಗುಣ' ನಿಷೇಧವಾಗುತ್ತದೆ. ಪರಸ್ಮೈ 
ಪದದಂತೇಯೇ ರೂಪಗಳನ್ನು ಸಿದ್ಧಮಾಡಬೇಕು ಆದರೆ ಅಚ್‌ ಪರದಲ್ಲಿ ಇರುವಾಗ 
“ಹುಶ್ನುವೋಃ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಯಣ್‌' ಆದೇಶ, ಮತ್ತು 
“ಟಿತ ಆತ್ಮಮನೇಪದಾಂ ಟೇರೇ” ಎಂಬುದರಿಂದ ಏತ್ವವನ್ನು ಮಾಡುವುದನ್ನು ಕೂಡ 
ಮರೆಯಬಾರದು. 

ಆತ್ಮನೇ ಪದ - ರೂಪಗಳು:- ಸುನುತೇ, ಸುನ್ಹಾತೇ, ಸುನ್ವತೇ। ಸುನುಷೇ, 
ಸುನ್ವಾಥೆ, ಸುನುದ್ದೇಸುನ್ವೇ, ನುನ್ಹಹೇ/ಸುನುವಹೇ, ಸುನ್ಮಹೆ/ಸುನುಮಹೇ 

ಲಿಟ್‌:- “ಲಿಟ್‌” "ಲ' ಕಾರದಲ್ಲಿ ದ್ವಿತ್ವಾದಿ ಕಾರ್ಯಗಳಾದ ಮೇಲೆ “ಆದೇಶ 
ಪ್ರತ್ಯಯಯೋಃ' ಎಂಬ ಸೂತ್ರದಿಂದ ಎರಡನೇಯ "ಸ್‌' ಕಾರಕ್ಕೆ "ಷತ್ಹ' ವು ಬರುತ್ತದೆ. 
"ಲಿಟ್‌' “ಲ' ಕಾರವು ಆರ್ದಧಾತುಕ "ಲ'ಕಾರವಾಗಿದೆ. ಆಗ ಅಜಾದಿ ಪ್ರತ್ಯಯವು 
ಪರದಲ್ಲಿ ಇದ್ದಾಗ "ಹುಶ್ನುವೋಃ ಸಾರ್ವಧಾತುಕೇ' ಎಂಬ ಸೂತ್ರದಿಂದ "ಯಣ್‌" 
ಸಂಧಿ ಬಾರದೇ" “ಅಚಿಶು ಧಾತುಭುವಾಂ ಯ್ವೋರಿಯಜುವಜ್‌ೌ” ಎಂಬ ಸೂತ್ರದಿಂದ 
ಉವಜ್‌ (ಉವ್‌) ಆದೇಶವೇ ಬರುತ್ತದೆ. 

ಪರಸ್ಕೈಪದದ ರೂಪಗಳು:-ಸುಷಾವ, ಸುಷುವತು; ಸುಷುವುಃ ಸುಷವಿಥ/ಸುಷೋಥ, 
ಸುಷುವಥುಃ, ಸುಷುವ। ಸುಷಾವ/ಸುಷವ, ಸುಷುವಿವ, ಸುಷುವಿಮ। 


826 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಆತ್ಮನೇ ಪದ ರೂಪಗಳು:ಸುಷುವೇ, ಸುಷುವಾತೇ, ಸುಷುವಿರೇ। ಸುಷುವಿಷೇ, 
ಸುಷುವಾಥೇ, ಸುಷುವಿಡ್ಜೇ/ಸುಷುವಿದ್ದೇ, ಸುಷುವೇ, ಸುಷುವಿವಹೇ, ಸುಷುವಿಮಹೇ। 

ಲುಟ್‌: ಈ ಲಕಾರದಲ್ಲಿ ಆರ್ಧಧಾತುಕ ಪ್ರತ್ಯಯವು ಪರದಲ್ಲಿ ಇರುವುದರಿಂದ 
ಗುಣವು ಬರುತ್ತದೆ. 

ಪರಸ್ಕೈ ಪದ: ರೂಪಗಳು: ಸೋತಾ, ಸೋತಾರೌ, ಸೋತಾರಃ ಸೋತಾಸಿ, 
ಸೋತಾಸ್ಥಃ, ಸೋತಾಸ್ಸ ಸೋತಾಸ್ಕಿ ಸೋತಾಸ್ವಃ, ಸೋತಾಸ್ಕಃ 

ಆತ್ಮನೇ ಪದ ರೂಪಗಳು: ಸೋತಾ, ಸೋತಾರೌ, ಸೋತಾರಃ ಸೋತಾಸೇ, 
ಸೋತಾಸಾಥೇ, ಸೋತಾಧ್ದೇ। ಸೋತಾಹೇ, ಸೋತಾಸ್ಟಹೇ, ಸೋತಾಸ್ಮಹೇ। 

ಲೃಟ್‌: ಪರಸ್ಥೆ ಕ ಪದ ರೂಪಗಳು:ಸೋಷ್ಯತಿ, ಸೋಷ್ಯತಃ, ಸೋಷ್ಯನ್ನಿ। ಸೋಷ್ಯಸಿ, 
ಸೋಷ್ಯಥಃ, ಸೋಷ್ಯಥ। ಸೋಷ್ಯಾಮಿ, ಸೋಷ್ಯಾವಃ, ಸೋಷ್ಯಾಮಃ। 

ಆತ್ಮನೇ ಪದದ ರೂಪಗಳು: ಸೋಷ್ಯತೇ, ಸೋಷ್ಯೇತೇ, ಸೋಷ್ಯನ್ನೇ। ಸೋಷ್ಯಸೇ, 
ಸೋಷ್ಕೇಥೇ, ಸೋಷ್ಯದ್ದೇ। ಸೋಷ್ಯೇ, ಸೋಷ್ಯಾವಹೇ, ಸೋಷ್ಯಾಮಹೇ। 

ಲೋಟ್‌: ಪರಸೆ ಹೈ ಪದದ ರೂಪಗಳು: ಸುನೋತು/ಸುನುತಾತ್‌, ಸುನುತಾಮ್‌, 
ಸುನ್ನನು। ಸುನು/ಸುನುತಾತ್‌, ಸುನುತಮ್‌, ಸುನುತ। ಸುನವಾನಿ, ಸುನವಾವ, ಸುನವಾಮ 

ಆತ್ಮನೇ ಪದದ ರೂಪಗಳು: ಸುನುತಾಮ್‌, ಸುನ್ಹಾತಾಮ್‌, ಸುನ್ನತಾಮ್‌। ಸುನುಷ್ಠ, 
ಸುನ್ಹಾಥಾಮ್‌, ಸುನುದ್ದಮ್‌। ಸುನವೈ, ಸುನವಾವಹೈ,ಸುನವಾಮಹೈ। 

ಲಜ್‌ ಪರಸಿ ಸ ಪದದ ರೂಪಗಳು: ಅಸುನೋತ್‌, ಅಸುನುತಾಮ್‌, ಅಸುನ್ವನ್‌। 
ಅಸುನೋಃ, ಅಸುನುತಮ್‌, ಅಸುನುತ। ಅಸುನವಂ, ಅಸುನುವ/ಅಸುನ್ವ, ಅಸುನುಮ/ 
ಅಸುನ್ಮ 

ಆತ್ಮನೇ ಪದದ ರೂಪಗಳು: ಅಸುನುತ, ಅಸುನ್ಹಾತಾಂ, ಅಸುನ್ವತಅಸುನುಥಾಃ, 
ಅಸುನ್ಹಾಥಾಮ್‌, ಅಸುನುದ್ದಮ್‌। ಅಸುನ್ವಿ, ಅಸುನುವಹಿ/ ಅಸುನ್ನಹಿ, ಅಸುನುಮಹಿ/ 
ಅಸುನ್ಮಹಿ। 

ವಿಧಿಲಿಜ್‌: ಪರಸೆ ಕೈ ಪದದ ರೂಪಗಳು: ಸುನುಯಾತ್‌, ಸುನುಯಾತಾಮ್‌, 
ಸುನುಯುಃ। ಸುನುಯಾಃ, ಸುನುಯಾತಮ್‌, ಸುನುಯಾತ। ಸುನುಯಾಮ್‌, 
ಸುನುಯಾವ, ಸುನುಯಾಮ। 

ಆತ್ಮನೇ ಪದದ ರೂಪಗಳು: ಸುನ್ನೀತ,ಸುನ್ನೀಯಾತಾಮ್‌, ಸುನ್ಹೀರನ್‌। ಸುನ್ನೀಥಾಃ, 
ಸುನ್ವೀಯಾಥಾಮ್‌, ಸುನ್ವೀದ್ದಮ್‌। ಸುನ್ವೀಯ ಸುನ್ನೀವಹಿ, ಸುನ್ನೀಮಹಿ। 

ಆಶಿರ್ಲಿಜ್‌: “ಅಕೃತ್‌-ಸಾರ್ವಧಾತುಕಯೋರ್ದೀರ್ಫ್ಪಃ” ಎಂಬ ಸೂತ್ರದಿಂದ 
ದೀರ್ಪ ಬರುತ್ತದೆ. 

ಪರಸ್ಥೆ ಕ ಪದದ ರೂಪಗಳು: ಸೂಯಾತ್‌, ಸೂಯಾಸ್ತಾಮ್‌, ಸೂಯಾಸುಃ 


ಸೂಯಾಃ, ಸೂಯಾಸ್ಕಮ್‌, ಸೂಯಾಸ್ಸ ಸೂಯಾಸಮ್‌, ಸೂಯಾಸ್ವ, ಸೂಯಾ 


a2 


ಸ್ವಾದಿ ಗಣ 827 


ಆತ್ಮನೇ ಪದದಲ್ಲಿ-ಸೀಯುಟ್‌ ಮತ್ತು ಸುಟ್‌ ಮಾಡಿದ ಮೇಲೆ ಈ ಕೆಳಗಿನ 
ರೂಪಗಳು ಸಿದ್ಧವಾಗುತ್ತವೆ. 
ರೂಪಗಳು: ಸೋಷೀಷ್ಟ ಸೋಷೀಯಾಸ್ತಾಮ್‌, ಸೋಷೀರನ್‌। ಸೋಷೀಷ್ಯಾಃ, 
ಸೋಷೀಯಾಸ್ಥಾಮ್‌, ಸೋಷೀಡ್ಸಮ್‌ | ಸೊಷೀಯ, ಸೋಷೀವಹಿ, ಸೋಷೀಮಹಿ। 
(ಇಟ್‌ ಆಗಮವನ್ನು ವಿಧಿಸುವ ಸೂತ್ರ) 


ಲುಜ್‌: ಸೂತ್ರ- 647. ಸ್ತು-ಸು-ಧೂಜ್ಭ $: ಪರಸ್ಥೈಪದೇಷು (7.2.72) 
ವೃತ್ತಿ - ಏಭ್ಯಃ ಸಿಚಃ ಇಟ್‌ ಸ್ಯಾತ್‌ ಪರಸ್ತೆ ೈಪದೇಷು। ಅಸಾವೀತ್‌। ಅಸೋಷ್ಟ 
2. ಚಿಇ್‌ ಚಯನೇ। ಚಿನೋತಿ। ಚಿನುತೇ। 
ಅ.ವೃ. “ಅಇಗ್ಲೇಸಿಚಿ” ಎಂಬ ಸೂತ್ರದಿಂದ ಸಿಚಿ ಎಂಬ ಪದವನ್ನು ಷಷ್ಠೀ 
ವಿಭಕ್ತಿಯಲ್ಲಿ ವಿಪರಿಣಾಮಗೊಳಿಸಿ ಅನುವೃತ್ತಿ ಮಾಡಲಾಗಿದೆ. “ಡತ್ಯ ರ್ತಿ 
ವ್ಯಯತೀನಾಮ್‌” ಎಂಬ ಸೂತ್ರದಿಂದ ಇಟ್‌ ಎ೦ಬ ಪದವು ಅನುವ ತ್ರವಾಗುತ್ತದೆ. 


ಅರ್ಥ:- ಪರಸ್ಮೈ ಪದದ ಪ್ರತ್ಯಯವು ಪರದಲ್ಲಿ ಇದ್ದಾಗ ಸ್ತು ಸು ಮತ್ತು 
ಧೂಇ್‌್‌ ಈ ಧಾತುಗಳ ಪರದಲ್ಲಿ ಇರುವ ಸಿಚ್‌ ಗೆ ಇಟ್‌ ಆಗಮವು ಬರುತ್ತದೆ. 

"ಸು' ಧಾತುವು ಅನಿಟ್‌ ಆಗಿರುವುದರಿಂದ “ಇಟ್‌' ಆಗಮವು ಪ್ರಾಪ್ತವಾಗಲಿಲ್ಲ. 
ಆದುದರಿಂದ ಪ್ರಕೃತ ಸೂತ್ರದಿಂದ ಸಿಚ್‌ ಗೆ ಇಟ್‌ ಆಗಮವನ್ನು ವಿಧಿಸಲಾಗಿದೆ. ಈ 
ಆಗಮವು "ಟಿತ್‌' ಆಗಿರುವುದರಿಂದ ಸಿಜ್‌ ಗೆ ಆದ್ಯವಯವಾಗಿ ಬರುತ್ತದೆ. 

ಉದಾ:- ಅಸಾವೀತ್‌- ಪ್ರಥಮ-ಪುರುಷ ಏಕವಚನದಲ್ಲಿ "ಸು' ಧಾತುವಿಗೆ 
"ಅಟ್‌(ಅ)' ಆಗಮ ಬಂದು, ನಂತರ ಧಾತುವಿನ ಪರದಲ್ಲಿ ತಿಪ್‌ ಬಂದು, ನಂತರ 
ಧಾತುವಿನ ಪರದಲ್ಲಿ "ಚ್ಲಿ' ಬಂದು ಅದಕ್ಕೆ ಸಿಚ್‌(ಸ್‌) ಬಂದ ಮೇಲೆ ಅ+ಸುಸ್‌4ತಿ 
ಎಂದು ಇರುತ್ತದೆ. “ತಪ್ಪ” ಎಂಬುದರಿಂದ "ತ್‌' ಕಾರೋತ್ತರ "ಇ' ಕಾರಕ್ಕೆ ಲೋಪ 
ಬಂದು ಅ ಸು-ಸ್‌-ತ್‌ ಬಂದಿರುತ್ತದೆ. “ಅಸ್ಥಿ ಸಿಜೋಇಪ್ಳ ತ್ತ” ಎಂಬ ಸೂತ್ರದಿಂದ 
“ಈಟ್‌' ಆಗಮವು ಬಂದು ಅ4ಸುತಸ್‌(ಸಿಚ್‌* ಈ--ತ್‌ ಎಂದು ಆಗುತ್ತದೆ. ಪ್ರಕೃತ 
ಸೂತ್ರದಿಂದ “ಸಿಚ್‌'ಗೆ “ಇಟ್‌(ಇ)' 0 ii ಬಂದು 
ಅ--ಸು-ಇಸ್‌.-ಈತ್‌ ಎಂದಿರುತ್ತದೆ. “ಸಿಚಿ ವೃದ್ಧಿಃ ಪರಸ್ಥೆಪದೇಷು” ಎಂಬ ಸೂತ್ರದಿಂದ 
ಸು' ಗೆ ವ್ಯ ದ್ಧಿ (ಔ) ಬಂದು, ನಂತರ ಅದಕ್ಕೆ "ಆವ್‌' ಆದೇಶ ಬಂದು ಅಸಾವ್‌ 
*ಇಸ್‌..ಈತ್‌ ಎಂದಾಗುತ್ತದೆ. ಆಗ “ಇಟ ರಟ” ಎಂಬ ಸೂತ್ರದಿಂದ "ಇ' ಕಾರ 
"ಈ' ಕಾರಗಳ ಮಧ್ಯದಲ್ಲಿರುವ "ಸ "ಸ್‌' ಕಾರಕ್ಕೆ ಲೋಪ ಬಂದು ನಂತರ "ಇ' ಕಾರ 
“ಈ' ಕಾರಗಳಿಗೆ ಸವರ್ಣದಿರ್ಫವಾಗಿ ಅಸಾವೀತ್‌ ಎಂಬ ರೂಪವು ಸಿದ್ಧ ವಾಗುತ್ತದೆ. 

ಲುಜ್‌: 

ಪರಸ್ಥೆ ಸೈ ಪದದ ರೂಪಗಳು: ಅಸಾವೀತ್‌, ಅಸಾವಿಷ್ಟಾಮ್‌, ಅಸಾವಿಷುಃ ಅಸಾವೀಃ, 
ಅಸಾವಿಷ್ಟಮ್‌,ಅಸಾವಿಷ್ಟ ಅಸಾವಿಷಮ್‌, ಅಸಾವಿಷ್ವ ಅಸಾವಿಷ್ಯ 

ಆತ್ಮನೇ ಪದದ ರೂಪಗಳು: ಅಸೋಷ್ಟ ಅಸೋಷಾತಾಮ್‌, ಅಸೋಷತ। 


828 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅಸೋಷ್ಠಾಃ, ಅಸೋಷಾಥಾಮ್‌, ಅಸೋಡ್ಜಮ್‌। ಅಸೋಷಿ, ಅಸೋಷ್ಟಜ, ಅಸೋಷ್ಠಹಿ। 

ಲೃಜ್‌ ಪರಸ್ಥೆ ಹ ಪದದ ರೂಪಗಳು: ಅಸೋಷ್ಯತ್‌, ಅಸೋಷ್ಯತಾಮ್‌, ಅಸೋಷ್ಯನ್‌। 
ಅಸೋಷ್ಯಃ, ಅಸೋಷ್ಯತಮ್‌, ಅಸೋಷ್ಯತ। ಅಸೋಷ್ಯಮ್‌, ಅಸೋಷ್ಯಾವ, 
ಅಸೋಷ್ಯಾಮ। 

ಆತ್ಮನೇ ಪದದ ರೂಪಗಳು: ಅಸೋಷ್ಯತ, ಅಸೋಷ್ಯೇತಾಮ್‌, ಅಸೋಷ್ಯನ್ನ 
ಅಸೋಷ್ಯಥಾಃ, ಅಸೋಷ್ಯೇಥಾಮ್‌, ಅಸೋಷ್ಯಧ್ವಮ್‌। ಅಸೋಷ್ಯೇ, ಅಸೋಷ್ಯಾವಹಿ, 
ಅಸೋಷ್ಯಾಮಹಿ। 

(2) ಚಿಇಳ್‌ ಚಯನೆ (ಸಂಗ್ರಹ ಮಾಡುವುದು)-ಇಲ್ಲಿಯೂ ಇಗ್‌ ಕಾರವು ಇತ್‌ 
ಆಗಿರುವುದರಿಂದ, ಇದು ಉಭಯಪದಿಯಾಗಿದೆ. 

ವಿಶೇಷಗಳು:- ತಾಸಿ ಮತ್ತು ಸ್ಯ ಪ್ರತ್ಯಯಗಳು ಅನಿಟ್‌ ಆಗಿವೆ. ಆದರೆ ಥಲ್‌ 
ನಲ್ಲಿ ವೇಟ್‌ ಆಗಿದೆ. ಅನ್ಯ "ಲ'ಕಾರವಾದ “ಲಿಟ್‌' ನಲ್ಲಿ "ಸೇಟ್‌' ಆಗುತ್ತದೆ. ಇದರ 
ರೂಪವು "ಸು' ಧಾತುವಿನ ರೂಪಗಳಂತೆ ಇರುತ್ತವೆ. ಆದರೆ ಈ ಧಾತುವಿನಲ್ಲಿ 
ಲುಜ್‌ “ಲ'ಕಾರದಲ್ಲಿ ಇಟ್‌ ಆಗಮವು ಬರುವುದಿಲ್ಲ. 

ಅಟ್‌: 

ಪರಸೆ ಕ ಪದದ ರೂಪಗಳು: ಚಿನೋತಿ, ಚಿನುತಃ, ಚಿನ್ನನ್ನಿ ಚಿನೋಷಿ, ಚಿನುಥಃ, 
ಚಿನುಥ। ಚಿನೋಮಿ, ಚಿನುವಃ/ಚಿನಃ, ಚಿನುವಃ/ಚಿನ್ನಃ। 

ಆತ್ಮನೇ ಪದದ ರೂಪಗಳು: ಚಿನುತೇ, ಚಿನ್ಹಾತೇ, ಚಿನ್ವತೇ। ಚಿನುಷೇ, 
ಚಿನ್ವಾಥೇ, ಚಿನುದ್ದೇ। ಚಿನ್ಹೇ, ಚಿನುವಹೇ/ಚಿನ್ಹಹೇ, ಚಿನುಮಹೇ/ಚಿನ್ಮಹೇ। 

(ವ್ಯೈಕಲ್ತಕವಾಗಿ ಕುತ್ತವನ್ನು ವಿಧಿಸುವ ಸೂತ್ರ) 

ಅಟ್‌: ಸೂತ್ರ- 648. ವಿಭಾಷಾ ಜೇಃ (7.3.58) 

ವೃತ್ತಿ- ಅಭ್ಯಾಸಾತ್‌ ಪರಸ್ಯ ಕುತ್ವಂ ವಾ ಸ್ಯಾತ್‌ ಸನಿ ಲಿಟಿ ಚ। ಚಿಕಾಯ, 
ಚಿಚಾಯ। ಚಿಕ್ಕೇ, ಚಿಚೆ £! ಅಚೈಷೀತ್‌! ಅಜೇಷ್ಟ 

3. ಸೃಷ್‌ - ಆಚ್ಛಾದನೇ। ಸೃಣೋತಿ, ಸ್ಮೃಣುತೇ। 

ಅ.ವೃ:- “ಚಜೋಃ ಕುಫಿಣ್ಯತೋಃ” ಎಂಬ ಸೂತ್ರದಿಂದ ಕು ಎಂಬ ಪದವು 
“ಅಭ್ಯಾಸಾಚ್ಹ” ಎಂಬ ಸೂತ್ರದಿಂದ ಅಭ್ಯಾಸಾತ್‌ ಎಂಬ ಪದವು ಮತ್ತು 
“ಸಂಲ್ಲಿಟೋರ್ಜೇಃ” ಎಂಬ ಸೂತ್ರದಿಂದ ಸಂಲ್ಲಿಟೋಃ ಎಂಬ ಪದವು ಅನುವೃತ್ತ 
ವಾಗುತ್ತದೆ. 

ಅರ್ಥ:- ಅಭ್ಯಾಸಕ್ಕಿಂತ ಪರದಲ್ಲಿ ಇರುವ ಜಿಇಗ್‌ ಧಾತುವಿಗೆ ವೈಕಲ್ಲಿಕವಾಗಿ 
ಕುತ್ವವು ಬರುತ್ತದೆ- ಸನ್‌ ಅಥವಾ ಲಿಟ್‌ ಪರದಲ್ಲಿ ಇದ್ದಾಗ. 


ಲಿಟ್‌; ಈ "ಲ'ಕಾರದಲ್ಲಿ ದ್ವಿತ್ನ ಮೊದಲಾದ ಕಾರ್ಯಗಳಾದ ಮೇಲೆ ಪ್ರಕೃತ 
ಸೂತ್ರದಿಂದ ಅಭ್ಯಾಸಕ್ಕಿಂತ ಪರದಲ್ಲಿ ಇರುವ "ಚ್‌' ಕಾರಕ್ಕೆ ಕುತ್ಸವು ಆಗಿ ವೃದ್ಧಿ 


ಸ್ವಾದಿ ಗಣ 829 


ಬಂದು ಯಣ್‌ ಆದೇಶ ಮಾಡಿದ ಮೇಲೆ ರೂಪವು ಸಿದ್ಧಸುತ್ತದೆ. 

ಕುತ್ವ ಮಾಡಿದ ಪಕ್ಷದಲ್ಲಿ ಬರುವ ರೂಪಗಳು: ಚಿಕಾಯ, ಚಿಕ್ಕತುಃ, ಚಿಕ್ಕುಃ 
ಚಿಕಯಿಥ/ಚಿಕೇಥ, ಚಿಕ್ಕಥುಃ, ಚಿಕ್ಕ ಚಿಕಾಯ/ಚಿಕಯ, ಚಿಕ್ಕಿವ, ಚಿಕ್ಕಿಮ! 

ಕುತ್ವ ಬಾರದಪಕ್ಷದಲ್ಲಿ ಬರುವ ರೂಪಗಳು:-ಚಿಚಾಯ, ಚಿಚ್ಕತುಃ, ಚಿಚ್ಚುಃ। ಚಿಚಯಿಥ/ 
ಚಿಜೇಥ, ಚಿಚ್ಯಥುಃ, ಚಿಚ್ಛ ಚಿಚಾಯ/ಚಿಚಯ, ಚಿಚೈವ, ಚಿಜ್ಯೆಮ। 

ಆತ್ಮನೇ ಪದದ ರೂಪಗಳು:-ಯಣ್‌ ಸಂಧಿಯಾದ ಮೇಲೆ ಕುತ್ವ ಬರುವ ಪಕ್ಷದಲ್ಲಿ- 
ರೂಪಗಳು: ಚಿಕ್ಕೇ, ಚಿಕ್ಯಾತೇ, ಚಿಕ್ಕಿರೇ। ಚಿಕ್ಕಿಷೇ, ಚಿಕ್ಕಾಥೇ, ಚಿಕ್ಕಿಡ್ದೇ/ಚಿಕ್ಕಿದ್ದೇ! ಚಿಕ್ಕೇ, 
ಚಿಕ್ಕಿವಹೇ, ಚಿಕ್ಕಿಮಹೇ। 

ಕುತ್ವ ಬಾರದ ಪಕ್ಷದಲ್ಲಿ ರೂಪಗಳು: ಚಿಚ್ಛೇ, ಚಿಚ್ಯಾತೇ, ಚಿಚೈರೆ! ಚಿಚ್ಯಿಷೇ, 
ಚಿಚ್ಯಾಥೇ, ಚಿಚೈಡ್ಡೇ/ಚಿಚದ್ದೇ, ಚಿಚ್ಯೇ, ಚಿಚೈವಹೇ, ಚಿಚ್ಛಮಹೇ। 

ಲುಟ್‌: ಆರ್ಧ ಧಾತುಕವಾಗಿರುವುದರಿಂದ ಇಲ್ಲಿ ಗುಣವು ಬರುತ್ತದೆ. 

ಪರಸ್ಥೆ ಹೃ ಪದದ ರೂಪಗಳು: ಚೇತಾ, ಚೇತಾರೌ, ಚೇತಾರಃ ಚೇತಾಸಿ, ಚೇತಾಸ್ಥಃ, 
ಚೇತಾಸ್ಸ ಚೇತಾಸ್ಕಿ ಚೇತಾಸಃ, ಚೇತಾಸ್ಮಃ। 

ಆತ್ಮನೇ ಪದದ ರೂಪಗಳು: ಚೇತಾ, ಚೇತಾರೌ, ಜೇತಾರಃ। ಚೇತಾಸೇ, ಚೇತಾಸಾಥೇ, 
ಚೇತಾದ್ವೇ। ಚೇತಾಹೇ, ಚೇತಾಸ್ವಹೇ, ಚೇತಾಸ್ಮಹೇ। 

ಲೃಟ್‌ : ಪರಸ್ಥೆ ಹಕ ಪದದ ರೂಪಗಳು: ಜೇಷ್ಠತಿ, ಚೇಷ್ಯತಃ, ಚೇಷ್ಠನ್ತಿ ಚೇಷ್ಯಸಿ, 
ಚೇಷ್ಕಥಃ ಚೇಷ್ಯಥ। ಚೇಷ್ಯಾಮಿ, ಚೇಷ್ಯಾವಃ, ಚೇಷ್ಯಾಮಃ। | 

ಆತ್ಮನೇ ಪದದ ರೂಪಗಳು: ಚೇಷೃತೇ, ಚೇಷ್ಕೇತೇ, ಚೇಷ್ಠನ್ವೇ। ಚೇಷ್ಠಸೇ, ಚೇಷ್ಕೇಥೇ, 
ಚೇಷ್ಯದ್ದೇ। ಚೇಷ್ಯೇ, ಚೇಷ್ಯಾವಹೇ, ಚೇಷ್ಯಾಮಹೇ। 

ಲೋಟ್‌: ಪರಸ್ನೆ ಹ ಪದದ ರೂಪಗಳು: ಚಿನೋತು/ಚಿನುತಾತ್‌, ಚಿನುತಾಮ್‌, 
ಚಿನ್ನನ್ನು। ಚಿನು/ಚಿನುತಾತ್‌, ಚಿನುತಮ್‌, ಚಿನುತ। ಚಿನವಾನಿ, ಚಿನವಾವ, ಚಿನುವಾಮ। 

ಆತ್ಮನೇ ಪದದ ರೂಪಗಳು: ಚಿನುತಾಮ್‌, ಚಿನ್ಹಾವಾತಾಮ್‌, ಚಿನ್ನತಾಮ್‌। ಚಿನುಷ್ಟ, 
ಚಿನ್ನಾಥಾಮ್‌, ಚಿನುದ್ವಮ್‌। ಚಿನವೈ, ಚಿನವಾವಹೈ, ಚಿನವಾಮಹೈ। 

ಲಜ್‌: ಪರಸ್ಮೈ ಪದದ ರೂಪಗಳು: ಅಚಿನೋತ್‌, ಅಚಿನುತಾಮ್‌, ಅಚಿನ್ವನ್‌। 
ಅಚಿನೋಃ, ಅಚಿನುತಮ್‌, ಅಚಿನುತ। ಅಚಿನವಮ್‌, ಅಚಿನುವ/ಅಚಿನ್ವ, ಅಚಿನುಮ/ 
ಅಚಿನ್ಶ 

ಆತ್ಮನೇ ಪದದ ರೂಪಗಳು: ಅಚಿನುತ, ಅಚಿನ್ಹಾತಾಮ್‌, ಅಚಿನ್ಹತ। ಅಚಿನುಥಾಃ, 
ಅಚಿನ್ಹಾಥಾಮ್‌,ಅಚಿನುದ್ದಮ್‌। ಅಚಿನ್ವಿ, ಅಚಿನ್ಹಹಿ/ಅಚಿನುವಹಿ,ಅಚಿನ್ಮಹಿ/ಅಚಿನುಮಹಿ। 

ವಿಧಿಲಿಜ್‌: ಪರಸ್ಕೈಪದದ ರೂಪಗಳು: ಚಿನುಯಾತ್‌, ಚಿನುಯಾತಾಮ್‌, ಚಿನುಯುಃ 
ಚೆನುಯಾಃ ಚಿನುಯಾತಮ್‌, ಚಿನುಯಾತ। ಚಿನುಯಾಮ್‌, ಚಿನುಯಾವ, ಚಿನುಯಾಮ 

ಆತ್ಮನೇ ಪದದ ರೂಪಗಳು: ಚಿನ್ಹೀತ, ಚಿನ್ವೀಯಾತಾಮ್‌, ಚಿನ್ವೀರನ್‌। ಚಿನ್ಹೀಥಾಃ, 


830 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಚಿನ್ವ್ಹೀಯಾಥಾಮ್‌, ಚಿನ್ವೀಧ್ವಮ್‌। ಚಿನ್ನೀಯ, ಚಿನ್ವೀವಹಿ, ಚಿನ್ವೀಮಹಿ। | 
ಆಶೀರ್ಲಿಂಗ್‌: “ಅಕೃತ್‌ ಸಾರ್ವಧಾತುಕಯೊಃ ದೀರ್ಫಃ” ಎ೦ಬ ಸೂತ್ರದಿಂದ 
ದೀರ್ಫ ಬಂದ ಮೇಲೆ ಈ ಕೆಳಗಿನ ರೂಪಗಳು ಬರುತ್ತವೆ. 

ಪರಸ್ಥೆ ಹೈ ಪದದ ರೂಪಗಳು:- ಚೀಯಾತ್‌, ಚೀಯಾಸ್ತಾಮ್‌, ಚೀಯಾಸುಃ 
ಚೀಯಾಃ, ಚೀಯಾಸ್ತಮ್‌, ಚೀಯಾಸ್ತ! ಚೀಯಾಸಮ್‌, ಚೀಯಾಸ್ವ, ಚೀಯಾಸ್ಟ 

ಆತ್ಮನೇ ಪದ: ಸಿಯುಟ್‌ ಮತ್ತು ಸ್‌ ಕಾರಗಳು ಲೋಪವಾದ ಮೇಲೆ ಈ 
ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಚೇಷೀಷ್ಟ, ಚೇಷೀಯಾಸ್ತಾಮ್‌, ಚೇಷೀರನ್‌। ಚೇಷೀಷ್ಠಾಃ, 
ಚೇಷೀಯಾಸ್ಥಾಮ್‌, ಚೇಷೀಡ್ದಮ್‌। ಚೇಷೀಯ, ಚೇಷೀವಹಿ, ಚೇಷೀಮಹಿ। 

ಲುಜ್‌: ಪರಸ್ಕೈ ಪದದ ರೂಪಗಳು: ಅಚೈಷೀತ್‌, ಅಚೈಷ್ಟಾಮ್‌, ಅಚೈಷುಃ। 
ಅಚೈಷೀಃ, ಅಚೈಷ್ಟಮ್‌, ಅಚೈಷ್ಟು ಅಚೈಷಮ್‌, ಅಚೈಷ್ಟ ಅಚೈಷ್ಟು 

ಆತ್ಮನೇ ಪದದ ರೂಪಗಳು: ಅಚೇಷ್ಟ ಅಚೇಷಾತಾಮ್‌, ಅಚೇಷತ। ಅಜೇಷ್ಠಾಃ, 
ಅಜೇಷಾಥಾಮ್‌, ಅಚೇಡ್ದಮ್‌। ಅಚೇಷಿ, ಅಜೇಷ್ಟಹ, ಅಚೇಷಹಿ। 

ಲೃಜ್‌: ಪರಸ್ಥೆ ಓಲ ಪದದ ರೂಪಗಳು: ಅಜೇಷ್ಯತ್‌, ಅಚೇಷ್ಯತಾಮ್‌, ಅಜೇಷ್ಯನ್‌। 
ಅಚೇಷ್ಯಃ, ಅಜೇಷ್ಯತಮ್‌, ಅಚೇಷ್ಯತ। ಅಚೇಷ್ಯಮ್‌, ಅಚೇಷ್ಯಾವ, ಅಜಚೇಷ್ಯಾಮ। 

ಆತ್ಮನೇ ಪದದ ರೂಪಗಳು: ಅಚೇಷ್ಯತ, ಅಚೇಷ್ಕೇತಾಮ್‌, ಅಚೇಷ್ಯನ್ನ ಅಚೇಷ್ಯಥಾಃ, 
 ಅಚೇಷ್ಕೇಥಾಮ್‌, ಅಚೇಷ್ಕಧ್ವಮ್‌। ಅಚೇಷ್ಯೇ, ಅಚೇಷ್ಯಾವಹಿ, ಅಚೇಷ್ಯಾಮಹಿ। 

(3) ಸ್ಪಷ್‌-ಆಚ್ಛಾದನೆ (ಮುಚ್ಚುವುದು) 

ಈ ಪ್ರಕೃತ ಧಾತುವು ಇತ್‌ ಆಗಿದೆ. ಆದ್ದರಿಂದ ಉಭಯಪದಿ ಯಾಗಿರುತ್ತದೆ, 
ಮತ್ತು "ಊದ್ಯದನ್ನೈಃ' ಎಂಬ ಶ್ಲೋಕ ಸಂಗ್ರಹದಲ್ಲಿ ಇದು ಅನಿಟ್‌ ಆಗಿ 
ಪರಿಗಣತವಾಗಿದೆ. ಕ್ರಾದಿ ನಿಯಮದಿಂದ ಇಟ್‌ ಆಗುತ್ತದೆ. ಆದರೆ ಇದು 
“ಯದನ್‌'ವಾಗಿರುವುದರಿಂದ ಥಲ್‌ ಪ್ರತ್ಯಯ ಬಂದಾಗ ಭಾರದ್ವಾಜ ನಿಯಮದಿಂದ 
ವೈಕಲ್ಪಿಕ ರೂಪವನ್ನು ಹೊಂದುವುದಿಲ್ಲ. ಇದರಲ್ಲಿ "ಸ್ತ್ರ? ಮಾತ್ರ ಉಳಿಯುತ್ತದೆ. 

ಲಟ್‌: ಪರಸ್ಥೆ ಕೃ ಪದದ ರೂಪಗಳು: ಸ ಣೋತಿ, ಸಣುತಃ, ಸ ನಿ ಸ ಣೋಷಿ, 
ಸಣುಥಃ, ಸಣುಥ। ಸಣೋಮಿ, ಸಖಯಪ/ಸ ೧, ಸುಮ ಣಂ 
Ar AS AS) eS ಷೆ” ಯ ಲ 

ಆತ್ಮನೇ ಪದದ ರೂಪಗಳು: ಸ ಣುತೇ, ಸಣಾತೇ, ಸಣತೇ। ಸ ಣುಷೇ, ಸಣ್ಣಾಥೇ, 
ಸ ಣುದ್ದೇ। ಸಣ್ಣೇ, ಸ ುವಹೇ]ಸೆ ಣಹೇ ್ಣಿ ಮಹೇಸ ಣಜೀ। ಸಾ 
ಮ್ರ ಎದ ಎಲ AS a) ಮ್ರ) ಕ 

(ಅಭ್ಯಾಸದ ಶರ್‌ ಪೂರ್ವ ಖಯ್‌ ವರ್ಣಗಳನ್ನು ಉಳಸಿ, ಉಳದ ಹಲ್‌ 
ವರ್ಣಗಳಗೆ ಲೋಪ ವಿಧಿಸುವ ಸೂತ್ರ) 
ಸೂತ್ರ- 649. ಶರ್ಪೂರ್ವಾಃ ಖಯಃ (7.4.61) 
ವೃತ್ತಿ-ಅಭ್ಯಾಸಸ್ಯ ಶರ್ಪೂರ್ವಾಃ ಖಯಃ ಶಿಷ್ಕನ್ನೇ ಅನ್ಯೇ ಹಲಃ ಲುಪ್ಯನ್ನೇ। ತಸ್ತಾರ। 


ಸ್ವಾದಿ ಗಣ 831 


ತಸ್ತರತುಃ ತಸ್ತರುಃ ತಸ್ತರೇ। (498) ಗುಣೋರ್ತೀತಿ ಗುಣಃ ಸರ್ಯಾತ್‌। 


ಅ.ವೃ:- “ಹಲಾದಿಃ ಶೇಷ” ಎಂಬ ಸೂತ್ರದಿಂದ ಶೇಷ ಶಬ್ಧವನ್ನು ಬಹುವಚನದಲ್ಲಿ 
ಶೇಷಾಃ ಎಂದು ವಿಪರಿಣಾಮಗೊಳಿಸಿ ಅನುವೃತ್ತಿ ಮಾಡಲಾಗಿದೆ. “ಅತ್ರ 
ಲೋಪೋ್ದಭ್ಯಾಸ್ಯಃ” ಎಂಬ ಸೂತ್ರದಿಂದ ಅಭ್ಯಾಸಸ್ಯ ಎಂಬ ಪದವು ಅನುವೃತ್ತಿ 
ಮಾಡಲಾಗಿದೆ. 

ಅರ್ಥ:- ಯಾವ ಅಭ್ಯಾಸದಲ್ಲಿ ಪೂರ್ವದಲ್ಲಿ "ಶರ್‌' ವರ್ಣವಿರುತ್ತದೋ ಆ 
ಅಭ್ಯಾಸದಲ್ಲಿಖಯ್‌ ವರ್ಣವು ಮಾತ್ರ ಉಳಿಯುತ್ತದೆ. ಉಳಿದ ಹಲ್‌ ವರ್ಣಗಳು 
ಲೋಪವಾಗುತ್ತವೆ. (ಈ ಸೂತ್ರವು “ಹಲಾದಿಃ ಶೇಷಃ” ಎಂಬ ಸೂತ್ರಕ್ಕೆ ಬಾಧಕವಾಗಿದೆ). 

ಲಿಟ್‌;- ಉದಾ: - ತಸ್ತಾರ- ಪ್ರಥಮಪುರುಷ ಏಕವಚನದಲ್ಲಿ "ಸ್ನ' ಧಾತುವಿನ 
ಮೇಲೆ “ಲಿಟ್‌' ಆದೇಶವಾದ "ತಿಪ್‌ (ತಿ)' ಬಂದು, ಅದಕ್ಕೆ ಅಭಿನವ ಆಖ್ಯಾತ 
ಪ್ರತ್ಯಯವಾದ ಣಲ್‌ (ಅ) ಬಂದು, ಧಾತುವಿಗೆ ದ್ವಿತ್ವ ಬಂದ ಮೇಲೆ ಸ್ತ್ರ + ಸ್ತ್ರ + ಅ 
ಎಂದು ಇರುತ್ತದೆ. “ಉರತ್‌” ಎಂಬ ಸೂತ್ರದಿಂದ ಅಭ್ಯಾಸದ "ಯ' ಕಾರಕ್ಕೆ "ಅರ್‌' 
ಆದೇಶ ಬಂದು ಸ್ಪರ್‌*ಸ್ನ*ಅ ಎಂದು ಇರುತ್ತದೆ. “ಹಲಾದಿಃ ಶೇಷಃ” ಎಂಬ 
ಸೂತ್ರದಿಂದ ಪೂರ್ವದಲ್ಲಿರುವ "ಸ್‌' ಕಾರವು ಉಳಿದು ಅಂತ್ಯದಲ್ಲಿರುವ "ತ್‌, ರ್‌'ಗಳಿಗೆ 
ಲೋಪ ಬರಬೇಕಾಗಿತ್ತು. ಆದರೆ ಪೂರ್ವದಲ್ಲಿ ಇರುವ "ಸ್‌' ಕಾರವು ಶರ್‌ 
ವರ್ಣವಾಗಿರುವುದರಿ೦ದ ಅದರ ಪರದಲ್ಲಿ ಖಯ್‌ ಪ್ರತ್ಯಾಹಾರಾನ್ವರ್ಗತ "ತ್‌' ಕಾರವು 
ಇರುವುದರಿಂದ ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿ೦ದ "ತ್‌' ಕಾರ ಮಾತ್ರ ಉಳಿಯುತ್ತದೆ. 
ಉಳಿದ ಹಲ್‌ ವರ್ಣಗಳು ಸ್‌ ಮತ್ತು ರ್‌ ವರ್ಣಗಳು ಲೋಪವಾಗುತ್ತವೆ. ಆಗ 
ತಸ. ಅ ಎಂದು ಇರುತ್ತದೆ. “ಯತಶ್ಚ ಸಂಯೋಗಾದೇರ್ಗುಣಃ” ಎಂಬ ಸೂತ್ರದಿಂದ 
"ಯ' ಕಾರಕ್ಕೆ ಗುಣ(ಅರ್‌) ಬಂದು “ಆತ ಉಪಧಾಯಾಃ” ಎಂಬ ಸೂತ್ರದಿಂದ 
ವೃದ್ಧಿ ಬಂದು, ತಸ್ತಾರ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ತಸ್ತರತುಃ-ಪ್ರಥಮಪುರುಷ ದ್ವಿವಚನದಲ್ಲಿ “ಸ್ಮೃ' ಧಾತುವಿನ ನಂತರ 
ಲಿಡಾದೇಶವಾದ "ತಸ್‌' ಬಂದು ಅದಕ್ಕೆ ಅಭಿನವ ಆಖ್ಯಾತಪ್ರತ್ಯಯವಾದ ಅತುಸ್‌ 
ಬಂದು ಧಾತುವಿಗೆ ದ್ವಿತ್ವವಾದಮೇಲೆ ಸೃ*ಸ್ಕೃ*ಅ ಎಂದಿದ್ದಾಗ ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು ತ*ಸ್ತೃ*ಅತುಸ್‌ ಎಂದಿದ್ದಾಗ ಅನಭ್ಯಸ್ತ ರೂಪದಲ್ಲಿರುವ "ಬ' 
ಕಾರಕ್ಕೆ “ಯತಶ್ಚ ಸಂಯೋಗಾದೇರ್ಗುಣಳ” ಎಂಬ ಸೂತ್ರದಿಂದ ಗುಣ(ಅರ್‌) ಬಂದು, 
ತ4ತರ್‌ಅತುಸ್‌ ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ಸ-ವಿಸರ್ಗಗಳಿಂದ ತಸ್ತರತುಃ ಎಂದು 
ರೂಪವಾಗುತ್ತದೆ. 

ಉದಾ- ತಸ್ತರುಃ - ಪ್ರಥಮಪುರುಷ ಬಹುವಚನದಲ್ಲಿ ಸ್ಮೃ* ಉಸ್‌ ಎಂದಿದ್ದಾಗ 


ಹಿ೦ದಿನಂತೆಯೇ ಪ್ರಕ್ರಿಯೇ ನಡೆದು ತಸ್ತರುಃ ಎಂದು ರೂಪವು ಸಿದ್ಧವಾಗುತ್ತದೆ. 
(ಗುಣವು ಎಲ್ಲಡೆಯಲ್ಲಿಯೂ ಇರುತ್ತದೆ. ಆದರೆ ಣಿತ್‌ನ್ನು ಬಿಟ್ಟು ಬೇರೆಕಡೆ ಎಲ್ಲಿಯೂ 
ವೃದ್ಧಿಯಾಗುವುದಿಲ್ಲ. 


ಆತ್ಮನೇಪದದಲ್ಲೂ ಇದೇ ರೀತಿ ಪ್ರಕ್ರಿಯೆ ಇರುತ್ತದೆ. 


832 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪರಸೆ ಹೈ ಪದದ ರೂಪಗಳು: ತಸ್ತಾರ, ತಸ್ತರತುಃ, ತಸ್ತರುಃ॥ ತಸ್ಪರ್ಥ, ತಸ್ಥರಥುಃ, 
ತಸ್ತರ। ತಸ್ತಾರ/ತಸ್ತರ, ತಸ್ತರಿವ, ತಸ್ತರಿಮ। 

ಆತ್ಮನೇ ಪದದ ರೂಪಗಳು: ' ತಸ್ತರೇ, ತಸ್ತರಾತೇ, ತಸ್ತರಿರೇ। ತಸ್ತರಿಷೇ, 
ತಸ್ತರಾಥೇ,ತಸ್ತರಿಡ್ದೇ/ತಸ್ತರಿದ್ದೇ। ತಸ್ತರೇ, ತಸ್ತರಿವಹೇ, ತಸ್ತರಿಮಹೇ। 

ಲುಟ್‌: ಪರಸೆ ಹೈ ಪದದ ರೂಪಗಳು: ಸ್ಪರ್ತಾ, ಸ್ಪರ್ತಾರೌ, ಸ್ಪರ್ತಾರಃ ಸ್ಪರ್ತಾಸಿ, 
ಸ್ಪರ್ತಾಸ್ಥಃ, ಸ್ಪರ್ತಾಸ್ಥ| ಸ್ಪರ್ತಾಸ್ಕಿ ಸ್ಪರ್ತಾಸ್ಟಃ, ಸ್ಪರ್ತಾಸ್ಯಃ 

ಆತ್ಮನೇ ಪದದ ರೂಪಗಳು: ಸ್ಪರ್ತಾ, ಸ್ಪರ್ತಾರ್‌ೌ, ಸ್ಪರ್ತಾರಃ ಸ್ಪರ್ತಾಸೇ, 
ಸ್ಪರ್ತಾಸಾಥೇ, ಸ್ಪರ್ತಾದ್ವೇ। ಸ್ಪರ್ತಾಹೇ, ಸ್ಪರ್ತಾಸ್ತಹೇ ಸ್ಪರ್ತಾಸ್ಮಹೇ। 

ವಿಶೇಷ: ಈ “ಲ' ಕಾರದಲ್ಲಿ ಗುಣವು ಬರುತ್ತದೆ. 

ಲೃಟ್‌: “ಯದ್ದನೊಃ ಸ್ಕೇ” ಎಂಬ ಸೂತ್ರದಿಂದ ಇಟ್‌ ಆಗಮವು ಬಂದು ಈ 
ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. 

ಪರಸ್ಕೈಪದದ ರೂಪಗಳು: ಸ್ತರಿಷ್ಯತಿ, ಸ್ತರಿಷ್ಯತಃ, ಸ್ತರಿಷ್ಯನ್ತಿ! ಸ್ತರಿಷ್ಯಸಿ, ಸರಿಷ್ಯಥಃ, 
ಸ್ತರಿಷ್ಯಥ। ಸರಿಷ್ಯಾಮಿ, ಸರಿಷ್ಯಾವಃ, ಸ್ತರಿಷ್ಕಾಮಃ। 

ಆತ್ಮನೇ ಪದದ ರೂಪಗಳು: ಸ್ತರಿಷ್ಕತೇ, ಸ್ತರಿಷ್ಯೇತೇ, ಸ್ತರಿಷ್ಯನ್ನೇ। ಸ್ತರಿಷ್ಯಸೇ, 
ಸರಿಷ್ಕೇಥೇ, ಸರಿಷ್ಯದ್ದೇ। ಸ್ಪರಿಷ್ಯೇ, ಸ್ಪರಿಷ್ಯಾವಹೇ, ಸ್ಪರಿಷ್ಯಾಮಹೇ। 

ಲೋಟ್‌: ಪರಸೆ ೈ ಪದದ ರೂಪಗಳು:-ಸ್ನ] ಣೋತು/ಸ್ನಣುತಾತ್‌, ಸ.ಣುತಾಮ್‌, 
ಸಣನು। ಸಣು/ಸಣುತಾತ್‌, ಸಣುತಮ್‌, ಸಣುತ। ಸಣವಾನಿ, ಸಣುವಾವ, 
ಇಲದ ಎಂ "ಡು ಲ ಲ ಲ ಡಲ 
ಸ್ತ ಣುಮಾಮ। 


ಆತ್ಮನೇ ವಾ ರೂಪಗಳು: ಸೃಣುತಾಮ್‌,ಸ್ಮೃಣ್ವಾತಾಮ್‌, ಸ್ಮೃಣ್ವತಾಮ್‌। ಸ್ಮೃಣುಷ್ವ 
ಡ್‌ pe pe 

ಸಣ್ಣಾಥಾಮ್‌, ಸ್ತೃಣುದ್ದಮ್‌। ಸಣವೈ, ಸ್ತ ಾವಾವಹೈ, ಸ್ಕೃಣವಾಮಹೈ। 

ಲಜ್‌:-ಪರಸೆ ೈ ಪದದ ರೂಪಗಳು: ಅಸ ಣೋತ್‌, ಅಸಣುತಾಮ್‌, ಅಸ ಕ್ಸಿನ್‌ 

ಬ ಬ) ಬ) 
ಅಸ ಣೋಃ, ಅಸ ಣುತಮ್‌, ಅಸ ಣುತ। ಅಸ ಣವಮ್‌, ಅಸ ಣುವ/ಅಸ ಣ 
Ee) ಬ್‌ ೨ -) fr) Ars) ಅಲದ 

ಅಸ್ತೃಣು /ಅಸೃಣ್ಮ 

ಆತ್ಮನೇಪದದ ರೂಪಗಳು: ಅಸ್ತೃಣುತ, ಅಸ್ತೃಣ್ವಾತಾಮ್‌, ಅಸ್ತೃಣ್ವತ। 
ಅಸ್ಟ್ರಕುಥಾ|, ಸಣ್ನ ಸಾಮ್‌) ಅಸ್ಪೃಣುದ್ವಮ್‌। ಅಸ್ಪೃಣಿ, ಅಸೃಣುವಹಿ/ಅಸ್ಪೃಣ್ಣಹಿ, 
ಅಸ್ಪೃಣುಮಹಿ/ಅಸ್ತೃಣ್ಮಹಿ। 

ವಿ.ಲಿಜ್‌ ಪರಸೆ ಪದದ ರೂಪಗಳು: ಸ್ಯ ಣುಯಾತ್‌, ಸ್ತ ಣುಯಾತಾಮ್‌, ಸ್ತ್ಯ ಣುಯುಃ 
ಸ್ಮಣುಯಾಃ ಸಣುಯಾತಮ್‌, ಸಣುಯಾತ। ಸಣುಯಾಮ್‌, ಸಣುಯಾವ, 
೨ ಲ ಲ ಲ ಇಲ 
ಸಃ ಣುಯಾಮ 

ಆತ್ಮನೇ ಪದದ ರೂಪಗಳು: ಸಃ ಣೀತ, 


ಸ ಣ್ಷೀಯಾತಾಮ್‌, ಸಣೀರನ್‌। ಸಣೀಥಾಃ, 
ವ ಮೊ) ವ “ಬವ ಮ್ರ)ವ 
ಸ ಣ್ವೀಯಾಥಾಮ್‌, ಸ ಣ್ವೀದ್ವಮ್‌। ಸಣೀಯ 


ಕ್ವೇಯ, ಸ್ತ ಣ್ವೀವಜ, ಸ್ತ ಣ್ವೀಮಹಿ। 


ಸ್ವಾದಿ ಗಣ 833 


ಆಶಿರ್ಲಿಂಗ್‌: ಈ ಲಕಾರದ ಪರಸ್ಮೈ ಪದದಲ್ಲಿ “ಗುಣೋರ್ತಿ ಸಂಯೋಗಾದ್ಯೋಃ” 
ಎ೦ಬ ಸೂತ್ರದಿಂದ ಗುಣ ಬಂದು ಸ್ತರ್ಯಾತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
ಪರಸ್ಮೈ ಪದದ ರೂಪಗಳು: ಸ್ಮರ್ಯಾತ್‌, ಸ್ವರ್ಯಾಸ್ತಾಮ್‌, ಸ್ವರ್ಯಾಸುಃ। 
ಸ್ವರ್ಯಾಃ, ಸ್ವರ್ಯಾಸ್ತಮ್‌, ಸ್ವರ್ಯಾಸ್ತ, ಸರ್ಯಾಸಮ್‌, ಸ್ವರ್ಯಾಸ್ವ, ಸರ್ಯಾಸ್ಸ 
ಆತ್ಮನೇ ಪದದ ರೂಪಗಳನ್ನು ಮುಂದಿನ ಸೂತ್ರದಲ್ಲಿ ಹೇಳಲಾಗಿದೆ. 
ವಿಶೇಷ: ಆತ್ಮನೇ ಪದದ ರೂಪಕ್ಕಾಗಿ ಈ ಸೂತ್ರವು ಪ್ರವೃತ್ತವಾಗುತ್ತದೆ. 
(ಇಟ್‌ ಆಗಮಕ್ಕೆ ವಿಕಲ್ಪವನ್ನು ವಿಧಿಸುವ ಸೂತ್ರ) 


ಸೂತ್ರ- 65೦. ಖುತಶ್ಚ ಸಂಯೋಗಾದೇಃ(7.2.43) 

ವೃತ್ತಿ ಯದನ್ತ್ಮಾತ್‌ ಸಂಯೋಗಾದೇಃ ಪರಯೋಃ "ಲಿಜ್‌' ಸಿಜೋಃ ಇಟ್‌ 
ವಾ ಸ್ಯಾತ್‌ ತಜಿ! ಸ್ತರಿಷೀಷ್ಟ ತೃಷೀಷ್ಟ ಅಸ್ತರಿಷ್ಟ ಅಸ್ತೃತಃ ಧೂಳ್‌ ಕಂಪನೇ (4) 
ಧುನೋತಿ, ಧೂನುತೇ, ದುಧಾವ,ಸ್ಪರ್ಶೀತಿ ವೇಟ್‌ ದುಧವಿಥ, ದುದೋಥ। 

ಪ.ಛೇ:- ಯತಃ ಚ, ಸಂಯೋಗಾದೇಃ 

ಅ.ವೃ:- “ಲಿಂಗ್‌ಸಿಚಾವಾತ್ಮಮನೇಪದೇಷು” ಎಂಬ ಪೂರ್ಣ ಸೂತ್ರವು 
ಅನುವೃತ್ತವಾಗುತ್ತದೆ. “ಇಟ್‌ ಸನಿ ವಾ” ಎಂಬ ಸೂತ್ರದಿಂದ ಇಟ್‌ ಮತ್ತು ಸನಿ 
ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ: - ಸಂಯೋಗವನ್ನು ಆದಿಯಲ್ಲಿವುಳ್ಳ ಖದಂತ ಧಾತುವಿನ ಪರದಲ್ಲಿ 
ಇರುವ ಲಿಜ್‌ ಮತ್ತು "ಸಿಚ್‌' ಗಳಿಗೆ ಆತ್ಮನೇ ಪದದಲ್ಲಿ "ಇಟ್‌' ಆಗಮವು ವಿಕಲ್ಪವಾಗಿ 
ಬರುತ್ತದೆ. 

ಆತ್ಮನೇಪದ: 

ವಿಶೇಷ:- ಆಶಿರ್ಲಿಜ್‌ ಆತ್ಮನೇ ಪದದಲ್ಲಿ ಸೀಯಟ್‌ ಮೊದಲಾದವನ್ನು ಸೇರಿಸಿದ 
ಮೇಲೆ ಸ್ಪಃಸೀ*ಸ್‌4+ತ ಎಂದಿರುತ್ತದೆ. ಇದು ಅನಿಟ್‌ ಆಗಿರುವುದರಿಂದ ಇಟ್‌ 
ಆಗಮವು ಬರುವುದಿಲ್ಲ. ಆದರೆ “ಯತಶ್ಚ ಸಂಯೋಗಾದೇಃ” ಎಂಬ ಸೂತ್ರದಿಂದ 
ವಿಕಲ್ಪದಿಂದ ಇಟ್‌ ಆಗಮವು ಬಂದು ಸ4ಇ+ಸೀ4ಸ್‌+ತ ಎಂದಿರುತ್ತದೆ. "ಸ್ನ)ಗೆ 
ಸಾರ್ವಧಾತುಕ ಗುಣ ಬಂದು "ಇ' ಕಾರದ ಪರದಲ್ಲಿ ಇರುವ "ಸ್‌' ಕಾರಕ್ಕೆ ಷತ್ಚ್‌ 
ಬಂದು ಮತ್ತು "ಈ' ಕಾರಕ್ಕೆ ಪರದಲ್ಲಿ ಇರುವ ಸ್‌ ಕಾರಕ್ಕೂ ಷತ್ಥ್‌ ಬಂದು ಆ "ಷೆ 
ಕಾರಕ್ಕೆ ಪರದಲ್ಲಿರುವ "ತ್‌ ಕಾರಕ್ಕೆ “ಷ್ಟುತ್ವ' ಬಂದು ಸ್ಮರಿಷೀಷ್ಟ ಎಂದು ರೂಪವು 
ಸಿದ್ಧವಾಗುತ್ತದೆ. ಇಡಾಗಮ ಬಾರದ ಪಕ್ಷದಲ್ಲಿ “ಉಶ್ಚ” ಎಂಬ ಸೂತ್ರದಿಂದ “ಲಿಜ್‌' 
ಗೆ ಜಿತ್ವ ಬರುವುದರಿಂದ “ಕ್ವಿತಿಚ ಎಂಬ ಸೂತ್ರದಿಂದ ಗುಣಕ್ಕೆ ನಿಷೇಧ ಬಂದಿದೆ. 
ಅದ್ದರಿಂದ ಸ್ಮೃಷೀಷ್ಟ ಎಂದು ಎರಡನೇ ರೂಪವು ಸಿದ್ಧವಾಗುತ್ತದೆ. 

ಆಶೀರ್ಲಿಜ್‌: ಆತ್ಮನೇ ಪದ- ಇಟ್‌ ಬಂದ ಪಕ್ಷದಲ್ಲಿ ರೂಪಗಳು: ಸ್ತರಿಷೀಷ್ಟ, 
ಸರಿಷೀಯಾಸ್ತಾಮ್‌, ಸ್ಮರಿಷೀರನ್‌। ಸ್ತರಿಷೀಷ್ಠಾಃ, ಸ್ತರಿಷೀಯಾಸ್ಥಾಮ್‌, ಸ್ತರಿಷೀಡ್ದಮ್‌। 


ಎದಿ 


834 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸರಿಷೀಯ, ಸ್ತರಿಷೀವಹಿ, ಸ್ವರಿಷೀಮಹಿ। 

ಇಟ್‌ ಬಾರದ ಪಕ್ಷದಲ್ಲಿ ರೂಪಗಳು: ಸ್ತೃಷೀಷ್ಟ ಸ್ಪಷೀಯಾಸ್ತಾಮ್‌, ಸಷೀರನ್‌! 
ಸ್ಪೃಷೀಷ್ಟಾಃ, ಸ್ತ್ಯ ಷೀಯಾಸ್ಥಾಮ್‌, ಸ್ಮಷೀಡ್ಸಮ್‌। ಸ್ಪಷೀಯ, ಸ್ನಷೀವಹಿ, ಸ್ಮಷೀಮಹಿ। 

ಲುಜ್‌: ಪರಸ್ಥೆ ಕೈ ಪದದ ರೂಪಗಳು: ಅಸ್ತಾರ್ಷೀತ್‌, ಅಸ್ತಾರ್ಷ್ಟಾಮ್‌, ಅಸ್ತಾರ್ಷುಃ। 
ಅಸ್ತಾರ್ಷೀಃ, ಅಸ್ಪಾರ್ಷ್ವಮ್‌, ಅಸ್ತಾರ್ಷ್ಟ। ಅಸ್ತಾರ್ಷಮ್‌, ಅಸ್ಪಾರ್ಷ್ವ, ಅಸ್ಪಾರ್ಷ್ನ। ಆತ್ಮನೇ 
ಪದದ ರೂಪಗಳು: (ಇಟ್‌ ಬಂದ ಪಕ್ಷ): ಅಸ್ತರಿಷ್ಟ ಅಸ್ತರಿಷಾತಾಮ್‌, ಅಸ್ತರಿಷತ। 
ಅಸ್ತರಿಷ್ಯಾಃ, ಅಸ್ತರಿಷಾಥಾಮ್‌, ಅಸ್ತರಿಡ್ವಮ್‌/ ಅಸ್ತರಿದ್ವಮ್‌, ಅಸರಿಷಿ, ಅಸ್ಪರಿಷ್ಟಹಿ, 
ಅಸ್ತರಿಷ್ಠಹಿ। 

ಆತ್ಮನೇಪದದಲ್ಲಿ ಇಟ್‌ ಬಾರದ ಪಕ್ಷದಲ್ಲಿ- ಅಸ್ತೃ*ಸ್‌.-ತ ಎಂದಿದ್ದಾಗ, “ಉಪ್ಪ” 
ಎಂಬ ಸೂತ್ರದಿಂದ ಇದು ಕಿತ್‌ ಆಗಿರುವುದರಿಂದ ಗುಣವೃದ್ಧಿಗಳು ಬರುವುದಿಲ್ಲ. 
“ಹ್ರಸ್ಪಾದಜ್ಞಾತ್‌” ಎಂಬ ಸೂತ್ರದಿಂದ ರುಲ್‌ ಪರದಲ್ಲಿ ಇದ್ದಾಗ, ಎರಡನೇ "ಸ್‌' 
ಕಾರಕ್ಕೆ ಲೋಪವು ಬಂದು ಅಸ್ತೃತ ಎಂದು ರೂಪವಾಗುತ್ತದೆ. 

ರೂಪಗಳು (ಇಟ್‌ ಬಾರದ ಪಕ್ಷ): ಅಸತ, ಅಸ್ತ; ಷಾತಾಮ್‌, ಅಸ್ತ ಷತ। ಅಸ್ತ] ಥಾಃ, 
ಅಸ್ತ ಷಾಥಾಮ್‌, ಅಸ್ತ ಧ್ವಮ್‌। ಅಸ್ತ್ಯ ಹ ಅಸ; ಷ್ಹಹಿ, ಅಸ್ತ ಷ್ಮಹಿ। 

ಲೃಜ್‌: ಪರಸ್ಥೆ ಹೃ ಪದದ ರೂಪಗಳು: ಅಸ್ತರಿಷ್ಯತ್‌, ಅಸ್ತರಿಷ್ಯತಾಮ್‌, ಅಸ್ತರಿಷ್ಯನ್‌। 
ಅಸ್ತರಿಷ್ಯಃ, ಅಸ್ತರಿಷ್ಯತಮ್‌, ಅಸ್ತರಿಷ್ಯತ। ಅಸ್ತರಿಷ್ಯಮ್‌, ಅಸ್ತರಿಷ್ಯಾವ, ಅಸ್ತರಿಷ್ಯಾಮ। 

ಆತ್ಮನೇ ಪದದ ರೂಪಗಳು: ಅಸ್ತರಿಷ್ಯತ, ಅಸ್ತರಿಷ್ಯೇತಾಮ್‌, ಅಸ್ತರಿಷ್ಯನ್ನ! 
ಅಸ್ತರಿಷ್ಯಾಃ, ಅಸ್ತರಿಷ್ಯೇಥಾಮ್‌, ಅಸ್ತರಿಷ್ಯದ್ದಮ್‌। ಅಸ್ತರಿಷ್ಯೇ, ಅಸ್ತರಿಷ್ಯಾವಹಿ, 
ಅಸ್ಪರಿಷ್ಯಾಮಹಿ। 

(4) ಧೂಜ್‌ ಕಂಪನೆ (ನಡುಗುವುದು)-ಇದರಲ್ಲಿ "ಇ*' ಕಾರವು ಇತ್‌/ 
ಲೋಪವಾಗಿ "ಧೂ' ಮಾತ್ರ ಉಳಿಯುತ್ತದೆ. ಈ ಧಾತುವು ಉಭಯಪದಿಯೂ 
ಮತ್ತು “ಸ್ವರತಿ-ಸೂತಿ-ಸೂಯತಿ ಧೂಇಗ್‌- ಊದಿತೋವಾ” ಎಂಬ ಸೂತ್ರದಿಂದ 
ವೇಟ್‌ ಆಗಿರುತ್ತದೆ. 

ಲಟ್‌;-ಪರಸ್ಥೆ ಕೈ ಪದದ ರೂಪಗಳು: ಧೂನೋತಿ, ಧೂನುತಃ, ಧೂನ್ಹನ್ತಿ ಧೂನೋಷಿ, 
ಧೂನುಥಃ, ಧೂನುಥ। ಧೂನೋಮಿ, ಧೂನುವಃ/ ಧೂನು, ಧೂನುಮಃ/ಧೂನ್ಯಃ। 

ಆತ್ಮನೇ ಪದದ ರೂಪಗಳು: ಧೂನುತೇ, ಧೂನ್ವಾತೇ, ಧೂನ್ವತೇ। ಧೂನುಷೇ, 
ಧೂನ್ವಾವಾಥೇ, ಧೂನುದ್ದೇ। ಧೂನ್ವೇ, ಧೂನುವಹೇ/ಧೂನ್ವಹೇ,ಧೂನುಮಹೇ/ಧೂನ್ಮಹೇ। 

ಲಿಟ್‌-ಪರಸ್ಕೈಪದದ "“ಲಿಟ್‌' "ಲ್‌' ಕಾರದಲ್ಲಿ ಪ್ರಥಮಪುರುಷ ಏಕವಚನದಲ್ಲಿ 
“ಧೂ' ಧಾತುವಿಗೆ ಅಭಿನವ ಆಖ್ಯಾತ ಪ್ರತ್ಯಯವಾದ “ಇಲ್‌ (ಅ)' ಬಂದಾಗ, 
ಧೂ--ಅ ಎಂದಿರುತ್ತದೆ. ಧಾತುವಿಗೆ ದ್ವಿತ್ವ ಬಂದು, ಧೂಧೂ. ಅ ಎಂದಿರುತ್ತದೆ. 
“ಅಭ್ಯಾಸೇ ಚರ್ಚ” ಎಂಬ ಸೂತ್ರದಿಂದ ಅಭ್ಯಾಸದ "ಧ್‌' ಕಾರಕ್ಕೆ "ದ್‌' ಕಾರವು 
ಬರುತ್ತದೆ. “ಹ್ರಸ್ವ” ಎಂಬ ಸೂತ್ರದಿಂದ ಅಭ್ಯಾಸದ "ಊ' ಕಾರಕ್ಕೆ ಹಸ್ತ ಬಂದು ದು 


ಸ್ವಾದಿ ಗಣ 835 


ಧೂ--ಅ ಎಂದಿರುತ್ತದೆ. “ಅಚೋಚ್ಡಿತಿ” ಎಂಬುದರಿಂದ ದೀರ್ಫ್ಥ “ಊ' ಕಾರಕ್ಕೆ 
ವೃದ್ಧಿ ಬಂದು ನಂತರ ಅವಾದೇಶ ಬಂದು ದುಧಾವ ಎಂದು ರೂಪವು ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಪ್ರಥಮಪುರುಷ ದ್ವಿ ವಚನದಲ್ಲಿ ದುಧೂ*-ಅತುಸ್‌ ಎಂದಿದ್ದಾಗ, 
“ಅಚಿ ಶ್ನುಧಾತುಭ್ರುವಾಮ್‌ ಯ್ವೋರಿಯಜುವಜ್‌ೌ” ಎಂಬ ಸೂತ್ರದಿಂದ "ಉವಜ್‌' 
ಆದೇಶ ಬಂದು ದುಧುವಥುಃ ಎಂದೂ, ಪ್ರಥಮಪುರುಷ ಬಹುವಚನದಲ್ಲಿ ದುಧೂವುಃ 
ಎಂದೂ ರೂಪಗಳಾಗುತ್ತವೆ. 

ಮಧ್ಯಮಪುರುಷ ಏಕವಚನದಲ್ಲಿ ದುಧೂ--ಥ ಎಂದಿದ್ದಾಗ, ಮತ್ತು “ಸ್ವರತಿ- 
ಸೂತಿ-ಸೂಯತಿ ಧೂಇ್‌- ಊದಿತೋವಾ” ಎಂಬ ಸೂತ್ರದಿಂದ "ಥ'ಗೆ ವಿಕಲ್ಲವಾಗಿ 
ಇಡಾಗಮ ಬರುತ್ತದೆ. ಇಡಾಗಮ ಬಂದ ಪಕ್ಷದಲ್ಲಿ ಗುಣ- ಅವಾದೇಶಗಳು ಬಂದು 
ದುಧವಿಥ, ಎಂದೂ ಇಡಾಗಮ ಬಾರದ ಪಕ್ಷದಲ್ಲಿ, ಗುಣ ಮಾತ್ರ ಬಂದು ದುಧೋಥ 
ಎಂದು ರೂಪವಾಗುತ್ತದೆ. 

ಮಧ್ಯಮಪುರುಷ ದ್ವಿವಚನ, ಬಹುವಚನಗಳಲ್ಲಿ ಮೇಲಿನಂತೆಯೇ ಪ್ರಕ್ರಿಯೆ ನಡೆದು 
ದುಧುವಥುಃ ಮತ್ತು ದುಧುವ ಎಂದು ರೂಪಗಳಾಗುತ್ತವೆ. ಉತ್ತಮಪುರುಷ 
ಏಕವಚನದಲ್ಲಿ ದುಧೂ--ಅ ಎಂದಿದ್ದಾಗ, “ಣಲುತ್ತಮೋವಾ” ಎಂಬುದರಿಂದ ಕ್ರಮವಾಗಿ 
ವೃದ್ಧಿ-ಗುಣಗಳು ಬಂದು ಧುಧಾವ/ದುಧವ ಎ೦ದು ರೂಪಗಳಾಗುತ್ತವೆ. 

ರೂಪಗಳು: ದುಧಾವ, ದುಧುವತುಃ, ದುಧುವುಃ॥ ದುಧವಿಥ/ದುಧೋಥ, 
ದುಧುವಥುಃ, ದುಧುವ। ದುಧಾವ/ದುಧವ! 

ಉದಾ- ದುಧುವಿವ, ದುಧುವಿಮ। ಉತ್ತಮಪುರುಷ ದ್ವಿವಚನ ಮತ್ತು 
ಬಹುವಚನಗಳಲ್ಲಿ ದುಧೂ4ವ ಮತ್ತು ದುಧೂ-ಮ ಎಂದಿದ್ದಾಗ, “ಸ್ಪರತಿ-ಸೂತಿ- 
ಸೂಯತಿ ಧೂಜ್‌- ಊದಿತೋವಾ” ಎಂಬ ಸೂತ್ರದಿಂದ ವಿಕಲ್ಪವಾಗಿ “ಇಟ್‌' 
ಆಗಮ ಬಂದಾಗ ಅದನ್ನು ಬಾಧಿಸಿ ನಿತ್ಯವಾಗಿ ನಿಷೇಧವನ್ನು ಮುಂದಿನ ಸೂತ್ರದಲ್ಲಿ 
ವಿಧಿಸಲಾಗುತ್ತದೆ. 

(ಉಗಸ್ತಕ್ಕೆ ಇಟ್‌ ಆಗಮವನ್ನು ನಿಷೇಧಿಸುವ ಸೂತ್ರ) 


ಸೂತ್ರ- 6೮1. ಶ್ರು ಕಃ ಕ್ಲಿತಿ (7.2.1) 
ವೃತ್ತಿ - ಶ್ರಿಇಃ ಏಕಾಚಃ ಉಗನ್ಹಾಚ್ಛ ಗಿತ್ಕಿತೋಃ ಇಣ್‌ ನ। ಪರಮಪಿ ಸರತ್ಯಾದಿ 
ವಿಕಲ್ಪಂ ಬಾಧಿತ್ವಾ ಪುರಸ್ತಾತ್‌ ಪ್ರತಿಷೇಧಕಾಣ್ಣಾರಂಭಸಾಮಥ್ಥಾತ್‌ ಅನೇನ ನಿಷೇಧೇ 
ಪ್ರಾಪ್ತೇ ಕ್ರಾದಿನಿಯಮಾತ್‌ ನಿತ್ಯಂ ಇಟ್‌। ದುಧುವಿವಃ। ದುಧುವೇ। ಅಧಾವೀತ್‌। 
ಅಧವಿಷ್ಟ ಅಧೋಷ್ಟಅಧವಿಷ್ಯತ್‌। ಅಧೋಷ್ಯತ್‌। ಅಧವಿಷ್ಯತ। ಅಧೋಷ್ಯತ। 
(16) ಇತಿ ಸ್ವಾದಯಃ || 
ಅ. ವೃ - “ಏಕಾಚ ಉಪದೇಶೇಇನುದಾತ್ತಾತ್‌” ಎಂಬ ಸೂತ್ರದಿಂದ ಏಕಾಚಃ 
ಎ೦ಬ ಪದವು ಮತ್ತು “ನೇಡ್‌ ವಶಿ ಕೃತಿ” ಎಂಬ ಸೂತ್ರದಿಂದ "ನ' ಮತ್ತು “ಇಟ್‌' 
ಎಂಬ ಪದಗಳು ಅನುವೃತ್ತವಾಗುತ್ತವೆ. ಸೂತ್ರದಲ್ಲಿ ಹೇಳಿರುವ "ಉಕಃ' ಎಂಬ 


836 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಪದವು "ಉಕ್‌' ಪ್ರತ್ಯಾಹಾರವನ್ನು ಸೂಚಿಸುತ್ತದೆ. 

ಅರ್ಥ:- ಶ್ರಿಜ್‌ ಧಾತುವಿನ ನಂತರ ಅಥವಾ ಏಕಾಚ್‌ ಆದ ಉಗನ್ತ ಧಾತುವಿನ 
ಪರದಲ್ಲಿ ಇರುವ ಗಿತ್‌ ಮತ್ತು ಕಿತ್‌ ಪ್ರತ್ಯಯಗಳಿಗೆ ಇಟ್‌ ಆಗಮವು ಬರುವುದಿಲ್ಲ. 

ಇಲ್ಲಿ “ಆರ್ಧಧಾತುಕಸ್ಕೇಡ್ವಲಾದೇಃ” ಎ೦ಬ ಸೂತ್ರವು ಇಟ್‌ ಆಗಮವನ್ನು ವಿಧಿಸುವ 
ಸಾಧಾರಣ ಸೂತ್ರವಾಗಿದೆ. “ಶ್ರ್ಯುಕಃ ಕಿತಿ” ಎಂಬ ಸೂತ್ರವು ಇದಕ್ಕೆ ನಿಷೇಧಕವಾಗಿದೆ. 
ಮತ್ತು “ಸ್ವರತಿ-ಸೂತಿ-ಸೂಯತಿ ಧೂಇ್‌್‌-ಉದಿತೋವಾ” ಎಂಬ ಸೂತ್ರದಿಂದ 
ವೈಕಲ್ಲಿಕವಾಗಿ ಇಟ್‌ ಆಗಮವನ್ನು ವಿಧಿಸಲಾಗಿದೆ. ಧೂಇ್‌ ಧಾತುವಿನ ಲಿಟ್‌ "ಲ' 
ಕಾರದ ವಸ್‌ ಪ್ರತ್ಯಯವಿದ್ದಾಗ ಮೊದಲು ನಿತ್ಯವಾಗಿ ಇಟ್‌ ಪ್ರಾಪ್ತವಾಗಿತ್ತು. ಅದನ್ನು 
ಭಾದಿಸಿ ವಿಕಲದಿಂದ ಇಟ್‌ ಪ್ರಾಪ್ತವಾಗಿದೆ. ಆದರೆ ಪ್ರಕೃತ ಸೂತ್ರದಿಂದ “ಇಟ್‌' 
ನಿಷೇಧವು ಪ್ರಾಪ್ತವಾಗಿದೆ. ಈ ರಿತಿಯಾಗಿ ಎರಡು ಸೂ ತ್ರಗಳು" ತಮ್ಮ ತಮ್ಮ ಕಾರ್ಯದಲ್ಲಿ 
ಚರಿತಾರ್ಥವಾಗಿವೆ. ಇಂತಹ ಸ್ಥಳದಲ್ಲಿ “ವಿಪ್ರ ತಿಷೇಧೇ ಪರಂ "ಕಾರ್ಯಂ" ಎಂಬ 
ಸೂತ್ರದಿಂದ ಪರಕಾರ್ಯವಾದ ಇಟ್‌ ಆಗಮದ ವಿಕಲ್ಪವಾಗಬೇಕಾಗಿತ್ತು. ಆದರೆ 
ಹಾಗೆ ಆಗದೇ ಬೇರೆಯೇ ಆಗಿದೆ. ಇಲ್ಲಿ ನಿಷೇಧಕ್ಕೆ ಪ್ರಾಧಾನ್ಯವಿದೆ ಎಂದು 
ತಿಳಿದುಕೊಳ್ಳಬೇಕು. ಇಲ್ಲಿ ವಿಕಲ್ಲಬಾರದೇ ನಿಷೇಧವೇ ಬಂದಿದೆ. ಆದರೆ ಇಲ್ಲಿಯೂ 
ಕ್ರ್ಯಾದಿ ನಿಯಮದ ಪ್ರಾಬಲ್ಯದಿಂದ ನಿತ್ಯವಾಗಿ ಇಟ್‌ ಆಗಮವು ಬರುತ್ತದೆ. 

ಲಿಟ್‌: 

ಪರಸ್ಥೆ ಸ ಪದದ ರೂಪಗಳು: ದುಧಾವ, ದುಧುವತುಃ, ದುಧುವುಃ ದುಧುವಿಥ/ 
ದುಧೋಥ, ದುಧುವಥುಃ, ದುಧುವ। ದುಧಾವ/ದುಧವ, ದುಧುವಿವ, ದುಧುವಿಮ। 

ಆತ್ಮನೇ ಪದದ ರೂಪಗಳು: ದುಧುವೇ, ದುಧುವಾತೇ, ದುಧುವಿರೇ। ದುಧುವಿಷೇ, 
ದುಧುವಾಥೇ, ದುಧುವಿಡ್ಡೇ/ದುಧುವಿದ್ದೇ। ದುಧುವೇ, ದುಧುವಿವಹೇ, ದುಧುವಿಮಹೇ। 

ಲುಟ್‌: 


ಪರಸ್ಥೆ ಕಲ ಪದದ ಇಟ್‌ ಆಗಮ ಬಂದ ಪಕ್ಷದಲ್ಲಿ ರೂಪಗಳು: ಧವಿತಾ, ಧವಿತಾರ್‌, 
ಧವಿತಾರಃ ಧವಿತಾಸಿ, ಧವಿತಾಸ್ಥಃ, ಧವಿತಾಸ್ಥ ಧವಿತಾಸ್ಕಿ ಧವಿತಾಸಃ, ಧವಿತಾಸ್ಮಃ। 
ಪರಸೆ ಹೃ ಪದದ ಇಟ್‌ ಬಾರದ ಪಕ್ಷದಲ್ಲಿ-ರೂಪಗಳು: ಧೋತಾ, ಧೋತಾರ್‌, 
ಧೋತಾರಃ ಧೋತಾಸಿ, ಧೊತಾಸ್ಮಃ, ಧೋತಾಸ್ಥ ಧೋತಾಸ್ಮಿ ಧೋತಾಸ್ತಃ, ಧೊತಾಸ್ಮಃ। 
ಆತ್ಮನೇ ಪದ ಇಟ್‌ ಬಂದ ಪಕ್ಷದಲ್ಲಿ ರೂಪಗಳು: ಧವಿತಾ, ಧವಿತಾರೌ, ಧವಿತಾರಃ। 
ಧವಿತಾಸೇ, ಧವಿತಾಸಾಥೇ, ಧವಿತಾದ್ವೇ। ಧವಿತಾಹೇ, ಧವಿತಾಸ್ವಹೇ ಧವಿತಾಸ್ಮಹೇ। 
ಇಟ್‌ ಬಾರದ ಪಕ್ಷದ ರೂಪಗಳು: ಧೋತಾ, ಧೋತಾರೌ, ಧೋತಾರಃ ಧೋತಾಸೇ, 
ಧೊತಾಸಾಥೇ, ಧೋತಾದ್ವೇ। ಧೋತಾಹೇ, ಧೋತಾಸ್ವಹೇ, ಧೊತಾಸ್ಮಹೇ। 
ಲೋಟ್‌:-ಪರಸ್ಕೈ ಪದದ ರೂಪಗಳು: ಧೂನೊತು/ಧೂನುತಾತ್‌, ಧೂನುತಾಮ್‌, 


ಧೂನ್ವನ್ನು: ಧೂನು/ಧೂನುತಾತ್‌, ಧೂನುತಮ್‌, ಧೂನುತ ಧೂನವಾನಿ, ಧೂನವಾವ, 
ಧೂನವಾಮ। 


ಸ್ಜಾದಿ ಗಣ 837 


ಆತ್ಮನೇ ಪದದ ರೂಪಗಳು: ಧೂನುತಾಮ್‌, ಧೂನ್‌ವಾತಾಮ್‌, ಧೂನ್ಮತಾಮ್‌। 
ಧೂನುಷ್ಟ ಧೂನ್ವಾಥಾಮ್‌, ಧೂನುಧ್ಧಮ್‌। ಧೂನವೈ, ಧೂನವಾವಹೈ, ಧೂನವಾಮಹ್ಯೆ! 

ಲೃಟ್‌ ಲಕಾರ: ಪರಸ್ಥೆ ಹಲ ಪದದ ಇಟ್‌ ಬಂದ ಪಕ್ಷದಲ್ಲಿ ರೂಪಗಳು:- ಧವಿಷ್ಯತಿ, 
ಧವಿಷ್ಯತಃ, ಧವಿಷ್ಯನ್ನಿ ಧವಿಷ್ಯಸಿ, ಧವಿಷ್ಯಥಃ, ಧವಿಷ್ಯಥ। ಧವಿಷ್ಯಾಮಿ, ಧವಿಷ್ಯಾವಃ, 
ಧವಿಷ್ಯಾಮಃ 

ಪರಸ್ಮೈ ಪದದ ಇಟ್‌ ಬಾರದ ಪಕ್ಷದಲ್ಲಿ ರೂಪಗಳು:- ಧೋಷ್ಯತಿ, ಧೋಷ್ಯತಃ, 
ಧೋಷನ್ನಿ। ಧೋಷ್ಯಸಿ, ಧೋಷ್ಯಥಃ, ಧೋಷ್ಯಥ। ಧೋಷ್ಯಾಮಿ, ಧೋಷ್ಯಾವಃ, 
ಧೋಷ್ಯಾಮಃ 

ಆತ್ಮನೇ ಪದದ ರೂಪಗಳು:- 

ಇಟ್‌ ಬಂದ ಪಕ್ಷದಲ್ಲಿ ರೂಪಗಳು: ಧವಿಷ್ಯತೇ, ಧವಿಷ್ಯೇತೇ, ಧವಿಷ್ಠನ್ನೇ। ಧವಿಷ್ಯಸೇ, 
ಧವಿಷ್ಯೇಥೇ, ಧವಿಷ್ಯದ್ದೇ। ಧವಿಷ್ಯೇ, ಧವಿಷ್ಯಾವಹೇ, ಧವಿಷ್ಯಾಮಹೇ। 

ಇಟ್‌ ಬಾರದ ಪಕ್ಷ ರೂಪಗಳು: ಧೋಷ್ಠತೇ, ಧೋಷ್ಯೇತೇ, ಧೋಷ್ಠನ್ನೇ। ಧೋಷ್ಠಸೇ, 
ಧೋಷ್ಯೇಥೇ, ಧೋಷ್ಠದ್ದೇ। ಧೋಷ್ಯೇ, ಧೋಷ್ಯವಹೇ, ಧೋಷ್ಯಾಮಹೇ। 

ಲಜ್‌: 

ಪರಸ್ತೆ ಸೈ ಪದದ ರೂಪಗಳು: ಅಧೂನೋತ್‌, ಅಧೂನುತಾಮ್‌, ಅಧೂನ್ವನ್‌। 
ಅಧೂನೋಃ, ಅಧೂನುತಮ್‌, ಅಧೂನುತ। ಅಧೂನವಮ್‌, ಅಧೂನುವ/ಅಧೂನ್ವ, 
ಅಧೂನುಮ/ಅಧೂನ್ಮ 

ಆತ್ಮನೇ ಪದದ ರೂಪಗಳು: ಅಧೂನುತ, ಅಧೂನ್ವಾತಾಮ್‌,ಅಧೂನ್ವತ। 
ಅಧೂನುಥಾಃ, ಅಧೂನ್ವಾಥಾಮ್‌, ಅಧೂನುದ್ದಮ್‌। ಅಧೂನ್ವಿ, ಅಧೂನುವಹಿ/ 
ಅಧೂನ್ವಹ, ಅಧೂನುಮಹಿ/ಅಧೂನ್ಮಹಿ। 

ವಿ. ಲಿಜ್‌: ಪರಸ್ಥೆ ಕ ಪದದ ರೂಪಗಳು: ಧೂನುಯಾತ್‌, ಧೂನುಯಾತಾಮ್‌, 
ಧೂನುಯುಃ ಧೂನುಯಾಃ, ಧೂನುಯಾತಮ್‌, ಧೂನುಯಾತ। ಧೂನುಯಾಮ್‌, 
ಧೂನುಯಾವ, ಧೂನುಯಾಮ। 

ಆತ್ಮನೇ ಪದದ ರೂಪಗಳು: ಧೂನ್ವೀತ, ಧೂನ್ವೀಯಾತಾಮ್‌, ಧೂನ್ವೀರನ್‌। 
ಧೂನ್ಸೀಥಾಃ, ಧೂನ್ವೀಯಾಥಾಮ್‌, ಧೂನ್ವೀದ್ವಮ್‌ ಧೂನ್ವೀಯ, ಧುನ್ಹೀವಹಿ, ಧುನ್ನೀಮಹಿ। 

ಲೋಟ್‌: ಪರಸ್ಥೆ ಸ ಪದದರೂಪಗಳು: ಧೂನೋತು/ಧೂನುತಾತ್‌, ಧೂನುತಾಮ್‌, 
ಧೂನ್ಸನ್ನು ಧೂನು/ಧೂನುತಾತ್‌, ಧೂನುತಮ್‌, ಧೂನುತ। ಧೂನವಾನಿ, ಧೂನವಾವ, 
ಧೂನವಾಮ। 

ಆತ್ಮನೇಪದದ ರೂಪಗಳು: ಧೂನುತಾಮ್‌, ಧೂನ್ವಾತಾಮ್‌, ಧೂನ್ವತಾಮ್‌। 
ಧೂನುಷ್ಟ ಧೂನ್ವಾಥಾಮ್‌, ಧೂನುದ್ದಮ್‌। ಧೂನವೈ, ಧೂನವಾವಹೈ, ಧೂನವಾಮಹೈೆ! 

ಲಜ್‌: ಪರಸ ಪದದ ರೂಪಗಳು: ಅಧೂನೋತ್‌, ಅಧೂನುತಾಮ್‌, ಅಧೂನ್ವನ್‌। 


838 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅಧೂನೋಃ, ಅಧೂನುತಮ್‌, ಅಧೂನುತ। ಅಧೂನವಮ್‌, ಅಧೂನುವ/ಅಧೂನ್ವ, 
ಅಧೂನುಮ/ ಅಧೂನ್ಸ। 

ಆತ್ಮನೇಪದ ರೂಪಗಳು: ಅಧೂನುತ, ಅಧೂನ್ವಾತಾಮ್‌, ಅಧೂನ್ವತ। ಅಧೂನುಥಾಃ, 
ಅಧೂನ್ವಾಥಾಮ್‌, ಅಧೂನುಧ್ಧಮ್‌। ಅಧೂನ್ವಿ, ಅಧೂನುವಹ/ಅಧೂನ್ವಹ, 
ಅಧೂನುಮಹಿ, ಅಧೂನ್ಮಹಿ। 

ವಿಧಿಲಿಜ್‌: ಪರಸ್ಥೆ ಹೈ ಪದದ ರೂಪಗಳು: ಧೂನುಯಾತ್‌, ಧೂನುಯಾತಾಮ್‌, 
ಧೂನುಯುಃ ಧೂನುಯಾಃ, ಧೂನುಯಾತಮ್‌, ಧೂನುಯಾತ। ಧೂನುಯಾಮ್‌, 
ಧೂನುಯಾವ, ಧೂನುಯಾಮ। 


ಆತ್ಮನೇಪ ದದ ರೂಪಗಳು: ಧೂನ್ವೀತ, ಧೂನ್ಹೀಯಾತಾಮ್‌, ಧೂರನ್ವೀರನ್‌। 
ಧೂನ್ವೀಥಾಃ, ಧೂನ್ವೀಯಾಥಾಮ್‌, ಧೂನ್ವೀದ್ವಮ್‌: ಧೂ ಧೂನ್ವೀಯ, ಧೂನ್ವೀವಹಿ, 
ಧೂನ್ನೀಮಹಿ। 

ಆಶೀರ್ಲಿಂಗ್‌: ಪರಸ ೈ ಪದದ ರೂಪಗಳು: ಧೂಯಾತ್‌, ಧೂಯಾಸ್ತಾಮ್‌, 
ಧೂಯಾಸುಃ ಧೂಯಾಃ ಧೂಯಾಸ್ತಮ್‌, ಧೂಯಾಸ್ತ ಧೂಯಾಸಮ್‌, ಧೂಯಾಸ್ವ 
ಧೂಯಾಸ್ಮ 

ಆತ್ಮನೇ ಪದದಲ್ಲಿ ಇಟ್‌ ಬಂದ ಪಕ್ಷದಲ್ಲಿ ರೂಪಗಳು: ಧಾವಿಷೀಷ್ಟ, 
ಧಾವಿಷೀಯಾಸ್ತಾಮ್‌, ಧಾವಿಷೀರನ್‌। ಧಾವಿಷೀಷಾ ಕಿ, ಧಾವಿಷೀಯಾಸ್ಥಾಮ್‌, 
ಧಾವಿಷೀಡ್ಲಮ್‌/ಧಾವಿಷೀದ್ದಮ್‌। ಧಾವಿಷೀಯ, ಧಾವಿಷೀವಹಿ, ಧಾವಿಷೀಮಹಿ। 

ಇಟ್‌ ಬಾರದ ಪಕ್ಷದಲ್ಲಿ ರೂಪಗಳು: ಧೋಷೀಷ್ಟ, ಧೋಷೀಯಾಸ್ತಾಮ್‌, 
ಧೋಷೀರನ್‌। ಧೋಷೀಷ್ಟಾಃ, ಧೋಷೀಯಾಸ್ಥಾಮ್‌, ಧೋಷೀಡ್ಸಮ್‌ /ಧೂಷೀಧ್ದಮ್‌। 
ಧೋಷೀಯ, ಧೋಷೀವಹಿ, ಧೋಷಿಮಹಿ। 

ಲುಜ್‌:- ಪರಸ್ಮೈ ಪದದಲ್ಲಿ “ಸ್ವರತಿ-ಸೂತಿ-ಸೂಯತಿ ಧೂಇಗ್‌-ಉದಿತೋವಾ?” 
ಎಂಬ ಸೂತ್ರದಿಂದ * ಸಿಚ್‌'ಗೆ ನಿಟ್‌ ವಿಕಲ್ಪವಿರುವುದಿಲ್ಲ.“ಸ್ತು-ಸು-ಧೂಇಗ್‌ಭ್ಯಃ 
ಪರಸ್ಕೈಪದೇಷು” ಎಂಬ ಸೂತ್ರದಿಂದ ನಿತ್ಯವಾಗಿ ಇಟ್‌ ಬಂದು ಅಧಾವೀತ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಪರಸ್ಕೈ ಪದ ಇಟ್‌ ಬಂದ ಪಕ್ಷದಲ್ಲಿ ರೂಪಗಳು: ಅಧಾವೀತ್‌, ಅಧಾವಿಷ್ಟಾಮ್‌, 
ಅಧಾವಿಷುಃ। ಅಧಾವೀಃ, ಅಧಾವಿಷ್ಟಮ್‌, ಅಧಾವಿಷ್ಟ ಅಧಾವಿಷಮ್‌, ಅಧಾವಿಷ್ವ, 
ಅಧಾವಿಷ್ಠ 

ಆತ್ಮನೇ ಪದದಲ್ಲಿ "ಸಿಚ್‌'ಗೆ ವಿಕಲ್ಪದಿ೦ದ ಇಟ್‌ ಬರುತ್ತದೆ. ಇಡಾಗಮ ಬಂದರೆ 
ಗುಣಾವಾದೇಶಗಳು ಬರುತ್ತವೆ. ಇಲ್ಲದಿದ್ದರೆ ಈ ಆದೇಶಗಳು ಇರುವುದಿಲ್ಲ. 

ಇಟ್‌ ಬಂದ ಪಕ್ಷದಲ್ಲಿ ರೂಪಗಳು: ಅಧವಿಷ್ಟ ಅಧವಿಷಾತಾಮ್‌, ಅಧವಿಷತ। 
ಅಧವಿಷ್ಯಾಃ, ಅಧವಿಷಾಥಾಮ್‌, ಅಧವಿಡ್ಡಮ್‌/ಅಧವಿದ್ದಮ್‌। ಅಧವಿಷಿ, ಅಧವಿಷ್ಠಹಿ, 
ಅಧವಿಷ್ಮಹಿ। 


ಸ್ವಾದಿ ಗಣ 839 


ಇಟ್‌ ಬಾರದ ಪಕ್ಷದಲ್ಲಿ ರೂಪಗಳು: ಅಧೊಷ್ಟ ಅಧೊಷಾತಾಮ್‌, ಅಧೊಷತ। 
ಅಧೋಷ್ಠಾಃ, ಅಧೋಷಾಥಾಮ್‌, ಅಧೋಷಡ್ಡಮ್‌/ಅಧೋಷದ್ದಮ್‌। ಅಧೋಷಿ, 
ಅಧೋಷ್ಟಹಿ, ಅಧೋಷ್ಠಹಿ। 

ಲೃಜ್‌:ಪರಸ್ಕೈ ಪದ ಇಟ್‌ ಬಂದ ಪಕ್ಷದಲ್ಲಿ ರೂಪಗಳು: ಅಧವಿಷ್ಯತ್‌, 
ಅಧವಿಷ್ಯತಾಮ್‌, ಅಧವಿಷ್ಯನ್‌। ಅಧಿಎಿಷ್ಯಃ, ಅಧವಿಷ್ಯತಮ್‌, ಅಧವಿಷ್ಯತ। ಅಧವಿಷ್ಯಮ್‌, 
ಅಧವಿಷ್ಯಾವ, ಅಧವಿಷ್ಯಾಮ। 

ಇಟ್‌ ಬಾರದ ಪಕ್ಷದಲ್ಲಿ ರೂಪಗಳು: ಅಧೋಷ್ಕತ್‌, ಅಧೋಷ್ಯತಾಮ್‌, ಅಧೋಷ್ಕನ್‌। 
ಅಧೋಷ್ಯಃ, ಅಧೋಷ್ಯತಮ್‌, ಅಧೋಷ್ಯತ। ಅಧೋಷ್ಯಮ್‌, ಅಧೋಷ್ಯಾವ, 
ಅಧೋಷ್ಯಾಮ। 

ಆತ್ಮನೇ ಪದ ಇಟ್‌ ಬಂದ ಪಕ್ಷದಲ್ಲಿ ರೂಪಗಳು: ಅಧವಿಷ್ಯತ, ಅಧವಿಷ್ಯೇತಾಮ್‌, 
ಅಧವಿಷ್ಯನ್ತ ಅಧವಿಷ್ಯಥಾಃ, ಅಧವಿಷ್ಯೇಥಾಮ್‌, ಅಧವಿಷ್ಯಧ್ವಮ್‌। ಅಧವಿಷ್ಯೇ, 
ಅಧವಿಷ್ಯಾವಹಿ, ಅಧವಿಷ್ಯಾಮಹಿ। 

ಇಟ್‌ ಬಾರದ ಪಕ್ಷದಲ್ಲಿ ರೂಪಗಳು: ಅಧೋಷ್ಠತ, ಅಧೋಷ್ಯೇತಾಮ್‌, ಅಧೋಷ್ಠನ್ನ 
ಅಧೋಷ್ಠಥಾಃ, ಅಧೋಷ್ಠ್ಕೇಥಾಮ್‌, ಅಧೋಷ್ಯದ್ದಮ್‌। ಅಧೋಷ್ಯೇ, ಅಧೋಷ್ಯಾವಹಿ, 
ಅಧೋಷ್ಯಾಮಹಿ। 

ಇಲ್ಲಗೆ ಸ್ವಾದಿ (16) ಪ್ರಕರಣ ಮುಗಿಯಿತು 


ಪ್ರಕರಣ 17: ಅಥ ತುದಾದಯಃ (6ನೇ ಗಣ) 


ತುದಾದಿ ಗಣದಲ್ಲಿ 156 ಧಾತುಗಳು ಇವೆ. ಅವುಗಳಲ್ಲಿ ವರದರಾಜರು 45 
ಧಾತುಗಳನ್ನು ರೂಪಸಿದ್ಧಿಗಾಗಿ ಆರಿಸಿಕೊಂಡಿರುವರು. 

1. ಉಭಯಪದಿ ಧಾತುಗಳು(10)- 1. ತುದ (ಕಷ್ಟಪಡಿಸುವದು), 2. 
ಣುದ(ಪ್ರೇರೇಪಿಸುವದು), 3. ಭ್ರಸ್ತ (ಅಡಿಗೆ ಮಾಡುವದು), 4. ಕೃಷ(ಉಳುವದು), 
5. ಮಿಲ(ಸೇರುವದು), 6. ಮುಚ್‌ಲೃ(ತ್ಯಜಿಸುವದು), 7. ಲುಪ್‌ಲೃ 
(ಲೋಪಗೊಳಿಸುವದು), 8. ವಿದ್‌ಲೃ(ಹೊಂದುವದು), 9. ಷಿಚ(ಸಿ೦ಪಡಿಸುವದು), 
10. ಲಿಪ (ವೃದ್ಧಿ ಹೊಂದುವದು), 

2. ಪರಸ್ಕೈಪದಿ ಧಾತುಗಳು-(31)- 11. ಕೃತೀ(ಕಡಿಯುವದು), 12. ಖದ 
(ಖೇದಗೊಳಿಸುವದು), 13. ಪಿಶ (ವಿಭಾಗಮಾಡುವದು), 14. ಓವ್ರಶ್ವು (ಛೇದಿಸುವದು), 
15. ವ್ಯಚ (ಮೋಸಗೊಳಿಸುವದು), 16. ಉಳಛಿ (ಒಂದೊಂದು ಕಾಳಾಗಿ ಆರಿಸುವದು), 
17. ಯಚ್ಛ(ಇಂದ್ರಿಯಗಳ ಬಲ ನಷ್ಟವಾಗುವದು ಅಥವಾ ಕಠಿಣ ಅಥವಾ 
ದೃಢವಾಗುವದು), 18.ಉಜ್ಜ (ತ್ಯಜಿಸುವದು), 19. ಲುಭ (ಮೋಹಗೊಳಿಸುವದು), 
20. ತೃಪ(ತೃಪ್ತಿಗೊಳಿಸುವದು), 21. ತೃಮ್ಛ(ತೃಪ್ತಿಗೊಳಿಸುವದು), 22, 
ಮೃಢ(ಸುಖಪಡಿಸುವದು), 23. ಪೃಢ (ಸುಖಪಡಿಸುವದು) 24. ಶುನ (ಗತ್ಯರ್ಥ 
(ಹೋಗುವದು), 25. ಇಷು(ಇಚ್ಛಿಸುವದು), 26. ಕುಟ(ಮೋಸಗೊಳಿಸುವದು), 
27. ಪುಟ( ಆಲಿಜ್ಲೆಸುವದು), 28. ಸ್ಫುಟ(ಅರಳುವದು), 29. ಸ್ಫುರ, 30. ಸ್ಫುಲ 
(ಸ್ಫುರಿಸುವದು) 31. ನು(ಸ್ತುತಿಸುವದು), 32. ಟುಮಸ್ಟೋ (ಶುದ್ಧವಾಗುವದು), 
33. ರುಜೋ (ಭಂಗಗೊಳಿಸುವದು), 34. ಭುಜೋ (ಮೋಸಗೊಳಿಸುವದು), 35. 
ವಿಶ (ಪ್ರವೇಶಿಸುವದು), 36. ಮೃಶ(ಸ್ಪರ್ಶಿಸುವದು), 37. ಷದ್‌ಲ್ಕ (ಬಟ್ಟೆಶೀಳುವದು), 
8. ಶದ್‌ಲ್ಕ (ಹಾಳಾಗುವದು), 39. ಕೃ(ಎಸೆಯುವದು), 40. ಗ್ಯ (ನುಂಗುವದು), 
41. ಪ್ರಚ್ಛ (ತಿಳಿದುಕೊಳ್ಳುವ ಇಚ್ಛೆ), 

3.ಆತ್ಮನೇ ಪದಿ ಧಾತುಗಳು-42. ಮೃಜ್‌ (ಸಾಯುವದು), 43. ಪೃಜ್ನ್‌ 
(ವ್ಯಾಯಾಮ ಮಾಡುವದು), 44. ಜುಷೀ (ಪ್ರೀತಿ ಮತ್ತು ಸೇವಿಸುವದು), 45. 
ಓವಿಜಿ (ಭಯಪಡುವದು ಮತ್ತು ಕಂಪಿಸುವದು), ಧಾತು 1 ತುದ ವ್ಯಥನೇ। 

(ಶ-ವಿಕರಣವನ್ನು ವಿಧಿಸುವ ಸೂತ್ರ) 
ಸೂತ್ರ- 6೮2.  ತುದಾದಿಭ್ಯಃ ಶಃ (3.1.77) 

ವೃತ್ತಿ - ಶಪೋಪವಾದಃ । ತುದತಿ, ತುದತೇ। ತುತೋದ। ತುತೋದಿಥಃ। ತುತುದೇ। 
ತೋತ್ತಾ ಅತೌತ್ಲೀತ್‌, ಅತುತ್ತ। 2. ನುದ್‌ ಪ್ರೇರಣೇ। ನುದತಿ, ನುದತೇ। ನುನೋದ! 
ನೋತ್ಸಾ। 

3. ಭ್ರಸ್ಟ ಪಾಕೇ! ಗ್ರಹಿಜ್ಯೇತಿ (634) ಸಮ್ಮಸಾರಣಮ್‌। ಸಸ್ಯ ಶುತ್ತೇನ ಶಃ, ಶಸ್ಯ 


ಚವ 
೦ ಇ 
ಜಶ್ತ್ವೇನ ಜಃ ಭೃಜ್ಜತಿ, ಭೃಜ್ಜತೇ। 


ತುದಾದಿ ಗಣ 841 


ಅ.ವ್ಯ.-“ಕರ್ತರಿ ಶಪ್‌” ಎಂಬ ಸೂತ್ರದಿಂದ "ಕರ್ತರಿ' ಎಂಬ ಪದವೂ, 
“ಸಾರ್ವಧಾತುಕೇ ಯಕ್‌” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ-ಕರ್ತ್ರರ್ಥದಲ್ಲಿ, ಆಗುವ ಸಾರ್ವಧಾತುಕ ಸಂಜ್ಞೆಯುಳ್ಳ ಪ್ರತ್ಯಯವು 
ಪರದಲ್ಲಿದ್ದಾಗ, “ತುದಾದಿ' ಧಾತುಗಳ ನಂತರ "ಶಪ್‌ (ಅ)' ಪತ್ಯಯವನ್ನು ಬಾಧಿಸಿ 
"ಶ (ಅ)' ಎಂಬ ವಿಕರಣ ಪ್ರತ್ಯಯವು ಬರುತ್ತದೆ. "ಶ' ದಲ್ಲಿ "ಅ' ಕಾರಮಾತ್ರ 
ಉಳಿಯುತ್ತದೆ. ಇದು "ಶಿತ್‌' ಆಗಿರುವುದರಿಂದ ಇದಕ್ಕೂ "ಸಾರ್ವಧಾತುಕ' ಸಂಜ್ಞೆ 
ಬರುತ್ತದೆ. “ಶಪ್‌' "ಪಿತ್‌' ಆಗಿದೆ, ಆದರೆ "ಶ' "ಪಿತ್‌' ಆಗಿ ಇಲ್ಲ. 

ಉದಾ 1. ತುದ ವ್ಯಥನೇ (ದುಃಖವನ್ನು ಕೊಡುವದು, ನೋಯಿಸುವದು,): 
“ತುದ್‌' ಧಾತುವಿನಲ್ಲಿ ಸ್ವರಿತ "ಅ' ಕಾರಕ್ಕೆ "ಇತ್‌' ಸಂಜ್ಞೆ ಇರೋಣದ್ದರಿಂದ “ಸ್ವರಿತ 
ಜಿತಃ ಕರ್ತಭಿಪ್ರಾಯೇ ಕ್ರಿಯಾಫಲೇ” ಎಂಬ ಸೂತ್ರದಿಂದ ಇದು ಉಭಯಪದಿ 
ಆಗಿರುತ್ತದೆ. “ಏಕಾಚ ಉಪದೇಶೇಇನುದಾತ್ತಾತ್‌” ಎಂಬ ಸೂತ್ರದಿಂದ “ಇಟ್‌' 
ನಿಷೇಧವಾಗುವುದರಿಂದ “ಅನಿಟ್‌' ಆಗಿಯೂ ಇದೆ. ಆದರೆ "ಲಿಟ್‌' ನಲ್ಲಿ ಇದು 
“ಸೇಟ್‌' ಆಗುತ್ತದೆ. 

ವಿಶೇಷ: ಭ್ವಾದಿ ಗಣದಲ್ಲಿ ಸಾರ್ವಧಾತುಕ "ಲ್‌' ಕಾರಗಳಲ್ಲಿ (ಲಟ್‌, ಲಜ್‌, 
ಲಿಜ್‌, ಲೋಟ್‌ ಗಳಲ್ಲಿ)ಧಾತುಗಳ ನಂತರ “ಶಪ್‌(ಅ)' ವಿಕರಣ ಪ್ರತ್ಯಯ ಬರುತ್ತದೆ. 
ಈ ವಿಕರಣ ಪ್ರತ್ಯಯ ಬ೦ದಾಗ, ಪೂರ್ವದಲ್ಲಿರುವ ಧಾತುಗಳಲ್ಲಿ ಗುಣ-ವೃದ್ಧಿಗಳು 
ಬರುತ್ತವೆ. 

ಉದಾ- ಭೂ--ಅ--ತಿ ಎಂಬಲ್ಲಿ "ಊ' ಕಾರಕ್ಕೆ ಗುಣ ಬಂದು ಭೋ4ಅ-ತಿ 
ಎಂದಾಗುತ್ತದೆ. ನಂತರ ವಾನ್ತಾ(ಅವ್‌)ದೇಶ ಸಂಧಿಯಿಂದ ಭವ್‌4ಅ4ತಿ-ಭವತಿ 
ಎಂದಾಗುತ್ತದೆ.ಆದರೆ “ತುದಾದಿ' ಗಣದಲ್ಲಿ ಸಾರ್ವಧಾತುಕ "ಲ್‌' ಕಾರಗಳಲ್ಲಿ, "ಶಪ್‌' 
ನ್ನು ಬಾಧಿಸಿ "ಶ(ಅ)' ವಿಕರಣ ಪ್ರತ್ಯಯವು ನಿತ್ಯವಾಗಿ ಬರುತ್ತದೆ. ಆದ್ದರಿಂದ ಇಲ್ಲಿ 
ಪೂರ್ವದಲ್ಲಿರುವ ಧಾತುವಿಗೆ ಗುಣ-ವೃದ್ಧಿಗಳು ಬರುವುದಿಲ್ಲ. 

ಉದಾ- ತುದ್‌4+ಅ-+ತಿ=-ತುದತಿ (ಪ. ಪ), ತುದ್‌+ಅ4+ತೇ=ತುದತೇ (ಆ. ಪ) 
ಇಲ್ಲಿ ಗುಣ ವೃದ್ಧಿಗಳು ಬರಲಿಲ್ಲ. 

ಲಟ್‌: ಉದಾ- ತುದತಿ: "ತುದ್‌' ಶಬ್ದದ ನಂತರ ಲಾದೇಶವಾದ “ತಿಪ್‌' ಬಂದು 
ಸಾರ್ವಧಾತುಕ ಸಂಜ್ಞೆ ಬ೦ದಾಗ, "ಶಪ್‌' ಪ್ರಾಪ್ತವಾಗುತ್ತದೆ. ಅದನ್ನು ಬಾಧಿಸಿ ಪ್ರಕೃತ 
ಸೂತ್ರದಿಂದ "ಶ್‌(ಅ)' ಬಂದು ತುದ್‌. ಅತ ತಿ-ತುದತಿ ಎಂದು ರೂಪ ಸಿದ್ಧಿಯಾಗುತ್ತದೆ. 
ಇಲ್ಲಿ "ಶ(ಅ)' ಪ್ರತ್ಯಯವು “ಅಪಿತ್‌' ಸಾರ್ವಧಾತುಕ ಆಗಿರುವುದರಿಂದ 
“ಸಾರ್ವಧಾತುಕಮಪಿತ್‌” ಎ೦ಬ ಸೂತ್ರದಿಂದ “ಜೆದ್ವದ್ಭಾವವಾಗುವುದರಿಂದ 
“ತುದ್‌'ನಲ್ಲಿರುವ ಉ' ಕಾರಕ್ಕೆ “ಪುಗನ್ನ ಲಘೂಪದಸ್ಯ ಚ” ಎಂಬ ಸೂತ್ರದಿಂದ 
ಪ್ರಾಪ್ತವಾದ ಲಘೂಪದಗುಣಕ್ಕೆ “ಕ್ವಿತಿ ಚ” ಎಂಬ ಸೂತ್ರದಿಂದ ನಿಷೇಧವು ಬಂದಿದೆ 
ಎಂದು ತಿಳಿಯಬೇಕು. 


842 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲಟ್‌: ಪರಸ್ಕೈಪದದಲ್ಲಿ-ತುದತಿ, ತುದತಃ, ತುದನ್ನಿ! ತುದಸಿ, ತುದಥಃ, ತುದಥ। 
ತುದಾಮಿ, ತುದಾವಃ, ತುದಾಮಃ। 

ಆತ್ಮನೇ ಪದದಲ್ಲಿ-ತುದತೇ, 'ತುದೇತೇ, ತುದನ್ನೇ। ತುದಸೇ, ತುದೇಥೇ, 
ತುದದ್ದೇತುದೇ, ತುದಾವಹೇ, ತುದಾಮಹೇ। 

ಲಿಟ್‌: "ಲಿಟ್‌' ನಲ್ಲಿ ಲಾದೇಶಕ್ಕೆ "ತಿಪ್‌' ಬಂದು, ಮತ್ತೆ ಅದಕ್ಕೆ "ಇಲ್‌(ಅ)' 
ಆದೇಶ, ಧಾತು ದ್ವಿತ್ವ ಹಲಾದಿಶೇಷ, ಲಘೂಪಧಗುಣಗಳು ಬಂದು ಕೆಳಗಿನಂತೆ 
“ಲಿಟ್‌' ರೂಪಗಳು ಸಿದ್ಧವಾಗುತ್ತವೆ. ಪರಸ್ಕೈಪದದಲ್ಲಿ- ತುತೋದ, ತುತುದತುಃ, 
ತುತುದುಃ ತುತೋದಿಥ, ತುತುದಥುಃ, ತುತುದ। ತುತೋದ, ತುತುದಿವ, ತುತುದಿಮ। 

ಆತ್ಮನೇ ಪದದಲ್ಲಿ- ತುತುದೇ, ತುತುದಾತೇ, ತುತುದಿರೆ। ತುತುದಿಷೇ, ತುತುದಾಥೇ, 
ತುತುದಿದ್ದೇ। ತುತುದೇ, ತುತುದಿವಹೇ, ತುತುದಿಮಹೇ। 

ಲುಟ್‌: ಮಧ್ಯಮ ಪುರುಷ ಏಕವಚನದಲ್ಲಿ ತುದ್‌4ತಾಸಿ ಎಂದಿದ್ದಾಗ, “ತಾಸಿ' 
ಯಲ್ಲಿ ಇರುವ “ತ್‌' ಕಾರವು ಪರದಲ್ಲಿದ್ದಾಗ, “ತುದ್‌' ನಲ್ಲಿರುವ "ದ್‌' ಕಾರಕ್ಕೆ “ಖರಿ 
ಚ” ಎಂಬ ಸೂತ್ರದಿಂದ ಚರ್ತ್ವ(ತ್‌) ಬರುತ್ತದೆ. 

ಪರಸ್ಕೈಪದದಲ್ಲಿ - ತೋತ್ತಾ, ತೋತ್ತಾರೌ, ತೋತ್ತಾರಃ ತೋತ್ತಾಸಿ, ತೋತ್ತಾಸ್ಥಃ, 
ತೋತ್ತಾಸ್ಟ ತೋತ್ತಾಸ್ಕಿ ತೋತ್ತಾಸ್ಟಃ, ತೋತ್ತಾಸ್ಮಃ। 

ಆತ್ಮನೇ ಪದದಲ್ಲಿ- ತೋತ್ತಾ, ತೋತ್ತಾರೌ, ತೋತ್ತಾರ॥ ತೋತ್ತಾಸೇ, ತೋತ್ತಾಸಾಥೇ, 
ತೋತ್ತಾದ್ವೇ। ತೋತ್ತಾಹೇ, ತೋತ್ತಾಸ್ಟಹೇ, ತೋತ್ತಾಸ್ಮಹೇ। 

ಲೃಟ್‌: ಪರಸ್ಕೈಪದದಲ್ಲಿ - ತೋತ್ಸ್ಯತಿ, ತೋತ್ಸ್ಯತಃ, ತೋತ್ಸ್ಯನಿ। ತೋತ್ಸ್ಯಸಿ, 
ತೋತ್ಸ ಥಿ ತೋತ್ಸ Fol ತೋತ್ಸಾ ತಮಿ. ತೋತ್ಸಾ ವಃ ತೋತ್ಸಾ ಮಃ 

ಆತ್ಮನೇ ಪದದಲ್ಲಿ-ತೋತ್ಸ್ಯತೇ, ತೋತ್ಸ್ಯೇತೆ, ತೋತ್ಸ್ಯನ್ನೇ। ತೋತ್ಸ್ಯಸೇ, 
ತೋತ್ಸೆ (ಥೇ, ತೋತ್ಸ ಡೇ ತೋತ್ಸೆ ಕೆ ತೋತ್ಪಾ ಕವಹೇ, ತೋತ್ಸಾ ಕಮಹೇ। 

ಲೋಟ್‌: ಪರಸ್ಕೈಪದದಲ್ಲಿ - ತುದತು/ತುದತಾತ್‌, ತುದತಾಮ್‌, ತುದನ್ನು। 
ತುದ/ತುದತಾತ್‌, ತುದತಮ್‌, ತುದತ। ತುದಾನಿ, ತುದಾವ, ತುದಾಮ। 

ಆತ್ಮನೇ ಪದದಲ್ಲಿ -ತುದತಾಮ್‌, ತುದೇತಾಮ್‌, ತುದನ್ನಾಮ್‌ತುದಸ್ವ, ತುದೇಥಾಮ್‌, 
ತುದದ್ದಮ್‌। ತುದೈ, ತುದಾವಹೈ, ತುದಾಮಹ್ಯೆ! 

ಲಜ್‌: ಪರಸ್ಮೈಪದದಲ್ಲಿ-ಅತುದತ್‌, ಅತುದತಾಮ್‌, ಅತುದನ್‌। ಅತುದಃ, 
ಅತುದತಮ್‌, ಅತುದತ। ಅತುದಮ್‌, ಅತುದಾವ, ಅತುದಾಮ। 

ಆತ್ಮನೇ ಪದದಲ್ಲಿ-ಅತುದತ, ಅತುದೇತಾಮ್‌, ಅತುದನ್ನ। ಅತುದಥಾಃ, 
ಅತುದೇಥಾಮ್‌, ಅತುದದ್ದಮ್‌। ಅತುದೇ, ಅತುದಾವಹಿ, ಅತುದಾಮಹಿ। 


ವಿ. ಲಿಜ್‌: ಪರಸ್ಕೈಪದದಲ್ಲಿ - ತುದೇತ್‌, ತುದೇತಾಮ್‌, ತುದೇಯುಃ ತುದೇಃ, 
ತುದೇತಮ್‌, ತುದೇತ। ತುದೇಯಮ್‌, ತುದೇವ, ತುದೇಮ। 


ತುದಾದಿ ಗಣ 843 


ಆತ್ಮನೇ ಪದದಲ್ಲಿ -ತುದೇತ, ತುದೇಯಾತಾಮ್‌, ತುದೇರನ್‌। ತುದೇಥಾಃ, 
ತುದೇಯಾಥಾಮ್‌, ತುದೇದ್ವಮ್‌। ತುದೇಯ, ತುದೇವಹಿ, ತುದೇಮಹಿ। 

ಆ. ಲಿಜ್‌: ಪರಸ್ಥೆ ಓೈಪದದಲ್ಲಿ - ತುದ್ಯಾತ್‌, ತುದ್ಯಾಸ್ತಾಮ್‌, ತುದ್ಯಾಸುಃ ತುದ್ಯಾಃ, 
ತುದ್ಯಾಸ್ತಮ್‌, ತುದ್ಯಾಸ್ತ ತುದ್ಯಾಸಮ್‌, ತುದ್ಯಾಸ್ವ, ತುದ್ಯಾಸ್ಮ 

ಆತ್ಮನೇ ಪದದಲ್ಲಿ -ತುತ್ಲೀಷ್ಟ ತುತ್ತೀಯಾಸ್ತಾಮ್‌, ತುತ್ನೀರನ್‌। ತುತ್ಲೀಷ್ಠಾಃ, 
ತುತ್ತೀಯಾಸ್ಥಾಮ್‌, ತುತ್ತೀದ್ವಮ್‌। ತುತ್ತೀಯ, ತುತ್ತೀವಹಿ, ತುತ್ತೀಮಹ। 

ಲುಜ್‌: ಉದಾ- ಅತೌತ್ತೀತ್‌: ತುದ್‌ ಧಾತುವಿನಮೇಲೆ "ಲುಜ್‌' “ಲ್‌' ಕಾರವು 
ಬಂದು, ನಂತರ ಅಡಾಗಮ ಬಂದಮೆಲೆ “ತಿಪ್‌' ಆದೇಶ ಬಂದು 'ಜ್ಲೆ'ಗೆ "ಸಿಚ್‌ 
(ಇ)'ಆದೇಶ ಬಂದು ಸಿಚ್‌ನಲ್ಲಿಯ "ಇ' ಕಾರಕ್ಕೆ ಲೋಪ ಬಂದು, ಅತುದ್‌+ಸತ್‌ 
ಎಂದಿರುತ್ತದೆ. “ಅಸ್ತಿ ಸಿಜೋಪಪೃಕ್ತೇ” ಎಂಬ ಸೂತ್ರದಿಂದ "ಈಟ್‌(ಈ)' ಆಗಮ 
ಬಂದು, ಅತುದ್‌*ಸ್‌.-ಈ--ತ್‌ ಎಂದಾಗುತ್ತದೆ. “ವದ-ವ್ರಜ ಹಲನ್ತಸ್ಯಾಚಃ” ಎಂಬ 
ಸೂತ್ರದಿಂದ “ತುದ್‌' ನಲ್ಲಿರುವ “ಉ' ಕಾರಕ್ಕೆ: ವೃದ್ಧಿಯ ಬಂದು ಅಫೌದ್‌4ಸ್‌ *ಈತ್‌ 
ಎಂದಿರುತ್ತದೆ. "ದ್‌' ಕಾರಕ್ಕೆ ಕೈ ಚರ್ತ್ವ ಮಾಡಿದಾಗ, `ಅತೌತ್‌4ಸ್‌+ ಈತ್‌ಎಅತೌತ್ಲೀತ್‌ 
ಎಂದು ರೂಪವಾಗುತ್ತದೆ. 

ಉದಾ- ಅತೌತ್ತಾಮ್‌: ತುದ್‌ ಧಾತುವಿನಮೇಲೆ "ಲುಜ್‌' “ಲ್‌'ಕಾರದಲ್ಲಿ, 
“ಅಟ್‌(ಅ)' ಆಗಮ ಬರುತ್ತದೆ. ದ್ವಿವಚನ ಪ್ರತ್ಯಯವಾದ “ತಸ್‌' ಗೆ "ತಾಮ್‌' ಆದೇಶ 
ಬರುತ್ತದೆ. "ಚಿ' ಗೆ ಸಚ್‌(ಸ್‌)' ಆದೇಶ ಬಂದು ಅತುದ್‌*ಸ್‌.-ತಾಮ್‌ ಎಂದಿರುತ್ತದೆ. 
. “ವದ-ವ್ರಜ ಹಲನ್ನಸ್ಕಾಚಃ” ಎಂಬ ಸೂತ್ರದಿಂದ “ತುದ್‌' ನಲ್ಲಿರುವ “ಉ' ಕಾರಕ್ಕೆ 
ವೃದ್ಧಿಯು ಬಂದು ಅತೌದ್‌.ಸ್‌.-ತಾಮ್‌ ಎಂದಿರುತ್ತದೆ. "ಸ್‌' ಕಾರಕ್ಕೆ “ರುಲೋರುಲಿ” 
ಎಂಬ ಸೂತ್ರದಿಂದ ಲೋಪ ಬರುತ್ತದೆ. ಅತೌದ್‌ ಎಂಬಲ್ಲಿರುವ "ದ್‌' ಕಾರಕ್ಕೆ “ಖರಿ 
ಚ” ಎಂಬ ಸೂತ್ರದಿಂದ ಚರ್ತ್ವ ಬಂದು ಅತೌತ್‌4ತಾಮ್‌-ಅತೌತ್ತಾಮ್‌ ಎಂದು 
ರೂಪವಾಗುತ್ತದೆ. ತಾಮ್‌, ತಮ್‌, ತ, ಥಾಸ್‌ ಮತ್ತು ಧ್ವಮ್‌ ಗಳಲ್ಲಿಯೂ ಕೂಡ 
"ಸ್‌' ಕಾರಕ್ಕೆ “ರುಲೋರುಲಿ” ಎಂಬ ಸೂತ್ರದಿಂದ ಲೋಪ ಬರುತ್ತದೆ. ಆತ್ಮನೇ 
ಪದದಲ್ಲಿ ವೃದ್ಧಿಯು ಬರುವದೇ ಇಲ್ಲ. ಈ ರೀತಿಯಲ್ಲಿ ಪರಸ್ಮೈ ಪದದ ರೂಪಗಳು 
ಕೆಳಗಿನಂತೆ ಸಿದ್ಧವಾಗುತ್ತವೆ. 

ಪರಸ್ಕೈಪದದಲ್ಲಿ - ಅತೌತ್ತೀತ್‌, ಅತೌತ್ತಾಮ್‌, ಅತೌತ್ಸುಃ॥ ಅತೌತ್ಲೀಃ, ಅತೌತ್ತಮ್‌, 
ಅತೌತ್ತ! ಅತೌತ್ಸಮ್‌, ಅತೌತ್ಹ್ವ, ಅತೌತ್ಸ್ಮ[ 

ಆತ್ಮನೇ ಪದದಲ್ಲಿ -ಅತುತ್ತ, ಅತುತ್ಸಾತಾಮ್‌, ಅತುತ್ತತ। ಅತುತ್ಥಾಃ, ಅತುತ್ಸಾಥಾಮ್‌, 
ಅತುದ್ಧ ಮ್‌! ಅತುತ್ತಿ, ಅತುತ್ನ ಮಿ ಅತುತ್ನ (೫1 

ಲೃಜ್‌: ಪರಸ್ಥೆ ಪದದಲ್ಲಿ - ಅತೋತ್ಸ ತ್‌ ಅತೋತ್ಸ ಸತೌಮ್‌, ಅತೋತ್ಸ ತನ್‌! 
ಅತೋತ್ಸ ಕ್ರಿ ಅತೋತ್ಸ್ಯತಮ್‌, ಅತೋತ್ಸ ತೆ! ಅತೋತ್ಸ ಮ್‌, ಅತೋತ್ಸಾ ಕವ 
ಅತೋತ್ಸಾ ತಮ 


844 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಆತ್ಮನೇ ಪದದಲ್ಲಿ-ಅತೋತ್ಸ ಸೆ ಅತೋತ್ಸೆ ತಾಮ್‌, ಅತೋತ್ಸ ನ! 
ಅತೋತ್ತ ಥಿ ಅತೋತ್ಪೆ ಕಥಾಮ್‌, ಅತೋತ್ಸ ದವರ್‌! ಅತೋತ್ನೆ ಕೆ 
ಅತೋತ್ಸ್ಯಾವಹಿ, ಅತೋತ್ಸಾ ಮಹಿ 

ಧಾತು 2. ಣುದ ಪ್ರೇರಣೇ-(ಪ್ರೇರಣೆ ಮಾಡುವದು, ದೂರಕ್ಕೆ ಎಸೆಯುವದು, 
ದೂರ ಮಾಡುವದು)-ಇದರಲ್ಲಿ“ಣೋ ನಃ” ಸೂತ್ರದಿಂದ "“ಣ್‌' ಕಾರಕ್ಕೆ “ನ್‌' ಕಾರ 
ಆದೇಶವಾಗಿ ಬಂದು "ನುದ' ಎಂದಿದ್ದಾಗ "ಅ' ಕಾರ “ಇತ್‌' ಆಗಿರುವುದರಿಂದ 
“ನುದ್‌' ಮಾತ್ರ ಉಳಿಯುತ್ತದೆ. ಈ ಧಾತುವು ಉಭಯಪದಿ ಆಗಿದೆ. 

ಲಟ್‌: ಪರಸ್ಕೈಪದದಲ್ಲಿ - ನುದತಿ, ನುದತಃ, ನುದನ್ನಿ! ನುದಸಿ, ನುದಥಃ, 
ನುದಥ। ನುದಾಮಿ, ನುದಾವಃ, ನುದಾಮಃ 

ಆತ್ಮನೇ ಪದದಲ್ಲಿ- ನುದತೇ, ನುದೇತೇ, ನುದನ್ನೇ। ನುದಸೇ, ನುದೇಥೇ, ನುದದ್ದೇ 
ನುದೇ, ನುದಾವಹೇ, ನುದಾಮಹೇ। 

ಲಿಟ್‌: ಪರಸ್ಕೈಪದದಲ್ಲಿ- ನುನೋದ, ನುನುದತುಃ, ನುನುದುಃ ನುನೋದಿಥ, 
ನುನುದಥುಃ, ನುನುದ।, ನುನೋದ, ನುನುದಿವ, ನುನುದಿಮಃ। 

ಆತ್ಮನೇ ಪದದಲ್ಲಿ -ನುನುದೇ, ನುನುದಾತೇ, ನುನುದಿರೇ। ನುನುದಿಷೇ, ನುನುದಾಥೇ, 
ನುನುದಿದ್ದೇ। ನುನುದೇ, ನುನುದಿವಹೇ, ನುನುದಿಮಹೇ। 

ಲುಟ್‌: ಪರಸ್ಕೈಪದದಲ್ಲಿ- ನೋತ್ತಾ, ನೋತ್ತಾರೌ, ನೋತ್ತಾರ॥ ನೋತ್ತಾಸಿ, 
ನೋತ್ತಾಸ್ಥಃ, ನೋತ್ತಾಸ್ಯ| ನೋತ್ತಾಸ್ಮಿ ನೋತ್ತಾಸ್ಪೂ, ನೋತ್ತಾಸ್ಮಃ 

ಆತ್ಮನೇ ಪದದಲ್ಲಿ -ನೋತ್ತಾ, ನೋತ್ತಾರೌ, ನೋತ್ತಾರಃ। ನೋತ್ತಾಸೇ, 
ನೋತ್ತಾಸಾಥೇ, ನೋತ್ತಾದ್ವೇ। ನೋತ್ತಾಹೆ, ನೋತ್ತಾಸ್ವಹೇ, ನೋತ್ತಾಸ್ಮಹೇ। 

ಲೃಟ್‌: ಪರಸ್ಕೈಪದದಲ್ಲಿ- ನೋತ್ಸ್ಯತಿ, ನೋತ್ಸ್ಯತಃ, ನೋತ್ಸ್ಯನ್ನಿ ನೋತ್ಸ್ಯಸಿ, 
ನೋಸ್ಕಥಃ, ನೋತ್ಸ್ಯಥ। ನೋತ್ಸಾಮಿ, ನೋತ್ಸ್ಯಾವಃ, ನೋತ್ಸಾ ಮಃ 

ಆತ್ಮನೇ ಪದದಲ್ಲಿ -ನೋತ್ಸ್ಯತೇ, ನೋತ್ಸ್ಯೇತೇ, ನೋತ್ಸ್ಯನ್ವೇ। ನೋತ್ಸ 
ನೋತ್ಸೆ ಕಥೆ. ನೋತ್ಸ ಡೇ ನೋತ್ಸೆ ಕೆ ನೋತ್ಸಾ ಹೇ, ನೋತ್ಸಾ ಕಮಹೇ। 

ಲೋಟ್‌: ಪರಸೆ ೈಪದದಲ್ಲಿ- ನುದತು/ನುದತಾತ್‌, ನುದತಾಮ್‌, ನುದನ್ನು। ನುದ/ 
ನುದತಾತ್‌, ನುದತಮ್‌, ನುದತ। ನುದಾನಿ, ನುದಾವ, ನುದಾಮ। 

ಆತ್ಮನೇ ಪದದಲ್ಲಿ-ನುದತಾಮ್‌, ನುದೇತಾಮ್‌, ನುದನ್ತಾಮ್‌। ನುದಸ್ವ, 
ನುದೇಥಾಮ್‌, ನುದದ್ವಮ್‌। ನುದೈ, ನುದಾವಹೈ, ನುದಾಮಹೈ। 

ಲಜ್‌: ಪರಸ್ಕೈಪದದಲ್ಲಿ- ಅನುದತ್‌, ಅನುದತಾಮ್‌, ಅನುದನ್‌। ಅನುದಃ, 
ಅನುದತಮ್‌, ಅನುದತ। ಅನುದಮ್‌, ಅನುದಾವ, ಅನುದಾಮ। 

ಆತ್ಮನೇ ಪದದಲ್ಲಿ -ಅನುದತ, ಅನುದೇತಾಮ್‌, ಅನುದನ್ನ! ಅನುದಥಾಃ, 
ಅನುದೇಥಾಮ್‌, ಅನುದದ್ದಮ್‌। ಅನುದೇ, ಅನುದಾವಹಿ, ಅನುದಾಮಹಿ। 


ಇ 
ಸೀ 


ತುದಾದಿ ಗಣ 845 


ವಿ. ಲಿಜ್‌: ಪರಸ್ಕೈಪದದಲ್ಲಿ- ನುದೇತ್‌, ನುದೇತಾಮ್‌, ನುದೇಯುಃ ನುದೇಃ, 
ನುದೇತಮ್‌, ನುದೇತ। ನುದೇಯಮ್‌, ನುದೇವ, ನುದೇಮ। 


ಆತ್ಮನೇ ಪದದಲ್ಲಿ- ನುದೇತ, ನುದೇಯಾತಾಮ್‌, ನುದೇರನ್‌। ನುದೇಥಾಃ, 
ನುದೇಯಾಥಾಮ್‌, ನುದೇಧ್ದಮ್‌। ನುದೇಯ, ನುದೇವಹಿ, ನುದೇಮಹಿ। 

ಆ. ಲಿಜ್‌: ಪರಸ್ಮೈಪದದಲ್ಲಿ- ನುದ್ಯಾತ್‌, ನುದ್ಯಾಸ್ತಾಮ್‌, ನುದ್ಯಾಸುಃ। ನುದ್ಯಾಃ, 
ನುದ್ಯಾಸ್ತಮ್‌, ನುದ್ಯಾಸ ನುದ್ಯಾಸಮ್‌, ನುದ್ಯಾಸ್ವ ನುದ್ಯಾಸ 

ಆತ್ಮನೇ ಪದದಲ್ಲಿ- ನುತ್ತೀಷ್ಟ ನುತ್ಸೀಯಾಸ್ತಾಮ್‌, ನುತ್ಲೀರನ್‌। ನುತ್ತೀಷ್ಠಾಃ, 
ನುತ್ಲೀಯಾಸ್ಥಾಮ್‌, ನುತ್ಸೀದ್ದಮ್‌। ನುತ್ಸೀಯ, ನುತ್ತೀವಹಿ, ನುತ್ತೀಮಹಿ। 

ಲುಜ್‌: ಪರಸ್ಕೈಪದದಲ್ಲಿ- ಅನೌತ್ಲೀತ್‌, ಅನೌತ್ತಾಮ್‌, ಅನೌತ್ಸುಃ। ಅನೌತ್ತೀಃ, 
ಅನೌತ್ತಮ್‌, ಅನೌತ್ತ! ಅನೌತ್ಸಮ್‌, ಅನೌತ್ಸ್ವ, ಅನೌತ್ಸ್ಮ 

ಆತ್ಮನೇ ಪದದಲ್ಲಿ-ಅನುತ್ತ, ಅನುತ್ಸಾತಾಮ್‌, ಅನುತ್ನತ। ಅನುತ್ಥಾಃ, ಅನುತ್ಸಾಥಾಮ್‌, 
ಅನುದ್‌ದ್ವಮ್‌। ಅನುತ್ತಿ, ಅನುತ್ಸ್ವಹಿ, ಅನುತ್ತ ಹಿ। 

ಲೃಜ್‌: ಪರಸ್ಕೈಪದದಲ್ಲಿ- ಅನೋತ್ಸ್ಯತ್‌, ಅನೋತ್ಸ್ಯತಾಮ್‌, ಅನೋತ್ಸ ನ್‌! 
ಅನೋತ್ತ ಣೆ ಅನೋತ್ಸ್ಯತಮ್‌, ಅನೋತ್ಸ ಖೆ ಅನೊತ್ತ, ಕ್‌, ಅನೋತ್ಸಾ 'ವ, 
ಅನೋತ್ಸಾ' ಕಮ! 

ಆತ್ಮನೇ ಪದದಲ್ಲಿ-ಅನೋತ್ಸ ಚೆ ಬಟ್ಟ ತಾಮ್‌, ಅನೋತ್ಸ ಕನ! 
ಅನೋತ್ಸ್ಯಥಾ&, ಅನೋತ್ಸ್ಯೇಥಾಮ್‌, ಅನೋತ್ಸ ದ್ವಮ್‌। ಅನೋತ್ಸ್ಯೇ 
ಅನೋತ್ಸಾ ವಹಿ, ಅನೋತ್ಸಾ ಮಹಿ। 

3. ಭ್ರಸ್ವ ಪಾಕೇ (ಬೇಯಿಸುವದು): ಇದು ಸ್ವರಿತೇತ್ತಾಗಿರುವುದರಿಂದ, 
ಉಭಯಪದಿಯಾಗಿರುತ್ತದೆ. ಇದು ಅನುದಾತ್ತದಲ್ಲಿ ಪರಿಗಣಿತವಾಗಿರುವುದರಿಂದ 
“ಅನಿಟ್‌' ಆಗಿದೆ. ಆದರೆ "ಲಿಟ್‌' ನಲ್ಲಿ, ಕ್ರಾದಿ ನಿಯಮದಿಂದ “ಇಟ್‌' ಆಗುತ್ತದೆ. 
ಇದರೊಂದಿಗೆ ಭಾರದ್ವಾಜ ನಿಯಮದಿಂದ "ಥಲ್‌'ನಲ್ಲಿ ವಕಲ್ಲದಿಂದ “ಇಟ್‌' ಆಗಿರುತ್ತದೆ. 

ಲಟ್‌: ಪರಸ್ಮೈಪದದಲ್ಲಿ- ಭ್ರಸ್ವ ಧಾತುವಿನಲ್ಲಿ ಭ್ರಸ್ಟ್‌ ಮಾತ್ರ ಉಳಿಯುತ್ತದೆ, 
ನಂತರ “ಲಟ್‌' ಬಂದ ಮೇಲೆ “ತಿಪ್‌' ಆದೇಶ ಬರುತ್ತದೆ. "ಶ' ಮೊದಲಾದವುಗಳನ್ನು 
ಮಾಡಿದಮೇಲೆ, ಭ್ರಸ್ಟ್‌-ಅ* ತಿ ಎಂದಿರುತ್ತದೆ. “ಸಾರ್ವಧಾತುಕಮಪಿತ್‌” ಎಂಬ 
ಸೂತ್ರದಿಂದ “ಶ' ಪ್ರತ್ಯಯದಲ್ಲಿರುವ "ಅ' ಕಾರವು "ಜಿತ್‌' ಆಗಿ ಭಾವಿಸಲಾಗುತ್ತದೆ. 
“ಗ್ರಹಿ-ಜ್ಯಾ-ವಯಿ-ವ್ಯಧಿ-ವಷ್ಟಿ-ವಿಚತಿ-ವ್ರಶ್ವತಿ-ಪೃಚ್ಛತಿ-ಭೃ್ಛತೀನಾಮ್‌ ಜಿತಿ ಚ” 
ಎಂಬ ಸೂತ್ರದಿಂದ ಭ್ರಸ್ಟ್‌ನಲ್ಲಿರುವ ರೇಫಕ್ಕೆ ಸಂಪ್ರಸಾರಣ “ಯ' ಕಾರ ಬಂದು 
ಭ್‌4+ಯ+ಅಸ್ಟ್‌ ಎಂದಾಗುತ್ತದೆ. ಯ-+ಅ "ಎಂಬಲ್ಲಿ “ಸಮ್ಮಸಾರಣಾಚ್ಚ” ಎಂಬ 
ಸೂತ್ರದಿಂದ ಪೊರ್ವರೂಪವು ಏಕಾದೇಶವಾಗಿ ಬಂದು "ಯ' ಕಾರವೇ ಆಗಿ ಭೃಸ್ಟ್‌ 
ಎಂದಾಗುತ್ತದೆ. "ಸ್‌' ಕಾರ "ಜ್‌' ಕಾರಗಳ ಸಂಬಂಧದಿಂದ “ಸ್ತೋಃ ಶ್ಹುನಾಶ್ಚುಃ” 
ಎ೦ಬ ಸೂತ್ರದಿಂದ ಶ್ಚುತ್ವ ಬಂದು “ಶ್‌” ಕಾರವಾಗಿ “ರುಲಾ೦ ಜಶ್‌ ರುಶಿ” ಎಂಬ 


846 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸೂತ್ರದಿಂದ "ಜಶ್ತ ಎ ಬಂದು “ಜ್‌' ಕಾರವಾಗುತ್ತದೆ. ಆಗ ಭೃಜ್‌ಜ್‌--ಅತಿ-ಭೃಜ್ಜತಿ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಲಟ್‌: ಪರಸೆ [ೈಪದಿ-ಭೃಜ್ಜತಿ, ಭೃಜ್ಜತಃ, ಭೃಜ್ಜನ್ನಿ! ಭೃಜ್ಜಸಿ, ಭೃಜ್ಜಥಃ, ಭೃಜ್ಜಥ। 
ಭೃಜ್ಞಾಮಿ, ಭೃಜ್ಞಾವಃ, ಭೃಷ್ಟಾಮಃ। 

ಆತ್ಮನೇ ಪದದಲ್ಲಿ- ಭೃಜ್ಞತೇ, ಭೃಜ್ಜೇತೇ, ಭೃಜ್ಜನ್ನೇಭೃಜ್ಜಸೇ, ಭೃಜ್ಜೇಥೆ, ಭೃಜ್ಜದ್ವೇ। 
ಭೃಜ್ನೇ, ಭೃಜ್ಞಾವಹೇ, ಭೃಜ್ಞಾಮಹೇ। 

(ರಮ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- 659. ಭ್ರಸ್ಟೋ ರೋಪಧಾಯೋ ರಮನ್ಯತರಸ್ಕಾಮ್‌ (6.4.47) 

ವೃತ್ತಿ - ಭ್ರಸ್ಟೇ ರೇಫಸ್ಕ ಉಪಧಾಯಾಶ್ಚ ಸ್ಥಾನೇ ರಮ್‌ ಆಗಮೋ ವಾ ಸ್ಕಾತ್‌ 
ಆರ್ಧಧಾತುಕೇ। ಮಿತ್ವಾತ್‌ ಅನ್ನಾಾದಚಃ ಪರಃ ಸ್ಥಾನ ಷಷ್ಠೀನಿರ್ದೇಶಾತ್‌ 
ರೋಪಧಯೋಃ ನಿವೃತ್ತಿ8 ಬಭರ್ಜ।ಃ ಬಭರ್ಜತುಃ ಬಭರ್ಜಿಥ ಬಭಷನ್ಯ ಬಭ್ರಜ್ಜ 
ಬಭ್ರಜ್ಜತುಃ ಬಭ್ರಜ್ಜಿಥ। (309) ಸ್ಕೋರಿತಿ ಸಲೋಪಃ(307) ಭ್ರಶ್ವ ಇತಿ ಷಃ ಬಭ್ರಷ್ಟ 
ಬಭರ್ಜೇ, ಬಭ್ರಜ್ಞೇ। ಭ್ರಷಾಣ್ಯ ಭ್ರಷ್ಟಾ ಭಕನ್ಷ್ಯತಿ। ಭಕ್ಷ್ಯತಿ! 

ವಾ॥ ಕ್ವಿತಿ ರಮಾಗಮಂ ಬಾಧಿತ್ವಾ ಸಮ್ಮಸಾರಣಂ ಪೂರ್ವವಿಪ್ರತಿಷೇಧೇನ 

ಭೃಷ್ಣ್ಯಾತ್‌! ಭೃಷ್ಟ್ವಾಸ್ತಾಮ್‌। ಭೃಜ್ಞ್ಯಾಸುಃ ಭಕ್ಷೀಷ್ಟ ಭಕ್ಷೀಷ್ಟ ಅಭಾಕ್ಮೀತ್‌। 
ಅಭ್ರಾಕ್ಷೀತ್‌। ಅಭಷಣ್ಯ, ಅಭ್ರಷ್ಟ 4. ಕೃಷ್‌ ವಿಲೇಖನೇ। ಕೃಷತಿ, ಕೃಷತೇ। ಚಕರ್ಷ। 
ಚಕ್ಕಷೇ। 

ಪ.ಛೇ.- ಭ್ರಸ್ಟಃ, ರೋಪಧಯೋಃ, ರಮ್‌, ಅನ್ಯತರಸ್ಕ್ಯಾಮ್‌। 

ಅ.ವೃ. - “ಅರ್ಧಧಾತುಕೇ” ಎಂಬುದು ಅಧಿಕಾರಸೂತ್ರವಾಗಿದೆ. 

ಅರ್ಥ- ಆರ್ಧಧಾತುಕವು ಪರದಲ್ಲಿದ್ದಾಗ, “ಭ್ರಸ್ಟ್‌' ಧಾತುವಿನ ರೇಫ ಮತ್ತು 
ಉಪಧೆಗೆ ವಿಕಲವಾಗಿ "ರಮ್‌' ಆಗಮವು ಬರುತ್ತದೆ. "ರಮ್‌' ನಲ್ಲಿ "ರ್‌' ಮಾತ್ರ 
ಉಳಿಯುತ್ತದೆ. 

ಲಿಟ್‌: ಉದಾ- ಬಭರ್ಜ: "ಭ್ರಸ್ಟ್‌'ಧಾತುವಿನ ನಂತರ "ಲಿಟ್‌' ಬಂದು ಅದಕ್ಕೆ 
“ತಿಪ್‌' ಆದೇಶ ಮತ್ತು ಅದಕ್ಕೆ "ಇಲ್‌ (ಅ)' ಆದೇಶ ಬಂದು ಭ್ರಸ್ಟ್‌* ಅ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ "ರಮ್‌' ಆಗಮ ಮತ್ತು "ರೇಫ' ಹಾಗೂ ಉಪಧೆಯಾಗಿರುವ 
"ಸ್‌' ಕಾರದ ನಿವೃತ್ತಿಯಾದಾಗ, ಭರ್ಜ್‌--ಅ ಎಂದಾಗುತ್ತದೆ. ಇದಕ್ಕೆ ದ್ವಿತ್ವ, ಮತ್ತು 
ಹಲಾದಿಶೇಷದಿಂದ ಭಭರ್ಜ್‌--ಅ ಎಂದಾಗುತ್ತದೆ. ಅಭ್ಯಾಸದ 'ಭ್‌' ಕಾರಕ್ಕೆ “ಅಭ್ಯಾಸೇ 
ಚರ್ಚ” ಎಂಬ ಸೂತ್ರದಿಂದ ಜಶ್ವ್ವ ಬಂದು ಬಭರ್ಜ್‌--ಅಂಬಭರ್ಜ ಎಂದು ರೂಪವು 
ಸಿದ್ಧವಾಗುತ್ತದೆ. ಇದೇ ತರಹ ಬಭರ್ಜತುಃ, ಬಭರ್ಜುಃ ಎಂಬ ರೂಪಗಳೂ 
ಸಿದ್ಧವಾಗುತ್ತವೆ. 

ಥಲ್‌ ಪ್ರತ್ಯಯ ಬಂದಾಗ ಭಾರದ್ವಾಜ ನಿಯಮದಿಂದ ವೈಕಲ್ಲಿಕ ಇಡಾಗಮವು 
ಬಂದು ಬಭರ್ಜಿಥ ಎಂಬ ರೂಪವು ಬರುತ್ತದೆ. ಇಡಾ(ಇಟ್‌)ಗಮಬಾರದ ಪಕ್ಷದಲ್ಲಿ 


ತುದಾದಿ ಗಣ 847 


ಬಭರ್ಜ್‌.ಥ ಎಂಬಲ್ಲಿ ರುಲ್‌ ಪರದಲ್ಲಿರುತ್ತದೆ. ಅದುದರಿಂದ “ವ್ರಸ್ಥ-ಭ್ರಸ್ತ-ಸೃಜ- 
ಮೃಜ-ಯಜ-ರಾಜ-ಭ್ರಾಜಚ್ಛಶಾಮ್‌ ಷಃ” ಎಂಬ ಸೂತ್ರದಿಂದ “ಜ್‌' ಕಾರಕ್ಕೆ "ಷ್‌ 
ಕಾರವು ಆದೇಶವಾಗಿ ಬಂದು, ಅದಕ್ಕೆ ಜಶ್ವ « ಮತ್ತು "ಥ್‌' ಕಾರಕ್ಕೆ ಷ್ಟುತ್ವ ಬಂದು 
ಬಭರ್ಷ ಎಂದು ರೂಪವು ಸಿದ್ಧವಾಗುತ್ತದೆ. 

ರಮ್‌ ಅಗಮ ಬಾರದ ಪಕ್ಷದಲ್ಲಿ ಭಸ್ಟ್‌ ಗೆ ದ್ವಿತ್ವ ಬಂದು, ಹಲಾದಿಶೇಷವಾದಮೇಲೆ 
ಬಭ್ಯಸ್ಟ್‌ ಎಂದಿರುತ್ತದೆ. "ಸ್‌' ಕಾರಕ್ಕೆ ಶ್ಚುತ್ವ ಮತ್ತು ಜಶ್ವ್ವ ಗಳಾದಮೇಲೆ “ಜ್‌' 
ಕಾರವೇ ಇರುತ್ತದೆ. ಆಗ ಬಭ್ರಜ್ಜ್‌*ಅ-ಬಭ್ರಜ್ಜ ಎಂದು ರೂಪವು ಆಗುತ್ತದೆ. 

ಪರಸ್ಥೆ ಹೈಪದದಲ್ಲಿ-“ರಮ್‌' ಆಗಮ ಪಕ್ಷದಲ್ಲಿ-ಬಭರ್ಜ, ಬಭರ್ಜತುಃ, ಬಭರ್ಜುಃ। 
ಬಭರ್ಜಿಥ/ಬಭರ್ಷ್ಯ, ಬಭರ್ಜಥುಃ, ಬಭರ್ಜ। ಬಭರ್ಜ, ಬಭರ್ಜಿವ, ಬಭರ್ಜಿಮ। 

“ರಮ್‌' ಆಗಮ ಬಾರದ ಪಕ್ಷದಲ್ಲಿ-ಬಭ್ರಜ್ಜ, ಬಭ್ರಜ್ಜತುಃ೩, ಬಭ್ರಜ್ಜು8 ಬಭ್ರಜ್ಜಿಥ/ 
ಬಭ್ರಷ್ಟ, ಬಭ್ರಜ್ಜಥುಃ, ಬಭ್ರಜ್ಜ ಬಭ್ರಜ್ಜ, ಬಭ್ರಜ್ಜಿವ, ಬಭ್ರಜ್ಜಿಮ। 

ಆತ್ಮನೇ ಪದದಲ್ಲಿ-"ರಮ್‌' ಆಗಮ ಪಕ್ಷದಲ್ಲಿ-ಬಭರ್ಜೇ, ಬಭರ್ಜಾತೇ, ಬಭರ್ಜಿರೇ। 
ಬಭರ್ಜಿಷೇ, ಬಭರ್ಜಾಥೇ, ಬಭ್ರಜಿದ್ದೇ। ಬಭರ್ಜೇ, ಬಭರ್ಜಿವಹೇ, ಬಭರ್ಜಿಮಹೇ। 

“ರಮ್‌' ಆಗಮ ಬಾರದ ಪಕ್ಷದಲ್ಲಿ-ಬಭ್ರಜ್ಜೇ, ಬಭ್ರಜ್ಞಾತೇ, ಬಭ್ರಜ್ಜಿರೇ। ಬಭ್ರಜ್ಜಿಷೇ, 
ಬಭ್ರಜ್ಞಾಥೇ, ಬಭ್ರಜ್ಜಿದ್ದೇ! ಬಭ್ರಜ್ಜೇ, ಬಭ್ರಜ್ಜಿವಹೇ, ಬಭ್ರಜ್ಜಿಮಹೇ। 

ಲುಟ್‌: ಪರಸ್ಮೈಪದದಲ್ಲಿ-“ರಮ್‌' ಆಗಮ ಪಕ್ಷದಲ್ಲಿ-ಭರ್ಷ್ಟಾ, ಭರ್ಷ್ಟಾರ್‌ೌ, 
ಭರ್ಷ್ಟಾರಃ। ಭರ್ಷ್ಟಾಸಿ, ಭರ್ಷ್ಟಾಸ್ಥಃ, ಭರ್ಷ್ಟಾಸ್ಥ ಭರ್ಷ್ಟಾಸ್ಕಿ ಭರ್ಷ್ಟಾಸ್ಟಃ, ಭರ್ಷ್ಟಾಸ್ಮಃ 

“ರಮ್‌' ಆಗಮ ಬಾರದ ಪಕ್ಷದಲ್ಲಿ-ಭ್ರಷ್ಟಾ, ಭ್ರಷ್ಟಾರೌ, ಭ್ರಷ್ಟಾರಃ। ಭ್ರಷ್ಟಾಸಿ, ಭ್ರಷ್ಟಾಸ್ಥಃ, 
ಭ್ರಷ್ಟಾಸ್ಥಃ ಭ್ರಷ್ಟಾಸ್ಥಿ, ಭ್ರಷ್ಟಾಸ್ಟಃ, ಭ್ರಷ್ಟಾಸ್ಯಃ। 

ಆತ್ಮನೇ ಪದದಲ್ಲಿ-"ರಮ್‌' ಆಗಮ ಪಕ್ಷದಲ್ಲಿ- ಭರ್ಷ್ಟಾ, ಭರ್ಷ್ಟಾರ್‌ೌ, ಭರ್ಷ್ಟಾರಃ। 
ಭರ್ಷ್ಟಾಸೇ, ಭರ್ಷಾಸಾಥೇ, ಭರ್ಷ್ಟಾದ್ವೇ। ಭರ್ಷ್ಟಾಹೇ, ಭರ್ಷ್ಟಾಸ್ವಹೇ, ಭರ್ಷ್ಟಾಸ್ಮಹೇ। 

"ರಮ್‌' ಆಗಮ ಬಾರದ ಪಕ್ಷದಲ್ಲಿ- ಭ್ರಷ್ಟಾ ಭ್ರಷ್ಟಾರೌ, ಭ್ರಷ್ಟಾರ॥ ಭ್ರಷ್ಟಾಸೇ, 
ಭ್ರಷ್ಟಾಸಾಥೇ, ಭ್ರಷ್ಟಾದ್ವೇ। ಭ್ರಷ್ಟಾಹೇ, ಭ್ರಷ್ಟಾಸ್ವಹೇ, ಭ್ರಷ್ಟಾಸ್ಮಹೇ। 

ಲೃಟ್‌: ಈ "ಲ್‌' ಕಾರದಲ್ಲಿ "ಸ್ಯ' ಪ್ರತ್ಯಯ ಬಂದಾಗ, "ರಮ್‌' ಆಗಮ ಪಕ್ಷದಲ್ಲಿ, 
ಭರ್ಜ್‌+ಸ್ಯತಿ ಎಂದಿದ್ದಾಗ, “ಜ್‌' ಕಾರಕ್ಕೆ "ಷ್‌' ಕಾರವು ಆದೇಶವಾಗಿ ಬರುತ್ತದೆ. 
ಅದರ ಸ್ಥಾನದಲ್ಲಿ “ಷಡೋಃ ಕಃ ಸಿ” ಎ೦ಬ ಸೂತ್ರದಿಂದ "ಕ್‌' ಕಾರವು ಆದೇಶವಾಗಿ 
ಬರುತ್ತದೆ. "ಕ್‌' ಕಾರದ ಜೊತೆಗೆ "ಸ್‌' ಕಾರವು ಸೇರಿದಾಗ “ಸ್‌” ಕಾರಕ್ಕೆ "ಷ್‌' 
ಕಾರವು ಬಂದು "ಕ್ಟ್‌' ಎಂದಾಗಿ ಭಕ್ಷ್ಮತಿ ಎಂದು ಪರಸ್ಮೈ ಪದದಲ್ಲೂ, ಭರ್ಕ್ಷತೇ 
ಎಂದು ಆತ್ಮನೇ ಪದದಲ್ಲೂ ರೂಪಗಳಾಗುತ್ತವೆ. 

“ರಮ್‌' ಆಗಮ ಬಾರದ ಪಕ್ಷದಲ್ಲಿ, ಭಕ್ಷ್ಯತಿ ಎಂದು ಪರಸ್ಮೈ ಪದದಲ್ಲೂ, 
ಭಕ್ಷ್ಯತೇ ಎಂದು ಆತ್ಮನೇ ಪದದಲ್ಲೂ ರೂಪಗಳಾಗುತ್ತವೆ. 


848 ಲಘುಸಿದ್ದಾಂತ ಕೌಮುದೀ-ಉತ್ತರಾರ್ಧ 


ಪರಸೆ ಹೈಪದದಲ್ಲಿ-“ರಮ್‌' ಆಗಮ ಪಕ್ಷದಲ್ಲಿ- ಭಕ್ಷ ತಿ ಭಕ್ಷ ೯ ತಿ ಭಕ್ಷ ೯ನ 
ಭರ್ಕ್ಷಸಿ, ಭಕ್ಷ ಥಃ ಭಕ್ಷ ೯ ಥ! ಭಕ್ಷಾ ಮಿ. ಭಕ್ಷಾ ರವಿ ಭಕ್ಷಾ ೯ ಮಃ 

"ರಮ್‌' ಆಗಮ ಬಾರದ ಪಕ್ಷದಲ್ಲಿ- ಭಕ್ಷ್ಯತಿ, ಭಕ್ಷ್ಯತಃ, ಭಕ್ಷ್ಯನಿ ಭಕ್ಷ್ಯಸಿ, 
ಭಕ್ಷ್ಯಥಃ, ಭಕ್ಷ್ಯಥ! ಭಕ್ಷ್ಮಾಮಿ, ಭ್ರಕ್ಷ್ಯಾವಃ, ಭ್ರಕ್ಷ್ಯಾಮಃ। 

ಆತ್ಮನೇ ಪದದಲ್ಲಿ- "ರಮ್‌' ಆಗಮ ಪಕ್ಷದಲ್ಲಿ- ಭಕ್ಷ ತೇ, ಭಕ್ಷೆ ರ್ಕ್‌ತೇ, 
ಭಕ್ಷ (ನ್ನೇ ಭಕ್ಷ ಸೇ, ಭಕ್ಷೆ ರಥೇ, ಭಕ್ಷ ₹ಡ್ವೇ ಭಕ್ಷ ರ್ಕ. ಭಕ್ಷಾ ೯ ವಹೇ, 
ಭಕ್ತಾ ೯ ಮಹೇ। 

“ರಮ್‌' ಆಗಮ ಬಾರದ ಪಕ್ಷದಲ್ಲಿ- ಭಕ್ಷ್ಯತೇ, ಭಕ್ಷ್ಯೇತೇ ,ಭಕ್ಷ್ಮ್ಯನ್ನೇ! ಭಕ್ಷ್ಯಸೇ, 


೦) 
ಭಕ್ಷ್ಯೇಥೇ, ಭಕ್ಷ್ಯದ್ವೇ । ಭಕ್ಷ್ಯೇ, ಭಕ್ಷ್ಮ್ಯಾವಹೇ, ಭ್ರಕ್ಷ್ಯಾಮಹೇ। 

ಲೋಟ್‌: ಪರಸ್ಥೆ [ೈಪದದಲ್ಲಿ- ಭೃಜ್ಞತು/ಭೃಜ್ಞತಾತ್‌, ಭೃಜ್ಜತಾಮ್‌, ಭೃಜ್ಜನ್ನು! ಭೃಜ್ಜ/ 
ಭೃಜ್ಜತಾತ್‌, ಭೃಜ್ಜತಮ್‌, ಭೃಜ್ಜತ। ಭೃಜ್ಞಾನಿ. ಭೃಜ್ಞಾವ. ಭೃಜಾಮ। 

ಆತ್ಮನೇ ಪದದಲ್ಲಿ-ಭೃಜ್ಜತಾಮ್‌ ಭೃಜ್ಜೇತಾಮ್‌, ಭೃಜ್ಜನ್ತಾಮ್‌। ಭೃಜ್ಜಸ್ವ, ಭೃಷ್ಟೀಥಾಮ್‌, 
ಭೃಜ್ಜದ್ವಮ್‌। ಭೃಜ್ಚೈ, ಭೃಜ್ಞಾವಹೈ, ಭೃಜ್ಞಾಮಹೈ 

ಲಜ್‌: ಪರಸೆ ಓೈಪದದಲ್ಲಿ-ಅಭ್ಯಜ್ಜತ್‌, ಅಭ್ಯೃಜ್ಜತಾಮ್‌, ಅಭ್ಯಜ್ಜನ್‌। ಅಭ್ಭಜ್ಜಃ, 
ಅಭೃಜ್ಞತಮ್‌, ಅಭ್ಯಜ್ಜತ। ಅಭೃಜ್ಜಮ್‌, ಅಭೃಜ್ಞಾವ, ಅಭೃಜ್ಞಾಮ। 

ಆತ್ಮನೇ ಪದದಲ್ಲಿ -ಅಭ್ಯಜ್ಞತ, ಅಭೃಜ್ಚೇತಾಮ್‌, ಅಭೃಜ್ಞನ್ನ, ಅಭೃಜ್ಜಥಾಃ, 
ಅಭೃಜ್ಞೇಥಾಮ್‌, ಅಭೃಜ್ಜದ್ವಮ್‌। ಅಭೃಜ್ಜೇ, ಅಭೃಜ್ಞಾವಹಿ, ಅಭೃಜ್ಚಾಮಹಿ। 

ವಿ. ಲಿಜ್‌: ಪರಸ್ಕೈಪದದಲ್ಲಿ - ಭೃಜ್ಛೇತ್‌, ಭೃಜ್ಟೇತಾಮ್‌, ಭೃಜ್ಞೇಯುಃ ಭೃಜ್ಞೇಃ, 
ಭೃಜ್ಞೇತಮ್‌, ಭೃಜ್ಞೇತ। ಭೃಷ್ಟೀಯಮ್‌, ಭೃಜ್ಜೀವ, ಭೃಜ್ಟೀಮ। 

ಆತ್ಮನೇ ಪದದಲ್ಲಿ- ಭೃಜ್ಜೇತ, ಭೃಜ್ಛೇಯಾತಾಮ್‌, ಭೃಜ್ಜೇರನ್‌। ಭೃಜ್ಜೇಥಾಃ, 
ಭೃಜ್ಟೀಯಾಥಾಮ್‌, ಭೃಜ್ಟೇದ್ವಮ್‌। ಭೃಜ್ಟೀಯ, ಭೃಜ್ಟೀವಜ, ಭೃಜ್ಚೀಮಹಿ। 

ಆ. ಲಿಜ್‌: ಪರಸ್ಮೈ ಪದದಲ್ಲಿ ಭೃಸ್ಟ್‌ ನಂತರ ಆಶೀರ್ಲಿಜ್‌ ನಲ್ಲಿ "ತಿಪ್‌' ಆದೇಶ 
ಬಂದು, ಆರ್ಧಧಾತುಕ ಸಂಜ್ಞೆ ಬಂದಮೇಲೆ "ಯಾಸುಟ್‌' ಆಗಮ ಬಂದು, ಅದಕ್ಕೆ 
ಕಿತ್ವ ಬಂದಾಗ, ಭೃಸ್ಟ್‌*ಯಾಸ್‌4ತ್‌ ಎಂದಾಗುತ್ತದೆ. ವಾರ್ತಿಕದ ನಿಯಮದಿಂದ 
“ರಮ್‌' ಆಗಮವನ್ನು ಬಾಧಿಸಿ ಸಮೃಸಾರಣ "ಯ' ಕಾರಾದೇಶ ಬಂದಮೇಲೆ 
ಭೃಸ್ಟ್‌* ಯಾತ್‌ ಎಂದಾಗುತ್ತದೆ. "ಸ್‌ ಕಾರಕ್ಕೆ ಶ್ಚುತ್ವ ಮತ್ತು ಜಶ್ವ್ವ ಬಂದಮೇಲೆ, 
ಭೃಜ್ಞ್ಯಾತ್‌ ಎಂದು ರೂಪವಾಗುತ್ತದೆ. 

ಪರಸ್ಮೈಪದದಲ್ಲಿ-ಭೃಜ್ಜ್ಯಾತ್‌, ಭೃಜ್ಞ್ಯಾಸ್ತಾಮ್‌, ಭೃಜ್ಞಾಸುಃ ಭೃಜ್ಞ್ಯಾಃ, 
ಭೃಜ್ಞ್ಯಾಸಮ್‌, ಭೃಜ್ಞಾಾಸ। ಭೃಷ್ಟಾಾಸಮ್‌, ಭೃಜ್ಜ್ವಾಸ್ವ, ಭೃಜ್ಞಾಸ್ನ 

ಆತ್ಮನೇಪದದಲ್ಲಿ “ಕಿತ್‌' ಅಥವಾ "ಜಿತ್‌' ಬಾರದಿರುವುದರಿಂದ ಸಂಪ್ರಸಾರಣವು 
ಬರುವುದಿಲ್ಲ. ಆದರೆ ವೈಕಲ್ಪಿಕವಾಗಿ “ರಮ್‌' ಆಗಮವು ಬಂದು, ಭರ್ಜ್‌4ಸೀಸ್‌4+ತ 


ತುದಾದಿ ಗಣ 849 


ಎಂದಿರುತ್ತದೆ, “ಜ್‌' ಕಾರಕ್ಕೆ “ಷ್‌' ಕಾರವು ಆದೇಶವಾಗಿ ಬರುತ್ತದೆ. ಅದರ ಸ್ಥಾನದಲ್ಲಿ 
“ಷಡೋಃ ಕಃ ಸಿ” ಎಂಬ ಸೂತ್ರದಿಂದ "ಕ್‌' ಕಾರವು ಆದೇಶವಾಗಿ ಬರುತ್ತದೆ. "ಕ್‌ 
ಕಾರದ ಜೊತೆಗೆ "ಸ್‌' ಕಾರವು ಸೇರಿದಾಗ "ಸ್‌' ಕಾರಕ್ಕೆ “ಷ್‌' ಕಾರವು ಬಂದು "ಕ್ಸ್‌ 
ಎಂದಾಗಿ ಭರ್ಕ್ಷೀಸ್‌--ತ ಎಂದಾಗುತ್ತದೆ "ಈ' ಕಾರದ ಪರದಲ್ಲಿರುವ "ಸ್‌' ಕಾರಕ್ಕೆ 
ಷತ್ವ ಬಂದು "ಷ್‌' ಕಾರದ ಪರದಲ್ಲಿರುವ “ತ್‌' ಕಾರಕ್ಕೆ ಷ್ಟುತ್ವ (ಟ್‌) ಬಂದು 
“ಭರ್ಕ್ಷೀಷ್ಟ' ಎಂದು ರೂಪವಾಗುತ್ತದೆ. 

ಆತ್ಮನೇ ಪದದಲ್ಲಿ-(ರಮ್‌ ಆಗಮ ಪಕ್ಷದಲ್ಲಿ)- ಭರ್ಕ್ಷೀಷ್ಟ ಭರ್ಕ್ಷೀಯಾಸ್ತಾಮ್‌, 
ಭರ್ಕ್ಷೀರನ್‌। ಭರ್ಕ್ಷೀಷ್ಠಾಃ, ಭರ್ಕ್ಷೀಯಾಸ್ಥಾಮ್‌, ಭರ್ಕ್ಷೀದ್ವಮ್‌। ಭರ್ಕ್ಷೀಯ, ಭರ್ಕ್ಷೀವಹಿ, 
ಭಕ್ಷ್ಷೀಮಹಿ। 

ರಮ್‌ ಆಗಮ ಬಾರದ ಪಕ್ಷದಲ್ಲಿ - ಭ್ರಕ್ಷೀಷ್ಟ ಭಕ್ಷೀಯಾಸ್ತಾಮ್‌, ಭ್ರಕ್ಷೀರನ್‌। 
ಭಕ್ಷೀಷ್ಠಾಃ, ಭ್ರಕ್ಷೀಯಾಸ್ಥಾಮ್‌, ಭ್ರಕ್ಷೀದ್ದಮ್‌। ಭಕ್ಷೀಯ, ಭ್ರಕ್ಷೀವಹಿ, ಭ್ರಕ್ಷೀಮಹಿ। 

ಲುಜ*: ಪರಸ್ಮೈಪದದಲ್ಲಿ-(ರಮ್‌ ಅಗಮ ಪಕ್ಷದಲ್ಲಿ)- ಅಭಾರ್ಕೀತ್‌, 
ಅಭಾರ್ಷ್ಟಾಮ್‌, ಅಭಾರ್ಕ್ಪುಃ। ಅಭಾರ್ಕೀ, ಅಭಾರ್ಷ್ಣಮ್‌, ಅಭಾರ್ಷ್ಣ। ಅಭಾರ್ಕಮ್‌, 
ಅಭಾರ್ಕ್ಸ್ಯ, ಅಭಾರ್ಕ್ಮ್ಯ 

ರಮ್‌ ಆಗಮ ಬಾರದ ಪಕ್ಷದಲ್ಲಿ - ಅಭ್ರಾಕ್ಷೀತ್‌, ಅಭ್ರಾಷ್ಟಾಮ್‌, ಅಭ್ರಾ 
ಅಭ್ರಾಕ್ಷೀಃ, ಅಭ್ರಾಷ್ಟಮ್‌, ಅಭ್ರಾಷ್ಟು ಅಭ್ರಾಕ್ಷಮ್‌, ಅಭ್ರಾಕ್ಷ್ವ, ಅಬ್ರಾಕ್ಷ | 

ಆತ್ಮನೇ ಪದದಲ್ಲಿ -(ರಮ್‌ ಅಗಮ ಪಕ್ಷದಲ್ಲಿ)- ಅಭರ್ಜ್‌--ಸ್‌--ತ ಎಂದಿರುತ್ತದೆ. 
“ರುಲೋ ರುಲಿ” ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು, “ಜ್‌' ಕಾರಕ್ಕೆ “ಷತ್ವ' 
ಮತ್ತು "ಷ್‌' ಕಾರಕ್ಕಿಂತ ಪರದಲ್ಲಿರುವ "ತ್‌' ಕಾರಕ್ಕೆ ಷ್ಟುತ್ವ ಬಂದು ಅಭರ್ಷ್ವ 
ಎಂದಾಗುತ್ತದೆ. ಆತಾಮ್‌ ಎಂಬಲ್ಲಿ "ರುಲ್‌' ಪರದಲ್ಲಿರದೇ ಇರುವುದರಿಂದ "ಸ್‌'ಕಾರಕ್ಕೆ 
ಲೋಪವು ಬರುವುದಿಲ್ಲ. ಆದುದರಿಂದ ಷತ್ವ, ಕತ್ವ, ಷತ್ವ ಮತ್ತು ಕ್ಷತ್ತಗಳು ಬಂದು, 
ಅಭಾರ್ಕ್ಟಾತಾಮ್‌ ಎಂದು ರೂಪವಾಗುತ್ತದೆ. ಹೀಗೆ ಕೆಳಗಿನಂತೆ ರೂಪಗಳಾಗುತ್ತವೆ. 

“ರಮ್‌' ಆಗಮ ಪಕ್ಷದಲ್ಲಿ- ಅಭರ್ಷ್ಷ, ಅಭರ್ಕಾತಾಮ್‌, ಅಭರ್ಕ್ವತ। ಅಭರ್ಷ್ಮಾಃ, 
ಅಭರ್ಕಾಥಾಮ್‌, ಅಭರ್ಡ್ವಮ್‌। ಅಭರ್ಕಿ, ಅಭರ್ಕ್ವಹಿ, ಅಭಕ್ಷ ೯ ಹ! 

"ರಮ್‌' ಆಗಮ ಬಾರದ ಪಕ್ಷದಲ್ಲಿ- ಅಭ್ರಷ್ಟ ಅಭ್ರಕ್ಷಾತಾಮ್‌, ಅಭ್ರಕ್ಷತ। ಅಭ್ರಷ್ಠಾಃ, 
ಅಭ್ರಕ್ಷಾಥಾಮ್‌, ಅಭ್ರಡ್ಡಮ್‌। ಅಭ್ರಕ್ಷಿ, ಅಭ್ರಕ್ಷ್ಮಹಿ, ಅಭ್ರಕ್ಷ ಹಿ। 

ಲೃಜ್‌: ಪರಸ್ಮೈಪದದಲ್ಲಿ- (ರಮ್‌ ಆಗಮ ಪಕ್ಷದಲ್ಲಿ)- ಅಭಕ್ಕ್ಯತ್‌, 
ಅಭಕ್ಷ ೯ ತಾಮ್‌, ಅಭರ್ಕ್ಯನ್‌। ಅಭಕ್ಷ as ಅಭಕ್ಷ ೯ ತಮ್‌, ಅಭಕ್ಷ 83! 
ಅಭಕ ಮ್‌, ಅಭರ್ಕಾವ, ಅಭರ್ಕಾಮ। 

“ಬರಿ “ಬಿ ಊರಿ 

"ರಮ್‌' ಆಗಮ ಬಾರದ ಪಕ್ಷದಲ್ಲಿ- ಅಭಕ್ಷ್ಯತ್‌, ಅಭಕ್ಷ್ಯತಾಮ್‌, ಅಭಕ್ಷ್ಯನ್‌। 
ಅಭಕ . ಅಭಕ ತಮ್‌, ಅಭಕ ತ ಅಭ್ರಕ ಮ್‌, ಅಭಕಾ ವ, ಅಭಕಾ ಮ 

pos) poe) oe) oe) "ಬರಿ ಬ"ಬರಿ 

ಆತ್ಮನೇ ಪದದಲ್ಲಿ -(ರಮ್‌ ಆಗಮ ಪಕ್ಷದಲ್ಲಿ)- ಅಭರ್ಕ್ಷ್ಯತ, ಅಭಕ್ಷೆ ರ್ಕ್‌ತಾಮ್‌, 


° 
° 
ಆ) 


850 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅಭರ್ಕ್ಷನ್ನಟ ಅಭರ್ಕ್ಷ್ವಥಾಃ, ಅಭಕ್ಷೆ ರ್ಕಿ ಥಾಮ್‌, ಅಭಕ್ಷ ೯ ಧ್ರಮ್‌॥ಅಭಕ್ಷೆ ೯ 
ಅಭಕ್ಷಾ ಕ ಮಹಿ, ಅಭಕ್ಷಾ ರ ಮಹಿ! 

"ರಮ್‌' ಆಗಮ ಬಾರದ ಪಕ್ಷದಲ್ಲಿ- ಅಭಕ್ಷ್ಯತ, ಅಭಕ್ಷ್ಯೇತಾಮ್‌, ಅಭಕ್ಷ್ಮ ನ್ನ 
ಅಭಕ್ಷ ,ಥಾಃ, ಅಭ್ಷ್ಷ್ಯೇಥಾಮ್‌, ಅಭಕ್ಷ್ಯದ್ವಮ್‌ಅಭಕ್ಷ್ಯೇ, ಅಭಕ್ಷಾ ವಹಿ, ಅಭ್ರಕ್ಷ್ಯಾಮಹಿ। 

ಧಾತು 4. ಕೃಷ- ವಿಲೇಖನೇ(ಊಳುವದು, ಎಳೆಯುವದು)- ಇದರಲ್ಲಿ "ಕೃಷ್‌' 
ಮಾತ್ರ ಉಳಿಯುತ್ತದೆ. ಇದು ಸ್ವರಿತೇತ್ತಾಗಿರುವುದರಿ೦ದ. ಉಭಯಪದಿಯಾಗಿರುತ್ತದೆ. 
ಇದು ಅನುದಾತ್ತದಲ್ಲಿ ಪರಿಗಣಿತವಾಗಿರುವುದರಿಂದ “ಅನಿಟ್‌' ಆಗಿದೆ. ಆದರೆ “ಲಿಟ್‌' 
ನಲ್ಲಿ, ಕ್ರಾದಿ ನಿಯಮದಿಂದ "ಇಟ್‌' ಆಗುತ್ತದೆ. ( ಭ್ವಾದಿಯಲ್ಲಿರುವ “ಕೃಷ್‌' ಧಾತುವಿಗೆ 
ರ್ಷತಿ ಎಂದು ರೂಪವಾಗುತ್ತದೆ ಇಲ್ಲಿ ಧಾತುವಿಗೆ ಶಪ್‌ ಪರದಲ್ಲಿರುವಾಗ ಗುಣ 
(ಅರ್‌) ಬ೦ದು ಕರ್ಷತಿ ಎಂದಾಗಿದೆ. ಕರ್ಷತಿ ಎಂದರೆ ಎಳೆಯುತ್ತಾನೆ ಎಂದು 
ಅರ್ಥ). ತುದಾದಿಯಲ್ಲಿ "ಶ(ಅ)' ವಿಕರಣ ಬಂದು ಗುಣವೃದ್ಧಿಗಳು ಬಾರದೇ "ಕೃಷತಿ' 
ಎಂದು ರೂಪವಾಗುತ್ತದೆ. 


ಲಟ್‌: ಪರಸ್ಕೈಪದದಲ್ಲಿ- ಕೃಷತಿ, ಕೃಷತಃ, ಕೃಷ 
ಕೃಷಾಮಿ, ಕೃಷಾವಃ, ಕೃಷಾಮಃ। 

ಆತ್ಮನೇ ಪದದಲ್ಲಿ- ಕೃಷತೇ, ಕೃಷೇತೇ, ಕೃಷನ್ನೇ। ಕೃಷಸೇ, ಕೃಷೇಥೆ, ಕೃಷದ್ವೇ। 
ಕೃಷೇ, ಕೃಷಾವಹೇ, ಕೃಷಾಮಹೇ। 


ಲಿಟ್‌: ಪರಸ್ಕೈಪದದಲ್ಲಿ- ಚಕರ್ಷ, ಚಕ್ಕಷತುಃ, ಚಕೃಷುಃ॥ ಚಕರ್ಷಿಥ, ಚಕೃಷಥುಃ, 
ಚಕ್ಕಷಃ ಚಕರ್ದ, ಚಕ್ಕಷಿವ, ಚಕ್ಕಷಿಮ। 

ಆತ್ಮನೇ ಪದದಲ್ಲಿ -ಚಕೃಷೇ, ಚಕೃಷಾತೇ, ಚಕೃಷಿರೇ। ಚಕ್ಕಷಿಷೇ, ಚಕ್ಕಷಾಥೇ, 
ಚಕ್ಕಷಿದ್ದೇ। ಚಕ್ಕಷೇ, ಚಕ್ಕಷಿವಹೇ, ಚಕ್ಕಷಿಮಹೇ। 

(ವೈಕಲ್ರಕ "ಅಮ್‌' ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- 654, ಅನುದಾತ್ತಸ್ಯ ಚರ್ದುಪಧಸ್ಯಾನ್ಯತರಸ್ಯಾಮ್‌ ( 3.159) 

ವೃತ್ತಿ - ಉಪದೇಶೇ ಅನುದಾತ್ತಃ ಯಃ ಯದುಪಧಃ ತಸ್ಯ ಅಮ್‌ ವಾ ಸ್ಯಾತ್‌ 
ರುಲಾದೌ ಅಕಿತಿ। ಕ್ರಷ್ಟಾಾ ಕರ್ಷಾ) ಕೃಕ್ಷೀಷ್ಟ 

ವಾ। ಸ್ಪೃಶ-ಮೃಶ-ಕೃಷ-ತೃಪ-ದೃಪಾಂ ಚ್ಲೇಃ ಸಿಚ್‌ ವಾ ವಾಚ್ಯಃ 

ಅಕ್ರಾಕ್ಷೀತ್‌, ಅಕಾಕಿ್ಷತ್‌। ಅಕ್ಕಕ್ಷತ್‌। ಅಕೃಷ್ಟ ಅಕೃಕ್ಷಾತಾಮ್‌। ಅಕೃಕ್ಷತ। ಕ್ಷಪಕ್ಷೇ- 


ಅಕ್ಕಕ್ಟತ। ಅಕೃಕ್ಷಾತಾಮ್‌। ಅಕೃಕ್ಷನ್ನ 5.ಮಿಲ ಸಜ್ಗಮೇ। ಮಿಲತಿ, ಮಿಲತೇ। ಮಿಮೇಲ। 
ಮೇಲಿತಾ। ಅಮೇಲಿತ್‌। 6. ಮುಚ್ಚ ಮೋಚನೇ। 


ಪ.ಛೇ.- ಅನುದಾತ್ತಸ್ಯ, ಚ, ಯದುಪಧಸ್ಯ, ಅನ್ಯತರಸ್ಯಾಮ್‌। 
ಅ.ವೃ.- “ಆದೇಚ ಉಪದೇಶೇಃಶಿತಿ” ಎಂಬ ಸೂತ್ರದಿಂದ "ಉಪದೇಶೇ' ಎಂಬ 
ಪದವೂ, ಮತ್ತು “ಸೃಜಿದ್ರುಶೋರ್ರುಲ್ಯಮಕಿತಿ” ಎಂಬ ಸೂತ್ರದಿಂದ "ರುಲಿ' “ಅಮ್‌' 


ತುದಾದಿ ಗಣ 851 


“ಅಕಿತಿ' ಎಂಬ ಪದಗಳು ಅನುವೃತ್ತವಾಗಿವೆ. 

ಅರ್ಥ- ಉಪದೇಶಾವಸ್ಥೆಯಲ್ಲಿ ಯಾವ ಅನುದಾತ್ತ ಯದುಪಧ ಧಾತುವಿದೆಯೋ 
ಅದಕ್ಕೆ ವಿಕಲದಿಂದ "ಅಮ್‌' ಆಗಮವು ಬರುತ್ತದೆ- ಕಿತ್‌ ಗಿಂತ ಭಿನ್ನವಾದ ರುಲಾದಿ 
ಪ್ರತ್ಯಯವು ಪರದಲ್ಲಿದ್ದಾಗ. ಇದರಲ್ಲಿ "ಮ್‌' ಕಾರವು ಇತ್‌ ಆಗಿದೆ. ಮಿತ್‌ ಆಗಿ 
ಇರುವುದರಿಂದ ಈ "ಅ' ಕಾರವು “ಮಿದಚೋಇನ್ತಾ ಸ್‌ ಪರಃ” ಎಂಬ ಸೂತ್ರದಿಂದ 
ಅಂತ್ಯವಾದ "ಅಚ್‌' ನ ನಂತರ ಸೇರಿಕೊಳ್ಳುತ್ತದೆ. 

ಲುಟ್‌: ಉದಾ- ಕಷ್ಟಾ - ಕೃಷ್‌ ಧಾತುವಿನ ನಂತರ "ಲುಟ್‌' "ಲ್‌' ಕಾರದಲ್ಲಿ 
ಕೃಷ್‌ ತಾ ಎಂದಿದ್ದಾಗ, ಉಪದೇಶಾವಸ್ಥೆಯಲ್ಲಿ ಅನುದಾತ್ತ ಮತ್ತು "ಯ' ಕಾರ 
ಉಪಧೆಯಾಗಿಯುಳ್ಳ ಧಾತುವಾಗಿರುವುದರಿಂದ “ಅಕಿತ್‌' ಆದ ರುಲಾದಿಯಾದ 
“ತಾ' ದ ಪರದಲ್ಲಿರೋಣದ್ದರಿಂದ ಪ್ರಕೃತ ಸೂತ್ರದಿಂದ "ಅಮ್‌' ಆಗಮವು ವೈಕಲ್ಲಿಕವಾಗಿ 
ಬರುತ್ತದೆ. ಇದು ಮಿತ್‌ ಆಗಿ ಇರೋಣದ್ದರಿಂದ ಅಂತ್ಯವಾದ ಅಚ್‌ ನ ನಂತರ 
ಅಂದರೆ "ಕೃ' ವಿನ "ಯ' ಕಾರದ ನಂತರ ಬರುತ್ತದೆ. ಕೃಃಅ4ಷ್‌೬ತಾ ಎಂದಿರುತ್ತದೆ. 
“ಯ” ಕಾರ "ಅ' ಕಾರಗಳಿಗೆ ಯಣ್‌ ಸಂಧಿಯಾಗಿ ಕ್‌೬ರ್‌+ಅ-ಕ್ರ, ಕ್ರಷ್‌-- ತಾ 
ಎಂಬಲ್ಲಿ "ಷ್‌' ಕಾರದ ಸಂಬಂಧದಿಂದ “ತ್‌” ಕಾರಕ್ಕೆ ಷ್ಟುತ್ವ ಬಂದು ಕ್ರಷ್ಟಾ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಪರಸ್ಕೈಪದದಲ್ಲಿ-(ಅಮ್‌ ಆಗಮ ಪಕ್ಷದಲ್ಲಿ) -ಕ್ರಷ್ಟಾ, ಕ್ರಷ್ಟಾರೌ, ಕ್ರಷ್ಟಾರಃ। ಕ್ರಷ್ಟಾಸಿ, 
ಕ್ರಷ್ಟಾಸ್ಥಃ, ಕ್ರಷ್ಟಾಸ್ಥ! ಕ್ರಷ್ಟಾಸ್ಥಿ ಕ್ರಷ್ಟಾಸ್ಟಃ, ಕ್ರಷ್ಟಾಸ್ಮಃ। 

ಅಮ್‌ ಆಗಮ ಬಾರದ ಪಕ್ಷದಲ್ಲಿ-ಕೃಷ್‌ ನಲ್ಲಿರುವ "ಯ' ಕಾರಕ್ಕೆ ಉಪಧಾ 
ಗುಣ ಬಂದು ಕರ್ಷ್‌ ಎಂದಾಗಿ ಕರ್ಷ್‌--ತಾ ಎಂದಿದ್ದಾಗ ಷ್ಟುತ್ವ ಬಂದು ಕರಾ 
ಎಂದಾಗುತ್ತದೆ. ರೂಪಗಳು ; ಕರಾ, ಕರ್ಷ್ಟಾರೌ, ಕರ್ಷ್ಟಾರಃ। ಕರ್ಷ್ಟಾಸಿ, ಕರ್ಷ್ಪಾಸ್ಯಃ, 
ಕರ್ಷ್ಟಾಸ್ಥ| ಕರ್ಷ್ಟಾಸ್ಮಿ, ಕರ್ಷ್ಟಾಸ್ಟಃ, ಕರ್ಷ್ಟಾಸ್ಮಃ। 

ಆತ್ಮನೇ ಪದದಲ್ಲಿ - (ಅಮ್‌ ಆಗಮ ಪಕ್ಷದಲ್ಲಿ)- ಕಷ್ಟಾ, ಕಷ್ಟಾರೌ, ಕ್ರಷ್ಟಾರಃ। 
ಕ್ರಷ್ಟಾಸೇ, ಕ್ರಷ್ಟಾಸಾಥೆ, ಕ್ರಷ್ಟಾದ್ವೇ। ಕ್ರಷ್ಟಾಹೇ, ಕ್ರಷ್ಟಾಸ್ಟಹೇ, ಕ್ರಷ್ಟಾಸ್ಮಹೇ। 

ಅಮ್‌ ಆಗಮ ಬಾರದ ಪಕ್ಷದಲ್ಲಿ- ಕರ್ಷ್ಪಾ, ಕರ್ಷ್ಟಾರೌ, ಕರ್ಷ್ಟಾರಃ ಕರ್ಷ್ಟಾಸೇ, 
ಕರ್ಷ್ಟಾಸಾಥೇ, ಕರ್ಷ್ಟಾದ್ದೇ। ಕರ್ಷ್ಪಾಹೇ, ಕರ್ಷ್ಟಾಸ್ಟಹೇ, ಕರ್ಟಾಸ್ಮಹೇ। 

ಲೃಟ್‌: ಪರಸ್ಕೈಪದದಲ್ಲಿ (ಅಮ್‌ ಆಗಮ ಪಕ್ಷದಲ್ಲಿ)- ಕ್ರಕ್ಷ್ಯತಿ, ಕಕ್ಷ್ಯತಃ, ಕಕ್ಷ್ಯನಿ! 
ಕ್ಷ್ಯಸಿ. ಶಕ್ಷ್ಯಥಃ, ಶಕ್ಷ್ಯಥ! ಶಕ್ಷ್ಯಾಮಿ, ಕಕ್ಷ್ಯಾವಃ. ಕ್ರಕ್ಷ್ಯಾಮಃ 

ಅಮ್‌ ಆಗಮ ಬಾರದ ಪಕ್ಷದಲ್ಲಿ - ಕರ್ಕ್ಷ್ಯತಿ, ಕರ್ಕ್ಷ್ಯತಃ, ಕರ್ಕ್ಷ್ಯನ್ನಿ ಕರ್ಕ್ಷ್ಯಸಿ, 
ಕರ್ಕ್ಷ್ಯಥಃ, ಕಕ್ಷ 8೫! ಕರ್ಕ್ಸ್ಯಾಮಿ, ಕರ್ಕ್ಸ್ಯಾವಃ, ಕರ್ಕ್ಟ್ಯಾಮಃ। 

ಆತ್ಮನೇ ಪದದಲ್ಲಿ -(ಅಮ್‌ ಆಗಮ ಪಕ್ಷದಲ್ಲಿ)- ಕ್ರಕ್ಷ್ಯತೇ, ಕಕ್ಷ್ಯೇತೇ, ಕಕ್ಷ್ಯನ್ನೇ! 
ಕಕ್ಷ್ಯಸೇ, ಕಕ್ಷ್ಯೇಥೇ, ಕಕ್ಷ್ಯದ್ದೇ ಕಕ್ಷ್ಯೇ, ಕಕ್ಷಾ ಕವಹೇ, ಕ್ರಕ್ಷ್ಯಾಮಹೇ। 

ಅಮ್‌ ಆಗಮ ಬಾರದ ಪಕ್ಷದಲ್ಲಿ- ಕರ್ಕ್ಷ್ಯತೇ, ಕರ್ಕ್ಷ್ಯೇತೇ, ಕರ್ಕ್ಕ್ಯನ್ನೇ। ಕರ್ಕ್ಷ್ಯಸೇ, 


852 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಕಕ್ಷೆ ರಥೇ, ಕಕ್ಷ ಡ್ವೇ ಕಕ್ಷೆ ರ್ಟ ಕಕ್ಷಾ ೯ ವಹೇ, ಕಕ್ಷಾ ೯ ಮಹೇ। 

ಲೋಟ್‌: ಪರಸ್ಕೈಪದದಲ್ಲಿ - ಕೃಷತು/ಕೃಷತಾತ್‌, ಕೃಷತಾಮ್‌, ಕೃಷ 
ಕೃಷತಾತ್‌, ಕೃಷತಮ್‌, ಕೃಷತ। ಕೃಷಾಣಿ, ಕೃಷಾವ, ಕೃಷಾಮ। 

ಆತ್ಮನೇ ಪದದಲ್ಲಿ - ಕೃಷತಾಮ್‌, ಕೃಷೇತಾಮ್‌, ಕೃಷನ್ತಾಮ್‌। ಕೃಷಸ್ವ, ಕೃಷೇಥಾಮ್‌ 
ಕೃಷಧ್ವಮ್‌। ಕೃಷ, ಕೃಷಾವಹೈ, ಕೃಷಾಮಹೈ। 

ಲಜ್‌:ಪರಸ್ಕೈಪದದಲ್ಲಿ- ಅಕೃಷತ್‌, ಅಕೃಷತಾಮ್‌, ಅಕೃಷನ್‌। ಅಕೃಷಃ, ಅಕೃಷತಮ್‌ 
ಅಕ್ಕಷತ। ಅಕೃಷಮ್‌, ಅಕೃಷಾವ, ಅಕೃಷಾಮ। 

ಆತ್ಮನೇ ಪದದಲ್ಲಿ-ಅಕೃಷತ, ಅಕೃಷೇತಾಮ್‌, ಅಕೃಷನ್ನ ಅಕೃಷಥಾಃ, ಅಕೃಷೇಥಾಮ್‌ 
ಅಕೃಷದ್ವಮ್‌। ಅಕೃಷೇ, ಅಕೃಷಾವಾಹಿ, ಅಕೃಷಾಮಹಿ। 

ವಿ. ಲಿಜ್‌:ಪರಸ್ಮೈಪದದಲ್ಲಿ-ಕೃಷೇತ್‌, ಕೃಷೇತಾಮ್‌, ಕೃಷೇಯುಃ ಕೃಷೇಃ, 
ಕೃಷೇತಮ್‌, ಕೃಷೇತ। ಕೃಷೇಯಮ್‌, ಕೃಷೇವ, ಕೃಷೇಮ। 

ಆತ್ಮನೇ ಪದದಲ್ಲಿ-ಕೃಷೇತ, ಕೃಷೇಯಾತಾಮ್‌, ಕೃಷೇರನ್‌। ಕೃಷೇಥಾಃ, 
ಕೃಷೇಯಾಥಾಮ್‌, ಕೃಷೇಧ್ವಮ್‌। ಕೃಷೇಯ, ಕೃಷೇವಹಿ, ಕೃಷೇಮಹಿ। 

ಆ. ಲಿಜ್‌: ಪರಸ್ಕೈಪದದಲ್ಲಿ- ಕೃಷ್ಯಾತ್‌, ಕೃಷ್ಯಾಸ್ತಾಮ್‌, ಕೃಷ್ಯಾಸುಃ ಕೃಷ್ಯಾಃ 
ಕೃಷ್ಯಾಸ್ತಮ್‌, ಕೃಷ್ಯಾಸ। ಕೃಷ್ಯಾಸಮ್‌, ಕೃಷ್ಯಾಸ್ವ, ಕೃಷ್ಠಾಸ್ನ 

ಆತ್ಮನೇ ಪದದಲ್ಲಿ- ಕೃಕ್ಷೀಷ್ಟ, ಕೃಕ್ಷೀಯಾಸ್ತಾಮ್‌, ಕೃಕ್ಷೀರನ್‌। ಕೃಕ್ಷೀಷ್ಠಾಃ, 
ಕೃಕ್ಷೀಯಾಸ್ಥಾಮ್‌, ಕೃಕ್ಷೀಧ್ವಮ್‌। ಕೃಕ್ಷೀಯ, ಕೃಕ್ಷೀವಹಿ, ಕೃಕ್ಷೀಮಹಿ। 

ಲುಜ್‌: 


ಪರಸ್ಕೈಪದದಲ್ಲಿ -(ಅಮ್‌ ಭಾವದಲ್ಲಿ ಸಿಚ್‌ ಬಂದಾಗ)- ಅಕ್ತಾಕ್ಷೀತ್‌, ಅಕ್ರಾಷ್ಟಾಮ್‌, 
ಅಕ್ರಾಕ್ಷುಃ ಅಕ್ರಾಕ್ಷೀಃ, ಅಕ್ರಾಷ್ಟಮ್‌, ಅಕ್ರಾಷ್ಟು ಅಕ್ರಾಕ್ಷಮ್‌, ಅಕ್ರಾಕ್ಷ್ವ, ಅಕ್ತಾಕ್ಷ | 

ಅಮ್‌ ಬಾರದ ಪಕ್ಷದಲ್ಲಿ - ಅಕಾರ್ಕೀತ್‌, ಅಕಾರ್ಷ್ಟಾಮ್‌, ಅಕಾರ್ಕ್ಸುಃ। ಅಕಾರ್ಷೀಃ, 
ಅಕಾರ್ಷಮ್‌, ಅಕಾರ್ಷ್ಗ। ಅಕಾರ್ಷ್ವಮ್‌, ಅಕಾರ್ಷ್ವ, ಅಕಾರ್ಷ್ಮ। 

"ಕ್ಷ' ಬಂದ ಪಕ್ಷದಲ್ಲಿ - ಅಕ್ಕಕ್ಷತ್‌, ಅಕೃಕ್ಷಾತಾಮ್‌, ಅಕ್ಕಕ್ಷನ್‌। ಅಕ್ಕಕ್ಷಃ, ಅಕ್ಕಕ್ಷತಮ್‌, 
ಅಕ್ಕಕ್ಷತ। ಅಕ್ಕಕ್ಷಮ್‌, ಅಕೃಕ್ಷಾವ, ಅಕೃಕ್ಷಾಮ। 

ಆತ್ಮನೇ ಪದದಲಿ-“ಸಿಚಿ ವೃದ್ಧಿಃ ಪರಸ್ಮೈ ಪದೇಷು” ಎ೦ಬ ಸೂತ್ರದಿಂದ ವೃದ್ಧಿಯು 
ಬರುವುದಿಲ್ಲ. ಮತ್ತು “ಲಿಜ್‌ ಸಿಚೌ ಆತ್ಮನೇ ಪದೇಷು” ಎಂಬ ಸೂತ್ರದಿಂದ ಕಿದ್ದದ್ದಾವ 
ಬರುವುದರಿಂದ ಪ್ರಕೃತ ಸೂತ್ರದಿಂದ ಅಮ್‌ ಆಗಮವೂ ಬರುವುದಿಲ್ಲ. 

ಸಿಚ್‌ ಬಂದಾಗ - ಅಕೃಷ್ಣ, ಅಕೃಕ್ಷಾತಾಮ್‌, ಅಕ್ಕಕ್ಷತ। ಅಕೃಷ್ಠಾಃ, ಅಕೃಕ್ಷಾಥಾಮ್‌, 
ಅಕೃಡ್ವಮ್‌। ಅಕೃಕ್ತಿ, ಅಕ್ಕಕ್ಷ್ಯಹಿ, ಅಕ್ಕಕ್ಷ ಹಿ। 

ಕ ಬಂದ ಪಕ್ಷದಲ್ಲಿ-ಅಕೃಕ್ಷತ, ಅಕೃಕ್ಷಾತಾಮ್‌, ಅಕ್ಕಕ್ಷನ್ನ ಅಕ್ಕಕ್ಷಥಾಃ, ಅಕೃಕ್ಷಾಥಾಮ್‌, 
ಅಕೃಕ್ಷದ್ದಮ್‌! ಅಕ್ಕಕ್ಷಿ, ಅಕೃಕ್ಷಾವಹಿ, ಅಕೃಕ್ಷಾಮಹಿ। 

೦ ಲ ಎ 


° 


9 


9 


ತುದಾದಿ ಗಣ 853 


ಲೃಜ್‌: ಪರಸ್ಥೆ ಪದದಲ್ಲಿ - (ಅಮ್‌ ಪಕ್ಷದಲ್ಲಿ) - ಅಕ್ಕಕ್ಷ ಸತ್‌. ಅಕೃಕ್ಷ್ಯತಾಮ್‌, 
ಅಕ್ಕಕ್ಷ ಕನ್‌! ಅಕೃಕ್ಷ್ಯಃ, ಅಕೃಕ್ಷ್ಯತಮ್‌, ಅಕ್ಕಕ್ಷ ಕತೆ! ಅಕೃಕ್ಷ್ಯಮ್‌, ಅಕ್ಕಕ್ಷ್ಯಾವ, ಅಕ್ಕಕ್ಷಾ ಮ 

ಅಮ್‌ ಬಾರದ ಪಕದಲ್ಲಿ - ಅಕರ್ಕ್ಕ್ಯತ್‌, ಅಕರ್ಕ್ಕ್ಕತಾಮ್‌, ಅಕರ್ಕ್ಕ್ಕನ್‌। ಅಕರ್ಕ್ಕಃ, 

ಊದಾ ಊರಿ ಇರಿ ಇಲಿ (x) 

ಅಕಕ್ಷ ತಮ್‌, ಅಕರ್ಕ್ಷ್ಯತ। ಅಕಕ್ಷ ಕಮ್‌, ಅಕಕ್ಷಾ ಕವ, ಅಕಕ್ಷಾ ಕಮ! 

ಆತ್ಮನೇ ಪದದಲ್ಲಿ - (ಅಮ್‌ ಪಕ್ಷದಲ್ಲಿ)- ಅಕ್ಕಕ್ಷ್ಯತ, ಅಕ್ಕಕ್ಷ ತಾಮ್‌, ಅಕ್ಕಕ್ಷ್ಯನ್ನ 
ಅಕೃಕ್ಷ್ಯಥಾಃ, ಅಕೃಕ್ಷ್ಯೇಥಾಮ್‌, ಅಕ್ಕಕ್ಷ ಡ್‌ ಅಕ್ಕಕ್ಷೆ ಕ ಅಕೃಕ್ಷ್ಯಾವಹಿ, ಅಕೃಕ್ಷಾ ಮಹಿ! 

ಅಮ್‌ ಬಾರದ ಪಕ್ಷದಲ್ಲಿ - ಅಕರ್ಕ್ಷ್ಯತ, ಅಕರ್ಕೇತಾಮ್‌, ಅಕರ್ಕ್ಯವ್ತ 
ಅಕರ್ಕ್ಷ್ಯಥಾಃ, ಅಕಕ್ಷ್ಯೇಥಾಮ್‌, ಅಕಕ್ಷ ೯ ಧಮ್‌! ಅಕಕ್ಷೆ ರ್ಕ, ಅಕರ್ಕ್ಸ್ಟಾವಹಿ, 
ಅಕಕ್ಷಾ ನ ಮಹಿ! 

ಧಾತು 5. ಮಿಲ ಸಂಗಮೇ (ಭೇಟಿಯಾಗುವದು, ಕೂಡಿಕೊಳ್ಳುವದು)- ಸ್ವರಿತ 
"ಅ' ಕಾರಕ್ಕೆ “ಇತ್‌' ಸಂಜ್ಞೆ ಇರೋಣದ್ದರಿಂದ ಉಭಯಪದಿ ಮತ್ತು ಸೇಟ್‌ ಆಗಿರುತ್ತದೆ. 

ಲಟ್‌:ಪರಸ್ತೆ ಓೈಪದದಲ್ಲಿ- ಮಿಲತಿ, ಮಿಲತಃ, ಮಿಲನ್ನಿ। ಮಿಲಸಿ, ಮಿಲಥಃ, ಮಿಲಥ। 
ಮಿಲಾಮಿ, ಮಿಲಾವಃ, ಮಿಲಾಮಃ। 

ಆತ್ಮನೇ ಪದದಲ್ಲಿ- ಮಿಲತೇ, ಮಿಲೇತೇ, ಮಿಲನ್ನೇ। ಮಿಲಸೇ, ಮಿಲೇಥೇ, ಮಿಲಧ್ವೇ 
ಮಿಲೇ, ಮಿಲಾವಹೇ, ಮಿಲಾಮಹೇ। 

ಲಿಟ್‌:ಪರಸ್ಕೈಪದದಲ್ಲಿ- ಮಿಮೇಲ, ಮಿಮಿಲತುಃ, ಮಿಮಿಲುಃ ಮಿಮೇಲಿಥ, 
ಮಿಮಿಲಥುಃ , ಮಿಮಿಲ। ಮಿಮೇಲ, ಮಿಮಿಲಿವ, ಮಿಮಿಲಿಮಃ। 

ಆತ್ಮನೇ ಪದದಲ್ಲಿ -ಮಿಮಿಲೇ, ಮಿಮಿಲಾತೇ, ಮಿಮಿಲಿರೇ, ಮಿಮಿಲಿಷೇ, 
ಮಿಮಿಲಾಥೇ, ಮಿಮಿಲಿದ್ದೇ/ಮಿಮಿಲಿದ್ದೇ। ಮಿಮಿಲೇ, ಮಿಮಿಲಿವಹೇ, ಮಿಮಿಲಿಮಹೇ। 

ಲುಟ್‌: ಪರಸ್ಕೈಪದದಲ್ಲಿ - ಮೇಲಿತಾ, ಮೇಲಿತಾರೌ, ಮೇಲಿತಾರಃ ಮೇಲಿತಾಸಿ, 
ಮೇಲಿತಾಸ್ಥಃ, ಮೇಲಿತಾಸ್ಥ! ಮೇಲಿತಾಸ್ಕಿ ಮೇಲಿತಾಸ್ವಃ, ಮೇಲಿತಾಸ್ಮಃ। 

ಆತ್ಮನೇ ಪದದಲ್ಲಿ - ಮೇಲಿತಾ, ಮೇಲಿತಾರೌ, ಮೇಲಿತಾರಃ ಮೇಲಿತಾಸೇ, 
ಮೇಲಿತಾಸಾಥೇ, ಮೇಲಿತಾಡ್ಜೇ/ಮೇಲಿತಾದ್ವೇ। ಮೇಲಿತಾಹೇ, ಮೇಲಿತಾಸ್ಟಹೇ, 
ಮೇಲಿತಾಸ್ಮಹೇ। 

ಲೃಟ್‌: ಪರಸ್ಕೈಪದದಲ್ಲಿ- ಮೇಲಿಷ್ಯತಿ, ಮೇಲಿಷ್ಕತಃ, ಮೇಲಿಷ್ಠನ್ತಿ! ಮೇಲಿಷ್ಯಸಿ, 
ಮೇಲಿಷ್ಕಥಃ, ಮೇಲಿಷ್ಯಥ। ಮೇಲಿಷ್ಯಾಮಿ, ಮೇಲಿಷ್ಯಾವಃ, ಮೇಲಿಷ್ಯಾಮಃ। 

ಆತ್ಮನೇ ಪದದಲ್ಲಿ-ಮೇಲಿಷ್ಕತೇ, ಮೇಲಿಷ್ಯೇತೇ, ಮೇಲಿಷ್ಯನ್ನೇ। ಮೇಲಿಷ್ಯಸೇ, 
ಮೇಲಿಷ್ಕೇಥೇ, ಮೇಲಿಷ್ಯದ್ದೇ। ಮೇಲಿಷ್ಯೇ, ಮೇಲಿಷ್ಯಾವಹೇ, ಮೇಲಿಷ್ಕಾಮಹೇ। 

ಲೋಟ್‌: ಪರಸ್ಕೈಪದದಲ್ಲಿ- ಮಿಲತು/ಮಿಲತಾತ್‌, ಮಿಲತಾಮ್‌, ಮಿಲನ್ತು! ಮಿಲ/ 
ಮಿಲತಾತ್‌, ಮಿಲತಮ್‌, ಮಿಲತ। ಮಿಲಾನಿ, ಮಿಲಾವ, ಮಿಲಾಮ। 

ಆತ್ಮನೇ ಪದದಲ್ಲಿ -ಮಿಲತಾಮ್‌, ಮಿಲೇತಾಮ್‌, ಮಿಲನ್ತಾಮ್‌। ಮಿಲಸ್ವ, 


854 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಮಿಲೇಥಾಮ್‌, ಮಿಲಧ್ದಮ್‌। ಮಿಲೈ, ಮಿಲಾವಹೈ, ಮಿಲಾಮಹೈ। 


ಲಜ್‌: ಪರಸ್ಕೈಪದದಲ್ಲಿ - ಅಮಿಲತ್‌, ಅಮಿಲತಾಮ್‌, ಅಮಿಲನ್‌। ಅಮಿಲಃ, 
ಅಮಿಲತಮ್‌, ಅಮಿಲತ। ಅಮಿಲಮ್‌, ಅಮಿಲಾವ, ಅಮಿಲಾಮ। 


ಆತ್ಮನೇ ಪದದಲ್ಲಿ -ಅಮಿಲತ, ಅಮಿಲೇತಾಮ್‌, ಅಮಿಲನ್ನಅಮಿಲಥಾಃ, 
ಅಮಿಲೇಥಾಮ್‌, ಅಮಿಲಧ್ವಮ್‌। ಅಮಿಲೇ, ಅಮಿಲಾವಹಿ, ಅಮಿಲಾಮಹಿ। 

ವಿ. ಲಿಜ್‌: ಪರಸ್ಕೈಪದದಲ್ಲಿ - ಮಿಲೇತ್‌, ಮಿಲೇತಾಮ್‌, ಮಿಲೇಯುಃ ಮಿಲೇಃ, 
ಮಿಲೇತಮ್‌, ಮಿಲೇತ। ಮಿಲೇಯಮ್‌, ಮಿಲೇವ, ಮಿಲೇಮ। 


ಆತ್ಮನೇ ಪದದಲ್ಲಿ-ಮಿಲೇತ, ಮಿಲೇಯಾತಾಮ್‌, ಮಿಲೇರನ್‌। ಮಿಲೇಥಾಃ, 
ಮಿಲೇಯಾಥಾಮ್‌, ಮಿಲೇದ್ದಮ್‌। ಮಿಲೇಯ, ಮಿಲೇವಹಿ, ಮಿಲೇಮಹೀ। 

ಆ. ಲಿಜ್‌: ಪರಸ್ಮೈಪದದಲ್ಲಿ - ಮಿಲ್ಯಾತ್‌, ಮಿಲ್ಯಾಸ್ತಾಮ್‌, ಮಿಲ್ಯಾಸುಃ ಮಿಲ್ಯಾಃ, 
ಮಿಲ್ಯಾಸ್ತಮ್‌, ಮಿಲ್ಯಾಸ। ಮಿಲ್ಯಾಸಮ್‌, ಮಿಲ್ಯಾಸ್ವ, ಮಿಲ್ಯಾಸ್ಮ 

ಆತ್ಮನೇ ಪದದಲ್ಲಿ-ಮೇಲಿಷೀಷ್ಟ, ಮೇಲಿಷೀಯಾಸ್ತಾಮ್‌, ಮೇಲಿಷೀರನ್‌। 
ಮೇಲಿಷೀಷ್ಟಾಃ, ಮೇಲಿಷೀಯಾಸ್ಥಾಮ್‌, ಮೇಲಿಷೀಡ್ಸಮ್‌ /ಮೇಲಿಷೀದ್ವಮ್‌! 
ಮೇಲಿಷೀಯ, ಮೇಲಿಷೀವಹಿ, ಮೇಲಿಷೀಮಹಿಃ। 


ಲುಜ್‌: ಪರಸ್ಕೈಪದದಲ್ಲಿ- ಅಮೇಲೀತ್‌, ಅಮೇಲಿಷ್ಟಾಮ್‌, ಅಮೇಲಿಷುಃ 
ಅಮೇಲೀಃ, ಅಮೇಲಿಷ್ಟಮ್‌, ಅಮೇಲಿಷ್ಟು ಅಮೇಲಿಷಮ್‌, ಅಮೇಲಿಷ್ಟ, ಅಮೇಲಿಷ್ಠ 


ಆತ್ಮನೇ ಪದದಲ್ಲಿ -ಅಮೇಲಿಷ್ಟ ಅಮೇಲಿಷಾತಾಮ್‌, ಅಮೇಲಿಷತ। ಅಮೇಲಿಷ್ಠಾಃ, 
ಅಮೇಲಿಷಾಥಾಮ್‌, ಅಮೇಲಿಡ್ಡಮ್‌ /ಅಮೇಲಿದ್ದಮ್‌। ಅಮೇಲಿಷಿ,ಅಮೇಲಿಷ್ಟಹಿ, 
ಅಮೇಲಿಷಹಿ। 


ಲೃಜ್‌: ಪರಸ್ಮೈಪದದಲ್ಲಿ- ಅಮೇಲಿಷ್ಯತ್‌, ಅಮೇಲಿಷ್ಯತಾಮ್‌, ಅಮೇಲಿಷ್ಯನ್‌। 
ಅಮೇಲಿಷ್ಯಾಃ, ಅಮೇಲಿಷ್ಯತಮ್‌, ಅಮೇಲಿಷ್ಯತ। ಅಮೇಲಿಷ್ಯಮ್‌, ಅಮೇಲಿಷ್ಯಾವ, 
ಅಮೇಲಿಷ್ಯಾಮ। 


ಆತ್ಮನೇ ಪದದಲ್ಲಿ-ಅಮೇಲಿಷ್ಯತ, ಅಮೇಲಿಷ್ಯೇತಾಮ್‌, ಅಮೇಲಿಷ್ಯನ್ನ! 
ಅಮೇಲಿಷ್ಯಥಾಃ, ಅಮೇಲಿಷ್ಯೇಥಾಮ್‌, ಅಮೇಲಿಷ್ಯದ್ಧಮ್‌। ಅಮೇಲಿಷ್ಯೇ, 
ಅಮೇಲಿಷ್ಯಾವಹಿ, ಅಮೇಲಿಷ್ಯಾಮಹಿ। 

6. ಮುಚ್ಸ- ಮೋಚನೇ(ಬಿಟ್ಟುಬಿಡುವದು)- ಸ್ವರಿತ "ಲ್ಕ' ಕಾರಕ್ಕೆ "ಇತ್‌' ಸಂಜ್ಞೆ 
ಇರುವುದರಿಂದ "ಮುಚ್‌' ಮಾತ್ರ ಉಳಿಯುತ್ತದೆ. ಸ್ವರಿತೇತ್ತಾಗಿ ಇರುವುದರಿಂದ 
ಉಭಯಪದಿಯಾಗಿರುತ್ತದೆ. "ಅನಿಟ್‌' ಆಗಿದ್ದರೂ, “ಲಿಟ್‌' ನಲ್ಲಿ “ಇಟ್‌' ಬರುತ್ತದೆ. 
“ಲೃದಿತ್‌' ಆಗಿರುವುದರಿಂದ, ಪುಷಾದಿ ಗಣದಲ್ಲಿ ಪಠಿತವಾಗಿ ಇರುವುದರಿಂದ, “ಜ್ಲೆ'ಗೆ 
“ಅಜ್‌' ಬರುತ್ತದೆ. 


ತುದಾದಿ ಗಣ 855 
(ಸುಮ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ- 655. ಶೇ ಮುಚಾದೀನಾಮ್‌ (7.1.೮9) 

ವೃತ್ತಿ - ಮುಚ-ಲಿಪ್‌-ವಿದ್‌-ಲುಪ್‌-ಸಿಚ್‌-ಕೃತ್‌-ಖಿದ್‌-ಪಿಶಾಂ ನುಮ್‌ ಸ್ಯಾತ್‌ 
ಶೇ ಪರೇ! ಮುಳ್ಳುತಿ, ಮುಳ್ಳಾತೇ। ಮೋಕ್ತಾ ಮುಚ್ಯಾತ್‌। ಮುಕ್ಷೀಷ್ಟ ಅಮುಳ್ಳಾತ್‌, 
ಅಮುಕ್ತ! ಅಮುಕ್ಷಾತಾಮ್‌। 

7. ಲುಪ್ಸೃ ಛೇದನೇ। ಲುಮ್ಪತಿ, ಲುಮ್ಹತೇ। ಲೋಪ್ತಾ! ಅಲುಪತ್‌, ಅಲುಪ್ತ| 

8. ವಿಧ ಲಾಭೇ। ವಿನ್ನತಿ, ವಿನ್ನತೇ। ವಿವೇದ, ವಿವಿದೇ। ವ್ಯಾಪ್ರಭೂತಿಮತೇ 
ಸೇಟ್‌। ವೇದಿತಾ। ಭಾಷ್ಕಮತೇನಿಟ್‌। ಪರಿವೇತ್ತಾ! 

9. ಷಿಚ ಕ್ಷರಣೇ। ಸಿಳ್ಳಾತಿ! ಸಿಇ್ಬುತೇ। 

ಅ.ವೃ. - “ಇದಿತೋ ನುಮ್‌ ಧಾತೋಃ” ಎಂಬ ಸೂತ್ರದಿಂದ "ನುಮ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ಶಪ್‌(ಅ)' ಪ್ರತ್ಯಯವು ಪರದಲ್ಲಿದ್ದಾಗ, ಮುಚ-ಲಿಪ್‌-ವಿದ್‌-ಲುಪ್‌- 
ಸಿಚ್‌-ಕೃತ್‌-ಖಿದ್‌ ಮತ್ತು ಪಿಶ್‌ ಧಾತುಗಳಿಗೆ "ನುಮ್‌(ನ್‌)' ಆಗಮವು ಬರುತ್ತದೆ. 

ಉದಾ- ಮುಳ್ಳುತಿ - "ಮುಚ್‌' ಧಾತುವಿನಮೇಲೆ “ಲಟ್‌' "ಲ್‌' ಕಾರಕ್ಕೆ “ತಿಪ್‌' 
ಆದೇಶ ಬಂದಮೇಲೆ "ಶ (ಅ)' ವಿಕರಣ ಪ್ರತ್ಯಯ ಬಂದಮೇಲೆ, ಮುಚ್‌--ಅ-ತಿ 
ಎಂದಿರುತ್ತದೆ. ಪಕೃತ ಸೂತ್ರದಿಂದ "ನುಮ್‌(ನ್‌), ಆಗಮ ಬಂದಮೇಲೆ, 
“ಮಿದಚೋಇನ್ತ್ನ್ಯಾತ್‌ ಪರಃ” ಎಂಬ ಸೂತ್ರದಿಂದ "ಮು' ವಿನಲ್ಲಿರುವ "ಉ' ಕಾರದ 
ನಂತರ "ನ್‌' ಕಾರವು ಬಂದು ಮುನ್‌ಚ್‌.-ಅ-ತಿ ಎಂದಿರುತ್ತದೆ. “ನಶ್ಚಾಪದಾನ್ನಸ್ಯ 
ರುಲಿ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಅನುಸ್ವಾರ ಬರುತ್ತದೆ ಮತ್ತೆ “ಅನುಸ್ವಾರಸ್ಯ 
ಯಯಿ ಪರಸವರ್ಣಃ” ಎಂಬ ಸೂತ್ರದಿಂದ ಪರಸವರ್ಣ ಬಂದು "ನ್‌' ಕಾರಕ್ಕೆ 
"ಆಕಾರ ಬರುತ್ತದೆ. ಆಗ ಮುಳುಕ್ವ-ಅತತಿಮುಳ್ಬುತಿ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಲಟ್‌: ಪರಸ್ಕೈಪದದಲ್ಲಿ- ಮುಳ್ಳುತಿ, ಮುಳ್ಳುತಃ, ಮುಳ್ದುನ್ನಿ! ಮುಳ್ಳುಸಿ, ಮುಣ್ದುಥಃ, 
ಮುಳ್ಳುಥ ಮುಇಗ್ವಾಮಿ, ಮುಇಗ್ವಾವಃ, ಮುಇಗ್ವಾಮಃ॥। 

ಆತ್ಮನೇ ಪದದಲ್ಲಿ- ಮುಳ್ಳುತೇ, ಮುಇ್ಸೇತೇ, ಮುಳ್ದುನ್ತೇ। ಮುಳ್ಳುಸೇ, ಮುಣ್ಗೇಥೇ, 
ಮುಳ್ದುದ್ದೇ। ಮುಇಸ್ಸೇ, ಮುಇಗ್ಹಾವಹೇ, ಜುಇ್ವಾಮಹೇ। 

ಲಿಟ್‌: ಪರಸ್ಕೈಪದದಲ್ಲಿ- "ಶ(ಅ)' ವಿಕರಣ ಪ್ರತ್ಯಯವು ಬಾರದೇ ಇರುವುದರಿಂದ 
(ಆರ್ಧಧಾತುಕ)ವಾಗಿರುವುದರಿ೦ದ "ನುಮ್‌(ನ್‌)' ಆಗಮವು ಬರುವುದಿಲ್ಲ. 

ರೂಪಗಳು: ಮುಮೋಚ, ಮುಮುಚತುಃ, ಮುಮುಚುಃ। ಮುಮೋಚಿಥ, 
ಮುಮುಚಥುಃ, ಮುಮುಚ। ಮುಮೋಚ, ಮುಮುಚಿವ, ಮುಮುಚಿಮ। 

ಆತ್ಮನೇ ಪದದಲ್ಲಿ -ಮುಮುಚೇ, ಮುಮುಚಾತೇ, ಮುಮುಚಿರೇ। ಮುಮುಚಿಷೇ, 


856 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಮುಮುಚಾಥೇ, ಮುಮುಚಿದ್ದೇ। ಮುಮುಚೇ, ಮುಮುಚಿವಹೇ, ಮುಮುಚಿಮಹೇ। 

ಲುಟ್‌: ಪರಸೆ ಹೈಪದದಲ್ಲಿ- ಲಘೂಪಧ ಗುಣ, ಮತ್ತು "ಚ' ಕಾರದ ಸ್ಥಾನದಲ್ಲಿ 
“ಜೋಃ ಕುಃ” ಎಂಬ ಸೂತ್ರದಿಂದ ಕುತ್ಪ(ಕ್‌) ಬರುತ್ತದೆ. ರೂಪಗಳು : ಮೋಕ್ತಾ, 
ಮೋಕ್ತಾರೌ, ಮೋಕ್ತಾರಃ ಮೋಕ್ತಾಸಿ, ಮೋಕ್ತಾಸ್ಫಃ, ಮೋಕ್ತಾಸ್ಥ ಮೋಕ್ತಾಸ್ಕಿ ಮೋಕ್ವಾಸ್ತಃ, 
ಮೋಕ್ತಾಸ್ನಃ 

ಆತ್ಮನೇ ಪದದಲ್ಲಿ -ಮೋಕ್ತಾ, ಮೋಕ್ತಾರೌ, ಮೋಕ್ತಾರ॥ ಮೋಕ್ತಾಸೇ, 
ಮೋಕ್ತಾಸಾಥೇ, ಮೊಕ್ತಾದ್ವೇ। ಮೋಕ್ತಾಹೇ, ಮೋಕ್ತಾಸ್ಪಹೇ, ಮೋಕ್ತಾಸ್ಮಹೇ। 

ಲ್ಕಟ್‌: ಪರಸ್ಥೆ ಸ್ಮೈಪದದಲ್ಲಿ- ಉದಾ- ಮೋಕ್ಷ ತಿ - “ಮುಚ್‌' ಚಾತುವಿನ ನಂತರ 

ಲೃಟ್‌' "ಲ್‌ ಕಾರಕ್ಕೆ “ತಿ' ಆದೇಶ ಬಂದು ನಂತರ 'ಸ್ಯ' ಪ್ರತ್ಯಯವನ್ನು ಸೇರಿಸಿದಾಗ 
೫ ಎಂದಿರುತ್ತದೆ. “ಪುಗನ್ತ್ನಲಘೂಪಧಸ್ಕ ಚೆ” ಎಂಬ ಸೂತ್ರದಿಂದ ಗುಣ 
ಬಂದು ಮೋಚ್‌+ಸ್ಯ*ತಿ ಎಂದಿರುತ್ತದೆ. “ಚೋಃ ಕಃ” ಎಂಬ ಸೂತ್ರದಿಂದ “ಚ್‌' 
ಕಾರಕ್ಕೆ ಕುತ್ವ(ಕ್‌) ಬರುತ್ತದೆ. "ಕ್‌' ಕಾರದ ನಂತರ "ಸ್ಕ್‌'ದಲ್ಲಿ "ಸ್‌' ಕಾರವಿರುವುದರಿಂದ 
“ಅದೇಶ ಪ್ರತ್ಯಯಯೋಃ” ಎಂಬ ಸೂತ್ರದಿಂದ ಷತ್ವ ಬಂದು ಮೋಕ್‌-ಷ್ಯತಿ 
ಎಂದಿರುತ್ತದೆ. pet ಮತ್ತು "ಷ್‌' ವರ್ಣಗಳು ಸೇರಿ "ಕ್‌ ಆಗುತ್ತದೆ. ಆಗ ಮೋಕ್ಷ ಕತಿ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು - ಮೋಕ್ಷ ತೆ ಮೋಕ್ಷ ಖೆ ಮೋಕ್ಷ ನ ಮೋಕ್ಷ ಹ ಮೋಕ್ಷ ಥಿ 
ಮೋಕ್ಷ ೫ ಮೋಕ್ಷಾ ತಮಿ ಮೋಕ್ಷಾ ವಸಿ ಮೋಕ್ಷಾ ತಮಃ 

ಆತ್ಮನೇ ಪದದಲ್ಲಿ ೨ ಮೋಕ್ಷ ತೇ, ಮೋಕೆ ಕ್ಸ್ಯೇತೇ. ಮೋಕ್ಷ ನೇ! ಮೋಕ ಕ್ಷ್ಯಸೇ, 
ಮೋಕ್ತೆ" .ಥೆ. ಮೋಕ ಕ್ಷ್ಯದ್ವೇ! ಮೋಕ್ಷ ಕೆ ಮೋಕ್ಷಾ ಹೇ, ಮೋಕ್ಷಾ ಸಮಹೇ! 

ಲೋಟ ಪರಸ ್ಯೈಪದದಲ್ಲಿ- ಮುಖ್ಯಾಕು/ಮುಳ್ಳತಾಶ್‌, ಮುಳ್ದುನ್ನಾಮ್‌, ಮುಳ್ಳನ್ನು 
ಮುಣ್ಚ/ಮುಳ್ಳುತಾತ್‌, ಮುಳ್ದುತಮ್‌, ಮುಣ್ದುತ। ಮುಣಇಗ್ದಾನಿ, ಮುಇಗ್ಹಾವ, ಮುಇಗ್ಹಾಮ। 

ಆತ್ಮನೇ ಪದದಲ್ಲಿ - ಮುಣ್ಹುತಾಮ್‌, ಮುಇಸ್ಸೇತಾಮ್‌, ಮುಳ್ಳುನ್ನಾಮ್‌। ಮುಣುಸ್ವ, 
ಮುಇಸ್ಟೇಥಾಮ್‌, ಮುಳ್ದುದ್ವಮ್‌। ಮುಣ್‌ ಈ ಮುಇಗ್ಸಾವಹೈ, ಮುಇ್ಸಾಮಹೈ। 

ಲಜ್‌: ಪರಸ್ಮೈ ಪದದಲ್ಲಿ- ಅಮುಳ್ಬಾತ್‌, ಅಮುಳ್ಳುತಾಮ್‌, ಅಮುಣ್ಬುನ್‌ಅಮುಳ್ಬೋ, 
ಅಮುಳ್ಣುತಮ್‌, “ಮುಳ್ಲತ ಅಮುಳ್ಳುಮ್‌, ಅಮುಇಗ್ವಾವ, ಅಮುಇಗ್ವಾಮ। 

ಆತ್ಮನೇ ಪದದಲ್ಲಿ -ಅಮುಣ್ಣುತ, ಅಮುಇಗ್ಸೇತಾಮ್‌, ಅಮುಣ್ಣುನ್ನ ಅಮುಣ್ದುಥಾಃ, 
ಅಮುಇಗ್ಸೇಥಾಮ್‌, ಅಮುಳ್ಬುದ್ದಮ್‌। ಅಮುಳಗ್ಸೇೌ, ಅಮುಇಗ್ಸಾವಹಿ, ಅಮುಇಗ್ಗಾಮಹಿ। 

ವಿ. ಲಿಜ್‌: ಪರಸ್ಕೈಪದದಲ್ಲಿ- ಮುಇಸ್ಸೇತ್‌, ಮುಇಸತಾಮ್‌, ಮುಇಗೇಯುಃ 
ಮುಇಗ್ಬೌಃ, ಮುಇ್ಗೇತಮ್‌, ಮುಳ್ಗ್‌ತ ಮುಇಸ್ರೇಯಮ್‌, ಮುಇಗ್ಗೇವ, ಮುಇಯ್ಸೇಮ! 

ಆತ್ಮನೇ ಪದದಲ್ಲಿ-ಮುಇಸ್ಲೇತ, ಮುಇ್ಸೇಯಾತಾಮ್‌, ಮುಣಸ್ಸ್‌ರನ್‌। ಮುಖ್ಛೌಥಾಃ, 
ಮುಇಸ್ಟೇಯಾಥಾಮ್‌, ಮುಳ್ಗ್ಲೇದ್ವಮ್‌। ಮುಇಸ್ಲೇಯ, ಮುಇಗೇವಹಿ, ಮುಇಸ್ಸೇಮಹಿ। 


ತುದಾದಿ ಗಣ 857 


ಆ. ಲಿಜ್‌: ಪರಸ್ಕೈಪದದಲ್ಲಿ- ಮುಚ್ಯಾತ್‌, ಮುಚ್ಯಾಸ್ತಾಮ್‌. ಮುಚ್ಯಾಸುಃ ಮುಚ್ಯಾಃ, 
ಮುಚ್ಯಾಸ್ತಮ್‌, ಮುಚ್ಯಾಸ್ತ ಮುಚ್ಯಾಸಮ್‌, ಮುಚ್ಯಾಸ್ವ, ಮುಚ್ಯಾಸ್ಮ 

ಆತ್ಮನೇ ಪದದಲ್ಲಿ-“ಕುತ್ವ' ಮತ್ತು "ಸಿಯುಟ್‌' ನಲ್ಲಿರುವ "ಸ್‌' ಕಾರಕ್ಕೆ ಷತ್ವ 
ಬಂದು "ಕ್‌' ಮತ್ತು "ಷ್‌' ಗಳು ಸೇರಿದಾಗ "ಕ್ಲ' ಆಗುತ್ತದೆ. 

ರೂಪಗಳು-ಮುಕ್ಷೀಷ್ಟ, ಮುಕ್ಷೀಯಾಸ್ತಾಮ್‌, ಮುಕ್ಷೀರನ್‌। ಮುಕ್ಷೀಷ್ಠಾಃ, 
ಮುಕ್ಷೀಯಾಸ್ಥಾಮ್‌, ಮುಕ್ಷೀದ್ವಮ್‌। ಮುಕ್ಷೀಯ, ಮುಕ್ಷೀವಹಿ, ಮುಕ್ಷೀಮಹಿ। 

ಲುಜ್‌:ಪರಸ್ಥೆ ಪದದಲ್ಲಿ - ಧಾತುವಿನ ನಂತರ “ತಿಪ್‌', "ಅಟ್‌' ಆಗಮ ಮತ್ತು 
“ಜ್ಲೆ' ಗೆ “ಪುಷಾದಿದ್ಯುತಾದ್ಯ ಲೃದಿತಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ “ಅಜ್‌” 
ಬಂದು ಅಮುಚ್‌-ಅ+ತ್‌-ಅಮುಚತ್‌ ಎಂದು ರೂಪವಾಗುತ್ತದೆ. 

ರೂಪಗಳು-ಅಮುಚತ್‌, ಅಮುಚತಾಮ್‌, ಅಮುಚನ್‌। ಅಮುಚಃ, ಅಮುಚತಮ್‌, 
ಅಮುಚತ। ಅಮುಚಮ್‌, ಅಮುಚಾವ, ಅಮುಚಾಮ। 

ಆತ್ಮನೇ ಪದದಲ್ಲಿ-ಇಲ್ಲಿ "ಅಜ್‌' ಬರುವದಿಲ್ಲ, ಆದರೆ ಸಿಚ್‌ ಬರುತ್ತದೆ. ಯಾಕೆಂದರೆ 
“ಪುಷಾದಿದ್ಯುತಾದ್ಯಲೃದಿತಃ ಪರಸ್ಥೆ ಹೈಪದೇಷು?” ಎಂಬ ಸೂತ್ರವು ಪರಸ್ಥೆ ಕೈ ಪದದಲ್ಲಿ 
ಮಾತ್ರ ಬರುತ್ತದೆ. ಆದ್ದರಿಂದ ಇಲ್ಲಿ "ಅಜ್‌' ಬರುವುದಿಲ್ಲ. ಅಮುಚ್‌4ಸ್‌4ತ್‌ 
ಎ೦ದಿದ್ದಾಗ, “ರುಲೋ ರುಲಿ” ಎಂಬ ಸೂತ್ತದಿಂದ "ಸ್‌' ಕಾರಕ್ಕೆ ಲೋಪ ಬರುತ್ತದೆ. 
ಮತ್ತು “ಚ್‌' ಕಾರಕ್ಕೆ ಕುತ್ವ ಬಂದು ಅಮುಕ್ತ ಎಂದು ರೂಪವಾಗುತ್ತದೆ. ಎಲ್ಲಿ ರುಲ್‌ 
ಪರದಲ್ಲಿ ಇರುವದಿಲ್ಲವೋ ಅಲ್ಲಿ "ಸ್‌' ಕಾರಕ್ಕೆ ಲೋಪವು ಬರುವುದಿಲ್ಲ. ಅಲ್ಲಿ ಕುತ್ವ 
ಬಂದು: *ಸ್‌' ಕಾರಕ್ಕೆ ಷತ್ವ ಬಂದು "ಕ್ಷ' ಎಂದಾಗಿ ಅಮುಕ್ಷಾತಾಮ್‌ ಎಂದು 
ರೂಪವಾಗುತ್ತದೆ. 

ರೂಪಗಳು: ಅಮುಕ್ತ, ಅಮುಕ್ತಾತಾಮ್‌, ಅಮುಕ್ಷತ। ಅಮುಕ್ಕಾಃ, ಅಮುಕ್ಷಾಥಾಮ್‌, 
ಅಮುಗ್ಧ ಎಮ್‌! ಅಮುಕ್ಷಿ, ಅಮುಕ್ತ ಮ ಅಮುಕ್ಷ ಆಂ! 

ಲೃಜ್‌: ಪರಸ್ಕೈಪದದಲ್ಲಿ-ಅಮೋಕ್ಷ್ಯತ್‌, ಅಮೋಕ್ಷ ತಾಮ್‌, ಅಮೋಕ್ಷ್ಯನ್‌। 
ಅಮೋಕ್ಷ ಫೆ ಅಮೋಕ್ಷ್ಯತಮ್‌, ಅಮೋಕ್ಷ್ಯತ। ಅಮೋಕ್ಷ್ಯಮ್‌, ಅಮೋಕ್ಷಾ ವ 
ಅಮೋಕ್ಷಾ ಮ 

ಆತ್ಮನೇ ಪದದಲ್ಲಿ-ಅಮೋಕ್ಷ್ಯತ, ಅಮೋಕ್ಷ್ಯೇತಾಮ್‌, ಅಮೋಕ್ಷ್ಯನ್ತ ಅಮೋಕ್ಷ್ಯಥಾಃ, 
ಅಮೋಕ್ಷೇಥಾಮ್‌, ಅಮೋಕ್ಷ್ಯದ್ವಮ್‌। ಅಮೋಕ್ಷೇ, ಅಮೋಕ್ಷಾ್ಯ್ಯಾವಹಿ, 
ಅಮೋಕ್ಷಾ ಕಮೆಹಿ। 

ಧಾತು 7. ಲುಫ್ತ ೀದನೇ (ಕತ್ತರಿಸುವದು)-ಸ್ವರಿತ "ಲೃ' ಕಾರಕ್ಕೆ “ಇತ್‌' ಸಂಜ್ಞೆ 
ಇರುವುದರಿಂದ “ಲುಪ್‌' ಮಾತ್ರ ಉಳಿಯುತ್ತದೆ. ಅನಿಟ್‌ ಆಗಿದ್ದರೂ, ಲಿಟ್‌ನಲ್ಲಿ 
ಕ್ರಾದಿ ನಿಯಮದಿಂದ ಇಟ್‌ ಬರುತ್ತದೆ. ನಂತರ ಪ್ರಕೃತ ಸೂತ್ರದಿಂದ "ನುಮ್‌(ನ್‌)' 
ಆಗಮ ಬಂದು "ನ್‌' ಕಾರಕ್ಕೆ ಅನುಸ್ವಾರ ಮತ್ತು ಪರಸವರ್ಣ ಬಂದು “ಲುಮ್ಚ್‌' 
ಎಂದಾಗುತ್ತದೆ. 


858 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಲಟ್‌: ಪರಸ್ಮೈಪದದಲ್ಲಿ- ಲುಂಪತಿ, ಲುಂಪತಃ, ಲುಂಪನ್ನಿಃ ಲುಂಪಸಿ, ಲುಂಪಥಃ, 
ಲುಂಪಥ।ಲುಂಪಾಮಿ, ಲುಂಪಾವಃ, ಲುಂಪಾಮಃ। 
ಆತ್ಮನೇ ಪದದಲ್ಲಿ-ಲುಂಪತೇ, ಲುಂಪೇತೇ, ಲುಂಪನ್ನೇ। ಲು೦ಪಸೇ, ಲುಂಪೇಥೇ, 
ಲುಮ್ಪದ್ವೇ। ಲುಂಪೇ, ಲುಂಪಾವಹೇ, ಲುಂಪಾಮಹೇ। 
ಲಿಟ್‌: ಪರಸ್ಕೈಪದದಲ್ಲಿ - ಲುಲೋಪ, ಲುಲುಪತುಃ, ಲುಲುಪುಃ ಲುಲೋಪಿಥ, 
ಲುಲುಪಥುಃ, ಲಉುಲುಪ। ಲುಲೋಪ, ಲುಲುಪಿವ, ಲುಲುಪಿಮ। 
ಆತ್ಮನೇ ಪದದಲ್ಲಿ -ಲುಲುಪೇ, ಲುಲುಪಾತೇ, ಲುಲುಪಿರೆ! ಲುಲುಪಿಷೇ, 
ಲುಲುಪಾಥೇ, ಲುಲುಪಿದ್ದೇ। ಲುಲುಪೇ, ಲುಲುಪಿವಹೆ, ಲುಲುಪಿಮಹೇ। 
ಲುಟ್‌: ಪರಸ್ಕೈಪದದಲ್ಲಿ- ಲೋಪ್ತಾ, ಲೋಪತಾರೌ, ಲೋಪ್ತಾರಃ ಲೋಪ್ಪಾಸಿ, 
ಲೋಪಾಸ್ಟಃ, ಲೋಪ್ತಾಸ್ಥ ಲೋಪಾಸಿ, ಲೋಪಾಸಃ, ಲೋಪಾಸಃ। 
ಛಿ ೫ ಮಕ po) ಕಿ 
ಆತ್ಮನೇ ಪದದಲ್ಲಿ -ಲೋಪ್ತಾ, ಲೋಪ್ತಾರೌ, ಲೋಪ್ತಾರಃ। ಲೋಪ್ತಾಸೇ, 
ಲೋಪ್ತಾಸಾಥೇ, ಲೋಪ್ತಾದ್ವೇ। ಲೋಪ್ತಾಹೇ, ಲೋಪ್ಪಾಸ್ತಹೇ, ಲೋಪ್ತಾಸ್ಮಹೇ। 
ಲಟ್‌:ಪರಸ್ಲೆ, ಪದದಲ್ಲಿ-ಲೋಪ ತಿ. ಲೋಪ ತಃ, ಲೋಪ ನಿ| ಲೋಪ ಸಿ, 
ಲ ಆಖ ನು ಬಿ ನಿಶಿ ನಿರಿ ಬ 
ಲೋಪ ಥಃ ಲೋಪ ,ಥ। ಲೋಪಾ ಮಿ, ಲೋಪಾ ವಃ, ಲೋಪಾ ಮಃ 
ಇರಿ ಇರಿ ಇರಿ ಇರಲಿ ಇರೆ 
ಆತ್ಮನೇ ಪದದಲ್ಲಿ-ಲೋಪ್ಸ ತೇ, ಲೋಪ್ಲ್ಯೇತೇ, ಲೋಪ್ಸ್ಯನ್ನೇ। ಲೋಪ್ಸ್ಯಸೇ, 
೬ ಕಾ ಇಲಿ ಇಲಿ ರಿ pA 
ಲೋಪೆ ಥೇ, ಲೋಪ ಧ್ವೇ। ಲೋಪೆೈ(, ಲೋಪಾ ವಹೇ, ಲೋಪಾ ಮಹೇ। 
ನಿರಿ ರಿ ಇಲಿ ಇಶಿ ಇಲಿ 
ಲೋಟ್‌: ಪರಸ್ಕೈಪದದಲ್ಲಿ - ಲುಂಪತು/ಲುಂಪತಾತ್‌, ಲುಂಪತಾಮ್‌, ಲುಂಪನ್ನು 
ಲುಂಪ/ಲುಂಪತಾತ್‌, ಲುಂಪತಮ್‌, ಲುಂಪತ। ಲುಂಪಾನಿ, ಉುಂಪಾವ, ಲುಂಪಾಮ। 
ಆತ್ಮನೇ ಪದದಲ್ಲಿ -ಲುಂಪತಾಮ್‌ ಲುಂಪೇತಾಮ್‌, ಲುಂಪನ್ನಾಮ್‌। ಲುಂಪಸ್ವ, 
ಲುಂಪೇಥಾಮ್‌, ಲುಂಪದ್ದಮ್‌। ಲುಂಪೈ, ಲುಂಪಾವಹೈ, ಲುಂಪಾಮಹ್ಯ| 
ಲಜ್‌: ಪರಸ್ಥೆ ಕೈಪದದಲ್ಲಿ- ಅಲುಂಪತ್‌, ಅಲುಂಪತಾಮ್‌, ಅಲುಂಪನ್‌। ಅಲುಂಪಃ, 
ಅಲುಂಪತಮ್‌, ಅಲುಂಪತ। ಅಲುಂಪಮ್‌, ಅಲುಂಪಾವ, ಅಲುಂಪಾಮಃ। 
ಆತ್ಮನೇ ಪದದಲ್ಲಿ-ಅಲುಂಪತ, ಅಲುಂಪೇತಾಮ್‌, ಅಲುಂಪನ್ನ ಅಲುಂಪಥಾಃ, 
ಅಲುಂಪೇಥಾಮ್‌, ಅಲುಂಪಧ್ಧಮ್‌। ಅಲುಂಪೇ, ಅಲುಂಪಾವಹಿ, ಅಲುಂಪಾಮಹಿ। 
ವಿ. ಲಿಜ್‌: ಪರಸೆ ಓ[ೈಪದದಲ್ಲಿ- ಲುಂಪೇತ್‌, ಲುಂಪೇತಾಮ್‌, ಲುಂಪೇಯುಕಿ 
ಲುಂಪೇಃ, ಲುಂಪೇತಮ್‌, ಲುಂಪೇತ। ಲುಂಪೇಯಮ್‌, ಲುಂಪೇವ, ಲುಂಪೇಮಃ। 
ಆತ್ಮನೇ ಪದದಲ್ಲಿ - ಲುಂಪೇತ, ಲುಂಪೇಯಾತಾಮ್‌, ಲುಂಪೇರನ್‌। ಲುಂಪೇಥಾಃ, 
ಲುಂಪೇಯಾಥಾಮ್‌, ಲುಂಪೇಧ್ವಮ್‌! ಲುಂಪೇಯ, ಲುಂಪೇವಹಿ, ಲುಂಪೇಮಹಿ। 
ಆ. ಲಿಜ್‌: ಪರಸ್ಕೈಪದದಲ್ಲಿ- ಲುಂಪ್ಯಾತ್‌, ಲುಂಪ್ಯಾಸ್ತಾಮ್‌, ಲುಂಪ್ಯಾಸುಃ। 
೦ ba Be pel ba “ಗ್ರ 
ಲುಂಪ್ಯಾಃ, ಲುಂಪ್ಯಾಸ್ತಮ್‌, ಲುಂಪ್ಯಾಸ್ಟ ಲುಂಪ್ಯಾಸಮ್‌, ಲುಂಪ್ಯಾಸ್ಟ, ಲುಂಪ್ಯಾಸ್ನ। 


ಆತ್ಮನೇ ಪದದಲ್ಲಿ - ಲುಂಪೀಷ್ಟ ಲುಂಪೀಯಾಸ್ತಾಮ್‌, ಲುಂಪೀರನ್‌। ಲುಂಪೀಷ್ಠಾಃ, 


ತುದಾದಿ ಗಣ 859 


ಲುಂಪೀಯಾಸ್ಥಾಮ್‌, ಲುಂಪೀದ್ದಮ್‌। ಲುಂಪೀಯ, ಲುಂಪೀವಹಿ, ಲುಂಪೀಮಹಿ। 
ಲುಜ್‌: ಪರಸ್ಕೈಪದದಲ್ಲಿ - ಅಲುಂಪತ್‌, ಅಲುಂಪತಾಮ್‌, ಅಲುಂಪನ್‌। 

ಅಲುಂಪಃ, ಅಲುಂಪತಮ್‌, ಅಲುಂಪತ। ಅಲು೦ಪಮ್‌, ಅಲುಂಪಾವ, ಅಲುಂಪಾಮ। 
ಆತ್ಮನೇ ಪದದಲ್ಲಿ-ಅಲುಪ್ತ, ಅಲುಪ್ಸಾತಾಮ್‌, ಅಲುಪ್ಸತ। ಅಲುಪ್ಪಾಃ, 

ಅಲುಪ್ಸಾಥಾಮ್‌, ಅಲುಬ್ಬ ಮ್‌! ಅಲುಪ್ಪಿ ಅಲುಪ್ಪ ಮು ಅಲುಪ್ಪ ಆಂ! 

ಲೃಜ್‌: ಪರಸ್ಕೈಪದದಲ್ಲಿ - ಅಲೋಪ್ಸ್ಯತ್‌, ಅಲೋಪ್ಪ್ಯತಾಮ್‌, ಅಲೋಪ್ಪ್ಯನ್‌। 
ಅಲೋಪ್ಸ್ಯಃ, ಅಲೋಪ್ಸ್ಯತಮ್‌, ಅಲೋಪ್ಪ ಖೆ ಅಲೋಪ್ಪ 4ಮ್‌, ಅಲೋಪ್ಸ್ಯಾವ, 
ಅಲೋಪ್ಸಾ ಕಮ! 

ಆತ್ಮನೇ ಪದದಲ್ಲಿ-ಅಲೋಪ್ಪ್ಯತ, ಅಲೋಪ್ಸ್ಯೇತಾಮ್‌, ಅಲೋಪ್ಸ್ಯನ್ನ| 
ಅಲೋಪ್ಸ ಥಾಃ, ಅಲೋಪ್ಸ್ಯೇಥಾಮ್‌ ಅಲೋಪ್ಸ್ಯದ್ವಮ್‌। ಅಲೋಪ್ಲ್ಯ್ಯೇ, 
ಅಲೋಪ್ಸಾ ಕಹಿ, ಅಲೋಪ್ಸಾ ಮಹಿ! 

8. ವಿದಿಲ್ಕ- ಲಾಭೇ ( ಪಡೆಯುವದು) ಇದರಲ್ಲಿ "ವಿದ್‌' ಮಾತ್ರ ಉಳಿಯುತ್ತದೆ. 
ಇದು ಉಭಯಪದಿ. ಇದು ಅನಿಟ್‌ ಆಗಿರುವುದರಿಂದ ವ್ಯಾಪ್ರಭೂತಿ ಆಚಾರ್ಯರ 
ಪಕ್ಷದಲ್ಲಿ "ಸೇಟ್‌' ಅಗಿರುತ್ತದೆ. ಭಾಷ್ಯಕಾರರ ಪಕ್ಷದಲ್ಲಿ "ಅನಿಟ್‌' ಆಗಿರುತ್ತದೆ. 

ಉದಾ: ವಿನ್ಠತಿ-“ವಿದ್‌' ಧಾತುವಿನ ಮೇಲೆ, "ಲಟ್‌' "ಲ' ಕಾರಕ್ಕೆ “ತಿಪ್‌' ಆದೇಶ 
ಬಂದಮೇಲೆ "ಶ(ಅ)' ವಿಕರಣ ಪ್ರತ್ಯಯ ಬಂದು ಪ್ರಕೃತ ಸೂತ್ರದಿಂದ “ನುಮ್‌ 
(ನ್‌)'ಆಗಮ ಬಂದಾಗ ವಿನ್ಸ್‌ +ಅತಿವಿನ್ನತಿ ಎಂದಾಗುತ್ತದೆ. 

ಲಟ್‌:ಪರಸ್ಕೈಪದದಲ್ಲಿ-ವಿನ್ನತಿ, ವಿಂನ್ಸತಃ ವಿನ್ನನ್ನಿ ವಿನ್ನಸಿ, ವಿನ್ನಥಃ೩ ವಿನ್ನಥಃ। 
ವಿನ್ದಾಮಿ, ವಿನ್ನಾವಃ, ವಿನ್ಹಾಮಃ। 

ಆತ್ಮನೇ ಪದದಲ್ಲಿ- ವಿನ್ನತೇ, ವಿನ್ನೇತೇ, ವಿನ್ನನ್ನೇ। ವಿನ್ನಸೇ, ವಿನ್ದೇಥೇ, ವಿನ್ನದ್ದೇ। 
ವಿನ್ನೇ, ವಿನ್ನಾವಹೇ, ವಿನ್ನಾಮಹೇ। 

ಲಿಟ್‌: ಪರಸ್ಥೆ ಕೈಪದದಲ್ಲಿ - ವಿವೇದ, ವಿವಿದತುಃ ವಿವಿದುಃ ವಿವೇದಿಥ, ವಿವಿದಥುಃ, 
ವಿವಿದ। ವಿವೇದ, ವಿವಿದಿವ, ವಿವಿದಿಮ। 

ಆತ್ಮನೇ ಪದದಲ್ಲಿ-ವಿವಿದೇ, ವಿವಿದಾತೇ, ವಿವಿದಿರೇ। ವಿವಿದಿಷೇ, ವಿವಿದಾಥೇ, 
ವಿವಿದಿದ್ದೇ। ವಿವಿದೇ, ವಿವಿದಾವಹೇ, ವಿವಿದಾಮಹೇ। 

ಲುಟ್‌: ಪರಸ್ಕೈಪದದಲ್ಲಿ - ಭಾಷ್ಯಕಾರ(ಅನಿಟ್‌) ಪಕ್ಷದಲ್ಲಿ - ವೇತ್ತಾ, ವೇತ್ತಾರೌ, 
ವೇತ್ತಾರಃ॥ ವೇತ್ತಾಸಿ, ವೇತ್ತಾಸ್ಥಃ, ವೇತ್ತಾಸ್ಥಃ ವೇತಾಸ್ಕಿ ವೇತ್ತಾಸ್ಟಃ, ವೇತ್ತಾಸ್ಮಃ। 

ವ್ಯಾಪ್ರಭೂತಿ ಆಚಾರ್ಯರ (ಸೇಟ್‌) ಪಕ್ಷದಲ್ಲಿ - ವೇದಿತಾ, ವೇದಿತಾರ್‌, 
ವೇದಿತಾರಃ ವೇದಿತಾಸಿ, ವೇದಿತಾಸ್ಥಃ, ವೇದಿತಾಸ್ಸ। ವೇದಿತಾಸ್ಮಿ ವೇದಿತಾಸ್ವಃ, 
ವೇದಿತಾಸ್ಮಃ 

ಆತ್ಮನೇ ಪದದಲ್ಲಿ-ಭಾಷ್ಯಕಾರ(ಅನಿಟ್‌) ಪಕ್ಷದಲ್ಲಿ - ವೇತ್ರಾ, ವೇತ್ತಾರೌ, ವೇತ್ತಾರಃ 


860 ಲಘುಸಿದ್ದಾಂತ ಕೌಮುದೀ-ಉತ್ತರಾರ್ಧ 


ವೇತ್ತಾಸೇ, ವೇತ್ತಾಸಾಥೇ, ವೇತ್ತಾದ್ವೇ। ವೇತ್ತಾಹೇ, ವೇತ್ತಾಸ್ಟಹೇ, ವೇತ್ತಾಸ್ಮಹೇ। 

ವ್ಯಾಪ್ರಭೂತಿ ಆಚಾರ್ಯರ (ಸೇಟ್‌) ಪಕ್ಷದಲ್ಲಿ - ವೇದಿತಾ, ವೇದಿತಾರೌ, 
ವೇದಿತಾರಃ ವೇದಿತಾಸೇ, ವೇದಿತಾಸಾಥೇ, ವೇದಿತಾದ್ದೇ। ವೇದಿತಾಹೇ, ವೇದಿತಾಸ್ಪಹೇ, 
| 

ಲೃಟ್‌: ಪರಸ್ಕೈಪದದಲ್ಲಿ-ಭಾಷ್ಕಕಾರ (ಅನಿಟ್‌) ಪಕ್ಷದಲ್ಲಿ - ವೇತ್ಸ ಕಿ ವೇತೃತಃ, 
ವೇತ್ಚ ಜಿ ಪೇತ್ತ ಹಿ ವೇತ್ಸ ಹಿ ವೇತ ತ್ಸ್ಯಥ। ವೇತ್ಸಾ ಮಿ, ವೇತ್ಸಾ ವಃ, ವೇತ್ಸಾ. "ಮಃ 

ವ್ಯಾಘಭೂತಿ ಆಚಾರ್ಯರ (ಸೇಟ್‌) ಪಕ್ಷದಲ್ಲಿ- ವೇದಿಷ್ಯಕಿ, ವೇದಿಷ್ಯತಃ, ವೇದಿಷ್ಯ 
ವೇದಿಷ್ಯಸಿ, ವೇದಿಷ್ಯಥಃ, ವೇದಿಷ್ಯಥ। ವೇದಿಷ್ಯಾಮಿ, ವೇದಿಷ್ಯಾವಃ, ವೇದಿಷ್ಯಾಮಃ 

ಆತ್ಮನೇ ಪದದಲ್ಲಿ -ಭಾಷ್ಯಕಾರ(ಅನಿಟ್‌) ಸಕ್ಷದಲ್ಲಿ - ವೇತ್ಚ್ಯತೇ, ವೇತ್ಸೆ ತೇ. 
ವೇತ್ಸ್ಯನ್ವೇ। ವೇತ್ನ ತ್ಸ್ಯಸೇ, ವೇತ್ಸೆ ಕಥೇ. ವೇತ್ಸ್ಯದ್ದೇ। ವೇತ್ಲೆ ಕೆ ವೇತ್ಸಾವಹೇ, ವೇತ್ಸಾ ಕಮಹೇ। 

ವ್ಯಾಪ್ರಭೂತಿ ಆಚಾರ್ಯರ (ಸೇಟ್‌) ಪಕ್ಷದಲ್ಲಿ- ವೇದಿಷ್ಯತೇ, ವೇದಿಷ್ಯೇತೇ, 
ವೇದಿಷ ಷ್ಠನ್ತೇ। ವೇದಿಷ್ಯಸೇ, ವೇದಿಷ್ಯೇಥೇ, ವೇದಿಷ್ಯದ್ವೇ। ವೇದಿಷ್ಯೇ, ವೇದಿಷ್ಯಾವಹೇ, 
ವೇದಿಷ್ಯಾಮಹೇ। 

ಲೋಟ್‌: ಪರಸ್ಕೈಪದದಲ್ಲಿ- ವಿನ್ನತು/ವಿನ್ನತಾತ್‌, ವಿನ್ನತಾಮ್‌, ವಿನ್ನನ್ನುಃ ವಿನ್ನ/ 
ವಿನ್ನತಾತ್‌, ವಿನ್ನತಮ್‌, ವಿನ್ನತ। ವಿನ್ಹಾನಿ, ವಿನ್ಹಾವ, ವಿನ್ಹಾಮ। 

ಆತ್ಮನೇ ಪದದಲ್ಲಿ - ವಿನ್ನತಾಮ್‌, ವಿನ್ನೇತಾಮ್‌, ವಿನ್ನನ್ನಾಮ್‌। ವಿನ್ನಸ್ವ ವಿನ್ನೇಥಾಮ್‌, 
ವಿನ್ನದ್ದಮ್‌। ವಿನ ವಿನ್ನಾವಹೈ, ವಿನ್ನಾಮಹೈ। 

ಲಜ್‌: ಪರಸೆ ಓೈಪದದಲ್ಲಿ- ಅವಿನ್ನತ್‌, ಅವಿನ್ನತಾಮ್‌, ಅವಿನ್ದದನ್‌। ಅವಿನ್ನಃ, 
ಅವಿನ್ನತಮ್‌, ಅವಿನ್ನತ ಅವಿನ್ನಮ್‌, 'ಅವಿನ್ಹಾವ, 'ಅವಿನ್ಹಾಮ। 

ಆತ್ಮನೇ ಪದದಲ್ಲಿ-ಅವಿನ್ದತ, ಅವಿನ್ಹೇತಾಮ್‌, ಅವಿನ್ದನ್ತ। ಅವಿನ್ನಥಾಃ, 
ಅವಿನ್ನೇಥಾಮ್‌, ಅವಿನ್ನದ್ದಮ್‌।ಅವಿನ್ನೇ, ಅವಿನ್ಹಾವಹಿ, ಅವಿನ್ಬಾಮಹಿ। 

ವಿ. ಲಿಜ್‌: ಪರಸೆ ಪದದಲ್ಲಿ — ವಿನ್ನೇತ್‌, ವಿನ್ನೇತಾಮ್‌, ವಿನ್ನೇಯುಃ। ವಿನ್ನೇಃ, 
ವಿನ್ನೇತಮ್‌, ವಿನ್ಹೇತ। ವಿನ್ನೇಯಮ್‌, ವಿನ್ಸೇವ, ವಿನ್ನೇಮಃ। 

ಆತ್ಮನೇ ಪದದಲ್ಲಿ-ವಿನ್ವೇತ, ವಿನ್ಹೇಯಾತಾಮ್‌, ವಿನ್ನೇರನ್‌। ವಿನ್ದೇಥಾಃ, 
ವಿನ್ಸೇಯಾಥ್ಯಾಮ್‌, ವಿನ್ನೇದ್ದಮ್‌। ವಿನ್ನೇಯ, ವಿನ್ನೇವಹಿ, ವಿನ್ಹೇಮಹ। 

ಆ. ಲಿಜ್‌: ಪರಸೆ ಪದದಲ್ಲಿ - ವಿದ್ಯಾತ್‌, ವಿದ್ಯಾಸ್ತಾಮ್‌, ವಿದ್ಯಾಸುಃ। ವಿದ್ಯಾಃ, 
ವಿದ್ಯಾಸ್ತಮ್‌, ವಿದ್ಯಾಸ್ತ ವಿದ್ಯಾಸಮ್‌, ವಿದ್ಯಾಸ್ವ, ವಿದ್ಯಾಸ್ಮ 

ಆತ್ಮನೇ ಪದದಲ್ಲಿ-ವಿತ್ಲೀಷ್ಟ, ವಿಶ್ಲೀಯಾಸ್ತಾಮ್‌, ವಿಶ್ಲೀರನ್‌। ವಿತ್ಲೀಷ್ಟಾಃ, 
ವಿತ್ಲೀಯಾಥಾಮ್‌, ವಿಶ್ಲೀದ್ವಮ್‌। ವಿತ್ತೀಯ, ವಿತ್ಲೀವಹಿ, ವಿತ್ತೀಮಹೀ। 

ಲುಜ್‌: ಪರಸ್ಕೈಪದದಲ್ಲಿ- ಅವಿದತ್‌, ಅವಿದತಾಮ್‌, ಅವಿದನ್‌। ಅವಿದಃ, 
ಅವಿದತಮ್‌, ಅವಿದತ। ಅವಿದಮ್‌, ಅವಿದಾವ. ಅವಿದಾಮ। 


ತುದಾದಿ ಗಣ 86% 


ಆತ್ಮನೇ ಪದದಲ್ಲಿ - ಅವಿತ್ತ, ಅವಿತ್ಸಾತಾಮ್‌, ಅವಿತ್ನತ। ಅವಿತ್ಯಾಃ,ಅವಿತ್ಸಾಥಾಮ್‌, 
ಅವಿದ್ವಮ್‌/ಅವಿದ್‌ದ್ವಮ್‌, ಅವಿಶ್ರಿಅವಿತ್ಪ ಮು ಅವಿತ್ತ (| 

ಲೃಜ್‌: ಪರಸ್ಕೈಪದದಲ್ಲಿ- ಅವೇತ್ಸ್ಯತ, ಅವೇತ್ಸ್ಯೇತಾಮ್‌, ಅವೇತ್ಸ್ಯನ್‌। ಅವೇತ್ಸ್ಯಃ, 
ಅವೇತ್ಸ ಸಮ್‌, ಅವೇತ್ಸ್ಯತ। ಅವೇತ್ಸ್ಯಮ್‌, ಅವೇತ್ಸಾ ವು ಅವೇತ್ಸಾ ಮು 

ಆತ್ಮನೇ ಪದದಲ್ಲಿ - ಅವೇತ್ಸ್ಯತ, ಅವೇತ್ಸ್ಯೇತಾಮ್‌, ಅವೇತ್ಸ್ಯನ್ನು ಅವೇತ್ಸ್ಯಥಾಃ, 
ಅವೇತ್ಸ್ಮೇಥಾಮ್‌, ಅವೇತ್ಸ್ಯದ್ವಮ್‌। ಅವೇತ್ಸ್ಯೇ, ಅವೇತ್ಸ್ಯಾವಹಿ, ಅವೇತ್ಸಾ ಮಹಿ! 

ಉದಾ-ಪರಿವೇತ್ತಾ ಪರಿ-ಪೂರ್ವಕ "ವಿದ್‌' ಧಾತುವಿನಂತರ "ತೃಚ್‌(ತೃ)' 
ಪ್ರತ್ಯಯವನ್ನು ಸೇರಿಸಿದಾಗ, “ಅನಿಟ್‌' ಅವಸ್ಥೆಯಲ್ಲಿ (ಅಣ್ಣನ ಮದುವೆಯಾಗದೇ 
ಇರುವಾಗ ಮದುವೇ ಮಾಡಿಕೊಂಡಿರುವ ತಮ್ಮ “ಪರಿವೇತ್ತಾ' ಎಂದು ಅರ್ಥ. 

9.ಷಿಚ - ಕ್ಷರಣೇ (ಸಿ೦ಪಡಿಸುವದು)-“ಧಾತ್ವಾದೇಃ ಷಃ ಸಃ” ಎಂಬ ಸೂತ್ರದಿಂದ 
ಷ್‌' ಕಾರಕ್ಕೆ "ಸ್‌' ಕಾರವು ಆದೇಶವಾಗಿ ಬಂದು "ಸಿಚ' ಎಂದಿರುತ್ತದೆ. ಕೊನೆಯ 
“ಅ” ಕಾರವು ಸ್ವರಿತವಾಗಿರುವುದರಿ೦ಂದ ಅದು “ಇತ್‌' ಸಂಜ್ಞೆಯುಳ್ಳದ್ದಾ ಗುತ್ತದೆ. ಆಗ 
"ಸಿಚ್‌' ಮಾತ್ರ ಉಳಿಯುತ್ತದೆ. ಇದು ಉಭಯಪದಿಯಾಗಿದೆ. ಅನುದಾತ್ತವಾಗಿ 
ಸ್ವೀಕರಿಸಲ್ಪಟ್ಟದ್ದರಿ೦ದ “ಅನಿಟ್‌' ಆಗಿರುತ್ತದೆ. ಆದರೆ "ಲಿಟ್‌' ನಲ್ಲಿ ಕ್ರಾದಿ ನಿಯಮದಿಂದ 
"ಇಟ್‌' ಆಗುತ್ತದೆ. ಇದು ಮುಚಾದಿಯಲ್ಲಿರುವುದರಿಂದ ಪ್ರಕೃತ ಸೂತ್ರದಿಂದ "ಶ(ಅ)' 
ಕಾರದ ಪರದಲ್ಲಿ "ನುಮ್‌(ನ್‌)' ಆಗಮವು ಬರುತ್ತದೆ. 

ಲಟ್‌: ಪರಸ್ಕೈಪದದಲ್ಲಿ- ಸಿಳ್ಳಾತಿ, ಸಿಇ್ಬುತಃ, ಸಿಜುನ್ನಿ! ಸಿಣ್ಬಾಸಿ, ಸಿಳ್ಬುಥಃ, ಸಿಳ್ಬುಥ। 
ಸಿಇಗ್ಹಾಮಿ, ಸಿಇಗ್ಹಾವಃ. ಸಿಇಗ್ಹಾಮಃ। 

ಆತ್ಮನೇ ಪದದಲ್ಲಿ- ಸಿಳ್ಬುತೇ, ಸಿಇಸ್ಸೇತೇ, ಸಿಳ್ಬುನ್ನೇಸಿಇ್ದಾಸೇ, ಸಿಇಸ್ನೀಥೇ, ಸಿಇ್ಬುದ್ದೇ। 
ಸೀಇಸೇ, ಸಿಇಗ್ವಾವಹೇ, ಸಿಇಗ್ಹಾಮಹೇ। 

ಲಿಟ್‌: ಪರಸ್ಕೈಪದದಲ್ಲಿ- ಸಿಷೇಚ, ಸಿಷಿಚತುಃ, ಸಿಷಿಚುಃ ಸಿಷೇಚಿಥ. ಸಿಷಿಚಥುಃ, 
ಸಿಷಿಚ। ಸಿಷೇಚ, ಸಿಷಿಚೆವ, ಸಿಷಿಚೆಮ। 

ಆತ್ಮನೇ ಪದದಲ್ಲಿ-ಸಿಷಿಚೇ, ಸಿಷಿಚಾತೇ, ಸಿಷಿಚಿರೇ। ಸಿಷಿಚಿಷೇ, ಸಿಷಿಚಾಥೇ, 
ಸಿಷಿಚಿದ್ದೇ। ಸಿಷಿಚೇ, ಸಿಷಿಚೆವಹೇ, ಸಿಷಿಚೆಮಹೇ। 

ಲುಟ್‌: ಪರಸ್ಕೈಪದದಲ್ಲಿ- ಸೇಕ್ತಾ, ಸೇಕ್ತಾರೌ, ಸೇಕ್ತಾರಃ ಸೇಕ್ವಾಸಿ, ಸೇಕ್ಷಾಸ್ಥಃ, 
ಸೇಕ್ತಾಸ್ಥ। ಸೇಕ್ತಾಸ್ಕಿ ಸೇಕ್ತಾಸ್ತಃ, ಸೇಕ್ತಾಸ್ಮಃ। 

ಆತ್ಮನೇ ಪದದಲ್ಲಿ -ಸೇಕ್ತಾ, ಸೇಕ್ತಾರೌ, ಸೇಕ್ತಾರಃ। ಸೇಕ್ತಾಸೇ, ಸೇಕ್ತಾಸಾಥೇ, 


ಸೇಕ್ತಾದ್ವೇ। ಸೇಕ್ತಾಹೇ, ಸೇಕ್ಟಾಸ್ವಹೇ, ಸೆಕ್ತಾಸ್ಮಹೇ। ಣಿ 
ಲೃಟ್‌: ಪರಸ್ಥೆ ಹೈಪದದಲ್ಲಿ - ಸೇಕ್ಷ್ಯತಿ, ಸೇಕ್ಷ್ಯತಃ, ಸೇಕ್ಷ್ಯನ್ತಿ! ಸೇಕ್ಷ್ಯಸಿ, ಸೇಕ್ಷ್ಯಥಃ, 
ಸೇಕ್ಷ್ಯಥ! ಸೇಕ್ಸ್ಟಾಮಿ, ಸೇಕ್ಷ್ಯಾವಃ, ಸೇಕ್ಷ್ಯಾಮಃ 
ಆತ್ಮನೇ ಪದದಲ್ಲಿ -ಸೇಕ್ಷ್ಯತೇ, ಸೇಕ್ಷ್ಯೇತೇ, ಸೇಕ್ಷ್ಯನ್ವೇ। ಸೇಕ್ಷ್ಯಸೇ, ಸೇಕ್ಷ್ಯೇಥೇ, 
ಸೇಕ್ಷ ಡೀ ಸೇಕ್ಷ್ಯೇ, ಸೇಕ್ಷ್ನ್ಯ್ಯಾವಹೇ, ಸೇಕ್ಷಾ $ಮಹೇ। 


ಲ್ಲ 


862 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲೋಟ್‌: ಪರಸೆ ಹೈಪದದಲ್ಲಿ-ಸಿಳ್ಳುತು/ ಸಿಳ್ಳುತಾತ್‌, ಸಿಜ್ಬಾತಾಮ್‌, ಸಿಳ್ಳುನ್ನು ಸಿಳ್ಬು/ 
ಸಿಳ್ಬುತಾತ್‌, ಸಿಣ್ಣುತಮ್‌, ಸಿಣ್ಲುತ। ಸಿಇಗ್ದಾನಿ, ಸಿಇಗ್ವಾವ, ಸಿಇಗ್ವಾಮ | 
ಆತ್ಮನೇ ಪದದಲ್ಲಿ-ಸಿಣ್ಣುತಾಮ್‌, ಸಿಇಸ್ಟೇತಾಮ್‌, ಸಿಳ್ಬುನ್ನಾಮ್‌। ಸಿಳ್ಬುಸ್ವ, 
ಸಿಇಗ್ಷೌಥಾಮ್‌, ಸಿಳ್ಬಾದ್ವಮ್‌। ಸಿಇಗ್ಸ್ಟ್‌, ಸಿಇಗ್ವಾವಹೈ, ಸಿಇಗ್ವಾಮಹೈ! 
ಲಜ್‌: ಪರಸ್ಕೈಪದದಲ್ಲಿ- ಅಸಿಳ್ಬಾತ್‌, ಅಸಿಇಳ್ಬುತಾಮ್‌, ಅಸಿಇಳ್ಬುನ್‌। ಅಸಿಳ್ಬುಃ, 
ಅಸಿಳ್ಬುತಮ್‌, ಅಸಿಳ್ಬಾತ। ಅಸೀಮ್‌, ಅಸಿಇಗ್ವಾವ, ಅಸಿಇಇ್ವಾಮ। 
ಆತ್ಮನೇ ಪದದಲ್ಲಿ -ಅಸಿಳ್ಬುತ, ಅಸಿಇಗ್ಸೇತಾಮ್‌, ಅಸಿಳುನ್ತ! ಅಸಿಇ್ಬುಥಾಃ, 
ಅಸಿಇಗ್ಲೇಥಾಮ್‌, ಅಸಿಇ್ಜುದ್ವಮ್‌। ಅಸಿಇಗ್ಸೇ, ಅಸಿಇಣ್ಸಾವಹಿ, ಅಸಿಇಗ್ವಾಮಹಿ। 
ವಿ. ಲಿಜ್‌: ಪರಸ್ಕೈಪದದಲ್ಲಿ - ಸಿಇಸ್ಸೌತ್‌, ಸಿಇಗ್ಟೇತಾಮ್‌,ಸಿಇಸ್ರೇಯುಃ ಸಿಇಗ್ಸೇಃ, 
ಸಿಇಗ್ಸೇತಮ್‌, ಸಿಇಗ್ರೇತ। ಸಿಇಗ್ಸೇಯಮ್‌, ಸಿಇಗ್ಲೇವ, ಸಿಇಗ್ಲೇಮ। 
ಆತ್ಮನೇ ಪದದಲ್ಲಿ- ಸಿಇಸ್ಸೇತ, ಸಿಇಗ್ಸೇಯಾತಾಮ್‌, ಸಿಇಸ್ಸೇರನ್‌। ಸಿಇಗ್ಲೇಥಾಃ, 
ಸಿಇಗ್ಷೇಯಾಥಾಮ್‌, ಸಿಇಸೀದ್ದಮ್‌। ಸಿಇಗ್ಸೇಯ, ಸಿಇಗ್ಸೇವಹಿ, ಸಿಇಗ್ಸೇಮಹಿ। 
ಆ. ಲಿಜ್‌: ಪರಸ್ಮೈಪದದಲ್ಲಿ- ಸಿಚ್ಯಾತ್‌, ಸಿಚ್ಯಾಸ್ತಾಮ್‌, ಸಿಚ್ಯಾಸುಃ ಸಿಚ್ಯಾಃ, 
ಸಿಚ್ಯಾಸ್ತಮ್‌, ಸಿಚ್ಯಾಸ್ತ! ಸಿಚ್ಯಾಸಮ್‌, ಸಿಚ್ಯಾಸ್ಟ, ಸಿಚ್ಯಾಸ್ಮ 
ಆತ್ಮನೇ ಪದದಲ್ಲಿ - ಸಿಕ್ಷೀಷ್ಟ, ಸಿಕ್ಷೀಯಾಸ್ತಾಮ್‌, ಸಿಕ್ಷೀರನ್‌। ಸಿಕ್ಷೀಷ್ಠಾಃ, 
ಸಿಕ್ಷೀಯಾಸ್ಥಾಮ್‌, ಸಿಕ್ಷೀದ್ವಮ್‌। ಸಿಕ್ಷೀಯ, ಸಿಕ್ಷೀವಹಿ, ಸಿಕ್ಷೀಮಹಿ। 
ಗ ಥಿ ಆ ಆ ೦) [5 
(ಅಜ್‌ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 656.  ಅಪಿ-ಸಿಚಿ ಹೃಶ್ಚ (3.153) 

ವೃತ್ತಿ - ಏಭ್ಯಃ ಚ್ಲೇಃ ಅಜ್‌ ಸ್ಯಾತ್‌ । ಅಸಿಚತ್‌! 

ಪ.ಛೇ.- ಲಿಪಿ-ಸಿಚಿ, ಸ್ವಃ, ಚ। 

ಅ.ವೃ. - “ಚ್ಲೇಃ ಸಿಚ್‌” ಎಂಬ ಸೂತ್ರದಿಂದ “ಚ್ಲೇ' ಎಂಬ ಪದವೂ, “ಅಸೃತಿ- 
ವಕ್ತಿ-ಖ್ಯಾತಿಭ್ಯೋತಜ್‌” ಎಂಬ ಸೂತ್ರದಿಂದ "ಅಜ್‌' ಎಂಬ ಪದವೂ “ಣಿ-ಶ್ರಿ- 
ದ್ರು-ಸ್ರುಭ್ಯಃ ಕರ್ತರಿ ಚಜ್‌” ಎಂಬ ಸೂತ್ರದಿಂದ "ಕರ್ತರಿ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ - "ಲಿಪ್‌, ಸಿಚ್‌ ಮತ್ತು ಹ್ವೇ ಈ ಧಾತುಗಳ ಪರದಲ್ಲಿ ಇರುವ "ಚ್ಲಿ' ಗೆ 
“ಅಜ್‌' ಆದೇಶವು ಬರುತ್ತದೆ. 

ವಿವರಣೆ: ಈ ಧಾತುಗಳ ಪರದಲ್ಲಿರುವ “ಜ್ಲಿ' ಗೆ "ಅಜ್‌' ಆದೇಶವು ಬರುತ್ತಿದ್ದಿಲ್ಲ. 
ಅದುದರಿಂದ ಡಿತ್ಸರ್ಗಿಕ "ಸಿಚ್‌' ಆದೇಶವು ಪ್ರಾಪ್ತವಾಗುವುದಿತ್ತು. ಇದನ್ನು ಬಾಧಿಸಿ 
ಪ್ರಕೃತ ಸೂತ್ರದಿಂದ “ಅಜ್‌' ಆದೇಶವು ಬಂದಿದೆ. ಈ ಆದೇಶವು ಪರಸ್ಮೈ ಪದದಲ್ಲಿ 
ಈ ಸೂತ್ರದಿಂದ ನಿತ್ಯವಾಗಿ ಬರುತ್ತದೆ. ಆತ್ಮನೇ ಪದದಲ್ಲಿ ಮುಂದಿನ ಸೂತ್ರದಿಂದ 
ವಿಕಲವಾಗಿ ಬರುತ್ತದೆ. 


ತುದಾದಿ ಗಣ 863 


ಉದಾ- ಅಸಿಚತ್‌ - "ಸಿಚ್‌' ಧಾತುವಿನ ಪರದಲ್ಲಿ "ಲುಜ್‌' ಬಂದು ಅದಕ್ಕೆ 
ಪ್‌' ಆದೇಶ, ನಂತರ “"ಅಟ್‌' ಆಗಮ, ನಂತರ "ಚ್ಲಿ' ಇದ್ದಾಗ ಪ್ರಕೃತ ಸೂತ್ರದಿಂದ 
"ಅಜ್‌' ಆದೇಶ ಬಂದು ಅಸಿಚತ್‌ ಎಂದು ರೂಪವಾಗುತ್ತದೆ. 

ಲುಜ*: ಪರಸ್ಮೈಪದದಲ್ಲಿ-ಅಸಿಚತ್‌, ಅಸಿಚತಾಮ್‌, ಅಸಿಚನ್‌। ಅಸಿಚಃ, 

ಅಸಿಚತಮ್‌, ಅಸಿಚತ। ಅಸಿಚಮ್‌, ಅಸಿಚಾವ, ಅಸಿಚಾಮ। 
(ವೈಕಲ್ತಕ ಅಣ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 657. ಆತ್ಮನೇಪದೇಷ್ಟನ್ಯತರಸ್ಯಾಮ್‌ (3.154) 

ವೃತ್ತಿ - ಲಿಪಿ-ಸಿಚಿ-ಹ್ಹಃ ಪರಸ್ಯ ಚ್ಲೇಃ ಅಜ್‌ ವಾ ಸ್ಯಾತ್‌ ತಜೆ। ಅಸಿಚತ। ಅಸಿಕ್ತ 

10. ಲಿಪ ಉಪದೇಹೇ। ಉಪದೇಹೇ - ವೃದ್ಧಿಃ ಲಿಮತಿ, ಲಿಮತೇ। ಲೇಪ್ಪಾ। 
ಅಲಿಪತ್‌।, ಅಲಿಪತ, ಅಲಿಪ್ತ: ಇತಿ ಉಭಯಪದಿನಃ। 

11. ಕೃತಿ ಛೇದನೇ। ಕೃನ್ತತಿ। ಚಕರ್ತ। ಕರ್ತಿತಾ। ಕರ್ತಿಷ್ಯತಿ। ಕರ್ತ್ಟ್ಯತಿ। ಅಕರ್ತೀತ್‌। 

12. ಖಿದ ಪರಿಘಾತೇ। ಖಿನ್ಬತಿ। ಚಿಖೇದ। ಖೇತ್ತಾ 

13. ಪಿಶ ಅವಯವೇಟಿಂಶತಿ। ಪೇಶಿತಾ। 

14. ಓವ್ರಶ್ವೂ ಛೇದನೇ। ವೃಶ್ಚತಿ। ವವ್ರಶ್ಚ .ವವ್ರಶ್ನಿಥ, ವವ್ರಷ್ಟ ವುಶ್ಚಿತಾ, ವ್ರಷ್ಟು 
ವಶ್ಚಿಷ್ಯತಿ। ವಕ್ಷ 33 ವ್ರಶ್ಚ್ಯಾತ್‌। ಅವ್ರಶ್ಚೀತ್‌, ಅವ್ರಾಕ್ಷೀತ್‌! 

15. ವ್ಯಚ ವ್ಯಾಜೀಕರಣೇ। ವಿಚತಿ ವಿವ್ಯಾಚ। ವಿವಿಚತುಃ। ವ್ಯಚಿತಾ। ವ್ಯಚಿಷ್ಯತಿ। 
ವಿಚ್ಯಾತ್‌। ಅವ್ಯಾಚೀತ್‌, ಅವ್ಯಚೀತ್‌। ವ್ಯಚೇಃ ಕುಟಾದಿತ್ವಮನಸಿ ಇತಿ ತು ನೇಹ 
ಪ್ರವರ್ತತೇ, ಅನಸೀತಿ ಪರ್ಯುದಾಸೇನ ಕೃನ್ಮಾತ್ರವಿಷಯತ್ವಾತ್‌। ಉಳಿ! 

16. ಉಳಗೇಉಣಳು ತಿ! ಉಳ್ಳುಃ ಕಣಶ ಆದಾನಂ ಕಣಿಶಾದ್ಯರ್ಜನಮ್‌ ಶೀಲಮ್‌ 
ಇತಿ ಯಾದವಃ 

17. ಖುಚ್ಛ ಗತೀನ್ಹಿ ್ರಿಯಪ್ರಲಯಮೂರ್ತಿಭಾವೇಷು | ಖಯಚ್ಛತಿ(614) 
ಯಚ್ಛತ್ಯ ್ಯತಾಮಿತಿ ಗುಣಃ" 1 ದ್ವಿಹಲ್‌ ಗ್ರಹಣಸ್ಯ ಅನೇಕಹಲ್‌ ಉಪಲಕ್ಷಣತ್ವಾತ್‌ ನುಟ್‌। 
ಅನಚೆಗ್ಸ ಆನಚ್ಛ ೯ತುಃ। ಭಚ್ಛಿ ತಾ| 

18. ಸಾಯು ಉತ್ತರ್ಗೇ ಉಜ್ಜತಿ! 

19. ಲುಭ ವಿಮೋಹನೇ। ಲುಭತಿ। 

ಪ.ಛೇ.- ಆತ್ಮನೇಪದೇಷು, ಅನ್ಯತರಸ್ಯಾಮ್‌। 

ಅ.ವೃ. - “ಜ್ಲೇಃ ಸಿಚ್‌” ಎಂಬ ಸೂತ್ರದಿಂದ "ಚ್ಲೇಃ' ಎಂಬ ಪದವೂ, “ಅಸ್ಕತಿ- 
ವಕ್ಕಿ-ಖ್ಯಾತಿಭ್ಯೋಂಜ್‌” ಎಂಬ ಸೂತ್ರದಿಂದ "ಅಜ್‌' ಎಂಬ ಪದವೂ “ಣಿ-ಶ್ರಿ- 
ದ್ರು-ಸ್ರುಭ್ಯಃ ಕರ್ತರಿ ಚಜ್‌” ಎ೦ಬ ಸೂತ್ರದಿಂದ “ಕರ್ತರಿ' ಎಂಬ ಪದವೂ, “ಲಿಪಿ- 
ಸಿಚಿ-ಹ್ಹಶ್ವ” ಎಂಬ ಸೂತ್ರದಿಂದ ಲಿಪಿ, ಸಿಚಿ, ಹ್ಹ ಎಂಬ ಪದಗಳು ಅನುವೃತವಾಗುತ್ತವೆ. 


864 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥ- ಲಿಪ್‌, ಸಿಚ್‌, ಮತ್ತು ಹ್ವೇ ಧಾತುಗಳ ಪರದಲ್ಲಿ ಇರುವ ''ಜ್ಞಿ' ಗೆ 
ವಿಕಲ್ಲದಿಂದ “"ಅಜ್‌' ಆದೇಶವು ಬರುತ್ತದೆ- ಆತ್ಮನೇಪದದ ಪ್ರತ್ಯಯವು ಪರದಲ್ಲಿದ್ದಾಗ. 
ಗಮನಕ್ಕೆ: ಆತ್ಮನೇ ಪದದ "ಲುಜ್‌' "ಲ್‌' ಕಾರದಲ್ಲಿ, "ಚ್ಲಿ'ಗೆ “ಆತ್ಮನೇಪದೇ- 
ಪ್ವನ್ಯತರಸ್ಯಾಮ್‌” ಎಂಬ ಸೂತ್ರದಿಂದ "ಅಜ್‌' ಬಂದ ಪಕ್ಷದಲ್ಲಿ "ಅಸಿಚತ' ಎಂದು 
ರೂಪವಾಗುತ್ತದೆ. "ಅಜ್‌' ಬಾರದ ಪಕ್ಷದಲ್ಲಿ “ರುಲೋರುಲಿ” ಎಂಬ ಸೂತ್ರದಿಂದ 
"ಸ್‌' ಕಾರಕ್ಕೆ ಲೋಪ ಬಂದು , “ಚೋಃ ಕುಃ” ಎಂಬ ಸೂತ್ರದಿಂದ "ಚ್‌' ಕಾರಕ್ಕೆ 
ಕುತ್ವ ಬಂದು "ಅಸಿಕ್ತ' ಎಂದು ರೂಪವಾಗುತ್ತದೆ. ಎಲ್ಲಿ "ರುಲ್‌' ಪರದಲ್ಲಿ 
ಇರುವದಿಲ್ಲವೋ ಅಲ್ಲಿ "ಸ್‌' ಕಾರಕ್ಕೆ ಲೋಪವೂ ಬರುವದಿಲ್ಲ ಮತ್ತು ಕುತ್ನವೂ 
ಬರುವುದಿಲ್ಲ. 
ಆತ್ಮನೇ ಪದದಲ್ಲಿ (ಅಜ್‌ ಬಂದ ಪಕ್ಷ)- ಅಸಿಚತ, ಅಸಿಚೇತಾಮ್‌, ಅಸಿಚನ್ನ 
ಅಸಿಚಥಾಃ, ಅಸಿಚೇಥಾಮ್‌, ಅಸಿಚದ್ವಮ್‌। ಅಸಿಚೇ, ಅಸಿಚಾವಹಿ, ಅಸಿಚಾಮಹಿ। 
ಅಜ್‌ ಬಾರದ ಪಕ್ಷ - ಅಸಿಕ್ತ, ಅಸಿಕ್ಷಾತಾಮ್‌, ಅಸಿಕ್ಷತ। ಅಸಿಕ್ಕಾಃ, ಅಸಿಕ್ಟಾಥಾಮ್‌, 
ಅಸಿಗ್ಸೃಮ್‌। ಅಸಿಕ್ಷಿ, ಅಸಿಕ್ಷ ಮಿ ಅಸಿಕ್ಷ ಆಂ! 
ಲೃಜ್‌: ಪರಸ್ಕೈಪದದಲ್ಲಿ- ಅಸೇಕ್ಷ್ಯತ್‌, ಅಸೇಕ್ಷ್ಯತಾಮ್‌, ಅಸೇಕ್ಷ್ಯನ್‌। ಅಸೇಕ್ಷ್ಯ& 
ಅಸೇಕ್ಷ್ಯತಮ್‌, ಅಸೇಕ್ಷ್ಯತ। ಅಸೇಕ್ಷ್ಯಮ್‌, ಅಸೇಕ್ಷಾ ಕ್‌ ಅಸೇಕ್ಷಾ ಮ! 
ಸ ಫಂದ ನೇಕ ತೆ ನ ಸಕಾ. ಅಸೇಕ್ಷ ನ ಅಸೇಕ್ಷ ಕಾಕಿ 
ಅಸೇಕ್ಷೆ ನಥಾಮ್‌, ಅಸೇಕ್ಷ್ಯದ್ವಮ್‌। ಅಸೇಕ್ಷೆ ಕ, ಅಸೇಕ್ಷಾ ಕವೆಹಿ. ಅಸೇಕ್ಷಾ ಮಹಿ! 
10. ಲಿಪ ಉಪದೇಹೇ (ಲೇಪನಾದಿಗಳಿಂದ ದಪ್ಪವಾಗುವದು/ವೃದ್ಧಿ ಹೊಂದುವದು) 
-ಇದರಲ್ಲಿ “ಲಿಪ್‌' ಮಾತ್ರ ಉಳಿಯುತ್ತದೆ. ಸ್ವರಿತೇತ್ತಾಗಿ ಇರುವುದರಿಂದ, 
ಉಭಯವದಿಯಾಗಿರುತ್ತದೆ. ಇದು "ಅನಿರ್ಟ್‌ ಅದರೂ, ಕ್ರಾದಿ “ನಿಯಮದಿಂದ “ಇಟ್‌' 
ಆಗುತ್ತದೆ. ಇದು ಮುಚಾದಿಯಲ್ಲಿರುವುದರಿಂದ “ನುಮ್‌' ಆಗಮವು ಬರುತ್ತದೆ. 
ಲಟ್‌: ಪರಸ್ಕೈಪದದಲ್ಲಿ- ಲಿಂಪತಿ, ಲಿಂಪತಃ, ಲಿಂಪನ್ನಿ! ಲಿಂಪಸಿ. ಲಿಂಪಥಃ, 
ಲಿಂಪಥ। ಲಿಂಪಾಮಿ, ಲಿ೦ಪಾವಃ, ಲಿಂಪಾಮಃ। 
ಆತ್ಮನೇ ಪದದಲ್ಲಿ - ಲಿಂಪತೇ, ಲಿಂಪೇತೇ, ಲಿಂಪನ್ನೇ। ಲಿಂಪಸೇ, ಲಿಂಪೇಥೇ, 
ಲಿಂಪಡ್ವೇ। ಲಿಂಪೇ, "ರಿಂಪಾವಹೇ, ಲಿಂಪಾಮಹೇ। 
ಲಿಟ್‌: ಪರಸ್ಕೈಪದದಲ್ಲಿ- ಲಿಲೇಪ, ಲಿಲಿಪತುಃ, ಲಿಲಿಲಿಪುಃ ಲಿಲೇಪಿಥ, ಲಿಲಿಪಥುಃ, 
ಲಿಲಿಪ। ಲಿಲೇಪ, ಲಿಲಿಪಿವ, ಲಿಲಿಪಿಮ। 
ಆತ್ಮನೇ ಪದದಲ್ಲಿ - ಲಿಲಿಪೇ, ಲಿಲಿಪಾತೇ, ಲಿಲಿಪಿರೇ। ಲಿಲಿಪಿಷೇ, ಲಿಲಿಪಾಥೇ, 
ಲಿಲಿಪಿದ್ದೇ। ಲಿಲಿಪೇ, ಲಿಲಿಪಿವಹೇ, ಲಿಲಿಪಿಮಹೇ। 
ಲುಟ್‌: ಪರಸ್ಕೈಪದದಲ್ಲಿ- ಲೇಪ್ತಾ, ಲೇಪ್ತಾರೌ, ಲೇಪ್ತಾರಃ ಲೇಪ್ತಾಸಿ, ಲೇಪ್ತಾಸ್ಥಃ, 
ಲೇಪ್ಪಾಸ್ಟ| ಲೇಪ್ವಾಸ್ಕಿ ಲೇಪ್ವಾಸ್ತಃ, ಲೇಪ್ತಾಸ್ಮಃ। 


ತುದಾದಿ ಗಣ 865 


ಆತ್ಮನೇ ಪದದಲ್ಲಿ - ಲೇಪ್ತಾ, ಲೇಪ್ತಾರೌ, ಲೇಪ್ತಾರಃ। ಲೇಪ್ತಾಸೇ, ಲೇಪ್ತಾಸಾಥೇ, 
ಲೇಪ್ತಾದ್ದೇ। ಲೇಪ್ತಾಹೇ, ಲೇಪ್ಮಾಸ್ಟಹೇ, ಲೇಪ್ತಾಸ್ಮಹೇ। 

ಲೃಟ್‌: ಪರಸ್ಕೈಪದದಲ್ಲಿ- ಲೇಪ್ಸೃತಿ, ಲೇಪ್ಪ್ಯತಃ, ಲೇಪ್ಸ್ಯನಿ ಲೇಪ್ಪ್ಯಸಿ, ಲೇಪ್ಪ್ಯಥಃ, 
ಲೇಪ್ಸ್ಯಥ। ಲೇಪ್ಸ್ಯಾಮಿ, ಲೇಪ್ಸಾ ವಹಿ ಲೇಪ್ಸ್ಯಾಮಃ। 

ಆತ್ಮನೇ ಪದದಲ್ಲಿ - ಲೇಪ್ಸ್ಯತೇ, ಲೇಪ್ಸೇತೇ, ಲೇಪ್ಸ್ಯನ್ವೇ। ಲೇಪ್ಸ್ಮಸೇ, ಲೇಪ್ಸ್ಯೇಥೇ, 
ಲೇಪ್ಸ್ಯದ್ದೇ। ಲೇಪ್ಸ್ಯೇ, ಲೇಪ್ಸ್ಯಾವಹೇ, ಲೇಪ್ಸಾ ಕಮಹೇ। 

ಲೋಟ್‌: ಪರಸ್ಮೈಪದದಲ್ಲಿ - ಲಿಂಪತು/ಲಿಂಪತಾತ್‌, ಲಿಂಪತಾಮ್‌, ಲಿಂಪಂತು। 
ಲಿಂಪ/ಲಿಂಪತಾತ್‌ ಲಿಂಪತಮ್‌, ಲಿಂಪತ। ಲಿಂಪಾನಿ, ಲಿಂಪಾವ, ಲಿಂಪಾಮಃ। 

ಆತ್ಮನೇ ಪದದಲ್ಲಿ -ಲಿಂಪತಾಮ್‌, ಲಿಂಪೇತಾಮ್‌, ಲಿಂಪಂತಾಮ್‌। ಲಿಂಪಸ್ವ, 
ಲಿಂಪೇಥಾಮ್‌, ಲಿಂಪದ್ದಮ್‌। ಲಿಂಪೈ, ಲಿಂಪಾವಹೈ, ಲಿಂಪಾಮಹೈ। 

ಲಜ್‌: ಪರಸ್ಕೈಪದದಲ್ಲಿ - ಅಲಿಂಪತ್‌, ಅಲಿಂಪತಾಮ್‌, ಅಲಿಂಪನ್‌। ಅಲಿಂಪಃ, 
ಅಲಿಂಪತಮ್‌, ಅಲಿಂಪತ। ಅಲಿಂಪಮ್‌, ಅಲಿಂಪಾವ, ಅಲಿಂಪಾಮ। 

ಆತ್ಮನೇ ಪದದಲ್ಲಿ - ಅಲಿಂಪತ, ಅಲಿಂಪೇತಾಮ್‌, ಅಲಿಂಪಂತ। ಅಲಿಂಪಥಾಃ, 
ಅಲಿಂಪೇಥಾಮ್‌, ಅಲಿಂಪದ್ವಮ್‌। ಅಲಿಂಪೇ, ಅಲಿಂಪಾವಹಿ, ಅಲಿಂಪಾಮಹಿ। 

ವಿ. ಲಿಜ್‌: ಪರಸ್ಮೈಪದದಲ್ಲಿ - ಲಿಂಪೇತ್‌, ಲಿಂಪೇತಾಮ್‌, ಲಿಂಪೇಯುಃ 
ಲಿಂಪೇಃ, ಲಿಂಪೇತಮ್‌, ಲಿಂಪೇತ। ಲಿಂಪೇಯಮ್‌, ಲಿಂಪೇವ, ಲಿಂಪೇಮಃ। 

ಆತ್ಮನೇ ಪದದಲ್ಲಿ - ಲಿಂಪೇತ, ಲಿಂಪೇಯಾತಾಮ್‌, ಲಿಂಪೇರನ್‌। ಲಿಂಪೇಥಾಃ, 
ಲಿ೦ಪೇಯಾಥಾಮ್‌, ಲಿಂಪೇದ್ಧಮ್‌। ಲಿಂಪೇಯ, ಲಿಂಪೇವಹಿ, ಲಿ೦ಂಪೇಮಹಿ। 

ಆ. ಲಿಜ್‌: ಪರಸ್ಕೈಪದದಲ್ಲಿ - ಲಿಪ್ಕಾತ್‌, ಲಿಪ್ಕಾಸ್ತಾಮ್‌, ಲಿಪ್ಯಾಸುಃ ಲಿಪ್ಯಾಃ, 
ಲಿಪ್ಯಾಸ್ತಮ್‌, ಲಿಪ್ಯಾಸ್ಟ| ಲಿಪ್ಯಾಸಮ್‌, ಲಿಪ್ಯಾಸ್ತ್ಯ ಲಿಪ್ಯಾಸ್ಮ 

ಆತ್ಮನೇ ಪದದಲ್ಲಿ - ಲಿಪ್ಲೀಷ್ಟ ಲಿಪ್ಲೀಯಾಸ್ತಾಮ್‌, ಲಿಪ್ಲೀರನ್‌। ಲಿಪ್ಲೀಷ್ಠಾಃ, 
ಲಿಪ್ಲೀಯಾಸ್ಥಾಮ್‌, ಲಿಪ್ಲೀದ್ವಮ್‌। ಲಿಪ್ಸೀಯ, ಲಿಪ್ಲೀವಹಿ, ಲಿಪ್ಲೀಮಹಿ। 

ಲುಜ್‌: ಪರಸ್ಕೈಪದದಲ್ಲಿ- ಅಲಿಪತ್‌, ಅಲಿಪತಾಮ್‌, ಅಲಿಪನ್‌। ಅಲಿಪಃ, 
ಅಲಿಪತಮ್‌, ಅಲಿಪತ। ಅಲಿಪಮ್‌, ಅಲಿಪಾವ, ಅಲಿಪಾಮ। 

ಆತ್ಮನೇ ಪದದಲ್ಲಿ : (ಅಜ್‌ ಬಂದ ಪಕ್ಷ)- ಅಲಿಪತ, ಅಲಿಪೇತಾಮ್‌, ಅಲಿಪನ್ತ 
ಅಲಿಪಥಾಃ, ಅಲಿಪೇಥಾಮ್‌, ಅಲಿಪದ್ವಮ್‌। ಅಲಿಪೇ, ಅಲಿಪಾವಹಿ, ಅಲಿಪಾಮಹಿ। 

ಅಜ್‌ ಬಾರದ ಪಕ್ಷದಲ್ಲಿ- ಅಲಿಪ್ತ, ಅಲಿಪಾತಾಮ್‌, ಅಲಿಪತ। ಅಲಿಪ್ಪಾಃ, 
ಅಲಿಪಾಥಾಮ್‌, ಅಲಿಬ್ಬ ಮ್‌! ಅಲಿಪ್ಪಿ, ಅಲಿಪ್ಪಹಿ, ಅಲಿಪ್ಪ ಹಿ! 

ಲೃಜ್‌: ಪರಸ್ಕೈಪದದಲ್ಲಿ-ಅಲೇಪ್ಪ್ಯತ್‌, ಅಲೇಪ್ಪ್ಯತಾಮ್‌, ಅಲೇಪ್ಪ್ಯನ್‌! ಅಲೇಪ್ಪ್ಯಃ, 
ಅಲೇಪ್ಪ್ಯತಮ್‌, ಅಲೇಪ್ಲ್ಯತ। ಅಲೇಪ್ಸ್ಯಮ್‌, ಅಲೇಪ್ಸ್ಯಾವ, ಅಲೇಪ್ಸ್ಯಾಮ। 

ಆತ್ಮನೇ ಪದದಲ್ಲಿ -ಆಲೇಪ್ಪ ತ. ಅಲೇಪ್ಪೆ ತಾಮ್‌, ಅಲೇಪ್ಪ ನ ಅಲೇಪ್ಪ ಕಥಾ, 


866 ಲಘುಸಿದ್ಧಾ೦ತ ಕೌಮುದೀ-ಉತ್ತರಾರ್ಧ 


ಅಲೇಪ್ಸ್ಯೇಥಾಮ್‌, ಅಲೇಪ್ಪ್ಯದ್ದಮ್‌। ಅಲೇಪ್ಸ್ಯೇ, ಅಲೇಪ್ಲಾ ವಹಿ, ಅಲೇಪ್ಸಾ ಮಹಿ! 
ಇಲ್ಲಗೆ ಉಛಯಪದಿ ಧಾತುಗಳ ರೂಪಗಳು ಮುಗಿದವು. 

ಕೇವಲ ಪರಸ್ಕೈಪದಿ ಧಾತುಗಳು 

ಧಾತು 1. ಕೃತೀ ಛೇದನೆ( ಕತ್ತರಿಸುವದು ) - ಇದರಲ್ಲಿ "ಕೃತ್‌' ಮಾತ್ರ 
ಉಳಿಯುತ್ತದೆ. ಇದು "ಈತ್‌' ಇತ್‌ ಆಗಿರುವುದರಿಂದ ಕೃದನ್ನದಲ್ಲಿ “ಸ್ವೀದಿತೋ 
ನಿಷ್ಠಾಯಾಮ್‌” ಎಂಬ ಸೂತ್ರದಿಂದ "ಇಟ್‌' ಗೆ ನಿಷೇಧ ಮೊದಲಾದವು ಬರುತ್ತವೆ. 
ಮುಚಾದಿಯಲ್ಲಿರುವುದರಿಂದ ಇದರಿಂದಲೂ ನುಮ್‌(ನ್‌) ಆಗಮ ಬರುತ್ತದೆ. 
ಅನುದಾತ್ತದಲ್ಲಿ ಪರಿಗಣಿತವಾಗಿಲ್ಲದಿರುವುದರಿಂದ ಇದು "ಸೇಟ್‌' ಆಗಿರುತ್ತದೆ. ಈ 
ಧಾತುವಿನಲ್ಲಿ "ಸಿಚ್‌' ಭಿನ್ನವಾದ “ಸ್‌' ಕಾರಾದಿ ಆರ್ಧಧಾತುಕ "ಸ್ಕ' ಪ್ರತ್ಯಯವು 
ಪರದಲ್ಲಿರುವುದರಿಂದ “ಸೋಸಸಿಚಿ-ಕೃತ-ಚೃತ-ಚ್ಛೃತ-ತೃದ-ನೃತಃ” ಎಂಬ ಸೂತ್ರದಿಂದ 
"ಇಟ್‌' ವಿಕಲ್ಪವಾಗಿ ಬರುತ್ತದೆ. 
ಪರಸ್ಕೈಪದಿ ಧಾತುಗಳ ರೂಪಗಳು 

ಲಟ್‌: ಕೃನ್ತತಿ, ಕೃನ್ತತಃ, ಕೃನ್ತನಿ। ಕೃನ್ತಸಿ, ಕೃನ್ತಥಃ, ಕೃನ್ತಥ। ಕೃನ್ತಾಮಿ, ಕೃನ್ತಾವಃ, 
ಕೃನ್ನಾಮಃ। 

ಲಿಟ್‌: ಚಕರ್ತ, ಚಕೃತತುಃ ಚಕ್ಕತುಃ। ಚಕರ್ತಿಥ, ಚಕ್ಕತಥುಃ, ಚಕ್ಕತ। ಚಕರ್ತ, 
ಚಕೃತಿವ, ಚಕ್ಕತಿಮ। 


ಲುಟ್‌: ಕರ್ತಿತಾ, ಕರ್ತಿತಾರೌ, ಕರ್ತಿತಾರಃ। ಕರ್ತಿತಾಸಿ, ಕರ್ತಿತಾಸ್ಥಃ, ಕರ್ತಿತಾಸ್ಫ| 
ಕರ್ತಿತಾಸ್ಮಿ ಕರ್ತಿತಾಸಃ, ಕರ್ತಿತಾಸ್ಮಃ। 

ಲೃಟ್‌: ಕರ್ತಿಷ್ಯತಿ, ಕರ್ತಿಷ್ಯತಃ, ಕರ್ತಿಷ್ಯನಿ। ಕರ್ತಿಷ್ಯಸಿ, ಕರ್ತಿಷ್ಯಥಃ, ಕರ್ತಿಷ್ಯಥ। 
ಕರ್ತಿಷ್ಯಾಮಿ, ಕರ್ತಿಷ್ಯಾವಃ, ಕರ್ತಿಷ್ಯಾಮಃ। 

ವಿಕಲ್ಪ ಪಕ್ಷ- “ಸೋಷಸಿಚಿ-ಕೃತ-ಚೃತ-ಚ್ಛೃತ-ತೃದ-ನೃತಃ” ಎಂಬ ಸೂತ್ರದಿಂದ 
“ಇಟ್‌' ವಿಕಲವಾಗಿ ಬಂದು, ಕತ್ತ ೯ ತಿ ಕತ್ತ ತ ಕತ್ತ ೯ನ ಕತ್ತ ಸಿ ಕತ್ತ 8೫೬೩ 
ಕರ್ತ್ಯೃಥಃ ಕರ್ತ್ಸ್ಯಾಮಿ, ಕರ್ತ್ಯಾವಃ, ಕರ್ತ್ಕ್ಯಾಮಃ। ಎಂದು ರೂಪಗಳಾಗುತ್ತವೆ. 

ಲೋಟ್‌: ಕೃನ್ನತು/ಕೃನ್ತತಾತ್‌, ಕೃನ್ನತಾಮ್‌, ಕೃನ್ನನ್ನು ಕೃನ್ವ/ಕೃನ್ನತಾತ್‌, ಕೃನ್ನತಮ್‌, 
ಕೃನ್ನತ। ಕೃನ್ತಾನಿ, ಕೃನ್ನಾವ, ಕೃನ್ನಾಮ। 

ಲಜ್‌: ಅಕ್ಕನ್ನತ್‌, ಅಕೃನ್ಹತಾಮ್‌, ಅಕ್ಕನ್ನನ್‌। ಅಕ್ಕ 
ಅಕ್ಕನ್ನಮ್‌, ಅಕ್ಕನ್ನಾವ, ಅಕ್ಕನ್ನಾಮ। 

ವಿ. ಲಿಜ್‌: ಕೃನ್ನೇತ್‌, ಕೃನ್ನೇತಾಮ್‌, ಕೃನ್ದೇಯುಃ। ಕೃ 6, ಕೃ ತಮ್‌, ಕೃ €ತ। 
ಕೃನ್ದೇಯಮ್‌, ಕೃನ್ನೇವ, ಕೃನ್ತ್ನೇಮ। 

ತ ಲಿಜ್‌: ಕೃತ್ಯಾತ್‌, ಕೃತ್ಯಾಸ್ತಾಮ್‌, ಕೃತ್ಯಾಸುಃ। ಕೃತ್ಯಾಃ, ಕ 
ಕೃತ್ಯಾಸಮ್‌, ಕೃತ್ಯಾಸ್ತ, ಕೃತ್ಯಾಸ್ನ 


» ಅಕ್ಕನ್ನತಮ್‌, ಅಕ್ಕನ್ನತ। 


0 
೦ 
ಎಬಿ 


ತುದಾದಿ ಗಣ 867 


ಲುಜ್‌: ಅಕರ್ತೀತ್‌, ಅಕರ್ತಿಷ್ಟಾಮ್‌, ಅಕರ್ತಿಷುಃ। ಅಕರ್ತೀಃ, ಅಕರ್ತಿಷ್ಟಮ್‌, 
ಅಕರ್ತಿಷ್ಟ ಅಕರ್ತಿಷಮ್‌, ಅಕರ್ತಿಷ್ಟ, ಅಕರ್ತಿಷ್ಠ 

ಲೃಜ್‌: ಅಕರ್ತಿಷ್ಠತ್‌,ಅಕರ್ತಿಷ್ಠತಾಮ್‌,ಅಕರ್ತಿಷ್ಠನ್‌। ಅಕರ್ತಿಷ್ಠಃ, ಅಕರ್ತಿಷ್ಯತಮ್‌, 
ಅಕರ್ತಿಷ್ಯತ। ಅಕರ್ತಿಷ್ಯಮ್‌, ಅಕರ್ತಿಷ್ಯಾವ, ಅಕರ್ತಿಷ್ಯಾಮ। 

ವೈಕಲ್ಪಿಕ ಪಕ್ಷ: ಅಕತ್ಸ ತ್‌, ಅಕರ್ತ್ಟ್ಯತಾಮ್‌, ಅಕತ್ಸ ನ್‌! ಅಕತ್ಸ ಹಿ 
ಅಕತ್ಪ ಕ ತಮ್‌, ಅಕತ್ಪ ತೆ! ಅಕತ್ಸ ಹಮ್‌, ಅಕತ್ಸಾ ವ. ಅಕತ್ಸಾ ಕಮ! 

ಧಾತು 12. ಖದ -ಪರಿಘಾತೇ(ಹೊಡೆಯುವದು, ಕಷ್ಟಪಡಿಸುವದು)- ಇದರಲ್ಲಿ 
"ಖಿದ್‌' ಮಾತ್ರ ಉಳಿಯುತ್ತದೆ. ಮುಚಾದಿಯಲ್ಲಿರುವುದರಿಂದ ಇದಕ್ಕೂ ನುಮ್‌(ನ್‌) 
ಆಗಮವು ಬರುತ್ತದೆ. ಅನುದಾತ್ತದಲ್ಲಿ ಪರಿಗಣಿತವಾಗಿರುವುದರಿಂದ “ಅನಿಟ್‌' ಆಗಿರುತ್ತದೆ. 
“ಶೇ ಮುಚಾದೀನಾಮ್‌” ಎಂಬ ಸೂತ್ರದಿಂದ ಕೆಳಗಿನ ರೂಪಗಳು ಬಂದಿವೆ. 

ಲಟ್‌: ರೂಪಗಳು: ಖಿನ್ನತಿ, ಖಿನ್ನತಃ, ಖಿನ್ನನ್ನಿ ಖಿನ್ನಸಿ, ಖನ್ನಥಃ, ಖನ್ನಥ। 
ಖಿನ್ನಾಮಿ, ಖಿನ್ಹಾವಃ, ಖಿನ್ನಾಮಃ 

ಲಿಟ್‌: ರೂಪಗಳು: ಚಿಖೇದ, ಚಿಖಿದತುಃ, ಚಿಖಿದುಃ। ಚಿಖೇದಿಥ, ಚಿಖಿದಥುಃ, 
ಚಿಖಿದ। ಚಿಖೇದ, ಚಿಖಿದಿವ, ಚಿಖಿದಿಮ। 

ಲುಟ್‌: ರೂಪಗಳು: ಖೇತ್ತಾ, ಖೇತ್ತಾರೌ,: ಖೇತ್ತಾರಃ। ಖೇತ್ತಾಸಿ, ಖೇತ್ತಾಸ್ಥಃ, 
ಖೇತ್ತಾಸ್ಥ। ಖೇತ್ತಾಸ್ಮಿ ಖೇತ್ತಾಸ್ವಃ, ಖೇತ್ತಾಸ್ಮಃ 

ಲೃಟ್‌: ರೂಪಗಳು: ಖೇತ್ಸ್ಯೃತಿ, ಖೇತ್ಸ ಹೆ ಖೇತ್ಪ ನ ಖೇತ್ಪ ಖಿ ಖೇತ್ಪ ಥಿ 
ಖೇತ್ಪ (ಹ! ಖೇತ್ಸಾ ತಮಿ. ಖೇತ್ಸಾ ಮಿ ಖೇತ್ಸಾಾಮಃ। 

ಲೋಟ್‌: ರೂಪಗಳು: ಖಿನ್ನತು/ ಖನ್ನತಾತ್‌, ಖಿನ್ನತಾಮ್‌, ಖಿನ್ನನ್ನುಃ ಖಿನ್ನ! 
ಖಿನ್ನತಾತ್‌, ಖಿನ್ನತಮ್‌, ಖಿನ್ನತ। ಖನ್ನಾನಿ, ಖಿನ್ನಾವ, ಖಿನ್ನಾಮಃ। 

ಲಜ್‌: ರೂಪಗಳು: ಅಖಿನ್ನತ್‌, ಅಖಿನ್ನತಾಮ್‌, ಅಖಿನ್ನನ್‌। ಅಖಿನ್ನಃ, ಅಖಿನ್ನತಮ್‌, 
ಅಖಿನ್ದತ। ಅಖಿನ್ನಮ್‌, ಅಖಿನ್ಹಾವ, ಅಖಿನ್ನಾಮ। 

ವಿ. ಲಿಜ್‌: ರೂಪಗಳು: ಖಿನ್ನೇತ್‌, ಖಿನ್ನೇತಾಮ್‌, ಖಿನ್ನೇಯುಃ। ಖಿನ್ನೇಃ, 
ಖನ್ನೇತಮ್‌, ಖಿನ್ನೇತಃ। ಖಿನ್ನೇಯಮ್‌, ಖಿನ್ನೇವ, ಖನ್ನೇಮಃ। 

ಆ. ಲಿಜ್‌: ರೂಪಗಳು: ಖಿದ್ಯಾತ್‌, ಖಿದ್ಯಾಸ್ತಾಮ್‌, ಖಿದ್ಯಾಸುಃ ಖಿದ್ಯಾಃ, 
ಖಿದ್ಯಾಸ್ತಮ್‌, ಖಿದ್ಯಾಸ। ಖದ್ಯಾಸಮ್‌, ಖದ್ಯಾಸ್ವ, ಖಿದ್ಯಾಸ್ನ 

ಲುಜ್‌: ರೂಪಗಳು: ಅಖೈತ್ಲೀತ್‌, ಅಖೈತ್ತಾಮ್‌, ಅಖೈತ್ಸುಃ॥ ಅಖ್ಯೈತ್ಲೀಃ, ಅಖೈತ್ತಮ್‌, 
ಅಖೈತ್ತ। ಅಖೈತ್ಸಮ್‌, ಅಖೈತ್ಸ್ವ, ಅಖ್ಯಶ್ನ | 

ಲೃಜ್‌:ರೂಪಗಳು: ಅಖೇತ್ಸ ತ್‌. ಅಖೇತ್ಸ ಕತೌಮ್‌, ಅಖೇತ್ಸ ನ್‌! ಅಖೇತ್ಸ ಣೆ 
ಅಖೇತ್ಸ ಹೆಮ್‌, ಅಖೇತ್ಸ ಖೆ ಅಖೇತ್ಸ ಮ್‌, ಅಖೇತ್ಸಾ ವ. ಅಖೇತ್ಸಾ ಮ! 

ಧಾತು 13. ಪಿಶ-ಅವಯವೇ( ವಿಭಾಗಿಸುವದು, ಪ್ರಕಾಶಗೊಳಿಸುವದು ಎಂಬ 


868 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥದಲ್ಲಿ ಪ್ರಯೋಗಗಳಿವೆ)- ಇದರಲ್ಲಿ "ಪಿಶ್‌' ಮಾತ್ರ ಸು ಭಬವವು 
ಮುಚಾದಿಯಲ್ಲಿರುವುದರಿಂದ ಇದಕ್ಕೂ ನುಮ್‌(ನ್‌) ಆಗಮವು ಬಂದು "ಪಂಶ್‌' 
ಎಂದಾಗುತ್ತದೆ. ಅನುದಾತ್ತದಲ್ಲಿ ಪರಿಗಣಿತವಾಗಿಲ್ಲದಿರುವುದರಿಂದ “ಸೇಟ್‌' ಆಗಿದೆ. 


ಲಟ್‌: ರೂಪಗಳು:ಪಿಂಶತಿ, ಪಿಂಶತಃ, ಪಿ೦ಶನ್ತಿ! ಪಂಶಸಿ, ಪಿಂಶಥಃ, ಪಿಂಶಥ। 
ಪಿ೦ಶಾಮಿ, ಪಿಂಶಾವಃ, ಪಿಂಶಾಮಂಃ। 

ಲಿಟ್‌: ರೂಪಗಳು:ಪಿಪೇಶ, ಪಿಪಿಶತುಃ ಪಿಪಿಶುಃ ಪಿಪೇಶಿಥ, ಪಿಪಿಶಥುಃ, ಪಿಪಿಶ। 
ಹಿಪೇಶ, ಪಿಪಿಶಿವ, ಪಿಪಿಶಿಮ। 

ಲುಟ್‌: ರೂಪಗಳು:ಪೇಶಿತಾ, ಪೇಶಿತಾರ್‌, ಪೇಶಿತಾರಃ ಪೇಶಿತಾಸಿ, ಪೇಶಿತಾಸ್ಥಃ, 
ಪೇಶಿತಾಸ್ಥ ಪೇಶಿತಾಸ್ಕಿ ಪೇಶಿತಾಸ, ಪೇಶಿತಾಸ್ಕಃ 

ಲೃಟ್‌: ರೂಪಗಳು: ಪೇಶಿಷ್ಯತಿ, ಪೇಶಿಷ್ಯತಃ, ಪೇಶಿಷ್ಯನ್ನಿ ಪೇಶಿಷ್ಯಸಿ, ಪೇಶಿಷ್ಯಥಃ, 
ಪೇಶಿಷ್ಯಥ। ಪೇಶಿಷ್ಯಾಮಿ, ಪೇಶಿಷ್ಯಾವಃ, ಪೇಶಿಷ್ಯಾಮಃ 


ಲೋಟ್‌: NEE ಜ| ಹಿಂಶತಾಮ್‌, ಹಿ೦ಶನ್ನು ಪಿಂಶ/ 
ಪಿಂಶತಾತ್‌, ಪಿಂಶತಮ್‌, ಪಿಂಶತ। ಪಿ೦ಶಾನಿ, ಪಿ೦ಶಾವ, ಪಿ೦ಶಾಮ। 


ಲಜ್‌: ರೂಪಗಳು:ಅಪಿ೦ಶತ್‌, ಅಪಿಂಶತಾಮ್‌, ಅಪಿ೦ಶನ್‌। ಅಪಿ೦ಶಃ, 
ಅಪಿಂಶತಮ್‌, ಅಪಿ೦ಶತ। ಅಪಿ೦ಶಮ್‌, ಅಪಿ೦ಶಾವ, ಅಪಿ೦ಶಾಮ। 

ವಿ.ಲಿಜ್‌: ರೂಪಗಳು:ಪಿಂಶೇತ್‌, ಪಿಂಶೇತಾಮ್‌, ಪಿ೦ಂಶೇಯುಃ ಪಿಂಶೇಃ, 
ಪಿಂಶೇತಮ್‌, ಪಿಂಶೇತ। ಪಿಂಶೇಯಮ್‌, ಪಿಂಶೇವ, ಪಿಂಶೇಮಃ। 

ಆ. ಲಿಜ್‌: ರೂಪಗಳು:ಪಿಶ್ಕಾತ್‌, ಪಿಶ್ಯಾಸ್ತಾಮ್‌, ಪಿಶ್ಯಾಸುಃ। ಹಿಶ್ಯಾಃ, ಪಿಶ್ಯಾಸ್ತಮ್‌, 
ಹಿಶ್ಯಾಸ್ತ ಪಿಶ್ಯಾಸಮ್‌, ಪಿಶ್ಶಾಸ್ತ, ಪಿಶ್ಯಾಸ್ನ 

ಲುಜ್‌:ರೂಪಗಳು:ಅಪೇಶೀತ್‌, ಅಪೇಶಿಷಾ ಕಿಮ್‌, ಅಪೇಶಿಷುಃ। ಅಪೇಶೀಃ, 
ಅಪೇಶಿಷ ಪ್ಲಮ್‌, ಅಪೇಶಿಷ್ಟು ಅಪೇಶಿಷಮ್‌, ಅಪೇಶಿಷ್ಟ ಅಪೇಶಿಷ್ಠ 


ಲೃಜ್‌: ರೂಪಗಳು: ಅಪೇಶಿಷ್ಯತ್‌, ಅಪೇಶಿಷ್ಯತಾಮ್‌, ಅಪೇಶಿಷ್ಯನ್‌। ಅಪೇಶಿಷ್ಯಃ, 
ಅಪೇಶಿಷ್ಯತಮ್‌, ಅಪೇಶಿಷ್ಯತ। ಅಪೇಶಿಷ್ಯಮ್‌, ಅಪೇಶಿಷ್ಯಾವ, ಅಪೇಶಿಷ್ಯಾಮ। 


ವಿಶೇಷ ಇಲ್ಲಿಯವರೆಗೆ ಮುಚಾದಿಗಣಪಠಿದ ಧಾತುಗಳಾಗಿದ್ದರಿಂದ ನುಮಾಗಮವು 
ಬಂದಿತ್ತು. ಇನ್ನುಮುಂದೆ ಬರುವುದಿಲ್ಲ. 

ಧಾತು 14. ಓವುಶ್ಪೂ-ಛೇದನೆ(ಕತ್ತರಿಸುವದು) ಇದರಲ್ಲಿ "ವಶ್ಸ್‌' ಮಾತ್ರ ಉಳಿಯುತ್ತದೆ. 
ಇದು (ಊತ್‌)ಊ ಇತ್‌ ಆಗಿರುವುದರಿಂದ “ಸ್ವರತಿ-ಸೂತಿ-ಸೂಯತಿ-ಧೂಇರ್‌- 
ಊದಿತೋ ವಾ” ಎಂಬ ಸೂತ್ರದಿಂದ ಆರ್ಧಾಧಾತುಕಕ್ಕೆ ವಿಕಲ್ಲವಾಗಿರುವುದರಿಂದ 
"ಇಟ್‌' ಆಗಮವು ಬರುತ್ತದೆ. ಉದಾ- ವೃಶ್ನತಿ- “ವ್ರಸ್ಟ್‌' ಧಾತುವಿನ ನಂತರ "ಲಟ್‌', 
ಅದಕ್ಕೆ "ತಿಪ್‌' ಆದೇಶ, ನಂತರ "ಶ (ಅ)' ವಿಕರಣ ಪ್ರತ್ಯಯ ಬಂದಮೇಲೆ 
“ಸಾರ್ವಧಾತುಕಮಪಿತ್‌” ಎ೦ಬ ಸೂತ್ರದಿಂದ ವಿಕರಣ ಪ್ರತ್ಯಯದ "“ಅ' ಕಾರಕ್ಕೆ 


ತುದಾದಿ ಗಣ 869 


ಜಿದ್ದದ್ಧಾವ ಬರುವುದರಿಂದ “ಗ್ರಹಿ-ಜ್ಯಾ-ವಯಿ-ವ್ಯಧಿ-ವಷ್ಟಿ-ವಿಚತಿ-ವೃಶ್ಚತಿ-ಪೃಚ್ಛತಿ- 
ಭೃಜ್ಜತೀನಾಮ್‌ ಜಿತಿಚ” ಎಂಬ ಸೂತ್ರದಿಂದ "ವ್ರ' ದಲ್ಲಿರುವ ರೇಫಕ್ಕೆ ಸಂಪ್ರಸಾರಣ 
ಬಂದು "ಖು' ಕಾರ ಬರುತ್ತದೆ. ಈಗ ವೃಸ್ಥ್‌*ಅ+ತಿವವೃಶ್ವತಿ ಎಂದು ರೂಪವಾಗುತ್ತದೆ. 

ಉದಾ-2. ವವ್ರಶ್ನ- ಎಂಬಲ್ಲಿ “ಲಿಟ್‌' "ಲ್‌' ಕಾರದಲ್ಲಿ "ತಿಪ್‌' ಆದೇಶ ಬಂದು 
ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌(ಅ)' ಆದೇಶ ಬಂದು "ವಶ್ನ್‌' ಗೆ 
ದ್ವಿತ್ವ ಬಂದು “ಲಿಟ್ಯಭ್ಯಾಸಸ್ಕೋಭಯೇಷಾಮ್‌” ಎಂಬ ಸೂತ್ರದಿಂದ ಸಂಪ್ರಸಾರಣ 
ಬಂದು "ವೃಶ್ವ' ಎಂದಾಗಿ, “ಹಲಾದಿಶೇಷ” ವಾದಮೇಲೆ “ಉರತ್‌” ಎಂಬ ಸೂತ್ರದಿಂದ 
“ಅರ್‌' ಬಂದು ಮತ್ತೆ “ಹಲಾದಿ ಶೇಷದಿಂದ” ವವ್ರಶ್ಚ್‌* ಅವವ್ರಶ್ವ ಎಂದು 
ರೂಪವಾಗುತ್ತದೆ. ಥಲ್‌, ವಸ್‌, ಮತ್ತು ಮಸ್‌ ಗಳಿಗೆ “ಇಟ್‌' ಆಗಮವು ವಿಕಲ್ಪವಾಗಿ 
ಬರುತ್ತದೆ. ಲಟ್‌: ರೂಪಗಳು: ವೃಶ್ವತಿ, ವೃಶ್ಚತಃ, ವೃಶ್ವನ್ನಿ! ವೃಶ್ವಸಿ, ವೃಶ್ಚಥಃ, ವೃಶ್ಚಥ। 
ವೃಶ್ಚಾಮಿ, ವೃಶ್ಚಾವಃ, ವೃಶ್ಚಾಮಃ। 

ಲಿಟ್‌: ವವ್ರಶ್ವ ವವ್ರಶ್ನತುಃ, ವವ್ರಶ್ವುಃ ವವ್ರಶ್ಚಿಥ/ವವ್ರಷ್ಟ ವವ್ರಶ್ಚಥುಃ, ವವುಶ್ನ 
ವವ್ರಶ್ವ, ವವ್ರಶ್ನಿವ, ವರ್ವಶ್ಚಿಮ। 


ಲುಟ್‌: 

ಇಟ್‌ ಬಂದ ಪಕ್ಷದಲ್ಲಿ ರೂಪಗಳು: ವ್ರಶ್ಚಿತಾ, ವಶ್ಚಿತಾರೌ, ವ್ರಶ್ಚಿತಾರಃ್ರಶ್ಚಿತಾಸಿ, 
ವ್ರಶ್ಚಿತಾಸ್ಥಃ, ವಶ್ಚಿತಾಸ್ಥ! ವ್ರಶ್ಚಿತಾಸ್ತಿ, ವ್ರಶ್ಚಿತಾಸ್ಪಃ, ವ್ರಶ್ಚಿಶಾಸ್ಮಃ। ಇಟ್‌ ಬಾರದ ಪಕ್ಷದಲ್ಲಿ 
ರೂಪಗಳು: - ವ್ರಷ್ಟಾ, ವ್ರಷ್ಟಾರೌ, ವ್ರಷ್ಟಾರಃ। ವ್ರಷ್ಟಾಸಿ, ವ್ರಷ್ಟಾಸ್ಯಃ, ವ್ರಷ್ಟಾಸ್ಥ! ವ್ರಷ್ಟಾಸ್ಕಿ 
ವ್ರಷ್ಟಾಸ್ಟಃ, ವಷ್ಟಾಸ್ಮಃ। 

ಲೃಟ್‌: ಇಟ್‌ ಬಂದ ಪಕ್ಷದಲ್ಲಿ ರೂಪಗಳು: ವಶ್ಚಿಷ್ಯತಿ, ವ್ರಶ್ಚಿಷ್ಯತಃ, ವಶ್ನಿಷ್ಯನಿ। 
ಶ್ನಷ್ಯಸ, ಪ್ರಶಿಷ್ಯಥಃ, ಪ್ರಶ್ಚಿಷ್ಟಥ!ಪ್ರಶ್ಚಿಷ್ಯಾಮಿ, ಪ್ರಶ್ಚಿಷ್ಟಾವಃ, ಪ್ರಶ್ಚಿಷ್ಠಾಮಃ 

ಇಟ್‌ ಬಾರದ ಪಕ್ಷದಲ್ಲಿ ರೂಪಗಳು: - ವಕ್ಷ್ಯತಿ, ವಕ್ಷ್ಯತಃ,ವಕ್ಷ್ಯನ್ನಿವಕ್ಷ್ಯಸಿ, 
ವ್ರಕ್ಷ್ಯಥಃ, ವಕ್ಷ್ಯಥ। ವಕ್ಷ್ಯಾಮಿ, ವಕ್ಷ್ಯಾವಃ, ವ್ರಕ್ಷ್ಯಾಮಃ 


ರೂಪಗಳು: ವೃಶ್ವತು/ವೃಶ್ಚತಾತ್‌, ವೃಶ್ಚತಾಮ್‌, ವೃಶ್ಚನ್ನು ವೃಶ್ವ/ವೃಶ್ಚತಾತ್‌, ವೃಶ್ಚತಮ್‌, 
ವೃಶ್ನತ। ವ್ರಶ್ಚಾನಿ, ವೃಶ್ಚಾವ, ವೃಶ್ಚಾಮ। 

ಲಜ್‌: ರೂಪಗಳು: ಅವೃಶ್ಚತ್‌, ಅವೃಶ್ಚತಾಮ್‌, ಅವೃಶ್ಚನ್‌। ಅವೃಶ್ಚಃ, ಅವೃಶ್ಚತಮ್‌, 
ಅವೃಶ್ಚತ। ಅವೃಶ್ಚಮ್‌, ಅವೃಶ್ಚಾವ, ಅವೃಶ್ಚಾಮ। 

ವಿ. ಲಿಜ್‌: ರೂಪಗಳು: ವೃಶ್ಚೇತ್‌, ವೃಶ್ವೇತಾಮ್‌, ವೃಶ್ಚೇಯು8 ವೃಶ್ಚೇ೩, ವೃಶ್ಚೇತಮ್‌, 
ವೃಶ್ಚೇತ। ವೃಶ್ಚೇಯಮ್‌, ವೃಶ್ಚೇವ, ವೃಶ್ಚೇಮ। 

ಆ. ಲಿಜ್‌: ರೂಪಗಳು: ವೃಶ್ಚಾ ತ್‌ ವೃಶ್ಚಾ ಸಾಮ್‌, ವೃಶಾ ಕ್ರ ವೃಶ್ಚಾ pS 
ವೃಶ್ವಾಸ್ತಮ್‌, ವೃಶ್ಚ್ಯಾಸ್ತ ವೃಶ್ಚ್ಯಾಸಮ್‌, ವೃಶ್ಚಾ ಸ್ವ, ವೃಶ್ಚ್ಯಾಸ 


870 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲುಜ್‌: ಇಟ್‌ ಬಂದ ಪಕ್ಷದಲ್ಲಿ “ನೇಟಿ” ಎಂಬ ಸೂತ್ರದಿಂದ, ವೃದ್ಧಿಗೆ ನಿಷೇಧ 
ಬಂದು ಕೆಳಗಿನ ರೂಪಗಳು ಬರುತ್ತವೆ. 

ರೂಪಗಳು: ಅವುಶ್ಚೀತ್‌, ಅವುಸ್ಟಿಷ್ಟಾಮ್‌, ಅವುಶ್ಚಿಷುಃ। ಅವ್ರಶ್ಲೀಃ, ಅವುಶ್ಚಿಷ್ಟಮ್‌ 
ಅವ್ರಶ್ಚಿಷ್ಟ ಅವ್ರಶ್ಚಿಷಮ್‌, ಅವಶಿಷ್ಟ. ಅವ್ವಶ್ಚಿಷ್ಟ 

ಇಟ್‌ ಬಾರದ ಪಕ್ಷದಲ್ಲಿ ವೃದ್ಧಿ ಬಂದು ಕೆಳಗಿನ ರೂಪಗಳು ಬರುತ್ತವೆ. 

ರೂಪಗಳು: ಅವ್ರಾಕ್ಷೀತ್‌, ಅವ್ರಾಷ್ಟಾಮ್‌, ಅವ್ರಾಕ್ಷುಃ ಅವ್ರಾಕ್ಷೀಃ, ಅವ್ರಾಷ್ಟಮ್‌ 
ಅವ್ರಾಷ್ಟ ಅವ್ರಾಕ್ಷಮ್‌, ಅವ್ತಾಕ್ಷ್ವ. ಅವ್ತಾಕ್ಷ್ಮ 

ಲೃಜ್‌: ಇಟ್‌ ಬಂದ ಪಕ್ಷದಲ್ಲಿ- ರೂಪಗಳು: ಅವಶ್ಲಿಷ್ಯತ್‌, ಅವುಶ್ಚಿಷ್ಯತಾಮ್‌, 
ಅವುಶ್ಚಿಷ್ಯನ್‌। ಅವುಶ್ಚಿಷ್ಯಃ, ಅವ್ರಶ್ಚಿಷ್ಯತಮ್‌, ಅವುಶ್ಚಿಷ್ಯತ। ಅವ್ರಶ್ಚಿಷ್ಯಮ್‌, ಅವುಶ್ಚಿಷ್ಯಾವ, 
ಅವ್ರಶ್ಚಿಷ್ಠಾಮ। 

ಇಟ್‌ ಬಾರದ ಪಕ್ಷದಲ್ಲಿ - ರೂಪಗಳು: ಅವಕ್ಷ್ಯತ್‌, ಅವಕ್ಷ್ಯತಾಮ್‌, ಅವಕ್ಷ್ಯನ್‌। 
ಅವ್ರಕ್ಷ್ಯಃ, ಅವಕ್ಷ್ಯತಮ್‌, ಅವಕ್ಷ್ಯತ। ಅವಕ್ಷ್ಯಮ್‌, ಅವ್ರಕ್ಷ್ಯಾವ, ಅವ್ರಕ್ಷ್ಯಾಮ। 

ಧಾತು 15. ವ್ಯಚ-ವ್ಯಾಜೀಕರಣೇ(ಮೋಸಮಾಡುವದು)- ಇದರಲ್ಲಿ "ವ್ಯಚ್‌' ಮಾತ್ರ 
ಉಳಿಯುತ್ತದೆ. ಇದು ಪರಸ್ಕೈಪದಿ ಮತ್ತು "ಸೇಟ್‌' ಆಗಿದೆ. ಈ ಧಾತುವಿಗೆ "ಕಿತ್‌ 
ಮತ್ತು “ಜಿತ್‌' ಪರದಲ್ಲಿದ್ದಾಗ, ಸಂಪ್ರಸಾರಣವು ಬರುತ್ತದೆ. "ಶ(ಅ)' ಕಾರವು 
ಪರದಲ್ಲಿರುವುದರಿಂದ (ಸಾರ್ವಧಾತುಕವಾಗಿರುವುದರಿಂದ) “ಗಹಿ-ಜ್ಯಾ-ವಯಿ- ಧಿ 
ವಷ್ಟಿ-ವಿಚತಿ-ವೃಶ್ಚತಿ-ಪೃಚ್ಛತಿ-ಭೃಜ್ಜತೀನಾಮ್‌ ಜೆತಿ ಚ” ಎಂಬ ಸೂತ್ರದಿಂದ 
ಸ೦ಪ್ರಸಾರಣ ಬರುತ್ತದೆ. ಹಾಗೆಯೇ "ಲಿಟ್‌ ನಲ್ಲಿ “ಲಿಟ್ಯಭ್ಯಾಸಸ್ಕೋಭಯೇಷಾಮ್‌” 
ಎ೦ಬ ಸೂತ್ರದಿಂದ ಸಂಪ್ರಸಾರಣ ಆಗುತ್ತದೆ. ಸಂಪ್ರಸಾರಣದಲ್ಲಿ “ವ್ಯಚ್‌' ನಲ್ಲಿರುವ 
"ಯ' ಕಾರಕ್ಕೆ “ಇ” ಕಾರವು ಬಂದು "ವಿಚ್‌' ಎಂದಾಗುತ್ತದೆ. 

ಲಟ್‌: ರೂಪಗಳು: ವಿಚತಿ, ವಿಚತಃ, ವಿಚನ್ನಿ! ವಿಚಸಿ, ವಿಚಥಃ, ವಿಚಥ। ವಿಚಾಮಿ, 
ವಿಚಾವಃ, ವಿಚಾಮಃ 

ಲಿಟ್‌: ರೂಪಗಳು: ವಿವ್ಯಾಚ, ವಿವಿಚತುಃ, ವಿವಿಚುಃ। ವಿವ್ಯಚಿಥ, ವಿವಿಚಥುಃ, 
ವಿವಿಚ। ವಿವ್ಯಾಚ/ವಿವ್ಯಚ, ವಿವಿಚಿವ, ವಿವಿಚಿಮ। 

ಲುಟ್‌: ರೂಪಗಳು: ವ್ಯಚಿತಾ, ವ್ಯಚಿತಾರೌ, ವ್ಯಚಿತಾರಃ। ವ್ಯಚಿತಾಸಿ, ವ್ಯಚಿತಾಸ್ಥಃ, 
ವ್ಯಚಿತಾಸ್ಥಃ ವ್ಯಚಿತಾಸ್ಕಿ ವ್ಯಚಿತಾಸ್ಟಃ, ವ್ಯಚಿತಾಸ್ಮಃ। 

ಲೃಟ್‌: ರೂಪಗಳು: ವ್ಯಚಿಷ್ಯತಿ, ವ್ಯಚಿಷ್ಯತಃ, ವ್ಯಚಿಷ್ಯನ್ತಿ। ವ್ಯಚಿಷ್ಯಸಿ, ವ್ಯಚಿಷ್ಯಥಃ, 
ವ್ಯಚಿಷ್ಯಥ। ವ್ಯಚಿಷ್ಯಾಮಿ, ವ್ಯಚಿಷ್ಯಾವಃ, ವ್ಯಚಿಷ್ಯಾಮಃ। 

ಲೋಟ್‌: ರೂಪಗಳು: ವಿಚತು/ವಿಚತಾತ್‌, ವಿಚತಾಮ್‌, ವಚನ್ನು ವಿಚ/ವಿಚತಾತ್‌, 
ವಿಚತಮ್‌, ವಿಚತ। ವಿಚಾನಿ ವಿಚಾವ, ವಿಚಾಮ। 


ಲಜ್‌: ರೂಪಗಳು: ಅವಿಚತ್‌, ಅವಿಚತಾಮ್‌, ಅವಿಚನ್‌। ಅವಿಚಃ, ಅವಿಚತಮ್‌, 
ಅವಿಚತ। ಅವಿಚಮ್‌, ಅವಿಚಾವ, ಅವಿಚಾಮ। 


9 


ತುದಾದಿ ಗಣ 871 


ವಿ. ಲಿಜ್‌: ರೂಪಗಳು: ವಿಚೇತ್‌, ವಿಚೇತಾಮ್‌, ವಿಚೇಯುಃ ವಿಚೇಃ, ವಿಚೇತಮ್‌, 
ವಿಚೇತ। ವಿಚೇಯಮ್‌, ವಿಚೇವ, ವಿಚೇಮಃ। 

ಆ. ಲಿಜ್‌: ರೂಪಗಳು: ವಿಚ್ಯಾತ್‌, ವಿಚ್ಯಾಸ್ತಾಮ್‌, ಎಜ್ಯಾಸುಃ। ವಿಜ್ಯಾಃ, ವಿಚ್ಯಾಸ್ತಮ್‌, 
ವಿಚ್ಯಾಸ್ಸ ವಿಚ್ಯಾಸಮ್‌, ವಿಚ್ಯಾಸ್ತ, ವಿಚ್ಯಾಸ್ನ 

ಲುಜ್‌: 

ಲುಜ್‌ನಲ್ಲಿ “ಅತೋ ಹಲಾದೇರ್ಲಘೋಃ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ 
ವೃದ್ಧಿ ಬಂದು ಅವ್ಯಾಚೀತ್‌/ಅವ್ಯಚೀತ್‌ ಎಂಬ ಎರಡು ರೂಪಗಳು ಆಗುತ್ತವೆ. 
ವೃದ್ಧಿ ಬಂದ ರೂಪಗಳು: ಅವ್ಯಾಚೀತ್‌, ಅವ್ಯಾಚಿಷ್ಟಾಮ್‌, ಅವ್ಯಾಚಿಷುಃ। ಅವ್ಯಾಚೀಃ, 
ಅವ್ಯಾಚಿಷ್ಟಮ್‌, ಅವ್ಯಾಚಿಷ್ಟ ಅವ್ಯಾಚಿಷಮ್‌, ಅವ್ಯಾಚಿಷ್ಟ, ಅವ್ಯಾಚಿಷ್ಠ” 

ವೃದ್ಧಿ ಬಾರದ ರೂಪಗಳು: ಅವ್ಯಚೀತ್‌, ಅವ್ಯಚಿಷ್ಟಾಮ್‌, ಅವ್ಯಚಿಷುಃ। ಅವ್ಯಚೇಃ, 
ಅವ್ಯಚಿಷ್ಟಮ್‌, ಅವ್ಯಚಿಷ್ಟ ಅವ್ಯಚಿಷಮ್‌, ಅವ್ಯಚಿಷ್ಟ, ಅವ್ಯಚಿಷ್ಮ” 

ಲೃಜ್‌: ರೂಪಗಳು: ಅವ್ಯಚಿಷ್ಯತ್‌, ಅವ್ಯಸ್ಥಿಷ್ಯತಾಮ್‌, ಅವ್ಯಚಿಷ್ಯನ್‌। ಅವ್ಯಚಿಷ್ಯಃ, 
ಅವ್ಯಚಿಷ್ಯತಮ್‌, ಅವ್ಯಚಿಷ್ಯತ। ಅವ್ಯಚಿಷ್ಯಮ್‌, ಅವ್ಯಚಿಷ್ಯಾವ, ಅವ್ಯಚಿಷ್ಯಾಮ। 

ಧಾತು 16. ಉಭಿ- ಉಇಸ್ಟೇ (ಧಾನ್ಯದ ಒಂದೊಂದೇ ಕಾಳನ್ನು ಆರಿಸುವದು) 
- ಇದರಲ್ಲಿ "ಉಛ್‌' ಮಾತ್ರ ಉಳಿಯುತ್ತದೆ. ಇದು "ಇದಿತ್‌' ಆಗಿರುವುದರಿಂದ 
“ಇದಿತೋನುಮ್‌ ಧಾತೋಃ” ಎ೦ಬ ಸೂತ್ರದಿಂದ "ನುಮ್‌'(ನ್‌) ಆಗಮ ಬರುತ್ತದೆ. 
ನಂತರ "ನ್‌' ಕಾರಕ್ಕೆ ಅನುಸ್ವಾರ, ಮತ್ತು ಪರಸವರ್ಣಗಳು ಬಂದು, "ಇ ಕಾರವು 
ಬಂದು "ಉಳಗ್ಸ್‌' ಎಂದಾಗುತ್ತದೆ. ಇದು "ಸೇಟ್‌' ಧಾತುವಾಗಿದೆ. (ಪ್ರಾಚೀನ ಕಾಲದಲ್ಲಿ 
ಮುನಿಗಳು ರೈತರು ಫಸಲನ್ನು ತೆಗೆದುಕೊಂಡು ಹೋದಮೇಲೆ, ಅಲ್ಲಲ್ಲಿ ಬಿದ್ದ 
ಕಾಳುಗಳನ್ನು ಆರಿಸಿಕೊಂಡು ಹೋಗಿ ಜೀವನ ಸಾಗಿಸುತ್ತಿದ್ದರು. ಇದಕ್ಕೆ "ಶಿಲೋಳ್ಬಾ' 
ವೃತ್ತಿ ಎಂದು ಹೆಸರು). 

ಲಟ್‌: ರೂಪಗಳು: ಉಳ್ಳುತಿ, ಉಳ್ಳುತಃ, ಉಳ್ಳುನ್ನಿ! ಉಳ್ಳುಸಿ, ಉಳ್ಳುಥಃ, ಉಳ್ಳುಥ! 
ಉಇಣ್ಸಾಮಿ, ಉಇ್ಸಾವಃ, ಉಳಗ್ಬಾಮಃ। 

ಲಿಟ್‌: ಇದು ಅನುಪ್ರಯೋಗ ಲಿಟ್‌ ಆಗಿದೆ. ರೂಪಗಳು ಕೆಳಗಿನಂತೆ ಆಗುತ್ತವೆ. 

ರೂಪಗಳು: ಉಇಗ್ಸಾಇ್ಞಕಾರ, ಉಳಗ್ಬಾಜ್ಹಕ್ರತುಃ, ಉಇಗ್ಸಾಚ್ಞಿಕ್ರಃ ಉಳಗ್ಗಾಇ್ದಕರ್ಥ, 
ಉಳ್ಭಾಜ್ಹಾಕ್ರಥುಃ, ಉಳಗ್ಳಾಜ್ಜಾಕ್ರ ಉಇಗ್ಸಾಚ್ಲುಕಾರ/ಉಳಗ್ಸಾಚ್ಞಕರ, ಉಳಗ್ಸಾಜ್ಜಾಕೃವ, 
ಉಣಗ್ಬಾಣ್ಜಕ್ಕಮ। 

ಲುಟ್‌: ರೂಪಗಳು: ಉಣ್ಣಿತಾ, ಉಣ್ಸೆತಾರ್‌, ಉಳ್ಳ್‌ತಾರಃ। ಉಳ್ಳೆತಾಸಿ, 
ಉಳ್ಳ್‌ತಾಸ್ಥಃ, ಉಪ್ಛಿತಾಸ್ಥ। ಉಣೆತಾಸ್ಮಿ, ಉಳ್ಸೆತಾಸ್ವಃ, ಉಳ್ಳೆತಾಸ್ಮಃ 

ಲೃಟ್‌: ರೂಪಗಳು: ಉಚ್ಛಿಷ್ಯತಿ, ಉಳ್ಸೆಷ್ಯತಃ, ಉಳ್ಣೆಷ್ಠನ್ನಿ! ಉಣೆ ಷ್ಠಸಿ, 
ಉಣೆ ಷ್ಯಥಃ, ಉಚ್ಛಿಷ್ಯಥ। ಉಚ್ಛೆಷ್ಯಾಮಿ, ಉಣ್ಟೆಷ್ಯಾವಃ, ಉಚ್ಛಿಷ್ಯಾಮಃ। 


872 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲೋಟ್‌: 

ರೂಪಗಳು: ಉಣು ಶತು/ಉಳ್ಳು ತಾತ್‌, ಉಳ್ಳುತಾಮ್‌, ಉಳ್ಳು ನ್ನು ಉಳ್ಳು/ 
ಉಣ್ಬಾತಾತ್‌, ಉಳ್ಳುತಮ್‌, ಉಳ್ಲ್‌ತಃ ಉಇ್ಸಾನಿ, ಉಇ್ಸಾವ, ಉಳಗ್ಸಾಮ! 

ಲಜ್‌: ರೂಪಗಳು: ಔಳ್ಛಾತ್‌. ಔಜ್ಯಾತಾಮ್‌, ಔಳ್ಟನ್‌। ಔಳ್ಳುಃ, ಔಜ್ಭಾತಮ್‌, 
ಔಣ್ಣುತ। ಔಣ್ಟುಮ್‌, ಔಇಗ್ಳಾವ, ಔಇಗ್ಭಾಮ। 

ವಿ. ಲಿಜ್‌: ರೂಪಗಳು: ಉಇಸ್ಟೇತ್‌, ಉಇಗ್ಟೇತಾಮ್‌, ಉಇಸ್ಟೇಯುಖ ಉಳಗ್ಲೇಃ, 
ಉಇಗ್ಟೇತಮ್‌, ಉಳಗ್ಲೇತ। ಉಇಸ್ಟೇಯಮ್‌, ಉಳಗ್ಲೇವ, ಉಳಇಗ್ರೇಮ। 

ಆ. ಲಿಜ್‌: ರೂಪಗಳು: ಉಣ್ಣ್ವಾ ತ್‌, ಉಳಗ್ಬಾ ಸ್ತಾಮ್‌, ಉ ಉಳಗ್ಬಾಸುಃ। 
ಉಣಗ್ಭ್ರ ಃ., ಉಣ್ಭು ಸಮ್‌, ಉಳ್ಳ ಸ ಉಳಗ್ಸಾ ಕಸಮ್‌, ಉಸ್ಸ್‌ ಸಃ 


ಇಗ್ಫ್ಟ್ಯಾಸ್ಥು 

ಲುಜ್‌: ರೂಪಗಳು: ಔಚ್ಛೇತ್‌, ಔಚ್ಛಿಷ್ಟಾಮ್‌, ಔಳ್ಛೆಷುಃ। ಔಷ್ಸೇಃ, ಔಷ್ಥೆಷ್ಟ 
ಔಖ್ಛಿಷ್ಟು ಔಚ್ಛಿಷಮ್‌, ಔೀಚ್ಸ್‌ಪ್ವ ಡಿಚ್ಛಿಷ್ಟು 

ಲೃಜ್‌: ರೂಪಗಳು: ಔಣ ಷ್ಯತ್‌, ಔಣ ಸಷ್ಯತಾಮ್‌, ಔಣ ಕಷ್ಯನ್‌। ಔಷ ಷ್ಯಃ, 
ಔಚ್ಛ್‌ಪೃತಮ್‌, ಔಇೆಷ್ಯತ। ಔಚ್ಣಿಷ್ಠಮ್‌, ಔಖ್ಸಿಷ್ಕಾವ, ಔಇ್ಸೆಷ್ಯಾಮ। 

ಧಾತು 17. ಯಚ್ಛ- ಗತಿ-ಇನ್ನಿ ಹು SR (ಗತಿ, 
ಇಂದ್ರಿಯಗಳ ಬಲ ನಷ್ಟವಾಗುವದು.. ಕಠಿಣವಾಗುವದು) - ಇದರಲ್ಲಿ “ಯಚ್ಛ್‌' 
ಮಾತ್ರ ಉಳಿಯುತ್ತದೆ. ಇದು ಪರಸ್ಥೆ ಹೈಪದಿ ಮತ್ತು “ಸೇಟ್‌' ಆಗಿರುತ್ತದೆ. ಇದರ 
ಮೂಲರೂಪವು "ಯಳ' ಎಂದಿರುತ್ತದೆ. ಸ್ಯ ಚ” ಎಂಬ ಸೂತ್ರದಿಂದ ತುಗಾ(ತ್‌)ಗಮ 
ಬಂದು, "ಛ್‌' ಕಾರದ ಸಂಬಂಧದಿಂದ ಶ್ಚುತ್ವ ಬಂದು, "*ಯಚ್ಛ್‌' ಎಂದು 
ರೂಪವಾಗುತ್ತದೆ. 

ಲಟ್‌: 

ಹ ಸ ಯಚ್ಛತಿ, ಯಚ್ಚತಃ, ಯಚ್ಚನ್ನಿ ಯಚ್ಚಸಿ, ಯಚ್ಛಥಃ, ಯಚ್ಛಥ। ಯಚ್ಛಾಮಿ, 

ಹಡ ಸ! ಈ ಆನರ್ಚ್ಛತುಃ, ಆನರ್ಚ್ಚು8 ಆನರ್ಚ್ಚೈೆತ, ಆನರ್ಚ್ಛಥುಃ, 
ಆನರ್ಚ್ಛ। ಆನರ್ಚ್ಛ, ಆನರ್ಚೆವ, ಆನರ್ಚ್ಛೆಮ। 

ಲುಟ್‌: ರೂಪಗಳು: ಯಚ್ಛಿತಾ, ಯಚ್ಛಿತಾರೌ, ಯಚ್ಛೆತಾರಃ। ಯಚ್ಛಿತಾಸಿ, 
ಯಚೆ ೈೈತಾಸ್ಥಃ, ಯಚೆ ೈತಾಸ್ಥ| ಯಚೆ ೈತಾಸ್ಕಿ ಯಚ್ಛಿ ತೈತಾಸ್ವಃ, ಯಚ್ಛಿ; ತಾಸ್ಮಃ। 

ಲೃಟ್‌: 6005 ಯಚ್ಛಿಷ್ಯತಿ ಯಚ್ಛಷ್ಯತಃ, ಯಚ್ಛೆಷ್ಯನ್ತಿ ಭಚ್ಛಿಷ್ಯಸಿ, ಯಚ್ಛಿಷ್ಯಥಃ, 
ಯಚಿ: ಕೈಷ್ಯಥ। ಯಚ್ಛಿಷ್ಯಾಮಿ, ಯಚಿಷ ಕೈಷ್ಯಾವಃ, ಯಚ್ಛೆ ಷ್ಯಾಮಃ। 

ಲೋಟ್‌: FR ಯಚ್ಚತು/ಯಚ್ಛತಾತ್‌.. ಯುಚ್ಛತಾಮ್‌. ಯಚ್ಚನ್ನು। ಯಚ್ಛ/ 
ಯಚ್ಛತಾತ್‌, ಯಚ್ಛತಮ್‌, ಯಚ್ಛತ। ಯಚ್ಛಾನಿ, ಯಚ್ಛಾವ, ಯಚ್ಛಾಮ। 


ತುದಾದಿ ಗಣ 873 


ಲಜ್‌: ರೂಪಗಳು: ಆರ್ಚ್ಛತ್‌, ಆರ್ಚ್ಛತಾಮ್‌, ಆರ್ಚ್ಛನ್‌। ಆರ್ಚ್ಛಃ, ಆರ್ಚ್ಛತಮ್‌, 
ಆರ್ಚ್ಛತ। ಆರ್ಚ್ಛಮ್‌, ಅರ್ಚ್ಚಾವ, ಆರ್ಚ್ಚಾಮ। 
ವಿ. ಲಿಜ್‌:ರೂಪಗಳು: ಯಚ್ಛೇತ್‌, ಯಚ್ಛೇತಾಮ್‌, ಯಚ್ಛೇಯುಃ। ಯಚ್ಛೇಃ, 
ಯಚ್ಛೇತಮ್‌, ಯಚ್ಛೇತ। ಯಚ್ಛೇಯಮ್‌, ಯಚ್ಛೇವ, ಯಚ್ಛೇಮ। 
ತೆ Pa pS 0 ೦ 
ಆ. ತ ರೂಪಗಳು: ಸಟ ಕೌ ಯಚ್ಛಾ ಕ್ರಮ್‌, ಯಚ್ಛಾ ae ಯಚ್ಛಾ pa 
ಪುಟ್ಟಾ ಘನ ಬುಚ್ಛಾನುಚ್ಛಾಸಿಮ್‌ ಯಚ್ಚಾ ಸ್ವ ಹಚ್ಚು ಸ್ಪ 
ಲುಜ್‌: ರೂಪಗಳು: ಆರ್ಚ್ಛೇತ್‌, ಆರ್ಚ್ಛೈಷ್ಟಾಮ್‌, ಆರ್ಚೈಷುಃ। ಆರ್ಚ್ಛೇಃ, 
ಆರ್ಚ್ಛೆಷ್ಟಮ್‌, ಆರ್ಚೈೆಷ್ಟ ಆರ್ಚ್ಜೆಷಮ್‌, ಆರ್ಚ್ಚಿಷ್ಟ, ಆರ್ಚ್ಚೆಷ್ಠ್ಟ 
ಲೃಜ್‌: ಸ್‌ ಜು ಚ ಜಾಜಾ| ಆರ್ಚ್ಚಿಷ್ಯನ್‌। ಆರ್ಚ್ಚೆಷ್ಯಃ, 
ಆರ್ಚ್ಚೆಷ್ಯತಮ್‌, ಆರ್ಜ್ಜ್ಛೆಷ್ಯತ। ಆರ್ಚ್ಛಿಷ್ಕಮ್‌, ಆರ್ಚ್ಛೆಷ್ಯಾವ, ಆರ್ಚ್ಛಷ್ಯಾಮ। 
ಧಾತು 18.ಉಜ್ಜ -ಉತ್ಸರ್ಗೇ (ತ್ಯಜಿಸುವದು): 
ಲಟ್‌: ರೂಪಗಳು: ಉಜತಿ, ಉಜತಃ, ಉಜ್ಜನಿ! ಉಜಸಿ, ಉಜ್ಜಥಃ, ಉಜಥಃ। 
ಯ ಯು ಯು ಮಿ ಲು 
ಉಜಾಮಿ, ಉಜಾವಃ, ಉಜಾಮಂಃ 
ಯು ಲಯ) ಲು 
ಅನು ಪ್ರಯೋಗ ಲಿಟ್‌: ರೂಪಗಳು: ಉಜ್ಜಾಜ್ಬುಕಾರ, ಉಜ್ಜಾಜ್ಜಕ್ರತುಃ, 
ಉಜ್ಜಾಜ್ಞಾಕ್ರುಃ ಉಜ್ಜಾಇ್ಬುಕರ್ಥ, ಉಜ್ಜಾಜ್ದಕ್ರಥುಃ, ಉಜ್ಜಾಣ್ಣಕ್ರಉಜ್ಜಾಣ್ದಕಾರ, 
ಉಜ್ಜಾಇ್ಬುಕ್ಕವ, ಉಜ್ಜ್ಞಾಜ್ಞ್‌ಕೃಮ!। 
ಲುಟ್‌: ರೂಪಗಳು: ಉಜಿತಾ, ಉಜಿತಾರ್‌, ಉಜಿತಾರಃ ಉಜಿತಾಸಿ, ಉಜ್ಜಿತಾಸ್ಥಃ, 
ಯು ಯು ಯು ಯು ಯು 
ಉಜಿ ತಾಸ।ಉಜಿ ತಾಸಿ, ಉಜಿತಾಸಃ, ಉಜ್ಜಿತಾಸಃ 
ಯು ಛಿ ಯಲು ಅ ಯು ಯು ೬ 
ಲೈಟ್‌: ರೂಪಗಳು: ಉಜ್ಜಿ ಹೃತಿ, ಉಜ್ಜಿ ಷ್ಯತಃ, ಉಜ್ಜ ಷ್ಯನಿ। ಉಜ್ಜಿ ಹ್ಯಸಿ, ಉಜ್ಜಿ ಷೃಥಃ, 
ಉಜ್ಜಿಷ್ಯಥ। ಉಜ್ಜಿಷ್ಯಾಮಿ, ಉಜ್ಜಿಷ್ಯಾವಃ, ಉಜ್ಜಿಷ್ಯಾಮಃ 
ಲೋಟ್‌: ರೂಪಗಳು: ಉಜ್ಜಕು/ಉಜ್ಜಕಾತ್‌, ಉಜ್ಜಫಾಮ್‌, ಉಜ್ಜನ್ನು। ಉಜ್ಜ 
ಉಜತಾತ್‌, ಉಜತಮ್‌, ಉಜತ। ಉಜ್ಜಾನಿ ಉಜಾವ, ಉಜಾಮ। 
ಯು ಯು ಮು ಮು ಯು 
ಲಜ್‌: ರೂಪಗಳು: ಔಜ್ಞತ್‌, ಔಜ್ಜತಾಮ್‌, ಔಜ್ನನ್‌! ಔಜ್ಜೂ, ಔಜ್ಜತಮ್‌., ಔಜ್ಜು ತ 
ಔಜಮ್‌, ಔಜಾವ, ಔಜಾಮ। 
ಯು ಯು ಯ 
ವಿ. ಲಿಜ್‌: ರೂಪಗಳು: ಉಜ್ಜೇತ್‌, ಉಜ್ಜೇತಾಮ್‌, ಉಜ್ಜೇಯುಃ। ಉಜ್ಜೇಃ, 
ಉಜೇತಮ್‌, ಉಜೇತ। ಉಜ್ಜೆಯಮ್‌, ಉಜ್ಜೇವ, ಉಜ್ಜೇಮ। 
ಯು ಮು ಯು ಯು ಯು 
ಆ. ಲಿಜ್‌: ರೂಪಗಳು: ಉಜ್ಜ ಸೌಃ ಉಜ್ಜ್ವ್ಯಾಸ್ತಾಮ್‌, ಉಜ್ಯಾ ಸು ಉಜ್ಜ್ಯಾಃ, 
ಉಜ್ಜ್ಯ್ಯಾಸಮ್‌, ಉಜ್ಜ್ಯಾಸ್ತ ಉಜ್ಜ್ವ್ಯಾಸಮ್‌, ಉಜ್ಜ್ಯಾಸ್ವ, ಉಜ್ಜ್ಯಾಸ್ನಃ 
ಲುಜ್‌: ರೂಪಗಳು: ಔಜ್ಜೀತ್‌, ಔಜ್ಜಿ ಷ್ಟಾಮ್‌, ಔಜ್ಜಿಷುಃ। ಔಜ್ವೇಃ, ಔಜ್ಜಿಷ್ಟಮ್‌, 
ಣಿ ಇ 
ಔದ್ನಿಷ್ಟು ಔಜ್ಜಿಷಮ್‌ ಡಿಜ್ದಿಷ್ಟ, ಔಜ್ಜಿಷು 
ಲೃಜ್‌: ರೂಪಗಳು: ಔಜ್ಜಿಷ್ಯತ್‌, ಔಜ್ಜಿಷ್ಯತಾಮ್‌, ಔಜ್ಜಿಷ್ಠನ್‌। ಔಜ್ಜಿಷ್ಯ. ಔಜ್ಜಿಷ್ಯತಮ್‌, 


874 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಔಜ್ಜಿಷ್ಯತ। ಔಜ್ಜಿಷ್ಯಮ್‌, ಔಜ್ಜಿಸ ಷ್ಯಾವ, ಔಜ್ಜಿಷ್ಯಾಮ। 

ಧಾತು 19. ಲುಭ - ವಿಮೋಹನೇ (ಆಸೆಯಿಂದ ಮೋಹಗೊಳ್ಳುವದು)-ಇದರಲ್ಲಿ 
“ಲುಭ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ಲುಭತಿ, ಲುಭತಃ, ಲುಭನಿ। ಲುಭಸಿ, ಲುಭಥಃ, ಲುಭಥ। 
ಲುಭಾಮಿ, ಲುಭಾವಃ, ಲುಭಾಮಃ 

ಲಿಟ್‌: ರೂಪಗಳು: ಲುಲೋಭ, ಲುಲುಭತುಃ, ಲುಲುಭುಃ॥ ಲುಲೋಭಿಥ, 
ಲುಲುಭಥುಃ, ಲುಲುಭ। ಲೋಧ, ಲುಲುಭಿವ, ಲುಲುಭಿಮ। 

(ಇಡಾಗಮಕ್ಕೆ ವಿಕಲ್ಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 6೮8. ತೀಷ-ಸಹ-ಲುಭ-ರುಷ-ರಿಷಃ (7.2.48) 

ವೃತ್ತಿ - ಇಚ್ಛತ್ಕಾದೇಃ ಪರಸ್ಯ ತಾದೇಃ ಆರ್ಧಧಾತುಕಸ್ಯ ಇಡ್‌ ವಾ ಸ್ಯಾತ್‌। 
ಲೋಭಿತಾ, ಲೋಬ್ಬಾಲೋಭಿಷ್ಯತಿ ಲುಭತು। ಅಲುಭತ್‌। ಲುಭೇತ್‌। ಲುಭ್ಯಾತ್‌। 
ಅಲೋಭೀತ್‌। ಅಲೊಭಿಷ್ಯತ್‌। 

20,21. ತೃಪ ತೃಮ್ಪ ತೃಪೌ। ತೃಪತಿ। ತತರ್ಪ। ತರ್ಪಿತಾ। ಅತರ್ಪೀತ್‌। ತೃಮೃತಿ। 
ವಾ। ಶೇ ತೃಮ್ಭಾದೀನಾಂ ನುಮ್‌ ವಾಚ್ಯಃ 

ಆದಿಶಬ್ದಃ ಪ್ರಕಾರೇ, ತೇನ ಯೇಇತ್ರ ನಕಾರಾನುಷಕ್ತಾಃ ತೇ ತೃಮ್ಭಾದಯಃ 
ತತೃಮ್ಫ! ತೃಘ್ಯಾತ್‌। 22,23.ಮೃಡ ಪೃಡ ಸುಖನೇ। ಮೃಡತಿಪೃಡತಿ। 

24. ಶುನ ಗತೌ। ಶುನತಿ। 

25. ಇಷು ಇಚ್ಛಾಯಾಮ್‌। ಇಚ್ಛತಿ ಏಷಿತಾ। ಏಷ್ಟಾ ಏಷಿಷ್ಯತಿ। ಇಷ್ಯಾತ್‌। 
ಐಷೀತ್‌। 


26. ಕುಟ ಕೌಟಲ್ಯೇ। (587) ಗಾಜ್ಯುಟಾದಿತಿ ಜಿತ್ವಮ್‌। ಚುಕುಟಿಥ ಚುಕೋಟ, 
ಚುಕುಟ। ಕುಟಿತಾ। 


27. ಪುಟ ಸಂಶ್ಲೇಷಣೇ। ಪುಟತಿ। ಪುಟಿತಾ। 

28. ಸ್ಫುಟ ವಿಕಸನೇ। ಸ್ಫುಟತಿ। ಸ್ಫುಟಿತಾ। 

29. 30. ಸ್ಫುರ, ಸ್ಫುಲ ಸಂಚಲನೇ। ಸ್ಫುರತಿ। ಸ್ಫುಲತಿ। 

ಪ.ಛೇ.- ತಿ, ಇಷ-ಸಹ-ಲುಭ-ರುಷ-ರಿಷಃ 

ಅ.ವೃ.- “ಆರ್ಧಧಾತುಕಸ್ಕೇಡ್‌ ವಲಾದೇ” ಎಂಬ ಸೂತ್ರದಿಂದ “ಆರ್ಧಧಾತುಕಸ್ಯ' 
ಮತ್ತು "ಇಟ್‌'ಎಂಬ ಪದಗಳು ಮತ್ತು “ಸ್ವರತಿ-ಸೂತಿ-ಸೂಯತಿ-ಧೂಇಗ್‌-ಊದಿತೋ 
ವಾ” ಎಂಬ ಸೂತ್ರದಿಂದ "ವಾ' ಎಂಬ ಪದವೂ ಅನುವೃತವಾಗುತ್ತದೆ. 

ಅರ್ಥ- ಇಷ್‌, ಸಹ್‌, ಲುಭ್‌, ಖುಷ್‌, ಮತ್ತು ರಿಷ್‌ ಈ ಧಾತುಗಳ ನಂತರ 
“ತ್‌' ಕಾರಾದಿ ಆರ್ಧಧಾತುಕಕ್ಕೆ ವಿಕಲ್ಲದಿಂದ ಇಡಾಗಮವು ಬರುತ್ತದೆ. ನಿತ್ಯವಾಗಿ 


ತುದಾದಿ ಗಣ 875 


ಬರುವ ಇಡಾಗಮಕ್ಕೆ ಈ ಸೂತ್ರವು ಬಾಧಕವಾಗಿದೆ. 

ಲುಟ್‌: ರೂಪಗಳು: ಲೋಭಿತಾ, ಲೋಭಿತಾರೌ, ಲೋಭಿತಾರಃ ಲೋಚಿತಾಸಿ, 
ಲೋಭಿತಾಸ್ಥಃ, ಲೋಭಿತಾಸ್ಸ। ಲೋಭಿತಾಸ್ಕಿ ಲೋಭಿತಾಸಃ, ಲೋಭಿತಾಸ್ಮಃ। 

ಇಡಾಗಮವಿಲ್ಲದ ವೈಕಲ್ಲಿಕ ರೂಪ: ಲೋಬ್ಬಾ, ಲೋಬ್ಬಾರೌ, ಲೋಬ್ಧಾರಃ। 
ಲೋಬ್ಬಾಸಿ, ಲೋಬ್ಬಾಸ್ಥಃ, ಲೋಬ್ಬಾಸ್ಸ ಲೋಬ್ಬಾಸ್ಕಿ ಲೋಭ್ಭಾಸ್ವಃ, ಲೋಬ್ಬಾಸ್ಮಃ। 

ಲೃಟ್‌: ರೂಪಗಳು: ಲೋಚಿಷ್ಯತಿ, ಲೋಭಿಷ್ಯತಃ, ಲೋಭಿಷ್ಯನ್ನಿ ಲೋಭಿಷ್ಯಸಿ, 
ಲೋಭಿಷ್ಯಥಃ, ಲೋಭಿಷ್ಯಥ। ಲೋಭಿಷ್ಯಾಮಿ, ಲೋಭಿಷ್ಯಾವಃ, ಲೋಭಿಷ್ಯಾಮಃ। 

ಲೋಟ್‌: ರೂಪಗಳು: ಲುಭತು/ಲುಭತಾತ್‌, ಲುಭತಾಮ್‌, ಲುಭನ್ನು! ಲುಭ/ 
ಲುಭತಾತ್‌, ಲುಭತಮ್‌, ಲುಭತ। ಲುಭಾನಿ, ಲುಭಾವ, ಲುಭಾಮ। 

ಲಜ್‌: ರೂಪಗಳು: ಅಲುಭತ್‌, ಅಲುಭತಾಮ್‌, ಅಲುಭನ್‌। ಅಲುಭಃ, 
ಅಲುಭತಮ್‌, ಅಲುಭತ। ಅಲುಭಮ್‌, ಅಲುಭಾವ, ಅಲುಭಾಮ। 

ವಿ. ಲಿಜ್‌: ಲುಭೇತ್‌, ಲುಭೇತಾಮ್‌, ಲುಭೇಯುಃ। ಲುಭೇಃ ಲುಭೇತಮ್‌, 
ಲುಭೇತ। ಲುಭೇಯಮ್‌, ಲುಭೇವ, ಲುಭೇಮ। 

ಆ. ಲಿಜ್‌: ರೂಪಗಳು: ಲುಭ್ಯಾತ್‌, ಲುಭ್ಯಾಸ್ತಾಮ್‌, ಲುಭ್ಯಾಸುಃ ಲುಭ್ಯಾಃ, 
ಲುಭ್ಯಾಸ್ತಮ್‌, ಲುಭ್ಯಾಸ್ತ ಲುಭ್ಯಾಸಮ್‌, ಲುಭ್ಯಾಸ್ವ, ಲುಭ್ಯಾಸ್ಮ 

ಲುಜ್‌: ರೂಪಗಳು: ಅಲೋಭೀತ್‌, ಅಲೋಭಿಷ್ಟಾಮ್‌, ಅಲೋಭಿಷುಃ। 
ಅಲೋಭೀಃ, ಅಲೊಭಿಷ್ಟಮ್‌, ಅಲೋಭಿಷ್ಟ ಅಲೋಭಿಷಮ್‌, ಅಲೋಭಿಷ್ಠ, 
ಅಲೋಭಿಷ್ಠ 

ಲೃಜ್‌: ರೂಪಗಳು: ಅಲೋಭಿಷ್ಯತ್‌, ಅಲೋಭಿಷ್ಯತಾಮ್‌, ಅಲೋಭಿಷ್ಯನ್‌। 
ಅಲೋಭಿಷ್ಯಃ, ಅಲೋಭಿಷ್ಯತಮ್‌, ಅಲೋಭಿಷ್ಯತ। ಅಲೋಭಿಷ್ಯಮ್‌, ಅಲೋಭಿಷ್ಯಾವ, 
ಅಲೋಭಿಷ್ಯಾಮ। 

ಧಾತು 20. ತೃಪ -ತೃಪ್ಪೌ (ತೃಪ್ತಿಗೊಳಿಸುವದು/ರಾಜೀ ಆಗುವದು) - ಇದರಲ್ಲಿ 
“ತೃಪ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ತೃಪತಿ, ತೃಪತಃ, ತೃಪ 
ತೃಪಾವಃ, ತೃಪಾಮಃ 

ಲಿಟ್‌: ರೂಪಗಳು: ತತರ್ಪ, ತತೃಪತುಃ ತತೃಪು॥। ತತರ್ಪಿಥ, ತತೃಪಥುಃ, 
ತತೃಪ। ತತರ್ಪ, ತತೃಪಿವ, ತತೃಪಿಮ। 

ಲುಟ್‌: ರೂಪಗಳು: ತರ್ಪಿತಾ, ತರ್ಪಿತಾರೌ, ತರ್ಪಿತಾರಃ ತರ್ಪಿತಾಸಿ, ತರ್ಪಿತಾಸ್ಯಃ, 
ತರ್ಪಿತಾಸ್ಥ| ತರ್ಪಿತಾಸ್ಕಿ ತರ್ಪಿತಾಸಃ, ತರ್ಪಿತಾಸ್ಮಃ 

ಲೃಟ್‌:ರೂಪಗಳು: ತರ್ಪಿಷ್ಯತಿ, ತರ್ಪಿಷ್ಯತಃ, ತರ್ಪಿಷ್ಠನ್ನಿ! ತರ್ಪಿಷ್ಯಸಿ, ತರ್ಪಿಷ್ಯಥಃ, 

ತರ್ಪಿಷ್ಯಥ। ತರ್ಪಿಷ್ಯಾಮಿ, ತರ್ಪಿಷ್ಯಾವಃ, ತರ್ಪಿಷ್ಯಾಮಃ। 


ತೃಪಥಃ, ತೃಪಥ। ತೃಪಾಮಿ, 


Le 
ಲ್ಕ 


876 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲೋಟ್‌: ರೂಪಗಳು: ತೃಪತು /ತೈಪತಾತ್‌, ತೃಪತಾಮ್‌, ತೃಪನ್ನು ತೃಪ/ತೃಪತಾತ್‌, 
ತೃಪ ಪತಮ್‌, ತೃಪತ; ತೃಪಾಣಿ, ತೃಪಾವ, ತೃಪಾಮ। 

ಲಜ್‌:ರೂಪಗಳು: ಅತ್ಛ ಪತ್‌, ಅತ್ಛ ಪತಾಮ್‌, ಅತ ೈಪನ್‌। ಅತಪ ಪಃ, ಅತೃಪತಮ್‌, 
ಅತೃಪತ। ಅತೃಪಂ, ಅತ್ಯಪಾವ, ಅತ್ಯಪಾಮ। 

ವಿ. ಲಿಜ್‌: ರೂಪಗಳು: ತೃಪೇತ್‌, ತೃಪೇತಾಮ್‌, ತೃಪೇಯುಃ ತೃಪೆ ಕ್ಕ ತೃಪೇತಮ್‌, 
ತೃಪೇತ। ತೃಪೇಯಮ್‌, ತೃಪೇವ, ತೃಪೇಮ। 

ಆ. ಲಿಜ್‌: ರೂಪಗಳು: ತೃಪ್ಯಾತ್‌, ತೃಪ್ಯಾಸ್ತಾಮ್‌, ತೃಪ್ಯಾಸುಃ। ತೃಪ್ಯಾಃ, ತೃಪ್ಯಾಸ್ತಮ್‌, 
ತೃಪ್ಯಾಸ್ತ ತೃಪ್ಯಾಸಮ್‌, ತೃಪ್ಯಾಸ್ಟ, ತ್ಯ ೈಪ್ಯಾಸ್ನಃ 

ಲುಜ್‌: ರೂಪಗಳು: ಅತರ್ಪೀತ್‌, ಅತರ್ಪಿಷ್ಟಾಮ್‌, ಅತರ್ಪಿಷುಃ ಅತರ್ಪೀಃ, 
ಅತರ್ಪಿಷ್ಟಮ್‌, ಅತರ್ಪಿಷ್ಟ ಅತರ್ಪಿಷಮ್‌, ಅತರ್ಪಿಷ್ಟ ಅತರ್ಪಿಷ್ಠ 

ಲೃಜ್‌: ರೂಪಗಳು: ಅತರ್ಷಿಷ್ಯತ್‌, ಅತರ್ಪಿಷ್ಠತಾಮ್‌, ಅತರ್ಷಿಷ್ಯನ್‌। ಅತರ್ಷಿಷ್ಯಃ, 
ಅತರ್ಪಿಷ್ಯತಮ್‌, ಅತರ್ಪಿಷ್ಯತ। ಅತರ್ಪಿಷ್ಯಮ್‌, ಅತರ್ಪಿಷ್ಯಾವ, ಅತರ್ಪಿಷ್ಯಾಮ। 

ಧಾತು 21 ತೃಮ್ಪ -ತೃಪೌ(ತೃಪ್ತಿಗೊಳಿಸುವದು)-ಇದರಲ್ಲಿ ತೃಮ್ಸ್‌ ಮಾತ್ರ 
ಉಳಿಯುತ್ತದೆ. 

ಲಟ್‌: ರೂಪಗಳು: ತೃಮೃತಿ, ತೃಮೃತಃ, ತೃಮೃನ್ನಿ ತೃಮೃಸಿ, ತ್ಯಮೃಥಃ, ತ್ಯಮೃಥ। 
ತೃಮ್ರಾಮಿ, ತ್ನಮಾವಃ, ತ ಮಾಮಂಃ। 

pO ಲ್‌ ಲ್‌“ 

ಲಿಟ್‌: ರೂಪಗಳು: ತತೃಮೃ, ತತ್ಕಮೃತುಃ, ತತ್ಕಮ್ಳುಃ। ತತೃಮ್ದಿಥ, ತತೃಮ್ಹಥುಃ, 

ತತೃಮೃ। ತತ್ಕಮೃ, ತತ್ನಮಿವ, ತತ್ತಮಿಮ। 
ಇ) ಇ) ಲ”) ಲ" 
ಲುಟ್‌: ರೂಪಗಳು: ತೃಮಿತಾ, ತೃಮಿತಾರೌ, ತೃಮಿತಾರಃ। ತೃಮಿತಾಸಿ, ತೃಮಿತಾಸ್ಥ ಕ 
ಸ್ನ ತಮಿತಾಸಿ ತ್ರ ತಾಸ್ವಃ ತೃಮ್ಮಿತಾಸ್ಕಕ' § ತ್ತ 

ತೃಮ್ಲಿತಾಸ್ಸ। ೈಮ್ಭಿತಾಸ್ಕಿ ಮಿ; ಸ್ವಃ, ತೃಮ್ಛಿತಾಸ್ಮಃ 

ಲೃಟ್‌: ರೂಪಗಳು: ತೃಮ್ಬಿಷ್ಯತಿ, ತೃರ್ಮಿಷ್ಯತಃ, ತೃಪಿಷ್ಯನಿ। ತೃಮ್ಲಿ ಷ್ನಸಿ, ತೃಮಿಷ್ಯಥಃ 


ಬಿ 


ತೃಮ್ಲಿಷ್ಯಥ। ತೃಮ್ಫಿಷ್ಯಾಮಿ, ತೃಮ್ಛಿಷ್ಯಾವಃ, ತೃಮ್ಭಿಷ್ಯಾಮಃ। 


ಲೋಟ್‌: 8 ತೃಮೃತು, /ತೃಮೃತಾತ್‌, 'ತೃಮೃತಾಮ್‌, ತೃಮೃ್ಛ ಸ! ತೃಮ್ಫ/ 
ತೃಮೃತಾತ್‌, ತೃಮ್ಹತಮ್‌, ತೃಮೃ್ಛತ। ತೃಮ್ಭಾಣಿ, ತೃಮ್ಭಾದ, ತೃಮ್ನಾಮ!” 

ಜ್‌ ಸಗಳ ಅತ್ಯಮ್ಭತ್‌, ಅತ್ಮಮೃತಾಮ್‌, ಅತ್ಯಮೃನ್‌ ಅತೃಮೃಃ, 
ಅತ್ಯಮೃತಮ್‌, ಅತೃಮೃತ। ಅತೃಮೃ್ಭಮ್‌, ಅತೃಮ್ಭಾವ, ಅತೃಮ್ಭಾಮ। 


ವಿ. ಲಿಜ್‌: ಸೋ ಗ ತೃಮ್ಬೇತ್‌, ತೃಮ್ಭೇತಾಮ್‌, ತೃಮ್ಮೇಯುಃ ತೃಮ್ಳೇಃ, 
ತೃಮ್ಪೇತಮ್‌, ತೃಮೇತ। ತೃಮ್ಲೇಯಮ್‌, ತೃಮೇವ, ತೃಮ್ಲೇಮ' 


ಆ. ಲಿಜ್‌: ತಗಲು: ತೃಮ್ದಾ ಸ್‌ ತೃಮ್ಪ್ಯಾಸ ಸಾಮ್‌, 'ತೃಮಾ ಸು ತೃಮ್ಜಾ ಕೆ 
ಮ ಸಮ್‌; ತಮಾ ಸ ತಮಾ ಸಮ್‌ ಶಮಾ ಸ ತಮಸ್‌ 
ಜರಾ ಲ ಸ ಕಜ ಕಭ್ಟ ಕ್‌ ಶಭ ಜಟ್‌ ್‌್ಳ್ಪ 
ಲುಜ್‌: ರೂಪಗಳು: ಅತ್ಸೃಮೀತ್‌, ಅತ ಮಿಷಾಮ್‌, ಅತ ಮಿಷುಃ। ಅತ ಮೀ, 
pO) ಲ" ಬಟ ಲು ಗ್‌ 


೦೦ 


೦) 


ತುದಾದಿ ಗಣ 877 
ಅತ್ಯಮ್ಳಿಷ್ಟಮ್‌, ಅತೃಮ್ಭಿಷ್ಟು ಅತೃಮ್ಭಿಷಮ್‌, ಅತೃಮ್ಭಿಷ್ಟ, ಅತೃಮ್ಳಿಷ್ಠ 

ಲಜ್‌: ರೂಪಗಳು: ಅತೃಮ್ಮಿಷ್ಯತ್‌, ತಾಕಾ? ಅತೃಮ್ಳಿಷ್ಯನ್‌| ಅತೃಮ್ಳಿಷ್ಯಃ, 
ಅತೃಮ್ನಿಷ್ಯತಮ್‌, ಅತೃಮ್ನಿಷ್ಕತ। ಅತೃಮ್ನಿಷ್ಯಮ್‌, ಅತೃಮ್ನಿಷ್ಕಾವ, ಅತೃಮ್ನಿಷ್ಯಾಮ। 

ಧಾತು 22. ಮೃಡ -ಸುಖನೇ(ಸುಖಪಡಿಸುವದು)- ಇದರಲ್ಲಿ "ಮೃಡ್‌' ಮಾತ್ರ 
ಉಳಿಯುತ್ತದೆ. ಇದು "ಸೇಟ್‌' ಧಾತುವಾಗಿದೆ. 

ಲಟ್‌: ರೂಪಗಳು: ಮೃಡತಿ, ಮೃಡತಃ, ಮೃಡನ್ನಿ ಮೃಡಸಿ, ಮೃಡಥಃ, ಮೃಡಥ! 
ಮೃಡಾಮಿ, ಮೃಡಾವಃ, ಮೃಡಾಮಃ। 

ಲಿಟ್‌: ರೂಪಗಳು: ಮಮರ್ಡ, ಮಮೃಡಥುಃ, ಮಮೃಡುಃ। ಮಮರ್ಡಿಥ, 
ಮಮೃಡಥುಃ, ಮಮೃಡ।! ಮಮರ್ಡ, ಮಮೃಡಿವ,ಮಮೃಡಿಮ। 

ಲುಟ್‌: ರೂಪಗಳು: ಮರ್ಡಿತಾ, ಮರ್ಡಿತಾರ್‌ೌ, ಮರ್ಡಿತಾರಃ ಮರ್ಡಿತಾಸಿ, 
ಮರ್ಡಿತಾಸ್ಥಃ, ಮರ್ಡಿತಾಸ್ಸ। ಮರ್ಡಿತಾಸ್ಕಿ ಮರ್ಡಿತಾಸ್ತಃ, ಮರ್ಡಿತಾಸ್ಮಃ। 

ಲೃಟ್‌: ರೂಪಗಳು: ಮರ್ಡಿಷ್ಯತಿ, ಮರ್ಡಿಷ್ಯತಃ, ಮರ್ಡಿಷ್ಠನ್ನಿ! ಮರ್ಡಿಷ್ಠಸಿ, 
ಮರ್ಡಿಷ್ಯಥಃ, ಮರ್ಡಿಷ್ಯಥ। ಮರ್ಡಿಷ್ಯಾಮಿ, ಮರ್ಡಿಷ್ಯಾ ಳ್ಳ ಮರ್ಡಿಷ್ಯಾಮಃ। 

ಲೋಟ್‌: ರೂಪಗಳು: ಮೃಡತು/ಮೃಡತಾತ್‌, ಮೃಡತಾಮ್‌, ಮೃಡನ್ನು ಮೃಡ/ 
ಮೃಡತಾತ್‌, ಮೃಡತಮ್‌, ಮೃಡತ। ಮೃಡಾನಿ, ಮೃಡಾವ, ಮೃಡಾಮ। 

ಲಜ್‌: ರೂಪಗಳು: ಅಮೃಡತ್‌, ಅಮೃಡತಾಮ್‌, ಅಮೃಡನ್‌। ಅಮೃಡಃ, 
ಅಮೃಡತಮ್‌, ಅಮೃಡತ। ಅಮೃಡಮ್‌, ಅಮೃಡಾವ, ಅಮೃಡಾಮ। 

ವಿ. ಲಿಜ್‌: ರೂಪಗಳು: ಮೃಡೇತ್‌, ಮೃಡೇತಾಮ್‌, ಮೃಡೇಯುಃ। ಮೃಡೇಃ, 
ಮೃಡೇತಮ್‌, ಮೃಡೇತ। ಮೃಡೇಯಮ್‌, ಮೃಡೇವ, ಮೃಡೇಮ। 

ಆ. ಲಿಜ್‌: ರೂಪಗಳು: ನ್ಸುಡ್ಯಾತ ಮೃಡ್ಯಾಸ್ತಾಮ್‌, ಮೃಡ್ಯಾಸುಃ ಮೃಡ್ಯಾಃ, 
ಮೃಡ್ಯಾಸ್ತಮ್‌, ಮೃಡ್ಯಾಸ್ತ ಮೃಡ್ಯಾಸಮ್‌ ೆ ಮೃಡ್ಯಾಸ್ಟ, ಮೃಡ್ಯಾಸ್ನು 

ಲುಜ್‌: ರೂಪಗಳು: ಅಮರ್ಡೀತ್‌, ಅಮರ್ಡಿಷ್ಟಾಮ್‌, ಅಮರ್ಡಿಷುಃ॥ ಅಮರ್ಡೀಃ, 
ಅಮರ್ಡಿಷ್ಟಮ್‌, ಅಮರ್ಡಿಷ್ಟ ಅಮರ್ಡಿಷಮ್‌, ಅಮರ್ಡಿಷ್ಟ ಅಮರ್ಡಿಷ್ಟ 

ಲೃಜ್‌: ರೂಪಗಳು: ಅಮರ್ಡಿಷ್ಯತ್‌, ಅಮರ್ಡಿಷ್ಯತಾಮ್‌, ಅಮರ್ಡಿಷ್ಯನ್‌। 
ಅಮರ್ಡಿಷ್ಯಃ, ಅಮರ್ಡಿಷ್ಯತಮ್‌, ಅಮರ್ಡಿಷ್ಯತ। ಅಮರ್ಡಿಷ್ಯಮ್‌, ಅಮರ್ಡಿಷ್ಯಾವ, 
ಅಮರ್ಡಿಷ್ಯಾಮ। 

ಧಾತು 23. ಪೃಡ - ಸುಖನೇ (ಸುಖಪಡಿಸುವದು)- ಇದರಲ್ಲಿ “ಪೃಡ್‌' ಮಾತ್ರ 
ಉಳಿಯುತ್ತದೆ. ಇದು ಸೇಟ್‌ ಧಾತುವಾಗಿದೆ. 

ಲಟ್‌: ರೂಪಗಳು: ಪೃಡತಿ, ಪೃಡತಃ, ಪೃಡನ್ನಿ ಪೃಡಸಿ, ಪೃಡಥಃ, ಪೃಡಥ। 
ಪೃಡಾಮಿ, ಪೃಡಾವಃ, ಪೃಡಾಮಃ। 

ಲಿಟ್‌: ರೂಪಗಳು: ಪಪರ್ಡ, ಪಪೃಡಥುಃ, ಪಪೃಡುಃ ಪಪರ್ಡಿಥ, ಪಪ್ಶಡಥುಃ, 


878 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಪಪೃಡ। ಪಪರ್ಡ, ಪಪೃಡಿವ, ಪಪ್ಶಡಿಮ। 

ಲುಟ್‌: ರೂಪಗಳು: ಪರ್ಡಿತಾ, ಪರ್ಡಿತಾರ್‌ೌ, ಪರ್ಡಿತಾರಃ। ಪರ್ಡಿತಾಸಿ, 
ಪರ್ಡಿತಾಸ್ಥಃ, ಪರ್ಡಿತಾಸ್ಸ ಪರ್ಡಿತಾಸ್ಕಿ ಪರ್ಡಿತಾಸ?ಃ, ಪರ್ಡಿತಾಸ್ಮಃ 

ಲೃಟ್‌: ರೂಪಗಳು: ಪರ್ಡಿಷ್ಯತಿ, ಪರ್ಡಿಷ್ಠತಃ, ಪರ್ಡಿಷೃನ್ನಿ ಪರ್ಡಿಷ್ಯಸಿ, ಪರ್ಡಿಷ್ಯಥಃ, 
ಪರ್ಡಿಷ್ಯಥ। ಪರ್ಡಿಷ್ಯಾಮಿ, ಪರ್ಡಿಷ್ಯಾವಃ, ಪರ್ಡಿಷ್ಯಾಮಃ। 

ಲೋಟ್‌: ರೂಪಗಳು: ಪೃಡತು/ಪೃಡತಾತ್‌, ಪೃಡತಾಮ್‌, ಪೃಡನ್ನು। ಪೃಡ/ 
ಪೃಡತಾತ್‌, ಪೃಡತಮ್‌, ಪೃಡತ। ಪೃಡಾನಿ, ಪೃಡಾವ, ಪೃಡಾಮ। 

ಲಜ್‌: ರೂಪಗಳು: ಅಪೃಡತ್‌ ಅಪೃಡತಾಮ್‌, ಅಪೃಡನ್‌। ಅಪೃಡಃ, ಅಪೃಡತಮ್‌, 
ಅಪೃಡತ। ಅಪೃಡಮ್‌, ಅಪೃಡಾವ, ಅಪೃಡಾಮ। 

ವಿ. ಲಿಜ್‌: ರೂಪಗಳು: ಪೃಡೇತ್‌, ಪೃಡೇತಾಮ್‌, ಪೃಡೇಯುಸಿ ಪೃಡೇಃ, ಪೃಡೇತಮ್‌, 
ಪೃಡೇತ। ಪೃಡೇಯಮ್‌, ಪೃಡೇವ, ಪೃಡೇಮ। 

ಆ. ಲಿಜ್‌: ಪೃಡ್ಯಾತ್‌, ಪೃಡ್ಯಾಸ್ತಾಮ್‌, ಪೃಡ್ಯಾಸುಃ। ಪೃಡ್ಯಾಃ, ಪೃಡ್ಯಾಸ್ತಮ್‌, 
ಪೃಡ್ಯಾಸ್ತ! ಪೃಡ್ಯಾಸಮ್‌, ಪೃಡ್ಯಾಸ್ತ ಪೃಡ್ಯಾಸ್ಯ 

ಲುಜ್‌: ರೂಪಗಳು: ಅಪರ್ಡೀತ್‌, ಅಪರ್ಡಿಷ್ಟಾಮ್‌, ಅಪರ್ಡಿಷುಃ। ಅಪರ್ಡೀಃ, 
ಅಪರ್ಡಿಷ್ಟಮ್‌, ಅಪರ್ಡಿಷ್ಟು ಅಪರ್ಡಿಷಮ್‌, ಅಪರ್ಡಿಷ್ಟ ಅಪರ್ಡಿಷ್ಠ 

ಲೃಜ್‌: ರೂಪಗಳು: ಅಪರ್ಡಿಷ್ಯತ್‌, ಅಪರ್ಡಿಷ್ಯತಾಮ್‌, ಅಪರ್ಡಿಷ್ಯನ್‌। 
ಅಪರ್ಡಿಷ್ಯಃ, ಅಪರ್ಡಿಷ್ಯತಮ್‌, ಅಪರ್ಡಿಷ್ಯತ। ಅಪರ್ಡಿಷ್ಯಮ್‌, ಅಪರ್ಡಿಷ್ಯಾವ, 
ಅಪರ್ಡಿಷ್ಯಾಮ। 

ಧಾತು 24. ಶುನ-ಗತೌ(ನಡೆಯುವದು)- ಇದರಲ್ಲಿ "ಶುನ್‌' ಮಾತ್ರ ಉಳಿಯುತ್ತದೆ 
ಇದು "ಸೇಟ್‌' ಧಾತುವಾಗಿದೆ. 

ಲಟ್‌: ರೂಪಗಳು: ಶುನತಿ, ಶುನತಃ, ಶುನನ್ನಿ ಶುನಸಿ, ಶುನಥಃ, ಶುನಥ। ಶುನಾಮಿ, 
ಶುನಾವಃ, ಶುನಾಮಃ 

ಲಿಟ್‌: ರೂಪಗಳು: ಶುಶೋನ, ಶುಶುನತುಃ, ಶುಶುನುಃ। ಶುಶೋನಿಥ, ಶುಶುನಥುಃ, 
ಶುಶುನ। ಶುಶೋನ, ಶುಶುನಿವ, ಶುಶುನಿಮ। 

ಲುಟ್‌: ರೂಪಗಳು: ಶೋನಿತಾ, ಶೋನಿತಾರೌ, ಶೋನಿತಾರಃ। ಶೋನಿತಾಸಿ, 
ಶೋನಿತಾಸ್ಥಃ, ಶೋನಿತಾಸ್ಥ ಶೋನಿತಾಸ್ಕಿ ಶೋನಿತಾಸ್ತಃ, ಶೋನಿತಾಸ್ಮಃ। 

ಲೃಟ್‌: ರೂಪಗಳು: ಶೋನಿಷ್ಯತಿ, ಶೋನಿಷ್ಯತಃ, ಶೋನಿಷ್ಯನಿ ಶೋನಿಷ್ಯಸಿ, 
ಶೋನಿಷ್ಯಥಃ, ಶೋನಿಷ್ಯಥ। ಶೋನಿಷ್ಯಾಮಿ, ಶೋನಿಷ್ಯಾವಃ, ಶೋನಿಷ್ಯಾಮಃ। 


ಲೋಟ್‌: ರೂಪಗಳು: ಶುನತು/ಶುನತಾತ್‌, ಶುನತಾಮ್‌, ಶುನನ್ನು ಶುನ/ಶುನತಾತ್‌, 
ಶುನತಮ್‌, ಶುನತ। ಶುನಾನಿ, ಶುನಾವ, ಶುನಾಮ। 


ಲಜ್‌: ರೂಪಗಳು: ಅಶುನತ್‌, ಅಶುನತಾಮ್‌, ಅಶುನನ್‌। ಅಶುನಃ, ಅಶುನತಮ್‌, 


ತುದಾದಿ ಗಣ 879 


ಅಶುನತ। ಅಶುನಮ್‌, ಅಶುನಾವ, ಅಶುನಾಮ। 

ವಿ. ಲಿಜ್‌: ರೂಪಗಳು: ಶುನೇತ್‌, ಶುನೇತಾಮ್‌, ಶುನೇಯುಃ ಶುನೇಃ, ಶುನೇತಮ್‌ 
ಶುನೇತ। ಶುನೇಯಮ್‌, ಶುನೇವ, ಶುನೇಮ। 

ಆ. ಲಿಜ್‌: ರೂಪಗಳು: ಶುನ್ಯಾತ್‌, ಶುನ್ಯಾಸ್ತಾಮ್‌, ಶುನ್ಯಾಸುಃ ಶುನ್ಯಾಃ, ಶುನ್ಯಾಸ್ತಮ್‌, 
ಶುನ್ಯಾಸ್ತ ಶುನ್ಯಾಸಮ್‌, ಶುನ್ಯಾಸ್ಟ, ಶುನ್ಯಾಸ್ಟ 

ಲುಜ್‌: ರೂಪಗಳು: ಅಶೋನೀತ್‌, ಅಶೋನಿಷ್ಟಾಮ್‌, ಅಶೋನಿಷುಃ ಅಶೋನೀಃ, 
ಅಶೋನಿಷ್ಟಮ್‌, ಅಶೋನಿಷ್ಟ ಅಶೋನಿಷಮ್‌, ಅಶೋನಿಷ್ಟ ಅಶೋನಿಷ್ಠ 

ಲೃಜ್‌: ರೂಪಗಳು: ಅಶೋನಿಷ್ಯತ್‌, ಅಶೋನಿಷ್ಯತಾಮ್‌, ಅಶೋನಿಷ್ಯನ್‌। 
ಅಶೋನಿಷ್ಯಃ, ಅಶೋನಿಷ್ಯತಮ್‌ ಅಶೋನಿಷ್ಯತ। ಅಶೋನಿಷ್ಯಮ್‌, ಅಶೋನಿಷ್ಯಾವ, 
ಅಶೋನಿಷ್ಯಾಮ। 

ಧಾತು 25. ಇಷು-ಇಚ್ಛಾಯಾಮ್‌(ಇಚ್ಛಿಸುವದು)-ಇದರಲ್ಲಿ “ಇಷ್‌' ಮಾತ್ರ 
ಉಳಿಯುತ್ತದೆ. ಇದು "ಸೇಟ್‌' ಧಾತುವಾಗಿದೆ. “ಇಷು-ಗಮಿ-ಯಮಾಮ್‌ ಛಃ” 
ಎಂಬ ಸೂತ್ರದಿಂದ “ಷ್‌' ಕಾರಕ್ಕೆ "ಛ್‌' ಕಾರವು ಆದೇಶವಾಗಿ ಬಂದು "ಭ್‌' ಕಾರವು 
ಪರದಲ್ಲಿದ್ದಾಗ, “ಇ' ಕಾರಕ್ಕೆ “ಛೇ ಚ” ಎಂಬ ಸೂತ್ರದಿಂದ ತುಕ್‌(ತ್‌)' ಆಗಮ 
ಬರುತ್ತದೆ ಮತ್ತು ಆ “ತ್‌' ಕಾರಕ್ಕೆ ಚುತ್ವ(ಚ್‌)' ಬಂದು, ಇ4ಚ್ಛ್‌ಎಇಚ್ಛ್‌ ಎಂದಾಗುತ್ತದೆ. 

ಲಟ್‌: ರೂಪಗಳು: ಇಚ್ಛತಿ, ಇಚ್ಛತಃ, ಇಚ್ಛನ್ತಿ ಇಚ್ಛಸಿ, ಇಚ್ಛಥಃ, ಇಚ್ಛಥ। 
ಇಚ್ಛಾಮಿ, ಇಚ್ಛಾವಃ, ಇಚ್ಛಾಮಃ। 

ಲಿಟ್‌: ಲಿಟ್‌ ನಲ್ಲಿ ಸವರ್ಣವಾದ "ಅಚ್‌' ಪರದಲ್ಲಿದ್ದಾಗ, “ಅಭ್ಯಾಸಸ್ಯಾಸವರ್ಣೇ? 
ಎಂಬ ಸೂತ್ರದಿಂದ "ಇಯಜ್‌' ಆದೇಶ ಬಂದು "ಇಯೇಷ' ಎಂದಾಗುತ್ತದೆ.ರೂಪಗಳು: 
ಇಯೇಷ, ಈಷತುಃ, ಈಷುಃ ಇಯೇಷಿಥ, ಈಷಥುಃ, ಈಷ। ಇಯೇಷ, ಈಷಿವ, 
ಈಷಿಮ। 

ಲುಟ್‌: ರೂಪಗಳು: ಇಡಾಗಮ ಬಂದ ಪಕ್ಷ - ಯೇಷಿತಾ, ಯೇಷಿತಾರ್‌ೌ, 
ಯೇಷಿತಾರಃ। ಯೇಷಿತಾಸಿ, ಯೇಷಿತಾಸ್ಥಃ, ಯೇಷಿತಾಸ್ಥ| ಯೇಷಿತಾಸ್ಕಿ ಯೇಷಿತಾಸ್ತಃ, 
ಯೇಷಿತಾಸ್ಮಃ 

ರೂಪಗಳು: (ಇಡಾಗಮ ಬಾರದ ಪಕ್ಷ)- ಏಷ್ಟಾ, ಏಷ್ಟಾರೌ, ಏಷ್ಟಾರಃ। ಏಷ್ಟಾಸಿ, 
ಏಷ್ಟುಸ್ಥಃ, ಏಷ್ಟಾಸ್ಥ! ಏಷ್ಟಾಸ್ಕಿ ಏಷ್ಟಾಸ್ಟಃ, ಏಷ್ಟಾಸ್ಮಃ 

ಲೃಟ್‌: ರೂಪಗಳು: ಯೇಷಿಷ್ಯತಿ, ಯೇಷಿಷ್ಯತಃ, ಯೇಷಿಷ್ಯನ್ನಿ। ಯೇಷಿಷ್ಯಸಿ, 
ಯೇಷಿಷ್ಯಥಃ, ಯೇಷಿಷ್ಯಥ। ಯೇಷಿಷ್ಯಾಮಿ, ಯೇಷಿಷ್ಯಾವಃ, ಯೇಷಿಷ್ಯಾಮಃ। 

ಲೋಟ್‌: ರೂಪಗಳು: ಇಚ್ಛತು/ಇಚ್ಛತಾತ್‌, ಇಚ್ಛತಾಮ್‌, ಇಚ್ಛನ್ನು! ಇಚ್ಚ/ಇಚ್ಚತಾತ್‌, 
ಇಚ್ಛತಮ್‌, ಇಚ್ಚತ। ಇಚ್ಛಾನಿ, ಇಚ್ಛಾವ, ಇಚ್ಛಾಮ। 

ಲಜ್‌: ರೂಪಗಳು: ಐಚ್ಛೆತ್‌, ಐಚ್ಛತಾಮ್‌, ಐಚ್ಛನ್‌। ಐಚ್ಛಃ ಐಚ್ಛತಮ್‌, ಐಚ್ಛತ। 


880 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಐಚ್ಛಮ್‌, ಐಚ್ಛಾವ, ಐಚ್ಛಾಮ। 

ವಿ. ಲಿಜ್‌: ರೂಪಗಳು: ಇಚ್ಚೇತ್‌, ಇಚ್ಛೇತಾಮ್‌, ಇಚ್ಛೇಯುಃ ಇಚ್ಛೇಃ, ಇಚ್ಛೇತಮ್‌, 
ಇಚ್ಛೇತ। ಇಚ್ಛೇಯಮ್‌, ಇಚ್ಛೇವ, ಇಚ್ಚೇಮ। 

ಆ. ಲಿಜ್‌:ರೂಪಗಳು: ಇಷ್ಯಾತ್‌, ಇಷ್ಯಾಸ್ತಾಮ್‌, ಇಷ್ಯಾಸುಃ ಇಷ್ಯಾಃ, ಇಷ್ಯಾಸ್ತಮ್‌, 
ಇಷ್ಯಾಸ। ಇಷ್ಯಾಸಮ್‌, ಇಷ್ಯಾಸ್ವ, ಇಷ್ಯಾಸ್ಟ 

ಲುಜ್‌: ಐಷೀತ್‌,ಐಷಿಷ್ಟಾಮ್‌, ಐಷಿಷುಃ। ಐಷೀಃ, ಐಷಿಷ್ಟಮ್‌, ಐಷಿಷ್ಟಐಷಿಷಮ್‌, 
ಐಷಿಷ್ಟ, ಐಷಿಷ್ಠ 

ಲೃಜ*: ರೂಪಗಳು: ಐಷಿಷ್ಯತ್‌, ಐಷಿಷ್ಯತಾಮ್‌, ಐಷಿಷ್ಯನ್‌। ಐಷಿಷ್ಯಃ, 
ಐಷಿಷ್ಯತಮ್‌,ಐಷಿಷ್ಯತ। ಐಷಿಷ್ಯಮ್‌, ಐಷಿಷ್ಯಾವ, ಐಷಿಷ್ಯಾಮ। 

ಧಾತು 26. ಕುಟ- ಕೌಟಿಲ್ಯೇಮೋಸಮಾಡುವದು) ಇದರಲ್ಲಿ "ಕುಟ್‌' ಮಾತ್ರ 
ಉಳಿಯುತ್ತದೆ. ಇದು "ಸೇಟ್‌' ಧಾತುವಾಗಿದೆ. “ಗಾಜ್‌ ಕುಟಾದಿಭ್ಯೋಇಣ್ಣ್‌ನ್ವಿತ್‌” 
ಎಂಬ ಸೂತ್ರದಿಂದ "ಣಿತ್‌' ಭಿನ್ನವಾದ ಸ್ಥಳಗಳಲ್ಲಿ, ಜಿದ್ದದ್ಭಾವ ಆಗುವದರಿಂದ 
ಗುಣ ನಿಷೇಧವಾಗಿದೆ. "ಶ(ಅ)' ಪ್ರತ್ಯಯವು ಪರದಲ್ಲಿದ್ದಾಗಲೂ ಇದೇರೀತಿಯಾಗಿ 
ಗುಣ ನಿಷೇಧವಾಗುತ್ತದೆ. ಕುಟಾದಿಗಳ ಫಲವು “ಶ' ಕಾರವಿಲ್ಲದೇ ಇದ್ದಾಗ ಮಾತ್ರ 
ಆಗುತ್ತದೆ. 

ಲಟ್‌: ರೂಪಗಳು: ಕುಟತಿ, ಕುಟತಃ, ಕುಟನ್ನಿ। ಕುಟಸಿ, ಕುಟಥಃ, ಕುಟಥ। ಕುಟಾಮಿ, 
ಲುಟಾವಃ, ಕುಟಾಮಃ 

ಲಿಟ್‌: ರೂಪಗಳು: ಚುಕೋಟ, ಚುಕುಟತುಃ, ಚುಕುಟುಃ ಚುಕುಟಿಥ, ಚುಕುಟಥುಃ, 
ಚುಕುಟ। ಚುಕೋಟ/ಚುಕುಟ, ಚುಕುಟಿವ, ಚುಕುಟಿಮ। 

ಲುಟ್‌: ರೂಪಗಳು: ಕುಟಿತಾ, ಕುಟಿತಾರೌ, ಕುಟಿತಾರಃ। ಕುಟಿತಾಸಿ, ಕುಟಿತಾಸ್ಥಃ, 
ಕುಟಿತಾಸ್ಸ। ಕುಟಿತಾಸ್ಕಿ ಕುಟಿತಾಸೂ, ಕುಟಿತಾಸ್ಕಃ 

ಲೃಟ್‌: ರೂಪಗಳು: ಕುಟಿಷ್ಯತಿ, ಕುಟಿಷ್ಯತಃ, ಕುಟಿಷ್ಯನಿ ಕುಟಿಷ್ಯಸಿ, ಕುಟಿಷ್ಯಥಃ, 
ಕುಟಿಷ್ಯಥ। ಕುಟಿಷ್ಯಾಮಿ, ಕುಟಿಷ್ಯಾವಃ, ಕುಟಿಷ್ಯಾಮಃ। 

ಲೋಟ್‌: ರೂಪಗಳು: ಕುಟತು/ಸುಟತಾತ್‌, ಕುಟತಾಮ್‌, ಕುಟನ್ನು! ಕುಟ/ಕುಟತಾತ್‌, 
ಕುಟತಮ್‌, ಕುಟತ। ಕುಟಾನಿ, ಕುಟಾವ, ಕುಟಾಮ। 

ಲಜ್‌: ರೂಪಗಳು: ಅಕುಟತ್‌, ಅಕುಟತಾಮ್‌, ಅಕುಟನ್‌। ಅಕುಟಃ, ಅಕುಟತಮ್‌, 
ಅಕುಟತ। ಅಕುಟಮ್‌, ಅಕುಟಾವ, ಅಕುಟಾಮ। 

ವಿ. ಲಿಜ್‌: ರೂಪಗಳು: ಕುಟೇತ್‌, ಕುಟೇತಾಮ್‌, ಕುಟೇಯುಃ ಕುಟೇಃ, ಕುಟೇತಮ್‌, 
ಕುಟೇತ। ಕುಟೇಯಮ್‌, ಕುಟೇವ, ಕುಟೇಮ। 

ಆ. ಲಿಜ್‌: ರೂಪಗಳು: ಕುಟ್ಕಾತ್‌, ಕುಟ್ಯಾಸ್ತಾಮ್‌, ಕುಟ್ಯಾಸುಃ। ಕುಟ್ಯಾಃ, ಕುಟ್ಯಾಸ್ತಮ್‌, 
ಕುಟ್ಯಾಸ್ತ ಕುಟ್ಯಾಸಮ್‌, ಕುಟ್ಯಾಸ್ಟ, ಕುಟ್ಯಾಸ್ನು 


ತುದಾದಿ ಗಣ 881 


ಲುಜ್‌: ರೂಪಗಳು: ಅಕುಟೀತ್‌, ಅಕುಟಿಷ್ಟಾಮ್‌, ಅಕುಟಿಷುಃ। ಅಕುಟೀಃ, 
ಅಕುಟಿಷ್ಟಮ್‌, ಅಕುಟಿಷ್ಟ ಅಕುಟಿಷಮ್‌, ಅಕುಟಿಷ್ಟ ಅಕುಟಷ್ಠ 

ಲೃಜ್‌: ರೂಪಗಳು: ಅಕುಟಿಷ್ಯತ್‌, ಅಕುಟಿಷ್ಯತಾಮ್‌, ಅಕುಟಿಷ್ನನ್‌। ಅಕುಟಿಷ್ಯಃ, 
ಅಕುಟಿಷ್ಯತಮ್‌, ಅಕುಟಿಷ್ಯತ। ಅಕುಟಿಷ್ಯಮ್‌, ಅಕುಟಿಷ್ಯಾವ, ಅಕುಟಿಷ್ಯಾಮ। 

ಧಾತು 27. ಪುಟ-ಸಂಶ್ಲೇಷಣೇ(ಆಲಿಂಗಿಸುವದು)- ಇದರಲ್ಲಿ "ಪುಟ್‌' ಮಾತ್ರ 
ಉಳಿಯುತ್ತದೆ. ಇದು, ಪರಸ್ಕೈಪದಿ. “ಸೇಟ್‌' ಧಾತುವಾಗಿದೆ. ಇದು ಕುಟಾದಿ ಗಣಕ್ಕೆ 
ಸೇರಿದ್ದು. ಇಲ್ಲಿ "ಜಿದ್ದದ್ಧಾವ' ಬರುವುದರಿಂದ ಗುಣಾದಿಗಳು ಬರುವುದಿಲ್ಲ. 

ಲಟ್‌: ರೂಪಗಳು: ಪುಟತಿ, ಪುಟತಃ, ಪುಟನ್ನಿ! ಪುಟಸಿ, ಪುಟಥಃ, ಪುಟಥ! 
ಪುಟಾಮಿ, ಪುಟಾವಃ, ಪುಟಾಮಃ। 

ಲಿಟ್‌: ರೂಪಗಳು: ಪುಪೋಟ, ಪುಪುಟತುಃ, ಪುಪುಟುಃ ಪುಪುಟಿಥ, ಪುಪುಟಥುಃ, 
ಪುಪುಟ। ಪುಪೋಟ/ಪುಪುಟ, ಪುಪುಟಿವ, ಪುಪುಟಿಮ। 

ಲುಟ್‌: ರೂಪಗಳು: ಪುಟಿತಾ, ಪುಟಿತಾರೌ, ಪುಟಿತಾರಃ ಪುಟಿತಾಸಿ, ಪುಟಿತಾಸ್ಥಃ, 
ಪುಟಿತಾಸ್ಸ ಪುಟಿತಾಸ್ಕಿ ಪುಟಿತಾಸ್ಟಃ, ಪುಟಿತಾಸ್ಮಃ 

ಲೃಟ್‌: ರೂಪಗಳು: ಪುಟಿಷ್ಯತಿ, ಪುಟಿಷ್ಯತಃ, ಪುಟಿಷ್ಯನ್ತಿ! ಪುಟಿಷ್ಯಸಿ, ಪುಟಿಷ್ಯಥಃ, 
ಪುಟಿಷ್ಯಥ। ಪುಟಿಷ್ಯಾಮಿ, ಪುಟಿಷ್ಯಾವಃ, ಪುಟಿಷ್ಯಾಮಃ। 

ಲೋಟ್‌: ರೂಪಗಳು: ಪುಟತು/ಪುಟತಾತ್‌, ಪುಟತಾಮ್‌, ಪುಟನು। ಪುಟ/ಪುಟತಾತ್‌, 
ಪುಟತಮ್‌, ಪುಟತ। ಪುಟಾನಿ, ಪುಟಾವ, ಪುಟಾಮ। 

ಲಜ್‌: ರೂಪಗಳು: ಅಪುಟತ್‌, ಅಪುಟತಾಮ್‌, ಅಪುಟನ್‌। ಅಪುಟಃ, ಅಪುಟತಮ್‌, 
ಅಪುಟತ। ಅಪುಟಮ್‌, ಅಪುಟಾವ, ಅಪುಟಾಮ। 

ವಿ. ಲಿಜ್‌: ರೂಪಗಳು: ಪುಟೇತ್‌, ಪುಟೇತಾಮ್‌, ಪುಟೇಯುಃ ಪುಟೇಃ ಪುಟೇತಮ್‌, 
ಪುಟೇತ। ಪುಟೀಯಮ್‌, ಪುಟೇವ, ಪುಟೇಮ। 

ಆ. ಲಿಜ್‌: ರೂಪಗಳು: ಪುಟ್ಯಾತ್‌, ಪುಟ್ಯಾಸ್ತಾಮ್‌, ಪುಟ್ಯಾಸುಃ। ಪುಟ್ಯಾಃ, 
ಪುಟ್ಯಾಸ್ತಮ್‌, ಪುಟ್ಯಾಸ್ತ ಪುಟ್ಯಾಸಮ್‌, ಪುಟ್ಯಾಸ್ವ, ಪುಟ್ಯಾಸ್ನ 

ಲುಜ್‌: ರೂಪಗಳು: ಅಪುಟೀತ್‌, ಅಪುಟಿಷ್ಟಾಮ್‌, ಅಪುಟಷುಃ ಅಪುಟೀಃ, 
ಅಪುಟಿಷ್ಟಮ್‌, ಅಪುಟಿಷ್ಟ ಅಪುಟಿಷಮ್‌, ಅಪುಟಿಷ್ಟ, ಅಪುಟಿಷ್ಠ 

ಲೃಜ್‌: ರೂಪಗಳು: ಅಪುಟಿಷ್ಯತ್‌, ಅಪುಟಿಷ್ಯತಾಮ್‌, ಅಪುಟಿಷ್ಯನ್‌। ಅಪುಟಿಷ್ಯಃ, 
ಅಪುಟಿಷ್ಯತಮ್‌, ಅಪುಟಿಷ್ಯತ। ಅಪುಟಿಷ್ಯಮ್‌, ಅಪುಟಿಷ್ಯಾವ, ಅಪುಟಿಷ್ಯಾಮ। 

ಧಾತು 28. ಸ್ಫುಟ-ವಿಕಸನೇ(ಅರಳುವದು)-ಇದರಲ್ಲಿ "ಸ್ಫುಟ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ಸ್ಫುಟತಿ, ಸ್ಫುಟತಃ, ಸ್ಫುಟನ್ತಿ ಸ್ಫುಟಸಿ, ಸ್ಫುಟಥಃ, ಸ್ಫುಟಥ। 
ಸ್ಫುಟಾಮಿ, ಸ್ಫುಟಾವಃ, ಸ್ಫುಟಾಮಃ। 

ಲಿಟ್‌: ರೂಪಗಳು: ಪುಸ್ಟೋಟ, ಪುಸ್ತುಟತುಃ, ಪುಸ್ಫುಟುಃ। ಪುಸುಟಿಥ, ಪುಸುಟಥುಃ, 


ಆ ಕ 


882 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಪುಸ್ಫುಟ। ಪುಸ್ಫೋಟ/ಪುಸ್ಫುಟ, ಪುಸ್ಫುಟಿವ, ಪುಸ್ಫುಟಿಮ। 

ಲುಟ್‌: ರೂಪಗಳು: ಸ್ಫುಟಿತಾ, ಸ್ಫುಟಿತಾರೌ, ಸತತ ಸ್ಫುಟಿತಾಸಿ, ಸ್ಫುಟಿತಾಸ್ಫಃ, 
ಸ್ಫುಟಿತಾಸ್ಥ ಸ್ಫುಟಿತಾಸ್ಮಿ ಸ್ಫೆಟತಾ ತಾಸ್ವಃ, `` ಸ್ಫುಟಿತಾಸ್ಯ 

ಲೃಟ್‌: ರೂಪಗಳು: ಸ್ಫಟಿಷ್ಯತಿ, ಸ್ಫುಟಿಷ್ಯತಃ, ಹ್‌ ಸ್ಫುಟಿಷ್ಯಸಿ, ಸ್ಪುಟಿಷ್ಯ ಥಃ 
ಸ್ಫುಟಿಷ್ಯಥ। ಸ್ಫುಟಿಷ್ಯಾಮಿ, ಸ್ಫುಟಿಷ್ಯಾವಃ, ಸ್ಫುಟಿಷ್ಯಾಮಃ। 

ಲೋಟ್‌: ರೂಪಗಳು: ಸ್ಫುಟತು/ಸ್ಫುಟತಾತ್‌, ಸ್ಫುಟತಾಮ್‌, ಸ್ಫುಟ ಸ್ಫುಟ/ 
ಸ್ಫುಟತಾತ್‌, ಸ್ಫುಟತಮ್‌, ಸ್ಫುಟತ। ಸ್ಫುಟಾನಿ, ಸ್ಫುಟಾವ, ಸ್ಫುಟಾಮ। 

ಲಜ್‌: ರೂಪಗಳು: ಅಸ್ಫುಟತ್‌, ಅಸ್ಫುಟತಾಮ್‌, ಅಸ್ಫುಟನ್‌। ಅಸ್ಪುಟಃ, ಅಸ್ಫುಟತಮ್‌, 
ಅಸ್ಫುಟತ। ಅಸ್ಫುಟಮ್‌, ಅಸ್ಫುಟಾವ, ಅಸ್ಫುಟಾಮ। 


ಎ ರಿಜ್‌ ರೂಪಗಳು. ಸ್ಫುಟೇತ್‌, ಸ್ಫುಟೇತಾಮ್‌, ಸ್ಫುಟೇಯುಃ। ಸ್ಫುಟೇಃ, 
ಸ್ಫುಟೇತಮ್‌, ಸ್ಫುಟೇತ। ಸ್ಫುಟೀಯಮ್‌, ಸ್ಫುಟೇವ, ಸ್ಫುಟೀಮ!" 
ಂ ಇ | 
ಯ ಹ ಸ ಟ್ಯಾಸ್ಟ್ರ $೬ 
ಲುಜ್‌: ರೂಪಗಳು: : ಅಸ್ಕುಟೀತ್‌, ಅಸ್ಫುಟಿಷ್ಠಾ ನಿಮ್‌, ಅಸ್ಪುಟಿಷುಃ। ಅಸ್ಪುಟೀಃ, 
ಅಸ್ಫುಟಿಷ್ಟಮ್‌, ಅಸ್ಫುಟಿಷ್ಟು ಅಸ್ಫುಟಿಷಮ್‌, ಅಸ್ಫುಟಷ್ವ ಅಸ್ಫುಟಿಷ್ಠ 


ಲು 
ಲೃಜ್‌: ರೂಪಗಳು: ಅಸ್ಫುಟಿಷ್ಯತ್‌, ಅಸ್ಫುಟಿಷ್ಯತಾಮ್‌, ಅಸ್ಫುಟಿಷ್ಯನ್‌। ಅಸ್ಫುಟಿಷ್ಯಃ, 
ಅಸ್ಫುಟಿಷ್ಕತಮ್‌, ಅಸ್ಫುಟಿಷ್ಯತ। ಅಸ್ಫುಟಿಷ್ಯಮ್‌, ಅಸ್ಫುಟಿಷ್ಕಾ ವ, ಅಸ್ಫುಟಿಷ್ಯಾಮ। 


ಧಾತು 29. ಸ್ಫುರ- ಸಂಚಲನೇ (ಸಂಚಲನ, ಸಂದಿಸುವದು, ಕಣ್ಣು, ಸಲ) 
ಭಾಸವಾಗುವದು, ಕಂಪಿಸುವದು) ಇದರಲ್ಲಿ "ಸ್ಫುರ್‌” ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ಸ್ಫುರತಿ, ಸ್ಫುರತಃ, ಸ್ಫುರನ್ತಿ ಸ್ಫುರಸಿ, ಸ್ಫುರಥಃ, ಸ್ಫುರಥ। 
ಸ್ಫುರಾಮಿ, ಸ್ಫುರಾವಃ, ಸ್ಫುರಾಮಃ। 

ಲಿಟ್‌: ರೂಪಗಳು: ಪುಸ್ಫೋರ, ಪುಸ್ತುರತುಃ, ಪುಸ್ಫುರುಃ। ಪುಸ್ಫುರಿಥ, ಪುಸ್ಫುರಥುಃ 
ಪುಸ್ಫುರ। ಪುಸ್ಫೋರ/ಪುಸ್ಫುರ, ಪುಸ್ಫುರಿವ, ಪುಸ್ಫುರಿಮ। 

ಲುಟ್‌: ರೂಪಗಳು: ಸ್ಫುರಿತಾ, ಸುರಿತಾರ್‌, ಸ್ಫುರಿತಾರಃ। ಸ್ಫುರಿತಾಸಿ, ಸ್ಫುರಿತಾಸ್ಕಃ, 
ಸ್ಫುರಿತಾಸ್ಥ| ಸ್ಪುರಿತಾಸ್ಕಿ ಸ್ಫುರಿತಾಸ್ವಃ, ಸ್ಫುರಿತಾಸ್ಮಃ 

ಲೃಟ್‌: ರೂಪಗಳು: ಸ್ಫುರಿಷ್ಯತಿ, ಸ್ಫುರಿಷ್ಯತಃ, ಸ್ಫುರಿಷ್ಯನ್ನಿ ಸ್ಫುರಿಷ್ಯಸಿ, ಸ್ಫುರಿಷ್ಯಥಃ 

ಸ್ಫುರಿಷ್ಕಥ। ಸ್ಫುರಿಷ್ಕಾಮಿ, ಸ್ಫುರಿಷ್ಕಾವಃ, ಸ್ಫುರಿಷ್ಕಾ ್ಯಮಃ॥। 

” ಕೋಟ್‌: ಕೂಪ ಗಳು: ಸ್ಫರತು,ಸ್ಫುರತಾತ್‌, ಸ್ಫುರತಾಮ್‌, ಸ್ತುರನ್ನು। ಸ್ತುರ/ಸ್ತುರತಾತ್‌, 
ಸ್ಫುರತಮ್‌, ಸ್ಫುರತ। ಸ್ಫುರಾನಿ, ಸ್ಫುರಾವ, ಸ್ಫುರಾಮ। 

ಲಜ್‌: ರೂಪಗಳು: ಅಸ್ಸುರತ್‌, "ಅಸ್ಫುರತಾಮ್‌, ಅಸ್ಫುರನ್‌। ಅಸ್ಪುರಃ, ಅಸ್ಫುರತಮ್‌, 
ಅಸ್ಫುರತ। ಅಸ್ಫುರಮ್‌, ಅಸ್ಫುರಾವ, ಅಸ್ಫುರಾಮ। 


ತುದಾದಿ ಗಣ 883 


ವಿ. ಲಿಜ್‌: ರೂಪಗಳು: ಸ್ಫುರೇತ್‌, ಸ್ಫುರೇತಾಮ್‌, ಸ್ಫುರೇಯುಃ ಸ್ಫುರೇಃ, ಸ್ಫುರೇತಮ್‌, 
ಸ್ಫುರೇತ। ಸ್ಫುರೇಯಮ್‌, ಸುರೇವ, ಸ್ಫರೇಮ। 


ಆ. ps ಚೂ. ಸ್ಫುರ್ಯಾತ್‌, ಸ್ಫುರ್ಯಾಸ್ತಾಮ್‌, ಸ್ಫುರ್ಯಾಸುಃ। 
ಸ್ಫುರ್ಯಾಃ, ಸ್ಫುರ್ಯಾಸ್ತಮ್‌, ಸ್ಫುರ್ಯಾಸ್ತ ಸ್ಪುಯಾಣಸಮ್‌, ಸ್ಪರ್ಯಾಸ್ಸ ಸ್ವ ಸ್ಫುರ್ಯಾಸ್ಯ 


ಲುಜ್‌: ಕೂಪ ಅಸ್ಪುರೀತ್‌, ಅಸ್ಬುರಿಷ್ಠಾಮ್‌, ಅಸ್ಕುರಿಷುಃ ಅಸ್ಫುರೀಃ, 
ಅಸ್ಫುರಿಷ್ಟಮ್‌, ಅಸ್ಫುರಿಷ್ಟ ಅಸ್ಫುರಿಷಮ್‌, ಅಸ್ಸೆರಿಷ್ಟ ಅಸ್ಫುರಿಷ್ಠ 


ಲೃಜ್‌: ರೂಪಗಳು: ಅಸ್ಸುರಿಷ್ಯತ್‌, ಅಸ್ಫುರಿಷ್ಯತಾಮ್‌, ಅಸ್ಫುರಿಷ್ಯನ್‌। ಅಸ್ಫುರಿಷ್ಯಃ, 
ಅಸ್ಸುರಿಷ್ಯತಮ್‌, ಅಸ್ಫುರಿಷ್ಯತ। ಅಸ್ಫುರಿಷ್ಯಮ್‌, ಅಸ್ಫುರಿಷ್ಯಾವ, ಅಸ್ಫುರಿಷ್ಕಾಮ। 


ಧಾತು 30. ಸ್ಫುಲ - ಸಂಚಲನೇ (ಸಂಚಲನ,ಸ್ಪಂದಿಸುವದು.ಕಣ್ಣು ಹಿಳಕಿಸುವದು, 
ಭಾಸವಾಗುವದು, ಕಂಪಿಸುವದು) ಇದರಲ್ಲಿ "ಸ್ಫುಲ್‌' ಮಾತ್ರ ಉಳಿಯುತ್ತದೆ. 

ಲಟ್‌: ರೂಪಗಳು: ಸುಲತಿ, ಸ್ಫುಲತಃ, ಸ್ಫುಲನ್ತಿ! ಸ್ಫುಲಸಿ, ಸ್ಫುಲಥಃ, ಸ್ಫುಲಥ। 
ಸುಲಾಮಿ, ಸ್ಫುಲಾವಃ, ಸ್ಫುಲಾಮಃ। 

ಲಿಟ್‌: ರೂಪಗಳು: ಪುಸ್ಫೋಲ, ಪುಸ್ತುಲತುಃ, ಪುಸ್ಫುಲುಃ। ಪುಸ್ಫುಲಿಥ, ಪುಸ್ಫುಲಥುಃ, 
ಪುಸ್ತುಲ। ಪುಸ್ಟೋಲ/ಪುಸ್ಫುಲ, ಪುಸ್ಫುಲಿವ, ಪುಸ್ಫುಲಿಮ। 

ಲುಟ್‌: ರೂಪಗಳು: ಸುಲಿತಾ, ಸುಲಿತಾರೌ, ಸ್ಟುಲಿತಾರಃ ಸ್ಫುಲಿತಾಸಿ, ಸ್ಫುಲಿತಾಸ್ಥಃ, 
ಸ್ಫುಲಿತಾಸ್ಟ| ಸ್ಫುಲಿತಾಸ್ಕಿ ಸುಲಿತಾಸಃ 6 “ ಸುಲಿತಾಸಃ 

pe ಡಿ w ೬ 

ಲೃಟ್‌: ಜಗಳ: ಸ್ಪುಲಿಷ್ಯತಿ, ಸುಲಿಷ್ಯತಃ, ಸುಲಿಷ 
ಸುಲಿಷದ। ಸುಲಿಷಾಮಿ ಸುಲಿಷಾವಃ. ಸುಲಿಷಾಮೆಃ॥ 
ಸ್ಫುಲಿಷ್ಯಥ। ಸ್ಫುಲಿಷ್ಯಾ » ಸ್ಫುಲಿಷ್ಕಾವಃ, ಸ್ಫುಲಿಷ್ಕಾಮಃ 

ಲೋಟ್‌: ರೂಪಗಳು: ಸ್ಫುಲತು/ಸ್ಫುಲತಾತ್‌, ಸ್ಫುಲತಾಮ್‌, ಸ್ಫುಲ ಸ ಸ್ಫುಲ/ 
ಸ್ಫುಲತಾತ್‌, ಸ್ಫುಲತಮ್‌, ಸ್ಫುಲತ। ಸ್ಫುಲಾನಿ, ಸ್ಫುಲಾವ, ಸ್ಫುಲಾಮ। 

ಲಜ್‌: ರೂಪಗಳು: ಅಸ್ಫುಲತ್‌, ಅಸ್ಸುಲತಾಮ್‌, ಅಸ್ಸುಲನ್‌। ಅಸ್ತುಲಃ, ಅಸ್ತುಲತಮ್‌, 
ಅಸ್ಫುಲತ। ಅಸ್ಫುಲಮ್‌, ಅಸ್ಫುಲಾವ, ಅಸ್ಫುಲಾಮ। 

ಜಿ ವಿಜ್‌ aN ಸ್ಫುಲೇತ್‌, ಸ್ಫುಲೇತಾಮ್‌, ಸ್ಪುಲೇಯುಃ। ಸುಲೇಃ, 


ಸ್ಫುಲೇತಮ್‌, ಸ್ಫುಲೇತ। ಸ್ಫುಲೇಯಮ್‌, ಸ್ಫುಲೇವ, ಸ್ಪುಲೇಮ” ಇ 


ಆ. ಲಿಜ್‌: ಹಾರಲು ಸ್ಫುಲ್ಯಾತ್‌. "'ಸ್ಫುಲ್ಯಾಸ್ತಾಮ್‌, ಸ್ಫುಲ್ಯಾಸುಃ। ಸ್ಫುಲ್ಮಾ 
ಸುಲ್ತಾಸಮ್‌, ಸುಲ್ಲ್ನಾಸ। ಸ್ಫುಲ್ಯಾಸಮ್‌, ಸ್ಫುಲ್ಯಾಸ್ಟ, ಸ್ಫುಲ್ಯಾಸ್ಥ 

ಈ ಬೋ 

ಲುಜ್‌: ರೂಪಗಳು: ಅಸುಲೀತ್‌, ಅಸ್ಬುಲಿಷ್ಟಾ ಹಾಮ್‌, ಅಸ್ಟುಲಿಷುಃ ಅಸ್ಫುಲೀಃ, 


ಅಸ್ಫುಲಿಷ್ಟಮ್‌, ಅಸ್ಫುಲಿಷ್ಣ | ಅಸ್ತುಲಿಷಮ್‌, ಅಸ್ಫುಲಿಷ್ಟ ಅಸ್ಫುಲಿಷ್ಯ 
ಲೃಜ್‌: ರೂಪಗಳು: ಅಸ್ಬುಲಿಷ್ಯತ್‌, ಅಸ್ಫುಲಿಷ್ಯತಾಮ್‌, ಅಸ್ಫುಲಿಷ್ಯನ್‌। ಅಸ್ಫುಲಿಷ್ಯಃ, 

ಅಸ್ಫುಲಿಷ್ಯತಮ್‌, ಅಸುಲಿಷ್ನತ। ಅಸ್ಫುಲಿಷ್ಯಮ್‌, ಅಸ್ಫುಲಿಷ್ಕಾ ವ, ಅಸ್ಫುಲಿಷ್ಯಾಮ। 
೪ 


ಆ 


| ಸುಲಿಷ್ಠಸಿ, ಸುಲಿಷ್ಠಥಃ, 
ವಂ ಯ ಇ; 


884 ಲಘುಸಿದ್ದಾಂತ ಕೌಮುದೀ-ಉತ್ತರಾರ್ಧ 
(ವೈಕಲ್ಪಕ ಷತ್ಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 659. ಸ್ಫುರತಿ-ಸ್ಫುಲತ್ಯೋರ್ನಿರ್ಸಿವಿಭ್ಯಃ (5.೦.76) 

ವೃತ್ತಿ - ಷತ್ವಂ ವಾ ಸ್ಯಾತ್‌। ನಿಷ್ಠುರತಿ, ನಿಷ್ಟುಲತಿ। 

31. ಣೂ ಸ್ತವನೇ। ಪರಿಣೂತಗುಣೋದಯಃ ನುವತಿ। ನುನಾವ। ನುವಿತಾ। 

32. ಟುಮಸ್ಟೋ ಶುದ್ಧಾ ಮಜ್ಜತಿ। ಮಮಜ್ಜ ಮಮಜ್ಜಿಥ। (636) ಮಸ್ಸಿ- 
ನಶೋರಿತಿ ನುಮ್‌। 

ವಾ। ಮಸ್ಸೇರನ್ರ್ಯಾತ್‌ ಪೂರ್ವೋ ನುಮ್‌ ವಾಚ್ಯಃ 

ಜಾ ಗರ ಈ $ ಮಮಜ್ಯ, ಮಜಾ! ಮಚ್ಚ್ಚ್ಯತಿ! ಅಮಾಜ್ಞ್ನೇತ್‌। 
ಅಮಾಜ್ತಾಮ್‌। ಅಮಾಜ್ಞು॥ 

33. ರುಜೋ ಭಜ್ಲೇ। ರುಜತಿ। ರೋಕ್ತಾರೋಕ್ಷ ಅರೌಕ್ಷೀತ್‌। 

34. ಭುಜೋ ಕೌಟಿಲ್ಯೇ। ರುಜಿವತ್‌। 

35. ವಿಶ ಪ್ರವೇಶನೇ। ವಿಶತಿ। 

36. ಮೃಶ ಆಮರ್ಶನೇ। ಆಮರ್ಶನಂ=ಸ್ಪರ್ಶಃ (653) ಅನುದಾತ್ತಸ್ಯ 
ಚರ್ದುಪಧಸ್ಯಾನ್ಮತರಸ್ಕಾಮ್‌। ಅಮ್ರಾಕ್ಷೀತ್‌, ಅಮಾಕಿ್ದೀತ್‌। ಅಮೃಕ್ಷತ್‌! 

37. ಷದ್ಷೃ ವಿಶರಣಗತ್ಯವಸಾನೇಷು। ಸೀದತೀತ್ಯಾದೀ। 

38. ಶದ್ದೃ ಶಾತನೇ। 

ಪ.ಛೇ.- ಸ್ಫುರತಿ-ಸ್ಫುಲತ್ಯೋಃ, ನಿ ನಿರ್ನಿವಿಭ್ಯ $1 

ಅ.ವ್ಯ. - ವಹೇಃ ತಾ ಸಃ” ಎಂಬ ಸೂತ್ರದಿಂದ "ಸಃ ಎಂಬ ಪದವೂ, 
“ಅಪದಾನ್ವಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ “ಮೂರ್ಧನ್ಯಃ' ಎಂಬ ಪದವೂ 
ಮತ್ತು “ಸಿವಾದೀನಾಮ್‌ ವಾಡ್‌ ವ್ಯವಾಯೇಃಪಿ” ಎಂಬ ಸೂತ್ರದಿಂದ “ವಾ” ಎಂಬ 
ಪದವೂ ಅನುವ್ಯ ತ್ತವಾಗುತ್ತವೆ. 


ಅರ್ಥ- ನಿರ್‌, ನಿ ಮತ್ತು ವಿ ಉಪಸರ್ಗಗಳನಂತರ "ಸ್ಫುರ್‌' ಮತ್ತು "ಸ್ಫುಲ್‌' 
ಧಾತುಗಳ "ಸ್‌' ಕಾರಕ್ಕೆ ವಿಕಲ್ಪದಿಂದ "ಷ್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ - ನಿಃ ಸುರತಿ, ನಿಃ ಸಸ್ಫುರತಿ ಇಲ್ಲಿ "ನಿರ' ಉಪಸರ್ಗದ ರೇಫಕ್ಕೆ ವಿಸರ್ಗ 
ಬಂದಮೇಲೆ “ಶರ್‌ ಪರೇ ಖರಿ ವಾ ವಿಸರ್ಗ ಲೋಪೋ ವಕ್ಷವ್ಯಃ” ಎಂಬ 
ವಾರ್ತಿಕದಿಂದ ವೈಕಲ್ಲಿಕವಾಗಿ ವಿಸರ್ಗ ಲೋಪವು ಮತ್ತು ಷತ್ಚವೂ ಬಂದು ನಿಷ್ಟುರತಿ, 
ಎಂದೂ, ಹಾಗೂ ಅದರ ಅಭಾವ ಪಕ್ಷದಲ್ಲಿ “ಎಸರ್ಜನೀಯಸ್ಯ ಸಃ” ಎಂಬ 
ಸೂತ್ರದಿಂದ "ಸ್‌' ಕಾರ, ಮತ್ತು ಅದರ ಸ ಸ್ಥಾನದಲ್ಲಿ “ಸ್ಟುನಾ ಷ್ಟುಃ ” ಎಂಬ ಸೂತ್ರದಿಂದ 
ಷ್ಟುತ್ವ ಬಂದು "ನಿಷ್‌ಷ್‌ ಸ್ಫುರತಿ' ಎಂದು "ಮೂರು ರೂಪಗಳಾಗುತ್ತವೆ. ಷತ್ವ ಬಾರದ 
ಪಕ್ಷದಲ್ಲಿ ನಿಃಸ್ಫುರತಿ ಎಂಬ ರೂಪವೂ ಬರುತ್ತದೆ. 


ತುದಾದಿ ಗಣ 885 


ಧಾತು 31. ಣೂ ಸ್ತವನೇ(ಸ್ತುತಿಸುವದು)-“ಣೋ ನಃ” ಎಂಬ ಸೂತ್ರದಿಂದ 
ಧಾತುವಿನ ಆದಿಯಲ್ಲಿರುವ "“ಣ್‌' ಕಾರಕ್ಕೆ "ನ್‌' ಕಾರವು ಆದೇಶವಾಗಿ ಬಂದು "ನೂ' 
ಎಂದಾಗುತ್ತದೆ. ಈ ಧಾತುವಿಗೆ "ಪರಿಣೂತ ಗುಣೋದಯಃ' ಮೊದಲಾದ 
ಪ್ರಯೋಗಗಳು ಇರುತ್ತವೆ. ಆದುದರಿಂದ ಈ ಧಾತುವು ಊದನವಾಗಿದೆ. ಇದು 
ಪರಸ್ಮೈಪದಿ ಧಾತುವಾಗಿಯೂ, "ಸೇಟ್‌' ಆಗಿಯೂ ಮತ್ತು ಕುಟಾದಿಗಣ 
ಪಠಿತವಾಗಿಯೂ ಇದೆ. ಆದುದರಿಂದ ಇದು ಣಿತ್‌ ಆಗಿಯೂ ಣಿದ್‌ ಭಿನ್ನವಾಗಿದ್ದಾಗ 
“ಗಾಮ್‌ ಕುಟಾದಿಭ್ಯೋ ಅಣ್‌ ಣಿನ್ನಿತ್‌” ಎಂಬ ಸೂತ್ರದಿಂದ 'ಜಿದ್ವದ್ಭಾವವು' 
ಬರುತ್ತದೆ. ಅಜಾದಿ ಪ್ರತ್ಯಯವು ಪರದಲ್ಲಿದ್ದಾಗ, “ಅಚಿ ಶ್ನುಧಾತುಭ್ರುವಾಮ್‌ 
ಯ್ವೋರಿಯಜುವಜೌ” ಎಂಬ ಸೂತ್ರದಿಂದ "ಉವಜ್‌' ಆದೇಶ ಬರುತ್ತದೆ. 

ಉದಾ-ನುವತಿ ನೂ ಧಾತುವಿನ ನಂತರ "ಲಟ್‌' "ಲ್‌' ಕಾರಕ್ಕೆ "ತಿಪ್‌' ಆದೇಶ 
ಬಂದು "ಶ(ಅ)' ವಿಕರಣ ಪ್ರತ್ಯಯ ಬಂದಮೇಲೆ “ಶಿ' ಆಗುವುದರಿಂದ “ಜಿದ್ವದ್ಭಾವ' 
ಬಂದು ಗುಣ ನಿಷೇಧ ಬರುತ್ತದೆ. “ಅಚಿ ಶ್ನುಧಾತುಭ್ರುವಾಮ್‌ ಯ್ವೋರಿಯಜುವ ಕೌ 
ಎ೦ಬ ಸೂತ್ರದಿಂದ "ಉವಜ್‌' ಆದೇಶ ಬಂದು ನ್‌. ಉವ್‌-- ಅ ತಿ-ನುವತಿ ಎಂದು 
ರೂಪವಾಗುತ್ತದೆ. 

ಲಟ್‌: ರೂಪಗಳು: ನುವತಿ, ನುವತಃ, ನುವನ್ನಿ ನುವಸಿ, ನುವಥಃ, ನುವಥ। 
ನುವಾಮಿ, ನುವಾವಃ, ನುಮಾಮಃ। 

ಲಿಟ್‌: ರೂಪಗಳು: ನುನಾವ, ನುನುವತುಃ, ನುನುವುಃ। ನುನುವಿಥ, ನುನುವಥುಃ, 
ನುನುವ। ನುನಾವ/ ನುನವ, ನುನುವಿವ, ನುನುವಿಮ। 

ಲುಟ್‌: ರೂಪಗಳು: ನುವಿತಾ, ನುವಿತಾರ್‌, ನುವಿತಾರಃ। ನುವಿತಾಸಿ, ನುವಿತಾಸ್ಥಃ, 
ನುವಿತಾಸ್ಸ। ನುವಿತಾಸ್ಮಿ ನುವಿತಾಸ್ಟಃ, ನುವಿತಾಸ್ಕಃ। 

ಲೃಟ್‌: ರೂಪಗಳು: ನುವಿಷ್ಯತಿ, ನುವಿಷ್ಯತಃ, ನುವಿಷ್ಯನ್ತಿ! ನುವಿಷ್ಯಸಿ, ನುವಿಷ್ಯಥಃ, 
ನುವಿಷ್ಯಥ। ನುವಿಷ್ಯಾಮಿ, ನುವಿಷ್ಯಾವಃ, ನುವಿಷ್ಕಾಮಃ। 

ಲೋಟ್‌: ರೂಪಗಳು: ನುವತು/ನುವತಾತ್‌, ನುವತಾಮ್‌, ನುವನ್ತು! ನುವ/ 
ನುವತಾತ್‌, ನುವತಮ್‌, ನುವತ। ನುವಾನಿ, ನುವಾವ, ನುವಾಮ। 

ಲಜ್‌: ರೂಪಗಳು: ಅನುವತ್‌, ಅನುವತಾಮ್‌, ಅನುವನ್‌। ಅನುವಃ, ಅನುವತಮ್‌, 
ಅನುವತ। ಅನುವಮ್‌, ಅನುವಾವ, ಅನುವಾಮ। 

ವಿ. ಲಿಜ್‌: ರೂಪಗಳು: ನುವೇತ್‌, ನುವೇತಾಮ್‌, ನುವೇಯುಃ ನುವೇಃ, 
ನುವೇತಮ್‌, ನುವೇತ। ನುವೇಯಮ್‌, ನುವೇವ, ನುವೇಮ। 

ಆ. ಲಿಜ್‌: ರೂಪಗಳು: ನೂಯಾತ್‌, ನೂಯಾಸ್ತಾಮ್‌, ನೂಯಾಸುಃ ನೂಯಾಃ, 
ನೂಯಾಸ್ತಮ್‌, ನೂಯಾಸ್ತ ನೂಯಾಸಮ್‌, ನೂಯಾಸ್ವ, ನೂಯಾಸ್ಸ 

ಲುಜ್‌: ರೂಪಗಳು: ಅನುವೀತ್‌, ಅನುವಿಷ್ಟಾಮ್‌, ಅನುವಿಷುಃ ಅನುವೀಃ, 
ಅನುವಿಷ್ಣಮ್‌, ಅನುವಿಷ್ಟ ಅನುವಿಷಮ್‌, ಅನುವಿಷ್ವ, ಅನುವಿಷ್ಠು 


886 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲೃಜ್‌: ರೂಪಗಳು: ಅನುವಿಷ್ಯತ್‌, ಅನುವಿಷ್ಯತಾಮ್‌, ಅನುವಿಷ್ಯನ್‌। ಅನುವಿಷ್ಯಃ, 
ಅನುವಿಷ್ಯತಮ್‌, ಅನುವಿಷ್ಯತ। ಅನುವಿಷ್ಯಮ್‌, ಅನುವಿಷಾ ವ, ಅನುವಿಷ್ಯಾಮ। 


ಧಾತು 32. ಟುಮಸ್ಹೋ ಶುದ್ಧೌ (ಸ್ನಾನದಿಂದ ಶುದ್ಧವಾಗುವದು) -“ಆದಿರ್ಜಿ 
ಟುಡವಃ” ಎಂಬ ಸೂತ್ರದಿಂದ "ಟ್‌' ವರ್ಗದ "ಟು' ಗೆ "ಇತ್‌' ಸಂಜ್ಞೆ ಬರುತ್ತದೆ. 
ಅನ್ನ್ಯ "ಒ' ಕಾರಕ್ಕೂ ಸಹ “ಇತ್‌' ಸಂಜ್ಞೆ ಬರುತ್ತದೆ. "ಮಸ್ನ್‌' ಮಾತ್ರ ಉಳಿಯುತ್ತದೆ. 
“ಟು' ಗೆ "ಇತ್‌' ಸಂಜ್ಞೆ ಬರೋಣದ್ದರಿಂದ, ಕೃದನದಲ್ಲಿ “ಟ್ವಿತೋಂಥುಚ್‌” ಎಂಬುದರ 
ಪ್ರವೃತ್ತಿಗೆ ಅವಕಾಶವಿರುತ್ತದೆ. ಸ ಕಾರಕ್ಕೆ “ಇತ್ತ್‌ ಸ ಸಂಜ್ಞೆ ಇರೋಣದ್ದರಿಂದ “ಓದಿತಶ್ಚ” 
ಎಂಬುದರ ಪ್ರವೃತ್ತಿ ಇರುತ್ತದೆ. ಉದಾತ್ರೇತ್ರಾಗಿರುವುದರಿಂದ ಪರಸ್ಕೈಪದಿಯಾಗಿರುತ್ತದೆ. 
“ಜ್‌' ಕಾರಾನ್ತ ಅನುದಾತ್ತವಾಗಿರುವುದರಿಂದ “ಅನಿಟ್‌' ಆಗಿಯೂ ಇರುತ್ತದೆ. "ಲಿಟ್‌' 
ನಲ್ಲಿ ಕ್ರಾದಿ ನಿಯಮದಿಂದ “ಇಟ್‌” ಮತ್ತು "ಥಲ್‌'ನಲ್ಲಿ ಭಾರದ್ವಾಜ ನಿಯಮದಂತೆ 
ವಿಕಲ್ಪವಾಗಿ “ಇಟ್‌” ಬರುತ್ತದೆ. 

ಲಟ್‌: ಉದಾ- ಮಜ್ಜತಿ - ಪ್ರಥಮಪುರುಷ ಏಕವಚನದಲ್ಲಿ "ಮಸ್ಟ್‌' 
ಧಾತುವಿನಮೇಲೆ “ಲಟ್‌' ಬಂದು ಅದಕ್ಕೆ “ತಿಪ್‌' ಆದೇಶ ಬಂದಮೇಲೆ ಧಾತುವಿನ 
ಪರದಲ್ಲಿ "ಶ(ಅ)' ಬಂದಮೇಲೆ ಮಸ್ಟ್‌. ಅತಿ ಎಂದಿರುತ್ತದೆ. "ಸ್‌' ಕಾರಕ್ಕೆ “ಸ್ತೋಃ 
ಶ್ವುನಾಶ್ವುಃ” ಎ೦ಬಸೂತ್ರದಿಂದ “ಶ್‌' ಕಾರವು ಬಂದು "ಮಶ್ಶ್‌' ಎಂದಾಗುತ್ತದೆ. ಷ್ಟ 
ಕಾರಕ್ಕೆ “ರುಲಾಂ ಜಶ್‌ ರುಶಿ” ಎಂಬ ಸೂತ್ರದಿಂದ “ಶ್ವ ಬಂದು “ಜ್‌' 
ಕಾರವಾಗುತ್ತದೆ. ಆಗ ಮಜ್‌ಜ್‌- ಅತಿ-ಮಜ್ಜತಿ ಎಂದು ರೂಪವಾಗುತ್ತದೆ. ದ್ವಿವಚನ 
ಹಾಗು ಬಹುವಚನಗಳಲ್ಲಿ “ಮಜ್ಜತಃ' “ಮಜ್ಜನ್ನಿ' ಮಜ್ಜಸಿ, ಮಜ್ಜಥಃ ಮಜ್ಜಥ, ಮಜ್ಜಾಮಿ 
ಮಜ್ಜಾವಃ ಮಜ್ಞಾಮಃ ಎಂದು ರೂಪಗಳಾಗುತ್ತವೆ. 

ಲಟ್‌:ರೂಪಗಳು: ಮಜ್ಜತಿ, ಮಜ್ಜತಃ, ಮಜ್ಜನ್ನಿ ಮಜ್ಜಸಿ, ಮಜ್ಜಥಃ ಮಜ್ಜಥ! 
ಮಜ್ಜಾಮಿ ಮಜ್ಜಾವಃ ಮಜ್ಜಾಮಃ। 

ಸಶೇಷ 

ಲಿಟ್‌:-ಲಿಟ್‌ "ಲ್‌' ಕಾರದ ಪ್ರಥಮಪುರುಷದಲ್ಲಿ ಮಮಜ್ಜ, ಮಮಜ್ಜಥುಃ, ಮಮಜ್ಜುಃ 
ಎಂದು ರೂಪಗಳಾಗುತ್ತವೆ 

ಉದಾ- ಲಿಟ್‌ "ಲ್‌' ಕಾರದಲ್ಲಿ 

ವಾ। ಮಸ್ಹೇರನ್ತ್ಯಾತ್‌ ಪೂರ್ವೋ ನುಮ್‌ ವಾಚ್ಯಃ -"ಮಸ್ಟ್‌', ಧಾತುವಿನಲ್ಲಿ 
ಅನ್ನಕ್ಕಿಂತ ಪೂರ್ವದಲ್ಲಿರುವದಕ್ಕೆ "ನುಮ್‌(ನ್‌)' ಬರುತ್ತದೆ ಎಂದು ಹೇಳಬೇಕು. 
ಇದರಲ್ಲಿ "ನ್‌'ಮಾತ್ರ ಉಳಿಯುತ್ತದೆ. “ಮಸ್ಸಿನಶೋರುಲಿ” ಎಂಬ ಸೂತ್ರದಿಂದ 
ಬಂದ ನುಮ್‌(ನ್‌)ಗೆ ಇದು ಮಿತ್‌ ಆಗಿರುವುದರಿಂದ “ಮಿದಚೋಇನ್ತಾ ತ್‌ ಪರಃ” 
ಎಂಬ ಸೂತ್ರದ ಪ್ರಕಾರ ಅನ್ನ 8 ಅಚ್‌ ವರ್ಣವು ("ಮ್‌'ಕಾರದ ನಂತರ ಇರುವ 
“ಅ' ಕಾರದ ನಂತರ ಬರಬೇಕಾಗಿತ್ತು. ಆದರೆ ಈ ವಾರ್ತಿಕದ ಪ್ರಕಾರ ಅನ್ವ್ಯ 
ವರ್ಣಕ್ಕಿಂತ ಪೂರ್ವದಲ್ಲಿರುವ ವರ್ಣಕ್ಕೆ ವಿಹಿತವಾಗಿರುವುದರಿಂದ ಅನ್ಯ ವರ್ಣವಾದ 


ತುದಾದಿ ಗಣ 887 


"ಜ್‌ ಕಾರಕ್ಕಿಂತ ಪೂರ್ವದಲ್ಲಿ ಬರುತ್ತದೆ. 

ಉದಾ- ಮಮಜ್ಯ ಇ ಮಮಜ್ಜಿಥ-ಲಿಟ್‌ "ಲ್‌' ಕಾರದ ಮಧ್ಯಮ ಪುರುಷ 
ಏಕವಚನದಲ್ಲಿ ಮಮಸ್ಟ್‌*ಥ ಎಂದಿದ್ದಾಗ, ಭಾರದ್ವಾಜ ನಿಯಮದಿಂದ “ಇಟ್‌ 
(ಇ)' ಆಗಮ ಬರುವ ಪಕ್ಷದಲ್ಲಿ "ರುಲ್‌' ಪರದಲ್ಲಿದ್ದಾಗ, "ನುಮ್‌' ಬರುವುದಿಲ್ಲ. 
ಆಗ ಮಮಜ್ಜಿಥ ಎಂದು ರೂಪವಾಗುತ್ತದೆ. "ಇಟ್‌' ಆಗಮ ಬಾರದ ಪಕ್ಷದಲ್ಲಿ 
"ರುಲ್‌' ಪರದಲ್ಲಿರುತ್ತದೆ. ಆಗ ಪ್ರಕೃತ ವಾರ್ತಿಕದಿಂದ “ಮಸ್ಟಿನಶೋರ್ಶ್ಕುಲಿ” ಎಂಬ 
ಸೂತ್ರದಿಂದ ಅನ್ನ್ಯವರ್ಣವಾದ "ಜ್‌' ಕಾರದ ಪೂರ್ವದಲ್ಲಿ ನುಮಾಗಮ(ನ್‌)ವು 
ಬಂದು ಮಮಸ್‌ನ್‌ಜ್‌+ಥ ಎಂದಾಗುತ್ತದೆ. “ಸ್ಕೋಃಸಂಯೋಗದ್ಯೋರನ್ತೇಚ” ಎಂಬ 
ಸೂತ್ರದಿಂದ ಸನ್‌ಜ್‌ ಎಂಬ ಈ ಸಂಯೋಗಕ್ಕೆ ಪೂರ್ವದಲ್ಲಿ ಇರುವ "ಸ್‌' ಕಾರಕ್ಕೆ 
ಲೋಪ ಬರುತ್ತದೆ. ಆಗ "ಜ್‌' ಕಾರಕ್ಕೆ “ಚೋಃ ಕುಃ” ಎಂಬ ಸೂತ್ರದಿಂದ ಕುತ್ವ 
ಬಂದು "ಗ್‌' ಕಾರವಾಗುತ್ತದೆ. ಹಾಗೆಯೇ ಮಮನ್‌ಗ್‌.-ಥ ಎಂದಾಗುತ್ತದೆ. “ಗ್‌' 
ಕಾರಕ್ಕೆ “ಖರಿಚ” ಎಂಬ ಸೂತ್ರದಿಂದ “ಚರ್ತ್ವ' ಬಂದು "ಕ್‌' ಕಾರವಾಗಿ ಮಮನ್‌ಕ್‌--ಥ 
ಎಂದಾಗಿ "ನ್‌' ಕಾರಕ್ಕೆ ಅನುಸ್ವಾರ ಮತ್ತು ಪರಸವರ್ಣವಾಗಿ "ಜ್‌' ಕಾರವಾಗಿ 
ಮಮಜ್‌ಕ್‌-ಥ-ಮಮಜ್ಕ್ಯ ಎಂದು ರೂಪವಾಗುತ್ತದೆ. 

ಹೀಗಾಗಿ ಮಮಜ್ಯ /ಮಮಜ್ಜಿಥ, ಮಮಜ್ಜಥುಃ, ಮಮಜ್ಜ ಎಂದು 
ರೂಪಗಳಾಗುತ್ತವೆ. ಉತ್ತಮ ಪುರುಷದಲ್ಲಿ ಮಮಜ್ಜ, ಮಮಜ್ಜಿವ, ಮಮಜ್ಜಿಮ ಎಂದು 
ರೂಪಗಳಾಗುತ್ತವೆ. 

ಶೇಸಶು 

ಲುಟ್‌: ಉದಾ- ಮಚ್ಚಾ, ಮಜ್ತಾರೌ, ಮಜ್ತಾರಃ-ಪ್ರಥಮಪುರುಷದಲ್ಲಿ ಮಸ್ಟ್‌ತಿ, 
ಮಸ್ಟ್‌*-ತಾಸ್‌-ತಿ, ಮಸ್ಟ್‌*ತಾಸ್‌+*ಡಾ, ಮಸ್ಟ್‌ಃತಾ ಎಂದಾಗಿ ಅನ್ತ್ಯ ವರ್ಣಕ್ಕಿಇಂತ 
ಪೂರ್ವದಲ್ಲಿ "ನುಮ್‌(ನ್‌)' ಆಗಮ ಬಂದು ಸಂಯೋಗಾದಿ "ಸ್‌' ಕಾರಕ್ಕೆ ಲೋಪ 
ಬಂದು "ನುಮ್‌' ನಲ್ಲಿರುವ "ನ್‌' ಕಾರಕ್ಕೆ ಅನುಸ್ಥಾರ, ಮತ್ತು ಪರಸವರ್ಣ ಮಾಡಿದಾಗ, 
ಮಜ್ಜ್ಯಾ ಎಂದು ರೂಪವಾಗುತ್ತದೆ, ದ್ವಿವಚನ, ಬಹುವಚನಗಳಲ್ಲಿ ಮಜ್ಡಾರೌ, ಮಜ್ತಾರಃ 
ಎಂದು ರೂಪಗಳಾಗುತ್ತವೆ. 

ಮಧ್ಯಮಪುರುಷ ಮತ್ತು ಉತ್ತಮಪುರುಷಗಳಲ್ಲಿ ರೂಪಗಳು: ಮಜಸ್ಥ್ವಾಸಿ, 
ಮಜ್ಜ್ಯಾಸ್ಥಃ ಮಜ್ಜ ಸ್ಥ, ಮಜ್ಮ್ಯಾಸ್ಥಿ ಮಜ್ಜ್ಯಾಸ್ಟಃ, ಮಜ್ಮ್ಯಾಸ್ಮಃ 

ಲೃಟ್‌: ಉದಾ- ಮಜ್ಚ್ಮ್ಯತಿ, ಮಜ್ಜ್ಯ್ಯತಃ, ಮಜ್ಚ್ಯನ್ರಿ ಮಜ್ಮ್ಯಸಿ, ಮಜ್ಮ್ಯಥಃ, 
ಮಜ್ಜ (ಹ್‌ ಮಜ್ಮ್ಯಾಾಮಿ, ಮಜ್ಜ ಕವಿ ಮಚ್ಚಾ ಮಃ 

ಪ್ರಥಮಪುರುಷ ಏಕವಚನದಲ್ಲಿ- ಮಸ್ಟ್‌*ತಿ ಎ೦ದಿದ್ದಾಗ, "ಸ್ಕ' ಪ್ರತ್ಯಯವನ್ನು 


ಸೇರಿಸಿದಾಗ, ಮಸ್ಟ್‌*ಸ್ಯಃತಿ ಎ೦ದಿದ್ದಾಗ, ಅನ್ತ್ಯವರ್ಣಕ್ಕಿಂತ ಪೂರ್ವದಲ್ಲಿ "ನು(ನ್‌)' 
ಆಗಮವು ಬಂದು ಸಂಯೋಗಾದಿ "ಸ್‌' ಕಾರಕ್ಕೆ ಲೋಪ ಬಂದಮೇಲೆ, "ನುಮ್‌' 


ನಲ್ಲಿರುವ "ವ್‌ ಕಾರಕ್ಕೆ ಅನುಸ್ವಾರ ಮತ್ತು ಪರಸವರ್ಣ ಮಾಡಿದಾಗ, ಮಜ್ಮ್‌-ಸೃತಿ 


888 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಎಂದಾಗಿ "ಕ್‌' ಕಾರದ ಪರದಲ್ಲಿರುವ "ಸ್‌' ಕಾರಕ್ಕೆ "ಷತ್ನ' ಬಂದು, ಕ್‌ ಮತ್ತು 
“ಷ್‌'ಗಳು ಸೇರಿ ಕ್ಟ, ಎಂದಾಗಿ ಮಜ್ಯ್‌+ಷ್ಯಃತಿ-ಮಜ್ಞ್ಯತಿ ಎಂದು ರೂಪವಾಗುತ್ತದೆ. 
ಹೀಗೆಯೇ ಉಳಿದ ರೂಪಗಳೂ ಸಿದ್ಧವಾಗುತ್ತವೆ. 

ಲೋಟ್‌-ಮಜ್ಜತು ಇತ್ಯಾದಿ ರೂಪಗಳಾಗುತ್ತವೆ. 

ಲಜ್‌-ಅಮಜ್ಜತ್‌, ಅಮಜ್ಜತಾಮ್‌, ಅಮಜ್ಜನ್‌ ಇತ್ಯಾದಿ ರೂಪಗಳಾಗುತ್ತವೆ. 

ವಿಧಿಲಿಜ್‌-ಮಜ್ಜೇತ್‌, ಮಜ್ಜೇತಾಮ್‌, ಮಜ್ಬೇಯುಃ ಇತ್ಯಾದಿ ರೂಪಗಳಾಗುತ್ತವೆ. 

ಆ.ಲಿಜ್‌-ಮಜ್ಜಾ ಕೌ. ಮಾಜ್ಜಾ ಸಾಮ್‌, ಮಜ್ಜಾ ೫28 ಇತ್ಯಾದಿ ರೂಪಗಳಾಗುತ್ತವೆ. 

ಲುಜ್‌- ಪ್ರಥಮಪುರುಷ ಏಕವಚನದಲ್ಲಿ ಮಸ್ಟ್‌*ತಿಪ್‌ ಎ೦ದಿದ್ದಾಗ ಧಾತುವಿನ 
ಪೂರ್ವದಲ್ಲಿ ಅಡಾಗಮ(ಅ) ಬಂದಮೇಲೆ "ಚ್ಲಿ' ಗೆ "ಸಿಚ್‌', ನಂತರ “ಈಟ್‌(ಈ)' 
ಆದೇಶ ಬಂದಮೇಲೆ ಅದಕ್ಕೆ "ನುಮ್‌' ಬಂದು “ವದ-ವ್ರಜ-ಹಲನ್ತ ಸ್ಯಾಚಃ” ಎಂಬ 
ಸೂತ್ರದಿಂದ ಹಲನ್ತ ಲಕ್ಷಣ ವೃದ್ಧಿ ಬಂದು ಅಮ್‌ಸ್‌ಜ್‌*-ಸ್‌.-ಈ ಎಂದಿರುತ್ತದೆ. 
ಸಂಯೋಗಾದಿ “್‌' ಕಾರ ಲೋಪ ಬಂದಮೇಲೆ “ಜೋಃಕುಃ” ಎಂಬುದರಿಂದ 
“ಜ್‌'ಕಾರಕ್ಕೆ ಕುತ್ವ “ಗ್‌' ಆಗಿ, ಅದಕ್ಕೆ ಚರ್ತ್ವದಿಂದ “ಕ್‌” ಕಾರ ಬರುತ್ತದೆ. ನಂತರ "ಸ್‌' 
ಕಾರಕ್ಕೆ ಷತ್ವ ಬಂದು "ಕ್‌'ಷ್‌'ಗಳು ಸೇರಿ "ಕ್ಲ್‌' ಎಂದಾಗಿ "ನ್‌' ಕಾರಕ್ಕೆ ಅನುಸ್ವಾರ 
ಮತ್ತು ಪರಸವರ್ಣ(ಜ್‌) ವಾದಮೇಲೆ ಅಮಾಚ್ಚೀತ್‌ ಎಂದು ರೂಪವು ಆಗುತ್ತದೆ. 

“ತಾಮ್‌' ಇದ್ದಾಗ “ರುಲೋರುಲಿ” ಎಂಬ ಸೂತ್ರದಿಂದ "ಸ್‌ ಕಾರಕ್ಕೆ ಲೋಪ 
ಬಂದು, ಹಿಂದಿನಂತೆ ಕಾರ್ಯಗಳಾಗಿ ಅಮಾಜನಸ್ಕಾ_ ಮ್‌ ಎಂದು ರೂಪವು 
ಸಿದ್ಧವಾಗುತ್ತದೆ, ಇದೇ ರೀತಿಯಲ್ಲಿ ಉಳಿದ ರೂಪಗಳೂ ಸಿದ್ಧವಾಗುತ್ತವೆ. 

“ಲುಜ್‌' "ಲ್‌' ಕಾರದ ಎಲ್ಲ ರೂಪಗಳು- ಅಮಾಜ್ಜ್ನೇತ್‌, ಅಮಾಜ್ಯ್ಮಾಮ್‌, 
ಅಮಾಜ್ಞ ಸಿ ಅಮಾಜ್ಜೇಃ, ಅಮಾಜ್ಞುಮ್‌ ಶ್ತ ಅಮಾಜ್ಞ | ಅಮಾಜ್ಞಮ್‌, ಅಮಾಜ್ಞ್ವ್ಯ 
ಅಮಾಜ್ಕು | 

೬ 

ಲೃಜ್‌- ರೂಪಗಳು: ಪ್ರಥಮಪುರುಷ- ಅಮಜ್ಯ್ಯತ್‌, ಅಮಜ್ಞ್ಯತಾಮ್‌, 
ಅಮಜ್ಜ ನ್‌! ಅಮಜ್ಞು ಹೆ ಅಮಜ್ಞು ತಮ್‌, ಅಮಜ್ಜ್ಞ ಹೆ! ಅಮಜ್ಞ ಕಮ್‌, 
ಅಮಜ್ಮಾ ವೆ ಅಮಜ್ಮ್ಮಾ ಕಮ! 

ಧಾತು 33. ರುಜೋಭಂಗೇ- (ಮುರಿಯುವದು) - ಇದು ಅನಿಟ್‌ ಆಗಿರುತ್ತದೆ, 
ಮತ್ತು ಪರಸ್ಮೈ ಪದಿಯೂ ಆಗಿರುತ್ತದೆ. ರೂಪಗಳು-ಲಟ್‌-ರೂಪಗಳು- ರುಜತಿ, 
ರುಜತಃ, ರುಜನ್ನಿರುಜಸಿ, ರುಜಥಃ, ರುಜತ। ರುಜಾಮಿ, ರುಜಾವಃ, ರುಜಾಮಃ। 

ಲಿಟ್‌- ರೂಪಗಳು-ರುರೋಜ, ರುರುಜತುಃ, ರುರುಜುಃ। ರುರುಜಿಥ, ರುರುಜಥುಃ, 
ರುರುಜ। ರುರುಜ, ರುರುಜಿವ, ರುರುಜಿಮ। 

ಲುಟ್‌-ರೂಪಗಳು-ರೋಕ್ತಾ, ರೋಕ್ತಾರೌ, ರೋಕ್ತಾರಃರೋಕ್ರಾಸಿ, ರೋಕ್ತಾಸ್ಥಃ, 
ರೋಕ್ತಾಸ್ಟ| ರೋಕ್ತಾಸ್ತಿ ರೋಕ್ತಾಸ್ಟಃ, ರೋಕ್ತಾಸ್ಮಃ 


ತುದಾದಿ ಗಣ 889 


ಲೃಟ್‌-ರೂಪಗಳು-ರೋಕ್ಷ ಕತಿ: ರೋಕ್ಷ ತಹ ರೋಕ್ಷ್ಯನಿರೋಕ್ಷ ಕಿ ರೋಕ್ಷ್ಯಥಃ, 
ರೋಕ್ಷ್ಯಥಃ- ರೋಕ್ಷಾ ಮಿ, ರೋಕ್ಷಾ 2. ರೋಕ್ಷ್ಯಾಮಃ। 

ಲೋಟ್‌- ರೂಪಗಳು-ರುಜತು/ರುಜತಾತ್‌, ರುಜತಾಮ್‌, ರುಜನ್ನುಃ ರುಜ/ 
ರುಜತಾತ್‌,ರುಜತಮ್‌,ರುಜತ। ರುಜಾನಿ, ರುಜಾವ, ರುಜಾಮ। 

ಲಜ್‌ ರೂಪಗಳು-ಅರುಜತ್‌, ಅರುಜತಾಮ್‌, ಅರುಜನ್‌। ಅರುಜಃ, 
ಅರುಜತಮ್‌, ಅರುಜತ। ಅರುಜಮ್‌, ಅರುಜಾವ, ಅರುಜಾಮ। 

ವಿಧಿಲಿಜ್‌- ರೂಪಗಳು-ರುಜೇತ್‌, ರುಜೇತಾಮ್‌, ರುಜೇಯುಃ ರುಜೇಃ, 
ರುಜೇತಮ್‌, ರುಜೇತ। ರುಜೇಯಮ್‌, ರುಜೇವ, ರುಜೇಮ। 

ಆಶೀರ್ಲಿಜ್‌-ರೂಪಗಳು- ರುಜ್ಯಾತ್‌, ರುಜ್ಯಾಸ್ತಾಮ್‌, ರುಜ್ಯಾಸುಃ। ರುಜ್ಯಾಃ, 
ರುಜ್ಯಾಸ್ತಮ್‌, ರುಜ್ಯಾಸ್ಟ ರುಜ್ಯಾಸಮ್‌, ರುಜ್ಯಾಸ್ಟ, ರುಜ್ಯಾಸ್ಥ 

ಲುಜ್‌-ರೂಪಗಳು-ಅರೌಕ್ಷೀತ್‌, ಅರೌಕ್ತಾಮ್‌, ಅರೌಕ್ಸುಃ॥ ಅರೌಕ್ಷೀಃ, ಅರೌಕ್ಷಮ್‌, 
ಅರೌಕ್ಸ ಅರೌಕ್ಷಮ್‌, ಅರೌಕ್ಷ ಪೆ ಅರೌಕ್ಷ K 

ಲೃಜ್‌-ರೂಪಗಳು- ಅರೋಕ್ಷ ತ್‌ ಅರೋಕ್ಷ ಹಸೌಮ್‌, ಅರೋಕ್ಷ ಸನ್‌'ಅರೋಕ್ಷ pS 
ಅರೋಕ್ಷ ತಮ್‌, ಅರೋಕ್ಷ ತೆ! ಅರೋಕ್ಷ ಮ್‌, ಅರೋಕ್ಷಾ ವ ಅರೋಕ್ಷಾ ಮ! 

ಧಾತು 34. ಭುಜೋಕೌಟಲ್ವೇ (ವಕ್ರವಾಗುವದು)- "ರುಜ್‌' ಧಾತುವಿನಂತೆಯೇ 
ರೂಪಗಳಿರುತ್ತವೆ.-ಭುಜೋ ಎಂಬ ಧಾತುವು "ಓ' ಕಾರವನ್ನು “ಇತ್‌' ಆಗಿ ಉಳ್ಳದ್ದರಿಂದ 
ಪರಸ್ಥೆ ಕೈಪದಿಯಾಗಿಯೂ, "ಅನಿಟ್‌' ಆಗಿಯೂ ಇರುತ್ತದೆ. 

ರೂಪಗಳು-ಲಟ್‌-ರೂಪಗಳು- ಭುಜತಿ, ಭುಜತಃ, ಭುಜನ್ನಿಭುಜಸಿ, ಭುಜಥಃ, 
ಭುಜಥ। ಭುಜಾಮಿ, ಭುಜಾವಃ, ಭುಜಾಮಃ। 

ಲಿಟ್‌ ರೂಪಗಳು-ಬುಭೋಜ, ಬುಭುಜತುಃ, ಬುಭುಜುಃ। ಬುಭುಜಿಥ, 
ಬುಭುಜಥುಃ, ಬುಭುಜ। ಬುಭುಜ, ಬುಭುಜಿವ, ಬುಭುಜಿಮ। 

ಲುಟ್‌-ರೂಪಗಳು-ಭೋಕ್ತಾ, ಭೋಕ್ತಾರೌ, ಭೋಕ್ತಾರಃ। ಭೋಕ್ತಾಸಿ, ಭೋಕ್ತಾಸ್ಥಃ, 
ಭೋಕ್ತಸ್ಥ ಭೋಕ್ತಾಸ್ತಿ ಭೋಕ್ತಾಸ್ತಃ, ಭೋಕ್ತಾಸ್ಮಃ 

ಲೃಟ್‌- ರೂಪಗಳು- ಭೋಕ್ಷ ಹೆ ಭೋಕ್ಷ ಹೌ ಭೋಕ್ಷ BN ಭೋಕ್ಷಸಿ, ಭೋಕ್ಷ po 
ಭೋಕ್ಷ್ಯಥ। ಭೋಕ್ಷಾಮಿ, ಭೋಕ್ಷ್ಯಾವಃ, ಭೋಕ್ಷಾಮಃ। 

ಲೋಟ್‌-ರೂಪಗಳು-ಭುಜತು/ಭುಜತಾತ್‌,ಭುಜತಾಮ್‌, ಭುಜನ್ನುಭುಜ/ 
ಭುಜತಾತ್‌, ಭುಜತಮ್‌, ಭುಜತ। ಭುಜಾನಿ, ಭುಜಾವ, ಭುಜಾಮ। 

ಲಜ್‌- ರೂಪಗಳು-ಅಭುಜತ್‌, ಅಭುಜತಾಮ್‌, ಅಭುಜನ್‌। ಅಭುಜಃ, 
ಅಭುಜತಮ್‌, ಅಭುಜತ। ಅಭುಜಮ್‌, ಅಭುಜಾವ, ಅಭುಜಾಮ। 

ವಿಧಿಲಿಜ್‌- ಪ್ರಥಮ ಪುರುಷ- ಭುಜೇತ್‌,' ಭುಜೇತಾಮ್‌, ಭುಜೇಯುಃ ಭುಜೇಃ, 
ಭುಜೇತಮ್‌, ಭುಜೇತ। ಭುಜೇಯಮ್‌, ಭುಜೇವ, ಭುಜೇಮ। 


890 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಆಶೀರ್ಲಿಜ್‌-ರೂಪಗಳು- ಭುಜ್ಯಾತ್‌, ಭುಜ್ಯಾಸ್ತಾಮ್‌,ಭುಜ್ಯಾಸುಃ। ಭುಜ್ಯಾಃ, 
ಭುಜ್ಯಾಸ್ತಮ್‌, ಭುಜ್ಯಾಸ್ಪ ಭುಜ್ಯಾಸಮ್‌, ಭುಜ್ಯಾಸ್ವ್ಯ ಭುಜ್ಯಾಸ್ಮ 
ಲುಜ್‌-ರೂಪಗಳು-ಅಭೌಕ್ಷೀತ್‌, ಅಭೌಕ್ತಾಮ್‌, ಅಭೌಕ್ಟುಃ ಅಭೌಕ್ಷೀಃ, ಅಭೌಕ್ತಮ್‌, 
ಅಭೌಕ್ಟ ಅಭೌಕ್ಷಮ್‌, ಅಭೌಕ್ಷ 8 ಅಭೌಕ್ಷ K 
ಲೃಜ' :-ರೂಪಗಳು-ಅಭೋಕ್ಷ ಕ್‌ ಅಭೋಕ್ಷ ಕತೌಮ್‌, ಅಭೋಕ್ಷ ಕನ್‌! 
ಅಭೋಕ್ಷ್ಯಃ, ಅಭೋಕ್ಷ್ಯತಿಮ್‌, ಅಭೋಕ್ಷ್ಯತ। ಅಭೋಕ್ಷ್ಯಮ್‌, ಅಭೋಕ್ಷ್ಯಾವ, 
ಅಭೋಕ್ಷಾ ಮ! 
ಧಾತು 35. ವಿಶ ಪ್ರವೇಶನೆ(ಪ್ರವೇಶಿಸುವದು)- ಇದು ಪರಸ್ಥೆ ್ಳೈಪದಿ ಮತ್ತು 
ಅನಿಟ್‌ ಆಗಿದೆ. ರೂಪಗಳು-ಲಟ್‌-ರೂಪಗಳು-ವಿಶತಿ, ವಿಶತಃ, ವಿಶನ್ನಿಃ ವಿಶಸಿ, 
ವಿಶಥಃ, ವಿಶಥ। ವಿಶಾಮಿ, ವಿಶಾವಃ, ವಿಶಾಮಃ। 
ಲಿಟ್‌- ರೂಪಗಳು- ವಿವೇಶ, ವಿವಿಶಿತುಃ, ವಿವಿಶುಃ। ವಿವಿಶಿಥ, ವಿವಿಶಥುಃ, 
ವಿವಿಶ। ವಿವಿಶ, ವಿವಿಶಿವ, ವಿವಿಶಿಮ। 
ಲುಟ್‌-“ಲುಟ್‌' ಲ್‌' ಕಾರದಲ್ಲಿ “ವ್ರಶ್ವ-ಭೃಷ್ಟ-ಸೃಜ-ಮೃಜ-ಯಜ-ರಾಜಭ್ರಾಜ- 
ಚ್ಛಶಾಮ್‌ ಷಃ” ಎಂಬ ಸೂತ್ರದಿಂದ "ಶ್‌' ಕಾರಕ್ಕೆ “ಷ್‌' ಕಾರವು ಆದೇಶವಾಗಿ 
ಬರುತ್ತದೆ. ನಂತರ "ತ್‌' ಕಾರಕ್ಕೆ ಷ್ಟುತ್ವ ಬಂದು, "ಟ್‌ ಕಾರವಾಗುತ್ತದೆ ಆಗ ವೇಷ್ಟಾ 
ಎಂದು ರೂಪವು ಸಿದ್ಧವಾಗುತ್ತದೆ. 
ರೂಪಗಳು-ವೇಷ್ಟಾ, ವೇಷ್ಟಾರೌ, ವೇಷ್ಟಾರಃ ವೇಷ್ಟಾಸಿ, ವೇಷ್ಟಾಸ್ಥಃ, ವೇಷ್ಟಾಸ್ಸ 
ವೇಷ್ಟಾಸ್ಮಿ ವೇಷ್ಟಾಸ್ತಃ, ವೇಷ್ಟಾಸ್ಮಃ। 
ಲೃಟ್‌- ಲೃಟ್‌ ನಲ್ಲಿ "ಶ' ಕಾರಕ್ಕೆ “ಷಢೋಃ ಕಃ ಸಿ” ಎಂಬ ಸೂತ್ರದಿಂದ "ಕ್‌' 
ಕಾರ ಆದೇಶ ವೇಕ್‌ ಶ್ಯತಿ ಎಂದಿದ್ದಾಗ ಈ ಮೇಲೆ ಹೇಳಿದಂತೆ “ಶ್‌' ಕಾರಕ್ಕೆ "ಷ್‌' 
ಕಾರ ಬಂದು ವೇಕ್‌ ಷ್ಯತಿ ಎಂದಿರುತ್ತದೆ. "ಕ್‌' "ಷ್‌' ಗಳು ಸೇರಿ "ಕ್ಷ ps ಆದಮೇಲೆ 
ವೇಕ್ಷ ತಿ ಎಂದು ರೂಪವಾಗುತ್ತದೆ. 
ರೂಪಗಳು-ವೇಕ್ಷ್ಯತಿ, ವೇಕ್ಷ್ಯತಃ, ವೇಕ್ಷ್ಯನ್ತಿ! ವೇಕ್ಷ್ಯಸಿ, ವೇಕ್ಷ್ಯಥಃ, ವೇಕ್ಷ್ಯಥ! 
ವೇಕ್ಸ್ಟಾಮಿ, ವೇಕ್ಷ್ಯಾವಃ, ವೇಕ್ಷಾಮಃ। 
ಶಿ ಎಲಿ ಎಲಿ 
ಲೋಟ್‌- ರೂಪಗಳು- ವಿಶತು/ವಿಶತಾತ್‌, ವಿಶತಾಮ್‌, ವಿಶನ್ನು ವಿಶ/ಎಶತಾತ್‌, 
ವಿಶತಮ್‌, ವಿಶತ। ವಿಶಾನಿ, ವಿಶಾವ, ವಿಶಾಮ। 
ಲಜ್‌- ರೂಪಗಳು- ಅವಿಶತ್‌, ಅವಿಶತಾಮ್‌, ಅವಿಶನ್‌। ಅವಿಶಃ, ಅವಿಶತಮ್‌, 
ಅವಿಶತ। ಅವಿಶಮ್‌, ಅವಿಶಾವ, ಅವಿಶಾಮ। 


ವಿಧಿಲಿಜ್‌- ರೂಪಗಳು- ವಿಶೇತ್‌, ವಿಶೇತಾಮ್‌, ವಿಶೇಯುಃ ವಿಶೇಃ ವಿಶೇತಮ್‌ 
ವಿಶೇತ। ವಿಶೇಯಮ್‌, ವಿಶೇವ, ವಿಶೇಮ। 


ಆಶೀರ್ಲಿಜ್‌-ರೂಪಗಳು- ವಿಶ್ಯಾತ್‌, ವಿಶ್ಯಾಸ್ತಾಮ್‌, ವಿಶ್ಯಾಸುಃ। ವಿಶ್ಯಾಃ, 


ತುದಾದಿ ಗಣ 891 
ವಿಶ್ಯಾಸ್ತಮ್‌, ವಿಶ್ಯಾಸ। ವಿಶ್ಯಾಸಮ್‌, ವಿಶ್ಯಾಸ್ತ, ವಿಶ್ಯಾಸ್ಮ 

ಲುಜ್‌-“ಶಲ ಇಗುಪಧಾದನಿಟಃ ಕ್ಷಃ” ಎ೦ಬ ಸೂತ್ರದಿಂದ "ಕ್ಷ' ಆದೇಶ ಬಂದು 
ಅವಿಕ್ಷತ್‌ ಎಂದು ರೂಪವಾಗುತ್ತದೆ. 

ರೂಪಗಳು- ಅವಿಕ್ಷತ್‌, ಅವಿಕ್ಷತಾಮ್‌, ಅವಿಕ್ಷನ್‌। ಅವಿಕ್ಷ ೩ ಅವಿಕ್ಷ ತಮ್‌, 
ಅವಿಕ್ಷತ। ಅವಿಕ್ಷಮ್‌, ಅವಿಕ್ಷಾವ, ಅವಿಕ್ಷಾಮ। 

ಲೃಜ್‌-ರೂಪಗಳು- ಅವೇಕ್ಷ ತ್‌. ಅವೇಕ್ಷ ಮ್‌, ಅವೇಕ್ಷ ನ್‌! ಅವೇಕ್ಷ § 
ಅವೇಕ್ಷ ತಮ್‌, ಅವೇಕ್ಷ ತೆ! ಅವೇಕ್ಷ ಮ್‌, ಅವೇಕ್ಷಾ ವ ಅವೇಕ್ಷಾ ಮ! 

ಧಾತು 36. ಮೃಶ (ಮೃಶ್‌) ಆಮರ್ಶನೇ(ಮುಟ್ಟುವದು,ಸ್ಪರ್ಶಿಸುವದು) ಇದು 
ಪರಸ್ಥೆ ಪದಿ ಮತ್ತು ಅನಿಟ್‌ ಆಗಿರುತ್ತದೆ. 

ರೂಪಗಳು: ಲಟ್‌-ರೂಪಗಳು: ಮೃಶತಿ, ಮೃಶತಃ, ಮೃಶನ್ನಿ! ಮೃಶಸಿ, ಮೃಶಥಃ, 
ಮೃಶಥ। ಮೃಶಾಮಿ, ಮೃಶಾವಃ, ಮೃಶಾಮಃ। 

ಲಿಟ್‌- ರೂಪಗಳು: ಮಮರ್ಶ, ಮಮೃಶತುಃ, ಮಮೃಶುಃ ಮಮರ್ಶಿಥ, 
ಮಮೃಶಥುಃ, ಮಮೃಶ। ಮಮರ್ಶ, ಮಮೃಶಿವ, ಮಮೃಶಿಮ। 

ಲುಟ್‌-“ಮೃಶ್‌.-ತಾ ಎಂದಿದ್ದಾಗ “ಅನುದಾತ್ತಸ್ಯ ಚರ್ದುಪಧಸ್ಯ ಅನ್ಯತರಸ್ಕಾಮ್‌” 
ಎ೦ಬ ಸೂತ್ರದಿಂದ ವಿಕಲ್ಲದಿಂದ "ಅಮ್‌'' ಆಗಮ ಬಂದು ಮೃಃಅಶ್‌+ತಾ 
ಎಂದಿರುತ್ತದೆ. ಮೃ4ಅಶ್‌ನಲ್ಲಿ ಯಣ್‌ ಸಂಧಿಯಿಂದ ಮ್ರಶ್‌*ತಾ ಎಂದಾಗುತ್ತದೆ. 
“ವೃಶ್ವ-ಭೃಸ ಸ್ಪ-ಸೃ ಸೃಜ ಮೃ ಜ-ಯಜ-ರಾಜಭ್ರಾಜ-ಚ ಸ್ಹೃಶಾಮ್‌ ಷ ಷಃ” ಎಂಬ ಸೂತ್ರದಿಂದ 
"ಶ್‌" “ಕಾರಕ್ಕೆ ಡ್‌ ಕಾರವು ಆದೇಶವಾಗಿ ಬರುತ್ತದೆ. ನಂತರ “ತ್‌ ಕಾರಕ್ಕೆ ಹುತ್ತ 
ಬಂದು, ತ್‌" ಕಾರವಾಗುತ್ತದೆ ಆಗ ಮ್ರಷ್ಟಾ ಎಂದು ರೂಪವು ಸಿದ್ಧವಾಗುತ್ತದೆ. 
ಮತ್ತು ಮ್ರಷ್ಟಾ, ಮ್ರಷ್ಟಾರ್‌, ಮಷಾ ಪರಃ ಎಂಬ "ವೈಕಲ್ಪಿಕ ರೂಪವು ಸಿಗುತ್ತದೆ. "ಅಮ್‌ 
ಬಾರದ ಪಕ್ಷದಲ್ಲಿ ಗುಣ ಬಂದು ಮರ್ಷಾ, 'ಮರ್ಪಾರೌ, ಮರ್ಷ್ಟಾರಃ ಎಂದು 
ರೂಪವಾಗುತ್ತದೆ. 


ರೂಪಗಳು: ಅಮ್‌ ಬಂದ ಪಕ್ಷದಲ್ಲಿ- ಮ್ರಷ್ಟಾ, ಮ್ರಷ್ಟಾರೌ, ಮ್ರಷ್ಟಾರಃ। ಮ್ರಷ್ಟಾಸಿ, 
ಮ್ರಷ್ಟಾಸ್ಥಃ, ಮ್ರಷ್ಟಾಸ್ಥ! ಮ್ರಷ್ಟಾಸ್ಥಿ ಮ್ರಷ್ಟಾಸ್ಟಃ, ಮಷ್ಟಾಸ್ಮಃ। 


ಮ 


ರೂಪಗಳು: ಅಮ್‌ ಬಾರದ ಪಕ್ಷದಲ್ಲಿ-ಮರ್ಷಾ, ಮರ್ಷಾರೌ, ಮರ್ಷಾರಃ 


೦) 
ಮರ್ಷ್ಟಾಸಿ, ಮರ್ಷ್ಟಾಸ್ಯಃ, ಮರ್ಷ್ಷ್ಟಾಸ್ಥಮರ್ಷ್ಷ್ಟಾಸ್ಥಿ ಮರ್ಷ್ಷ್ಟಾಸ್ಟಃ, ಮರ್ಷ್ಟಾಸ್ಮಃ 


ಆ ೬ ಜಟ ವ uw 
ಲೃಟ್‌- ಲೃಟ್‌ ನಲ್ಲಿ "ಅಮ್‌' ಆಗಮವು ವೈಕಲ್ಪಿಕವಾಗಿ ಬಂದು , ನಂತರ 
"ಯಣ್‌' ಸಂದಿಯಾಗುತ್ತದೆ. "ಯ' ಕಾರಕ್ಕೆ ರೇಫ ಬರುತ್ತದೆ. "ಅಮ್‌' ಬಾರದ 
ಪಕ್ಷದಲ್ಲಿ ಗುಣ (ಅರ್‌) `ಬಂದು, *ಶ್‌' ಕಾರಕ್ಕೆ ಷತ್ನ(ಷ್‌) ಬರುತ್ತದೆ. "ಷ್‌' ಕಾರಕ್ಕೆ 
“ಸಢೋಃ 1 ಸಿ” ಎಂಬ ಸೂತ್ರದಿಂದ ಥ್‌ ಕಾರ ಬಂದಮೇಲೆ, “ಹ” ಕಾರದ 
ಪರದಲ್ಲಿರುವ "ಸ್‌' ಕಾರಕ್ಕೆ " ಷತ್ವ' ಬಂದು “ಕ್‌' ಕಾರ ಮತ್ತು “ಷ್‌' ಕಾರಗಳು ಸೆ 
“ಕ್ಟ ಎಂದಾಗಿ ಎರಡು ತರಹದ ರೂಪಗಳು ಸಿದ್ಧವಾಗುತ್ತವೆ. 


892 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ರೂಪಗಳು: ಅಮ್‌ ಬಂದ ಪಕ್ಷ- ಮಕ್ಷ ಕೆ ಮಕ್ಷ ಕತಿ ಮಕ್ಷ ನ ಮಕ್ಷ ಸಿ 
ಮರ್ತ್ಯ್ಯಥಃ, ಮರ್ಷ್ಯ್ಯಥ। ಮಕ್ಷಾ,ಮಿ, ಮಕ್ಷ್ಯಾವಃ, ಮ್ರಕ್ಷ್ಯಾಮಃ। 

ರೂಪಗಳು:ಅಮ್‌ ಬಾರದ ಪಕ್ಷ- ಮಕ್ಷ a ತಿ ಮಕ್ಷ ೯ ತಃ ಮಕ್ಷ 8ನ 
ಮಕ್ಷ ಸಿ ಮಕ್ಷ ಥಃ. ಮಕ್ಷ ಥು ಮಕ್ಷಾ ಸಮಿ ಮಕ್ಷಾ ವಃ, ಮಕ್ಷಾ ನ ಮಸಿ 

ಲೋಟ್‌- ರೂಪಗಳು: ಮೃಶತು/ಮೃಶತಾತ್‌, ಮೃಶತಾಮ್‌, ಮೃಶನ್ನು। ಮೃಶ/ 
ಮೃಶತಾತ್‌, ಮೃಶತಮ್‌, ಮೃಶತ। ಮೃಶಾನಿ, ಮೃಶಾವ, ಮೃಶಾಮ। 

ಲಜ್‌-ರೂಪಗಳು:ಅಮೃಶತ್‌, ಅಮೃಶತಾಮ್‌, ಅಮೃಶನ್‌। ಅಮೃಶಃ, ಅಮೃಶತಮ್‌, 
ಅಮೃಶತ। ಅಮೃಶಮ್‌, ಅಮೃಶಾವ, ಅಮೃಶಾಮ। 


ವಿಧಿಲಿಜ್‌-ರೂಪಗಳು: ಮೃಶೇತ್‌, ಮೃಶೇತಾಮ್‌, ಮೃಶೇಯುಃ ಮೃಶೇಃ, 
ಮೃಶೇತಮ್‌, ಮೃಶೇತ। ಮೃಶೇಯಮ್‌, ಮೃಶೇವ, ಮೃಶೇಮ। 

ಆಶೀರ್ಲಿಜ್‌-ರೂಪಗಳು: ಮೃಶ್ಯಾತ್‌, ಮೃಶ್ಯಾಸ್ತಾಮ್‌, ಮೃಶ್ಯಾಸುಃ। ಮೃಶ್ಯಾಃ, 
ಮೃಶ್ಯಾಸ್ತಮ್‌, ಮೃಶ್ಯಾಸ್ತ ಮೃಶ್ಯಾಸಮ್‌, ಮೃಶ್ಯಾಸ್ತ್ಯ, ಮೃಶ್ಯಾಸ್ಮ 

ಲುಜ್‌-"ಲುಜ್‌' ನಲ್ಲಿ ಅಮೃಶ್‌--ತ್‌ ಎಂದಿದ್ದಾಗ, "ಚ್ಲೆ' ಬಂದು ಅದಕ್ಕೆ "ಕ್ಸ್‌ 
ಬಂದು, ಅದನ್ನು ಬಾಧಿಸಿ “ಸ್ಪೃಶಲ್ಮೃಶ-ಕೃಶ-ತೃಪ-ದ್ರುಪಾಮ್‌ ಚ್ಲೇಃ ಸಿಜ್ಜಾ ವಾಚಃ” 
ಎಂಬ ವಾರ್ತಿಕದಿಂದ ವಿಕಲ್ಲದಿಂದ ಸಿಚ್‌ ಬಂದಾಗ "ಈಟ್‌' ಆಗಮ ಬಂದು 
ಅಮೃಶ್‌4ಸ್‌4ಈತ್‌ ಎಂದಾಗುತ್ತದೆ “ಅನುದಾತ್ತಸ್ಯ ಚರ್ದುಪಧಸ್ಯ ಅನ್ಯತರಸ್ಕಾಮ” 
ಎಂಬ ಸೂತ್ರದಿಂದ "ಅಮ್‌' ಆಗಮ ಬಂದಮೇಲೆ ಅಮೃ4ಅಶ್‌4ಸ್‌4ಈತ್‌ 
ಎಂದಿರುತ್ತದೆ. ಅಮ್ಯ*- ಅಶ್‌ ಸೇರಿದಾಗ, ಯಣ್‌ ಸಂಧಿ ಬಂದು ಅಮ್‌..ರ್‌- ಅಶ್‌ 
ಎಂದಿರುತ್ತದೆ. ಆಗ ಅಮೃಶ್‌4ಸ್‌4ಈತ್‌ ಎಂದಾಗುತ್ತದೆ. “ವದ-ವೃಜ-ಹಲನ್ತ್ಯಸಾಚಃ” 
ಎಂಬ ಸೂತ್ರದಿಂದ ಹಲನ್ತ ಲಕ್ಷಣ ವೃದ್ಧಿ ಬಂದು ಅಮ್ರಾಶ್‌--ಸ್‌--ಈತ್‌ ಎಂದಿರುತ್ತದೆ. 
ಹಿಂದಿನಂತೆ “ಶ್‌' ಕಾರಕ್ಕೆ ಷತ್ವ ಮತ್ತು "ಸ್‌' ಕಾರವು ಪರದಲಿ ಇರುವುದರಿಂದ 
“ಷಢೋಃ ಕಃ ಸಿ” ಎಂಬ ಸೂತ್ರದಿಂದ "ಕ' ಕಾರ ಬಂದಮೇಲೆ, "ಕ್‌' ಕಾರದ 
ಪರದಲ್ಲಿರುವ "ಸ್‌' ಕಾರಕ್ಕೆ "ಷತ್ತ' ಬಂದು "ಕ್‌' ಕಾರ ಮತ್ತು "ಷ್‌' ಕಾರಗಳು ಸೇರಿ 
“ಕ್ಟ ಎಂದಾಗಿ ಅಮ್ರಾಕ್ಷೀತ್‌ ಎಂದು ರೂಪವು ಸಿದ್ದವಾಗುತ್ತದೆ. "ಅಮ್‌' ಆಗಮವು 
ವೈಕಲ್ಪಿಕವಾಗಿರುವುದರಿಂದ ಅಮ್‌ ಬಾರದ ಪಕ್ಷದಲ್ಲಿ ವೃದ್ಧಿ ಬಂದು ಅಮಾರ್ಕೀತ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. "ಸಿಜ್‌' ಕೂಡ ವೈಕಲ್ಲಿಕವಾಗಿರುವುದರಿಂದ "ಸಿಚ್‌' 
ಬಾರದ ಪಕ್ಷದಲ್ಲಿ “ಶಲ ಇಗುಪಧಾದನಿಟಃ ಕ್ಷ” ಎಂಬ ಸೂತ್ರದಿಂದ "ಚ್ಲಿ' ಗೆ "ಕ' 
ಆದೇಶ ಬರುತ್ತದೆ. ಅದು “ಕಿತ್‌' ಆಗಿದೆ. ಆದ್ದರಿಂದ ಅಮಾಗಮವು ಬರುವುದಿಲ್ಲ. 
ಹಾಗೆಯೇ ಲಘೂಪಧಗುಣವೂ ಬರುವುದಿಲ್ಲ. "ಸಿಜ್‌' ನ ಅಭಾವ ಪಕ್ಷದಲ್ಲೂ 
“ಈಟ್‌' ಆಗಮವೂ ಬರುವುದಿಲ್ಲ. ಆದ್ದರಿಂದ ಅಮ್ರಶ್‌-ಸತ್‌ ಎಂದಿದ್ದಾಗ, ಕತ್ವ- 
ಷತ್ವಗಳು ಸೇರಿ "ಕ್ಟ ಆಗಿ ಅಮೃಕ್ಷತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಅಮ್‌ ಬಂದ ಪಕ್ಷದಲ್ಲಿ-ಅಮ್ರಾಕ್ಷೀತ್‌, ಅಮ್ರಾಷ್ಟಾಮ್‌, ಅಮ್ರಾಕ್ಷುಃ। 


ತುದಾದಿ ಗಣ 893 


ಅಮ್ರಾಕ್ಷೀಃ, ಅಮ್ರಾಷ್ಟಮ್‌, ಅಮ್ರಾಷ್ಟ ಅಮ್ರಾಕ್ಷಮ್‌, ಅಮ್ರಾಕ್ಷ್ವ, ಅಮ್ರಾಕ್ಷ ಅಮ್‌ 
ಬಾರದ ಪಕ್ಷಷದಲ್ಲಿ-ಅಮಾರ್ಕೀತ್‌, ಅಮಾರ್ಷ್ಟಾಮ್‌, ಅಮಾರ್ಕ್ಟುಃ। ಅಮಾರ್ಕೀಃ, 
ಅಮಾರ್ಪುಮ್‌, ಅಮಾರ್ಷ್ಟ। ಅಮಾರ್ಕ್ಕಮ್‌, ಅಮಾಕ್ಷ ವ್‌ ಅಮಾರ್ಕ್ಸ್ಮ। 

ರೂಪಗಳು: ಕ್ಸ ಬಂದ ಪಕ್ಷದಲ್ಲಿ-ಅಮೃಕ್ಷತ್‌, ಅಮೃಕ್ಷತಾಮ್‌, ಅಮೃಕ್ಷನ್‌। ಅಮೃಕ್ಷಃ, 
ಅಮೃಕ್ಷತಮ್‌, ಅಮೃಕ್ಷತ। ಅಮೃಕ್ಷಮ್‌, ಅಮೃಕ್ಷಾವ, ಅಮೃಕ್ಷಾಮ। 

ಲೃಜ್‌-ರೂಪಗಳು: ಅಮ್‌ ಬಂದ ಪಕ್ಷದಲ್ಲಿ- ಅಮಕ್ಷ್ಯತ್‌, ಅಮಕ್ಷ್ಯತಾಮ್‌, 
ಅಮಕ್ಷ್ಯನ್‌। ಅಮಕ್ಷ್ಯಃ, ಅಮ್ರಕ್ಷ್ಯತಮ್‌, ಅಮಕ್ಷ್ಯತ। ಅಮ್ರಕ್ಷ್ಯಮ್‌, ಅಮ್ರಕ್ಷ್ಯಾವ, 
ಅಮ್ರಕ್ಷಾಮ। 

ಟು 

ರೂಪಗಳು: ಅಮ್‌ ಬಾರದ ಪಕ್ಷದಲ್ಲಿ-ಅಮರ್ಕ್ಯತ್‌, ಅಮರ್ಕ್ಯತಾಮ್‌, 
ಅಮರ್ಕ್ಯನ್‌। ಅಮರ್ಕ್ವಃ, ಅಮರ್ಕ್ವತಮ್‌, ಅಮರ್ಕ್ವ್ಯತ। ಅಮರ್ಕ್ಯಮ್‌, 
ಅಮರ್ಕ್ಸ್ಯಾವ, ಅಮರ್ಕ್ಟ್ಯಾಮ। 

37. ಉದಾ- ಷದ್‌ಲ್ಕ -ವಿಶರಣ ಗತ್ಯವಸಾದನೇಷು(ಚದರುವದು ಮತ್ತು ಗಮನ 
ಮತ್ತು ದುಃಖಿತನಾಗುವದು)-“ಧಾತ್ವಾದೇಃ ಷಃ ಸಃ” ಎಂಬ ಸೂತದಿಂದ "ಷ್‌ 
ಕಾರಕ್ಕೆ "ಸ್‌' ಕಾರವು ಆದೇಶವಾಗಿ ಬರುತ್ತದೆ. ಆಗ ಇದರಲ್ಲಿ "ಸದ್‌' ಎಂಬುದು 
ಉಳಿಯುತ್ತದೆ. ಇದು ಉದಾತ್ತವಾಗಿರುವುದರಿಂದ ಪರಸಮೈಪದಿ, ಅನುದಾತ್ತದಲ್ಲಿ 
ಸ್ಪೀಕರಿಸಿದರೆ, “ಅನಿಟ್‌' ಆಗುತ್ತದೆ. ಇದು “ಲೃದಿತ್‌' ಆಗಿರೋಣ್ಣದರಿಂದ “ಲುಜ್‌' 
ನಲ್ಲಿ “ಜ್ಲೆ' ಗೆ "ಅಜ್‌' ಬರುತ್ತದೆ. "ಅನಿಟ್‌' ಆಗಿರುವುದರಿಂದಲೂ "ಲಿಟ್‌' ನಲ್ಲಿ ಕ್ರಾದಿ 
ನಿಯಮದಿಂದ ನಿತ್ಯವಾಗಿ “ಇಟ್‌' ಬರುತ್ತದೆ. "ಥಲ್‌' ಪ್ರತ್ಯಯವಿದ್ದಾಗ, ಭಾರದ್ವಾಜ 
ನಿಯಮದಿಂದ ವಿಕಲ್ಲದಿಂದ “ಇಟ್‌' ಬರುತ್ತದೆ. 

ಲಟ್‌-ಸೂಚನೆ: ತುದಾದಿಗಣದಲ್ಲಿರುವ ವಿಕರಣ ಪ್ರತ್ಯಯವು “ಶಃ (ಅ)' ಇದರಲ್ಲಿ 
“ಶ್‌” ಕಾರವು “ಇತ್‌' ಆಗಿರುವುದರಿಂದ “ಅ' ಕಾರವನ್ನು "ಶಿತ್‌' ಎಂದು ಭಾವಿಸಬೇಕು. 

ಹೀಗೆ "ಇತ್‌' ಆದ "ಶ್‌' ಕಾರ(ಅ) ಪರದಲ್ಲಿ ಇದ್ದಾಗ, “ಪಾ-ಗ್ರಾ-ಧ್ಮಾ-ಸ್ಥಾ- 
ಮ್ತಾ.....ಶೀಯ-ಸೀದಾಃ” ಎಂಬ ಸೂತ್ರದಿಂದ "ಸದ್‌'ಗೆ "ಸೀದ್‌' ಎ೦ಬ ಆದೇಶವು 
ಬರುತ್ತದೆ. "ಲಟ್‌' "ಲ್‌' ಕಾರದಲ್ಲಿ ಕೆಳಗಿನಂತೆ ರೂಪಗಳಾಗುತ್ತವೆ. 

ರೂಪಗಳು: ಸೀದತಿ, ಸೀದತಃ, ಸೀದನ್ನಿ। ಸೀದಸಿ, ಸೀದಥಃ, ಸೀದಥ। ಸೀದಾಮಿ, 
ಸೀದಾವಃ, ಸೀದಾಮಃ 

ಲಿಟ್‌-"ಅನಿಟ್‌' ಆಗಿರುವುದರಿಂದ "ಲಿಟ್‌' ನಲ್ಲಿ ಕ್ರಾದಿ ನಿಯಮದಿಂದ ನಿತ್ಯವಾಗಿ 
"ಇಟ್‌' ಇರುತ್ತದೆ. "ಥಲ್‌' ಪ್ರತ್ಯಯವಿದ್ದಾಗ, ಭಾರದ್ವಾಜ ನಿಯಮದಿಂದ ವಿಕಲ್ಲದಿಂದ 
"ಇಟ್‌' ಬರುತ್ತದೆ. “ಇತ್‌' ಆದ “ಶ್‌' ಕಾರ(ಅ) ಪರದಲ್ಲಿ ಇದ್ದಾಗ, “ಪಾ-ಗ್ರಾ-ಧ್ಮಾ- 
ಸ್ಥಾ-ಮ್ನಾ. ಸ ಶೀಯ-ಸೀದಾಃ” ಎಂಬ ಸೂತ್ರದಿಂದ “ಸದ್‌'ಗೆ "ಸೀದ್‌' ಎಂಬ 
ಆದೇಶವು ಬರುತ್ತದೆ. 

“ಶ್‌' ಕಾರವು “ಇತ್‌' ಆಗಿ ಇಲ್ಲದ ಪಕ್ಷದಲ್ಲಿ "ಸದ್‌' ಗೆ "ಸೀದ್‌' ಆದೇಶ 


894 ಲಘುಸಿದ್ಧಾ೦ಂತ ಕೌಮುದೀ-ಉತ್ತರಾರ್ಧ 


ಬರುವುದಿಲ್ಲ. ಅದುದರಿಂದ “ಸದ್‌'ಗೇನೇ ದ್ವಿತ್ವ ಬಂದು ಸಸದ್‌.ಅ ಎಂದಾಗಿ, 
ಉಪಧಾ ವೃದ್ಧಿಯಿಂದ ಸಸಾದ ಎಂದು ರೂಪವಾಗುತ್ತದೆ. ಅತುಸ್‌ ಮೊದಲಾದ 
ಪ್ರತ್ಯಯಗಳಿದ್ದಾಗ, “ಅತ ಏಕಹಲ್‌ ಮಧ್ಯೇ ಅನಾsದೇಶಾದೇರ್ಲಿಟಿ” ಎಂಬ ಸೂತ್ರದಿಂದ 
ಏತ್ವ ಬರುತ್ತದೆ. ಮತ್ತು ಅಭ್ಯಾಸದ ಲೋಪವಾಗಿ ಸೇದತುಃ, ಸೇದುಃ ಎಂದು 
ರೂಪಗಳಾಗುತ್ತವೆ. “ಥಲ್‌' ಪ್ರತ್ಯಯವಿದ್ದಾಗ, “ಇಟ್‌' ಬ೦ದ ಪಕ್ಷದಲ್ಲಿ, “ಥಲಿ ಚ 
ಸೇಟಿ” ಎಂಬ ಸೂತ್ರದಿಂದ ಏತ್ವ ಬರುತ್ತದೆ ಹಾಗೆಯೇ ಅಭ್ಯಾಸ ಲೋಪವಾದಮೇಲೆ 
ಸೇದಿತಃ, ಎಂದು ರೂಪವಾಗುತ್ತದೆ. “ಇಟ್‌' ಬಾರದ ಪಕ್ಷದಲ್ಲಿ, “ದ್‌' ಕಾರಕ್ಕೆ ಚರ್ತ್ವ 
ಬಂದು ಸಸತ್ಥ ಎಂದು ರೂಪವಾಗುತ್ತದೆ. 

ರೂಪಗಳು : ಸಸಾದ, ಸೇದತುಃ, ಸೇದುಃ ಸೇದಿಥ/ಸಸತೃ, ಸೇದಥುಃ, ಸೇದ। 
ಸಸಾದ/ಸಸದ, ಸೇದಿವ, ಸೇದಿಮಃ। 


ಲುಟ್‌: ರೂಪಗಳು: ಸತ್ತಾ, ಸತ್ತಾರೌ, ಸತ್ತಾರ॥ ಸತ್ತಾಸಿ, ಸತ್ತಾಸ್ಥಃ, ಸತ್ತಾಸ್ಸ 
ಇವಿ ಧಿ ಎದಿ ಎಬಿ ಬಿ ಎದಿ 
pa 9 be ಸಂ ಇಕ್‌ ಇಂ 
fat ie ಸಿತ್ತಾಸ್ಟಃ, ಸಿತ್ತಾಸ್ಮಃ। 


ಲೈಟ್‌: ರೂಪಗಳು: ಸತ್ತ ಪತಿ ಸತ್ತ ಕತಿ ಸತ್ವ 
ಸತ್ಸಾ ತಮಿ ಸತ್ಸಾ ಕವಿ ಸತ್ಸಾ ಮಃ 

ಲೋಟ್‌: ರೂಪಗಳು: ಸೀದತು/ಸೀದತಾತ್‌, ಸೀದತಾಮ್‌, ಸೀದನ್ನುಃ ಸೀದ/ 
ಸೀದತಾತ್‌, ಸೀದತಮ್‌, ಸೀದತ। ಸೀದಾನಿ, ಸೀದಾವ, ಸೀದಾಮ। 

ಲಜ್‌: ರೂಪಗಳು: ಅಸೀದತ್‌, ಅಸೀದತಾಮ್‌, ಅಸೀದನ್‌। ಅಸೀದಃ, 
ಅಸೀದತಮ್‌, ಅಸೀದತ। ಅಸೀದಮ್‌, ಅಸೀದಾವ, ಅಸೀದಾಮ। 

ವಿಧಿಲಿಜ್‌: ರೂಪಗಳು: ಸೀದೇತ್‌, ಸೀದೇತಾಮ್‌, ಸೀದೇಯುಃ ಸೀದೇಃ, 
ಸೀದೇತಮ್‌, ಸೀದೇತ। ಸೀದೇಯಮ್‌, ಸೀದೇವ, ಸೀದೇಮ। 

ಆಶೀರ್ಲಿಜ್‌: ರೂಪಗಳು: ಸದ್ಯಾತ್‌, ಸದ್ಯಾಸ್ತಾಮ್‌, ಸದ್ಯಾಸು8 ಸದ್ಯಾಃ, ಸದ್ಯಾಸ್ತಮ್‌, 
ಸದ್ಯಾಸ್ಪ। ಸದ್ಯಾಸಮ್‌, ಸದ್ಯಾಸ್ವ, ಸದ್ಯಾಸ್ಮ 

ಲುಜ*: ಇದು "“ಲೃದಿತ್‌' ಆಗಿರುವುದರಿಂದ “ಪುಷಾದಿದ್ಯುತಾದ್ಯಲೃದಿತಃ 
ಪರಸ್ಕೈಪದೇಷು” ಎಂಬ ಸೂತ್ರದಿಂದ "ಚಿ'ಗೆ "ಅಜ್‌' ಬಂದು ಕೆಳಗಿನಂತೆ 
ರೂಪಗಳಾಗುತ್ತವೆ. ರೂಪಗಳು: ಅಸದತ್‌, ಅಸದತಾಮ್‌, ಅಸದನ್‌। ಅಸದಃ, 
ಅಸದತಮ್‌, ಅಸದತ। ಅಸದಮ್‌, ಅಸದಾವ, ಅಸದಾಮ। 

ಲೃಜ್‌:ರೂಪಗಳು: ಅಸತ್ಸ ತ್‌: ಅಸತ್ತ ಕೌಮ್‌, ಅಸತ್ಪ ಕನ್‌ ಅಸತ್ಸ ಕೆ 
ಅಸತ್ಪ ತಮ್‌, ಅಸತ್ಪ ಖೆ! ಅಸತ್ಪ ಮ್‌, ಅಸತ್ಸಾ ತ್ತವೆ ಅಸತ್ಸಾ ಸು 

ಧಾತು-38. ಶದ್‌ಲೃ ಶಾತನೇ (ಹಾಳಾಗುವದು/ನಾಶವಾಗುವದು)- ಇದರಲ್ಲಿ 
"ಶದ್‌' ಮಾತ್ರ ಉಳಿಯುತ್ತದೆ. “ಪಾ-ಫ್ರಾ-ಧ್ಮಾ-ಸ್ಥಾ-ಮ್ಲಾ.. ಶೀಯ ಸೀದಾಃ” 
ಎ೦ಬ ಸೂತ್ರದಿಂದ "ಶಿತ್‌'ನ ಪರದಲ್ಲಿದ್ದಾಗ, “ಶದ್‌' ಧಾತುವಿಗೆ "ಶೀಯ' ಆದೇಶವು 
ಬರುತ್ತದೆ. ಇದು ಪರಸೆ ಹೈಪದಿ ಮತ್ತು ಅನಿಟ್‌ ಆಗಿಯೂ ಇರುತ್ತದೆ. 


ನಿ ಸತ್ಸ್ಯಸಿ, ಸತ್ಸ್ಯಥಃ, ಸತ್ಸ್ಯಥ। 


ತುದಾದಿ ಗಣ 895 


"ಲಿಟ್‌'ನಲ್ಲಿ ಕ್ರಾದಿನಿಯಮದಿಂದ ನಿತ್ಯವಾಗಿ "ಇಟ್‌' ಬರುತ್ತದೆ. "ಥಲ್‌' 
ಪ್ರತ್ಯಯವಿದ್ದಾಗ, ಭಾರದ್ವಾಜನಿಯಮದಿಂದ ವಿಕಲವಾಗಿ “ಇಟ್‌' ಬರುತ್ತದೆ. ಯಾವ 
ಸ್ಥಾನದಲ್ಲಿ ಶ್ರ” ವಿಕರಣ ಪ್ರತ್ಯಯವು ಬರುತ್ತದೋ, ಅಲ್ಲಿ ಶದೇಶ್ವಿತಃ (1.3.60) 
ಎ೦ಬ ಮುಂದಿನ ಸೂತ್ರವು ಆತ್ಮನೇ ಪದವನ್ನು ವಿಧಾನಮಾಡುತ್ತದೆ. 


(ತಣ್‌ ಮತ್ತು ಅನ ಇವುಗಳನ್ನು ವಿಧಿಸುವ ಸೂತ್ರ) 


ಸೂತ್ರ- 660. ಶದೇಕ್ಕಿತಃ (1.3.60) 

ವೃತ್ತಿ - ಶಿದ್ಧಾವಿಣೋಸ್ಕಾತ್ರಜಾನೌ ಸ್ತ ಸಃ ಶೀಯತೇ। ಶೀಯತಾಮ್‌। ಅಶೀಯತ। 
ಶೀಯೇತ। ಶಶಾದ। ಶತ್ತಾ ಶ್ತ ಕತಿ! ಅಶದತ್‌| ಅಶತ್ಸ್ಯತ್‌। 

ಪ.ಛೇ- ಶದೇಃ, ಶಿತಃ 

ಅ.ವೃ - “ಅನುದಾತ್ತಜಿತಃ ಆತ್ಮನೇಪದಮ್‌” ಎಂಬ ಸೂತ್ರದಿಂದ ಆತ್ಮನೇಪದಮ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಒಂದುವೇಳೆ ಶಿತ್‌ ಪ್ರತ್ಯಯ ಬರುವುದಿದ್ದರೆ, ಅದು "ಶದ್‌' ಧಾತುವಿನ 
ನಂತರ ಆತ್ಮನೇಪದವು ಆಗುತ್ತದೆ. ಆತ್ಮನೇಪದವೆಂದರೆ “ತಜ್‌' ಮತ್ತು “ಆನ' ಎಂದು 
ತಿಳಿಯಬೇಕು. 

ತುದಾದಿ ಗಣದಲ್ಲಿ ಶಪ್‌ ಪ್ರತ್ಯಯವನ್ನು ಬಾಧಿಸಿ "ಶ' ಆದೇಶವು ಬರುತ್ತದೆ. 
ಎಲ್ಲಿ ಧಾತುವಿನ ನಂತರ “ಶಿತ್‌' ಪ್ರತ್ಯಯ ಬರಬೇಕಾಗಿದೆಯೋ ಅದು ಲಟ್‌, 
ಲಜ್‌, ಲಿಜ್‌, ಲೋಟ್‌ ಈ "ಲ್‌' ಕಾರಗಳಲ್ಲಿ ಬರುತ್ತದೆ. ಪ್ರಕೃತ ಸೂತ್ರದಲ್ಲಿ 
ಆತ್ಮನೇಪದವನ್ನು ವಿಧಾನ ಮಾಡಲಾಗಿದೆ. ಉಳಿದ "ಲ್‌' ಕಾರಗಳಲ್ಲಿ ಪರಸ್ಕೈ ಪದವೇ 
ಇರುತ್ತದೆ. 

ಉದಾ- ಶೀಯತೇ-(ನಾಶವಾಗುವದು)- "ಶದ್‌' ಧಾತುವಿನಮೇಲೆ “ಲಟ್‌' 
ಸ್‌ ಕಾರವಿದ್ದಾಗ, "ಶ' ಪ್ರತ್ಯಯದ ವಿವಕ್ಷೆ ಇದ್ದಾಗ, ಪ್ರಕೃತ ಸೂತ್ರದಿಂದ ಆತ್ಮನೇ 
ಪದವಾದ “ತಜ್‌' ವಿಧಾನದಿಂದ “ತ' ಪ್ರತ್ಯಯವು ಬರುತ್ತದೆ. ಆಗ ಶದ್‌+ತ 
ಎಂದಿರುತ್ತದೆ. "ಶ (ಅ)' ಆದ ನಂತರ “ಪಾ-ಘ್ರಾ- -ಧ್ಯಾಸ್ಕಾ ಸ್ಥಾ-ಮ್ನಾ.... ಶೀಯ 
ಸೀದಾಃ ” ವಂಬ ಸೂತ್ರದಿಂದ "ಶೀಯ' ಆದೇಶ ಬಂದು ಶೀಯ-ಲ.-ತ ಎಂದಾಗುತ್ತದೆ. 
ಪರರೂಪ ಮತ್ತು "ಏತ್ವ' ಬಂದಮೇಲೆ ಶೀಯತೇ ಎಂದು ರೂಪವು ಸಿದ್ಧವಾಗುತ್ತದೆ. 


ಆತ್ಮನೇಪದಿ ರೂಪಗಳು: 

ಲಟ್‌: ರೂಪಗಳು: ಶೀಯತೇ, ಶೀಯೇತೇ, ಶೀಯನ್ನೇ। ಶೀಯಸೇ, ಶೀಯೇಥೇ, 
ಶೀಯದ್ವೇ। ಶೀಯೇ, ಶೀಯಾವಹೇ, ಶೀಯಾಮಹೇ। 

ಲಿಟ್‌:- "ಲಿಟ್‌' ನಲ್ಲಿ ಕ್ರಾದಿನಿಯಮದಿಂದ ನಿತ್ಯವಾಗಿ "ಇಟ್‌' ಬರುತ್ತದೆ. "ಥಲ್‌' 
ಪ್ರತ್ಯಯವಿದ್ದಾಗ, ಭಾರದ್ವಾಜನಿಯಮದಿಂದ ವಿಕಲ್ಪವಾಗಿ “ಇಟ್‌' ಬರುತ್ತದೆ. ಯಾವ 
ಸ್ಥಾನದಲ್ಲಿ ಶ್ರ” ವಿಕರಣ 'ಪ್ರತ್ಯಯವು ಬರುತ್ತದೋ ಅಲ್ಲಿ ಪ್ರಕೃತ ಸೂತ್ರವು ಆತ್ಮನೇ 


896 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಪದವನ್ನು ವಿಧಾನಮಾಡುತ್ತದೆ.ರೂಪಗಳು: ಶಶಾದ, ಶೇದತುಃ, ಶೇದುಃ ಶೇದಿತ/ 
ಶಶತ್ಥ, ಶೇದಥುಃ, ಶೇದ। ಶಶಾದ/ಶಶದ, ಶೇದಿವ, ಶೇದಿಮಃ। 

ಲುಟ್‌: ರೂಪಗಳು: ಶತ್ತಾ, ಶತ್ತಾರೌ, ಶತ್ತಾರಃ। ಶತ್ತಾಸೇ, ಶತ್ತಾಸಾಥೇ, ಶತ್ತಾದ್ವೇ। 
ಶತ್ತಾಹೇ, ಶತ್ತಾಸ್ವಹೇ, ಶತ್ತಾಸ್ಮಹೇ। 

ಲೃಟ್‌: ರೂಪಗಳು: ಶತ್ಸೃತಿ, ಶತ್ಸ್ಯತಃ, ಶತ್ಯನಿ। ಶತ್ತ್ಯಸಿ. ಶತ್ಸ್ಯಥಃ, ಶತ್ಸ್ಯಥ। 
ಶತ್ಸ್ಯಾಮಿ, ಶತ್ಸ್ಯಾವಃ, ಶತ್ಸ್ಯಾಮಃ। 

ಲೋಟ್‌: ರೂಪಗಳು: ಶೀಯತಾಮ್‌, ಶೀಯೇತಾಮ್‌, ಶೀಯನ್ನಾಮ್‌। ಶೀಯಸ್ವ, 
ಶೀಯೇಥಾಮ್‌, ಶೀಯದ್ವಮ್‌। ಶೀಯ್ಕೆ, ಶೀಯಾವಹೈ, ಶೀಯಾಮಹೈ। 


ಲಜ್‌: ರೂಪಗಳು: ಅಶೀಯತ, ಅಶೀಯೇತಾಮ್‌, ಅಶೀಯನ್ನ। ಅಶೀಯಥಾಃ, 
ಅಶೀಯೇಥಾಮ್‌, ಅಶೀಯದ್ವಮ್‌। ಅಶೀಯೇ, ಅಶೀಯಾವಹಿ, ಅಶೀಯಾಮಜ। 


ವಿಧಿಲಿಜ್‌: ರೂಪಗಳು: ಶೀಯೇತ, ಶೀಯೇಯಾತಾಮ್‌, ಶೀಯೇರನ್‌। 
ಶೀಯೇಥಾಃ, ಶೀಯೇಯಾಥಾಮ್‌, ಶೀಯೇದ್ವಮ್‌। ಶೀಯೇಯ, ಶೀಯೇವಹಿ, 
ಶೀಯೇಮಹಿ। 


ಆಶೀರ್ಲಿಜ್‌: ರೂಪಗಳು: ಶದ್ಯಾತ್‌, ಶದ್ಯಾಸ್ತಾಮ್‌, ಶದ್ಯಾಸುಃ ಶದ್ಯಾಃ, ಶದ್ಯಾಸ್ತಮ್‌, 
ಶದ್ಯಾಸ ಶದ್ಯಾಸಮ್‌, ಶದ್ಯಾಸ್ವ, ಶದ್ಯಾಸ್ನ 

ಲುಜ್‌: ರೂಪಗಳು: ಅಶದತ್‌, ಅಶದತಾಮ್‌, ಅಶದನ್‌। ಅಶದಃ, ಅಶದತಮ್‌, 
ಅಶದತ। ಅಶದಮ್‌, ಅಶದಾವ, ಅಶದಾಮ। 

ಲೃಜ್‌: ರೂಪಗಳು: ಅಶತ್ತ ತ್‌. ಅಶತ್ನ ಕತೌಮ್‌, ಅಶತ್ಪ ಕನ್‌! ಅಶತ್ನ ಈೆೆ 
ಅಶತ್ಪ ಸಮ್‌, ಅಶತ್ಪ ಖೆ ಅಶತ್ಪ ಕ್ರಮ್‌, ಅಶತ್ಸಾ ವ. ಅಶತ್ಸಾ ಮು 

ಧಾತು 39. ಕ್ಯು ವಿಕ್ಷೇಪೇ (ಎಸೆಯುವದು) - ಇದು ದೀರ್ಫ “ಯ” 
ಕಾರಾನ್ತವಾಗಿರುವದರಿಂದ ಪರಸ್ಥೆ ಓ[ೈಪದಿಯಾಗಿಯೂ ಮತ್ತೂ ಸೇಟ್‌ ಆಗಿಯೂ 
ಇರುತದೆ. 


(ಇತ್‌(ಇ) ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 661. ಖೂತ ಇದ್ದಾತೋಃ ( 7.1100) 


ವೃತ್ತಿ - ಯೂದನ್ನಸ್ಯ ಧಾತೋಃ ಅಜ್ಞಸ್ಯ ಇತ್ಸ್ಯಾತ್‌। ಕಿರತಿ। ಚಕಾರ। ಚಕರತುಃ 
ಚಕರುಃ 


ಕರೀತಾ। ಕರಿತಾ। ಕೀರ್ಯಾತ್‌। 

ಪ.ಛೇ.- ಖಬೂತಃ, ಇತ್‌, ಧಾತೋಃ। 

ಅ.ವೃ. - “ಅಜ್ಞಸ್ಯ' ಎಂಬುದು ಅಧಿಕಾರಸೂತ್ರ. 

ಅರ್ಥ -ಖೂದನ್ತವಾದ ಧಾತುವಿನ ಅಜ್ಜಕ್ಕೆ “ಇತ್‌(ಇ)' ಆದೇಶವು ಬರುತ್ತದೆ. 


ತುದಾದಿ ಗಣ 897 


ಅನ್ನ್ಯವರ್ಣವಾದ "ಖೂ' ಕಾರಕ್ಕೆ “ಇ' ಕಾರವು ಆದೇಶವಾಗಿ ಬರುವಾಗ, “ಉರಣ್‌ 
ರಪರಃ” ಎಂಬ ಸೂತ್ರದಿಂದ “ಇರ್‌” ಎಂಬ ಆದೇಶವು ಬರುತ್ತದೆ, 

ಉದಾ-ಕಿರತಿ - ಕ್ಯ' ಧಾತುವಿನ ನಂತರ "ಲಟ್‌' ಬಂದು ಅದಕ್ಕೆ ಆದೇಶವಾಗಿ 
ಮೂಲ ಆಖ್ಯಾತ ಪ್ರತ್ಯಯವಾದ “ತಿಪ್‌' ಬಂದಮೇಲೆ "ಶ(ಅ) ವಿಕರಣ ಪ್ರತ್ಯಯ 
ಸೇರಿದಮೇಲೆ ಕ್ಯ ಅತಿ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಬೂ' ಕಾರಕ್ಕೆ "ರ್‌' 
ಪರವಾದ “ಇ” ಕಾರ(ಇರ್‌) ವು ಆದೇಶವಾಗಿ ಬಂದು ಕ್‌+ಇರ್‌4+ಅ+ತಿ ಎಂದಾಗಿ 
ಕಿರತಿ ಎಂಬರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಲಟ್‌: ಪರಸ್ಥೆ ಪದಿ ರೂಪಗಳು: ಕಿರತಿ, ಕಿರತಃ, ಕಿರನ್ನಿ! ಕಿರಸಿ, 
ಕಿರಥಃ, ಕಿರಥ। ಕಿರಾಮಿ, ಕಿರಾವಃ, ಕಿರಾಮಃ। 

ಲಿಟ್‌: ಉದಾ- ಚಕಾರ-ಕ್ಯ4ಕ್ಯಲಿಟ್‌»ಕಕ್ಕ4ಅ (ಣಲ್‌) ಎಂದಿದ್ದಾಗ, 
“ಕುಹೋಶ್ವುಃ” ಎಂಬ ಸೂತ್ರದಿಂದ ಮೊದಲನೇ *್‌' ಕಾರಕ್ಕೆ ಚುತ್ವ(ಚ್‌) ಬಂದು, 
ಚಕ್ಕು*ಅ ಎಂದಿರುತ್ತದೆ. “ಯಚ್ಛತ್ಕ್ಕತಾಮ್‌” ಎಂಬ ಸೂತ್ರದಿಂದ “ಯೂ'ಗೆ ಗುಣ 
(ಅರ್‌) ಬಂದು, ಚಕರ ಎಂದಿದ್ದಾಗ ಉಪಧಾ ದೀರ್ಫವಾಗಿ ಚಕಾರ ಎಂದು 
ರೂಪವಾಗುತ್ತದೆ. 

ಲಿಟ್‌: ರೂಪಗಳು: ಚಕಾರ , ಚಕರತುಃ, ಚಕರುಃ। ಚಕರಿಥ, ಚಕರಥುಃ, ಚಕರ! 
ಚಕಾರ/ಚಕರ, ಚಕರಿವ, ಚಕರಿಮ। 

ಲುಟ್‌: ಉದಾ- ಕರೀತಾ/ರರಿತಾ-ಕ್ಯ--ಇ--ತಾ ಎಂದಿದ್ದಾಗ, "ಬೂ' ಕಾರಕ್ಕೆ 
ಗುಣ (ಅರ್‌) ಬಂದು ಕರ್‌--ಇ*-ತಾ ಎಂದಿದ್ದಾಗ, “ವ್ಯತೋವಾ” ಎಂಬ ಸೂತ್ರದಿಂದ 
"ಇಟ್‌(ಇ) ಆಗಮವು ವೈಕಲ್ಲಿಕ ದೀರ್ಫ (ಈ) ಹೊಂದಿ ಕರೀತಾ/ಕರಿತಾ ಎಂಬ 
ಎರಡು ರೂಪಗಳನ್ನು ಹೊಂದುತ್ತದೆ. ರೂಪಗಳು: ಕರೀತಾ, ಕರೀತಾರೌ, ಕರೀತಾರಃ। 
ಕರೀತಾಸಿ, ಕರೀತಾಸ್ಥಃ, ಕರೀತಾಸ್ಸ ಕರೀತಾಸ್ಕಿ ಕರೀತಾಸಃ, ಕರೀತಾಸ್ಮಃ। 

ವೈಕಲ್ಪಿಕ ರೂಪ: ಕರಿತಾ, ಕರಿತಾರೌ, ಕರಿತಾರಃ ಕರಿತಾಸಿ, ಕರಿತಾಸ್ಥಃ, ಕರಿತಾಸ್ಸ 
ಕರಿತಾಸ್ಕಿ ಕರಿತಾಸ್ಟಃ, ಕರಿತಾಸ್ಮಃ 

ಲೃಟ್‌: ಇದರಲ್ಲಿಯೂ ಕೂಡ ದೀರ್ಫ / ಹ್ರಸ್ವ ರೂಪಗಳು ಇರುತ್ತವೆ.ರೂಪಗಳು: 
ಕರೀಷ್ಯತಿ, ಕರೀಷ್ಯತಃ, ಕರೀಷ್ಯನ್ನಿ। ಕರೀಷ್ಯಸಿ, ಕರೀಷ್ಯಥಃ, ಕರೀಷ್ಯಥ। ಕರೀಷ್ಯಾಮಿ, 
ಕರೀಷ್ಯಾವಃ, ಕರೀಷ್ಯಾಮಃ। 

ವೈಕಲ್ಪಿಕ ರೂಪಗಳು: ಕರಿಷ್ಯತಿ, ಕರಿಷ್ಕತಃ, ಕರಿಷನ್ತಿ ಕರಿಷ್ಯಸಿ, ಕರಿಷ್ಯಥಃ, ಕರಿಷ್ಠಥ। 
ಕರಿಷ್ಯಾಮಿ, ಕರಿಷ್ಯಾವಃ, ಕರಿಷ್ಯಾಮಃ। 

ಲೋಟ್‌: ರೂಪಗಳು:ಕಿರತು/ಕಿರತಾತ್‌, ಕಿರತಾಮ್‌, ಕಿರನ್ನುಃ ಕಿರ/ಕಿರತಾತ್‌, 
ಕಿರತಮ್‌, ಕಿರತ। ಕಿರಾನಿ, ಕಿರಾವ, ಕಿರಾಮ। 

ಲಜ್‌: ರೂಪಗಳು: ಅಕಿರತ್‌, ಅಕಿರತಾಮ್‌, ಅಕಿರನ್‌। ಅಕಿರಃ, ಅಕಿರತಮ್‌, 
ಅಕಿರತ। ಅಕಿರಮ್‌, ಅಕಿರಾವ, ಅಕಿರಾಮ। 


898 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವಿಧಿಲಿಜ್‌: ರೂಪಗಳು: ಕಿರೇತ್‌, ಕಿರೇತಾಮ್‌, ಕಿರೇಯುಃ॥  ಕಿರೇಃ ಕಿರೇತಮ್‌, 
ಕಿರೇತ। ಕಿರೇಯಮ್‌, ಕಿರೇವ, ಕಿರೇಮ। 

ಆಶೀರ್ಲಿಜ್‌: ಕ್ಯ ಯಾತ್‌ ಎಂದಿದ್ದಾಗ, “ಯೂತ ಇದ್ದಾತೋಃ ( 7.100)” 
ಎಂಬ ಸೂತ್ರದಿಂದ "ರ್‌' ಪರವಾದ ಇತ್ವ (ಇರ್‌) ಬಂದು “ಹಲಿಚ” ಎಂಬ 
ಸೂತ್ರದಿಂದ "ಇ' ಕಾರ ದೀರ್ಫವಾಗಿ, ಕೆಳಗಿನ ರೂಪಗಳು ಸಿದ್ದವಾಗುತ್ತವೆ.ರೂಪಗಳು: 
ಕೀರ್ಯಾತ್‌, ಕೀರ್ಯಾಸ್ತಾಮ್‌, ಕೀರ್ಯಾಸುಃ ಕೀರ್ಯಾಃ, ಕೀರ್ಯಾಸ್ತಮ್‌, 
ಕೀರ್ಯಾಸ್ತ! ಕೀರ್ಯಾಸಮ್‌, ಕೀರ್ಯಾಸ್ವ, ಕೀರ್ಯಾಸ್ಸ। 

ಲುಜ*: ಇಲ್ಲಿ ಧಾತುವಿನ ಪೂರ್ವದಲ್ಲಿ ಅಡಾ(ಅಗಮ) ಬರುತ್ತದೆ. 
ಅಕ್ಯೃ* ಇಸ್‌4ಈತ್‌ ಎಂದಿದ್ದಾಗ, "ಸ್‌ ಕಾರ ಲೋಪವಾಗಿ ಸವರ್ಣದೀರ್ಫವಾಗಿ 
ಈತ್‌ ಎಂದಾದಮೇಲೆ “ಪರಸ್ಕೈಪದೇಷು” ಎಂಬ ಸೂತ್ರದಿಂದ ವೃದ್ಧಿ ಬಂದು 
ಅಕಾರ್‌- ಈತ್‌- ಅಕಾರೀತ್‌ ಎಂದು ರೂಪವಾಗುತ್ತದೆ. 

ರೂಪಗಳು: ಅಕಾರೀತ್‌, ಅಕಾರಿಷ್ಟಾಮ್‌, ಅಕಾರಿಷುಃ ಅಕಾರೀಃ,ಅಕಾರಿಷ್ಟಮ್‌, 
ಅಕಾರಿಷ್ಟ ಅಕಾರಿಷಮ್‌, ಅಕಾರಿಷ್ಟ, ಅಕಾರಿಷ್ಠ 

ಲೃಜ್‌: “ವ್ಯತೋವಾ” ಎಂಬುದರಿಂದ ದೀರ್ಫವು ವೈಕಲ್ಲಿಕವಾಗಿ ಬರುತ್ತದೆ. 

ರೂಪಗಳು: ಅಕರೀಷ್ಯತ್‌, ಅಕರೀಷ್ಯತಾಮ್‌, ಅಕರೀಷ್ಯನ್‌। ಅಕರೀಷ್ಯಃ, 
ಅಕರೀಷ್ಯತಮ್‌, ಅಕರೀಷ್ಯತ। ಅಕರೀಷ್ಯಮ್‌, ಅಕರೀಷ್ಯಾವ, ಅಕರೀಷ್ಯಾಮ। 

ವೈಕಲ್ಪಿಕ ರೂಪಗಳು: ಅಕರಿಷ್ಯತ್‌, ಅಕರಿಷ್ಕತಾಮ್‌, ಅಕರಿಷ್ಕನ್‌। ಅಕರಿಷ್ಯಃ, 
ಅಕರಿಷ್ಯತಮ್‌, ಅಕರಿಷ್ಯತ। ಅಕರಿಷ್ಯಮ್‌, ಅಕರಿಷ್ಯಾವ, ಅಕರಿಷ್ಯಾಮ। | 

(ಸುಟ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ- 662. ಕಿರತೌ ಲವನೇ (6.114೦) 

ವೃತ್ತಿ - ಉಪಾತ್‌ ಕಿರತೇಃ ಸುಟ್‌ ಛೇದನೇ। ಉಪಸ್ಥಿರತಿ 

ವಾ। ಅಟ್‌-ಅಭ್ಯಾಸ ವ್ಯವಾಯೇಪಿ ಸುಟ್‌ ಕಾತ್ಪೂರ್ವ ಇತಿ ವಕ್ತವ್ಯಮ್‌! 
ಉಪಾಸ್ಕಿರತ್‌। ಉಪಚಸ್ಕಾರ। 

ಅ.ವೃ. - “ಉಪಾತ್‌-ಪ್ರತಿಯತ್ನ-ವೈಕೃತ-ವಾಕ್ಯಾಧ್ಯಾಹಾರೇಷು” ಎಂಬ 
ಸೂತ್ರದಿಂದ “ಉಪಾತ್‌' ಎಂಬ ಶಬ್ದವೂ ಹಾಗೆಯೇ “ಸುಟ್ಕಾತ್ಪೂರ್ವಃ” ಎಂಬ 
ಸೂತ್ರವು ಅನುವೃತ್ತವಾಗುತ್ತವೆ. 

ಅರ್ಥ - "ಉಪ' ಎಂಬ ಉಪಸರ್ಗದ ನಂತರ ಇರುವ "ಕ್ಕ' ಧಾತುವಿಗೆ 
'ಸುಟ್‌(ಸ್‌)' ಆಗಮವು ಛೇದನಾರ್ಥದಲ್ಲಿ ಬರುತ್ತದೆ. ಇದು "ಟಿತ್‌' ಆಗಿರುವುದರಿಂದ 
ಧಾತುವಿಗೆ ಆದ್ಯಯವಯವವಾಗಿ ಬರುತ್ತದೆ. 

ಉದಾ- 39 (ಅ)- ಉಪಸ್ಥಿರತಿ (ಛೇದಿಸುತ್ತಾನೆ)- ಉಪ-ಸ್ಕಿರತಿ ಎ೦ದಿದ್ದಾಗ, 
ಪ್ರಕೃತಸೂತ್ರದಿಂದ "ಸುಟ್‌(ಸ್‌)' ಧಾತುವಿಗೆ ಆದ್ಯವಯವವಾಗಿ ಬಂದು “ಲಟ್‌' 


ತುದಾದಿ ಗಣ 899 


"ಲ್‌' ಕಾರದಲ್ಲಿ ಉಪಸ್ಥಿರತಿ, ಉಪಸ್ಥಿರತಃ, ಉಪಸ್ಥಿರನ್ತಿ ಇತ್ಯಾದಿ ರೂಪಗಳು 
ಸಿದ್ಧವಾಗುತ್ತವೆ. ಹೀಗೆಯೇ ಉಳಿದ "ಲ್‌' ಕಾರಗಳಲ್ಲಿ ರೂಪಗಳನ್ನು ಊಹಿಸಬಹುದು. 

ವಾ। ಅಟ್‌-ಅಭ್ಯಾಸ ವ್ಯವಾಯೇಪಿ ಸುಟ್‌ ಕಾತ್ಪೂರ್ವ ಇತಿ ವಕ್ತವ್ಯಮ್‌।-ಈ 
ವಾರ್ತಿಕವು ತಿಳಿಸುವದೇನೆಂದರೆ, "ಅಟ್‌'ಅಥವಾ “ಅಭ್ಯಾಸ' ಗಳ ವ್ಯವಧಾನವಿದ್ದರೂ 
ಸಹ "ಕ್‌'ಕಾರದ ಪೂರ್ವದಲ್ಲಿ ಮೇಲೆ ಹೇಳಿದಂತೆ ಸುಡಾಗಮವು ಬರುತ್ತದೆ ಎಂದು 
ಹೇಳಬೇಕು. 

ವಿಶೇಷ- “ಲಜ್‌' "ಲ್‌' ಕಾರದಲ್ಲಿ ಅಡಾಗಮ ಬಂದಮೇಲೆ ಉಪ-ಅಕಿರತಿ 
ಎಂದಿರುತ್ತದೆ. ಉಪ ಮತ್ತು ಧಾತುವಿನ ಮಧ್ಯದಲ್ಲಿ “ಅಟ್‌(ಅ)' ವ್ಯವಹಿತವಾಗಿದೆ. 
ಉಪಾತ್‌ ಎಂಬುದು ಪಂಚಮೀ ವಿಭಕ್ತಿಯಲ್ಲಿರುವುದರಿಂದ “ತಸ್ಮಾದಿತ್ಯುತ್ತರಸ್ಕ? 
ಎಂಬ ಸೂತ್ರದ ಪ್ರಕಾರ "ಉಪ'ಗಿಂತ ಅವ್ಯವಹಿತವಾದ "ಕ್‌' ಕಾರಕ್ಕೆ “ಸುಟ್‌' 
ವಿಧಿಸಲಾಗಿದೆ. ಇಲ್ಲಿ "ಅಟ್‌' ವ್ಯವಹಿತವಾಗಿರುವುದರಿಂದ ಪ್ರಾಪ್ತವಾಗುತ್ತಿರಲಿಲ್ಲ. ಇಲ್ಲಿ 
ವಾರ್ತಿಕಕಾರರು ಈ ವಾರ್ತಿಕವನ್ನು ಬರೆದಿರುವರು. ಇಲ್ಲಿ ಅಂದರೆ “ಲಜ್‌” “ಲ್‌? 
ಕಾರದಲ್ಲಿ ಉಪ-ಅಕಿರತ್‌ ಎಂಬಲ್ಲಿ "ಅ' ಕಾರದ ವ್ಯವಧಾನವಿದ್ದಾಗ, ಮತ್ತು 
ಉಪ--ಚಕಾರ ಎಂಬಲ್ಲಿ ಅಭ್ಯಾಸದ ವ್ಯವಧಾನವಿದ್ದಾಗಲೂ “ಸುಟ್‌' ಬಂದು 
ಉಪಾಸ್ಕಿರತ್‌, ಮತ್ತು ಉಪಚಸ್ಕಾರ ಎಂಬ ಎರಡು ರೂಪಗಳು ಆಗುತ್ತವೆ. ಇದೇ 
ಈ ಪ್ರಕೃತ ವಾರ್ತಿಕದ ಲಾಭ. [ 

(ಸುಟ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ- 669. ಹಿ೦ಂಸಾಯಾಂ ಪ್ರತೇಶ್ವ (6.1141) 

ವೃತ್ತಿ - ಉಪಾತ್‌ ಪ್ರತೇಶ್ವ ಕಿರತೇಃ ಸುಟ್‌ ಸ್ಯಾತ್‌ ಹಿ೦ಸಾಯಾಮ್‌। 
ಉಪಸ್ಥಿರತಿ/ಪ್ರತಿಸ್ಥಿರತಿ। 40. ಗ್ಯ ನಿಗರಣೇ। 

ಪ.ಛೇ.- ಹಿಂಸಾಯಾಂ, ಪ್ರತೇಃ, ಚ। 

ಅ.ವ್ಯ.- “ಉಪಾತ್‌-ಪ್ರತಿಯತ್ನ-ವೈಕೃತ-ವಾಕ್ಕಾಧ್ಯಾಹಾರೇಷು” ಎಂಬ ಸೂತ್ರದಿಂದ 
"ಉಪಾತ್‌' ಎಂಬ ಶಬ್ದವೂ ಹಾಗೆಯೇ “ಸುಟ್ಕಾತ್ಪೂರ್ವಃ” ಎಂಬಸೂತ್ರವು 
ಅನುವೃತ್ತವಾಗುತ್ತವೆ. 

ಅರ್ಥ- ಉಪ ಅಥವಾ ಪ್ರತಿ ಎಂಬ ಉಪಸರ್ಗಗಳನಂತರ *ಕ್ಯ' ಧಾತುವಿಗೆ 
ಸುಡಾಗಮವೂ ಹಿ೦ಸಾರ್ಥವಿದ್ದಾಗ, ಬರುತ್ತದೆ. 

ಉದಾ- ಉಪಸ್ಥಿರತಿ, ಪ್ರತಿಸ್ಥಿರತಿ -(ಹಿ೦ಸೆ ಮಾಡುತ್ತಾನೆ)-ಉಪ-ಸ್ಥಿರತಿ ಮತ್ತು 
ಪ್ರತಿ*ಸ್ಥಿರತಿ ಎಂಬಲ್ಲಿ ಹಿಂಸಾರ್ಥವಿದ್ದಾಗ ಪ್ರಕೃತ ಸೂತ್ರದಿಂದ "ಸುಟ್‌' 

ಆಗಮ ಬಂದು, ಉಪಸ್ಥಿರತಿ, ಪ್ರತಿಸ್ಥಿರತಿ ಎಂದು ರೂಪಗಳಾಗುತ್ತವೆ. ಇದೇ 

ರೀತಿಯಲ್ಲಿ ಈ ಹಿಂದಿನ ವಾರ್ತಿಕದಿಂದ ಉಪಚಸ್ಕಾರ, ಮತ್ತು ಪ್ರತಿಚಸ್ಕಾರ ಎಂದು 
ರೂಪಗಳು ಸಿದ್ಧವಾಗುತ್ತವೆ. 


900 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಧಾತು 40. ಗ್ಯ ನಿಗರಣೇ(ನುಂಗುವದು)- ಈ ಧಾತುವಿನ ರೂಪಗಳು "ಕ್ಯ' 
ಧಾತಿವಿನಂತೆಯೇ ಇರುತ್ತವೆ. ವ್ಯತ್ಯಾಸವು ಇಷ್ಟೇ ಎಂದರೆ ಅಜಾದಿ ಪ್ರತ್ಯಯಗಳು 
ಪರದಲ್ಲಿದ್ದಾಗ, ಮುಂದಿನ ಸೂತ್ರದಿಂದ "ಲ್‌' ಕಾರಾದೇಶಗಳು ಬರುತ್ತವೆ. 
(ವೈಕಲ್ಪಕವಾಗಿ "ಲ' ಕಾರ ವನ್ನು ವಿಧಿಸುವ ಸೂತ್ರ) 
ಸೂತ್ರ- 664. ಅಜಿ ವಿಭಾಷಾ (8.2.21) 
ವೃತ್ತಿ:- ಗರೀತಾ, - ಗಿರತೇಃ ರೇಫಸ್ಯ ಲಃ ವಾ ಅಜಾದೌ ಪ್ರತ್ಯಯೇ । ಗಿರತಿ, 
ಗಿಲತಿ। ಜಗಾರ । ಜಗಾಲ। ಜಗರಿಥ, ಜಗಲಿಥ। ಗರೀತಾ, ಗರಿತಾ । ಗಲೀತಾ, ಗಲಿತಾ। 
ಅ.ವೃ. - “ಗ್ರೋ ಯಜೇ” ಎಂಬ ಸೂತ್ರದಿಂದ "ಗ್ರ ಎಂಬಪದವೂ, “ರೋ 
$” ಎಂಬ ಸೂತ್ರದಿಂದ “ಲಃ”ಎಂಬ ಪದಗಳು ಅನುವೃತ್ತವಾಗುತ್ತವೆ. 
ಧಾತು 41 ಪ್ರಚ್ಛ ಜ್ವೀಪ್ಸಾಯಾಮ್‌ - ಪ್ರಚ್ಛ ಧಾತುವಿಗೆ ತಿಳಿದುಕೊಳ್ಳುವ ಇಚ್ಛೆ 
ಎಂದರ್ಥ. ಇದು ಉದಾತ್ತೇತ್ತಾಗಿದೆ. ಆದ್ದರಿಂದ ಪರಸ್ಥೆ ಓೈಪದಿಯಾಗಿದೆ. ಚವರ್ಗದ 
ಪ್ರಥಮ ವರ್ಣವಾದ “ಚ್‌' ಕಾರದನ೦ತರ'ಭ್‌' ಕಾರವಿರುವದರಿಂದ “ಛೇಚ” ಎಂಬ 


ಸೂತ್ರದಿಂದ ತುಗಾಗಮ ಬಂದು ಅದಕ್ಕೆ ಚುತ್ವವು ಬರುತ್ತದೆ. ಈ ಧಾತುವು ನಿತ್ಯ 
ಅನಿಟ್‌ ಆಗಿದೆ. 


ಕ್ರಾದಿ ನಿಯಮದಿಂದ “ಲಿಟ್‌' ನ ವಲಾದಿ ಆರ್ಧಧಾತುಕಕ್ಕೆ ನಿತ್ಯವಾಗಿ ಇಟ್‌ 
ಬರುತ್ತದೆ. ಮತ್ತು ಭಾರದ್ವಾಜನಿಯಮದಿಂದ ಥಲ್‌ ಪ್ರತ್ಯಯವಿದ್ದಾಗ, ವಿಕಲ್ಲದಿಂದ 
ಇಟ್‌ ಬರುತ್ತದೆ. ಜಿತ್‌ ಆದ ಅಂದರೆ “ಶ(ಅ)' ಪ್ರತ್ಯಯದ "ಅ' ಕಾರವು ಪರದಲ್ಲಿ 
ಇದ್ದಾಗ, "ಪ್ರ' ದ ರೇಫಕ್ಕೆ ಸಂಪ್ರಸಾರಣವಾಗಿ “ಯ' ಕಾರವು ಬರುತ್ತದೆ. 

ಉದಾ- ಪೃಚ್ಛತಿ (ಪ್ರಶ್ನೆ ಮಾಡುತ್ತಾನೆ)- ಪ್ರಚ್ಛ ಧಾತುವಿನಮೇಲೆ “ಲಟ್‌' 
ಆದೇಶವಾದ “ತಿಪ್‌' ಬಂದು ನಂತರ “ಶ (ಅ) ವಿಕರಣ ಪ್ರತ್ಯಯ ಬಂದಾಗ, 
ಪ್ರಚ್ಛಅ-ತಿ ಎಂದಿರುತ್ತದೆ. ವಿಕರಣ ಪ್ರತ್ಯಯವಾದ “ಶ(ಅ)' ದ ಅಕಾರವು ಅಪಿತ್‌ 
ಸಾರ್ವಧಾತುಕವಾಗಿರುವುದರಿಂದ “ಸಾರ್ವಧಾತುಕಮಪಿತ್‌” ಎಂಬುದರಿಂದ 
ಜಿದ್ದದ್ದಾವವು ಬರುತ್ತದೆ. “ಗ್ರಹಿ-ಜ್ಯಾ... ಭೃಜ್ಯತೀನಾಂ ಜೆತಿಚ” ಎಂಬ ಸೂತ್ರದಿಂದ 
ರೇಫಕ್ಕೆ ಸಂಪ್ರಸಾರಣ ಬಂದು "ಯ' ಕಾರವಾಗುತ್ತದೆ. ಆಗ ಪ್‌+ಯ+ಅ +ಚ್ಸ್‌೬ಅತಿ 
ಎಂದಿರುತ್ತದೆ. “ಸಮೃಸಾರಣಾಜ್ಚ” ಎಂಬ ಸೂತ್ರದಿಂದ ಪೂರ್ವರೂಪ ಬಂದು "ಯ' 
ಕಾರವೇ ಬರುತ್ತದೆ. ಆಗ ಪೃಚ್ಛ್‌*ಅತಿ-ಪೃಚ್ಛತಿ ಎಂದು ರೂಪವಾಗುತ್ತದೆ. 

ಲಟ್‌: ರೂಪಗಳು: ಪೃಚ್ಛತಿ, ಪೃಚ್ಛತಃ, ಪೃಚ್ಛನ್ನಿ! ಪೃಚ್ಛಸಿ, ಪೃಚ್ಛಥಃ, ಪೃಚ್ಛಥ! 
ಪೃಚ್ಛಾಮಿ, ಪೃಚ್ಞಾವಃ, ಪೃಚ್ಛಾಮಃ॥ 

ಲಿಟ್‌: ಪ್ರಚ್ಛ ಧಾತುವಿನ ಮೇಲೆ ಲಿಡಾದೇಶವಾದ "ತಿಪ್‌' ಬಂದು ಅದಕ್ಕೆ 
ಅಭಿನವ ಆಖ್ಯಾತ ಪ್ರತ್ಯಯವಾದ ಣಲ್‌(ಅ)' ಆದೇಶ ಬಂದು ತದನಂತರ ಧಾತುವಿಗೆ 
ದ್ವಿತ್ವ ಬರುತ್ತದೆ ಪ್ರಚ್ಸ್‌ ಪ್ರಚ್ಛ್‌-ಅ ಎ೦ದಿದ್ದಾಗ, “ಹಲಾದಿಶೇಷ'ದಿ೦ದ ಪಪ್ರಚ್ಛ ಎಂಬ 


ಊರು 
ರೂಪವು ಸಿದ್ಧವಾಗುತ್ತದೆ. 


ಲುಟ್‌: ಪ್ರಚ್ಛ್‌*ತಾ ಎಂದಿದ್ದಾಗ, “ಭ್‌' ಕಾರಕ್ಕೆ “ವಸ್ಟ-ಭಸ್ವ... ಛಶಾಂ ಷಃ” 
ಎಂಬ ಸೂತ್ರದಿಂದ "ಷ್‌' ಕಾರವು ಆದೇಶವಾಗಿ ಬರುತ್ತದೆ. ಈಗ "ಛ್‌' ಕಾರವು 
ಉಳಿಯದೇ ಇರುವುದರಿಂದ "“ಷ್‌' ಕಾರಕ್ಕೆ ನೈಮಿತ್ತಿಕವಾದ "ಚ್‌' ಕಾರವೂ 
ಹೋಗಿಬಿಡುತ್ತದೆ (ನಿಮಿತ್ತಾಭಾವೇ ನೈಮಿತ್ತಿಕಸ್ಯಾಪಿ ಅಪಾಯಃ) “ಷ್‌' ಕಾರದ 
ಪರದಲ್ಲಿರುವ “ತಾ' ಪ್ರತ್ಯಯಕ್ಕೆ ಟುತ್ವ ಬಂದು ಪ್ರಷ್ಟಾ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಪ್ರಷ್ಟಾ, ಪ್ರಷ್ಟಾರ್‌, ಪ್ರಷ್ಟಾರಃ। ಪ್ರಷ್ಟಾಸಿ, ಪ್ರಷ್ಟಾಸ್ಥಃ, ಪ್ರಷ್ಟಾಸ್ಥ! ಪ್ರಷ್ಟಾಸ್ಕಿ 

ಲೃಟ್‌: ಪ್ರಚ್ಛ್‌.ಸ್ಯತಿ ಎಂದಿದ್ದಾಗ, ಹಿಂದಿನಂತೆ "ಛ್‌' ಕಾರಕ್ಕೆ "ಷ್‌' ಕಾರವು 
ಬರುತ್ತದೆ. ಇದರಿಂದ ಹಿಂದಿನಂತೆಯೇ "ಛ್‌' ಕಾರವು ಹೋಗಿರುವುದರಿಂದ ಅಂದರೆ 
“ಷ್‌' ಕಾರವು ಆದೇಶವಾಗಿ ಬಂದಿರುವುದರಿಂದ, "ಚ್‌' ಕಾರವೂ ನಷ್ಟವಾಗಿದೆ. ಆಗ 
ಪ್ರಷ್‌*ಸ್ಯತಿ ಎಂದಿರುತ್ತದೆ. “ಷಡೋಃ ಕಃ ಸಿ” ಎಂಬ ಸೂತ್ರದಿಂದ “ಷ್‌' ಕಾರಕ್ಕೆ 
"ಕ' ಕಾರವು ಬಂದು "ಕ್‌' ಕಾರದ ಪರದಲ್ಲಿ "ಸ್‌' ಕಾರವು ಇರುವುದರಿಂದ “ಆದೇಶ 
ಪ್ರತ್ಯಯಯೋಃ? ಎಂಬ ಸೂತ್ರದಿಂದ ಷತ್ವ ಬಂದು "ಕ್‌' "ಷ್‌'ಗಳ ಸಂಯೋಗದಿಂದ 
“ಕ್ಡ ಎಂದಾಗಿ ಪ್ರಕ್ಷ್ಯತಿ ಎಂದು ರೂಪವಾಗುತ್ತದೆ. 

ರೂಪಗಳು: ಪಕ್ಷ್ಯತಿ, ಪಕ್ಷ್ಯತಃ, ಪಕ್ಷ್ಯನ್ತಿ ಪಕ್ಷ್ಯಸಿ. ಪಕ್ಷ್ಯಥಃ, ಪಕ್ಷ್ಯಥ। ಪ್ರಶ್ನ್ಯಾಮಿ, 
ಪ್ರಕ್ಷ್ಯಾವಃ, ಪ್ರಕ್ಷ್ಯಾಮಃ 


He 

ಲೋಟ್‌: ರೂಪಗಳು: ಪೃಚ್ಛತು/ಪೃಚ್ಛತಾತ್‌, ಪೃಚ್ಛತಾಮ್‌, ಪ್ರಚ್ಛನ್ನು ಪೃಚ್ಛ/ 
ಪೃಚ್ಛತಾತ್‌, ಪೃಚ್ಛತಮ್‌, ಪೃಚ್ಛತ। ಪೃಚ್ಛಾನಿ ಸ್ವ ಪೃಚ್ಛಾವ, ಪೃಚ್ಛಾಮ। 

ಲಜ್‌: ರೂಪಗಳು: ಅಪೃಚ್ಛತ್‌, ಅಪೃಚ್ಛತಾಮ್‌, ಅಪೃಚ್ಛನ್‌। ಅಪೃಚ್ಛಃ, 
ಅಪೃಚ್ಛತಮ್‌, ಅಪೃಚ್ಚತ! ಅಪೃಚ್ಛಮ್‌, ಅಪೃಚ್ಛಾವ, ಅಪೃಚ್ಛಾಮ। 

ವಿಧಿಲಿಜ್‌: ರೂಪಗಳು: ಪೃಚ್ಛೇತ್‌, ಪೃಚ್ಛೇತಾಮ್‌, ಪೃಚ್ಛೆಯುಃ। ಪೃಚ್ಛೇಃ, 
ಪೃಚ್ಛೇತಮ್‌, ಪೃಚ್ಛೇತ। ಪೃಚ್ಛೇಯಮ್‌, ಪೃಚ್ಛೇವ, ಪೃಚ್ಛೇಮ। 


A ಪ ಪ್ರ ಪ ವ್‌ ಸೀನ್‌ 
ಆಶೀರ್ಲಿಜ್‌: ರೂಪಗಳು: ಪೃಚ್ಛಾ ಸೌ ಪೃಚ್ಛಾ ಘಮ್‌, ಪೃಚ್ಛಾ [i ಪೃಚ್ಛ್ರಾಕಿ 
pl ಸುನ್‌ ತ 
ಪೃಚ್ಛ್ಯಾಸ್ತಮ್‌, ಪೃಚ್ಛಾಸ್ತ! ಪೃಚ್ಛಾ ಸಮ್‌, ಪೃಚ್ಛ್ಛಾಸ್ವ, ಪೃಚ್ಛ್ಯಾಸ್ಮ 
ಲುಜ್‌: ಉದಾ- ಅಪಾಕ್ಷೀತ್‌- “ಲುಜ್‌' "ಲ್‌' ಕಾರದಲ್ಲಿ ಅಪ್ರಚ್ಛ್‌.ಸ್‌.-ಈತ್‌ 


"ಛ್‌' ಗೆ "ಷ್‌' ಕಾರವು ಆದೇಶವಾಗಿ ಬಂದು “ಷಡೋಃ ಕಃ ಸಿ” ಎಂಬ ಸೂತ್ರದಿಂದ 
“ಷ್‌' ಕಾರಕ್ಕೆ "ಕ್‌' ಕಾರವು ಆದೇಶವಾಗಿ ಬರುತ್ತದೆ. ನಂತರ "ಸ್‌' ಕಾರಕ್ಕೆ "ಷ್‌' 
ಬಂದ ಮೇಲೆ ಕ್‌, ಷ್‌, ಗಳ ಯೋಗದಿಂದ ಅಪ್ರಾಕ್ಟ್‌*-ಈತ್‌ ಎಂದಾಗಿ ಅಪ್ರಾಕ್ಷೀತ್‌ 


900 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಧಾತು 40. ಗ್ಯ ನಿಗರಣೇ(ನುಂಗುವದು)- ಈ ಧಾತುವಿನ ರೂಪಗಳು "ಕ್ಯ' 
ಧಾತಿವಿನಂತೆಯೇ ಇರುತ್ತವೆ. ವ್ಯತ್ಯಾಸವು ಇಷ್ಟೇ ಎಂದರೆ ಅಜಾದಿ ಪ್ರತ್ಯಯಗಳು 
ಪರದಲ್ಲಿದ್ದಾಗ, ಮುಂದಿನ ಸೂತ್ರದಿಂದ "ಲ್‌' ಕಾರಾದೇಶಗಳು ಬರುತ್ತವೆ. 

(ವೈಕಲ್ಪಕವಾಗಿ "ಲ' ಕಾರ ವನ್ನು ವಿಧಿಸುವ ಸೂತ್ರ) 

ಸೂತ್ರ- 664. ಅಜಿ ವಿಭಾಷಾ (ಏ.2.21) 

ವೃತ್ತಿ- ಗರೀತಾ, - ಗಿರತೇಃ ರೇಫಸ್ಕ ಲಃ ವಾ ಅಜಾದೌ ಪ್ರತ್ಯಯೇ । ಗಿರತಿ, 
ಗಿಲತಿ। ಜಗಾರ । ಜಗಾಲ। ಜಗರಿಥ, ಜಗಲಿಥ। ಗರೀತಾ, ಗರಿತಾ | ಗಲೀತಾ, ಗಲಿತಾ। 

ಅ.ವೃ. - “ಗ್ರೋ ಯಜೀ” ಎಂಬ ಸೂತ್ರದಿಂದ "ಗ್ರ" ಎಂಬಪದವೂ, “ರೋ 
ಲಳ” ಎಂಬ ಸೂತ್ರದಿಂದ “ಲಃ”ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಧಾತು 41. ಪ್ರಚ್ಛ ಜ್ವೀಪ್ಲಾಯಾಮ್‌ - ಪ್ರಚ್ಛ ಧಾತುವಿಗೆ ತಿಳಿದುಕೊಳ್ಳುವ ಇಚ್ಛೆ 
ಎಂದರ್ಥ. ಇದು ಉದಾತ್ತೇತ್ತಾಗಿದೆ. ಆದ್ದರಿಂದ ಪರಸ್ಥೆ ಓೈಪದಿಯಾಗಿದೆ. ಚವರ್ಗದ 
ಪ್ರಥಮ ವರ್ಣವಾದ "ಚ್‌' ಕಾರದನ೦ತರ'ಛ್‌' ಕಾರವಿರುವದರಿಂದ “ಛೇಚ” ಎಂಬ 


ಸೂತ್ರದಿಂದ ತುಗಾಗಮ ಬಂದು ಅದಕ್ಕೆ ಚುತ್ವವು ಬರುತ್ತದೆ. ಈ ಧಾತುವು ನಿತ್ಯ 
ಅನಿಟ್‌ ಆಗಿದೆ. 


ಕ್ರಾದಿ ನಿಯಮದಿಂದ "ಲಿಟ್‌' ನ ವಲಾದಿ ಆರ್ಧಧಾತುಕಕ್ಕೆ ನಿತ್ಯವಾಗಿ ಇಟ್‌ 
ಬರುತ್ತದೆ. ಮತ್ತು ಭಾರದ್ವಾಜನಿಯಮದಿಂದ ಥಲ್‌ ಪ್ರತ್ಯಯವಿದ್ದಾಗ, ವಿಕಲ್ಲದಿಂದ 
ಇಟ್‌ ಬರುತ್ತದೆ. ಜಿತ್‌ ಆದ ಅಂದರೆ “ಶ(ಅ)' ಪ್ರತ್ಯಯದ "ಅ' ಕಾರವು ಪರದಲ್ಲಿ 
ಇದ್ದಾಗ, "ಪ್ರ' ದ ರೇಫಕ್ಕೆ ಸಂಪ್ರಸಾರಣವಾಗಿ “ಯ” ಕಾರವು ಬರುತ್ತದೆ. 

ಉದಾ- ಪೃಚ್ಛತಿ (ಪ್ರಶ್ನೆ ಮಾಡುತ್ತಾನೆ)- ಪ್ರಚ್ಛ ಧಾತುವಿನಮೇಲೆ “ಲಟ್‌' 
ಆದೇಶವಾದ “ತಿಪ್‌' ಬಂದು ನಂತರ "ಶ (ಅ) 'ವಿಕರಣ ಪ್ರತ್ಯಯ ಬಂದಾಗ, 
ಪ್ರಚ್ಛ.-ಅ-ತಿ ಎಂದಿರುತ್ತದೆ. ವಿಕರಣ ಪ್ರತ್ಯಯವಾದ “ಶ(ಅ)' ದ ಅಕಾರವು ಅಪಿತ್‌ 
ಸಾರ್ವಧಾತುಕವಾಗಿರುವುದರಿಂದ “ಸಾರ್ವಧಾತುಕಮಪಿತ್‌” ಎಂಬುದರಿಂದ 
ಜಿದ್ವದ್ಭಾವವು ಬರುತ್ತದೆ. “ಗ್ರಹಿ-ಜ್ಯಾ... ಭೃಜ್ಯತೀನಾಂ ಜಿತಿಚ” ಎಂಬ ಸೂತ್ರದಿಂದ 
ರೇಫಕ್ಕೆ ಸಂಪ್ರಸಾರಣ ಬಂದು "ಖು' ಕಾರವಾಗುತ್ತದೆ. ಆಗ ಪ್‌.-ಯ-. ಅ +ಚ್ಛ್‌ ಅತಿ 
ಎಂದಿರುತ್ತದೆ. “ಸಮ್ಮಸಾರಣಾಚ್ಚ” ಎಂಬ ಸೂತ್ರದಿಂದ ಪೂರ್ವರೂಪ ಬಂದು "ಖು' 
ಕಾರವೇ ಬರುತ್ತದೆ. ಆಗ ಪೃಚ್ಛ್‌- ಅತಿಪೃಚ್ಛತಿ ಎಂದು ರೂಪವಾಗುತ್ತದೆ. 
ಡಿ ಲಟ್‌: ಭೂ ಪೃಚ್ಛತಿ, ಪೃಚ್ಛತಃ, ಪೃಚ್ಛನ್ನಿ! ಪೃಚ್ಛಸಿ, ಪೃಚ್ಛಥಃ, ಪೃಚ್ಛಥ। 
ಪೃಚ್ಛಾಮಿ, ಪೃಚ್ಚಾವಃ, ಪೃಚ್ಛಾಮಃ 

ಲಿಟ್‌: ಪ್ರಚ್ಛ ಧಾತುವಿನ ಮೇಲೆ ಲಿಡಾದೇಶವಾದ “ತಿಪ್‌' ಬಂದು ಅದಕ್ಕೆ 
ಅಭಿನವ ಆಖ್ಯಾತ ಪ್ರತ್ಯಯವಾದ ಣಲ್‌(ಅ)' ಆದೇಶ ಬಂದು ತದನಂತರ ಧಾತುವಿಗೆ 
ದ್ವಿತ್ವ ಬರುತ್ತದೆ ಪ್ರಚ್ಛ್‌ ಪ್ರಚ್ಛ್‌*ಅ ಎಂದಿದ್ದಾಗ, “ಹಲಾದಿಶೇಷ'ದಿಂದ ಪಪ್ರಚ್ಛ ಎಂಬ 
ರೂಪವು ಸಿದ್ಧವಾಗುತ್ತದೆ. 


ಅ A) ಶ್‌ ವ) feb) "ಚ 
ಡ್‌್‌ wa ನ್‌್‌ 
ಪಪ್ರಚ್ಛ! ಪಪ್ರಚ್ಛ, ಪಪ್ರಚ್ಛೆವ, ಪಪ್ರಚ್ಛೆಮ। 
ಎ 6 9 4, ಟ್ರ 
ಲುಟ್‌: ಪ್ರಚ್ಛ್‌*ತಾ ಎ೦ದಿದ್ದಾಗ, "ಛ್‌' ಕಾರಕ್ಕೆ “ವ್ರಸ್ಟ-ಭ್ರಸ್ವ... ಛಶಾ೦ ಷಃ” 


ಎಂಬ ಸೂತ್ರದಿಂದ "ಷ್‌' ಕಾರವು ಆದೇಶವಾಗಿ ಬರುತ್ತದೆ. ಈಗ "ಛ್‌' ಕಾರವು 
ಉಳಿಯದೇ ಇರುವುದರಿಂದ "ಷ್‌' ಕಾರಕ್ಕೆ ನೈಮಿತ್ತಿಕವಾದ “ಚ್‌' ಕಾರವೂ 
ಹೋಗಿಬಿಡುತ್ತದೆ (ನಿಮಿತ್ತಾಭಾವೇ ನೈಮಿತ್ತಿಕಸ್ಕಾಪಿ ಅಪಾಯಃ) "ಷ್‌' ಕಾರದ 
ಪರದಲ್ಲಿರುವ "ತಾ' ಪ್ರತ್ಯಯಕ್ಕೆ ಟುತ್ವ ಬಂದು ಪ್ರಷ್ಟಾ ಎಂದು ರೂಪವು ಸಿದ್ಧವಾಗುತ್ತದೆ. 

ರೂಪಗಳು: ಪ್ರಷ್ಟಾ, ಪ್ರಷ್ಟಾರ್‌, ಪ್ರಷ್ಟಾರಃ। ಪ್ರಷ್ಟಾಸಿ, ಪ್ರಷ್ಟಾಸ್ಥಃ, ಪ್ರಷ್ಟಾಸ್ಥ! ಪ್ರಷ್ಟಾಸ್ಕಿ 
ಪ್ರಷ್ಟಾಸ್ಟಃ, ಪ್ರಷ್ಟಾಸ್ಯಃ। 

ಲೃಟ್‌: ಪ್ರಚ್ಛ್‌*ಸ್ಯತಿ ಎಂದಿದ್ದಾಗ, ಹಿಂದಿನಂತೆ "ಛ್‌' ಕಾರಕ್ಕೆ "ಷ್‌' ಕಾರವು 
ಬರುತ್ತದೆ. ಇದರಿಂದ ಹಿಂದಿನಂತೆಯೇ "ಛ್‌' ಕಾರವು ಹೋಗಿರುವುದರಿಂದ ಅಂದರೆ 
"ಷ್‌' ಕಾರವು ಆದೇಶವಾಗಿ ಬಂದಿರುವುದರಿಂದ, “ಚ್‌' ಕಾರವೂ ನಷ್ಟವಾಗಿದೆ. ಆಗ 
ಪ್ರಷ್‌ ಸೃತಿ ಎಂದಿರುತ್ತದೆ. “ಷಡೋಃ ಕಃ ಸಿ” ಎಂಬ ಸೂತ್ರದಿಂದ “ಷ್‌' ಕಾರಕ್ಕೆ 
“ಕ್‌' ಕಾರವು ಬಂದು "ಕ್‌' ಕಾರದ ಪರದಲ್ಲಿ "ಸ್‌' ಕಾರವು ಇರುವುದರಿಂದ “ಆದೇಶ 
ಪ್ರತ್ಯಯಯೋಃ” ಎ೦ಬ ಸೂತ್ರದಿಂದ ಷತ್ವ ಬಂದು "ಕ್‌' "ಷ್‌'ಗಳ ಸಂಯೋಗದಿಂದ 
“ಕ್ಟ ಎಂದಾಗಿ ಪಕ್ಷ್ಯತಿ ಎಂದು ರೂಪವಾಗುತ್ತದೆ. 

ರೂಪಗಳು: ಪಕ್ಷ್ಯತಿ, ಪಕ್ಷ್ಯತಃ, ಪಕ್ಷ್ಯನಿ ಪಕ್ಷ್ಯಸಿ, ಪಕ್ಷ್ಯಥಃ, ಪಕ್ಷ್ಯಥ। ಪಕ್ಷ್ಯಾಮಿ, 
ಪ್ರಕ್ಷ್ಯಾವಃ, ಪ್ರಕ್ಷ್ಯಾಮಃ। 

ಲೋಟ್‌: ರೂಪಗಳು: ಪೃಚ್ಛತು/ಪೃಚ್ಛತಾತ್‌, ಪೃಚ್ಛತಾಮ್‌, ಪ್ರಚ್ಛನ್ನು ಪೃಚ್ಛ/ 
ಪೃಚ್ಛತಾತ್‌, ಪೃಚ್ಛತಮ್‌, ಪೃಚ್ಛತ। ಪೃಚ್ಛಾನಿ , ಪೃಚ್ಛಾವ, ಪೃಚ್ಛಾಮ। 


ಲಜ್‌: ರೂಪಗಳು: ಅಪೃಚ್ಛತ್‌, ಅಪೃಚ್ಛತಾಮ್‌, ಅಪೃಚ್ಛನ್‌। ಅಪೃಚ್ಛಃ, 
ಅಪೃಚ್ಛತಮ್‌, ಅಪೃಚ್ಚತ। ಅಪೃಚ್ಛಮ್‌, ಅಪೃಚ್ಛಾವ, ಅಪೃಚ್ಛಾಮ। 

ವಿಧಿಲಿಜ್‌: ರೂಪಗಳು ಪೃಚ್ಛೇತ್‌, ಪೃಚ್ಛೇತಾಮ್‌, ಪೃಚ್ಛೆಯುಃ। ಪೃಚ್ಛೇಃ, 
ಪೃಚ್ಛೇತಮ್‌, ಪೃಚ್ಛೇತ। ಪೃಚ್ಛೇಯಮ್‌, ಪೃಚ್ಛೇವ, ಪೃಚ್ಛೇಮ। 

ಆಶೀರ್ಲಿಜ್‌: ರೂಪಗಳು: ಪೃಚ್ಛ್ಯಾತ್‌, ಪೃಚ್ಛಾ ಸ್ಪಾಮ್‌, ಪೃಚ್ಛಾ ಸುಃ ಪೃಚ್ಛಾಃ, 


ಪೃಚ್ಛ್ಯಾಸ್ತಮ್‌, ಪೃಚ್ಛ್ಯಾಸ್ತ ಪೃಚ್ಛ್ರಾಸಮ್‌, ಪೃಚ್ಛ್ರಾಸ್ತ, ಪೃಚ್ಛ್ರ್ಯಾಸ್ಥ 

ಲುಜ್‌: ಉದಾ- ಅಪ್ರಾಕ್ಷೀತ್‌- "ಲುಜ್‌' "ಲ್‌' ಕಾರದಲ್ಲಿ ಅಪ್ರಚ್ಛ್‌.ಸ್‌-ಈತ್‌ 
ಎಂದಿದ್ದಾಗ “ವ್ರದ-ವ್ರಜ-ಹಲನ್ಹಾಸ್ಕಾಚಃ” ಎಂಬ ಸೂತ್ರದಿಂದ ವೃದ್ಧಿ ಬಂದು 
ಅಪ್ರಾಚ್ಛ್‌*ಸ್‌--ಈತ್‌ ಎಂದಾಗುತ್ತದೆ. "“ವಸ್ಥ-ಭಸ್ತ..... ಛಶಾಂ ಷಃ” ಎಂಬ ಸೂತ್ರದಿಂದ 
"ಛ್‌' ಗೆ "ಷ್‌' ಕಾರವು ಆದೇಶವಾಗಿ ಬಂದು “ಷಡೋಃ ಕಃ ಸಿ” ಎ೦ಬ ಸೂತ್ರದಿಂದ 
“ಷ್‌' ಕಾರಕ್ಕೆ “ಕ್‌' ಕಾರವು ಆದೇಶವಾಗಿ ಬರುತ್ತದೆ. ನಂತರ "ಸ್‌' ಕಾರಕ್ಕೆ “ಷ್‌' 
ಬಂದ ಮೇಲೆ ಕ್‌, ಷ್‌, ಗಳ ಯೋಗದಿಂದ ಅಪ್ರಾಕ್ಟ್‌*-ಈತ್‌ ಎಂದಾಗಿ ಅಪ್ತಾಕ್ಷೀತ್‌ 


3 


902 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಎಂದು ರೂಪವು ಸಿದ್ಧವಾಗುತ್ತದೆ. “ತಸ್‌' ಪ್ರತ್ಯಯವು ಇದ್ದಾಗ, “ರುಲೋ ರುಲಿ” 
ಎ೦ಬ ಸೂತ್ರದಿಂದ "ಸಿಚ್‌' ನ "ಸ್‌' ಕಾರಕ್ಕೆ ಲೋಪ ಬರುತ್ತದೆ. ನಂತರ ಷತ್ವ, ಟುತ್ವ 
ಗಳಿಂದ ಅಪ್ರಾಷ್ಟಾಮ್‌ ಎಂದು ರೂಪವಾಗುತ್ತದೆ. 

ರೂಪಗಳು: ಅಪ್ರಾಕ್ಷೀತ್‌, ಅಪ್ರಾಷ್ಟಾಮ್‌, ಅಪ್ರಾ 
ಅಪ್ರಾಪ್ಟು ಅಪ್ತಾಕ್ಷಮ್‌, ಅಪ್ತಾಕ್ಷ್ಯ, ಅಪ್ರಾಕ್ಷ್ಮ 

ಲೃಜ್‌: ರೂಪಗಳು: ಅಪ್ರಕ್ಷ್ಯತ್‌,ಅಪ್ರಕ್ಷ್ಯತಾಮ್‌, ಅಪ್ರಕ್ಷ್ಯನ್‌। ಅಪ್ರ 
ಅಪ್ಪಕ್ಷ್ಯತಮ್‌, ಅಪ್ರಕ್ಷ್ಯತ। ಅಪ್ರಕ್ಷ್ಯಮ್‌, ಅಪ್ರಕ್ಷ್ಯಾವ, ಅಪ್ರಕ್ಷ್ಯಾಮ। 

ಇಲ್ಲಗೆ ಪರಸ್ಕೈಪದಿ ಧಾತುಗಳು ಮುಗಿದವು. 


ಆತ್ಮನೇಪದಿ ಧಾತುಗಳು 

ಧಾತು 42. ಮೃಜ್‌ ಪ್ರಾಣತ್ಯಾಗೇ( ಮರಣಹೊಂದುವದು)- ಇದರಲ್ಲಿ "ಮೃ' 
ಮಾತ್ರ ಉಳಿಯುತ್ತದೆ. “ಅನುದಾತ್ತ - ಜಿತಃ ಆತ್ಮನೇಪದಮ್‌” ಎಂಬ ಸೂತ್ರದಿಂದ 
ಆತ್ಮನೇಪದಿ ಆಗುತ್ತದೆ. ಅನುದಾತ್ತೇತ್ತಾಗಿರುವುದರಿಂದ “ಅನಿಟ್‌' ಆಗಿರುತ್ತದೆ. "ಶ(ಅ)' 
ವಿಕರಣ “ಲುಜ್‌' ಮತ್ತು "ಲಿಜ್‌' "ಲ್‌' ಕಾರಗಳಲ್ಲೇ ಮುಂದಿನ ಸೂತ್ರದಿಂದ 
ಆತ್ಮನೇ ಪದಿ ಆಗುತ್ತದೆ. ಉಳಿದ "ಲ್‌' ಕಾರಗಳಲ್ಲಿ ಪರಸ್ಕೈಪದಿಯಾಗಿರುತ್ತದೆ. 

"ಲಟ್‌, ಲೋಟ್‌, ಲಜ್‌, ವಿಧಿಲಿಜ್‌ ಮತ್ತು ಆಶೀರ್ಲಿಜ್‌ಗಳಲ್ಲಿ ಮತ್ತು ಲುಜ್‌ನಲ್ಲಿ 
ಆತ್ಮನೇಪದಿಯಾಗಿ ಇರುತ್ತದೆ. ಉಳಿದ “ಲ್‌' ಕಾರಗಳಲ್ಲಿ ಪರಸ್ಮಪದಿಯಾಗಿ ಇರುತ್ತದೆ. 

(ತರ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 665. ಮೀಯತೇರ್ಲುಜ ್‌-ಅಣಗೋಶ್ವ (1.3.61) 

ವೃತ್ತಿ - ಲುಜ್‌-ಲಿಜೋಃ ಶಿತಶ್ಚ ಪ್ರಕೃತಿ ಭೂತಾತ್‌ ಮೃಜಃ ತಜ್‌ ನಾನ್ಯತ್ರ 
ರಿಜ್‌। ಇಯಜ್‌। ಮ್ರಿಯತೇ। ಮಮಾರ। ಮರ್ತಾ। ಮರಿಷ್ಯತಿ। ಮೃಷೀಷ್ಟ ಅಮೃತ। 

43. ಪೃಜ್‌ ವ್ಯಾಯಾಮೇ। ಪ್ರಾಯೇಣ ಅಯಂ ವ್ಯಾಜ್‌ಪೂರ್ವಃ ವ್ಯಾಪ್ರಿಯತೇ। 

ವ್ಯಾಪಪ್ರೇ। ವ್ಯಾಪಪ್ರಾತೇ। ವ್ಯಾಪರಿಷ್ಕತೇ। ವ್ಯಾಪೃತ। ವ್ಯಾಪೃಷಾತಾಮ್‌। 

44. ಜುಷೀ ಪ್ರೀತಿಸೇವನಯೋ। ಜುಷತೇ। ಜುಜುಷೇ। 

45. ಓವೀಜೀ ಭಯಚಲನಯೋಃ ಪ್ರಾಯೇಣ ಅಯಂ ಉತ್ಪೂರ್ವಃ ಉದ್ವಿಜತೇ। 

ಪ.ಛೇ.- ಮ್ರಿಯತೇಃ.ಲುಜ್‌-ಲಿಜೋಃ, ಚ। 

ಅ.ವೃ. - “ಶದೇಃ ಶಿತಃ” ಎಂಬ ಸೂತ್ರದಿಂದ "ಶಿತಃ' ಎಂಬ ಪದವೂ “ಅನುದಾತ್ತ 
ಜಿತಃ ಆತ್ಮನೇಪದಮ್‌” ಎಂಬ ಸೂತ್ರದಿಂದ "ಆತ್ಮನೇಪದಮ್‌' ಎಂಬ ಪದವೂ 
ಅನುವೃತ್ತವಾಗುತ್ತದೆ. 

ಅರ್ಥ - ಮೃಜ್‌ ಧಾತುವಿನ ನಂತರ ಲುಜ್‌, ಲಿಜ್‌ ಮತ್ತು ಶಿತ್‌ ಪ್ರತ್ಯಯವುಳ್ಳ 
“ಲ್‌” ಕಾರಕ್ಕೆ ಆತ್ಮನೇಪದವು ಬರುತ್ತದೆ. ಅನ್ಯ "ಲ್‌' ಕಾರಗಳಲ್ಲಿ ಇರುವುದಿಲ್ಲ. ಈ 


| ಅಪಾಕ್ಷೀಃ ಅಪ್ರಾಷಮ್‌, 
2 


೦ 
© 
uA 


ತುದಾದಿ ಗಣ 903 


ಸೂತ್ರವು ನಿಯಮಾರ್ಥವಾಗಿದೆ. "ಮೃಜ್‌' ಧಾತುವು “ಜಿತ್‌' ಆಗಿರುವುದರಿಂದ 
ಎಲ್ಲ "ಲ್‌' ಕಾರಗಳಲ್ಲಿ ಆತ್ಮನೇಪದ, ಇದ್ದೇ ಇರುತ್ತದೆ. ಮತ್ತೂ ಪ್ರಕೃತ ಸೂತ್ರದಿಂದ 
ತಜ್‌ ಅಂದರೆ ಆತ್ಮನೇ ಪದವನ್ನು ವಿಧಿಸಲಾಗಿದೆ. ಇದಕ್ಕೆ "ಸಿದ್ದೇ ಸತಿ ಆರಭ್ಯಮಾಣೋ 
ವಿಧಿಃ ನಿಯಮಾಯ ಭವತಿ' ಎ೦ಬ ನಿಯಮಾನುಸಾರ ಧಾತುವಿನ ಪರದಲ್ಲಿ ಆತ್ಮನೇ 
ಪದ ಇದ್ದರೆ ಕೇವಲ "ಲುಜ್‌, ಲಿಜ್‌ ಮತ್ತು ಶಿತ್‌ ಪ್ರತ್ಯಯವುಳ್ಳ "ಲ್‌' ಕಾರಗಳ 
ಸ್ಥಾನದಲ್ಲಿಯೇ ಆಗುತ್ತದೆ. ಬೇರೆ "ಲ್‌' ಕಾರಗಳಲ್ಲಿ ಪರಸ್ಕೈಪದಿಯಾಗಿಯೇ ಇರುತ್ತದೆ. 

42. ಉದಾ- ಮೃಜ್‌ ಪ್ರಾಣತ್ಯಾಗೇ (ಮರಣಹೊಂದುವದು) - "ಮೃ' ಧಾತುವಿನ 
ನಂತರ “ಲಟ್‌' “ಲ್‌' ಕಾರಕ್ಕೆ ಮೂಲ ಆತ್ಮನೇಪದ ಆಖ್ಯಾತ ಪ್ರತ್ಯಯವಾದ “ತ' 
ಬಂದಮೇಲೆ "ಶ(ಅ)' ವಿಕರಣ ಪ್ರತ್ಯಯ ಬಂದು ಮೃ. ಅ--ತ ಎಂದಿರುತ್ತದೆ. “ರಿಜ್‌- 
ಕ್ಷಯಇಗ್ಲಿಜ್ಜು” ಎಂಬ ಸೂತ್ರದಿಂದ “ಯ” ಕಾರಕ್ಕೆ "ರಿಜ್‌(ರಿ)' ಆದೇಶ ಬಂದು 
ಮ್ರಿ*ಅ+ತ ಎಂದು ಇರುತ್ತದೆ “ಅಚಿ ಶ್ನು ಧಾತುಬ್ರುವಾಮ್‌ ಯ್ವೋರಿಯಜುವಜ್‌ೌ” 
ಎ೦ಬ ಸೂತ್ರದಿಂದ “ಇ' ಕಾರಕ್ಕೆ “ಇಯಜ್‌' ಆದೇಶ ಬಂದು ಮ್ರಿಯ್‌.-ಅ--ತ 
ಎಂದಿರುತ್ತದೆ. “ಟಿತ ಆತ್ಮನೇಪದಾನಾಂ ಟೇರೇ” ಎಂಬ ಸೂತ್ರದಿಂದ ಏತ್ವ ಬಂದು 
ಮ್ರಿಯತೇ ಎಂದಾಗುತ್ತದೆ. 

ಲಟ್‌: ರೂಪಗಳು: ಮ್ರಿಯತೇ, ಮ್ರಿಯೇತೇ, ಮ್ರಿಯನ್ನೇ। ಮ್ರಿಯಸೇ, ಮ್ರಿಯೇಥೇ, 
ಮ್ರಿಯದ್ವೇ। ಮ್ರಿಯೇ, ಮ್ರಿಯಾವಹೇ, ಮ್ರಿಯಾಮಹೇ। 

ಲಿಟ್‌: ಇಲ್ಲಿ, ಹಿಂದಿನ ನಿಯಮದಂತೆ ಪರಸ್ಕೈಪದಿಯಾಗಿಯೇ ಉಳಿದಿದೆ. 

ರೂಪಗಳು: ಮಮಾರ, ಮಮ್ರತುಃ, ಮಮ್ರುಃ ಮಮರ್ಥ,ಮಮ್ರಥುಃ, ಮಮ್ರ 
ಮಮಾರ/ಮಮರ, ಮಮ್ರಿವ, ಮಮ್ರಿಮ। 

ಲುಟ್‌- 

ರೂಪಗಳು: ಮರ್ತಾ, ಮರ್ತಾರೌ, ಮರ್ತಾರಃ ಮರ್ತಾಸಿ, ಮರ್ತಾಸ್ಥಃ, 
ಮರ್ಥಾಸ್ಥ ಮರ್ತಾಸ್ಕಿ ಮರ್ತಾಸಃ, ಮರ್ತಾಸ್ಮಃ। 

ಲೃಟ್‌: ಈ "ಲ್‌' ಕಾರದಲ್ಲಿ “ಯದ್ಭನೋಃ ಸ್ಕೇ” ಎಂಬ ಸೂತ್ರದಿಂದ ಇಡಾಗಮ 
ಬ೦ದು ಮರಿಷ್ಯತಿ ಎಂದು ಆಗುತ್ತದೆ. 

ರೂಪಗಳು: ಮರಿಷ್ಯತಿ, ಮರಿಷ್ಯತಃ, ಮರಿಷ್ಯನ್ನಿ! ಮರಿಷ್ಯಸಿ, ಮರಿಷ್ಕಥಃ, ಮರಿಷ್ಯಥ। 
ಮರಿಷ್ಯಾಮಿ, ಮರಿಷ್ಯಾವಃ, ಮರಿಷ್ಯಾಮಃ। 

ಲೋಟ್‌: 

ರೂಪಗಳು: ಮ್ರಿಯತಾಮ್‌, ಮ್ರಿಯೇತಾಮ್‌, ಮ್ರಿಯನ್ನಾಮ್‌। ಮ್ರಿಯಸ್ವ, 
ಮ್ರಿಯೇಥಾಮ್‌, ಮ್ರಿಯದ್ವಮ್‌। ಮ್ರಿಯ್ಯೆ, ಮ್ರಿಯಾವಹೈ, ಮ್ರಿಯಾಮಹೈ| 

ಲಜ್‌: 

ರೂಪಗಳು: ಅಮ್ರಿಯತ, ಅಮ್ರಿಯೇತಾಮ್‌, ಅಮ್ರಿಯನ್ನ। ಅಮ್ರಿಯಥಾಃ, 


904 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅಮ್ರಿಯೇಥಾಮ್‌, ಅಮ್ರಿಯದ್ದಮ್‌। ಅಮ್ರಿಯೇ, ಅಮ್ರಿಯಾವಹಿ, ಅಮ್ರಿಯಾಮಹಿ। 

ವಿಧಿಲಿಜ್‌: ರೂಪಗಳು: ಮ್ರಿಯೇತ, ಮ್ರಿಯೇಯಾತಾಮ್‌, ಮ್ರಿಯೇರನ್‌। 
ಮ್ರಿಯೇಥಾಃ, ಮ್ರಿಯೇಯಾಥಾಮ್‌, ಮ್ರಿಯೇದ್ದಮ್‌। ಮ್ರಿಯೇಯ, ಮ್ರಿಯೇವಹಿ, 
ಮ್ರಿಯೇಮಹಿ। 

ಆಶೀರ್ಲಿಜ್‌: ರೂಪಗಳು: ಮ್ರಿಷೀಷ್ಟ ಮ್ರಿಷೀಯಾಸ್ತಾಮ್‌,ಮ್ರಿಷೀರನ್‌। ಮ್ರಿಷೀಷ್ಠಾಃ, 
ಮ್ರಿಷೀಯಾಥಾಮ್‌, ಮೃಷೀಡ್ಜಮ್‌। ಮ್ರಿಷೀಯ, ಮ್ರಿಷೀವಹಿ, ಮ್ರಿಷೀಮಹಿ। 

ಲುಜ್‌: ರೂಪಗಳು: ಅಮೃಷತ, ಅಮೃಷಾತಾಮ್‌, ಅಮೃಷತ। ಅಮೃಷಥಾಃ, 
ಅಮೃಷಾಥಾಮ್‌, ಅಮೃಷಡ್ಡಮ್‌। ಅಮೃಷೀ, ಅಮೃಷ್ಟಹಿ, ಅಮೃಷ್ಠಹಿ। 

ಲೃಜ್‌: ರೂಪಗಳು: ಅಮರಿಷ್ಯತ್‌, ಅಮರಿಷ್ಯತಾಮ್‌, ಅಮರಿಷ್ಯನ್‌। ಅಮರಿಷ್ಯಃ, 
ಅಮರಿಷ್ಯತಮ್‌, ಅಮರಿಷ್ಯತ। ಅಮರಿಷ್ಯಮ್‌, ಅಮರಿಷ್ಯಾವ, ಅಮರಿಷ್ಯಾಮ। 

ಧಾತು-43. ಪೃಜ್‌ ವ್ಯಾಯಾಮೇ (ವ್ಯಾಯಾಮ ಮಾಡುವುದು) ಇದರಲ್ಲಿ "ಪೃ' 
ಮಾತ್ರ ಉಳಿಯುತ್ತದೆ. ಈ ಧಾತುವು ವಿ, ಮತ್ತು ಆಜ್‌ ಉಪಸರ್ಗಗಳನ್ನು 
ಮುಂದುಮಾಡಿಕೊಂಡೇ ಬರುತ್ತದೆ. ಇದು ಚಿತ್‌ ಆಗಿರುವುದರಿಂದ “ಅನುದಾತ್ತ 
ಜಿತಃ ಆತ್ಮನೇಪದಮ್‌” ಎಂಬ ಸೂತ್ರದಿಂದ ಆತ್ಮನೇಪದಿಯಾಗಿರುತ್ತದೆ. 
“ಊದ್ರೂದನ್ನೈಃ” ಎಂಬ ಧಾತು ಸಂಗ್ರಹದಲ್ಲಿ ಬರುವದಿಲ್ಲವಾದ್ದರಿಂದ ಅಜನ್ತ 
ವಾಗಿಯೂ ಮತ್ತು ಏಕಾಚ್‌ ಆಗಿರುವುದರಿಂದ ಅನುದಾತ್ತವಾಗಿಯೂ ಇದೆ. 
ಆದುದರಿಂದ ಈ ಧಾತು ನಿತ್ಯವಾಗಿ ಅನಿಟ್‌ ಆಗಿದೆ. ಆದರೆ, ಕ್ರಾದಿ ನಿಯಮದಿಂದ 
ಲಿಟ್‌ ನಲ್ಲಿ ನಿತ್ಯವಾಗಿ ಇಟ್‌ ಆಗಿರುತ್ತದೆ. 

ಲಟ್‌: ಈ "ಲ್‌' ಕಾರದಲ್ಲಿ, "ವ್ಯಾಪೃ' ನಂತರ “ಲಟ್‌' ಬಂದು ಅದಕ್ಕೆ "ತ 
(ಮೂಲ ಆತ್ಮನೇಪದ ಆಖ್ಯಾತ ಪ್ರತ್ಯಯ)” ಆದೇಶವಾಗಿ ಬಂದು ನಂತರ "ಸ್‌'ಗೆ 
ಶ(ಅ)' ವಿಕರಣ ಪ್ರತ್ಯಯ ಬಂದಾಗ, ವ್ಯಾಪೃ.4 ಅ4ತ ಎಂದಾಗುತ್ತದೆ. “ರಿಜ್‌- 
ಕ್ಷಯ-ಗ್ನಿಜ್ಮು” ಎಂಬ ಸೂತ್ರದಿಂದ “ಯ” ಕಾರಕ್ಕೆ "ರಿಜ್‌(ರಿ)' ಆದೇಶ ಬಂದು 
ವ್ಯಾಪ್ರಿ-ಅ--ತ ಎಂದಾಗುತ್ತದೆ. “ಅಚಿ ಶ್ನು ಧಾತುಬ್ರುವಾಮ್‌ ಯ್ವೋರಿಯಜುವಜ್‌ೌ” 
ಎ೦ಬ ಸೂತ್ರದಿಂದ “ಇ' ಕಾರಕ್ಕೆ “ಇಯಜ್‌' ಆದೇಶ ಬಂದು ವ್ಯಾಪ್ರಿಯ್‌- ಅ--ತ 
ಎಂದಿರುತ್ತದೆ. “ಟಿತ ಆತ್ಮನೇಪದಾನಾಂ ಟೇರೇ” ಎಂಬ ಸೂತ್ರದಿಂದ ಏತ್ವ ಬಂದು 
“ವ್ಯಾಪ್ರಿಯತೇ' ಎಂದಾಗುತ್ತದೆ. 

ಲಟ್‌: ರೂಪಗಳು: ವ್ಯಾಪ್ರಿಯತೇ, ವ್ಯಾಪ್ರಿಯೇತೇ, ವ್ಯಾಪ್ರಿಯನ್ನೇ। ವ್ಯಾಪ್ರಿಯಸೇ, 
ವ್ಯಾಪ್ರಿಯೇಥೇ, ವ್ಯಾಪ್ರಿಯದ್ದೇ। ವ್ಯಾಪ್ರಿಯೇ, ವ್ಯಾಪ್ರಿಯಾವಹೇ, ವ್ಯಾಪ್ರಿಯಾಮಹೇ। 

ಲಿಟ್‌: ವ್ಯಾಪೃ*ಲಿಟ್‌ ಎಂದಿದ್ದಾಗ, “ತ' ಎಂಬ ಲಿಡಾದೇಶ ಬಂದಮೇಲೆ ಮತ್ತೆ 
ಅದಕ್ಕೆ "ಏಶ್‌' ಆದೇಶ ಬಂದು, ಧಾತು ದ್ವಿತ್ವವಾದ ಮೇಲೆ ಉರತ್ವ(ಅ) ಮತ್ತು 
ಹಲಾದಿಶೇಷ ಮಾಡಿದಮೇಲೆ ವ್ಯಾಪಪೃ.-ಏ ಎಂದಿರುತ್ತದೆ. "ಯಣ್‌' ಸಂಧಿಯಾದಮೇಲೆ 
ವ್ಯಾಪಪ್ರೇ ಎಂದು ರೂಪವು ಸಿದ್ಧವಾಗುತ್ತದೆ 


ತುದಾದಿ ಗಣ 905 


ಡ್‌್‌ ಇಗೆಎಬಿ ಡ್‌ ವ್‌ ದ್‌ 
ರೂಪಗಳು: ವ್ಯಾಪಪ್ರೇ, ವ್ಯಾಪಪ್ರಾತೇ, ವ್ಯಾಪಪ್ತಿರೇ। ವ್ಯಾಪಪೃಷೇ, ವ್ಯಾಪಪ್ರಾಥೇ, 


ವ್ರ್ಯಾಪಪೃಡ್ವೇ/ವ್ಯಾಪಪೃಥ್ವೇ। ವ್ಯಾಪಪ್ರೇ, ವ್ಯಾಪಪೃವಹೇ, ವ್ಯಾಪಪ್ಯಮಹೇ। 
ಲುಟ್‌:ರೂಪಗಳು: ವ್ಯಾಪರ್ತಾ, ವ್ಯಾಪರ್ತಾರೌ, ವ್ಯಾಪರ್ತಾರಃ ವ್ಯಾಪರ್ತಾಸೇ, 
ವ್ಯಪರ್ತಾಸಾಥೇ, ವ್ಯಾಪರ್ತಾಧ್ವೇ। ವ್ಯಾಪರ್ತಾಹೇ, ವ್ಯಾಪರ್ತಾಸ್ಟಹೇ, ವ್ಯಾಪರ್ತಾಸ್ಮಹೇ। 
ಲೃಟ್‌-ಈ "ಲ್‌' ಕಾರದಲ್ಲಿ “ಯದ್ಭನೋಃ ಸ್ಕೇ” ಎಂಬ ಸೂತ್ರದಿಂದ ಇಡಾಗಮ 
ಬಂದು ವ್ಯಾಪರಿಷ್ಯತೇ ಎಂದು ರೂಪವಾಗುತ್ತದೆ. 
ಡ್‌್‌ ಸೆ ವ್‌ಗಿಮ pp ಸ್‌ಗಿಡ್‌ ಇದಿ ೫ 
ಪಗಳು: ಎ ಪಾನಂ: ವ್ಯಾಪರಿಷ್ಯನ್ನೇ। ಪ್ಯಾ 
ವ್ಯಾಪರಿಷ್ಯೇಥೇ, ವ್ಯಾಪರಿಷ್ಕದ್ದೇ। ವ್ಯಾಪರಿಷ್ಕೇ, ವ್ಯಾಪರಿಷ್ಯಾವಹೇ, ವ್ಯಾಪರಿಷ್ಕಾಮಹೇ। 
ಲೋಟ್‌: ರೂಪಗಳು: ವ್ಯಾಪ್ರಿಯತಾಮ್‌, ವ್ಯಾಪ್ರಿಯೇತಾಮ್‌, ವ್ಯಾಪ್ರಿಯನ್ತಾಮ್‌। 
ವ್ಯಾಪ್ರಿಯಸ್ವ, ವ್ಯಾಪ್ತಿಯೇಥಾಮ್‌, ವ್ಯಾಪ್ರಿಯದ್ದಮ್‌। ವ್ಯಾಪ್ರಿಯ್ಯೆ, ವ್ಯಾಪ್ರಿಯಾವಹೈ, 


ಲಜ್‌: ಈ "ಲ್‌' ಅಕಾರದಲ್ಲಿ ಎಲ್ಲಿ ಅಡಾಗಮ ಬರುತ್ತದೋ, ಆಗ ವ್ಯಾ ಅ 
ಎಂದಿರುತ್ತದೆ. ಅಲ್ಲಿ “ಆ' ಮತ್ತು "ಅ' ಗಳಿಗೆ ಸವರ್ಣದೀರ್ಥವಾಗಿ “ಆ' ಎಂದೇ 
ಆಗುತ್ತದೆ. ಆದುದರಿಂದ “ಲಜ್‌” "ಲ್‌' ಕಾರದಲ್ಲಿ ವ್ಯಾಪ್ರಿಯತ ಎಂದು ರೂಪವಾಗುತ್ತದೆ. 

ರೂಪಗಳು: ವ್ಯಾಪ್ರಿಯತ, ವ್ಯಾಪ್ರಿಯೇತಾಮ್‌,. ವ್ಯಾಪ್ರಿಯನ್ನ! ವ್ಯಾಪ್ರಿಯಥಾಃ, 
ವ್ಯಾಪಿಯೇಥಾಮ್‌, ವ್ಯಾಪ್ರಿಯದ್ದಮ್‌। ವ್ಯಾಪ್ತಿಯೇ, ವ್ಯಾಪ್ತಿಯಾವಹಿ, ವ್ಯಾಪ್ತಿಯಾಮಹಿ। 

ವಿಧಿಲಿಜ್‌-ರೂಪಗಳು: ವ್ಯಾಪ್ರಿಯೇತ, ವ್ಯಾಪ್ತಿಯೇಯಾತಾಮ್‌, ವ್ಯಾಪ್ರಿಯೇರನ್‌! 
ವ್ಯಾಪ್ರಿಯೇಥಾಃ, ವ್ಯಾಪ್ರಿಯೇಯಾಥಾಮ್‌, ವ್ಯಾಪ್ರಿಯೇಧ್ವಮ್‌। ವ್ಯಾಪ್ರಿಯೇಯ, 
ವ್ಯಾಪ್ರಿಯೇವಹಿ, ವ್ಯಾಪ್ತಿಯೇಮಹಿ। 

ಆಶೀರ್ಲಿಜ್‌: ರೂಪಗಳು: ವ್ಯಾಪೃಷೀಷ್ಟ, ವ್ಯಾಪೃಷೀಯಾಸ್ತಾಮ್‌, ವ್ಯಾಪೃಷೀರನ್‌, 
ವ್ಯಾಪೃಷೀಷ್ಠಾಃ, ವ್ಯಾಪ್ರಿಷೀಯಾಸ್ಥಾಮ್‌, ವ್ಯಾಪೃಷೀಡ್ವಮ್‌। ಮ್ಯಾಪೈಷಿೀೀ೦೨"೨, 
ವ್ಯಾಪೃಷೀ ವಹಿ, ವ್ಯಾಪೃಷೀಮಹೀ। 

ಲುಜ್‌: ರೂಪಗಳು: ವ್ಯಾಪೃಷತ, ವ್ಯಾಪೃಷಾತಾಮ್‌, ವ್ಯಾಪೃಷತ। ವ್ಯಾಪೃಷಥಾಃ, 
ವ್ಯಾಪೃಷಾಥಾಮ್‌, ವ್ಯಾಪೃಡ್ಜಮ್‌। ವ್ಯಾಪೃಷಿ, ವ್ಯಾಪೃಷ್ಟಹಿ, ವ್ಯಾಪೃಷ್ಠಹಿ। 

ಲೃಜ್‌: ರೂಪಗಳು: ವ್ಯಾಪರಿಷ್ಯತ, ವ್ಯಾಪರಿಷ್ಯೇತಾಮ್‌, ವ್ಯಾಪರಿಷ್ಯನ್ನ| 
ವ್ಯಾಪರಿಷ್ಕಥಾಃ, ವ್ಯಾಪರಿಷ್ಠೆ ೇಥಾಮ್‌, ವ್ಯಾಪರಿಷ್ಠದ್ದಮ್‌। ವ್ಯಾಪರಿಷ್ಯೇ, ವ್ಯಾಪರಿಷ್ಯಾವಹಿ, 
ವ್ಯಾಪರಿಷ್ಯಾಮಹಿ। 

ಧಾತು 44. ಜುಷೀ ಪ್ರೀತಿಸೇವನಯೋಃ (ಪ್ರೀತಿ ಮತ್ತು ಪ್ರಸನ್ನರಾಗುವದು 
ಹಾಗೂ ಸೇವಿಸುವದು ಎಂಬರ್ಥದಲ್ಲಿಯೂ ಇದೆ.)-ಇದರಲ್ಲಿ "ಜುಷ್‌' ಮಾತ್ರ 
ಉಳಿಯುತ್ತದೆ. ಇತ್‌ ಆಗಿರುವ "ಈ' ಕಾರವು ಅನುದಾತ್ತವಾಗಿದೆ. ಆದುದರಿಂದ 
ಅನುಬಂಧ ಲೋಪವಾದಮೇಲೆ ಇದು ಹಲನ್ನವಾಗುತ್ತದೆ. ಆಗ ಇದನ್ನು “ಅನುದಾತ್ತೇತ್‌' 
ಎಂದು ಕರೆಯುತ್ತಾರೆ. “ಅನುದಾತ್ತ ಜೆತಃ ಆತ್ಮನೇಪದಮ್‌” ಎಂಬ ಸೂತ್ರದಿಂದ 


906 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಇದು ಆತ್ಮನೇಪದಿಯಾಗಿರುತ್ತದೆ. ಈ ಧಾತುವು ಹಲನ್ತ ಅನುದಾತ್ತದಲ್ಲಿ 
ಪಠಿಸದಿರುವದರಿಂದ ಇದು ಉದಾತ್ತವಾಗಿದೆ. ಅದುದರಿಂದ ಇದು ಸೇಟ್‌ ಆಗಿದೆ. 

ಲಟ್‌-ರೂಪಗಳು: ಜುಷತೇ, ಜುಷೇತೆ, ಜುಷನ್ನೇ। ಜುಷಸೇ, ಜುಷೇಥೆ, ಜುಷದ್ವೇ। 
ಜುಷೇ, ಜುಷಾವಹೇ, ಜುಷಾಮಹೇ। 

ಲಿಟ್‌: “ಜುಷ್‌' ಧಾತುವಿನಮೇಲೆ ಲಿಡಾದೇಶ ಬಂದು, ಜುಷ್‌.-ತ ಎಂದಿರುತ್ತದೆ. 
ನಂತರ ವಿಕರಣ ಪ್ರತ್ಯಯ ಬಂದು ಜುಷ್‌.-(ಶ)ಅ--ತ ಎಂದಿದ್ದಾಗ, “ಲಿಟಸ್ತರುಯೋ 
ರೇಶಿರೇಚ್‌” ಎಂಬ ಸೂತ್ರದಿಂದ "ಏಶ್‌' ಆದೇಶ ಬಂದು ಧಾತು ದ್ವಿತ್ವ ಮತ್ತು 
ಹಲಾದಿಶೇಷವಾದಮೇಲೆ ಜುಜುಷೇ ಎಂದು ರೂಪವಾಗುತ್ತದೆ. 


ಲಿಟ್‌:ರೂಪಗಳು: ಜುಜುಷೇ, ಜುಜುಷಾತೇ, ಜುಜುಷಿರೇ। ಜುಜುಷಿಷೇ, 
ಜುಜುಷಾಥೇ, ಜುಜುಷಿದ್ವೇ। ಜುಜುಷೇ, ಜುಜುಷಿವಹೇ, ಜುಜುಷಿಮಹೆ। 


ಲುಟ್‌:ರೂಪಗಳು: ಜೋಷಿತಾ, ಜೋಷಿತಾರೌ, ಜೋಷಿತಾರಃ ಜೋಷಿತಾಸೇ, 
ಜೋಷಿತಾಸಾಥೇ, ಜೋಷಿತಾಥ್ವೇ। ಜೋಷಿತಾಹೇ, ಜೋಷಿತಾಸ್ವಹೇ, ಜೋಷಿತಾಸ್ಮಹೇ। 

ಲೃಟ್‌:ರೂಪಗಳು: ಜುಷಿಷ್ಯತೇ, ಜುಷಿಷ್ಯೇತೇ, ಜುಷಿಷ್ಯನ್ವೇ। ಜುಷಿಷ್ಯಸೇ, ಜುಷಿಷ್ಕೇಥೇ, 
ಜುಷಿಷ್ಯದ್ದೇ। ಜುಷಿಷ್ಯೇ, ಜುಷಿಷ್ಯಾವಹೇ, ಜುಷಿಷ್ಯಾಮಹೇ। 

ಲೋಟ್‌: ರೂಪಗಳು: ಜುಷತಾಮ್‌, ಜುಷೇತಾಮ್‌, ಜುಷನ್ತಾಮ್‌। ಜುಷಸ್ವ, 
ಜುಷೇಥಾಮ್‌, ಜುಷದ್ವಮ್‌। ಜುಷ್ಕೆ, ಜುಷಾವಹೈ, ಜುಷಾಮಹ್ಯೆ! 

ಲಜ್‌: ರೂಪಗಳು: ಅಜುಷತ, ಅಜುಷೇತಾಮ್‌, ಅಜುಷನ್ನ ಅಜುಷಥಾಃ, 
ಅಜುಷೇಥಾಮ್‌, ಅಜುಷದ್ದಮ್‌। ಅಜುಷೇ, ಅಜುಷಾವಹಿ, ಅಜುಷಾಮಹಿ। 

ವಿಧಿಲಿಜ್‌: ರೂಪಗಳು: ಜುಷೇತ, ಜುಷೇಯಾತಾಮ್‌, ಜುಷೇರನ್‌। ಜುಷೇಥಾಃ, 
ಜುಷೇಯಾಥಾಮ್‌, ಜುಷೇದ್ವಮ್‌। ಜುಷೇಯ, ಜುಷೇವಹಿ, ಜುಷೇಮಹಿ। 

ಆಶೀರ್ಲಿಜ್‌: ರೂಪಗಳು: ಜುಷಿಹೀಪ್ವ ಜುಷಿಷೀಯಾಸ್ತಾಮ್‌, ಜುಷಿಷೀರನ್‌। 
ಜುಷಿಷೀಷ್ಯಾಃ, ಜುಷಿಷೀಯಾಸ್ಥಾಮ್‌, ಜುಷಿಷೀದ್ದಮ್‌। ಜುಷಿಷೀಯ, ಜುಷಿಷೀವಹಿ, 
ಜುಷಿಷೀಮಹಿ। 

ಲುಜ್‌: ರೂಪಗಳು: ಅಜೋಷಿಷ್ಟ, ಅಜೋಷಿಷಾತಾಮ್‌, ಅಜೋಷಿಷತ। 
ಅಜೋಷಿಷ್ಠಾಃ, ಅಜೋಷಿಷಾಥಾಮ್‌, ಅಜೋಷಿಡ್ವಮ್‌। ಅಜೋಷಿಷಿ, ಅಜೋಷಿಷ್ಟಹಿ, 
ಅಜೋಷಿಷ್ಮಹಿ। 

ಲೃಜ್‌: ರೂಪಗಳು:ಅಜೋಷಿಷ್ಯತ, ಅಜೋಷಿಷ್ಯೇತಾಮ್‌, ಅಜೋಷಿಷ್ಯನ್ನ| 
ಅಜೋಷಿಷ್ಯಥಾಃ ಅಜೋಷಿಷ್ಯೇಥಾಮ್‌, ಅಜೋಷಿಷ್ಯದ್ವಮ್‌। ಅಜೋಷಿಷ್ಯೇ, 
ಅಜೋಷಿಷ್ಯಾವಹಿ, ಅಜೋಷಿಷ್ಯಾಮಹಿ। 

ಧಾತು- 45. ಓವಿಜೀ ಭಂತುಚಲನಯೋಃ-(ಹೆದರುವುದು ಮತ್ತು 
ಹೆದರುವಿಕೆಯಿಂದ ನಡುಗುವುದು)-ಈ ಧಾತುವು ಪ್ರಾಯಶಃ "ಉತ್‌' ಎಂಬ 


ತುದಾದಿ ಗಣ ೨07 


ಉಪಸರ್ಗವನ್ನು ಪೂರ್ವದಲ್ಲಿ ಉಳ್ಳದ್ದಾಗಿಯೇ ಇರುತ್ತದೆ. ಓವಿಜೀ ಯಲ್ಲಿ "ಓ' 
ಕಾರ ಮತ್ತು "ಈ' ಕಾರಗಳು “ಇತ್‌' ಗಳಾಗಿರುವುದರಿಂದ "ವಿಜ್‌' ಮಾತ್ರ ಉಳಿಯುತ್ತದೆ. 
ಇದು ಉತ್ಪೂರ್ವಕವಾಗಿ ಇರುವುದರಿಂದ ಉದ್ವಿಜ್‌ ಎಂಬ ಧಾತುವಾಗುತ್ತದೆ. ಓವಿಜೀ 
ಯಲ್ಲಿ "ಈ' ಕಾರ ಅನುದಾತ್ತವಾಗಿ ಇರುವುದರಿಂದ “ಇತ್‌' ಸಂಜ್ಞೆ ಬಂದಮೇಲೆ 
ಅನುದಾತ್ತೇತ್ತಾಗಿ ಆಗುತ್ತದೆ. ಆದುದರಿಂದ ಆತ್ಮನೇಪದಿಯಾಗಿರುತ್ತದೆ. ಅನುದಾತ್ತದಲ್ಲಿ 
ಪರಿಗಣಿತವಾಗಿ ಇಲ್ಲದಿರುವುದರಿಂದ ಇದು ಸೇಟ್‌ ಆಗಿರುತ್ತದೆ. 

ಲಟ್‌: ರೂಪಗಳು: ಉದ್ವಿಜತೇ, ಉದ್ವಿಜೇತೇ, ಉದ್ದಿಜನ್ನೇ। ಉದ್ದಿಜಸೇ, ಉದ್ದಿಜೇಥೇ, 
ಉದ್ವಿಜದ್ದೇ। ಉದ್ವಿಜೇ, ಉದ್ವಿಜಾವಹೇ, ಉದ್ವಿಜಾಮಹೇ। 

ಲಿಟ್‌: ರೂಪಗಳು: ಉದ್ದಿವಿಜೇ, ಉದ್ವಿವಿಜಾತೇ, ಉದ್ವಿವಿಜಿರೇ। ಉದ್ವಿವಿಜಿಷೇ, 
ಉದ್ವಿವಿಜಾಥೇ, ಉದ್ವಿವಿಜಿದ್ದೇ। ಉದ್ವಿವಿಜೇ, ಉದ್ವಿವಿಜಿವಹೇ, ಉದ್ವಿವಿಜಿಮಹೇ। 

(ಪೆದ್ದದ್ಧಾವವನ್ನು ವಿಧಿಸುವ ಅತಿದೇಶ ಸೂತ್ರ) 

ಸೂತ್ರ- 666 ವಿಜ ಇಟ್‌ (12.2) 

ವೃತ್ತಿ - ವಿಜೇಃ ಪರ ಇಡಾದಿ ಪ್ರತ್ಯಯಃ ಜಿದ್ವತ್‌। ಉದ್ವಿಜಿತಾ। 

॥ ಇತಿ ತುದಾದಿ (6) ಗಣಃ॥ ॥ಇತಿ ತುದಾದಿ (17) ಪ್ರಕರಣಮ್‌॥ 

ಪ.ಛೇ- ವಿಜಃ, ಇಟ್‌। 

ಅ.ವೃ. - “ಗಾಜ್‌-ಕುಟಾದಿಭ್ಯೋಂಇ್‌-ಣಿನ್‌-ಜಿತ್‌?” ಎಂಬ ಸೂತ್ರದಿಂದ 
“ಜಿತ್‌' ಎಂಬ ಶಬ್ದವು ಅನುವೃತ್ತವಾಗಿದೆ. 

ಅರ್ಥ - ವಿಜ್‌ ಧಾತುವಿನ ಪರದಲ್ಲಿ “ಇಟ್‌' ಮೊದಲಾದವುಗಳಿಂದ ಕೂಡಿದ 
ಪ್ರತ್ಯಯವು ಜಿದ್ವದ್ಭಾವವನ್ನು ಹೊಂದುತ್ತದೆ. 

ಲುಟ್‌: ಈ "ಲ್‌' ಕಾರದಲ್ಲಿ ಉದ್ವಿಜ್‌-ಇತಾ ಎಂದಿದ್ದಾಗ, “ಪುಗನ್ತ್ನಲಘೂಪದಸ್ಯ 
ಚ” ಎಂಬ ಸೂತ್ರದಿಂದ ಗುಣವು ಬರಬೇಕಾಗಿತ್ತು. ಅದನ್ನು ಬಾಧಿಸಿ "ಇಟ್‌' 
ಸಮೇತವಾದ “ತಾ'ಪ್ರತ್ಯಯಕ್ಕೆ ಜಿದ್ವದ್ಭಾವ ಬಂದದ್ದರಿಂದ “ಕ್ಲಿತಿ ಚ” ಎಂಬ ಸೂತ್ರದಿಂದ 
ಗುಣಕ್ಕೆ ನಿಷೇಧ ಬಂದು, ಉದ್ದಿಜಿತಾ ಎಂದೇ ಉಳಿದಿದೆ. 

ರೂಪಗಳು: ಉದ್ವಿಜಿತಾ, ಉದ್ವಿಜಿತಾರೌ, ಉದ್ವಿಜಿತಾರಃ ಉದ್ವಿಜಿತಾಸೇ, 
ಉದ್ವಿಜಿತಾಸಾಥೇ, ಉದ್ವಿಜಿತಾದ್ವೇ। ಉದ್ದಿಜಿತಾಹೇ, ಉದ್ದಿಜಿತಾಸ್ತಹೇ, ಉದ್ದಿಜಿತಾಸ್ಮಹೇ। 

ಲೃಟ್‌: ರೂಪಗಳು: ಉದ್ವಿಜಿಷ್ಯತೇ, ಉದ್ವಿಜಿಷ್ಯೇತೇ, ಉದ್ವಿಜಿಷ್ಠನ್ನೇ। ಉದ್ದಿಜಿಷ್ಕಸೇ, 
ಉದ್ವಿಜಿಷ್ಯೇಥೇ, ಉದ್ವಿಜಿಷ್ಠದ್ದೇ। ಉದ್ವಿಜಿಷ್ಯೇ, ಉದ್ವಿಜಿಷ್ಯಾವಹೇ, ಉದ್ವಿಜಿಷ್ಯಾಮಹೇ। 

ಲೋಟ್‌: ರೂಪಗಳು: ಉದ್ವಿಜತಾಮ್‌, ಉದ್ವಿಜೇತಾಮ್‌, ಉದ್ದಿಜನ್ತಾಮ್‌। ಉದ್ವಿಜಸ್ವ 
ಉದ್ವಿಜೇಥಾಮ್‌, ಉದ್ವಿಜದ್ವಮ್‌। ಉದ್ವಿಜೈ, ಉದ್ದಿಜಾವಹೈ, ಉದ್ದಿಜಾಮಹೈ। 

ಲಜ್‌: ರೂಪಗಳು: ಉದವಿಜತ, ಉದವಿಜೇತಾಮ್‌, ಉದವಿಜನ ಉದವಿಜಥಾಃ, 
ಉದವಿಜೇಥಾಮ್‌, ಉದವಿಜದ್ದಮ್‌। ಉದವಿಜೇ, ಉದವಿಜಾವಹಿ, ಉದವಿಜಾಮಹಿ। 


908 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವಿಧಿಲಿಜ್‌: ರೂಪಗಳು: ಉದ್ವಿಜೇತ, ಉದ್ವಿಜೇಯಾತಾಮ್‌, ಉದ್ವಿಜೇರನ್‌। 
ಉದ್ವಿಜೇಥಾಃ, ಉದ್ವಿಜೇಯಾಥಾಮ್‌, ಉದ್ದಿಜೇದ್ದಮ್‌। ಉದ್ವಿಜೇಯ, ಉದ್ದಿಜೇವಹಿ, 
ಉದ್ವಿಜೇಮಹಿ। '` 

ಆಶೀರ್ಲಿಜ*: ರೂಪಗಳು: ಉದ್ವಿಜಿಷೀಷ್ಟ, ಉದ್ವಿಜೀಷೀಯಾಸ್ತಾಮ್‌, 
ಉದ್ವಿಜೀಷೀರನ್‌। ಉದ್ವಿಜಿಷೀಷ್ಠಾಸ, ಉದ್ದಿಜೀಷೀಯಾಸ್ಥಾಮ್‌, ಉದ್ವಿಜಿಷೀದ್ವಮ್‌। 
ಉದ್ವಿಜಿಷೀಯ, ಉದ್ವಿಜೀಷೀವಹಿ, ಉದ್ವಿಜೀಷೀಮಹಿ। 

ಲುಜ್‌: ರೂಪಗಳು: ಉದವಿಜಿಷ್ಟ ಉದವಿಜಿಷಾತಾಮ್‌, ಉದವಿಜಿಷತ। 
ಉದವಿಜಿಷ್ಠಾಃ, ಉದವಿಜಿಷಾಥಾಮ್‌, ಉದವಿಜಿಡ್ವಮ್‌। ಉದವಿಜಿಷಿ, ಉದವಿಜಿಷ್ಟಹಿ, 
ಉದವಿಜಿಷ್ಠಹಿ। 

ಲೃಜ್‌: ರೂಪಗಳು: ಉದವಿಜಿಷ್ಯತ, ಉದವಿಜಿಷ್ಯೇತಾಮ್‌, ಉದವಿಜಿಷ್ಯನ್ನ। 
ಉದವಿಜಿಷ್ಯಥಾಃ, ಉದವಿಜಿಷ್ಯೇಥಾಮ್‌, ಉದವಿಜಿಷ್ಯದ್ವಮ್‌। ಉದವಿಜಿಷ್ಯೇ, 
ಉದವಿಜಿಷ್ಯಾವಹಿ, ಉದವಿಜಿಷ್ಯಾಮಹಿ। 

ಇಲ್ಲಗೆ ತುದಾದಿ ಪ್ರಕರಣ (17)ವು ಮುಗಿಯಿತು. 


ಪ್ರಠರಣ-16: ಅಧ ರುಧಾದಯಃ (7ನೇ ಗಣ) 
(ಸೂತ್ರ ಸಂಖ್ಯೆ 667 ರಿಂದ 673 ವರೆಗೆ) 


ರುಧಾದಿ ಗಣದಲ್ಲಿ 25 ಧಾತುಗಳಿವೆ. ಇವುಗಳಲ್ಲಿ ವರದರಾಜರು 22 ಧಾತುಗಳನ್ನು 
ರೂಪಸಿದ್ಧಿಗಾಗಿ ಆರಿಸಿಕೊಂಡಿದ್ದಾರೆ. 


1 ಉಭಯಪದಿ ಧಾತುಗಳು (೨): 

1. ರುಧಿರ್‌(ತಡೆಯುವುದು), 2. ಭಿದಿರ್‌ (ಮುರಿಯುವುದು/ಒಡೆಯುವುದು), 
3. ಛಿದಿರ್‌(ಛೇದಿಸುವುದು), 4. ಯುಜಿರ್‌(ಜೋಡಿಸುವುದು), 5. ರಿಚಿರ್‌(ಖಾಲಿ 
ಮಾಡುವುದು), 6.ವಿಚಿರ್‌(ಬೇರೆಯಾಗುವುದು),7. ಕ್ಷುದಿರ್‌(ಹಿಟ್ಟುಮಾಡುವುದು), 
8. ಉಚ್ಛೈದಿರ್‌(ಹೊಳೆಯುವುದು, ಆಟವಾಡುವುದು), 9. ಉತ್ಕದಿರ್‌ (ಹಿಂಸಿಸುವುದು, 
ಅನಾದರಮಾಡುವುದು). 


2. ಪರಸ್ಕೈಪದಿ ಧಾತುಗಳು (11: 

1. ಕೃತಿ (ಸುತ್ತಿಕೊಳ್ಳುವುದು), 2. ತೃಹ (ಹಿಂಸಿಸುವುದು), 3. ಹಿಸಿ (ಹಿಂಸಿಸುವುದು), 
4. ಉಂದೀ (ಮುದ್ದೆ ಅಥವಾ ಉಂಡೆ ಮಾಡುವುದು), 5. ಅಣ್ಣೂ 
(ಪ್ರಕಾಶಗೊಳಿಸುವುದು, ಲೇಪಿಸುವುದು, ಅಲಂಕೃತರಾಗುವುದು, ಹೋಗುವುದು), 
6. ತಣ್ಣೂ (ಸಂಕೋಚಗೊಳಿಸುವುದು), 7. ಓವಿಜಿ (ಹೆದರುವುದು, ನಡುಗುವುದು). 
8. ಶಿಷ್‌ಲೃ (ವಿಶೇಷಗೊಳಿಸುವುದು), 9. ಪಿಷ್‌ಲ್ಕ (ಹಿಟ್ಟು ಮಾಡುವುದು), 10. 
ಭಇಗ್ಟೋ (ಮುರಿಯುವುದು, ಕಡಿಯುವುದು), 11. ಭುಜ್‌(ರಕ್ಷಿಸುವುದು). 


3. ಆತ್ಮನೇಪದಿ ಧಾತುಗಳು (೮): 
1. ಚೌನ್ಸೀ(ಹೊಳೆಯುವುದು), 2. ವಿದ್‌(ವಿಚಾರ ಮಾಡುವುದು), 
ಉಭಯಪದಿ ಧಾತುಗಳು 
1. ಉದಾ- ರುಧಿರ್‌ ಆವರಣೇ। 
(ಶ್ನಮ್‌(ನ)- ವಿಕರಣ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 667. ರುಧಾದಿಛ್ಯಃ ಶ್ನಮ್‌ (3.1.78) 

ವೃತ್ತಿ- ಶಪೋಪವಾದಃ ರುಣದ್ಧಿ (576) ಶ್ಲಶೋರಲ್ಲೋಪ a1 ರುನ್ನಃ ರುನ್ನನ್ನಿ 
ರುಣತಿ]' ರುನ್ನಸ ರುನ್ನ ರುಣದ್ದಿ ರುನ ಸ್ವಃ! ರುನ್ನ 4! ರುನ್ಮೇ। ರುನ್ಬಾತೆೇ€। ರುನ್ನತೇ। 
ರುಣ್ನ್ನೇ। ರುನ್ಸಾಥೇ। ರೆನ್ನೆ ವ! ರುನ್ನೇ॥ ರನ್ನ ಹೇ! ರುನ್ಸ್ಯ ಹಃ ರುರೋಧ, ರುರುಧೇ! 
ರೋದ್ಬಾಸಿ, ರೋದ್ಧಾಸೇ 'ಕೋತ್ತ pS ರೋತ್ತ ತೇ! ರುಣದ್ಳು, ರುನ್ಭಾತ್‌| ರುನ್ಭಾಮ್‌। 
ರುನ್ನನ್ನು' ರುನ್ನಿ ರುಣಧಾನಿ। ರುಣಧಾವ। ರುಣಧಾಮ। ರುನ್ಭಾಮ್‌?” ರುನ್ಭಾತಾಮ್‌, 
ರುನ್ಧತಾಮ್‌। ರುನ್ಸ್ಸ್ಸ್‌ ರುಣಧ್ಯ। ರುಣಧಾವಹೈ। ರುಣಧಾಮಹ್ಯೆ| ಅರುಣತ್‌, ಆರುಣದ್‌। 
ಅರುನ್ಸಾಮ್‌। ಅರುನ್ಸನ್‌! ಅರುಣಃ ಅರುಣತ್‌, ಅರುಣದ್‌। ಅರುನ್ನ। ಅರುನ್ಫತಾಮ್‌। 


910 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರುನ್ನತ। ಅರುನ್ಸಾಃ। ರುನ್ಭಾ ೫ ರುನ್ನೀತ। ರುಧ್ಯಾತ್‌। ರುತ್ಲೀಷ್ಟ ಅರುಧತ್‌। ಅರೌತ್ರೀತ್‌। 
ಅರುದ್ಧ! ಅರುತ್ಸಾತಾಮ್‌। ಅರುತ್ಸತ್‌। ಅರೋತ್ಪ ಸೌ ಅರೋತ್ಸ ಕತ! 2. ಭಿದಿರ್‌ 
ವಿದಾರಣೇ। 3. ಛಿದಿರ್‌ ದ್ವೆ ಧೀಕರಣೇ। 4. ಯುಜಿರ್‌ ಯೋಗೇ। 5. ರಿಚಿರ್‌ 
ವಿರೇಚನೇ। ರಿಣಕ್ತಿ ರಿಜೇ। ರಿರೇಚ। ರೇಕ್ತಾ| ರೇಕ್ಷ ಕತಿ! ಅರಿಣಕ್‌। ಅರಿಚತ್‌, ಅರೈಕ್ಷಿ ಕೀತ್‌, 
ಅರಿಕ್ಷ। 6. ವಿಚಿರ್‌ ಪೃಥಗ್ಯಾವೇ ವಿನಕ್ತಿ, ವಿಜ್‌ ೫ 7. ಕ್ಷುದಿರ್‌ ಸಮ್ಮೇಷಣೇ। ಕಣತ್ತಿ, 
ಕನ! ಕ್ಲೋತ್ತಾ! ಅಕ್ಷುದತ್‌, ಅಕ್ಷಾತ್ಲೀತ್‌, ಅಕ್ಷತ 8. ಉಚ್ಛೈದಿರ್‌ ದಪ್ರಿದೇವನಯೋಃ 
ಛಣತ್ತಿ ಛೃ". ಚಚ್ಚರ್ದ(630) ಸೋಸಿಚೇತಿ ವೇಟ್‌। ಚಚ ೃದಿಷೇ। ಚಚ ್ಸೈತ್ಸೇ, 
ಛರ್ದಿತಾ। ನರ್ದಿಷ್ಯಕಿ, ಛರ್ತ ಕತಿ! ಅಚ್ಛೃದತ್‌। ಅಚ್ಛರ್ದೀತ್‌! ಅಚ್ಚರ್ದಿಷ್ಟ 
9. ಉತ್ಕದೀರ್‌ ಹಿಂಸಾsನಾದರಯೋಳಃ ತೃಣತ್ತಿ। ತೃನ್ನೇ। 10. ಕೃತೀ ವೇಷ್ಟನೇ। ಕೃಣತ್ತಿ। 
11. ತೃಹ ಹಿಂಸಾಯಾಮ್‌। 12. ಹಿಸಿ ಹಿಂಸಾಯಾಮ್‌। 


ಅ.ವೃ- “ಕರ್ತರಿ ಶಪ್‌” ಎಂಬ ಸೂತ್ರದಿಂದ “ಕರ್ತರಿ” ಎಂಬ ಪದವು, 
“ಸಾರ್ವಧಾತುಕೇ ಯಕ್‌” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ ಪದವೂ, 
ಅನುವೃತ್ತವಾಗುತ್ತವೆ. 

ಅರ್ಥ- ಕರ್ತರ್ಥದಲ್ಲಿ ಇರುವ ಸಾರ್ವಧಾತುಕ ಸಂಜ್ಞೆಯಳ್ಳ ಪ್ರತ್ಯಯದ ಪರದಲ್ಲಿ 
ಇರುವಾಗ ರುಧಾದಿ ಗಣಕ್ಕೆ ಸೇರಿದ ಧಾತುಗಳ ಪರದಲ್ಲಿ "ಶಪ್‌(ಅ)' ಪ್ರತ್ಯಯವನ್ನು 
ಬಾಧಿಸಿ "ಶ್ಲಮ್‌(ನ) ಪ್ರತ್ಯಯವು ಬರುತ್ತದೆ. 

ಗಮನಿಸಬೇಕಾದ ಅಂಶ :- "ಶ್ನಮ್‌' ಪ್ರತ್ಯಯದ ವಿಶೇಷ :-ಉಳಿದ ಗಣಗಳಲ್ಲಿ 
ವಿಕರಣ ಪ್ರತ್ಯಯವು ಧಾತುವಿನ ನಂತರ ಬರುತ್ತದೆ. ಆದರೆ ಈ ರುಧಾದಿ ಗಣದಲ್ಲಿ 
ಮಾತ್ರ ವಿಕರಣ ಪ್ರತ್ಯಯವು ಧಾತುಗಳ ಮಧ್ಯದಲ್ಲಿ ಬರುತ್ತದೆ. 

ಲಟ್‌: ಉದಾ- ರುಣದ್ಭಿ- "ರುಧಿರ್‌' ಧಾತುವಿನಲ್ಲಿ “ಇತ್‌' ಗಳು ಹೋಗಿ 
“ರುಧ್‌' ಮಾತ್ರ ಉಳಿಯುತ್ತದೆ. ಪ್ರಥಮ ಪುರುಷ ಏಕವಚನದಲ್ಲಿ- "ರುಧ್‌' ಧಾತುವಿನ 
ನಂತರ “"ಲಟ್‌' "ಲ್‌' ಕಾರ ಬಂದು, ಅದಕ್ಕೆ "ತಿಪ್‌' ಆದೇಶ ಬರುತ್ತದೆ. ಇದರಿಂದ 
“ಸಾರ್ವಧಾತುಕ' ಸಂಜ್ಞೆ ಬಂದಂತಾಯಿತು. ಪ್ರಕೃತ ಸೂತ್ರದಿಂದ "ಶಪ್‌(ಅ)' 
ಪ್ರತ್ಯಯವನ್ನು ಬಾಧಿಸಿ “ಶ್ನಮ್‌(ನ)' ಪ್ರತ್ಯಯವು ಬರುತ್ತದೆ. 

“ರುಧ್‌' ಧಾತುವಿನಲ್ಲಿರುವ ಅಂತ್ಯ “ಅಚ್‌' ಆದ "ಉ' ಕಾರದ ನಂತರ "ನ' 
ವಿಕರಣ ಪ್ರತ್ಯಯವು ಬಂದು ಪ್ರಥಮಪುರುಷ ಏಕವಚನದಲ್ಲಿ ರು-ನ-ಧ್‌*ತಿ 
ಎಂದಿರುತ್ತದೆ. ರೇಫದ ನಂತರ "ನ' ಕಾರ ಇರುವುದರಿಂದ, ಅದಕ್ಕೆ “ಅಟ್ಕುಪ್ವಾಜ್‌ 
ನುಮ್‌ ವ್ಯವಾಯೇಃಪಿ” ಎಂಬ ಸೂತ್ರದಿಂದ “ತ್ವ (ಣ)” ಬರುತ್ತದೆ. ಆಗ 
ರುಣ ಧ್‌*ತಿ ಎಂದಿರುತ್ತದೆ. “ಜಷ ಷಸ್ತಥೋರ್ಥೋತಧ” "ಎಂಬ ಸೂತ್ರದಿಂದ “ರುಧ್‌' 
ನಲ್ಲಿರುವ “ಧ್‌' ಕಾರವು "ರುಷ್‌ ' ವರ್ಣವಾಗಿದೆ. ಇದರ ಪರದಲ್ಲಿರುವ ಪ್ರ ಪ್ರತ್ಯಯವಾದ 
“ತ್‌” ಕಾರಕ್ಕೆ “ಥ್‌' ಕಾರವು ಆದೇಶವಾಗಿ ಬಂದು, ರುಣಧ್‌-ಧಿ ಎಂದಿರುತ್ತದೆ. 
“ರುಲಾಂ ಜಶ್‌ ರುಶೀ” ಎಂಬ ಸೂತ್ರದಿಂದ ಪ್ರಥಮ "ಧ್‌' ಕಾರಕ್ಕೆ “ದ್‌' ಕಾರವು 
ಆದೇಶವಾಗಿ ಬಂದು ರುಣದ್‌-ಧಿ-ರುಣದ್ದಿ ಎಂದು ರೂಪವಾಗುತ್ತದೆ. 


ರುಧಾದಿ ಗಣ 911 


ಉದಾ ರುನ್ನಃ/ರುನ್‌ದ್‌ಧಃ- ಮೇಲಿನಂತೆಯೇ "ರುಧ್‌' ಧಾತುವಿನಲ್ಲಿರುವ ಅಂತ್ಯ 
"ಅಚ್‌' ಆದ "ಉ' ಕಾರದ ನಂತರ "ನ' ವಿಕರಣ ಪ್ರತ್ಯಯವು ಬ೦ದು ಪ್ರಥಮಪುರುಷ 
ದ್ವಿವಚನದಲ್ಲಿ ರು೬ನ4ಧ್‌4ತಸ್‌ ಎಂದಿರುತ್ತದೆ. ಆಗ “ಸಾರ್ವಧಾತುಕಮಪಿತ್‌” ಎಂಬ 
ಸೂತ್ರದಿಂದ "ತಸ್‌' ಪ್ರತ್ಯಯವು "ಜಿದ್ದದ್ದಾವ'ವನ್ನು ಹೊಂದುತ್ತದೆ. ಆದುದರಿಂದ 
“ಶೃಸೋರಲ್ಲೋಪಃ” ಎ೦ಬ ಸೂತ್ರದಿಂದ ವಿಕರಣ ಪ್ರತ್ಯಯವಾದ "ನ'ಕಾರದಲ್ಲಿರುವ 
“ಅ' ಕಾರಕ್ಕೆ ಲೋಪ ಬಂದು ರುನ್‌ದ್‌*ತಸ್‌ ಎಂದಿರುತ್ತದೆ ಆಗ, 
“ಜಷಸ್ತಥೋರ್ಧೋತಧಳ” ಎಂಬ ಸೂತ್ರದಿಂದ "ತಸ್‌' ನಲ್ಲಿರುವ "ತ್‌' ಕಾರಕ್ಕೆ "ದ್‌' 
ಕಾರವು ಆದೇಶವಾಗಿ ಬಂದಾಗ, ಪ್ರಥಮ “ಧ್‌' ಕಾರಕ್ಕೆ “ರುರೋರುರಿ ಸವರ್ಣೇ” 
ಎಂಬ ಸೂತ್ರದಿಂದ ವೈಕಲ್ಲಿಕ ಲೋಪವು ಬಂದು ರುನ್‌-ಧಸ್‌ ಎಂದಿರುತ್ತದೆ. ಆಗ 
"ನ್‌' ಗೆ “ಅಟ್ಕುಪ್ವಾಜ್‌ ನುಮ್‌ ವ್ಯವಾಯೇಃಪಿ” ಎಂಬ ಸೂತ್ರದಿಂದ ಇತ್ಸವು 
ಬರುತ್ತದೆ. “ನಶ್ಚಾಂಪದಾನ್ನಸ್ಯ ರುಲಿ” ಎಂಬ ಸೂತ್ರದಿಂದ ಅನುಸ್ವಾರವೂ, 
ಬರಬೇಕಾಗುತ್ತದೆ. ಈ ಎರಡೂ ಸೂತ್ರಗಳು ತ್ರಿಪಾದಿಯಲ್ಲಿರುತ್ತವೆ. ಆದರೆ "ಣತ್ಪ' 
ವಿಧಾಯಕ ಸೂತ್ರಕ್ಕೆ ಪರತ್ರಿಪಾದಿ ಆಗುವುದರಿಂದ ಪೂರ್ವ ತ್ರಿಪಾದಿಯು 
ಅನುಸ್ವಾರವಿಧಾಯಕ ಸೂತ್ರವನ್ನು ಕುರಿತು "ನತ್ವ' ವನ್ನು ವಿಧಿಸುವದು 
ಅಸಿದ್ದವಾಗಿರುವುದರಿಂದ ಅನುಸ್ವಾರವೇ ಬರುತ್ತದೆ. “ಅನುಸ್ವಾರಸ್ಯ ಯಯಿ 
ಪರಸವರ್ಣಃ” ಎಂಬ ಸೂತ್ರದಿಂದ ಅನುಸ್ವಾರಕ್ಕೆ ಪರಸವರ್ಣ ಬಂದು ಮತ್ತೆ "ನ್‌' 
ಕಾರವೇ ಬಂದು ರುನ್ಬಸ್‌ ಎಂದಿದ್ದಾಗ, "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು, 
ರುನ್ನಃ ಎಂಬ ಮೊದಲನೆಯ ರೂಪವು ಸಿದ್ಧವಾಗುತ್ತದೆ. "ಧ್‌' ಕಾರಕ್ಕೆ ಲೋಪ 
ಬಾರದ ಪಕ್ಷದಲ್ಲಿ, ಮೊದಲನೇ "ಧ್‌' ಕಾರಕ್ಕೆ "ಜಶ್ತ ನದ್‌)' ಬಂದು ರುನ್‌ದ್‌ಧಃ 
ಎಂಬ ಎರಡನೇ ರೂಪವು ಸಿದ್ಧವಾಗುತ್ತದೆ. 

ಉದಾ- ರುನ್ನನ್ತಿ - ಮೇಲಿನಂತೆಯೇ "ರುಧ್‌' ಧಾತುವಿನಲ್ಲಿರುವ ಅಂತ್ಯ “ಅಚ್‌' 
ಆದ “"ಉ' ಕಾರದ ನಂತರ "ಶ್ನಮ್‌(ನ)' ವಿಕರಣ ಪ್ರತ್ಯಯವು ಬಂದು ಪ್ರಥಮ 
ಪುರುಷ ಬಹುವಚನದಲ್ಲಿ "ರುಧ್‌' ಧಾತುವಿನ ನಂತರ ಇರುವ "ಯು ಪ್ರತ್ಯಯಕ್ಕೆ 
“ಅನ್‌' ಆದೇಶ ಬಂದು, ರುನಧ್‌ಅನ್ತಿ ಎಂದಿರುತ್ತದೆ. ಆಗ “ಸಾರ್ವಧಾತುಕಮಪಿತ್‌” 
ಎಂಬ ಸೂತ್ರದಿಂದ “ಅನ್ವಿ' ಗೆ ಜಿದ್ದದ್ದಾವ ಬರುತ್ತದೆ. “ಶ್ಮಸೋರಲ್ಲೋಪಃ” ಎಂಬ 
ಸೂತ್ರದಿಂದ ವಿಕರಣ ಪ್ರತ್ಯಯವಾದ "ನ'ಕಾರದಲ್ಲಿರುವ "ಅ' ಕಾರಕ್ಕೆ ಲೋಪ ಬಂದು, 
ರುನ್‌ಧ್‌--ಅನ್ತಿ ಎಂದಿರುತ್ತದೆ. "ನ್‌' ಕಾರದ ಸ್ಥಾನದಲ್ಲಿ “ನಶ್ಚಾಃಪದಾನ್ನಸ್ಯ ರುಲಿ” 
ಎಂಬ ಸೂತ್ರದಿಂದ ಅನುಸ್ವಾರವೂ, ಬರಬೇಕಾಗುತ್ತದೆ. ಈ ಎರಡೂ ಸೂತ್ರಗಳು 
ತ್ರಿಪಾದಿಯಲ್ಲಿರುತ್ತವೆ. ಆದರೆ "ಣತ್ನ' ವಿಧಾಯಕ ಸೂತ್ರಕ್ಕೆ ಪರತ್ರಿಪಾದಿ(ತ್ರಿಪಾದಿಯಲ್ಲಿ 
ಪರಸೂತ್ರುಯಾಗಿದೆ. ಆದ್ದರಿಂದ ಪೂರ್ವ ತ್ರಿಪಾದಿಯು್ರಿಪಾದಿಯಲ್ಲಿ ಪೂರ್ವಸೂತ್ರ 
ಅನುಸ್ವಾರವಿಧಾಯಕ ಸೂತ್ರವನ್ನು ಕುರಿತು "ನತ್ವ'ವನ್ನು ವಿಧಿಸುವದು 
ಅಸಿದ್ಧವಾಗಿರುವುದರಿಂದ ಅನುಸ್ವಾರವೇ ಬರುತ್ತದೆ. “ಅನುಸ್ಥಾರಸ್ಕ ಯಯಿ 
ಪರಸವರ್ಣಃ” ಎಂಬ ಸೂತ್ರದಿಂದ ಅನುಸ್ವಾರಕ್ಕೆ ಪರಸವರ್ಣ ಬಂದು ಮತ್ತೆ "ನ್‌' 


912 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಕಾರವೇ ಬರುತ್ತದೆ. ಆಗ ರುನ್ನನ್ತಿ ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ- ರುಣತ್ತಿ; ರುಧ್‌ ಧಾತುವಿನ ನಂತರ ಮಧ್ಯಮಪುರುಷ ಏಕವಚನದಲ್ಲಿ 
"ಸಿಪ್‌(ಸಿ) ಇದ್ದಾಗ, ಧಾತುವಿನ' ಪರದಲ್ಲಿ "ಶೃಮ್‌(ನ)' ಬಂದು ರುನಧ್‌ಸಿ 
ಎಂದಿರುತ್ತದೆ. ಇದು "ಪಿತ್‌' ಆಗಿ ಇರುವುದರಿಂದ “ಸಾರ್ವಧಾತುಕಮಪಿತ್‌” ಎಂಬ 
ಸೂತ್ರದಿಂದ "ಸಿ' ಗೆ ಜಿದ್ದದ್ದಾವ ಬರುವುದಿಲ್ಲ. ಆದುದರಿಂದ “ಶ್ನಸೋರಲ್ಲೋಪಃ” 
ಎಂಬ ಸೂತ್ರದಿಂದ ವಿಕರಣ ಪ್ರತ್ಯಯವಾದ "ನ'ಕಾರದಲ್ಲಿರುವ “ಅ' ಕಾರಕ್ಕೆ ಲೋಪ 
ಬರುವುದಿಲ್ಲ. ಆದ್ದರಿಂದ ರುನಧ್‌*ಸಿ ಎಂದಿರುತ್ತದೆ. “ನ' ಕಾರಕ್ಕ “ಇತ್ನ' ಮತ್ತು 
"ಥ್‌ ಕಾರಕ್ಕೆ ಜಶ್ಚ್ವ(ದ್‌) ಮಾಡಿದಾಗ ರುಣದ್‌-ಸಿ ಎಂದಿರುತ್ತದೆ. "ಸ್‌' ಕಾರವು 
ಪರದಲ್ಲಿರುವುದರಿಂದ “ದ್‌' ಕಾರಕ್ಕೆ “ಖರಿಚ” ಎಂಬ ಸೂತ್ರದಿಂದ ಚರ್ತ್ವ(ತ್‌) 
ಕಾರ ಬಂದು ರುಣತ್‌*ಸಿಇರುಣತ್ಸಿ ಎಂದು ರೂಪವಾಗುತ್ತದೆ. 

ಉದಾ- ರುನ್ನಃ /ರುನ್‌ದ್‌ಧಃ : ರುಧ್‌ ಧಾತುವಿನ ನಂತರ ಮಧ್ಯಮ ಪುರುಷ ದ್ವಿ 
ವಚನದಲ್ಲಿ “ಸ್‌ ಪ್ರತ್ಯಯವಿದ್ದಾಗ, “ರು” ವಿನಲ್ಲಿರುವ “ಉ' ಕಾರದ ನಂತರ 
"ಶ್ಲಮ್‌(ನ)' ಬಂದು ರುನಧ್‌4ಥಸ್‌ ಎಂದಿರುತ್ತದೆ. “ಸಾರ್ವಧಾತುಕಮಪಿತ್‌” ಎಂಬ 
ಸೂತ್ರದಿಂದ “ಅನ್ನಿ' ಗೆ ಜಿದ್ದದ್ಭಾವ ಬರುತ್ತದೆ. “ಶ್ಮಸೋರಲ್ಹೋಪಃ”" ಎಂಬ ಸೂತ್ರದಿಂದ 
ವಿಕರಣ ಪ್ರತ್ಯಯವಾದ "ನ'ಕಾರದಲ್ಲಿರುವ “ಅ' ಕಾರಕ್ಕೆ ಲೋಪ ಬಂದು, ರುನ್‌ಧ್‌+ಥಸ್‌ 
ಎಂದಿರುತ್ತದೆ. “ಜಷಸಘೋರ್ಧೋತಧಃ” ಎಂಬ ಸೂತ್ರದಿಂದ "ಥಸ್‌' ನಲ್ಲಿರುವ 
ಹ್‌? ಕಾರಕ್ಕೆ "ಧ್‌' ಕಾರವು ಬಂದು ಪ್ರಥಮ "ಧ್‌ ಕಾರಕ್ಕೆ “ರುರೋರುರಿ ಸವರ್ಣೇ” 
ಎಂಬ ಸೂತ್ರದಿಂದ ವೈಕಲ್ಲಿಕ ಲೋಪವು ಬಂದು ರುನ್‌*ಧಸ್‌ ಎಂದಿರುತ್ತದೆ. “ನ್‌' 
ಕಾರದ ಸ್ಥಾನದಲ್ಲಿ “ನಶ್ಚಾಪದಾನ್ರಸ್ಯ ರುಲಿ” ಎಂಬ ಸೂತ್ರದಿಂದ ಅನುಸ್ವಾರ ಬ೦ದು, 
“ಅನುಸ್ಥಾರೆಸ್ಯ ಯಯಿ ಪರಸವರ್ಣಃ” ಎ೦ಬ ಸೂತ್ರದಿಂದ ಅನುಸ್ವಾರಕ್ಕೆ ಪರಸವರ್ಣ 
ಬಂದು ಮತ್ತೆ "ನ್‌' ಕಾರವೇ ಬಂದು ರುನ್ನಸ್‌ ಎಂದಿದ್ದಾಗ, ರುತ್ವ-ವಿಸರ್ಗಗಳಿಂದ 
ರುನ್ನಃ ಎಂದು ರೂಪವು ಸಿದ್ಧವಾಗುತ್ತದೆ. 

ದ್‌ ಕಾರಕ್ಕೆ ಲೋಪ ಬಾರದ ಪಕ್ಷದಲ್ಲಿ ಪ್ರಥಮ "ಧ್‌' ಕಾರಕ್ಕೆ "ಜಶ್ರ ಆದ್‌) 
ಬ೦ದು, ರುನ್‌ದ್‌ಧಃ ಎಂದು ರೂಪವಾಗುತ್ತದೆ. 

ಉದಾ- ರುನ್ಫ/ರುನ್‌ದ್‌ಧ - ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಮಧ್ಯಮಪುರುಷ 
ಬಹುವಚನದಲ್ಲಿ ರುನ್ನ ಮತ್ತು ರುನ್‌ದ್‌ಧ ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ಉದಾ- ರುಣದ್ಮಿ- "ರುಧ್‌' ಧಾತುವಿನ ಮೇಲೆ ಉತ್ತಮಪುರುಷ ಏಕವಚನದಲ್ಲಿ 
"ಮಿಪ್‌(ಮಿ)' ಬಂದಮೇಲೆ, ಧಾತುವಿನ ಪರದಲ್ಲಿ "ಶ್ಲಮ್‌(ನ)' ಬಂದು ರುನಧ್‌4೬ಮಿ 
ಎಂದಿರುತ್ತದೆ. ಇದು "ಪಿತ್‌' ಆಗಿ ಇರೋಣದ್ದರಿಂದ “ಸಾರ್ವಧಾತುಕಮಪಿತ್‌” 
ಎಂಬ ಸೂತ್ರದಿಂದ "ಮಿಗೆ ಜೆದ್ದದ್ದಾವ ಬರುವುದಿಲ್ಲ. ಹೀಗಾಗಿ “ಶೃಸೋರಲ್ಹ್ಲೋಪಃ?” 
ಎ೦ಬ ಸೂತ್ರದಿಂದ ವಿಕರಣ ಪ್ರತ್ಯಯವಾದ "ನ'ಕಾರದಲ್ಲಿರುವ " ಆ ಕಾರಕ್ಕೆ ಲೋಪ 
ಬರುವುದಿಲ್ಲ. ಹೀಗಾಗಿ ರುನಧ್‌+ಮಿ ಎಂದೇ ಇರುತ್ತದೆ. ನಂತರ "ನ್‌" ಕಾರಕ್ಕೆ 
“ಣತ್ನ' ಮತ್ತು "ಧ್‌' ಕಾರಕ್ಕೆ ಜಶ್ರ್ವ(ದ್‌) ಬಂದು ರುಣದ್‌--ಮಿಇರುಣದ್ಮಿ ಎಂದು 


ರುಧಾದಿ ಗಣ ೨13 


ರೂಪವು ಸಿದ್ಧವಾಗುತ್ತದೆ. 

ಉದಾ- ರುನ್ನ ವೆ “ರುಧ್‌' ಧಾತುವಿನ ಮೇಲೆ ಉತ್ತಮಪುರುಷ ದ್ವಿವಚನದಲ್ಲಿ 
"ವಸವಃ)' ಪ್ರತ್ಯಯ ಬಂದಮೇಲೆ, ಧಾತುವಿನ ಪರದಲ್ಲಿ "ಶ್ಲಮ್‌(ನ)' ಬಂದು 
ರುನಧ್‌*"ವಸ್‌' ಎಂದಿರುತ್ತದೆ. ಆಗ “ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ 
"ವಸ್‌' ಗೆ ಜಿದ್ದದ್ಧಾವ ಬರುತ್ತದೆ. ಆದುದರಿಂದ “ಶ್ನಸೋರಲ್ಲೋಪಃ” ಎಂಬ ಸೂತ್ರದಿಂದ 
ವಿಕರಣ ಪ್ರತ್ಯಯವಾದ "ನ'ಕಾರದಲ್ಲಿರುವ “ಅ' ಕಾರಕ್ಕೆ ಲೋಪ ಬಂದು, ರುನ್‌ಧ್‌.-ವಸ್‌ 
ಎಂದಿರುತ್ತದೆ. "ನ್‌' ಕಾರಕ್ಕೆ “ನಶ್ಚಾಂಪದಾನ್ನಸ್ಯ ರುಲಿ” ಎಂಬ ಸೂತ್ರದಿಂದ ಅನುಸ್ವಾರ 
ಬಂದು ಅದಕ್ಕೆ “ಅನುಸ್ವಾರಸ್ಯ ಯಯಿ ಪರಸವರ್ಣಃ” ಎಂಬ ಸೂತ್ರದಿಂದ ಅನುಸ್ವಾರಕ್ಕೆ 
ಪರಸವರ್ಣ ಬಂದು ಮತ್ತೆ "ನ್‌' ಕಾರವೇ ಬಂದು ರುನ್‌ಧ್‌.-ವಸ್‌ ಎಂದಿದ್ದಾಗ 
"ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ರುನ್ನ ವಿ ಎಂದು ರೂಪವಾಗುತ್ತದೆ. 

ರುನ್ನ ಿ- ಮೇಲಿನಂತೆಯೇ ಪ್ರಕ್ರಿಯೆ ನಡೆದು ಉತ್ತಮಪುರುಷ ಬಹುವಚನದಲ್ಲಿ 
ರುನ್ನ ಆ ಎಂದು ರೂಪವಾಗುತ್ತದೆ. 

ಲಟ್‌: ಪರಸ್ಮೈ ಪದದ ರೂಪಗಳು- ರುಣದ್ದಿ, ರುನ್ನಃ/ರುನ್‌ದ್‌ಧಃ, ರುನ್ಛನ್ನಿ! 
ರುಣತ್ತಿ, ರುನ್ನಃ. ರುದ್ಧಃ/ರುನ್‌ದ್‌ಧಃ, ರುನ್ಫ/ರುನ್‌ದ್‌ಧ। ರುಣದ್ಧಿ ರುನ್ನ ವೆ ರುನ್ನ Kl 

ಆತ್ಮನೇ ಪದದಲ್ಲಿ "ಪತ್‌' ಆಗಿ ಇಲ್ಲದೇ ಇರೋಣದ್ದರಿ೦ದ ಎಲ್ಲ ಪ್ರತ್ಯಯಗಳೂ 
“ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ ಜಿದ್ದದ್ಧಾವ ಹೊಂದುತ್ತವೆ. ಆದುದರಿಂದ 
“ಶ್ಲಸೋರಲ್ಲೋಪಃ” ಎಂಬ ಸೂತ್ರದಿಂದ ವಿಕರಣ ಪ್ರತ್ಯಯವಾದ "ನ' ಕಾರದಲ್ಲಿರುವ 
“ಅ' ಕಾರಕ್ಕೆ ಎಲ್ಲೆಡೆಯಲ್ಲೂ ಲೋಪ ಬರುತ್ತದೆ. ಹೀಗೆ ಕೆಳಗಿನಂತೆ ಆತ್ಮನೇ ಪದದ 
ರೂಪಗಳು ಸಿದ್ಧವಾಗುತ್ತವೆ. 

ಆತ್ಮನೇ ಪದದ ರೂಪಗಳು-ರುನ್ನೇ, ರುನ್ಸಾತೇ, ರುನ್ನತೇ। ರುನ್ನ್ನೇ, ರುನ್ಭಾಥೇ, 
ರುನ್ಫೆ 4! ರುನ್ನೇ, ರುನ್ನ ಖೇ ರುನ್ನ ಹೇ। 

ಲಿಟ್‌:ಪರಸ್ಕೈ ಪದದಲ್ಲಿ "ಲಿಟ್‌' ಗೆ "ತಿಪ್‌' ಬಂದು ಅದಕ್ಕೆ “ಇಲ್‌(ಅ)' ಬಂದು 
ನಂತರ ಧಾತು ದ್ವಿತ್ವವಾದಮೇಲೆ ಕೆಳಗಿನಂತೆ ರೂಪಗಳು ಆಗುತ್ತವೆ. 

ಪರಸ್ಕೈ ಪದದ ರೂಪಗಳು: ರುರೋಧ, ರುರುಧತುಃ, ರುರುಧುಃ ರುರೋಧಿಥ, 
ರುರುಧಥುಃ, ರುರುಧ। ರುರೋಧ, ರುರುಧಿವ, ರುರುಧಿಮ। 

ಆತ್ಮನೇ ಪದದಲ್ಲಿ ರೂಪಗಳು: ರುರುಧೇ, ರುರುಧಾತೇ, ರುರುಧಿರೇ। ರುರುಧಿಷೇ, 
ರುರುಧಾಥೇ, ರುರುಧಿದ್ವೇ। ರುರುಧೇ, ರುರುಧಿವಹೇ, ರುರುಧಿಮಹೇ। 

ಲುಟ್‌: ರುಧ್‌--ತಾ ಎಂದಿದ್ದಾಗ “ಜಷಸ್ತಥೋರ್ಧೋ೯ಂಧಃ?” ಎಂಬ ಸೂತ್ರದಿಂದ 
"ತ್‌' ಕಾರಕ್ಕೆ "ಧ್‌' ಕಾರವು ಬಂದು, ಮೊದಲನೇ "ಧ್‌ ಕಾರಕ್ಕೆ "ಜಶ್ಚ್ವ'ದಿಂದ "ದ್‌' 
ಕಾರ ಬಂದು ಲಘೂಪಧ'ಗುಣದಿಂದ "ಉ' ಕಾರಕ್ಕೆ ಗುಣ ಬಂದು 
ರೋಧ್‌--ಧಾ:ರೋದ್ಧಾ ಎಂದಾಗುತ್ತದೆ. ಹೀಗೆ ಕೆಳಗಿನಂತೆ ಎಲ್ಲ ರೂಪಗಳು 
ಸಿದ್ಧ ವಾಗುತ್ತವೆ. 


914 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 

ಪರಸೆ ಹೈ ಪದದ ರೂಪಗಳು: ರೋದ್ದಾ ರೋದ್ಧಾರ್‌, ರೋದ್ಧಾರಃ ರೊದ್ಭಾಸಿ, 
ರೋದ್ಧಾಸ್ಥಃ, ರೊದ್ಭಾಸ್ಥ ರೋದ್ಭಾಸ್ಮಿ ರೋದ್ಭಾಸ್ವಃ, ರೋದ್ಭಾಸ್ಮಃ 

ಆತ್ಮನೇ ಪದದಲ್ಲಿ ರೂಪಗಳು: ರೋದ್ಧಾ, ರೋದ್ಧಾರೌ, ರೋದ್ಧಾರಃ। ರೋದ್ಧಾಸೇ, 

ರೋದ್ಧಾಸಾಥೇ, ರೋದ್ಧಾದ್ವೇ। ರೋದ್ಧಾಹೇ, ರೋದ್ಧಾಸ್ಪಹೇ, ರೋದ್ಭಾಸ್ಮಹೇ। 

ಲೃಟ್‌: ಪರಸ್ಥೆ ಮಕ ಪದದ ರೂಪಗಳು: ರೋತ್ಸ್ಯತಿ, ರೋತ್ಸ ಸೆ ರೋತ್ಸ Rl 
ರೋತ್ಸ್ಯಸಿ, ರೋತ್ಸ್ಯಥಃ, ರೋತ್ಸ Fo ರೋತ್ಸಾ ತಮಿ, ರೋತ್ಸಾ ೫ ರೋತ್ಸಾ ಮಹಿ 

ಆತ್ಮನೇ ಪದದಲ್ಲಿ ರೂಪಗಳು: ರೋತ್ಸ್ಯತೇ, ರೋತ್ಸ್ಯೇತೇ, ರೋತ್ಸ್ಯನ್ನೇ! 
ರೋತ್ಸ ಸೇ, ರೋತ್ತ್ಯೇಥೆ, ರೋತ್ಸ ಕನ ರೋತ್ತ್ಯೇ, ರೋತ್ಸ್ವಾವಹೇ, ರೋತ್ಸ್ಯಾಮಹೇ। 

ಲೋಟ್‌:ಪರಸ್ಕೈ ಪದದಲ್ಲಿ ಪ್ರಥಮಪುರುಷ ಏಕ ವಚನದಲ್ಲಿ ರುಣದ್ಧಿ ಎಂಬಲ್ಲಿಯ 
"ಧ್‌' ಕಾರೋತ್ತರ "ಇ' ಕಾರಕ್ಕೆ “ಏರುಃ” ಎಂಬ ಸೂತ್ರದಿಂದ "ಉತ್ಪ', 
“ಜಷಸ್ತಥೋರ್ಧೋಂಧಃ” ಎಂಬ ಸೂತ್ರದಿಂದ "ಧ್‌' ಕಾರ, ನಂತರ ಪ್ರಥಮ "ಧ್‌' 
ಕಾರಕ್ಕೆ "ಜಶ್ತ ಗಳಾದ ಮೇಲೆ ರುಣದ್ದು/ರುನ್ನಾತ್‌/ರುನ್‌ದ್‌ಧಾತ್‌, ರುನ್ಸಾಮ್‌/ 
ರುನ್‌ದ್‌ಧಾಮ್‌, ರುನ್ನನ್ನು। ಎ೦ದು ರೂಪಗಳಾಗುತ್ತವೆ. 

ಮಧ್ಯಮಪುರುಷ ಏಕವಚನದಲ್ಲಿ "ಸಿಪ್‌(ಸಿ)' ಇದ್ದಾಗ, “ಸೇರ್ಹ್ಯಪಿಚ್ಚ” ಎಂಬ 
ಸೂತ್ರದಿಂದ “ಹಿ” ಆದೇಶ ಬಂದು "ಹಿ' ಗೆ “ಹುರುಲ್ಫೊ Fy ಹೇರ್ಧಿಃ” ಎಂಬ 
ಸೂತ್ರದಿಂದ “ಧಿ” ಆದೇಶ ಬಂದು ರುನ್ಫಿ/ರುನ್‌ದ್‌ಧಿ, ಎಂದೂ “ತಾತಜ್‌(ತಾತ್‌)' 
ಆದೇಶ ಬಂದ ವಿಕಲ್ಪ ಪಕ್ಷದಲ್ಲಿ ರುನ್ನಾತ್‌/ರುನ್‌ದ್‌ಧಾತ್‌ ಎಂದು ರೂಪವಾಗುತ್ತದೆ. 
ನಂತರ ರುನ್ನಮ್‌/ರುನ್‌ದ್‌ಧಮ್‌, ರುನ್ಸ/ರುನ್‌ದ್‌ಧ। “ಆಡುತ್ತಮಸ್ಯ ಪಿಚ್ಚ” ಎಂಬ 
ಸೂತ್ರದಿಂದ “ಆಟ್‌(ಆ)' ಆಗಮ, ಅದು "ಪಿತ್‌' ಆಗಿರುವುದರಿಂದ “ಜಿದ್ವದ್ಭಾವವು' 
ಬಾರದೇ "ನ' ಕಾರದಲ್ಲಿರುವ "ಅ ಕಾರಕ್ಕೆ ಲೋಪವು ಬರುವುದಿಲ್ಲ. ಹೀಗಾಗಿ 
ರುಣಧಾನಿ, ರುಣಧಾವ, ರುಣಧಾಮ ಎಂದು ರೂಪಗಳಾಗುತ್ತವೆ. 

ಪರಸ್ಮೈಪದ - ಪ್ರ. ಪು ಏಕವಚನದಲ್ಲಿ - ರುಣದ್ದು »/ರುನ್ನಾತ್‌/ರುನ್‌ದ್‌ಧಾತ್‌, 

ದ್ವಿವಚನದಲ್ಲಿ -ರುನ್ನಾಮ್‌/ರುನ್‌ದ್‌ಧಾಮ್‌, 

ಬಹುವಚನದಲ್ಲಿ- ರುನ್ನನ್ನು 

ಮ. ಪು ಏಕವಚನದಲ್ಲಿ- ರುನ್ಫಿ/ರುನ್‌ದ್‌ಧಿ, ಎಂದೂ, 

ತಾತಜ್‌ ಆದೇಶ ಪಕ್ಷದಲ್ಲಿ ರುನ್ನಾತ್‌/ರುನ್‌ದ್‌ಧಾತ್‌ 

ದ್ವಿ ವಚನದಲ್ಲಿ - ರುನ್ನಮ್‌/ರುನ್‌ದ್‌ಧಮ್‌, 

ಬ. ವಚನದಲ್ಲಿ -ರುನ್ನ/ರುನ್‌ದ್‌ಧ। 

ಉ. ಪುರುಷದಲ್ಲಿ - ರುಣಧಾನಿ, ರುಣಧಾವ, ರುಣಧಾಮ 

ಆತ್ಮನೇ ಪದ 

ಪ್ರ ಪು - ರುನ್ನಾಮ್‌/ರುನದ್‌ಧಾಮ್‌। ರುನ್ನಾತಾಮ್‌/ರುನ್ನತಾಮ್‌ 


ರುಧಾದಿ ಗಣ 915 


ಮ. ಪು - ರುಣತ್ಸ್ವ, ರುನ್ಭಾಥಾಮ್‌, ರುನ್ಫದ್ಧಮ್‌/ರುನ್‌ಧ್‌ದ್ವಮ್‌। 

ಉ.ಪು- ರುಣಧೈ, ರುಣಧಾವಹೈ, ರುಣಧಾಮಹ್ಯೆ! 

ಲಜ್‌: ಪರಸ್ಕೈಪದ ಪ್ರಥಮ ಪುರುಷ ಏಕವಚನದಲ್ಲಿ-ಅರುಣ್‌ಧ್‌ತಿ ಎಂದಿದ್ದಾಗ, 
“ಹಲ್ಮ್ಯಾಭ್ಯೋದೀರ್ಫಾತ್‌ ಸುತಿಸ್ಯಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ ಅಪೃಕ್ಷವಾದ 
"ತ್‌ ಕಾರಕ್ಕೆ ಲೋಪ ಬಂದು ಪದಾನ್ನದಲ್ಲಿರುವ “ಧ್‌' ಕಾರಕ್ಕೆ “ರುಲಾಮ್‌ ಜಶೋಪನ್ಹೇ” 
ಎ೦ಬ ಸೂತ್ರದಿಂದ “ಜಶ್ತ್ವ(ದ್‌)' ಬಂದು, ಅದಕ್ಕೆ “ವಾಂವಸಾನೇ” ಎಂಬ ಸೂತ್ರದಿಂದ 
“ಚರ್ತ್ವ(ತ್‌)' ಬಂದು, "ನ್‌' ಕಾರಕ್ಕೆ ಣತ್ವ(ಣ್‌) ಬಂದು, ಅರುಣತ್‌, ಅರುಣದ್‌ 
ಎಂದು ರೂಪಗಳಾಗುತ್ತವೆ. 

ಇದೇ ರೀತಿಯಲ್ಲಿ ಮಧ್ಯಮಪುರುಷ ಏಕವಚನದಲ್ಲಿ "ಸಿಪ್‌(ಸ್‌)' ಬಂದಾಗ, 
“ದಶ್ಚ” ಎಂಬ ಸೂತ್ರದಿಂದ ರುತ್ವ-ವಿಸರ್ಗಗಳು ಬಂದು ಅರುಣಃ ಎಂದಾಗುತ್ತದೆ. 

ಪರಸ್ಕೈ ಪದದ ರೂಪಗಳು- 
ಪು -ಅರುಣತ್‌/ಅರುಣದ್‌, ಅರುನ್ಸಾಮ್‌/ಅರುನ್‌ದ್‌ಧಾಮ್‌, ಅರುನ್ಸನ್‌। 
. ಪು.- ಅರುಣಃ/ಅರುಣತ್‌/ಅರುಣದ್‌, ಅರುನ್ನಮ್‌/ಅರುನ್‌ದ್‌ಧಮ್‌, ಅರುನ್ವ/ 
ದ್‌ 


ಪು. - ಅರುಣಧಮ್‌, ಅರುನ್ಸ yp ಅರುನ್ನ d 

ಆತ್ಮನೇ ಪದದ ರೂಪಗಳು- 

ಪ್ರಪು- ಅರುನ್ಸ್‌/ಅರುನ್‌ದ್‌ಧ, ಅರುನ್ಥಾತಾಮ್‌, ಅರುನ್ನತ। 

ಮ.ಪು.-ಅರುನ್ಸಾಃ/ಅರುನ್‌ದ್‌ಧಾಃ,ಅರುನ್ಹಾಥಾಮ್‌, ಅರುನ್ಸೃಮ್‌/ 
ಅರುನ್‌ದ್‌ಧ್ವಮ್‌। 

ಉ.ಪು. ಅರುನ್ನಿ, ಅರುನ್ಫ ಮ ಅರುನ್ನ ಆಂ! 

ವಿ.ಲಿಜ್‌:-ಪರಸ್ಕೈದದಲ್ಲಿ -ರುನ್ಭ್ಯಾತ್‌, ರುನ್ಸ್ಯಾಾತಾಮ್‌,ರುನ್ನು ಃ॥ ರುನ್ಭ್ಯಾಃ, 
ರುನ್ಹಾ ತಮ್‌, ರುನ್ಭಾ ಹೆ ರುನ್ಸಾ ಮ್‌, ರುನ್ಸಾ ಕವ. ರುನ್ನಾ ಮ 

ಆತ್ಮನೇ ಪದದಲ್ಲಿ- ರುನ್ನೀತ, ರುನ್ನೀಯಾತಾಮ್‌, ರುನ್ಸೀರನ್‌। ರುನ್ನೀಥಾಃ, 
ರುನ್ಮೀಯಾಥಾಮ್‌, ರುನ್ಫೀದ್ವಮ್‌। ರುನ್ಳೀಯ, ರುನ್ಫೀವಹಿ, ರುನ್ಫೀಮಹಿ। 

ಆ.ಲಿಜ್‌:-ಪರಸ್ತೆ ೈ ಪದದಲ್ಲಿ- ರುಧ್ಯಾತ್‌, ರುಧ್ಯಾಸ್ತಾಮ್‌, ರುಧ್ಯಾಸುಃ ರುಧ್ಯಾಃ, 
ರುಧ್ಯಾಸ್ತಮ್‌, ರುಧ್ಯಾಸ್ನ ರುಧ್ಯಾಸಮ್‌, ರುಧ್ಯಾಸ್ವ, ರುಧ್ಯಾಸ್ಮ 

ಆತ್ಮನೇ ಪದದಲ್ಲಿ - ರುತ್ತೀಷ್ಟ ರುತ್ತೀಯಾಸ್ತಾಮ್‌, ರುತ್ತೀರನ್‌। ರುತ್ತೀಷ್ಠಾಃ, 
ರುತ್ಸೀಯಾಸ್ಥಾಮ್‌, ರುತ್ತೀದ್ದಮ್‌। ರುತ್ತೀಯ, ರುತ್ತೀವಹಿ, ರುತ್ತೀಮಹಿ। 

ಲುಜ್‌:ಪರಸ್ಥೈ ಪದದಲ್ಲಿ- “ಇರಿತೋವಾ” ಎಂಬ ಸೂತ್ರದಿಂದ "ಚೆ' ಗೆ ವಿಕಲ್ಪದಿ೦ದ 
"ಅಜ್‌' ಆದೇಶ ಬಂದು ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ."ಅಜ್‌' ಬಂದ ಪಕ್ಷದಲ್ಲಿ 
-ಅರುಧತ್‌, ಅರುಧತಾಮ್‌,ಅರುಧನ್‌। ಅರುಧಃ, ಅರುಧತಮ್‌, ಅರುಧತ। ಅರುಧಮ್‌, 


916 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರುಧಾವ, ಅರುಧಾಮ। 

"ಅಜ್‌' ಬಾರದ ಪಕ್ಷದಲ್ಲಿ - 'ಜ್ಹೆ' ಗೆ "ಸಿಜ್‌' ಬಂದು “ವದವ್ರಹಲನ್ವಸ್ಯಾಚಃ' 
ಎಂಬ ಸೂತ್ರದಿಂದ ವೃದ್ಧಿ ಬಂದು "ಧ್‌' ಕಾರಕ್ಕೆ ಚರ್ತ್ವ(ತ್‌) ಬಂದು, ಕೆಳಗಿನ 
ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು: ಅರೌತ್ಲೀತ್‌, ಅರೌದ್ಧಾಮ್‌, ಅರೌತ್ಸುಃ ಅರೌತ್ವೀಃ, ಅರೌದ್ಧಮ್‌, 
ಅರೌದ್ಧ। ಅರೌತ್ಸಮ್‌, ಅರೌತ್ಲ್ವ, ಅರೌತ್ಸ 

ಆತ್ಮನೇ ಪದದಲ್ಲಿ ರೂಪಗಳು: - ಅರುದ್ಧ, ಅರುತ್ಸಾತಾಮ್‌, ಅರುತ್ನತ। ಅರುದ್ಧಾಃ, 
ಅರುತ್ಸಾಥಾಮ್‌, ಅರುದ್ಧ ಎಸ್‌/ಅರುದ್‌ದ್ವಮ್‌। ಅರುತ್ತಿ, ಅರುತ್ಚ್ವಹಿ, ಅರುತ್ಪ ಹಿ! 

ಲೃಜ್‌:ಪರಸ್ಕೈ ಪದದಲ್ಲಿ - ಅರೋತ್ಸ್ಯತ್‌, ಅರೋತ್ಸ್ಯತಾಮ್‌, ಅರೋತ್ಸ್ಯನ್‌! 
ಅರೋತ್ಸಃ, ಅರೋತ್ಸ ತಮ್‌, ಅರೋತ್ಸ್ಯತ। ಅರೋತ್ಸ ಮ್‌. ಅರೋತ್ಸಾ ವ 
ಅರೋತ್ಸಾ ಮ। 

ಆತ್ಮನೇ ಪದದಲ್ಲಿ-ಅರೋತ್ಸ್ಯತ, ಅರೋತ್ಸ್ಯೇತಾಮ್‌, ಅರೋತ್ಸ್ಯ್ಯನ್ನ! 
ಅರೋತ್ಸ್ಯಥಾಃ, ಅರೋತ್ಸ್ಸ್ಯೇಥಾಮ್‌, ಅರೋತ್ಸ್ಯದ್ವಮ್‌। ಅರೋತ್ಸ್ಯೇ, 
ಅರೋತ್ಸಾ ಕನಹ, ಅರೋತ್ಸಾ ಮಹಿ! 

ಧಾತು 2. ಭಿದಿರ್‌ ವಿದಾರಣೆ - (ಮುರಿಯುವುದು,ಹರಿಯುವುದು,ಸೀಳುವುದು) 
ಇದರಲ್ಲಿ "ಭಿದ್‌' ಮಾತ್ರ ಉಳಿಯುತ್ತದೆ. 

ವಿಶೇಷ: ಈ ಧಾತುವಿನ ರೂಪಗಳೂ "“ರುಧ್‌' ಧಾತುವಿನಂತೆಯೇ ಇರುತ್ತವೆ. 
“ರುರೋ ರುರಿ ಸವರ್ಣೇ” ಎ೦ಬ ಸೂತ್ರದಿಂದ ಎಲ್ಲೆಲ್ಲಿ "ರುರ್‌' ನ ಲೋಪವು 
ಆಗುತ್ತದೋ ಅಂತಹ ಲೋಪ ಪಕ್ಷದ ರೂಪಗಳನ್ನು ಮಾತ್ರ ಕೊಡಲಾಗಿದೆ. 
ಲೋಪಾಭಾವ ಪಕ್ಷದ ರೂಪಗಳನ್ನು ತಾವಾಗಿಯೇ ಊಹಿಸಿಕೊಳ್ಳಬಹುದು. 

ಲಟ್‌:ಪರಸ್ಕೈ ಪದದ ರೂಪಗಳು - ಭಿನತ್ತಿ, ಭಿನ್ತಃ, ಭಿನ್ನನಿ ಭಿನತ್ತಿ, ಭಿನ್ನಃ, 
ಭಿನ್ನ ಭನದಿ ಭಿನ್ನ. ಭಿನ್ನ 

ಆತ್ಮನೇ ಪದದ ರೂಪಗಳು- ಭಿನ್ನೇ, ಭಿನ್ನಾತೇ, ಬಿನ್ನತೇ। ಭಿನ್ನೇ. ಭಿನ್ನಾಥೇ, 
ಭಿನ್ಗೆ 4 ಭಿನ್ನೇ, ಭಿನ್ನ ಹೇ ಭಿನ್ನ ಹೇ 

ಲಿಟ್‌:ಪರಸ್ಥೆ ಹಲ ಪದದ ರೂಪಗಳು - ಬಿಭೇದ, ಬಿಭೀದತುಃ ಬಿಭಿದುಃ ಬಿಭೇದಿತ, 
ಬಿಭಿದತುಃ, ಬಿಭಿದ। ಬಿಭೇದ, ಬಿಭಿದಿವ, ಬಿಭಿದಿವು 

ಆತ್ಮನೇ ಪದದ ರೂಪಗಳು - ಬಿಭಿದೇ, ಬಿಭಿದಾತೇ, ಬಿಭಿದಿರೇ। ಬಿಭಿದಿಷೇ, 
ಬಿಭಿದಾತೇ, ಬಿಭಿದಿದ್ದೇ। ಬಿಭಿದೇ, ಬಿಭಿದಿವಹೇ, ಬಿಬಿದಿಮಹೇ। 

ಲುಟ್‌: ಪರಸ್ಥೆ ಸೈ ಪದದ ರೂಪಗಳು- ಭೇತ್ತಾ ಭೇತ್ತಾರ್‌, ಭೇತ್ತಾರಃ ಭೇತ್ತಾಸಿ, 
ಭೇತ್ರಾಸ್ಥಃ, ಭೇತ್ತಾಸ್ಥ। “ಭೇತ್ತಾಸ್ಕಿ ಭೇತ್ತಾಸ್ವಃ, ಭೇತ್ತಾಸ್ಮಃ 

ಆತ್ಮನೇ ಪದದ ರೂಪಗಳು - ಭೇತ್ವಾ, ಭೇತ್ತಾರೌ, ಭೇತ್ತಾರಃ। ಭೇತ್ತಾಸೇ, 


ರುಧಾದಿ ಗಣ 917 


ಭೇತ್ತಾಸಾಥೇ, ಭೇತ್ತಾದ್ವೇ। ಭೇತ್ತಾಹೇ, ಭೇತ್ತಾಸ್ವಹೇ, ಭೇತ್ತಾಸ್ಮಹೇ 

ಲೃಟ್‌:ಪರಸ್ಥೆ ಹ ಪದದ ರೂಪಗಳು - ಭೇತ್ಸ ಕತಿ ಭೇತ್ಸ ಕತಿ ಭೇತ್ಸ FS) ಭೇತ್ಸ pS 
ಭೇತ್ಸ್ಯಥಃ ಭೇತ್ಸ್ಯಥ। ಭೇತ್ಸ್ಯಾಮಿ, ಭೇತ್ಸ್ಯಾವಃ, ಭೇತ್ಸ್ಯಾಮಃ। 

ಆತ್ಮನೇ ಪದದ ರೂಪಗಳು - ಭೇತ್ಸ ತೇ. ಭೇಸ್ಕೇತೇ, ಭೇತ್ಸ್ಯನ್ನೇ। ಭೇತ್ಸ್ಯಸೇ, 
ಭೇತ್ಸೆ ಕಥೇ, ಭೇತ್ಸ ಡೀ ಭೇತ್ಸೆ 8 ಭೇತ್ಸಾ ವಹೇ, ಭೇತ್ಸಾ ಸಮಹೇ। 

ಲೋಟ್‌: ಪರಸ್ಥೆ ಮೃ ಪದದ ರೂಪಗಳು- ಭಿನತ್ತು/ಭಿನ್ನಾತ್‌, ಭಿನ್ತಾಮ್‌, ಭಿನ್ನನ್ನು। 
“ಹೂರುಲ್ಫೊ ನ್‌ಹೇರ್ಧಿ” ಎಂಬ ಸೂತ್ರದಿಂದ ಭಿನ್ಫಿ ಎಂದು ರೂಪವಾಗುತ್ತದೆ 
"ತಾತಜ್‌' ಬಂದಾಗ ಭಿನ್ಹಾತ್‌, ಎಂದು ರೂಪವಾಗುತ್ತದೆ. ಭಿನ್ತಮ್‌, ಭಿನ್ನ ಭಿನದಾನಿ, 
ಭೀದಾವ, ಭಿನದಾಮ। 

ಆತ್ಮನೇ ಪದದ ರೂಪಗಳು - ಭಿನ್ತಾಮ್‌, ಭಿನ್ದಾತಾಮ್‌, ಭಿನ್ನತಾಮ್‌। ಭಿನ್ರ್ಸ್ವ, 
ಭಿನ್ಹಾಥಾಮ್‌, ಭಿನ್ನ ಮ್‌! ಭಿನದೈ, ಭಿನದಾವಹೈ, ಭಿನದಾಮಹ್ಯೆ| 

ಲಜ್‌;-ಪರಸ್ಥೆ ಕೈ ಪದದ ರೂಪಗಳು - ಅಭಿನತ್‌/ಅಭಿನದ್‌, ಅಭಿನ್ನಾಮ್‌, ಅಭಿನ್ಹನ್‌! 
ಅಭಿನಃ/ಅಭಿನತ್‌/ಅಭಿನದ್‌, ಅಭಿನ್ರಮ್‌, ಅಭಿನ್ನ! ಅಭಿನದಮ್‌, ಅಭಿನ್ನ ಎ ಅಭಿನ್ನ, 

ಆತ್ಮನೇ ಪದದ ರೂಪಗಳು- ಅಭಿನ್ನ, ಅಭಿನ್ಹಾತಾಮ್‌, ಅಭಿನ್ದತ। ಅಭಿನ್ಯಾಃ, 
ಅಭಿನ್ಹಾಥಾಮ್‌, ಅಭಿನ್ನ ಮ್‌ ಅಭಿನ್ನಿ, ಅಭಿನ್ನ ಮ ಅಭಿನ್ಹ Kl 

ವಿ.ಲಿಜ್‌:-ಪರಸೆ ಮ ಪದದ ರೂಪಗಳು - ಭಿನ್ಹ್ಯಾತ್‌, ಭಿನ್ನಾ ಹೌಮ್‌, ಭಿನ್ನು ಣೆ 
ಭಿನ್ಹ್ಯಾಃ, ಭಿನ್ಚ್ಯಾತಮ್‌, ಭಿನ್ಹ್ಯಾತ। ಬಿನ್ಹ್ಯಾಮ್‌, ಭಿನ್ಹ್ಯಾವ, ಭಿನ್ಹಾ ಮಃ 

ಆತ್ಮನೇ ಪದದ ರೂಪಗಳು - ಭಿನ್ನೀತ, ಭಿನ್ನೀಯಾತಾಮ್‌, ಭಿನ್ನೀರನ್‌। ಭಿನ್ನೀಥಾಃ, 
ಭಿನ್ನೀಯಾಥಾಮ್‌, ಭಿನ್ಹೀದ್ದಮ್‌। ಭಿನ್ನೀಯ, ಭಿನ್ನೀವಹಿ, ಭಿನ್ಬೀಮಹಿ। 

ಆ.ಲಿಜ್‌:-ಪರಸ್ಥೆ ಪದದ ರೂಪಗಳು - ಭಿದ್ಯಾತ್‌, ಭಿದ್ಯಾಸ್ತಾಮ್‌, ಭಿದ್ಯಾಸುಃ। 
ಭಿದ್ಯಾಃ, ಭಿದ್ಯಾಸ್ತಮ್‌, ಭಿದ್ಯಾಸ್ತ ಭಿದ್ಯಾಸಮ್‌, ಭಿದ್ಯಾಸ್ವ, ಭಿದ್ಯಾಸ್ಮ 

ಆತ್ಮನೇ ಪದದರೂಪಗಳು - ಭಿತ್ತೀಷ್ಟ, ಭಿತ್ಲೀಯಾಸ್ತಾಮ್‌, ಭಿತ್ಲೀರನ್‌। ಭಿತ್ಲೀಷ್ಠಾಃ, 
ಬಿತ್ತೀಯಾಸ್ಥಾಮ್‌, ಭಿತ್ತೀದ್ದಮ್‌। ಭಿತ್ತೀಯ, ಭಿತ್ತೀವಹಿ, ಭಿತ್ತೀಮಹಿ। 

ಲುಜ್‌:ಪರಸ್ಥೆ ಕೈ ಪದದ ರೂಪಗಳು (ಅಜ್‌ ಬಂದ ಪಕ್ಷದಲ್ಲಿ) - ಅಭಿದತ್‌, 
ಅಭಿದತಾಮ್‌, ಅಭಿದನ್‌। ಅಭಿದಃ, ಅಭಿದತಮ್‌, ಅಭಿದತ। ಅಭಿದಮ್‌, ಅಭಿದಾವ, 
ಅಭಿದಾಮ। 

ಸಿಚ್‌ ಬಂದ ಪಕ್ಷದಲ್ಲಿ-ಅಭೈತ್ಲೀತ್‌, ಅಭೈತ್ತಾಮ್‌, ಅಭೈತ್ಸುಃ ಅಭ್ಯೈತ್ತೀಃ, ಅಭೈತ್ತಮ್‌, 
ಅಭೈತ್ತ। ಅಭೈತ್ಸಮ್‌, ಅಭ್ಯೈತ್ಲ್ವ, ಅಭೈತ್ಸ 

ಆತ್ಮನೇ ಪದದರೂಪಗಳು-ಅಭಿತ್ತ, ಅಭಿತ್ಸಾತಾಮ್‌, ಅಭಿತ್ಸತ। ಅಭಿತ್ಯಾಃ, 
ಅಭಿತ್ಸಾಥಾಮ್‌, ಅಭಿದ್ದಮ್‌। ಅಭಿತ್ತಿ, ಅಭಿತ್ಸ ಮಿ ಅಭಿತ್ಪ ಆಂ! 

ಲೃಜ್‌: ಪರಸ್ಥೆ ್ಯೈ ಪದದ ರೂಪಗಳು - ಅಭೇತ್ಸ ಸ ಅಭೇತ್ಪ ಹಸೌಮ್‌, ಅಭೇತ್ಸ ನ್‌! 


918 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅಭೇತ್ಸ ಥೆ ಅಭೇತ್ಪ ಕಮ್‌. ಅಭೇತ್ಪ ಖೆ ಅಭೇತ್ಸ ಮ್‌, ಅಭೇತ್ಸಾ ವ. ಅಭೇತ್ಸಾ ಮ! 

ಆತ್ಮನೇ ಪದದರೂಪಗಳು-ಅಭೇತ್ಸ ತೆ ಅಭೇತ್ರೆ ನತಾಮ್‌, ಅಭೇತ್ತ ನ 
ಅಭೇತ್ರ ಕಾಕಿ ಅಭೇತ್ರೆ ಕ್‌ಥಾಮ್‌, ಅಭೇತ್ಸ ಡ್‌ ಅಭೇತ್ರೆ ಕೆ ಅಭೇತ್ಸಾ ಕಹಿ, 
ಅಭೇತ್ಸಾ ಕಮಹಿ। 

ಧಾತು 3. ಛಿದಿರ್‌ ದ್ವ ಪಧೀಕರಣೇ(ಎರಡಾಗಿ ಸೀಳುವದು)- ಇದರಲ್ಲಿ "ಛಿದ್‌' 
ಮಾತ್ರ ಉಳಿಯುತ್ತದೆ. ಇದೂ ಕೂಡ "ಭಿದ್‌' ಧಾತುವಿನಂತೆಯೇ ರೂಪ ತಾಳುತ್ತದೆ. 

ಲಟ್‌:- ಪರಸೆ ಥೈ ಪದದ ರೂಪಗಳು- ಛಿನತ್ತಿ, ಛಿನ್ನಃ ಛಿನ್ನನ್ತಿ ಇತ್ಯಾದಿ 
ರೂಪಗಳಾಗುತ್ತವೆ. 

ಆತ್ಮನೇ ಪದದರೂಪಗಳು - ಛಿನ್ನೇ, ಛಿನ್ಹಾತೆ, ಛಿನ್ನತೆ ಇತ್ಯಾದಿ ರೂಪಗಳಾಗುತ್ತವೆ. 

ಲಿಟ್‌:-ಈ "ಲ್‌' ಕಾರದಲ್ಲಿ “ಛೇಚ” ಎ೦ಬ ಸೂತ್ರದಿಂದ "ತುಕ್‌(ತ್‌)' ಆಗಮ 
ಅನ್ನಾವಯವಾಗಿ ಬರುತ್ತದೆ. ಈ “ತ್‌' ಕಾರಕ್ಕೆ “ಸ್ತೋಃ ಶ್ಲುನಾ ಶ್ಚುಃ” ಎ೦ಬ ಸೂತ್ರದಿಂದ 
“ಚುತ್ಹ(ಚ್‌)' ಬಂದು ಕೆಳಗಿನಂತೆ ರೂಪಗಳಾಗುತ್ತವೆ. 

ಪರಸ್ಥೆ ಮಲ ಪದದ ರೂಪಗಳು- ಚಿಚ್ಛೇದ, ಚಿಚ್ಚಿದತುಃ, ಚಿಚ್ಚಿದುಃ ಇತ್ಯಾದಿ 
ರೂಪಗಳಾಗುತ್ತವೆ. 

ಆತ್ಮನೇ ಪದದರೂಪಗಳು - ಚಿಚ್ಛಿದೇ, ಚಿಚ್ಚಿದಾತೇ, ಚಿಚ್ಛಿದಿರೇ। ಇತ್ಯಾದಿ 
ರೂಪಗಳಾಗುತ್ತವೆ. 

ಲುಟ್‌:ಪರಸ್ಕೈ ಪದದ ರೂಪಗಳು- ಛೇತ್ತಾ, ಛೇತ್ತಾರ್‌, ಛೇತ್ತಾರಃ। ಛೇತ್ತಾಸಿ, 
ಛೇತ್ತಾಸ್ಥಃ, ಛೇತ್ತಾಸ್ಸ ಛೇತ್ತಾಸ್ಕಿ ಛೇತ್ತಾಸ್ವಃ, ಛೇತ್ತಾಸ್ಮಃ 

ಆತ್ಮನೇ ಪದದರೂಪಗಳು - ಛೇತ್ತಾ, ಛೇತ್ತಾರೌ, ಛೇತ್ತಾರಃ ಛೇತ್ತಾಸೇ, 
ಛೇತ್ತಾಸಾಥೇ, ಛೇತ್ತಾದ್ದೇ। ಛೇತ್ತಾಹೇ, ಛೇತ್ತಾಸ್ಪಹೇ, ಛೇತ್ತಾಸ್ಮಹೇ। 

ಲೃಟ್‌:ಪರಸ್ಕೈ ಪದದ ರೂಪಗಳು- ಛೇತ್ಸ್ಯತಿ, ಛೇಶ್ಚ್ಯತಃ, ಛೇತ್ಸೃನ್ನಿ! ಇತ್ಯಾದಿ 
ರೂಪಗಳಾಗುತ್ತವೆ. 

ಆತ್ಮನೇ ಪದದರೂಪಗಳು - ಛೇತ್ಸ ತೇ, ಛೇತ್ಸ್ಯೇತೇ, ಛೇತ್ಸೃನ್ನೇ। ಇತ್ಯಾದಿ 
ರೂಪಗಳಾಗುತ್ತವೆ. 

ಲೋಟ್‌: ಪರಸ್ಕೈ ಪದದ ರೂಪಗಳು- ಛಿನತ್ರು/ಛಿನ್ತಾತ್‌, ಛಿನ್ತಾಮ್‌, ಛಿನ್ನನ್ನು। 
ಛಿನ್ಸಿ/ಛಿನ್ನಾತ್‌, ಛಿನ್ತಮ್‌, ಛಿನ್ನ! ಛಿನದಾನಿ, ಛಿನದಾವ, ಛಿನದಾಮ। 

ಆತ್ಮನೇ ಪದದರೂಪಗಳು - ಛಿನ್ತಾಮ್‌, ಛಿನ್ನಾತಾಮ್‌, ಛಿನ್ಹತಾಮ್‌। ಛಿನ್ರ್ಟ್ವ, 
ಛಿನ್ಹಾಥಾಮ್‌, ಛಿನ್ನ ಎಮ್‌! ಛಿನದೈ, ಛಿನದಾವಹೈ, ಛಿನದಾಮಹ್ಯೈ। 

ಲಜ್‌:ಪರಸ್ಕೈ ಪದದ ರೂಪಗಳು- ಅಚ್ಛಿನತ್‌/ಅಚ್ಛಿನದ್‌, ಅಚ್ಛಿನ್ತಾಮ್‌, ಅಚ್ಛಿನ್ನನ್‌। 
ಅಚ್ಚಿನಃ/ಅಚ್ಛಿನತ್‌/ಅಚ್ಛಿನದ್‌, ಅಚ್ಛಿನ್ತಮ್‌, ಅಚ್ಛಿನ್ನು ಅಚ್ಛಿನದಮ್‌, ಅಚ್ಚಿನ್ಹ್ವ, ಅಚ್ಛಿನ್ನ | 

ಆತ್ಮನೇ ಪದದರೂಪಗಳು-ಅಚ್ಛಿನ್ನ, ಅಚ್ಛಿನ್ದಾತಾಮ್‌,ಅಚ್ಛಿನ್ನತ। ಅಚ್ಛಿನ್ಯಾಃ, 


ರುಧಾದಿ ಗಣ 919 


ಅಚ್ಛಿನ್ನಾಥಾಮ್‌, ಅಚ್ಛಿನ್ನ ಮ್‌! ಅಚ್ಛೆ ಅಚ್ಛಿನ್ನ ಮ ಅಚ್ಛಿನ್ನ ಹಿ! 

ವಿ. ಲಿಜ್‌: ಪರಸೆ ಹ ಪದದ ರೂಪಗಳು- ಛಿನ್ಹಾ ಸತ್‌. ಛಿನ್ಪ್ಯಾತಾಮ್‌, ಛಿನ್ನು ಃ 
ಛಿನ್ಹ್ಯ್ಯಾಃ, ಛಿನ್ಹ್ಯಾತಮ್‌, ಛಿನ್ಹ್ಯಾತ। ಛಿನ್ನಾ ಕಮ್‌, ಛಿನ್ಹ್ಯಾವ, ಛಿನ್ಹಾಮ। 

ಆತ್ಮನೇ ಪದದರೂಪಗಳು - ಚಿನ್ನೀತ, ಛಿನ್ಹೀಯಾತಾಮ್‌, ಛಿನ್ಬೀರನ್‌। ಛಿನ್ನೀಥಾಃ, 
ಛಿನ್ಹೀಯಾಥಾಮ್‌, ಛಿನ್ನೀದ್ದಮ್‌। ಛಿನ್ಹೀಯ, ಛಿನ್ನೀವಹಿ, ಛಿನ್ಹೀಮಹಿ। 

ಆ. ಲಿಜ್‌:ಪರಸ್ಥೆ ಹಕ ಪದದ ರೂಪಗಳು- ಛಿದ್ಯಾತ್‌, ಛಿದ್ಯಾಸ್ತಾಮ್‌, ಛಿದ್ಯಾಸುಃ। 
ಛಿದ್ಯಾಃ, ಛಿದ್ಯಾಸ್ತಮ್‌, ಛಿದ್ಯಾಸ। ಛಿದ್ಯಾಸಮ್‌, ಛಿದ್ಯಾಸ್ವ, ಛಿದ್ಯಾಸ್ಮ 

ಆತ್ಮನೇ ಪದದರೂಪಗಳು - ಛಿತ್ಲೀಷ್ಟ ಛಿತ್ತೀಯಾಸ್ತಾಮ್‌, ಛಿತ್ಲೀರನ್‌! ಛಿತ್ಲೀಷ್ಟಾಃ, 
ಛಿತ್ಲೀಯಾಸ್ಥಾಮ್‌, ಛಿತ್ತೀದ್ದಮ್‌। ಛಿತ್ಲೀಯ, ಛಿತ್ಲೀವಹಿ, ಛಿತ್ತೀಮಹಿ। 

ಲುಜ್‌: ಪರಸ್ಮೈ ಪದದ ರೂಪಗಳು (ಅಜ್‌ ಪಕ್ಷದಲ್ಲಿ)- ಅಚ್ಛಿದತ್‌ ಅಚ್ಛಿದತಾಮ್‌, 
ಅಚ್ಛೆದನ್‌। ಅಚ್ಛಿದಃ, ಅಚ್ಛಿದತಮ್‌, ಅಚ್ಛಿದತ। ಅಚ್ಛಿದಮ್‌, ಅಚ್ಛಿದಾವ, ಅಚ್ಛಿದಾಮ। 

ಸಿಜ್‌ ಬಂದ ಪಕ್ಷದಲ್ಲಿ - ಅಚ್ಛೆ ತತ್‌. ಅಚ್ಛೆ ತೌಮ್‌, ಅಚ್ಛೆ ಪಶುಃ! ಅಚ್ಛೆ ತೀ. 
ಅಚ್ಛೈತ್ತ್ರಮ್‌. ಅಚ್ಛೈತ್ತಃ ಅಚ್ಛೈತ್ಸಮ್‌, ಅಚ್ಛೈತ್ಸ್ವ, ಅಚ್ಛೈತ್ಸೃ 

ಆತ್ಮನೇ ಪದದ ರೂಪಗಳು - ಅಚ್ಛಿತ್ತ, ಅಚ್ಛಿತ್ಸಾತಾಮ್‌, ಅಚ್ಛಿತ್ಸತ। ಅಚ್ಛಿತ್ಥಾಃ, 
ಅಚ್ಛಿತ್ಲಾಥಾಮ್‌, ಅಚ್ಛಿದ್ದಮ್‌। ಅಚ್ಚಿತ್ಸಿ, ಅಚ್ಛಿತ್ಸೃಹಿ, ಅಚ್ಛಿತ್ಸ ಹಿ! 

ಲೃಜ*:-ಪರಸ್ಮೈ ಪದದ ರೂಪಗಳು-ಅಚ್ಛೇತ್ಸ ತ್‌ ಅಚ್ಛೇತ್ಸ ್ಛಕೌಮ್‌,. 
ಅಚ್ಛೇತ್ಸ ಕನ್‌!ಅಚ್ಛೇತ್ಸ pa ಅಚ್ಛೇತ್ಸ ತಮ್‌, ಅಚ್ಛೇತ್ಸ ಖೆ ಅಚ್ಛೇತ್ಸ ಮ್‌, ಅಚ್ಛೇತ್ಸಾ ವ. 
ಅಚ್ಛೇತ್ಸಾ ಕಮ! 

ಆತ್ಮನೇ ಪದದ ರೂಪಗಳು-ಅಚ್ಛೇತ್ಸ ತ. ಅಜ್ಜೇತ್ಸ್ಯೇತಾಮ್‌, ಅಚ್ಛೇತ್ಸ ನ 
ಅಚ್ಛೇತ್ಸ ಹಃ ಅಚ್ಛೇತ್ಸೆ ಹಾಮ್‌, ಅಚ್ಛೇತ್ಸ ಡ್ರಮ್‌ ಅಚ್ಛೇತ್ಸೆ KS ಅಚ್ಛೇತ್ಸಾ ವಹಿ, 
ಅಚ್ಛೇತ್ಸಾ ಸಮಹಿ। 

ಧಾತು 4. ಯುಜಿರ್‌ ಯೋಗೇ - (ಕೂಡಿಸುವದು, ಭೇಟಿಯಾಗುವದು) ಇಲ್ಲಿಯೂ 

“ಯುಜ್‌' ಮಾತ್ರ ಉಳಿಯುತ್ತದೆ. ಈ ಧಾತುವಿನ ರೂಪಗಳೂ "ಬಿದ್‌' 
ಧಾತುವಿನಂತೆಯೇ ಇರುತ್ತವೆ. “ಜೋಃ ಕುಳ” ಎಂಬ ಸೂತ್ರದಿಂದ ಕುತ್ವ ಬಂದು 
ಯಾವಾಗ “ಅನುಸ್ವಾರಸ್ಯ ಯಯಿ ಪರಸವರ್ಣಃ” ಎಂಬ ಸೂತ್ರದಿಂದ “ಪರಸವರ್ಣ' 
ಬರುತ್ತದೋ, ಆಗ *ಕ್‌' ಕಾರಕ್ಕೆ ಪರದಲ್ಲಿರುವ ಅನುಸ್ವಾರಕ್ಕೆ "ಜ್‌' ಕಾರವು ಆದೇಶವಾಗಿ 
ಬರುತ್ತದೆ. "ಜ್‌' ಕಾರವು ಪರದಲ್ಲಿದ್ದಾಗ, "ಇ*' ಕಾರವು ಆದೇಶವಾಗಿ ಬರುತ್ತದೆ. 

ಲಟ್‌:ಪರಸ್ಕೈ ಪದದ ರೂಪಗಳು-ಯುನಕ್ತಿ, ಯುಜ್ಜ, ಯುಣ್ಜನ್ತಿಃ ಇತ್ಯಾದಿ 
ರೂಪಗಳಾಗುತ್ತವೆ. 

ಆತ್ಮನೇ ಪದದ ರೂಪಗಳು-ಯುಜೇ, ಯುಇಸ್ಲಾತೇ, ಯುಣ್ಣುತೇ। ಇತ್ಯಾದಿ 
ರೂಪಗಳಾಗುತ್ತವೆ. 


920 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲಿಟ್‌:ಪರಸ್ಕೈ ಪದದ ರೂಪಗಳು -ಯುಯೋಜ, ಯುಯುಜತುಃ ಯುಯುಜುಃ। 
ಆತ್ಮನೇ ಪದದ ರೂಪಗಳು -ಯುಯುಜೇ, ಯುಯುಜಾತೇ, ಯುಯುಜಿರೇ। 


ಲುಟ್‌: ಪರಸ್ಮೈ ಪದದ ರೂಪಗಳು -ಯೋಕ್ತಾ. ಯೋಕ್ತಾರ್‌, ಯೋಕ್ತಾರಃ। 
ಯೋಕ್ಷಾಸಿ, ಯೊಡ್ವಾಸ್ಯಃ, ಯೋಕ್ತಾಸ್ಟ| ಯೋಕ್ತಾಸ್ತಿ" ಯೋಕ್ತಾಸ್ತಃ ಕ ಯೋಕ್ತಾಸ್ಯ 


ಆತ್ಮನೇ ಪದದ ರೂಪಗಳು- ಯೋಕ್ತಾ, ಯೋಕ್ತಾರೌ, ತೋಕ್ತಾರಃ॥ ಯೋಕ್ತಾಸೇ, 
ಯೋಕ್ತಾಸಾಥೇ, ಯೋಕ್ತಾದ್ವೇ। ಯೋಕ್ತಾಹೇ, ಯೋಕ್ರ್ವಾಸ್ವಹೇ, ಯೋಕ್ತಾಸ್ಮಹೇ। 

ಲೃಟ್‌:ಪರಸ್ಥೆ ಹೌ ಪದದ ರೂಪಗಳು - ಯೋಕ್ಷ ಕತೆ ಯೋಕ್ಷ ಸೆ ಯೋಕ್ಷ 1೩ 
ಯೋಕ್ಷ್ಯಸಿ, ಯೋಕ್ಷ್ಯಥಃ, ಯೋಕ್ಷ ಕ! ಯೋಕ್ಷ್ಯಾಮಿ, ಯೋಕ್ಷ್ಯಾವಃ, ಯೋಕ್ಷ್ಯಾಮಃ 

ಆತ್ಮನೇ ಪದದ ರೂಪಗಳು - ಯೋಕ್ಷ ತ್‌ ಯೋಕ್ಷೆ ತೇ, ಯೋಕ್ಷ ನೇ 
ಯೋಕ್ಷ ಸೇ, ಯೋಕ್ಷೇಥೆ, ಯೋಕ್ಷ ದೇ! ಯೋಕ್ಷೆ 5 ಯೋಕ್ಷಾ ;ವಹೇ, 
ಯೋಕ್ಷಾ ಕಮಹೇ। 

ಲೋಟ್‌:ಪರಸ್ಕೈ ಪದದ ರೂಪಗಳು - ಯುನಕ್ತು/ಯುಜ್ವಾತ್‌, ಯುಜ್ತಾಮ್‌, 
ಯುಣ್ಣುನ್ತು, “ಹೂರುಲ್ಫ್ಯೋ ಹೇರ್ಧಿಃ” ಎ೦ಬ ಸೂತ್ರದಿಂದ ಯುನ್ನಿ/ಯುಜ್ರಾತ್‌, 
ಯುಜ್ತಮ್‌, ಯುಜ್ತ ಯುನದಾನಿ, ಯುನದಾವ, ಯುನದಾಮ। 

ಆತ್ಮನೇ ಪದದ ರೂಪಗಳು - ಯುಜ್ತಾಮ್‌, ಯುಇಗ್ವಾತಾಮ್‌, ಯುಣ್ಣುತಾಮ್‌। 
ಯುಜ್‌ಕ್ಷ್ವ, ಯುಇಸ್ಲಾಥಾಮ್‌, ಯುಜ್ಞ್ಜಮ್‌। ಯುನಧೈ, ಯುನಧಾವಹೈ, 
ಯುನಧಾಮಹೈ। 

ಲಜ್‌: ಪರಸ್ಥೆ ಹಲ ಪದದ ರೂಪಗಳು - ಅಯುನಕ್‌/ಅಯುನಗ್‌, ಅಯುಜ್ತಾಮ್‌, 
ಅಯುಇಣ್ಬನ್‌। ಅಯುನಕ್‌/ಅಯುನಗ್‌, ಅಯುಜ್ತಮ್‌, ಅಯುಜ್ಜ। ಅಯುಳ್ದುಮ್‌, 
ಅಯುಳ್ವ್ಯಾ, ಅಯುಳ್ಣ 

ಆತ್ಮನೇ ಪದದ ರೂಪಗಳು - ಅಯುಜ್ತ, ಅಯುಇಗ್ವಾತಾಮ್‌, ಅಯುಳ್ಹುತ। 
ಅಯುಜ್ಞಾಃ, ಅಯುಇಸ್ತಾಥಾಮ್‌, ಅಯುಜ್ಞ ಮ್‌! ಅಯುಜ್ಟ್‌, ಅಯುಳ್ಬಹಿ, 
ಅಯುಳ್ಟು ಹಿ! 

ವಿ.ಲಿಜ್‌.-ಪರಸ್ಕೈ ಪದದ ರೂಪಗಳು -ಯುಇಗ್ಟ್ಯಾತ್‌, ಯುಣ್ವ್ಯಾತಾಮ್‌, 
ಗತ el ೩ 4 ಸಮ್‌, ಯುಳರ್ವ್ಯಾತಃ ಯುಇಗ್ಟ್ಯಾಮ್‌, 

ಆತ್ಮನೇ ಪದದ ರೂಪಗಳು - ಯುಣ್ಗೇತ, ಯುಣ್ಬೇಯಾತಾಮ್‌, ಯುಣ್ಣೇರನ್‌। 
ಯುಣ್ಸೇಥಾಃ, ಯುಖ್ಲೇಯಾಥಾಮ್‌, ಯುಣ್ಣೀದ್ದಮ್‌। ಯುಳ್ದೇಯ, ಯುಳ್ಗೇವಖ, 
ಯುಳ್ಗೇಮಹಿ। 

ಆ.ಲಿಜ್‌;- ಪರಸ್ಮೈ ಪದದ ರೂಪಗಳು - ಯುಣ್ಣಾ ತ್‌ ಯುಣ್ಣಾ ಸಾಮ್‌, 
ಯುಣ್ವಾ ಸು॥ ಯುತ, ಯುಣ್ಣ್ವಾಸ್ತಮ್‌, ಯುಣಾಸ್ತ ಯುಣ್ಚಾ ಸಮ್‌, 


ರುಧಾದಿ ಗಣ 921 


ಯುಣ್ಣಾ pS ಯುಇಗ್ವಾ 1 
ಪರಸೆ ೈ ಪದದ ರೂಪಗಳು - ಯುಕ್ಷೀಷ್ಟ, ಯುಕ್ಷೀಯಾಸ್ತಾಮ್‌, ಯುಕ್ಷೀರನ್‌। 
ಯುಕ್ಷೀಷ್ಟಾಃ, ಯುಕ್ಷೀಯಾಸ್ಥಾಮ್‌, ಯುಕ್ಷೀದ್ದಮ್‌। ಯುಕೀಯ, ಯುಕೀವಹಿ, 
ಥು ಖ py ಎ 
ಯುಕ್ತೀಮಹಿ। 
ಲುಜ್‌: ಪರಸ್ಮೈ ಪದದ ರೂಪಗಳು - ಅಯೌಕ್ಷೀತ್‌, ಅಯೌಕ್ತಾಮ್‌, ಅಯೌಕ್ಷುಃ। 
ಅಯೌಕ್ಷೀಃ, ಅಯೌಕ್ತಮ್‌, ಅಯೌಕ್ಟ ಅಯೌಕ್ಷಮ್‌. ಅಯೌಕ್ಷ | ಅಯೌಕ್ಷ d 
ಆತ್ಮನೇ ಪದದ ರೂಪಗಳು -ಅಯುಕ್ತ, ಅಯುಕ್ತಾತಾಮ್‌, ಅಯುಕ್ಷತ। ಅಯುಕ್ಕಾಃಿ, 
ಅಯುಕಾಥಾಮ್‌, ಅಯುಗ್ಧ ಮ್‌। ಅಯುಕಿ, ಅಯುಕ ಹಿ, ಅಯುಕ ಹಿ। 
A ದ py ಊನ ಕ್ರಿ 
ಲೃಜ್‌:- ಪರಸ ೈ ಪದದ ರೂಪಗಳು - ಅಯೋಕ್ಷ ಸೌಃ ಅಯೋಕ್ಷ ಸತೌಮ್‌, 
ಅಯೋಕ .ನ್‌। ಅಯೋಕ 4, ಅಯೋಕ (ತಮ್‌, ಅಯೋಕ _ತ। ಅಯೋಕ ಮ್‌, 
ಖರಿ ಏರಿ ಏರಿ ಎರಿ ಎ 
ಅಯೋಕ್ಷಾ ವ. ಅಯೋಕ್ಷಾ ಮ 
ಆತ್ಮನೇ ಪದದ ರೂಪಗಳು: ಅಯೋಕ್ಷ ಸೆ ಅಯೋಕ್ಷೆ ನೌತಾಮ್‌, ಅಯೋಕ್ಷ ನ 
ಅಯೋಕ್ಷ ಸಥತಿ, ಅಯೋಕ್ಷೆ ಹಾಮ್‌, ಅಯೋಕ್ಷ ಡ್ರಮ್‌! ಅಯೋಕ್ಷ್ಸೆ 5 
ಅಯೋಕ್ಷಾ ವಹಿ, ಅಯೋಕ್ಷಾ ಮಹಿ! 
ಧಾತು 5. ರಿಚಿರ್‌ ವಿರೇಚನೇ( ವಿರೇಚನ/ಖಾಲಿ ಮಾಡುವದು) ಇದರಲ್ಲಿ 
“ರಿಚ್‌” ಮಾತ್ರ ಉಳಿಯುತ್ತದೆ. ಇದು ಸ್ಪರಿತೇತ್‌ ಆಗಿರುವದರಿಂದ ಉಭಯಪದಿಯಾಗಿದೆ. 
ಇದು "ಚ್‌' ಕಾರಾನ್ತ ಅನುದಾತ್ತವಾಗಿರುವುದರಿಂದ "ಅನಿಟ್‌' ಆಗಿರುತ್ತದೆ. ಆದ್ದರಿಂದ 
“ಲಿಟ್‌' ನಲ್ಲಿ 'ಕ್ರ್ಯಾದಿ' ನಿಯಮದಿಂದ ನಿತ್ಯವಾಗಿ “ಇಟ್‌' ಆಗುತ್ತದೆ. ಇದರ ಪ್ರಕ್ರಿಯೆಯೂ 
"ಯುಜ್‌' ಧಾತುವಿನಂತೆಯೇ ಇರುತ್ತದೆ. "ರಿಚ್‌' ನಲ್ಲಿ ರೇಫವಿರುವುದರಿಂದ “ಶ್ನಮ್‌(ನ್‌)' 
ಗೆ ಣತ್ಸವು ಬರುತ್ತದೆ. 
ಲಟ್‌:ಪರಸೆ ೈ ಪದದ ರೂಪಗಳು-ರಿಣಕ್ತಿ, ರಿಜ್ತಃ ರಿಣ್ಜುನ್ನಿ ರಿಣಕ್ಷಿ, ರಿಜ್‌ಕ್ಯಃ, 
ರಿಜ್‌ಕ್ಕ। ರಿಣಚ್ಛಿ ರಿಜ್ಜು ವೆ ರಿಜ್ಬ 4! 
ಆತ್ಮನೇ ಪದದ ರೂಪಗಳು-ರಿಜ್‌ಕ್ತೇ, ರಿಇಗ್ವಾತೆ, ರಿಜ್ಞಾತೇ॥ ಇತ್ಯಾದಿ 
ರೂಪಗಳಾಗುತ್ತವೆ. 
ಲಿಟ್‌:-ಪರಸೆ ೈ ಪದದ ರೂಪಗಳು - ರಿರೇಚ, ರಿರಿಚತುಃ, ರಿರಿಚುಃ ರಿರೇಚಥ, 
ರಿರಿಚಥುಃ, ರಿರಿಚ। ರಿರೇಚ, ರಿರಿಚಿವ, ರಿರಿಚಿಮ। 
ಆತ್ಮನೇ ಪದದ ರೂಪಗಳು-ರಿರಿಚೇ, ರಿರಿಚಾತೆ, ರಿರಿಚಿರೇ। ರಿರಿಚಿಷೇ, ರಿರಿಚಾಥೇ, 
ರಿರಿಚಿದ್ದೇ। ರಿರಿಚೇ, ರಿರಿಚಿವಹೇ, ರಿರಿಚೆಮಹೇ। 
ಲುಟ್‌:-ಪರಸೆ ಕೈ ಪದದ ರೂಪಗಳು - ರೇಕ್ತಾ, ರೇಕ್ತಾರೌ, ರೇಕ್ತಾರಃ। ರೇಕ್ವಾಸಿ, 
ರೇಕ್ತಾಸ್ಥಃ, ರೇಕ್ತಾಸ್ಸಃ ರೇಕ್ವಾಸ್ಕಿ, ರೇಕ್ತಾಸ್ವಃ, ರೇಕ್ತಾಸ್ಮಃ 
ಆತ್ಮನೇ ಪದದ ರೂಪಗಳು-ರೇಕ್ತಾ, ರೇಕ್ತಾರೌ, ರೇಕ್ತಾರಃ। ರೇಕ್ತಾಸೇ, ರೇಕ್ತಾಸಾಥೇ, 


922 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ರೇಕ್ತಾದ್ವೇ। ರೇಕ್ವಾಹೇ, ರೇಕ್ವಾಸ್ಪಹೇ, ರೇಕ್ವಾಸ್ಮಹೇ। 

ಲೃಟ್‌ಪರಸ್ಥೆ ೈ ಪದದ ರೂಪಗಳು-ರೇಕ್ಷ ಕತಿ ರೇಕ್ಷ ಸೆ ರೇಕ್ಷ ಕನಿರೇಕ್ಷ pY 

ರೇಕ್ಷ್ಯಥಃ, ರೇಕ್ಷ್ಯಥ। ರೇಕ್ಲ್ಯ್ಯಾಮಿ, ರೇಕ್ಷ್ಯಾವಃ, ರೇಕ್ಷ್ಯಾಮಃ। 

ಆತನೇ ಪದದ ರೂಪಗಳು - ರೇಕ ತೇ, ರೇಕ್ಷೇತೇ, ರೇಕ ನೇ। ರೇಕ ಸೇ 

೬ ಊರಿ ಎರಿ ಖಿ ಲ 

ರೇಕ್ಷೆ ಕಥೇ. ರೇಕ್ಷ (ಡೀ ರೇಕ್ಷೆ ಕಿ ರೇಕ್ಷಾ ಕವಹೇ, ರೇಕ್ಷಾ $ಮಹೇ। 

ಲೋಟ್‌:ಪರಸ್ಕೈ ಪದದ ರೂಪಗಳು - ರಿಣಕ್ತುಯಿಜ್ಜ್ವಾತ್‌, ರಿಜ್ಕಾಮ್‌, ರಿಣ್ಚಾನು 
ರಿಜ್ಲೆ ಆಿಜ್ಮ್ಯಾತ್‌, ರಿಜ್ಞಮ್‌, ರಿಜ್ಮ। ರಿಣಚಾನಿ, ರಿಣಚಾವ, ರಿಣಚಾಮ। 

ಆತ್ಮನೇ ಪದದ ರೂಪಗಳು-ರಿಜ್ಮಾಮ್‌, ರಿಇಗ್ಟಾತಾಮ್‌, ರಿಳ್ಬುತಾಮ್‌। ರಿಜ್‌ಕ್ಷ್ವ, 
ರಿಇಣ್ಜಾಥಾಮ್‌, ರಿಜ್‌ಧ್ವಮ್‌। ರಿಣಚೈ, ರಿಣಚಾವಹೈ, ರಿಣಚಾಮಹೈ। 

ಲಜ್‌:- ಪರಸ ಕ ಪದದ ರೂಪಗಳು-ಅರಿಣಕ್‌/ಅರಿಣಗ್‌, ಅರಿಜ್ಸ್ಯಾಮ್‌, 
ಅರಿಇ್ಬನ್‌। ಅರಿಣಕ್‌/ಅರಿಣಗ್‌, ಅರಿಜ್‌ಕ್ತಮ್‌,ಅರಿಜ್‌ಕ್ತ ಅರಿಣಚಮ್‌, ಅರಿಇ್ಬು ದೆ 
ಆರಿಳ್ಜ್ಯ 

ಆತ್ಮನೇ ಪದದ ರೂಪಗಳು - ಅರಿಜ್ಜ, ಅರಿಇಗ್ವಾತಾಮ್‌, ಅರಿತ! ಅರಿಜ್ಯ್ಯಾಃ, 
ಅರಿಇಗ್ವಾಥಾಮ್‌, ಅರಿಜ್ಭ ಮ್‌! ಅರಿಖ್ಟೆ, ಅರಿಇ್ಚುಹಿ, ಅರಿಳ್ಬು ಹಿ। 

ವಿ.ಲಿಜ್‌:- ಪರಸೆ ೈ ಪದದ ರೂಪಗಳು-ರಿಇಗ್ವಾ ಸ್‌ ರಿಯ್ಸಾ ಸಮ್‌, ರಿಷ್ಚ್ಯಾಪಿ 
ರಿಇ್ಟಾ ಹೆ ರಿಇಗ್ವಾ ತಮ್‌, ರಿಇ್ಟಾ ಖೆ ರಿಇರ್ಚಾ ಕ್ರಮ್‌, ರಿಇಗ್ಚಾ ಕಪ ರಿಇಣರ್ವಾ ಸು 

ಆತ್ಮನೇ ಪದದ ರೂಪಗಳು-ರಿಇ್ಬೇತ, ರಿಣ್ಬ್ಹೇಯಾತಾಮ್‌, ರಿಣ್ಣೀರನ್‌। ರಿಣ್ಣೇಥಾಃ, 
ರಿಜ್ಬೇಯಾಥಾಮ್‌, ರಿಣ್ಬೇಧ್ವಮ್‌। ರಿಣ್ಬೇಯ, ರೀಪ್ಬೇವಹಿ, ರಿಜ್ಸೇಮಹ। 

ಆ.ಲಿಜ್‌:-ಪರಸೆ ೈ ಪದದ ರೂಪಗಳು - ರಿಚ್ಯಾತ್‌, ರಿಚ್ಯಾಸ್ತಾಮ್‌, ರಿಚ್ಯಾಸುಃ। 
ರಿಚ್ಯಾಃ, ರಿಚ್ಚಾಸ್ತಮ್‌, ರಿಚ್ಚಾಸ್ತ ರಿಚ್ಯಾಸಮ್‌, ರಿಚ್ಯಾಸ್ತ್ಯ, ರಿಚ್ಯಾಸ್ಸು 

ಆತ್ಮನೇ ಪದದ ರೂಪಗಳು - ರಿಕ್ಷೀಷ್ಟ, ರಿಕ್ಷೀಯಾಸ್ತಾಮ್‌, ರಿಕ್ಷೀರನ್‌। ರಿಕ್ಷೀಷ್ಠಾಃ, 
ರಿಕ್ಷೀಯಾಸ್ಥಾಮ್‌, ರಿಕ್ಷೀದ್ವಮ್‌। ರಿಕೇಯ, ರಿಕೀವಹಿ, ರಿಕೇಮಹಿ। 

ಥಿ ಎ ಲ್ಕ ಲ ಎಇ 

ಲುಜ್‌;- ಪರಸೆ ೈ ಪದದ ರೂಪಗಳು - ಅರಿಚತ್‌, ಅರಿಚತಾಮ್‌, ಅರಿಚನ್‌!। 
ಅರಿಚಃ, ಅರಿಚತಮ್‌, ಅರಿಚತ। ಅರಿಚಮ್‌, ಅರಿಚಾವ, ಅರಿಚಾಮ। 

ಪ. ಪ. ವಿಕಲ್ಪದ ರೂಪಗಳು-ಅರೈಕ್ಷೀತ್‌, ಅರೈಕ್ತಾಮ್‌, ಅರೈಕ್ಷುಃ॥ ಅರೈಕ್ಷೀಃ, 
ಅರೈಕ್ಷಮ್‌, ಅರೈಕ್ಷ ಅರೈಕ್ಷಮ್‌, ಅರೈಕ್ಷ ವ ಅರೈಕ್ಷ J 

ಆತ್ಮನೇ ಪದದ ರೂಪಗಳು-ಅರಿಕ್ತ, ಅರಿಕ್ಷಾತಾಮ್‌, ಅರಿಕ್ಷತ। ಅರಿಕ್ತಾಃ, 
ಅರಿಕ್ಷಾಥಾಮ್‌, ಅರಿಗ್ಭ ವ್‌! ಅರಿಕ್ಷಿ,ಅರಿಕ್ಷ ಮೆ ಅರಿಕ್ಷ ಹಿ! 

ಲೃಜ್‌:-ಪರಸ್ಥೆ ೈ ಪದದ ರೂಪಗಳು - ಅರೇಕ್ಷ ಸೌ ಅರೇಕ್ಷ ಸೌಮ್‌, ಅರೇಕ್ಷ ನ್‌! 
ಅರೇಕ್ಷ ಹೆ ಅರೇಕ್ಷ ತಮ್‌, ಅರೇಕ್ಷ ಖೆ ಅರೇಕ್ಷ ಮ್‌. ಅರೇಕ್ಷಾ ವ. ಅರೇಕ್ಷಾ ಮ 

ಆತ್ಮನೇ ಪದದ ರೂಪಗಳು-ಅರೇಕ್ಷ ತೆ ಅರೇಕ್ಷೆ ತಾಮ್‌, ಅರೇಕ್ಷ ನು 


ರುಧಾದಿ ಗಣ ೨923 


ಅರೇಕ್ಷ್ಯಥಾಃ, ಅರೇಕ್ಷೇಥಾಮ್‌, ಅರೇಕ್ಷ್ಯದ್ವಮ್‌। ಅರೇಕ್ಷ್ಯೇ, ಅರೇಕ್ಷಾ ವಹಿ, 
ಅರೇಕ್ಷಾ ಮಹಿ! 

ಧಾತು 6. ಎಚಿರ್‌-ಪೃಥಗ್ಭಾವೇ (ಬೇರ್ಪಡಿಸುವದು)- ಇದರಲ್ಲಿ "ವಿಚ್‌' ಮಾತ್ರ 
ಉಳಿಯುತ್ತದೆ. ಇದು ಸ್ವರಿತೇತ್ತಾಗಿರುವುದರಿ೦ದ "ಉಭಯಪದಿ' ಆಗಿದೆ. "ಚ್‌' ಕಾರಾನ್ತ 
ಅನುದಾತ್ತವಾಗಿರುವುದರಿಂದ “"ಅನಿಟ್‌' ಆಗಿದೆ. ಆದರೂ ಕೂಡ "ಲಿಟ್‌' ನಲ್ಲಿ 
“ಕ್ರ್ಯಾದಿ' ನಿಯಮದಿಂದ ನಿತ್ಯವಾಗಿ "ಇಟ್‌' ಬರುತ್ತದೆ. ಇದು ಕೂಡ "`ರಿಚ್‌' 
ಧಾತುವಿನಂತೆ ರೂಪಗಳನ್ನು ತಾಳುತ್ತದೆ. ಈ ಧಾತುವಿನಲ್ಲಿ ರೇಫ(ರ್‌) ಇಲ್ಲದ್ದರಿಂದ 
“ಶ್ನಮ್‌(ನ) ನಲ್ಲಿ ರುವ "ನ್‌' ಕಾರಕ್ಕೆ ಣತ್ವ ಬರುವುದಿಲ್ಲ. 

ಲಟ್‌:- ಪರಸ್ಕೈ ಪದದಲ್ಲಿ- ವಿನಕ್ತಿ, ವಿಜ್‌ಕ್ತಃ, ವಿಣ್ಣುನ್ನಿ! ವಿನಕ್ಷಿ, ವಿಜ್‌ಕ್ಕಃ, 
ವಿಜ್‌ಕ್ಕ। ವಿನಚ್ಛೆ ವಿಜ್ಛೃಹಿ ವಿಜ್ಛು ೩ 

ಆತ್ಮನೇ ಪದದಲ್ಲಿ- ವಿಜ್‌್‌ಕ್ಷೇ, ವಿಇಗ್ವಾತೇ, ವಿಳ್ಬುತೇ। ವಿಜ್‌ಕ್ಷೇ, ವಿಇಗ್ವಾಥೇ, 
ವಿಜ್‌ಗ್ಗೆ ವ! ಎಇಸ್ಸೇ, ಎಳ್ಣುಹೇ, ವಿಳ್ಚು ಹೇ। 

ಲಿಟ್‌;- ಪರಸ್ಮೈ ಪದದಲ್ಲಿ- ವಿವೇಚ, ವಿವಿಚತುಃ, ವಿವಿಚುಃ। ವಿವೇಚಿಥ, ವಿವಿಚಥುಃ, 
ವಿವಿಚ। ವಿವೇಚ, ವಿವಿಚೆವ, ವಿವಿಚಿಮ। 

ಆತ್ಮನೇ ಪದದಲ್ಲಿ- ವಿವಿಚೇ, ವಿವಿಚಾತೇ, ವಿವಿಚಿರೇ। ವಿವಿಚಿಷೇ, ವಿವಿಚಾಥೇ, 
ವಿವಿಚಿದ್ವೇ, ವಿವಿಚೇ, ವಿವಿಚಿವಹೇ, ವಿವಿಚಿಮಹೇ! 

ಲುಟ್‌:- ಪರಸ್ಮೈ ಪದದಲ್ಲಿ- ವೇಕ್ರಾ, ವೇಕ್ತಾರೌ, ವೇಕ್ತಾರಃ। ವೇಕ್ವಾಸಿ, ವೆಕ್ತಾಸ್ಥಃ, 
ವೇಕ್ತಾಸ್ಸ ವೇಕ್ತಾಸ್ಮಿ ವೇಕ್ತಾಸ್ಪಃ, ವೇಕ್ತಾಸ್ಮಃ। 

ಆತ್ಮನೇ ಪದದಲ್ಲಿ- ವೇಕ್ತಾ, ವೇಕ್ತಾರೌ, ವೇಕ್ತಾರಃ॥ ವೇಕ್ತಾಸೇ, ವೇಕ್ತಾಸಾಥೇ, 
ವೇಕ್ವಾಧ್ವೇ। ವೇಕ್ತಾಹೇ, ವೇಕ್ತಾಸ್ಪಹೇ, ವೇಕ್ತಾಸ್ಮಹೇ। 

ಲೃಟ್‌:-ಪರಸ್ಕೈ ಪದದಲ್ಲಿ - ವೇಕ್ಷ್ಯತಿ ವೇಕ್ಷ್ಯತಃ, ವೇಕ್ಚ್ವ್ಯನ್ತಿ! ವೇಕ್ಷ್ಯಸಿ, ವೇಕ್ಷ್ಯಥಃ, 
ವೇಕ್ಷ Fol ವೇಕ್ಷಾ ಮಿ ವೇಕ್ಷ್ಯಾವಃ, ವೇಕ್ಷಾ ಮಃ 

ಆತ್ಮನೇ ಪದದಲ್ಲಿ- ವೇಕ್ಷ್ಯತೇ, ವೇಕ್ಷ್ಯೇತೇ, ವೇಕ್ಷ್ಯನೇ। ವೇಕ್ಷ್ಯಸೇ, 

ವೇಕ್ಷ್ಯೇಥೇ, ವೇಕ್ಷ ಡೀ ವೇಕ್ಷ್ಯೇ, ವೇಕ್ಷ್ಯಾವಹೇ, ವೇಕ್ಷ್ಯಾಮಹೇ। 

ಲೋಟ್‌:-ಪರಸ್ಕೈ ಪದದಲ್ಲಿ- ವಿನಕ್ರು/ಎಿಜ್‌ಕ್ಟಾತ್‌, ವಿಜ್‌ಕ್ತಾಮ್‌, ವಿಣ್ಬುನ್ನು 
ಎಜ್‌ಗ್ಳಿ/ವಿಜ್‌ಕ್ಟಾತ್‌, ವಿಜ್‌ ಕ್ರಮ್‌, ವಿಜ್‌ಕ್ಷ ವಿನಚಾನಿ, ವಿನಚಾವ, ವಿನಚಾಮ। 

ಆತ್ಮನೇ ಪದದಲ್ಲಿ- ವಿಜ್‌ಕ್ತಾಮ್‌, ವಿಇಗ್ವಾತಾಮ್‌, ವಿಇಳ್ಬುತಾಮ್‌। ವಿಜ್‌ಕ್ಷ್ವ, 
ವಿಇಗ್ದಾಥಾಮ್‌, ವಿಜ್‌ಧ್ವಮ್‌। ವಿನಚೈ, ವಿನಚಾವಹೈ, ವಿನಚಾಮಹೈ। 

ಲಜ್‌:-ಪರಸ್ಮೈ ಪದದಲ್ಲಿ- ಅವಿನಕ್‌/ಅವಿನಗ್‌, ಅವಿಜ್‌ಕ್ತಾಮ್‌, ಅವಿಇಣ್ಣನ್‌। 
ಅವಿನಕ್‌/ಅವಿನಗ್‌, ಅವಿಜ್‌ತಮ್‌, ಅವಿಜ್‌ಕ್ಷ ಅವಿನಚಮ್‌, ಅವಿಇ್ಚ್ವ, ಅವೀಜ್ಛ। 

ಆತ್ಮನೇ ಪದದಲ್ಲಿ- ಅವಿಜ್‌ಕ್ತ, ಅವಿಇಗ್ದಾತಾಮ್‌, ಅವಿಳ್ಬುತ। ಅವಿಜ್‌ಕ್ಕಾಃ, 


924 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅವಿಇಗ್ವಾಥಾಮ್‌, ಅವಿಜ್‌ಗ್ಳ ಮ್‌! ಅವಿಐ್ಟೆ, ಅವಿಜ್ಸ್‌ಹಿ, ಅವಿಳ್ಬು ಹಿ! 

ವಿ.ಲಿಜ್‌:- ಪರಸ್ಮೈ ಪದದಲ್ಲಿ - ವಿಇಣ್ಚ್ಯಾತ್‌, ವಿಇಗ್ಚ್ಯಾತಾಮ್‌, ವಿಣ್ಯಾಃ 
ವಣ, ವಿಣರ್ಚ್ಯಾತಮ್‌, ವಿಇಗ್ಟ್ಯಾತ। ವಿಇಗ್ಚ್ಯಾಮ್‌, ವಿಇಗ್ಚ್ಯಾವ, ವಿಇಗ್ವ್ಯಾಮ। 

ಆತ್ಮನೇ ಪದದಲ್ಲಿ- ವಿಕ್ಷೀಷ್ಟ, ವಿಕ್ಷೀಯಾತಾಮ್‌, ವಿಕ್ಷೀರನ್‌। ವಿಕ್ಷೀಥಾಃ, 
ವಿಕ್ಷೀಯಾಥಾಮ್‌, ವಿಕ್ಷೀದ್ವಮ್‌। ವಿಕ್ಷೀಯ, ವಿಕ್ಷೀವಹಿ, ವಿಕ್ಷೀಮಹಿ। 

ಆ.ಲಿಜ್‌:- ಪರಸ್ಮೈ ಪದದಲ್ಲಿ- ಸ ಖ್‌ ವಗ ಶ್ರಮ ಬಡಗ ರ 
ವಿಇಗ್ಸಿ ವಿಇ್ಟ್ಯಾಸ್ತಮ್‌, ವಇಗ್ಟ್ಯಾಸ್ತ ವಇಗ್ಟ್ಯಾಸಮ್‌, ಎಇಗ್ಟ್ಯಾಸ್ವ ವಿಇ್ಸ್ಯಾಸ್ಸ 

ಆತ್ಮನೇ ಪದದಲ್ಲಿ- ವಿಕ್ಷೀಷ್ಟ, ವಿಕ್ಷೀಯಾಸ್ತಾಮ್‌, ವಿಕ್ಷೀರನ್‌। ವಿಕ್ಷೀಷ್ಠಾಃ, 
ವಿಕ್ಷೀಯಾಸ್ಥಾಮ್‌, ವಿಕ್ಷೀಧ್ವಮ್‌। ವಿಕ್ಷೀಯ, ವಿಕ್ಷೀವಹಿ, ವಿಕ್ಷೀಮಹಿ। 

pe ಥಿ DC A cd A 

ಲುಜ್‌:- ಪರಸ್ಮೈ ಪದದಲ್ಲಿ -ಅವಿಚತ್‌, ಅವಿಚತಾಮ್‌, ಅವಿಚನ್‌। ಅವಿಚಃ, 
ಅವಿಚತಮ್‌, ಅವಿಚತ। ಅವಿಚಮ್‌, ಅವಿಚಾವ, ಅವಿಚಾಮ। 

ವೈಕಲ್ಲಿಕ ರೂಪಗಳು - ಅವೈಕ್ಷೀತ್‌, ಅವೈಕ್ತಾಮ್‌, ಅವೈಕ್ಸುಃ॥ ಅವೈಕ್ಷೀಃ, ಅವೈಕ್ಷಮ್‌, 
ಅವೈಕ್ಷ! ಅವೈಕ್ಷಮ್‌, ಅವೈಕ್ಷ್ವ, ಅವೈಕ್ಷ 

ಆತ್ಮನೇ ಪದದಲ್ಲಿ- ಅವಿಕ್ತ, ಅವಿಕ್ಷಾತಾಮ್‌, ಅವಿಕ್ಷತ। ಅವಿಕ್ಸಾಃ, ಅವಿಕ್ಷಾಥಾಮ್‌, 
ಅವಿಗ್‌ಧ್ವಮ್‌। ಅವಿಕ್ಷಿ, ಅವಿಕ್ಷ್ವಹಿ, ಅವಿಕ್ಷ ಹಿಂ! 

ಲೃಜ್‌:- ಪರಸ್ಮೈ ಪದದಲ್ಲಿ - ಅವೇಕ ತ್‌, ಅವೇಕ ತಾಮ್‌, ಅವೇಕ ನ್‌! 

ನು ಊದಿ ಎಲಿ ಎಲಿ 

ಅವೇಕ ,, ಅವೇಕ ತಮ್‌, ಅವೇಕ ,ತ। ಅವೇಕ ,ಮ್‌, ಅವೇಕಾ ವ, ಅವೇಕಾ ಮ 

ಬರಿ ಇಲಿ ಎಪಿ ಎಲಿ ಎರಿ ಎರಿ 

ಆತ್ಮನೇ ಪದದಲ್ಲಿ- ಅವೇಕ್ಷ್ಯತ, ಅವೇಕ್ಷೇತಾಮ್‌,ಅವೇಕ್ಷ ನ್ನು ಅವೇಕ್ಷ್ಯಥಾಃ, 
ಅವೇಕ್ಷೆ ನಥಾಮ್‌, ಅವೇಕ್ಷ ಡಮ್‌ ಅವೇಕ್ಷೆ KS ಅವೇಕ್ಷಾ ಮಹಿ, ಅವೇಕ್ಷಾ ಕಮೆಹಿ। 

ಧಾತು 7. ಕ್ಷುಧಿರ್‌ ಸಂಪೇಷಣೇ (ಪುಡಿಮಾಡುವದು) ಇದರಲ್ಲಿ “ಕ್ಷುಧ್‌' ಮಾತ್ರ 
ಉಳಿಯುತ್ತದೆ. ಇದು ಸ್ವರಿತೇತ್ತಾಗಿರುವುದರಿಂದ "ಉಭಯಪದಿ' ಆಗಿದೆ. 
ಅನುದಾತ್ತವಾಗಿರುವುದರಿಂದ “ಅನಿಟ್‌' ಆಗಿದೆ. ಆದರೂ ಕೂಡ "“ಲಿಟ್‌' ನಲ್ಲಿ 
“ಕ್ರ್ಯಾದಿ' ನಿಯಮದಿಂದ ನಿತ್ಯವಾಗಿ “ಇಟ್‌' ಬರುತ್ತದೆ. ಇದು ಕೂಡ "ಛಿದ್‌' 
ಧಾತುವಿನಂತೆ ರೂಪಗಳನ್ನು ತಾಳುತ್ತದೆ. ಈ ಧಾತುವಿನ ರೂಪದಲ್ಲಿ “ಷ್‌' ಕಾರ 
ಇರೋಣದ್ದರಿಂದ “ಶ್ಲಮ್‌(ನ) ನಲ್ಲಿ ರುವ "ನ್‌' ಕಾರಕ್ಕೆ ಣತ್ವ ಬರುತ್ತದೆ. 

ಲಟ್‌:- ಪರಸ್ಮೈ ಪದದಲ್ಲಿ - ಕ್ಷುಣತ್ತಿ, ಕ್ಷುನಃ, ಕ್ಲುನ್ನನಿಸ್ನುಣತ್ತ, ಕ್ಷುನ್ತ್ಯಃ, ಕನ್ನ 
ಕ್ಷುಣದ್ಕಿ ಕ್ಹುನ್ಚಃ, ಕ್ಷುನ್ನ 4 

ಆತ್ಮನೇ ಪದದಲ್ಲಿ-ಕ್ಷುನ್ಹೇ, ಕ್ಷುನ್ನಾತೇ, ಕ್ಷುನ್ನತೇ। ಕ್ಷುನ್ಸ್ನೇ, ಕ್ಷುನ್ಭಾಥೇ, ಕ್ಷುನ್ಥ್ವೇಕ್ಷುನ್ಹೇ, 
ಕ್ಷುನ್ಸ ಹೇ. ಕನ್ನ ಹೇ 


ಎ 
ಲಿಟ್‌; ಪರಸ್ಮೈ ಪದದಲ್ಲಿ - ಚುಕ್ಲೋದ, ಚುಕ್ಷುದತು೩ಚುಕ್ಷುದುಃ ಚುಕ್ಹೋದಿಥ, 
ಚುಕ್ಷುದಥುಃ೩ ಚುಕ್ಷುದ। ಚುಕ್ದೋದ, ಚುಕ್ಷುದಿವ, ಚುಕ್ತುದಿಮ। 


ರುಧಾದಿ ಗಣ 925 


ಆತ್ಮನೇ ಪದದಲ್ಲಿ- ಚುಕ್ಷುದೇ, ಚುಕ್ಷುದಾತೇ, ಚುಕ್ತುದಿರೆ। ಚುಕ್ತುದಿಷೇ, ಚುಕ್ಷುದಾಥೇ, 
ಚುಕ್ತುದಿದ್ದೇ। ಚುಕ್ತುದೇ, ಚುಕ್ತುದಿವಹೇ, ಚುಕ್ತುದಿಮಹೇ। 

ಲುಟ್‌: ಪರಸ್ಮೈ ಪದದಲ್ಲಿ- ಕ್ಲೋತ್ತಾ, ಕ್ಲೋತ್ಪಾರೌ, ಕ್ಲೋತ್ತಾರಃ ಕ್ಲೋತ್ತಾಸಿ, 
ಕ್ಲೋತ್ಪಾಸ್ಥಃ, ಕ್ಷೋತ್ತಾಸ್ಥ| ಕ್ಲೋತ್ತಾಸ್ಕಿ, ಕ್ಲೋತ್ತಾಸ್ತಃ, ಕ್ಲೋತ್ಪಾಸ್ಮಃ 

ಆತ್ಮನೇ ಪದದಲ್ಲಿ- ಕ್ಲೋತ್ತಾ, ಕ್ಲೋತ್ತಾರೌ, ಕ್ಲೋತ್ತಾರಃ ಕ್ಷೋತ್ಪಾಸೇ, ಕ್ಲೋತ್ಪಾಸಾಥೇ, 
ಕ್ಲೋತ್ತಾದ್ದೇ, ಕ್ಲೋತ್ತಾಹೇ, ಕ್ಲೊತ್ತಾಸ ಹೇ, ಕ್ಲೋತ್ತಾಸ್ಮಹೇ। 

ಲೃಟ್‌:- ಪರಸ್ಮೈ ಪದದಲ್ಲಿ -ಕ್ಷೋತ್ಸ ತಿ. ಕ್ಷೋತ್ಸ ಕಹಿ ಕ್ಲೋತ್ಸ್ಯನಿ। ಕ್ಷೋತ್ಸಸಿ, 
ಕ್ಲೋತ್ಸ್ಯಥಃ, ಕ್ಲೋತ್ಸ್ಯಥ। ಕ್ಷೋತ್ಸಾ ಮಿ, ಕ್ಲೋತ್ಸ್ಯಾವಃ, ಕ್ಲೋತ್ಸಾಮಃ। 

ಆತ್ಮನೇ ಪದದಲ್ಲಿ-ಕ್ಲೋತ್ಸ್ಯತೇ, ಕ್ಲೋತ್ಸ್ಯೇತೇ, ಕ್ಲೋತ್ಸ್ಯನ್ನೇ। ಕ್ಲೋತ್ಸ್ಯಸೇ, 
ಕ್ಲೋತ್ಸ್ಕೇಥೇ, ಕ್ಲೋತ್ಸ್ಯದ್ದೇ। ಕ್ಲೋತ್ಸೆ ನ: ಕ್ಲೋತ್ಸ್ಯಾವಹೇ, ಕ್ಷೋತ್ಸಾಾಮಹೇ। 

ಲೋಟ್‌:- ಪರಸ್ಮೈ ಪದದಲ್ಲಿ - ಕ್ಷಣತ್ರುಸುನ್ಹಾತ್‌, ಕ್ಷುನ್ತಾಮ್‌, ಕುನ್ನನ್ನು। ಕ್ಷುನ್ನಿ/ 
ಕ್ಷುನ್ನಾತ್‌, ಕ್ಷುನ್ನಮ್‌, ಕ್ಷುನ್ನ ಕ್ಷುಣದಾನಿ, ಕ್ಷುಣದಾವ, ಕ್ಷುಣದಾಮ। 

ಆತ್ಮನೇ ಪದದಲ್ಲಿ- ಕ್ಷುನ್ಹಾಮ್‌, ಕ್ಲುನ್ನಾತಾಮ್‌, ಕ್ಷುನ್ಪತಾಮ್‌, ಕ್ದುನ್ರ್ಚ್ವ, ಕ್ಲುನ್ಹಾಥಾಮ್‌, 
ಕ್ಷುನ್‌ದ್‌ದ್ವಮ್‌। ಕ್ಷುಣದೈ, ಕ್ಷುಣದಾವಹೈ, ಕ್ಷಣದಾಮಹೈ 

ಲಜ್‌:-ಪರಸ್ಕೈ ಪದದಲ್ಲಿ -ಅಕ್ಷುಣತ್‌, ಅಕ್ಷುನ್ನಾಮ್‌, ಅಕ್ಷುನ್ದನ್‌। ಅಕ್ಷುಣಃ, 
ಅಕ್ಷುಣತ್‌(ದ್‌), ಅಕ್ಷುನ್ನಮ್‌ ಅಕ್ಷುನ್ನಟ ಅಕ್ಷುಣದಮ್‌, ಅಕ್ಷುನ್ಹ್ವ, ಅಕ್ಷುನ್ನ[! 

ಆತ್ಮನೇ ಪದದಲ್ಲಿ- ಅಕ್ಷುನ್ವ, ಅಕ್ಷುನ್ನಾತಾಮ್‌, ಅಕ್ಷುನ್ನತ। ಅಕ್ಷುನ್ನಾಃ, ಅಕ್ಷುನ್ಹಾಥಾಮ್‌, 
ಅಕ್ಷುನ್‌ದ್‌ಧ್ವಮ್‌। ಅಕ್ಷುನ್ಚಿ, ಅಕ್ಬುನ್ಹೃಹಿ, ಅಕ್ಷು ನ್ಹ ಹಿ! 

ವಿ. ಲಿಜ್‌:-- ಪರಸ್ಕೈ ಪದದಲ್ಲಿ - ಕ್ಷುನ್ಹ್ಯಾತ್‌, ಕ್ಷುನ್ಹ್ಯಾತಾಮ್‌, ಕ್ಷುನ್ಪಃ। 
ಕ್ಷುನ್ಹಾ ಃ, ಕ್ಷುನ್ಹಾತಮ್‌, ಕ್ಲುನ್ಪ್ಯಾತಣ್ಣುನ್ಹಾಾಮ್‌, ಕ್ಷುನ್ಹ್ಯಾವ, ಕ್ಷುನ್ಹ್ಯಾಮ। 

ಆತ್ಮನೇ ಪದದಲ್ಲಿ- ಕ್ಷುನ್ದೀತ, ಕ್ಷುನ್ಹೀಯಾತಾಮ್‌, ಕ್ಷುನ್ದೀರನ್‌। ಕ್ಲೂನ್ನೀಥಾಃ, 
ಕ್ಷುನ್ಹೀಯಾಥಾಮ್‌, ಕ್ಷುನ್ನೀಧ್ಧಮ್‌। ಕ್ದುನ್ಹೀಯ, ಕ್ಷುನ್ದೀವಹಿ, ಕ್ಲುನ್ನೀಮಹಿ। 

ಆ. ಲಿಜ್‌:ಪರಸ್ಕೈ ಪದದಲ್ಲಿ - ಕ್ಷುದ್ಯಾತ್‌, ಕ್ಷುದ್ಯಾಸ್ತಾಮ್‌, ಕ್ಷುದ್ಯಾಸುಃ। ಕ್ಷುದ್ಯಾಃ, 
ಕ್ಷುದ್ಯಾಸ್ರಮ್‌, ಕ್ಷುದ್ಯಾಸ್ತ ಕ್ಷುದ್ಯಾಸಮ್‌, ಕುದ್ಯಾಸ್ವ, ಕ್ಷುದ್ಧಾಸ್ಯ 

ಆತ್ಮನೇ ಪದದಲ್ಲಿ- ಕ್ಷುತ್ತೀಷ್ಟ, ಕ್ಷುತ್ತೀಯಾಸ್ತಾಮ್‌, ಕ್ಷುತ್ಸೀರನ್‌। ಕ್ಷುತ್ತೀಷ್ಠಾಃ, 
ಕ್ಷುತ್ಸೀಯಾಸ್ಥಾಮ್‌, ಕ್ಲುತ್ತೀದ್ರಮ್‌। ಕ್ಷುತ್ಸೀಯ, ಕ್ಷುತ್ತೀವಹಿ, ಕ್ಲುತ್ತೀಮಹೀ। 

ಲುಜ್‌:ಪರಸ್ಮೈ ಪದದಲ್ಲಿ-ಅಕ್ಷುದತ್‌, ಅಕ್ಷುದತಾಮ್‌, ಅಕ್ಷುದನ್‌। ಅಕ್ಷುದಃ, 
ಅಕ್ಷುದತಮ್‌, ಅಕ್ಷುದತ। ಅಕ್ಷುದಮ್‌, ಅಕ್ಷುದಾವ, ಅಕ್ಷುದಾಮ। 

ಆತ್ಮನೇ ಪದದಲ್ಲಿ-ಅಕ್ಷುತ್ರ, ಅಕ್ಷುತ್ಸಾತಾಮ್‌, ಅಕ್ಷುತ್ತತ। ಅಕ್ಷುತ್ಥಾಃ, ಅಕ್ಷುತ್ಸಾಥಾಮ್‌, 
ಅಕ್ಷುದ್‌ದ್ಹಮ್‌। ಅಕ್ಷುತ್ತಿ, ಅಕ್ಷುತ್ಸೃಹಿ, ಅಕ್ಷುತ್ಸ ಹ! 


926 ಲಘುಸಿದ್ದಾಂತ ಕೌಮುದೀ-ಉತ್ತರಾರ್ಧ 


ಲೃಜ್‌ಃ-ಪರಸ್ಕೈ ಪದದಲ್ಲಿ -ಅಕ್ಲೋತ್ಸ್ಯತ್‌, ಅಕ್ಲೋತ್ಸ ತಾಮ್‌, ಅಕ್ಷೋತ್ಸ್ಯನ್‌। 
ಅಕೋತ ,, ಅಕೋತ ತಮ್‌, ಅಕೋತ, ತಃ ಅಕೋತ ಮ್‌, ಅಕೋತಾಾ,ವ, 

ಇ ನಲಿ ಇ ಸಲಿ 5 ಬ ಸನಿ ಇ.ಸಿ ಇ. 'ಸನಿಶಿ 
ಅಕ್ಷೋತ್ಸಾ ಮ। 

ಆತ್ಮನೇ ಪದದಲ್ಲಿ-ಅಕ್ಷೋತ್ಸ್ಯತ, ಅಕ್ಷೋತ್ಸೇತಾಮ್‌, ಅಕ್ಷೋತ್ಸ್ಯನ್ತ ಅಕ್ಷೋತ್ಸ್ಯಥಾಃ, 
ಅಕ್ಷೋತ್ಸೆ €ಥಾಮ್‌, ಅಕ್ಷೋತ್ಸ ಕಡ್ರಮ್‌। ಅಕ್ಷೋತ್ಲ್ಯೇ, ಅಕ್ಷೋತ್ಸಾ ವಹಿ, 
ಅಕ್ಷೋತ್ಸಾ ಮಹಿ। 


ಧಾತು 8. ಉಚ್ಛ್ಛೃದಿರ್‌-ದೀಪ್ತಿ-ದೇವನಯೋಃ-(ಹೊಳೆಯುವದು/ ಆಡುವದು) 
- ಇದರಲ್ಲಿ “ಚದ್‌' ಮಾತ್ರ ಉಳಿಯುತ್ತದೆ. "ಉದಿತ್‌' ನ ಫಲವೇನೆಂದರೆ 
“ಉದಿತೋ ವಾ” ಎಂಬ ಸೂತ್ರದಿಂದ "ಕ್ಹ್ಯಾ' ಶಬ್ದ ಪರದಲ್ಲಿದ್ದಾಗ, ಅದಕ್ಕೆ ವಿಕಲ್ಲದಿಂದ 
ಇಡಾಗಮವು ಬರುತ್ತದೆ. ಇದು ಸ್ವರಿತೇತ್ತಾಗಿರುವದರಿ೦ದ ಉಭಯಪದಿಯಾಗಿಯೂ, 
ಮತ್ತು ಸೇಟ್‌ ಆಗಿಯೂ ಇದೆ. ಆದರೆ "ಸಿಚ್‌' ಗಿಂತ ಭಿನ್ನವಾದ "ಸ್‌' ಕಾರಾದಿ 
ಪ್ರತ್ಯಯಗಳು ಪರದಲ್ಲಿದ್ದಾಗ, “ಸೋಇಸಿಚಿ ಕೃತಚ್ಛತಚ್ಛೃತಚ್ಛದತೃದನ್ಫತಃ” ಎಂಬ 
ಸೂತ್ರದಿಂದ ವಿಕಲ್ಪವಾಗಿ “ಇಟ್‌' ಆಗುತ್ತದೆ. ಇಲ್ಲಿ *ಯ' ಕಾರವಿರೋಣದ್ದರಿಂದ 
ವಿಕರಣ ಪ್ರತ್ಯಯಕ್ಕೆ "ಣತ್ವ' ಬರುತ್ತದೆ. 

ಲಟ್‌:ಪರಸೆ ಕೈ ಪದದಲ್ಲಿ-ಛೃಣತ್ತಿ, ಛೃನ್ತಃ, ಛೃನ್ನನಿ। ಛೃಣತ್ತಿ, ಛೃನ್ನಃ, ಕ ನ್ನ ಛೃಣದ್ಧಿ 
ಛೃನ್ಹ್ವಃ, ಛೃನ್ಪ ಟೆ! 

ಆತ್ಮನೇ ಪದದಲ್ಲಿ- ಛೃನ್ನೇ, ಛೃನ್ನಾತೇ, ಛೃನ್ನತೇ। ಛೈನ್‌ತ್ತೇ, ಛೃನ್ದಾಥೇ, ಛೃನ್ನದ್ದೇ। 
ಛೃನ್ನೇ, ಛೃನ್ನಹೇ. ಛೃನ್ಹ ಹೇ 

ಲಿಟ್‌;- ಪರಸ ಸ ಪದದಲ್ಲಿ - ಚಚ್ಛರ್ದ, ಚಚ್ಛ ಅದತುಃ ಚಚ್ಛ ದುಃ ಚಚ್ಚರ್ದಿಥ, 
ಚಚ್ಛೃದಥುಃ, ಚಚ್ಚೃದ। ಚಚ್ಚರ್ದ, ಚಚ್ಛೃದಿವ, ಚಚ್ಛೃದಿಮ। 

ಆತ್ಮನೇ ಪದದಲ್ಲಿ- ಚಚ್ಛೃದೇ, ಚಚ್ಛೃದಾತೇ, ಚಚ್ಛೃದಿರೇ। ಚಚ್ಚೃದಿಷೇ/ಚಚ್ಚೃತ್ತೇ, 
ಚಚ್ಚದಾಥೇ, ಚಚ್ಛೃದಿದ್ದೇ। ಚಛ್ಳದೇ, ಚಚ್ಛೃದಿವಹೇ, ಚಚ್ಛ ಏದಿಮಹೇ। 

ಲುಟ್‌: ಪರಸ್ತೆ ಹೈ ಪದದಲ್ಲಿ -ಛರ್ದಿತಾ, ಛರ್ದಿತಾರೌ, ಛರ್ದಿತಾರಃ। ಛರ್ದಿತಾಸಿ, 
ಛರ್ದಿತಾಸ್ಕಃ, ಛರ್ದಿತಾಸ್ಥ ಛರ್ದಿತಾಸ್ಕಿ ಛರ್ದಿತಾಸಃ, ಛರ್ದಿತಾಸ್ಕಃ 

ಆತ್ಮನೇ ಪದದಲ್ಲಿ- ಛರ್ದಿತಾ, ಛರ್ದಿತಾರೌ, ಛರ್ದಿತಾರಃ ಛರ್ದಿತಾಸೇ, 
ಛರ್ದಿತಾಸಾಥೇ, ಛರ್ದಿತಾದ್ವೇ। ಛರ್ದಿತಾಹೇ, ಛರ್ದಿತಾಸ್ವಹೇ, ಛರ್ದಿತಾಸ್ಮಹೇ। 

ಲೃಟ್‌: ಪರಸ್ಥೆ ಹೈ ಪದದಲ್ಲಿ - ಛರ್ದಿಷ್ಯತಿ, ಛರ್ದಿಷ್ಯತಃ, ಛರ್ದಿಷ್ಠನ್ನಿ! ಛರ್ದಿಷ್ಯಸಿ, 
ಛರ್ದಿಷ್ಯಥಃ, ಚರ್ದಿಷ್ಯಥಃ। ಛರ್ದಿಷ್ಯಾಮಿ, ಛರ್ದಿಷ್ಯಾವಃ, ಛರ್ದಿಷ್ಯಾಮಃ। 

ವೈಕಲ್ಲಿಕ ರೂಪ - ಛರ್ತ್ಯತಿ, ಛತ್ಸ ಕ ತ& ಛರ್ತ್ರ್ಯನ್ನಿ ಛರ್ತ್ಟ್ಮಸಿ, ಛರ್ತ್ಟ್ಯಥಃ, 
ಛತ್ಪ ೯ ಥ! ಛತ್ಸಾ ಸಮಿ ಛತ್ಸಾ ವಃ, ಛತ್ಸಾ ೯ ॥। 

ಆತ್ಮನೇ ಪದದಲ್ಲಿ- ಛರ್ದಿಷ್ಯತೇ, ಛರ್ದಿಷ್ಯೇತೇ, ಛರ್ದಿಷ್ಠನ್ನೇ। ಛರ್ದಿಷ್ಯಸೇ, 
ಛರ್ದಿಷ್ಯೇಥೇ, ಛರ್ದಿಷ್ಯದ್ದೇ। ಛರ್ದಿಷ್ಯೇ, ಛರ್ದಿಷ್ಯಾವಹೇ, ಛರ್ದಿಷ್ಯಾಮಹೇ। 


ರುಧಾದಿ ಗಣ 927 


ವೈಕಲ್ಲಿಕ ರೂಪ - ಛತ್ಸ ಕ ತೇ, ಛರ್ತ್ಮ್ಮ್ಯೇತೇ, ಛರ್ತ್ವ್ವನ್ತೇ। ಛರ್ತ್ಯಸೇ, ಛರ್ತ್ಟ್ಯೇಥೇ, 
ಛರ್ತ್ಸೃದ್ವೇ। ಛರ್ತ್ಟ್ಯೇ, ಛತ್ಸಾ ೫ ವಹೇ, ಛರ್ತ್ಟ್ಮಾಮಹೇ। 

ಲೋಟ್‌:- ಪರಸ್ಥೆ ೈ ಪದದಲ್ಲಿ -ಛೃಣತ್ತು/ಛೃನ್ಹಾತ್‌, ಛೃನ್ನಾಮ್‌, ಛೃನ್ನತು। ಛೃನ್ನೀ/ 
ಛೃನ್ನಾತ್‌, ಛೃನ್ನಮ್‌, ಛೃನ್ನ ಛೃಣದಾನಿ, ಛೃಣದಾವ, ಛೃಣದಾಮ। 

ಆತ್ಮನೇ ಪದದಲ್ಲಿ- ಛೃನ್ನಾಮ್‌, ಛೃನ್ನಾತಾಮ್‌, ಛೃನ್ನತಾಮ್‌। ಛೃನ್ಹ್ಸ, 
ಛೃನ್ನಾಥಾಮ್‌,ಛೃನ್ನ್‌ಧೃಮ್‌। ಛೃಣದೈ, ಛೃಣದಾವಹೈ, ಛೃಣದಾಮಹ್ಯೆ! 

ಲಜ್‌: ಪರಸ್ಥೆ [ಪದದಲ್ಲಿ ಎ ಅಚ್ಛೃಣತ್‌/ಅಚ್ಛೃಣದ್‌, ಅಚ್ಛೃನ್ನಾಮ್‌, ಅಚ್ಛೈನ್ನನ್‌! 
ಅಚ್ಛೃಣಃ/ ಅಚ್ಛೃಣತ್‌/ಅಚ್ಛೃಣದ್‌, ಅಚ್ಛೃನ್ತಮ್‌, ಅಚ್ಛೃನ್ರ ಅಚ್ಛೃಣದಮ್‌, ಅಚ್ಛೃನ್ಹ, 
ಅಚ್ಛೃದ್ಧ 

ಆತ್ಮನೇಪದದಲ್ಲಿ-ಅಚ್ಛೃನ್ತ, ಅಚ್ಛೃೈನ್ದಾತಾಮ್‌, ಅಚ್ಛೃನ್ನತ। ಅಚ್ಛೃನ್ಶಾಃ, 
ಅಚ್ಛೃನ್ದಾಥಾಮ್‌, ಅಚ್ಛೃನ್ಜ್‌ದ್ದಮ್‌। ಅಚ್ಛೃನ್ನಿ, ಅಚ್ಛೈನ್ನ್ವಹಿ. ಅಚ್ಛೈನ್ನ ಹಿ! 

ವಿ. ಲಿಜ್‌:- ಪರಸ್ಥೆ ಮೈ ಪದದಲ್ಲಿ- ಛೃನ್ಹ್ಯಾತ್‌, ಛೃನ್ಹ್ಯಾತಾಮ್‌, ಛೃನ್ನುಃ 
ಛೃನ್ಹ್ಯಾಕಿ ಛೃನ್ಹ್ಯಾತಮ್‌, ಛೃನ್ಹ್ಯಾತ। ಛೃನ್ಹ್ಯಾಮ್‌, ಛೃನ್ಹ್ಯಾವ, ಛೃನ್ಹ್ಯಾಮಃ। 

ಆತ್ಮನೇ ಪದದಲ್ಲಿ-ಛೃನ್ನೀತ, ಛೃನ್ಹೀಯಾತಾಮ್‌, ಛೃನ್ನೀರನ್‌। ಛೃನ್ನೀಥಾಃ, 
ಛೃನ್ಹೀಯಾಥಾಮ್‌, ಛೃನ್ಹೀದ್ದಮ್‌। ಛೃನ್ದ್ಹೀಯ, ಛೃನ್ನೀವಹಿ, ಛೃನ್ದ್ಹೀಮಹಿ। 

ಆ. ಲಿಜ್‌:- ಪರಸ್ಥೆ ಕ ಪದದಲ್ಲಿ - ಛೃದ್ಯಾತ್‌/ಛೃದ್ಯಾಸ್ತಾಮ್‌, ಛೃದ್ಯಾಸುಃ ಛೃದ್ಯಾಃ, 
ಛೃದ್ಯಾಸ್ತಮ್‌, ಛೃದ್ಯಾಸಃ ಛೃದ್ಯಾಸಮ್‌, ಛೃದ್ಯಾಸ್ವ, ಛೃದ್ಯಾಸ್ಮ 

ಆತ್ಮನೇ ಪದದಲ್ಲಿ- ಛೃತ್ತೀಷ್ಟ, ಛೃತ್ತೀಯಾಸ್ತಾಮ್‌, ಛೃತ್ಲೀರನ್‌। ಛೃತ್ತೀಷ್ಠಾಃ, 
ಛೃತ್ತೀಯಾಸ್ಥಾಮ್‌, ಛೃತ್ಲೀದ್ದಮ್‌। ಛೃತ್ತೀಯ, ಛೃತ್ತೀವಹಿ, ಛೃತ್ತೀಮಹಿಃ। 

ವೈಕಲ್ಪಿಕರೂಪ - ಛೃದಿಷೀಷ್ಟ ಛೃದಿಷೀಯಾಸ್ತಾಮ್‌, ಛೃದಿಷೀರನ್‌। ಛೃದಿಷೀಷ್ಠಾಃ, 
ಛೃದಿಷೀಯಾಸ್ಥಾಮ್‌, ಛೃದಿಷೀದ್ದಮ್‌। ಛೃದಿಷೀಯ, ಛೃದಿಷೀವಹಿ, ಛೃದಿಷೀಮಹಿ। 

ಲುಜ್‌:- ಪರಸ್ಮೈ ಪದದಲ್ಲಿ - ಅಚ್ಛೃದತ್‌, ಅಚ್ಛೃದತಾಮ್‌, ಅಚ್ಛೃದನ್‌। 
ಅಚ್ಛೃದಃ, ಅಚ್ಛೃದತಮ್‌, ಅಚ್ಛೃದತ। ಅಚ್ಛೃದಮ್‌, ಅಚ್ಛೃದಾವ, ಅಚ್ಚೃದಾಮ। 

ಆತ್ಮನೇ ಪದದಲ್ಲಿ- ಅಚ್ಛರ್ದಿಷ್ಟ ಅಚ್ಛರ್ದಿಷಾತಾಮ್‌, ಅಚ್ಚರ್ದಿಷತ। ಅಚ್ಚರ್ದಿಷ್ಠಾಃ, 
ಅಚ್ಚರ್ದಿಷಾಥಾಮ್‌, ಅಚ್ಛರ್ದಿಡ್ಜಮ್‌। ಅಚ್ಛರ್ದಿಷಿ, ಅಚ್ಚರ್ದಿಷ್ಟಹಿ, ಅಚ್ಛರ್ದಿಷ್ಠಹಿ। 

ಲೃಜ್‌: ಪರಸ್ಮೈ ಪದದಲ್ಲಿ - ಅಚ್ಛರ್ದಿಷ್ಯತ್‌, ಅಚ್ಛರ್ದಿಷ್ಯತಾಮ್‌, ಅಚ್ಛರ್ದಿಷ್ಠನ್‌। 
ಅಚ್ಛರ್ದಿಷ್ಯಃ, ಅಚ್ಛರ್ದಿಷ್ಯತಮ್‌, ಅಚ್ಚರ್ದಿಷ್ಯತ। ಅಚ್ಚರ್ದಿಷ್ಯಮ್‌, ಅಚ್ಛರ್ದಿಷ್ಯಾವ, 
ಅಚ್ಛರ್ದಿಷ್ಯಾಮ। 

ವೈಕಲ್ಪಿಕ ರೂಪಗಳು: ಅಚ್ಛತ್ಸ ತ್‌್‌ ಅಚ್ಛತ್ಸ ತಾಮ್‌, ಅಚ್ಛತ್ಸ ನ್‌ ಅಚ್ಛತ್ಸ Fa 
ಅಚ್ಛತ್ಸ ೯ ತಮ್‌, ಅಚ್ಚತ್ಸ ತೆ ಅಚ್ಛತ್ನ ಕಮ್‌, ಅಚ್ಛತ್ಸಾ ಕವ, ಅಚ್ಚತ್ಸಾ ಮ! 

ಆತ್ಮನೇ ಪದದಲ್ಲಿ- ಅಚ್ಛರ್ದಿಷ್ಯತ, ಅಚ್ಚರ್ದಿಷ್ಯೇತಾಮ್‌, ಅಚ್ಛರ್ದಿಷ್ಯನ್ಪ। 


928 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅಚ್ಛರ್ದಿಷ್ಯಥಾಃ, ಅಚ್ಛರ್ದಿಷ್ಯೇಥಾಮ್‌, ಅಚ್ಛರ್ದಿಷ್ಯದ್ವಮ್‌। ಅಚ್ಚರ್ದಿಷ್ಯೇ, 
ಅಚ್ಛರ್ದಿಷ್ಯಾವಹಿ, ಅಚ್ಚರ್ದಿಷ್ಯಾಮಹಿ। 

ವೈಕಲ್ಪಿಕ ರೂಪಗಳು: ಅಚ್ಛರ್ತ್ಸ್ಯತ, ಅಚ್ಛತ್ತೆ ರ್ಕಿ ತಾಮ್‌, ಅಚ್ಛರ್ತ್ತ್ಯ್ಯನ್ಪ। 
ಅಚ್ಛರ್ತ್ಯಥಾಃಿ, ಅಚ್ಛತ್ತೆ ರ್ಕಥಾಮ್‌, ಅಚ್ಚತ್ಸ ಕ ಧಮ್‌ಅಚ್ಛತ್ತೆ ರ್ಕ, ಅಚ್ಚರ್ತ್ಟ್ಯಾವಹಿ, 
ಅಚ್ಛರ್ಸ್ಯ್ಯಾಮಹ। 

ಧಾತು 9. ಉತ್ಕದಿರ್‌-ಹಿ೦ಸಾ*ನಾದರಯೋಃ-(ಹಿ೦ಸಿಸುವುದು/ಅನಾದರ 
ಮಾಡುವುದು)-ಇದರಲ್ಲಿ “ತೃದ್‌' ಮಾತ್ರ ಉಳಿಯುತ್ತದೆ. ಉದಿತ್ತಾಗಿರುವುದರಿಂದ 
“ಉದಿತೋ ವಾ” ಎಂಬ ಸೂತ್ರದಿಂದ “್ಹ್ವಾ' ಶಬ್ದ ಪರದಲ್ಲಿದ್ದಾಗ, ಅದಕ್ಕೆ ವಕಲ್ಲದಿಂದ 
ಇಡಾಗಮವು ಬರುತ್ತದೆ. ಇದು ಸ್ವರಿತೇತ್ತಾಗಿರುವದರಿಂದ ಉಭಯಪದಿಯಾಗಿಯೂ 
ಮತ್ತು ಸೇಟ್‌ ಆಗಿಯೂ ಇದೆ. ಆದರೆ "ಸಿಚ್‌' ಗಿಂತ ಭಿನ್ನವಾದ “ಸ್‌' ಕಾರಾದಿ 
ಪ್ರತ್ಯಯಗಳು ಪರದಲ್ಲಿದ್ದಾಗ, “ಸೋಷಸಿಚಿ ಕೃತಚ್ಛತಚ್ಛೃತಚ್ಛದತೃದನೃತಃ” ಎಂಬ 
ಸೂತ್ರದಿಂದ ವಿಕಲ್ಪವಾಗಿ “ಇಟ್‌' ಆಗುತ್ತದೆ. ಇಲ್ಲಿ "ಯ' ಕಾರವಿರೋಣದ್ದರಿಂದ 
ವಿಕರಣ ಪ್ರತ್ಯಯಕ್ಕೆ “ಇತ್ನ' ಬರುತ್ತದೆ. 

ಲಟ್‌:- ಪರಸ್ಮೈ ಪದದಲ್ಲಿ- ತೃಣತ್ತಿ, ತೃನ್ತಃ, ತೃನ್ನನಿಃ ತೃಣತ್ಸಿ, ತೃನ್ನಃ, ತೃನ್ನ 
ತೃಣದ್ಧಿ ತೃ ಸಪ್‌ ಈ ತೈನ್ನ ಆ! 

ಆತ್ಮನೇ ಪದದಲ್ಲಿ - ತೃನ್ನೇ, ತೃನ್ನಾತೇ, ತೃನ್ನತೇ। ತೃನ್ನ್ನೇ, ತೃನ್ಹಾಥೇ, ತೃನ್ಹದ್ವೇ। 
ತೃನ್ನೇ, ತೃನ್ಹಹೇ, ತೃನ್ನ ಹೇ 

ಲಿಟ್‌:ಪರಸ್ತೆ ಕ ಪದದಲ್ಲಿ- ತತರ್ದ, ತತ್ಕದತುಃ, ತತೃದುಃ ತತರ್ದಿಥ, ತತೃದಥುಃ, 
ತತೃದ। ತತರ್ದ, ತತೃದಿವ, ತತೃದಿಮ। 

ಆತ್ಮನೇ ಪದದಲ್ಲಿ- ತತೃದೇ, ತತೃದಾತೇ, ತತೃದಿರೇ। ತತೃದಿಷೇ/ತತೃತ್ತೇ, ತತೃದಾಥೇ, 
ತತೃದಿದ್ದೇ। ತತೃದೇ, ತತೃದಿವಹೇ, ತತ್ಕದಿಮಹೇ। 

ಲುಟ್‌:- ಪರಸ್ಮೈ ಪದದಲ್ಲಿ- ತರ್ದಿತಾ, ತರ್ದಿತಾರೌ, ತರ್ದಿತಾರಃ ತರ್ದಿತಾಸಿ, 
ತರ್ದಿತಾಸ್ಕಃ, ತರ್ದಿತಾಸ್ಸ ತರ್ದಿತಾಸ್ಕಿ ತರ್ದಿತಾಸಃ, ತರ್ದಿತಾಸ್ಮಃ 

ಆತ್ಮನೇ ಪದದಲ್ಲಿ- ತರ್ದಿತಾ, ತರ್ದಿತಾರೌ, ತರ್ದಿತಾರಃ। ತರ್ದಿತಾಸೇ, 
ತರ್ದಿತಾಸಾಥೇ, ತರ್ದಿತಾದ್ವೇ। ತರ್ದಿತಾಹೇ, ತರ್ದಿತಾಸ್ಟಹೇ, ತರ್ದಿತಾಸ್ಮಹೇ। 

ಲೃಟ್‌:- ಪರಸ್ಮೈ ಪದದಲ್ಲಿ- ತರ್ದಿಷ್ಯತಿ, ತರ್ದಿಷ್ಯತಃ, ತರ್ದಿಷ್ಯನ್ನಿ ತರ್ದಿಷ್ಯಸಿ, 
ತರ್ದಿಷ್ಯಥಃ, ತರ್ದಿಷ್ಯಥ। ತರ್ದಿಷ್ಯಾಮಿ, ತರ್ದಿಷ್ಯಾವಃ, ತದ್ರಿಷ್ಯಾಮಃ। 

ವೈಕಲ್ಲಿಕ ರೂಪಗಳು : ತರ್ತ್ವ್ಯತಿ, ತರ್ತ್ವ್ಯೃತಃ, ತರ್ತ್ವ್ಯನ್ನಿ! ತರ್ತ್ವೃಸಿ, ತರ್ತ್ಯಥಃ, 
ತತ್ನ 8೫ ತತ್ಸಾ ರ ಮಿ, ತತ್ಸಾ ವಃ, ತತ್ಪಾ ನ ಮಃ 

ಆತ್ಮನೇ ಪದದಲ್ಲಿ-ತರ್ದಿಷ್ಯತೇ, ತರ್ದಿಷ್ಯೇತೇ, ತರ್ದಿಷ್ಯನ್ನೇ। ತರ್ದಿಷ್ಯಸೇ, 
ತರ್ದಿಷ್ಯೇಥೇ, ತರ್ದಿಷ್ಯದ್ದೇ। ತರ್ದಿಷ್ಯೇ, ತರ್ದಿಷ್ಯಾವಹೇ, ತರ್ದಿಷ್ಯಾಮಹೇ। 


ರುಧಾದಿ ಗಣ 929 


ವೈಕಲ್ಪಿಕ ರೂಪಗಳು: ತತ ತೇ ತೆ ರ್ಕ್‌ತೇ, ತತ್ವ ನೇ ತತ್ವ ಸೇ. ತತ್ಪೆ ರಥೇ, 
ತತ್ಪ ಡೇ ತತ್ಸೆ ರ್ಕಿ. ತತ್ಸಾ ರ ವಹೇ, ತತ್ಸಾ ೫ ಮಹೇ। 

ಲೋಟ್‌:- ಪರಸ್ಥೆ ೈ ಪದದಲ್ಲಿ- ತೃಣತ್ತು/ತೃನ್ಮಾತ್‌, ತೃನ್ತಾಮ್‌, ತೃನ್ನನ್ನು। ತೃನ್ನಿ/ 
ತೃನ್ಹಾತ್‌, ತೃನ್ತಮ್‌, ತೃನ್ನತೃಣದಾನಿ, ತ್ರುಣದಾವ, ತೃಣದಾಮ। 

ಆತ್ಮನೇ ಪದದಲ್ಲಿ - ತೃನ್ತಾಮ್‌, ತೃನ್ನಾತಾಮ್‌, ತೃನ್ಹತಾಮ್‌। ತೃನ್ತ್ವ್ವ, ತೃನ್ಹಾಥಾಮ್‌, 
ತೃನ್ನದ್ದಮ್‌। ತೃಣದೈ, ತೃಣದಾವಹೈ, ತೃಣದಾಮಹೈೆ। 

ಲಜ್‌:-ಪರಸ್ಕೈ ಪದದಲ್ಲಿ- ಅತೃಣತ್‌/ಅತೃಣದ್‌, ಅತೃನ್ತಾಮ್‌, ಅತೃನ್ನನ್‌। ಅತೃಣಃ/ 
ಅತೃಣತ್‌/ಅತೃಣದ್‌, ಅತ್ಕನ್ತಮ್‌, ಅತ್ಯನ್ತ! ಅತೃಣದಮ್‌, ಅತೃನ್ಹ ವೆ ಅತೃನ್ಪ ಈ 

ಆತ್ಮನೇ ಪದದಲ್ಲಿ-ಅತ್ಯನ್ತ, ಅತೃನ್ನಾತಾಮ್‌, ಅತೃನ್ನತ। ಅತ್ಳನ್ನ್ಯಾಃ ಅತೃನ್ದಾಥಾಮ್‌, 
ಅತೃನ್ಜ್‌ಧ್ವಮ್‌। ಅತೈನ್ನಿ, ಅತೃನ್ಹ ಮು ಅತೃನ್ನ ಹಿಂ! 

ವಿ. ಲಿಜ್‌:ಪರಸ್ಕೈ ಪದದಲ್ಲಿ- ತೃನ್ಹ್ಯಾತ್‌. ತೃನ್ಹ್ಯಾತಾಮ್‌, ತೃನ್ನು 8 ತೃನ್ಹಾ ಕ 
ತೃನ್ಹಾತಮ್‌, ತೃನ್ಹ್ಯಾತ। ತೃನ್ಹಾಮ್‌, ತೃನ್ಹಾ ಕವ ತೃನ್ಹಾಮಃ। 

ಆತ್ಮನೇಪದದಲ್ಲಿ - ತೃನ್ನೀತ, ತೃನ್ನೀಯಾತಾಮ್‌, ತೃನ್‌ದೀರನ್‌। ತೃನ್ನೀಥಾಃ, 
ತೃನ್ಹೀಯಾಥಾಮ್‌, ತೃನ್ಹೀದ್ವಮ್‌ತೃನ್ಹೀಯ, ತೃನ್ನೀವಹಿ, ತೃನ್ನೀಮಹಿ! 

ಆ.ಲಿಜ್‌:- ಪರಸ್ಮೈ ಚತ ತೃದ್ಯಾತ್‌, ತೃಧ್ರಾಸ್ರಾವಸ್‌, ತೃದ್ಯಾಸುಃ ತೃದ್ಯಾಃ, 
ತೃದ್ಯಾಸ್ತಮ್‌, ತೃದ್ಯಾಸ್ತ ತೃದ್ಯಾಸಮ್‌, ತೃದ್ಯಾಸ್ವ, ತೃದ್ಧಾ | 

ಆತ್ಮನೇ ಪದದಲ್ಲಿ- ತರ್ದಿಷೀಷ್ಟ, ತರ್ದಿಷೀಯಾಸ್ತಾಮ್‌, ತರ್ದಿಷೀರನ್‌। 
ತರ್ದಿಷೀಷ್ಟಾಃ, ತರ್ದಿಷೀಯಾಸ್ಥಾಮ್‌, ತರ್ದಿಷೀದ್ದಮ್‌। ತರ್ದಿಷೀಯ, ತರ್ದಿಷೀವಹಿ, 
ತರ್ದಿಷೀಮಹಿ। 

ವೈಕಲ್ಪಿಕ ರೂಪಗಳು-ತೃತ್ತೀಷ್ಟ, ತೃತ್ತೀಯಾಸ್ತಾಮ್‌, ತೃತ್ತೀರನ್‌। ತೃತ್ಲೀಷ್ಠಾಃ, 
ತೃತ್ಲೀಯಾಸ್ಥಾಮ್‌, ತೃತ್ಲೀಧ್ವಮ್‌। ತೃತ್ತೀಯ, ತೃತ್ತೀವಹಿ, ತೃತ್ತೀಮಹಿ। 

ಲುಜ್‌:-ಪರಸ್ಕೈ ಪದದಲ್ಲಿ- ಅತೃದತ್‌, ಅತೃದತಾಮ್‌, ಅತೃದನ್‌। ಅತೃದಃ, 
ಅತ್ಯದತಮ್‌, ಅತೃದತ, ಅತೃದಮ್‌, ಅತೃದಾವ, ಅತೃದಾಮ। 

ವೈಕಲ್ಲಿಕ ರೂಪಗಳು - ಅತರ್ದೀತ್‌, ಅತರ್ದಿಷ್ಟಾಮ್‌, ಅತರ್ದಿಷುಃ ಅತರ್ದೀಃ, 
ಅತರ್ದಿಷ್ಟಮ್‌, ಅತ್ತರ್ದಿಷ್ಟು ಅತರ್ದಿಷಮ್‌, ಅತರ್ದಿಷ್ಟ, ಅತರ್ದಿಷ್ಠ 

ಆತ್ಮನೇ ಪದದಲ್ಲಿ- ಅತರ್ದಿಷ್ಟ ಅತರ್ದಿಷಾತಾಮ್‌, ಅತರ್ದಿಷತ, ಅತರ್ದಿಷ್ಠಾಃ, 
ಅತರ್ದಿಷಾಥಾಮ್‌, ಅತರ್ದಿಡ್ಡಮ್‌। ಅತರ್ದಿಷಿ, ಅತರ್ದಿಷ್ಟಹಿ, ಅತರ್ದಿಷ್ಠಹಿ। 

ಲೃಜ್‌:-ಪರಸ್ಮೈ ಪದದಲ್ಲಿ- ಅತರ್ದಿಷ್ಯತ್‌, ಅತರ್ದಿಷ್ಯತಾಮ್‌, ಅತರ್ದಿಷ್ಯನ್‌। 
ಅತರ್ದಿಷ್ಯಃ, ಅತರ್ದಿಷ್ಯತಮ್‌, ಅತರ್ದಿಷ್ಯತ। ಅತರ್ದಿಷ್ಯಮ್‌, ಅತರ್ದಿಷ್ಕಾವ, 
ಅತರ್ದಿಷ್ಯಾಮ। 

ವೈಕಲ್ಪಿಕ ರೂಪಗಳು - ಅತರ್ತೃತ್‌, ಅತತ್ಪ ಕ ತಾಮ್‌, ಅತರ್ತ್ತ್ಯನ್‌। ಅತರ್ತ್ತ್ಯಃ, 


930 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅತತ್ಪ ರ ತಮ್‌, ಅತತ್ತ 83! ಅತತ್ಪ ಕಮ್‌, ಅತತ್ಸಾ ಕವ. ಅತತ್ಸಾ ೯ ಮ 
ಆತ್ಮನೇ ಪದದಲ್ಲಿ - ಅತರ್ಧಿಷ್ಯತ, ಅತರ್ದಿಷ್ಯೇತಾಮ್‌, ಅತರ್ದಿಷ್ಯನ್ನ| 
ಅತರ್ದಿಷ್ಯಥಾಃ, ಅತರ್ದಿಷ್ಟೇಥಾಮ್‌, ಅತರ್ದಿಷ್ಯದ್ದಮ್‌। ಅತರ್ದಿಷ್ಕೇ, ಅತರ್ದಿಷ್ಯಾವಹಿ, 
ಅತರ್ದಿಷ್ಯಾಮಹಿ। 
ವೈಕಲ್ಪಿಕ ರೂಪಗಳು-ಅತರ್ತ್ಮ್ಯೃತ, ಅತತ್ತೆ ರ್ಕ್‌ತಾಮ್‌, ಅತರ್ತ್ತ್ಯನ್ನ ಅತರ್ತ್ಯಥಾಃ, 
ಅತತ್ತೆ ರ್ಕ ಥಾಮ್‌, ಅತರ್ತ್ತ್ಯ್ಯಧ್ವಮ್‌। ಅತತ್ತೆ ರ್ಕಿ, ಅತರ್ತ್ಟ್ಯಾವಹಿ, ಅತರ್ತ್ಯಾಮಹಿ। 


ಇಲ್ಲಗೆ ಉಛಯಪದಿ ಧಾತುಗಳು ಮುಗಿದವು. 


2. ಪರಸ್ಕೈಪದಿ ಧಾತುಗಳು(11): 

ಧಾತು 1. ಕೃತಿ -ವೇಷ್ಟನೇ (ಸುತ್ತಿಕೊಳ್ಳುವದು) -ಇದರಲ್ಲಿ “ಕೃತ್‌' ಮಾತ್ರ 
ಉಳಿಯುತ್ತದೆ. ಇದು “ಉದಾತ್ತೇತ್‌' ಆಗಿರುವುದರಿಂದ ಪರಸ್ನ್ಥೆ ಪದಿ ಯಾಗಿರುತ್ತದೆ. 
ಮತ್ತು "ಸೇಟ್‌' ಆಗಿರುತ್ತದೆ. ಕಾರಣ ಇದು ಅನುದಾತ್ತವಲ್ಲ. "ಸಿಚ್‌' ಗಿಂತ ಭಿನ್ನಾವಾದ 
“ಸ್‌' ಕಾರಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ, “ಸೋಪಸಿಚೆ ಕೃತಚ್ಛತಚ್ಛೃತಚ್ಛದತೃದನೃತಃ” 
ಎಂಬ ಸೂತ್ರದಿಂದ ವಿಕಲ್ಪವಾಗಿ "ಇಟ್‌' ಆಗುತ್ತದೆ. ಇಲ್ಲಿ "ಕೃ' ನಲ್ಲಿ "ಯ' 
ಕಾರವಿರೋಣದ್ದರಿಂದ ವಿಕರಣ ಪ್ರತ್ಯಯಕ್ಕೆ "ಣತ್ವ' ಬರುತ್ತದೆ. 

ಲಟ್‌;- ರೂಪಗಳು: ಕೃಣತ್ತಿ, ಕೃನ್ತಃ, ಕೃನ್ನನ್ತಿ ಕೃಣತ್ತಿ, ಕೃ $, ಕೃನ್ನ| ಕೃಣದ್ಧಿ 
ಕೃನ್ತ್ವಃ, ಕೃನ್ತ 

ಲಿಟ್‌: ರೂಪಗಳು; ಚಕರ್ತ, ಚಕ್ಕತತುಃ, ಚಕ್ಕತುಃ ಚಕರ್ಥಿಥ, ಚಕ್ಕತಥುಃ, 
ಚಕ್ಕತ। ಚಕರ್ತ, ಚಕ್ಕತಿವ, ಚಕ್ಕತಿಮ। 

ಲುಟ್‌:- ರೂಪಗಳು: ಕರ್ತಿತಾ, ಕರ್ತಿತಾರ್‌, ಕರ್ತಿತಾರಃ ಕರ್ತಿತಾಸಿ, ಕರ್ತಿತಾಸ್ಥಃ, 
ಕರ್ತಿತಾಸ್ಥ। ಕರ್ತಿತಾಸ್ಮಿ ಕರ್ತಿತಾಸಃ, ಕರ್ತಿತಾಸ್ಮಃ। 

ಲೃಟ್‌;- ರೂಪಗಳು: ಕರ್ತಿಷ್ಠತಿ, ಕತಿಷ್ಯತಃ, ಕರ್ತಿಷ್ಯನ್ನಿ ಕರ್ತಿಷ್ಯಸಿ, ಕರ್ತಿಷ್ಯಥಃ, 
ಕರ್ತಿಷ್ಯಥ। ಕರ್ತಿಷ್ಯಾಮಿ, ಕರ್ತಿಷ್ಯಾವಃ, ಕರ್ತಿಷ್ಯಾಮಃ। 

ವೈಕಲ್ಪಿಕ ರೂಪಗಳು - ಕತ್ತ ತಿ ಕತ್ತ ತ್ತ ಕತ್ತ ೯ನ ಕತ್ಪ a ಸಿ ಕತ್ಪ 8೫೩ 
ಕತ್ತ ರಥ ಕತ್ಸಾ ಮಿ. ಕತ್ಸಾ ಕವಿ ಕತ್ಪಾ ೫ ಮಃ 

ಲೋಟ್‌: ರೂಪಗಳು: ಕೃಣತ್ತುಕೃನ್ಹಾತ್‌, ಕೃನ್ಹಾಮ್‌, ಕೃನ್ತನ್ನು! ಕೃನ್ನಿ/ಕೃನ್ರಾತ್‌, 
ಕೃನ್ನಮ್‌, ಕೃನ್ನ ಕೃಣತಾನಿ, ಕೃಣತಾವ, ಕೃಣತಾಮ। 

ಲಜ್‌:- ರೂಪಗಳು: ಅಕೃಣತ್‌/ಅಕ್ಕಣದ್‌, ಅಕೃನ್ನಾಮ್‌, ಅಕೃನ್ನನ್‌। ಅಕೃಣಃ/ 


ಲವ 
ಅಕೃಣತ್‌/ಅಕೃಣದ್‌, ಅಕ್ಕನ್ತಮ್‌, ಅಕ್ಕನ್ನ! ಅಕೃಣತಮ್‌, ಅಕ್ಕನ್ನ ಪೌ ಅಕ್ಕನ್ನ dl 
ವಿ. ಲಿಜ್‌:- ರೂಪಗಳು: ಕೃನ್ನಾ ತ್‌ ಕೃನ್ನಾ ್ಛಪೌಮ್‌, ಕೃನ್ನು #1 ಕೃ ಕಿ 


ಕೃನ್ತಾ ಕಮ್‌, ಕೃನ್ಹಾ ಟೌ! ಕೃನ್ತಾ ಮ್‌, ಕೃನ್ಹಾ (ಪ ಕೃನ್ತಾ ಮ! 


ಆ.ಲಿಜ್‌: ರೂಪಗಳು: ಕೃತ್ಯಾತ್‌, ಕೃತ್ಯಾಸ್ತಾಮ್‌, ಕೃತ್ಯಾಸುಃ। ಕೃತ್ಯಾಃ, ಕೃತ್ಕಾ ಸಮ್‌, 


ರುಧಾದಿ ಗಣ 931 


ಕೃತ್ಯಾಸ್ತ ಕೃತ್ಯಾಸಮ್‌, ಕೃತ್ಯಾಸ್ವ, ಕೃತ್ಯಾಸ್ನ 

ಲುಜ್‌: ರೂಪಗಳು: ಅಕರ್ತೀತ್‌, ಅಕರ್ತಿಷ್ಟಾಮ್‌, ಅಕರ್ತಿಷುಃ ಅಕರ್ತೀಃ, 
ಅಕರ್ತಿಷ್ಟಮ್‌, ಅಕರ್ತಿಷ್ಟ ಅಕರ್ತಿಷಮ್‌, ಅಕರ್ತಿಷ್ಟ, ಅಕರ್ತಿಷ್ಠ 

ಲೃಜ್‌;- ರೂಪಗಳು: ಅಕರ್ತಿಷ್ಯತ್‌, ಅಕರ್ತಿಷ್ಠತಾಮ್‌, ಅಕರ್ತಿಷ್ಠನ್‌। ಅಕರ್ತಿಷ್ಯಃ, 
ಅಕರ್ತಿಷ್ಯತಮ್‌, ಅಕರ್ತಿಷ್ಯತ। ಅಕರ್ತಿಷ್ಯಮ್‌, ಅಕರ್ತಿಷ್ಯಾವ, ಅಕರ್ತಿಷ್ಯಾಮ। 

ವ್ಚೈಕಲ್ಪಿಕ ರೂಪಗಳು - ಅಕತ್ಪ ೯ ತ್‌, ಅಕರ್ತ್ಟ್ಯತಾಮ್‌, ಅಕತ್ಸ ೯ ನ್‌। ಅಕರ್ತ್ಯಃ, 
ಅಕತ್ಪ ೯ ತಮ್‌, ಅಕತ್ಸ ೯ ತೆ ಅಕತ್ಸ ಮ್‌, ಅಕತ್ಸಾ ಕವ, ಅಕತ್ಸಾ ಕಮ! 

ಧಾತು 2. ತೃಹ -ಹಿಂಸಾಯಾಮ್‌ - (ಹಿಂಸಿಸುವದು), ಇದರಲ್ಲಿ "ತೃಹ್‌' 
ಮಾತ್ರ ಉಳಿಯುತ್ತದೆ. 

ಧಾತು 3. ಹಿಸಿ (ಹಿಂಸಿಸುವದು), ಇದರಲ್ಲಿ "ಹಿಸ್‌' ಮಾತ್ರ ಉಳಿಯುತ್ತದೆ. 
ಇದು “ಇದಿತ್‌' ಆಗಿರುವುದರಿಂದ “ಇದಿತೋನುಮ್‌ ಧಾತೋಃ” ಎ೦ಬ ಸೂತ್ರದಿಂದ 
"ನುಮ್‌(ನ್‌) ಆಗಮವು "ಹ್‌' ಕಾರೋತ್ತರ “ಇ' ಕಾರದ ನಂತರ ಬಂದು (ಹಿನ್ಸ್‌) 
“ಹಿ೦ಸ್‌' ಎಂದಾಗುತ್ತದೆ. 

(ಇಮ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ- 668. ತೃಣಹ ಇಮ್‌ (7.9.92) 

ವೃತ್ತಿ- ತೃಹಃ ಶ್ನಮಿ ಕೃತೇ ಇಮಾಗಮೋ ಹಲಾದೌ ಪಿತಿ। ತೃಣೇಢಿ। ತೃಣ್ಮಃ। 
ತತರ್ಹ। ತರ್ಹಿತಾ। ಅತ್ಯಣೋತ್‌। 

ಪ. ಛೇ - ತೃಣಹಃ, ಇಮ್‌! 

ಅ.ವೃ- “ಶ್ನಾಭ್ಯಸ್ತಸ್ಯಾಂಚಿ ಪಿತಿ ಸಾರ್ವಧಾತುಕೇ” ಎಂಬ ಸೂತ್ರದಿಂದ 'ಪಿತಿ' 
ಮತ್ತು "ಸಾರ್ವಧಾತುಕೇ'ಎಂಬ ಪದಗಳು, ಮತ್ತು “ಉತೋ ವೃದ್ಧಿರ್ಲುಕಿ ಹಲಿ” 
ಎಂಬ ಸೂತ್ರದಿಂದ "ಹಲಿ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- "ಹಲಾದಿ ಪಿತ್‌ ಸಾರ್ವಧಾತುಕವು' ಪರದಲ್ಲಿದ್ದಾಗ, ಧಾತುವಿನ ನಂತರ 
“ಶ್ನಮ್‌(ನ)' ವಿಕರಣ ಪ್ರತ್ಯಯವು ಬರುತ್ತದೆ. ಆ ವಿಕರಣ ಪ್ರತ್ಯಯದ ಪೂರ್ವದಲ್ಲಿರುವ 
“ತೃಹ್‌' ಧಾತುವಿಗೆ "ಇಮ್‌' ಆಗಮವು ಬರುತ್ತದೆ. 

ಸೂತ್ರದಲ್ಲಿಯ ತೃಣಹಃ ಎಂಬಲ್ಲಿ "ಶ್ಲಮ್‌(ನ)'ನಿಂದ ಕೂಡಿದ ರೂಪವು ಪಠಿತ 
ವಾಗಿರುವುದರಿಂದ "ಶ್ನಮ್‌(ನ)' ಸೇರಿಸಿದಮೇಲೆ, ಪ್ರಕೃತ ಸೂತ್ರವು ಪ್ರವೃತ್ತವಾಗುತ್ತದೆ. 
ಇಮ್‌ ಇದು "ಮಿತ್‌' ಆಗಿ ಇರುವುದರಿಂದ “ಇ' ಮಾತ್ರ ಉಳಿಯುತ್ತದೆ. 
“ಮಿದಜೋನ್ತ್ಯಾತ್‌ ಪರಃ” ಎಂಬ ಸೂತ್ರದಿಂದ ಅಂತ್ಯ ಸ್ವರದ ನಂತರ ಈ- 
“ಇಮ್‌' (ಇ) ಆಗಮವು ಕೂಡಿಕೊಳ್ಳುತ್ತದೆ. 

ಲಟ್‌: ಉದಾ- ತೃಣೇಢಿ (ಹಿಂಸಿಸುವದು)-"ತೃಹ್‌' ಧಾತುವಿನ ನಂತರ “ಲಟ್‌' 
ಲ' ಕಾರಕ್ಕೆ “ತಿಪ್‌' ಆದೇಶ ಬಂದು ನಂತರ "ಶ್ಲಮ್‌(ನ) ವಿಕರಣಪ್ರತ್ಯಯವನ್ನು 


932 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸೇರಿಸಿದಮೇಲೆ ಪ್ರಥಮಪುರುಷ ಏಕವಚನದಲ್ಲಿ ತೃನಹ್‌*ತಿ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ “ಇಮ್‌” ಆಗಮವು "ನ್‌' ಕಾರದ ನಂತರ ಇರುವ “ಅ' ಕಾರದ ನಂತರ 
ಬರುತ್ತದೆ. ಆಗ ತೃನ*-ಇಹ್‌*-ತಿ ಎಂದಿರುತ್ತದೆ. “ತೃನ' ಮತ್ತು "ಇಹ್‌' ಎ೦ಬ ಪದಗಳಿಗೆ 
ಗುಣ ಬಂದು ತೃನೇಹ್‌*ತಿ ಎಂದಿರುತ್ತದೆ. ನಂತರ "ಯ' ಕಾರದ ನಂತರ ಇರುವ 
"ನ' ಕಾರಕ್ಕೆ “ಯವರ್ಣಾತ್‌ ನಸ್ಯ ಣತ್ವಂ ವಾಚ್ಯಮ್‌” ಎಂಬ ವಾರ್ತಿಕದಿಂದ 
"ಣತ್ವ'ವು ಬಂದು ತೃಣೇಹ್‌*ತಿ ಎಂದಾಗುತ್ತದೆ. 

“ಹೋಡಿಃ” ಎಂಬ ಸೂತ್ರದಿಂದ "ಹ್‌' ಕಾರಕ್ಕೆ “"ಡ್‌ತ್ವ' ಬಂದು 
“ರುಷಸ್ತಥೋರ್ಧೋತಧಃ” ಎಂಬ ಸೂತ್ರದಿಂದ "ತಿ' ನಲ್ಲಿರುವ “ತ್‌' ಕಾರಕ್ಕೆ “ಧತ್ನ' 
ಬಂದು “ಢ್‌' ಕಾರದ ಸಂಬಂಧದಿಂದ "ಧ್‌' ಕಾರಕ್ಕೆ ಷ್ಟುತ್ವ ಬಂದು “ಢ್‌' ಕಾರವಾದಮೇಲೆ 
ತೃಣೇಢ್‌- ಢಿ ಎಂದಾಗುತ್ತದೆ. “ಥಹೋಡಢೇರ್ಲೋಪಃ” ಎಂಬ ಸೂತ್ರದಿಂದ ಪೂರ್ವ 
“ಢ್‌' ಕಾರಕ್ಕೆ ಲೋಪ ಬಂದು, ತೃಣೇ- ಢಿ-ತೃಣೇಢಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ತೃಣ್ಣಃ ಇದೇ ರೀತಿಯಲ್ಲಿ ಪ್ರಥಮಪುರುಷ ದ್ವಿವಚನದಲ್ಲಿ “ತಸ್‌' ಪ್ರತ್ಯಯವು 
ಪರದಲ್ಲಿ ಬಂದಾಗ “ಶ್ನಸೋರಲ್ಲೋಪಃ” ಎಂಬ ಸೂತ್ರದಿಂದ "ನ್‌' 
ಕಾರೋತ್ತರೋತ್ತರವರ್ತಿ “ಅ” ಕಾರಕ್ಕೆ ಲೋಪ ಬಂದು ತೃನ್‌ಹ್‌* ತಸ್‌ ಎಂದಿದ್ದಾಗ, 
ಢತ್ವ ಧತ್ವ, ಮತ್ತು ಷ್ಟುತ್ವ ಗಳಾಗಿ ನಂತರ “ಢ್‌” ಲೋಪವಾದಮೇಲೆ, "ನ್‌' ಕಾರಕ್ಕೆ 
ಅನುಸ್ವಾರ ಬಂದು, ಪರಸವರ್ಣ ಮಾಡಿದಾಗ ತೃಣ್ಠಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ - ತೃಂಹನ್ನಿ-ಇದೇ ರೀತಿಯಲ್ಲಿ ಪ್ರಥಮಪುರುಷ ಬಹುವಚನದಲ್ಲಿ ತೃಹ್‌ 
ಧಾತುವಿಗೆ "ಯು' ಪ್ರತ್ಯಯವು ಪರದಲ್ಲಿ ಇದ್ದಾಗ, “ಶ್ನಮ್‌(ನ)' ವಿಕರಣ ಪ್ರತ್ಯಯವು 
“ತ್‌' ಕಾರೋತ್ತರ “ಯ' ಕಾರದ ನಂತರ ಬಂದು ತೃನಹ್‌+ಯು ಎಂದಿರುತ್ತದೆ, ಆಗ 
"ರು್‌' ಗೆ "ಅನ್‌' ಆದೇಶ ಬಂದು, ತೃನಹ4ಅನ್‌೪ಇ ಎಂದಿರುತ್ತದೆ. ಈಗ "ರು' 
ಪರದಲ್ಲಿರುವುದರಿಂದ ವಿಕರಣಪ್ರತ್ಯಯವಾದ "ನ' ಕಾರದ “ಅ” ಕಾರಕ್ಕೆ ಹಿಂದಿನಂತೆಯೇ 
ಲೋಪ ಬಂದು, ಆ "ನ್‌'ಗೆ ಅನುಸ್ವಾರ ಬಂದು “ತೃಂಹನ್ತಿ' ಎಂದು ರೂಪವು 
ಸಿದ್ಧಿಸುತ್ತದೆ. 

ಉದಾ- ತೃಣೇಕ್ಷಿ - “ತೃಹ್‌' ಧಾತುವಿನಮೇಲೆ ಮಧ್ಯಮಪುರುಷ ಏಕವಚನದ 
“ಸಿಪ್‌(ಸಿ)' ಪ್ರತ್ಯಯ ಬಂದು ತೃಹ್‌*ಸಿಪ್‌(ಸಿ) ಎಂದಿದ್ದಾಗ, "ಶ್ನಮ್‌(ನ) 
ವಿಕರಣಪ್ರತ್ಯಯವನ್ನು ಸೇರಿಸಿದಮೇಲೆ ತೃನಹ್‌.*ಸಿ ಎಂದಿರುತ್ತದೆ. ಆಗ ಪ್ರಕೃತ 
ಸೂತ್ರದಿಂದ “ಇಮ್‌(ಇ)' ಆಗಮವು "ನ್‌' ಕಾರೋತ್ತರವರ್ತಿ “ಅ” ಕಾರದನಂತರ 
ಬಂದು ತೃನ--ಇಹ್‌.ಸಿ ಎಂದಾಗಿ “ಅ' ಕಾರ “ಇ' ಕಾರಗಳಿಗೆ ಗುಣ ಬಂದು 
ತೃನೇಹ್‌.-ಸಿ ಎ೦ದಿದ್ದಾಗ, ಹಿಂದಿನಂತೆ “ಯ” ಕಾರದ ನಂತರ ಇರುವ "ನ್‌' ಕಾರಕ್ಕೆ 
ಣತ್ವ ಬಂದು ತೃಣೇಹ್‌ಸಿ ಎಂದಿರುತ್ತದೆ. “ಹೋ ಢಃ” ಎ೦ಬ ಸೂತ್ರದಿಂದ "ಹ್‌' 
ಕಾರಕ್ಕೆ ಢತ್ವ ಬಂದು, ತೃಣೇಢ್‌*ಸಿ ಎಂದಿದ್ದಾಗ, “ಷಢೋಃ ಕಃ ಸಿ” ಎಂಬ 
ಸೂತ್ರದಿಂದ "ಢ್‌' ಕಾರಕ್ಕೆ "ಕ್ವ, "ಸ್‌ ಕಾರಕ್ಕೆ ಷತ್ವಗಳು ಬಂದು *್‌' ಮತ್ತು “ಷ್‌” 
ಗಳು ಸೇರಿ "ಕ್ಟ್‌' ಎಂದಾಗಿ ತೃಣೇಕ್ಷಿ ಎಂದು ರೂಪವಾಗುತ್ತದೆ. 


ರುಧಾದಿ ಗಣ 933 


ಉದಾ - ತೃಣ್ಣಃ, ತೃಣ್ಣ-ಇದೇ ರೀತಿಯಲ್ಲಿ ಮಧ್ಯಮಪುರುಷ ದ್ವಿವಚನ ಮತ್ತು 
ಬಹುವಚನಗಳಲ್ಲಿ ತೃಣ್ಣಃ, ತೃಣ್ಣ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ - ತೃಣೇಹ್ಮಿ ತೃಂಹ್ವಃ, ತೃಂಹ್ಮತ-ಇದೇ ರೀತಿಯಲ್ಲಿ ಉತ್ತಮಪುರುಷ 
ಮೂರು ವಚನಗಳಲ್ಲಿಯೂ ಹಿಂದಿನಂತೆ ಪ್ರಕ್ರಿಯೆ ನಡೆದು ತೃಣೇಹ್ಮಿ ತೃಂಹ್ವಃ, 
ತೃಂಹ್ಮಃ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಲಿಟ್‌:- ರೂಪಗಳು: ತತರ್ಹ, ತತೃಹತುಃ, ತತೃಹುಃ ತತರ್ಹತ, ತತೃಹಥುಃ, 
ತತೃಹ। ತತರ್ಹ, ತತೃಹಿವ, ತತೃಹಿಮ। 

ಲುಟ್‌:- ರೂಪಗಳು: ತರ್ಹಿತಾ, ತರ್ಹಿತಾರೌ, ತರ್ಹಿತಾರಃ। ತರ್ಹಿತಾಸಿ, 
ತರ್ಹಿತಾಸ್ಥಃ, ತರ್ಹಿತಾಸ್ಥ ತರ್ಹಿತಾಸ್ಕಿ ತರ್ಹಿತಾಸ್ವಃ, ತರ್ಹಿತಾಸ್ಮಃ। 

ಲೃಟ್‌:- ರೂಪಗಳು: ತರ್ಹಿಷ್ಠತಿ, ತರ್ಹಿಷ್ಯತಃ, ತರ್ಹಿಷ್ಠನ್ನಿ ತರ್ಹಿಷ್ಠಸಿ, ತರ್ಹಿಷ್ಠಥಃ, 
ತರ್ಹಿಷ್ಯಥ। ತರ್ಹಿಷ್ಯಾಮಿ, ತರ್ಹಿಷ್ಯಾವಃ, ತರ್ಹಿಷ್ಯಾಮಃ। 

ಲೋಟ್‌:- ರೂಪಗಳು: ತೃಣೇಢು/ತೃಣ್ಣಾತ್‌, ತೃಣ್ಥಾಮ್‌, ತೃಂಹನ್ತು| ತೃಣ್ಣಿ/ 
ತೃಣ್ಣಾತ್‌, ತೃಣ್ಣಮ್‌, ತೃಣ್ಣ। ತೃಣಹಾನಿ, ತೃಣಹಾವ, ತೃಣಹಾಮ। 

ಲಜ್‌:- ಉದಾ-ಅತೃಣೇಟ್‌/ಅತೃಣೇಡ್‌ ತೃನಹ್‌4ತ್‌ ಎಂದಿದ್ದಾಗ, ಅಡಾಗಮ(ಅ) 
ಬಂದು ಅತೃನಹ್‌4ತ್‌ ಎಂದಿದ್ದಾಗ, “ಹಲ್ವಾ ಚ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷ 
ಹಲ್‌” ಎಂಬ ಸೂತ್ರದಿಂದ “ತ್‌' ಕಾರಕ್ಕೆ “ಲೋಪ' ಬಂದು ಪ್ರಕೃತ ಸೂತ್ರದಿಂದ 
“ಇಮ್‌' ಆಗಮ, ನಂತರ *“ಹ್‌' ಕಾರಕ್ಕೆ ಢತ್ವ, ನಂತರ ಜಶ್ತ ವ ನಂತರ 'ಣತ್ವ' 
ಗಳಾದಮೇಲೆ “ವಾsವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ “ಚರ್ತ್ವ' ಬಂದು 
ಅತೃಣೇಟ್‌/ಅತೃಣೇಡ್‌ ಎಂಬ ಎರಡು ರೂಪಗಳು ಸಿದ್ಧವಾಗುತ್ತವೆ. 

ರೂಪಗಳು; ಅತೃಣೇಟ್‌/ಅತೃಣೇಡ್‌, ಅತೃಣ್ಠಾಮ್‌, ಅತೃಂಹನ್‌। ಅತೃಣೇಟ್‌/ 
ಅತೃಣೇಡ್‌, ಅತೃಣ್ಣಮ್‌, ಅತೃಂಢ। ಅತೃಣಹಮ್‌, ಅತೃಂಹ್ವ ಅತೃಂಹ್ಮ 

ವಿ.ಲಿಜ್‌: ರೂಪಗಳು: ತೃಂಹ್ಯಾತ್‌,ತೃಂಹ್ಯಾತಾಮ್‌, ತೃಂಹ್ಯುಃ। ತೃಂಹ್ಯಾಃ, 
ತೃಂಹ್ಯಾತಮ್‌ ತೃಂಹ್ಯಾತ। ತೃಂಹ್ಯಾಮ್‌, ತೃಂಹ್ಯಾವ, ತೃಂಹ್ಯಾಮ। 

ಆ.ಲಿಜ್‌: ರೂಪಗಳು: ತೃಹ್ಯಾತ್‌, ತೃಹ್ಯಾಸ್ತಾಮ್‌, ತೃಹ್ಯಾಸುಃ ತೃಹ್ಯಾಃ, ತೃಹ್ಯಾಸ್ತಮ್‌, 
ತೃಹ್ಯಾಸ್ತ| ತೃಹ್ಯಾಸಮ್‌, ತೃಹ್ಯಾಸ್ವ, ತೃಹ್ಯಾಸ್ನ 

ಲುಜ್‌:- ರೂಪಗಳು: ಅತರ್ಹೀತ್‌, ಅತರ್ಹಿಷ್ಟಾಮ್‌, ಅತರ್ಹಿಷುಃ ಅತರ್ಹೀಃ, 
ಅತರ್ಹಿಷ್ಟಮ್‌, ಅತರ್ಹಿಷ್ಟ ಅತರ್ಹಷಮ್‌, ಅತರ್ಹಿಷ್ಟ, ಅತರ್ಹಿಷ್ಠ 

ಲೃಜ್‌;- ರೂಪಗಳು: ಅತರ್ಹಿಷ್ಯತ್‌, ಅತರ್ಹಿಷ್ಯತಾಮ್‌, ಅತರ್ಹಿಷ್ಯನ್‌। 
ಅತರ್ಹಿಷ್ಯಃ, ಅತರ್ಹಿಷ್ಯತಮ್‌, ಅತರ್ಹಿಷ್ಯತ। ಅತರ್ಹಿಷ್ಯಮ್‌, ಅತರ್ಹಿಷ್ಯಾವ, 
ಅತರ್ಹಿಷ್ಯಾಮ್‌ 

ಧಾತು 12. ಹಿಸಿ - ಹಿಂಸಾಯಾಮ್‌( ಹಿಂಸಿಸುವದು) - "ಹಿಸಿ' ಧಾತುವಿನಲ್ಲಿ, 


934 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


“ಇ' ಕಾರ ಲೋಪವಾದಮೇಲೆ “ಇದಿತೋ ನುಂ ಧಾತೋಃ” ಎಂಬ ಸೂತ್ರದಿಂದ 
“ನುಮ್‌(ನ್‌)' ಆಗಮ ಬಂದು "ಹಿನ್‌ಸ್‌' ಎಂದಿರುತ್ತದೆ. ಮುಂದಿನ ಪ್ರಕ್ರಿಯೆಯನ್ನು 
ಕೇಳಗಿನ ಸೂತ್ರದಲ್ಲಿ ಕೊಡಲಾಗುತ್ತದೆ. 

(ನ್‌ ಕಾರ ಲೋಪವನ್ನು ವಿಧಿಸುವ ಸೂತ್ರ) 


ಸೂತ್ರ- 669. ಶ್ನಾನ್ನಲೋಪಃ (6.4.23) 

ವೃತ್ತಿ- ಶ್ನಮಃ ಪರಸ್ಯ ನಸ್ಯ ಲೋಪಃ ಸ್ಯಾತ್‌। ಹಿನಸ್ತಿ! ಜಿಹಿ೦ಸ। ಹಿಂಸಿತಾ। 

ಪ.ಛೇ- ಶ್ನಾತ್‌, ನ, ಲೋಪಃ 

ಅರ್ಥ- 'ಶ್ನಮ್‌(ನ)' ಗೆ ಪರದಲ್ಲಿರುವ "ನ್‌' ಕಾರಕ್ಕೆ ಲೋಪ ಬರುತ್ತದೆ. 

ಉದಾ- ಹಿನಸಿ-"ಹಿಸ್‌' ಧಾತುವಿನ ಮೇಲೆ ಲಟ್‌ "ಲ್‌' ಕಾರದ ಪ್ರಥಮ 
ಪುರುಷ ಏಕವಚನದಲ್ಲಿ "ನುಮ್‌(ನ್‌)' ಆಗಮ ಬಂದು, ನಂತರ “ತಿಪ್‌' ಆದೇಶ 
ಬಂದಾಗ, ಹಿನ್‌ಸ್‌*ತಿ ಎಂದಿರುತ್ತದೆ. ಇದಕ್ಕೆ "ಶ್ನಮ್‌(ನ)' ವಿಕರಣ ಪ್ರತ್ಯಯ ಬಂದಾಗ, 
ಇದು "ಮಿತ್‌' ಆಗಿರುವುದರಿಂದ ಅಂತ್ಯ "ಅಚ್‌' ನ ನಂತರ ಅಂದರೆ "ಹ' ಕಾರೋತ್ತರ 
"ಇ' ಕಾರದ ನಂತರ ಬಂದು ಹಿನನ್‌ಸ್‌--ತಿ ಎಂದಿರುತ್ತದೆ. ವಿಕರಣ ಪ್ರತ್ಯಯದ 
ನಂತರ ಇರುವ "ನ್‌' ಕಾರದ ನಂತರ ಇರುವ "ನುಮ್‌(ನ್‌)' ಗೆ ಪ್ರಕೃತ ಸೂತ್ರದಿಂದ 
ಲೋಪ ಬಂದು ಹಿನಸ್ಮಿ ಎಂದು ರೂಪವಾಗುತ್ತದೆ. 

ಲಟ್‌:- ರೂಪಗಳು: ಹಿನಸ್ತಿ, ಹಿ೦ಸ್ತಃ, ಹಿಂಸನ್ನಿ। ಹಿನಸ್ಕಿ ಹಿಂಸ್ಕಃ, ಹಿಂಸ್ಥ ಹಿನಸ್ಥಿ 
ಹಿಂಸ್ರ್ರ, ಹಿಂಸ್ಕಃ 

ಲಿಟ್‌;:-ರಿಗೂಪಗಳು: ಜಿಹಿ೦ಸ, ಜಿಹಿ೦ಸತುಃ, ಜಿಹಿ೦ಸುಃ। ಜಿಹಿಂಸಿಥ, ಜಿಹಿಂಸಥುಃ, 
ಜಿಹಿ೦ಸ। ಜಿಹಿ೦ಸ, ಜಿಹಿ೦ಸಿವ, ಜಿಹಿ೦ಂಸಿಮ। 

ಲುಟ್‌:- ರೂಪಗಳು: ಹಿಂಸಿತಾ, ಹಿಂಸಿತಾರೌ, ಹಿಂಸಿತಾರಃ। ಹಿಂಸಿತಾಸಿ, 
ಹಿಂಸಿತಾಸ್ಥಃ, ಹಿಂಸಿತಾಸ್ಥ| ಹಿಂಸಿತಾಸ್ಕಿ ಹಿಂಸಿತಾಸ್ತ್ರಃ, ಹಿಂಸಿತಾಸ್ನಃ 

ಲೃಟ್‌;- ರೂಪಗಳು: ಹಿ೦ಸಿಷ್ಯತಿ, ಹಿಂಸಿಷ್ಕತಃ, ಹಿಂಸಿಷ್ಯನ್ನಿ ಹಿ೦ಸಿಷ್ಯಸಿ, ಹಿ೦ಸಿಷ್ಯಥಃ, 
ಹಿಂಸಿಷ್ಯಥ। ಹಿಂಸಿಷ್ಯಾಮಿ, ಹಿ೦ಸಿಷ್ಯಾವಃ, ಹಿ೦ಸಿಷ್ಯಾಮಃ 

ಲೋಟ್‌:- ರೂಪಗಳು: ಹಿನಸ್ತು/ಹಿಂಸ್ಪಾತ್‌, ಹಿ೦ಸ್ತಾಮ್‌, ಹಿ೦ಸನ್ನು! ಹಿ೦ಸಿ/ 
ಹಿ೦ಸ್ತಾತ್‌, ಹಿ೦ಸ್ತಮ್‌, ಹಿಂಸ್ಪ ಹಿನಸಾನಿ, ಹಿನಸಾವ, ಹಿನಸಾಮ। 

ಲಜ್‌:- ಇದರ ಪ್ರಕ್ರಿಯೆಯನ್ನು ಮುಂದಿನ ಸೂತ್ರದಡಿಯಲ್ಲಿ ಕೊಡಲಾಗುವದು. 

(ಪದಾನ್ತ "ಸ್‌' ಕಾರಕ್ಕೆ "ದ್‌' ಕಾರವನ್ನು ವಿಧಿಸುವ ಸೂತ್ರ) 

ಸೂತ್ರ- 67೦. ತಿಪ್ಯನಸ್ತೇಃ (8.2.79) 

ವೃತ್ತಿ- ಪದಾನ್ತಸ್ಯ ಸಸ್ಯ ದಃ ಸ್ಯಾತ್‌ ತಿಪಿ ನ ತು ಅಸ್ಟೇಃ (105) ಸಸಜುಷೋರುಃ 
ಇತ್ಯಸ್ಯ ಅಪವಾದಃ। ಅಹಿನತ್‌, ಅಹಿನದ್‌। ಅಹಿ೦ಸ್ತಾಮ್‌। ಅಹಿ೦ಸನ್‌। 


ರುಧಾದಿ ಗಣ 935 


ಪ.ಛೇ- ತಿಪಿ, ಅನಸ್ತೇಃ। 

ಅ.ವೃ- "“ಪದಸ್ಯ' ಎಂಬುದು ಅಧಿಕಾರಸೂತ್ರ “ಸಸಜುಷೋರುಃ” ಎಂಬ 
ಸೂತ್ರದಿಂದ “ಸಃ ಎಂಬ ಪದವೂ ಮತ್ತು “ವಸುಸ್ತಂಸುದ್ದಮ್ಮನಡುಹಾಂ ದಃ” 
ಎಂಬ ಸೂತ್ರದಿಂದ “ದಃ” ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- “ತಿಪ್‌(ತಿ)' ಪ್ರತ್ಯಯವು ಪರದಲ್ಲಿದ್ದಾಗ, ಪದಾನ್ತ "ಸ್‌' ಕಾರಕ್ಕೆ "ದ್‌' 
ಕಾರವು ಆದೇಶವಾಗಿ ಬರುತ್ತದೆ ಆದರೆ "ಅಸ್‌' ಧಾತುವಿನ "ಸ್‌' ಕಾರಕ್ಕೆ "ದ್‌' 
ಕಾರವು ಬರುವುದಿಲ್ಲ. “ಸಸಜುಷೋ ರುಃ” ಎಂಬಸೂತ್ರಕ್ಕೆ ಪ್ರಕೃತ ಸೂತ್ರವು 
ಅಪವಾದವಾಗಿದೆ. 

ಲಜ್‌:- ಉದಾ- ಅಹಿನತ್‌/ಅಹಿನದ್‌- ಲಜ್‌ "ಲ್‌' ಕಾರದಲ್ಲಿ ಪ್ರಥಮಪುರುಷ 
ಏಕವಚನದಲ್ಲಿ ಹಿಸ್‌. ಪ್‌(ತಿ) ಎಂದಿದ್ದಾಗ, ಧಾತುವಿಗೆ ಪೂರ್ವದಲ್ಲಿ ಅಡಾಗಮ 
ಬಂದು, ನಂತರ ನುಮಾ(ನ್‌)ಗಮ ಬಂದು, 'ಶ್ಲಮ್‌(ನ)' ವಿಕರಣ ಪ್ರತ್ಯಯ 
ಬಂದಮೇಲೆ "ನುಮ್‌' ನಲ್ಲಿರುವ "ನ್‌' ಕಾರಕ್ಕೆ ಲೋಪ ಬಂದು, ನಂತರ ತಿ” 
ನಲ್ಲಿರುವ "ಇ' ಕಾರಕ್ಕೆ ಲೋಪ ಬಂದು ಅಹಿ4ನ*ಸ್‌*ತ್‌ ಎಂದಿರುತ್ತದೆ. 
ಕೊನೆಯಲ್ಲಿರುವ "ತ್‌' ಕಾರಕ್ಕೆ “ಹಲ್ವಾ ಭ್ಯೋದಿರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” 
ಎಂಬ ಸೂತ್ರದಿಂದ ಲೋಪ ಬಂದು ಅಹಿ*ನ4ಸ್‌ ಎಂದಿರುತ್ತದೆ. "ಸ್‌' ಕಾರಕ್ಕೆ 
ಪ್ರಕೃತ ಸೂತ್ರದಿಂದ "ದ್‌' ಕಾರವು ಆದೇಶವಾಗಿ ಬಂದಾಗ, ಅಹಿನದ್‌ ಎಂದಿರುತ್ತದೆ. 
“ವಾಂವಸಾನೇ” ಎಂಬ ಸೂತ್ರದಿಂದ "ದ್‌' ಕಾರಕ್ಕೆ ವೈಕಲ್ಲಿಕ ಚರ್ತ್ವ (ತ್‌) ಬಂದು 
ಅಹಿನತ್‌, ಅಹಿನದ್‌ ಎಂದು ಎರಡು ರೂಪಗಳಾಗುತ್ತವೆ. 

ಉದಾ- ಅಹಿಂಸ್ತಾಮ್‌/ಅಹಿ೦ಸನ್‌- ಪ್ರಥಮ ಪುರುಷ ದ್ವಿವಚನ ಮತ್ತು 
ಬಹುವಚನಗಳಲ್ಲಿ ಹಿಂದಿನಂತೆಯೇ “ಶ್ನಸೋರಲ್ಲೋಪಃ” ಎಂಬ ಸೂತ್ರದಿಂದ 
ಶ್ಲಮ್‌(ನ) ವಿಕರಣ ಪ್ರತ್ಯಯದ "ನ' ಕಾರದಲ್ಲಿರುವ “ಅ' ಕಾರಕ್ಕೆ ಲೋಪ ಬಂದು, 
ಅಹಿಂಸ್ತಾಮ್‌, ಅಹಿ೦ಸನ್‌ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

(ವೈಕಲ್ಪಕ "ರುತ್ವ'ವನ್ನು ವಿಧಿಸುವ ಸೂತ್ರ) 


ಸೂತ್ರ- 671. ಸಿಪಿ ಧಾತೋ ರುರ್ವಾ। (8.2.74) 

ವೃತ್ತಿ- ಪದಾನ್ತಸ್ಯ ಧಾತೋಃ ಸಸ್ಯ ರುಃ ಸ್ಯಾದ್‌ ವಾ। ಪಕ್ಷೇ(67) ದಃ “ರುಲಾಂ 
ಜಶೋನ್ತ್ನೇ” ಇತಿ ಜಶ್ಚ್ವಮ್‌। ಅಹಿನಃ, ಅಹಿನತ್‌, ಅಹಿನದ್‌। 

ಧಾತು 13. ಉನ್ನೀ-ಕ್ಷೇದನೇ(ಉಂಡೆ ಮಾಡುವದು) - ಇದರಲ್ಲಿ "ಉನ್ಸ್‌' 
ಮಾತ್ರ ಉಳಿಯುತ್ತದೆ. ಈ ಧಾತು ಉದಾತ್ತವಾಗಿದೆ. ಇದು ಉದಾತ್ತೇತ್ತಾಗಿರುವುದರಿಂದ 
“ಸೇಟ್‌' ಮತ್ತು ಪರಸ್ಥೆ ೈಪದವಾಗಿಯೂ ಇರುತ್ತದೆ. "ಲಿಟ್‌' ನಲ್ಲಿ ಇಜಾದಿಯಾಗಿಯೂ 
ಮತ್ತು ಗುರುಮಾನ್‌ ಆಗಿಯೂ ಇರೋಣದ್ದರಿಂದ, “ಇಜಾದೇಶ್ವ ಗುರುಮತೋನನೃಚ್ಛಃ” 
ಎಂಬ ಸೂತ್ರದಿಂದ ಆಮ್‌ ಬಂದು ಕೃ, ಭೂ, ಅಸ್‌ ಗಳಿಗೆ ಅನುಪ್ರಯೋಗ 
ಮೊದಲಾದವು ಆಗುತ್ತವೆ. 


936 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲಟ್‌:- ರೂಪಗಳು -ಉವನತ್ತಿ, ಉನ್ತಃ, ಉನ್ಹನ್ನಿ! ಉನತ್ತಿ, ಉನ್ನ್ನಃ, ಉನ್ತ 4 
ಉನದ್ಮಿ ಉನ್ನಿ, ಉನ್ನ 4! 

ಲಿಟ್‌:- ರೂಪಗಳು -ಉನ್ಹಾಣ್ಸಕಾರ.ಉನ್ವಾಣ್ಬುಕ್ರತುಃ ಉನ್ಬಾಜ್ಬುಕ್ರುಃ। 
ಉನ್ನಾಜ್ಞಕರ್ಥ, ಉನ್ನಾಜ್ಯಾಕ್ರಥುಃ, ಉನ್ಹಾಜ್ಞಾಕ್ರ ಉನ್ನಾಜ್ದುಕಾರ/ಉನ್ಹಾಳ್ದುಕರ, 
ಉನ್ಹಾಇಳ್ದಕೃವ, ಉನ್ಹಾಇ್ಬುಕೃಮ। 

ಲುಟ್‌:- ರೂಪಗಳು -ಉನ್ನಿತಾ, ಉನ್ನಿದಿತಾರೌ, ಉನ್ದಿತಾರಃ। ಉನ್ನಿತಾಸಿ, 
ಉನ್ನಿತಾಸ್ಕಃ, ಉನ್ನಿತಾಸ್ಸ। ಉನ್ನಿತಾಸ್ಕಿ ಉನ್ನಿತಾಸ್ತಃ, ಉನ್ನಿತಾಸ್ಮಃ॥ 

ಲೃಟ್‌:-ರೂಪಗಳು -ಉನ್ನಿಷ್ಯತಿ, ಉನ್ನಿಷ್ಯತಃ, ಉನ್ನಿಷ್ಠನ್ನಿ ಉನ್ನಿಷ್ಯಸಿ, ಉನ್ನಿಷ್ಯಥಃ, 
ಉನ್ದಿಷ್ಯಥ। ಉನ್ನಿಷ್ಯಾಮಿ, ಉನ್ನಿಷ್ಯಾವಃ, ಉನ್ನಿಷ್ಯಾಮಃ। 

ಲೋಟ್‌:-ರೂಪಗಳು -ಉನತ್ತು/ಉನ್‌ತ್‌ತಾತ್‌, ಉನ್‌ತ್‌ತಾಮ್‌, ಉನ್ನನ್ನು। 
ಉನ್ಫಿ/ಉನ್‌ತ್‌ತಾತ್‌, ಉನ್‌ತ್‌ತಮ್‌, ಉನ್‌ತ್‌ತ। ಉನದಾನಿ, ಉನದಾವ, ಉನದಾಮ। 

ಲಜ್‌:- ರೂಪಗಳು -ಔನತ್‌/ಔನದ್‌, ಔನ್‌ತ್‌ತಾಮ, ಔನ್ನನ್‌! ಔನಃ/ಔನತ್‌/ 
ಔನದ್‌, ಔನ್‌ತ್‌ತಮ್‌, ಔನ್‌ತ್‌ತ ಔನದಮ್‌, ಔನ್ನ ವ ಔನ್ನ K 

ವಿ.ಲಿಜ್‌: ರೂಪಗಳು -ಉನ್ಹಾ ಟ್‌ ಉನ್ಹಾ ಮ್‌, ಉನ್ನು ಜಿ! ಉನ್ಹಾ ಸ, 
ಉನ್ಹಾ ಸಮ್‌, ಉನ್ಬಾ ಣೆ ಉನ್ಹಾ ಮ್‌, ಉನಾ ಕವ ಉನಾ ಕಮ! 

ಆ.ಲಿಜ್‌: ರೂಪಗಳು -ಉದ್ಯಾತ್‌, ಉದ್ಯಾಸ್ತಾಮ್‌, ಉದ್ಯಾಸುಃ। ಉದ್ಯಾಃ, 
ಉದ್ಯಾಸ್ತಮ್‌, ಉದ್ಯಾಸ। ಉದ್ಯಾಸಮ್‌, ಉದ್ಯಾಸ್ವ, ಉದ್ಯಾಸ್ಮ 

ಲುಜ್‌:- ರೂಪಗಳು -ಔನ್ನೀತ್‌, ಔನ್ನಿಷ್ಟಾಮ್‌, ಔನ್ನಿಷುಃ। ಔನ್ನೀಃ, ಔನ್ನಿಷ್ಟ 
ಔನ್ನಿಷ್ಟು ಔನ್ನಿಷಮ್‌, ಔನ್ನಿಷ್ಟ, ಔನ್ನಿಷ್ಠ 

ಲೃಜ್‌:- ರೂಪಗಳು -ಔನ್ನಿಷ್ಯತ್‌, ಔನ್ನಿಷ್ಯತಾಮ್‌, ಔನ್ಪಿಷ್ಯನ್‌। ಔನ್ದಿಷ್ಯಃ, 
ಔನ್ನಿಷ್ಯತಮ್‌, ಔನ್ನಿಷ್ಕತ। ಔನ್ನಿಷ್ಯಮ್‌, ಔನ್ನಿಷ್ಯಾವ, ಔನ್ನಿಷ್ಯಾಮ। 

ಧಾತು 14. ಅಇಣ್ಬೂ- ವ್ಯಕ್ತಿ-ಮೃಕ್ಷಣ-ಕಾನ್ತಿಗತಿಷು(ವಿವೇಚನೆ ಮಾಡುವದು, 
ನುಣುಪು ಮಾಡುವದು, ಹೊಳೆಯುವುದು ಮತ್ತು ಗತ್ಯರ್ಥಗಳಲ್ಲಿ)-ಇದರಲ್ಲಿ "ಅಇಗ್‌? 
ಮಾತ್ರ ಉಳಿಯುತ್ತದೆ. ಇದು "ಊದಿತ್‌' ಆಗಿದೆ. ಊದೀತ್ತೇತ್ಪಾಗಿರುವುದರಿಂದ 
ಪರಸೆ ಪದಿ ಮತ್ತು ಊದಿತ್‌ ಆಗಿದ್ದು, “ಸ್ಪರತಿಸೂತಿಸೂಯತಿಧೂಊದಿತೋವಾ” 
ಎಂಬ ಸೂತ್ರದಿಂದ "ವೇಟ್‌' ಆಗಿರುತ್ತದೆ. "ಜ್‌' ಕಾರದ ಪೂರ್ವದಲ್ಲಿರುವ "ನ್‌' 
ಕಾರಕ್ಕೆ "ಚುತ್ಸ' ಬ೦ದು, “ಇಗ್‌' ಕಾರವಾಗುತ್ತದೆ. ಲೋಪ ಪ್ರಸಂಗದಲ್ಲಿ, “ಇಗ್‌'ಕಾರವನ್ನು 
“ನ್‌' ಕಾರವೆಂದೇ ಭಾವಿಸಿ ಅದಕ್ಕೆ “ಶ್ನಾನ್ನಲೋಪಃ” ಸೂತ್ರದಿಂದ ಲೋಪವು ಬರುತ್ತದೆ. 

ಲಟ್‌:- 


ಉದಾ-ಅನಕ್ತಿ: ಪ್ರಥಮ ಪುರುಷ ಏಕವಚನದಲ್ಲಿ ಧಾತುವಿನ ಮಧ್ಯದಲ್ಲಿ ಶ್ನಮ್‌(ನ) 
ವಿಕರಣ ಪ್ರತ್ಯಯವು ಬಂದು ಅನನ್‌ಜ್‌--ತಿ ಎ೦ದಿದ್ದಾಗ, “ಶ್ನಾನ್ನಲೋಪಃ” ಎಂಬ 


9 


ರುಧಾದಿ ಗಣ 937 


ಸೂತ್ರದಿಂದ ಎರಡನೆಯ '"ನ್‌' ಕಾರವು ಲೋಪವಾಗಿ ಅನಜ್‌+ತಿ ಎಂದಿದ್ದಾಗ, 
“ಜೋಃ ಕುಃ” ಎಂಬ ಸೂತ್ರದಿಂದ "ಜ್‌' ಕಾರಕ್ಕೆ "ಗ್‌' ಕಾರ ಬಂದು, ಅದಕ್ಕೆ 
ಚರ್ತ್ವದಿಂದ "ಕ್‌' ಬಂದು ಅನಕ್‌--ತಿಐಅನಕ್ತಿ ಎಂಬ ರೂಪವಾಗಿದೆ. 

ಉದಾ- ಅಜ್ಜ ಃ - ಪ್ರಥಮಪುರುಷ ದ್ವಿವಚನದಲ್ಲಿ ಶ್ನಮ್‌(ನ) ಹಿಂದಿನಂತೆ 
“ನ್‌' ಲೋಪ ಮೊದಲಾದವುಗಳು ಆದಮೇಲೆ ಅನಜ್‌--ತಸ್‌ ಎ೦ದಿದ್ದಾಗ, 
“ಶ್ಲಸೋರಲ್ಲೋಪಃ” ಎಂಬ ಸೂತ್ರದಿಂದ "ನ' ಕಾರೋತ್ತರ "ಅ' ಕಾರಕ್ಕೆ ಲೋಪ 
ಬಂದು ಅನ್‌ಜ್‌--ತಸ್‌ ಎಂದಿರುತ್ತದೆ. ನಂತರ “ಜ್‌' ಕಾರಕ್ಕೆ ಕುತ್ವ, ಚರ್ತ್ವಗಳನ್ನು 
ಮಾಡಿದಾಗ ಅನಕ್‌--ತಸ್‌ ಎಂದಿರುತ್ತದೆ. ಅನುಸ್ವಾರ-ಪರಸವರ್ಣಗಳು ಬಂದು 
ಅಜ್ಜ್ವಃ ಎಂದು ರೂಪವಾಗುತ್ತದೆ. 

ಉದಾ- ಅಣಳ್ಬುನ್ತಿ- ಪ್ರಥಮ ಪುರುಷ ಬಹುವಚನದಲ್ಲಿ ಕುತ್ವ ಮೊದಲಾದವುಗಳು 
ಬರುವುದಿಲ್ಲ. ಆದ್ದರಿಂದ ಅನ್‌ಜ್‌ರಿ(ಅನ್ಸ್‌*ಇ)-ಅನ್ನನ್ನಿ ಎಂದು ರೂಪವಾಗುತ್ತದೆ. 

ಮಧ್ಯಮ ಪುರುಷದಲ್ಲಿ- ಅನಕ್ಷಿ, ಅಜ್‌ ಕ್ಕಃ, ಅಜ್‌ಕ್ಕ। 

ಉತ್ತಮ ಪುರುಷದಲ್ಲಿ - ಅನಜ್ಮಿ ಅಳ್ಜ್ಹುಃ, ಅಣ್ಣಾ 8 

ಲಿಟ್‌: ಉದಾ -ಆನಣ್ಣು - ಧಾತುವಿನ ನಂತರ “ತಿಪ್‌' ಅದಕ್ಕೆ "ಇಲ್‌(ಅ)'ಆದೇಶ 
ಮತ್ತು ದ್ವಿತ್ವಗಳಾದಮೇಲೆ, “ಅತ ಆದೇಃ” ಎಂಬ ಸೂತ್ರದಿಂದ ದೀರ್ಫ ಮತ್ತು 
“ತಸ್ಮಾನ್ನುಡ್‌ ದ್ವಿಹಲಃ” ಎಂಬ ಸೂತ್ರದಿಂದ "ನುಟ್‌' ಆಗಮ ಬಂದು, ಆನಣ್ಟು 
ಎಂಬ ರೂಪವು ಸಿದ್ಧವಾಗುತ್ತದೆ. 

ರೂಪಗಳು : ಆನಣ್ಟು, ಆನಳ್ದುತುಃ ಆನಇಣ್ಗಾ॥ ಆನಳ್ಳು, ಆನಳೆಥ/ಆನಜ್‌ಕೃ, 
ಆನಇ್ದುಥುಃ,। ಆನಳ್ಟು, ಆನಣ್ದೆವ/ಆನಷ್ಟ್ವು, ಆನಲ್ಯೆಮ/ಆನಣ್ಣು | 

ಲುಟ್‌:- ರೂಪಗಳು -ಅಣ್ಣಿತಾ, ಅಚ್ಲೆತಾರೌ, ಅಣ್ಣಿತಾರಃ। ಅಣ್ಣಿತಾಸಿ, ಅಣ್ಣೌತಾಸ್ಥಃ, 
ಅಜ್ಣೆತಾಸ್ಥ ಅಜ್ಚೆತಾಸ್ಕಿ ಅಣ್ಣಿತಾಸ್ವಃ, ಅಣ್ಸ್‌ತಾಸ್ಮಃ। 

ವೈಕಲ್ಪಿಕ ರೂಪಗಳು- ಅಜ್‌ಕ್ವಾ ಅಜ್‌ಕ್ತಾರೌ, ಅಜ್‌ಕ್ತಾರಃ। ಅಜ್‌ಕ್ತಾಸಿ, ಅಜ್‌ಕ್ತಾಸ್ಥಃ 
ಅಜ್‌್‌ಕ್ರಾಸ್ಸ ಅಜ್‌ಕ್ತಾಸ್ಕಿ ಅಜ್‌ಕ್ತಾಸ್ಟಃ, ಅಜ್‌ಕ್ತಾಸ್ಮಃ। 

ಲೃಟ್‌;- ಅಖೌಷ್ಯತಿ, ಅಣ್ಣ್‌ಷ್ಯತಃ, ಅಣ್ಸೆೌಷ್ಟನ್ನಿ ಅಣ್ಣೆಷ್ಯಸಿ, ಅಜ್ಣಿಷ್ಯಥಃ, ಅಣ್ಣೆಷ್ಠಥ। 
ಅಳ್ಣ್‌ಷ್ಯಾಮಿ, ಅಣ್ಣ್‌ಷ್ಯಾವಃ, ಅಣ್ಣ್‌ಷ್ಯಾಮಃ। 

ವೈಕಲ್ಪಿಕ ರೂಪಗಳು- ಅಜ್‌ಕ್ಷ್ಯತಿ, ಅಜ್‌ಕ್ಷ್ಯತಃ, ಅಜ್‌ಕ್ಷ್ಯನ್ತಿ: ಅಜ್‌ಕ್ಷ್ಯಸಿ, 
ಅಜ್‌ಕ್ಷ ಥಃ, ಅಜ್‌ಕ್ಷ್ಯಥ।, ಅಜ್‌ಕ್ಷ್ಯಾಮಿ, ಅಜ್‌ಕ್ಣಾ ಕವಿ ಅಜ್‌ಕ್ಷಾಮಃ। 

ಲೋಟ್‌:- ರೂಪಗಳು -ಅನಕ್ತು/ಅಜ್‌ಕ್ರಾತ್‌, ಅಜ್‌ಕ್ತಾಮ್‌, ಅಣ್ಣನು! ಅಜ್‌ಗ್ಬಿ/ 
ಅಜ್‌ಕ್ತಾತ್‌, ಅಜ್‌ಕ್ತಮ್‌, ಅಜ್‌್‌ಕ್ತ। ಅನಜಾನಿ, ಅನಜಾವ, ಅನಜಾಮ। 

ಲಜ್‌:- ರೂಪಗಳು -ಆನಕ್‌/ಆನಗ್‌, ಆಜ್‌ಕ್ತಾಮ್‌, ಆಇ್ಬುನ್‌। ಆನಕ್‌/ಆನಗ್‌, 
ಆಜ್‌ಕ್ತಮ್‌, ಅಜ್‌ಕ್ಷ ಆನಜಮ್‌, ಆಣ್ಚ್ವು, ಆಜ್ಞಾ | 


938 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವಿ.ಲಿಜ್‌:- ರೂಪಗಳು -ಅಳಗ್ಸು ಕ್‌ ಅಇಗಣ್ದಾ ಕತೌಮ್‌, ಅಣ್ಣಾ! ಅಣಗ್ಟಾ ಃ, 
ಅಇಗ್ಯಾತಮ್‌, ಅಣ್ಣಾ ಖೆ ಅಣ್ಣಾ ಮ್‌, ಅಣ್ಣಾ ಕವ ಅಇಗ್ಸಾ ಮ 
ಆ.ಲಿಜ್‌:- ರೂಪಗಳು -ಅಜ್ಯಾತ್‌, ಅಜ್ಯಾಸ್ತಾಮ್‌, ಅಜ್ಯಾಸುಃ। ಅಜ್ಯಾಃ, 
ಅಜ್ಯಾಸ್ತಮ್‌, ಅಜ್ಯಾಸ್ತ ಅಜ್ಯಾಸಮ್‌, ಅಜ್ಯಾಸ್ಟ, ಅಜ್ಯಾಸ್ಥ 
ಲುಜ್‌:-ರೂಪಗಳು-ಆಐ್ಲೇತ್‌, ಆಣ್ಟ್‌ಷ್ಟಾಮ್‌,ಆಣ್ಟ್‌ಷುಃ। ಆಚ್ಲೇಃ, ಆಖ್ಲೆಷ್ಟಮ್‌, 
ಆಣ್ಜಿಷ್ಟ, ಆಇ್ಣ್‌ಷಮ್‌, ಅಣ್ಣ್‌ಷ್ಟ, ಆಣ್ಚ್‌ಷ್ಠ 
ಲೃಜ್‌:-ರೂಪಗಳು -ಆಯ್ಲೆಷ್ಯತ್‌, ಆಳ್ಗೆಷ್ಯತಾಮ್‌, ಆಳ್ಲೆಷ್ಯನ್‌!ಆಯ್ಲೆಷ್ಯಾಃ, 
ಆಣ್ದ್‌ಷ್ಯತಮ್‌, ಆಉ್ಲೆಷ್ಯತ। ಆಳೆಷ್ಯಮ್‌, ಆಸ್ಲೆಷ್ಯಾವ, ಆಣ್ಗ್‌ಷ್ಯಾಮ। 
ವೈಕಲ್ಪಿಕ ರೂಪಗಳು: ಆಜ್‌ಕ ತ್‌, ಆಜ್‌ಕ ತಾಮ್‌, ಆಜ್‌ಕ .ನ್‌। ಆಜ್‌ಕ 8, 
ಬ ಎಲಿ ಇರಿ ಊರಿ ಇರಿ 
ಆಜ್‌ಕ ತಮ್‌, ಆಜ್‌ಕ ತ! ಆಜ್‌ಕ ಮ್‌, ಆಜ್‌ಕಾ ವ, ಆಜ್‌ಕಾ ,ಮ। 
ಇಲಿ ಎಲಿ ಇರಲಿ ಎಲಿ ಎರಿ 
(ಇಡಾಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 672. ಅಇಾಕ್ಟೇಃ ಸಿಜಿ (7.2.71) 
ವೃತ್ತಿ- ಅಇಸೇಃ ಸಿಚೋ ನಿತ್ಯಮಿಟ್‌ ಸ್ಯಾತ್‌। ಆಸೀತ್‌! 
15. ತಣ್ಣೂ ಸಂಕೋಚನೇ। ತನಕ್ತಿ ತಜ್ಜ್ಯಾ ತಣ್ಣಿತಾ। 
16. ಓವಿಜೀ ಭಯಚಲನಯೋಳವಿನಕ್ತಿ (665) ವಿಜ ಇಡಿತಿ ಚಿತ್ತಮ್‌! ವಿವಿಜಿಥ। 
ವಿಜಿತಾ। ಅವಿನಕ್‌। ಅವಿಜೀತ್‌। 
17. ಶಿಷ್ಟೃ ವಿಶೇಷಣೇ। ಶಿನಪ್ಪಿ ಶಿಷ್ಟಃ। ಶಿಷನ್ತಿ! ಶಿನಕ್ಷಿ! ಶಿಶೇಷ। ಶಿಶೇಷಿಥ। ಶೇಷ್ಟಾ 


ಶೇಕ್ಷ್ಯತಿ/ಹೇರ್ಧಿಃ। ಶಿಣ್ಮಿ] ಶಿನಷಾಣಿ। ಅಶಿನಟ್‌। ಶಿಂಷ್ಯಾತ್‌। ಶಿಷ್ಯಾತ್‌। ಅಶಿಷತ್‌। 
ಏವಂ 


18. ಪಿಷ್ಟ ಸಂಚೂರ್ಗನೇ। 

19. ಭಇಗ್ಹೋ ಆಮರ್ದನೇ। (668) ಶ್ನಾನ್ನಲೋಪಃ। ಭನಕ್ತಿ! ಬಭಣಜ್ಣ್‌ಥ। 

ಬಭಜ್ಯ ಇಜಜ್‌ಕ್ತಾ ಭಜ್ಜೆ d ಅಭಾಜ್‌ಕ್ಷೀತ್‌। 

20. ಭುಜ ಪಾಲನಾಭ್ಯವಹಾರಯೋಃ ಭುನಕ್ತಿ! ಭೋಕ್ತಾ ಭೋಕ್ಷ್ಯತಿ। ಅಭುನಕ್‌। 

ಅರ್ಥ- "ಅಇಗ್ಡ್‌' ಧಾತುವಿನ "ಸಿಚ್‌(ಇ)'ಗೆ ನಿತ್ಯವಾಗಿ “ಇಟ್‌' ಆಗಮ ಬರುತ್ತದೆ. 

ಧಾತು 15. ತಣ್ಣೂ - ಸಂಕೋಚನೇ -(ಸಂಕೋಚಗೊಳಿಸುವದು): ಇದರಲ್ಲಿ 
'ತಳಾಳ್ಳೆ' ಮಾತ್ರ ಉಳಿಯುತ್ತದೆ. ಇಲ್ಲಿಯೂ ಸಹ "“ಅಣ್ಣೂ' ಧಾತುವಿನಂತೆ 
“ನಕಾರೋಪಧೇ], ಪರಸ ಪದಿ, ಹಾಗೂ ಉದಿತ್‌ ಆಗುವುದರಿಂದ "ವೇಟ್‌ ಆಗಿದೆ. 
ಇದರ ಪ್ರಕ್ರಿಯೆಯೂ “ಅಣ್ಣೂ' ಧಾತುವಿನಂತೆಯೇ ಇರುತ್ತದೆ. ಆದರೆ “ಖರಿಚ” 
ಎ೦ಬ ಸೂತ್ರದಿಂದ ಚರ್ತ್ವವು ಬಾರದಿದ್ದಾಗ. “ಲುಜ್‌' ನಲ್ಲಿ “ಅಇಸ್ಲೇಃ ಸಿಜಿ” 
ಸೂತ್ರವು ಪ್ರವೃತ್ತವಾಗುವುದಿಲ್ಲ. ಅಂದರೆ ವಿಕಲ್ಪದಿ೦ದ “ಇಟ್‌' ಆಗುತ್ತದೆ. 


ರುಧಾದಿ ಗಣ 939 


ಲಟ್‌:- ರೂಪಗಳು -ತನಕ್ತಿ, ತಜ್‌ಕ್ಷೂ, ತಣ್ಣುನ್ನಿ! ತನಕ್ಷಿ, ತಜ್‌ಕ್ಳಃ, ತಜ್‌ಕ್ಚ 
ತನಚ್ಮೆ ತಳ್ಹ್ವುಃ ತಣ್ಣು ೫ 

ಲಿಟ್‌:-ರೂಪಗಳು - “ತಿಪ್‌' ಗೆ "ಣಲ್‌' ಆದೇಶ, ಮತ್ತು ದ್ವಿತ್ವ ಬಂದಮೇಲೆ, 
ತತಣ್ಣು, ತತಣ್ಣುತುಃ, ತತಣಣ್ಣುಃ ತತೇಣ್ಣಿಥ/ತತಜ್‌ಕ್ಕ, ತತಣ್ಗುಥುಃ, ತತಣ್ಟು ತತಣ್ಟು, 
ತತವ, ತತಣ್ಣಿಮ। 

ಲುಟ್‌:- ರೂಪಗಳು -ತಣ್ಣಿತಾ, ತಣ್ಟಿತಾರ್‌, ತಣ್ಣಿತಾರಃ। ತಣ್ಣಿತಾಸಿ, ತಣ್ಣಿತಾಸ್ಥಃ, 
ತಣ್ಣಿತಾಸ್ಥ ತಣ್ಣಿತಾಸ್ಕಿ ತಣ್ಣಿತಾಸ್ವಃ, ತಣ್ಣ್‌ತಾಸ್ಮಃ। 

ವೈಕಲ್ಪಿಕ ರೂಪಗಳು - ತಜ್‌ತಾ, ತಜ್‌ಕ್ತಾರೌ, ತಜ್‌ತಾರಃ ತಜ್‌ಕ್ಟಾಸಿ, ತಜ್‌ಕ್ತಾಸ್ಯಃ, 
ತಜ್‌ಕ್ಟಾಸ್ಥ| ತಜ್‌ತಾಸ್ಮಿ ತಜ್‌ಕ್ತಾಸ್ಟಃ, ತಜ್‌ಕ್ತಾಸ್ಮಃ। 

ಲೃಟ್‌:-ರೂಪಗಳು -ತಣ್ಣಿಷ್ಯತಿ, ತಣ್ಣಿಷ್ಯತಃ, ತಣ್ಣಿಷ್ಯನ್ನಿ| ತಣ್ಣಿಷ್ಯಸಿ, ತಣ್ಣಿಷ್ಯಥಃ, 
ತಣ್ಣಿಷ್ಯಥ। ತಣ್ಣಿಷ್ಯಾಮಿ, ತಣ್ಣಿಷ್ಯಾವಃ, ತಳ್ಸೆಷ್ಯಾಮಃ। 

ವೈಕಲ್ಪಿಕ ರೂಪಗಳು: ತಜ್ಜ್ಜ್ಯತಿ, ತಜ್ಞ್ಜ್ಜ್ಯತಃ, ತಜ್ಞ್ಯನಿ ತಜ್ಞ ಖಿ: ತಜ್ಜ್ಜ್ಯಥಃ 
ತಜ್ಞ (ಹ ತಜ್ನ ಕಡಿ, ತಜ್ನ್ಮಾ ವಸಿ ತಜ್ಞ್ಮಾ ಮಃ 

ಲೋಟ್‌:- ರೂಪಗಳು -ತನಕ್ತು/ ತಜ್‌ಕ್ತಾತ್‌, ತಜ್‌ಕ್ತಾಮ್‌, ತಣ್ಣುನ್ನು! ತಜ್‌ದಿ/ 
ತಜ್‌ಕ್ಟಾತ್‌, ತಜ್‌್‌ಕ್ಷಮ್‌, ತಜ್‌ಕ್ಟ ತನಜಾನಿ, ತನಜಾವ, ತನಜಾಮ। 

ಲಜ್‌:-ರೂಪಗಳು-ಅತನಕ್‌/ಅತನಗ್‌, ಅತಜ್‌ಕ್ತಾಮ್‌, ಅತಣ್ಜುನ್‌। ಅತನಕ್‌/ 
ಅತನಗ್‌, ಅತಜ್‌ಕ್ತಮ್‌, ಅತಜ್‌ಕ್ಟ, ಅತನಚಮ್‌, ಅತನಇ್ಟು ದೆ ಅತು d 

ವಿ.ಲಿಜ್‌;- ರೂಪಗಳು-ತಣಗ್ಟ್ಯಾತ್‌, ತಇಸ್ಟ್ಯಾತಾಮ್‌, ತಣ್ಣಃ॥ ತಣ್ಣ್ಣಾ ಣೆ 
ಇಗ್ಚ್ವಾತಮ್‌, ತಣ್ಣಾ ಹೆ ತಇಣ್ವಾ ಮ್‌, ತ್ವ ಕೆ ತಣ್ಣಾ ಕಮ! 

ಆ. ಲಿಜ್‌;- ರೂಪಗಳು-ತಚ್ಯಾತ್‌, ತಚ್ಯಾಸ್ತಾಮ್‌, ತಚ್ಯಾಸು8 ತಚ್ಯಾಃ, ತಚ್ಯಾಸ್ತಮ್‌, 
ತಚ್ಯಾಸ್ತ ತಚ್ಛ್ಯಾಸಮ್‌, ತಚ್ಯಾಸ್ಟ, ತಚ್ಯಾಸ್ಮ 

ಲುಜ್‌:-ರೂಪಗಳು-ಅತಣ್ಣ್ಬೀತ್‌, ಅತೇಜ್ಸಿಷ್ಟಾಮ್‌, ಆತಾಇ್ಕೆಷುಃ। ಅತಣ್ಣೀಃ, 
ಅತೇಖ್ಜಿಷ್ಟಮ್‌, ಅತಖ್ಸಿಷ್ಟ ಅತಣ್ಸೆಷಮ್‌, ಅತಣಸ್ಸಿಷ್ಟ, ಅತಹ್ಟಿಷ್ಟ 

ಲೃಜ್‌:-ರೂಪಗಳು -ಅತಣ್ಣ್‌ಷ್ಯತ್‌, ಅತಣ್ಣೆಷ್ಯತಾಮ್‌, ಅತಣ್ಸ್‌ಷ್ಯನ್‌। ಅತಣ್ಣೆಷ್ಯಃ, 
ಅತಣ್ಣ್‌ಷ್ಯತಮ್‌, ಅತಣ್ಣಿಷ್ಯತ। ಅತಣ್ಸೆಷ್ಯಮ್‌, ಅತಣ್ಣ್‌ಷ್ಯಾವ, ಅತಣ್ಟ್‌ಷ್ಯಾಮ। 

ವೈಕಲ್ಪಿಕ ರೂಪಗಳು: ಅತಜ್‌ಕ್ಷ ಸೌ ಅತಜ್‌ಕ್ಷ ತೌಮ್‌, ಅತಜ್‌ಕ್ಷ್ಯನ್‌] ಅತಜ್‌ಕ್ಷ ಫೆ 
ಅತಜ್‌ಕ್ಷ ತಮ್‌. ಅತಜ್‌ಕ್ಷ ತೆ! ಅತಜ್‌ಕ್ಷ ಮ್‌, ಅತಜ್‌್‌ಕ್ಷಾ ಕವ ಅತಜ್‌ಕ್ಲಾ ನು 

ಧಾತು 16. ಓವಿಜೀ ಭಯಚಲನಯೋಃ (ಹೆದರುವುದು ಮತ್ತು ಚಲಿಸುವುದು) 
ಇದರಲ್ಲಿ "ವಿಜ್‌' ಮಾತ್ರ ಉಳಿಯುತ್ತದೆ. ಇದು ಉದಾತ್ತೇತ್‌ ಆಗಿರುವುದರಿಂದ 
ಪರಸ್ಥೆ ಮಪದಿಯಾಗಿರುತ್ತದೆ ಮತ್ತು ಇದು “ಸೇಟ್‌' ಆಗಿಯೂ ಇದೆ. “ವಿಜ ಇಟ್‌” 
ಎಂಬ ಸೂತ್ರದಿಂದ ಇಡಾದಿ ಪ್ರತ್ಯಯಗಳಿಗೆ "ಜಿದ್ದದ್ದಾವವು' ಬರುತ್ತದೆ. 


940 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲಟ್‌:- ರೂಪಗಳು: ವಿನಕ್ತಿ, ವಿಜ್ತಃ, ಎಣ್ಣುನ್ನಿ! ವಿನಕ್ಷಿ, ವಿಜ್‌ಕ್ಕಃ, ವಿಜ್‌ಕ್ಕ। ವಿನಜ್ಮಿ 
ವಿಜ್ಞ್ಯಃ. ವಿಣ್ವಸ | 

ಲಿಟ್‌:- ರೂಪಗಳು: ವಿವೇಜ, ವಿವಿಜತುಃ, ವಿವಿಜುಃ। ವಿವಿಜಿಥ, ವಿವಿಜಥುಃ, 
ವಿವಿಜ। ವಿವೇಜ, ವಿವಿಜಿವ, ವಿವಿಜಿಮ। 


ಲುಟ್‌:-ರೂಪಗಳು: ವಿಜಿತಾ, ವಿಜಿತಾರೌ, ವಿಜಿತಾರಃ ವಿಜಿತಾಸಿ, ಎಜಿತಾಸ್ಥಃ, 
ಎಜಿತಾಸ್ಥ, ವಿಜಿತಾಸ್ಕಿ ವಿಜಿತಾಸಃ, ಎಜಿತಾಸ್ಮಃ 

ಲೃಟ್‌:- ರೂಪಗಳು: ವಿಜಿಷ್ಠತಿ, ವಿಜಿಷ್ಯತಃ, ಎಜಿಷ್ಯನ್ನಿ! ವಿಜಿಷ್ಯಸಿ, ವಿಜಿಷ್ಠಥಃ, 
ವಿಜಿಷ್ಯಥ। ವಿಜಿಷ್ಯಾಮಿ, ವಿಜಿಷ್ಯಾವಃ, ವಿಜಿಷ್ಯಾಮಃ। 

ಲೋಟ್‌:- ರೂಪಗಳು: ವಿನಕು/ವಿಜ್ಞಾತ್‌, ವಿಜ್ತಾಮ್‌, ಎಳ್ಳುನ್ತು! ಎಜ್‌ಗ್ಳಿ/ 
ವಿಜ್‌ಕ್ತಾತ್‌, ವಿಜ್‌ತಮ್‌, ವಿಜ್‌ಕ್ಟ ವಿನಜಾನಿ, ವಿನಜಾವ, ವಿನಜಾಮ। 

ಲಜ್‌:- ರೂಪಗಳು: ಅವಿನಕ್‌/ ಅವಿನಗ್‌, ಅವಿಜ್‌ಕ್ತಾಮ್‌, ಅವಿಇ್ದನ್‌। ಅವಿನಕ್‌/ 
ಅವಿನಗ್‌, ಅವಿಜ್‌ಕ್ತಮ್‌, ಅವಿಜ್‌ಕ್ತ ಅವಿನಜಮ್‌, ಅವಳು ವೌ ಅವಿಜ್ಞಾ d 

ವಿ.ಲಿಜ್‌:- ರೂಪಗಳು: ವೀಣ್ಸಾ ತ್‌ ವಿಇಗ್ಸಾ ಕತೌಮ್‌, ವಎಿಣ್ಣು 8 ವೀಇಣ್ವಾ ಫೆ 
ವಿಇಗ್ವಾ ಹೆಮ್‌, ವಎಿಣ್ಣಾ ಖೆ ವಿಇಗ್ವಾ ಮ್‌, ವಿಣ್ಣಾ ಕೆ ವಎಿಣ್ಣಾ ತಮ 

ಆ.ಲಿಜ್‌:- ರೂಪಗಳು: ವಿಜ್ಯಾತ್‌, ವಿಜ್ಯಾಸ್ತಾಮ್‌, ವಿಜ್ಯಾಸುಃ ವಿಜ್ಯಾಃ, ವಿಜ್ಯಾಸ್ತಮ್‌, 
ವಿಜ್ಯಾಸ್ತ ವಿಜ್ಯಾಸಮ್‌, ವಿಜ್ಯಾಸ್ಟ, ವಿಜ್ಯಾಸ್ನ 

ಲುಜ್‌:- ರೂಪಗಳು: ಅವಿಜೀತ್‌, ಅವಿಜಿಷ್ಟಾಮ್‌, ಅವಿಜಿಷುಃ ಅವಿಜೀಃ, 
ಅವಿಜಿಷಮ್‌, ಅವಿಜಿಷ್ಟ ಅವಿಜಿಷಮ್‌, ಅವಿಜಿಷ್ಟ, ಅವಿಜಿಷ್ಟ 

ಲೃಜ್‌:- ರೂಪಗಳು: ಅವಿಜಿಷ್ಠತ್‌, ಅವಿಜಿಷ್ಕತಾಮ್‌, ಅವಿಜಿಷ್ಯನ್‌। ಅವಿಜಿಷ್ಯಃ, 
ಅವಿಜಿಷ್ಯತಮ್‌, ಅವಿಜಿಷ್ಯತ। ಅವಿಜಿಷ್ಯಮ್‌, ಅವಿಜಿಷ್ಯಾವ, ಅವಿಜಿಷ್ಯಾಮ। 

ಧಾತು 17. ಶಿಷ್ಟ ವಿಶೇಷಣೇ (ವಿಶೇಷಿಸುವದು)-ಇದರಲ್ಲಿ "ಶಿಷ್‌' ಮಾತ್ರ 
ಉಳಿಯುತ್ತದೆ. ಇದು ಪರಸೆ ಮೈಪದಿಯಾಗಿ ಇರುತ್ತದೆ. ಆದರೆ ಅನುದಾತ್ತದಲ್ಲಿ 
ಪರಿಗಣಿತವಾಗಿರುವುದರಿಂದ “ಅನಿಟ್‌' ಆಗಿರುತ್ತದೆ. “ಲಿಟ್‌' ನಲ್ಲಿ ಕ್ರ್ಯಾದಿ ನಿಯಮದಿಂದ 
"ಇಟ್‌' ಆಗುತ್ತದೆ. “ಲೃದಿತ್‌' ಆಗಿರುವುದರಿಂದ “ಪುಷಾದಿದ್ಯುತಾದ್ಯ್‌ಲೃದಿತಃ 
ಪರಸ್ಕೈಪದೇಷು” ಎಂಬ ಸೂತ್ರವು ಇಲ್ಲಿ ಪ್ರವೃತ್ತವಾಗುತ್ತದೆ. ಕೊನೆಯಲ್ಲಿ “ಷ್‌' ಕಾರ 
ಇರೋಣದ್ದರಿಂದ ಇದರ ಯೋಗವಿರುವಾಗ, ಪ್ರತ್ಯಯದ "ತ್‌' ಕಾರ 
ಮೊದಲಾದವುಗಳಿಗೆ ಷ್ಟುತ್ವ ಬರುತ್ತದೆ. "ಸ್ಯ' ಮೊದಲಾದವು ಪರದಲ್ಲಿದ್ದಾಗ, "ಷ್‌' 
ಕಾರಕ್ಕೆ “ಷಡೋಃ ಕಃ ಸಿ” ಎಂಬ ಸೂತ್ರದಿಂದ ಕ್‌” ಕಾರ ಬಂದು ಅದರ 
ಸಂಬಂಧದಿಂದ ಪರದಲ್ಲಿರುವ “ಷ್‌' ಕಾರಕ್ಕೆ ಷತ್ವ ಬಂದು ಕ್‌4ಷ್‌ ಸೇರಿ "ಕ್ಸ್‌' 
ಆಗುತ್ತದೆ. 

ಲಟ್‌:- ರೂಪಗಳು: ಶಿನಷ್ಟಿ, ಶಿಂಷ್ಪಃ, ಶಿ೦ಷನ್ತಿ! ಶಿನಕ್ಷಿ, ಶಿಂಷ್ಯಃ, ಶಿಂಷ್ಯ ಶಿನಷ್ಠಿ 
ಶಿಂಷ್ರಃ, ಶಿ೦ಷ್ಕಃ। 


ರುಧಾದಿ ಗಣ 941 


ಲಿಟ್‌:-ರೂಪಗಳು: ಶಿಶೇಷ, ಶಿಶಿಷತುಃ, ಶಿಶಿಷುಃ। ಶಿಶೇಷಿಥ, ಶಿಶಿಷತುಃ, ಶಿಶಿಷ 
ಶಿಶೇಷ, ಶಿಶಿಷಿವ, ಶಿಶಿಷಿಮ। 

ಲುಟ್‌:-ರೂಪಗಳು: ಶೇಷ್ಟಾ, ಶೇಷ್ಟಾರ್‌, ಶೇಷ್ಟಾರಃ। ಶೇಷ್ಟಾಸಿ, ಶೇಷ್ಟಾಸ್ಥಃ, ಶೇಷ್ಟಾಸ್ಥ 
ಶೇಷ್ಟಾಸ್ಕಿ ಶೇಷ್ಟಾಸ್ಟಃ, ಶೇಷ್ಟಾಸ್ಕಃ 

ಲೃಟ್‌:-ರೂಪಗಳು: ಶೇಕ್ಷ ತಿ: ಶೇಕ್ಷ್ಯತಃ, ಶೇಕ್ಷ ಕನಿ! ಶೇಕ್ಷ್ಯಸಿ, ಶೇಕ್ಷ (೫೬ ಶೇಕ್ಷ್ಯಥ। 
ಶೇಕಾ ಮಿ, ಶೇಕಾ ವಃ, ಶೇಕಾ ಮಃ 

ಎರಿ ಎರಿ x) 

ಲೋಟ್‌:-ರೂಪಗಳು: ಶಿನಷ್ಟು/ಶಿ೦ಷ್ಟಾತ್‌, ಶಿ೦ಷ್ಟಾಮ್‌, ಶಿಂಷನ್ನು ಶಿಂಢಿ/ಶಿ೦ಡ್‌ಢಿ/ 
ಶಿಂಷ್ಟಾತ್‌, ಶಿಂಷ್ಪಮ್‌, ಶಿಂಷ್ಪು ಶಿನಷಾಣಿ, ಶಿನಷಾವ, ಶಿನಷಾಮ। 

ಲಜ್‌:-ರೂಪಗಳು: ಅಶಿನಟ್‌/ಅಶಿನಡ್‌, ಅಶಿ೦ಷ್ಟಾಮ್‌, ಅಶಿಂಷನ್‌। ಅಶಿನಟ್‌/ 
ಅಶಿನಡ್‌, ಅಶಿಂಷ್ಸಮ್‌, ಅಶಿಂಷ್ಟ, ಅಶಿನಷಮ್‌, ಅಶಿಂಷ್ಣ ಅಶಿಂಷ್ಠ 

ವಿ. ಲಿಜ್‌;-ರೂಪಗಳು: ಶಿಂಷ್ಯಾತ್‌, ಶಿಂಷ್ಯಾತಾಮ್‌, ಶಿಂಷ್ಯುಃ। ಶಿಂಷ್ಯಾಃ, 
ಶಿ೦ಷ್ಯಾತಮ್‌, ಶಿಂಷ್ಯಾತ। ಶಿಂಷ್ಯಾಮ್‌, ಶಿಂಷ್ಯಾವ, ಶಿಂಷ್ಯಾಮ। 

ಆ. ಲಿಜ್‌;- ರೂಪಗಳು: ಶಿಷ್ಯಾತ್‌, ಶಿಷ್ಯಾಸ್ತಾಮ್‌, ಶಿಷ್ಯಾಸುಃ। ಶಿಷ್ಯಾಃ, 
ಶಿಷ್ಯಾಸ್ತಮ್‌, ಶಿಷ್ಯಾಸ। ಶಿಷ್ಯಾಸಮ್‌, ಶಿಷ್ಯಾಸ್ಟ, ಶಿಷ್ಯಾಸ್ಮ್ನ 

ಲುಜ್‌:- ರೂಪಗಳು: ಅಶಿಷತ್‌, ಅಶಿಷತಾಮ್‌, ಅಶಿಷನ್‌। ಅಶಿಷಃ, 
ಅಶಿಷತಮ್‌, ಅಶಿಷತ। ಅಶಿಷಮ್‌, ಅಶಿಷಾವ, ಅಶಿಷಾಮ। 

ಲೃಜ್‌:-ರೂಪಗಳು: ಅಶೇಕ್ಷ್ಯತ್‌, ಅಶೇಕ್ಷ್ಯತಾಮ್‌, ಅಶೇಕ್ಷ್ಯನ್‌। ಅಶೇಕ್ಷ್ಯಃ, 
ಅಶೇಕ ತಮ್‌, ಅಶೇಕ _ತ। ಅಶೇಕ ಮ್‌, ಅಶೇಕಾ ವ, ಅಶೇಕಾ ,ಮ। 

ಎರಿ ಎಲಿ ಎಲಿ ಎಪಿ PE) 

ಧಾತು 18. ಪಿಷ್ಟ - ಸಂಚೂರ್ಣನೇ (ಪುಡಿಮಾಡುವದು) - ಇದರಲ್ಲಿ "ಪಿಷ್‌' 
ಮಾತ್ರ ಉಳಿಯುತ್ತದೆ. ಇದು ಪರಸ್ಮೈಪದಿ. ಆದರೆ ಅನುದಾತ್ತದಲ್ಲಿ ಸೇರಿರುವದರಿಂದ 
"ಅನಿಟ್‌' ಆಗಿರುತ್ತದೆ. “ಲಿಟ್‌' ನಲ್ಲಿ ಕ್ರ್ಯಾದಿ ನಿಯಮದಿಂದ “ಇಟ್‌' ಆಗಿರುತ್ತದೆ. 
"ಲೃದಿತ್‌' ಆಗಿರುವುದರಿಂದ “ಪುಷಾದಿದ್ಯುತಾದ್ಕ್‌ಲೃದಿತಃ ಪರಸ್ಕೈಪದೇಷು” ಎಂಬ 
ಸೂತ್ರವು ಇಲ್ಲಿ ಪ್ರವೃತ್ತವಾಗುತ್ತದೆ. ಕೊನೆಯಲ್ಲಿ "ಷ್‌' ಕಾರ ಇರೋಣದ್ದರಿಂದ ಇದರ 
ಯೋಗವಿರುವಾಗ, ಪ್ರತ್ಯಯದ "ತ್‌' ಕಾರ ಮೊದಲಾದವುಗಳಿಗೆ ಷ್ಟುತ್ವ ಬರುತ್ತದೆ. 
"ಸ್ಯ ಮೊದಲಾದವು ಪರದಲ್ಲಿದ್ದಾಗ, “ಷ್‌' ಕಾರಕ್ಕೆ “ಷಡೋಃ ಕಃ ಸಿ” ಎಂಬ 
ಸೂತ್ರದಿಂದ "ಕ್‌' ಕಾರ ಬಂದು ಅದರ ಸಂಬಂಧದಿಂದ ಪರದಲ್ಲಿರುವ “ಷ್‌' ಕಾರಕ್ಕೆ 
ಷತ್ವ ಬಂದು ಕ್‌. ಷ್‌ ಸೇರಿ "ಕ್ಸ್‌ ಆಗುತದೆ. 


ಹ 


ಲಟ್‌;- ರೂಪಗಳು: ಪಿನಷ್ಟಿ, ಪಿಂಷಃ, ಪಿ೦ಷನ್ತಿ! ಪಿನಕ್ಷಿ, ಪಿ೦ಷ್ನಃ, ಪಿ೦ಷ 
ಪಿನಷ್ಠಿ, ಪಿ೦ಷ್ಣಃ, ಪಿ೦ಷ್ಕಃ 
ಲಿಟ್‌;- ರೂಪಗಳು: ಪಿಪೇಷ, ಪಿಪಿಷತುಃ, ಪಿಪಿಷುಃ। ಪಿಪೇಷಿಥ, 


940 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲಟ್‌:- ರೂಪಗಳು: ವಿನಕ್ತಿ, ವಿಜ್ತಃ, ವಿಣ್ಣುನ್ನಿ! ವಿನಕ್ಷಿ, ವಿಜ್‌ಕ್ಕಃ, ವಿಜ್‌ಕ್ಕ। ವಿನಜ್ಮಿ 
ವಿಜ್ಣ್ಯಹಿ ವಿಜ್ಞಾ 

ಲಿಟ್‌:- ರೂಪಗಳು: ವಿವೇಜ, ವಿವಿಜತುಃ, ವಿವಿಜುಃ। ವಿವಿಜಿಥ, ವಿವಿಜಥುಃ, 
ವಿವಿಜ। ವಿವೇಜ, ವಿವಿಜಿವ, ವಿವಿಜಿಮ। 


ಲುಟ್‌:-ರೂಪಗಳು: ವಿಜಿತಾ, ವಿಜಿತಾರೌ, ವಿಜಿತಾರಃ। ವಿಜಿತಾಸಿ, ವಿಜಿತಾಸ್ಥಃ, 
ಎಜಿತಾಸ್ಥ, ಎಜಿತಾಸ್ಕಿ ವಿಜಿತಾಸಃ, ಎಜಿತಾಸ್ಮಃ। 

ಲೃಟ್‌:- ರೂಪಗಳು: ವಿಜಿಷ್ಯತಿ, ವಿಜಿಷ್ಠತಃ, ವಿಜಿಷ್ಯನ್ನಿ ವಿಜಿಷ್ಯಸಿ, ವಿಜಿಷ್ಯಥಃ, 
ವಿಜಿಷ್ಠಥ। ವಿಜಿಷ್ಯಾಮಿ, ವಿಜಿಷ್ಯಾವಃ, ವಿಜಿಷ್ಯಾಮಃ। 

ಲೋಟ್‌:- ರೂಪಗಳು: ವಿನಕ್ತು/ವಿಜ್ಞಾತ್‌, ವಿಜ್ತಾಮ್‌, ಎಜ್ಞನ್ನು ಏಜ್‌ಗ್ಟಿ/ 
ವಿಜ್‌ಕ್ಟಾತ್‌, ವಿಜ್‌ತಮ್‌, ವಿಜ್‌ಕ್ಟ! ವಿನಜಾನಿ, ವಿನಜಾವ, ವಿನಜಾಮ। 


ಲಜ್‌:- ರೂಪಗಳು: ಅವಿನಕ್‌/ ಅವಿನಗ್‌, ಅವಿಜ್‌ಕ್ತಾಮ್‌, ಅವೀಜ್ಞಾನ್‌। ಅವಿನಕ್‌/ 
ಅವಿನಗ್‌, ಅವಿಜ್‌ಕ್ಷಮ್‌, ಅವಿಜ್‌ಕ್ಟ ಅವಿನಜಮ್‌, ಅವಿಣ್ಞ ವೆ ಅವಿಜ್ಞಾ 


ವಿ.ಲಿಜ್‌:- ರೂಪಗಳು: ವಿಷ್ವಾತ್‌, ವಿಣ್ಣಾ ಕೌಮ್‌, ಎಣ್ಣಿ ವಿರಾ 
ವಎಣ್ಣಾ ಹೆಮ್‌, ಎಇ್ಟಾ ತ! ವಿಣರ್ವಾಮ್‌, ವೀಇಣ್ವಾ ಕವ ವಿಇಣ್ವಾ ಕಮ! 

ಭಾ ರೂಪಗಳು: ವಿಜ್ಯಾತ್‌, ವಿಜ್ಯಾಸ್ತಾಮ್‌, ವಿಜ್ಯಾಸು8 ವಿಜ್ಯಾಃ, ವಿಜ್ಯಾಸ್ತಮ್‌, 
ವಿಜ್ಯಾಸ। ವಿಜ್ಯಾಸಮ್‌, ವಿಜ್ಛಾಸ್ತ. ವಿಜ್ಯಾಸ್ಟ 


ಲುಜ್‌:- ರೂಪಗಳು: ಅವಿಜೀತ್‌, ಅವಿಜಿಷಾ ನಿಮ್‌, ಅವಿಜಿಷುಃ। ಅವಿಜೀಃ, 
ಅವಿಜಿಷ್ಟಮ್‌, ಅವಿಜಿಷ್ಟು ಅವಿಜಿಷಮ್‌, ಅವಿಜಿಷ್ಟ ಅವಿಜಿಷ್ಟ 


ಲೃಜ್‌:- ರೂಪಗಳು: ಅವಿಜಿಷ್ಯತ್‌, ಅವಿಜಿಷ್ಯತಾಮ್‌, ಅವಿಜಿಷ್ಯನ್‌। ಅವಿಜಿಷ್ಯಃ, 
ಅವಿಜಷ್ಯತಮ್‌, ಅವಿಜಿಷ್ಯತ। ಅವಿಜಿಷ್ಯಮ್‌, ಅವಿಜಿಷ್ಯಾವ, ಅವಿಜಿಷ್ಯಾಮ। 


ಧಾತು 17. ಶಿಷ್ಟ ವಿಶೇಷಣೇ (ವಿಶೇಷಿಸುವದು)-ಇದರಲ್ಲಿ "ಶಿಷ್‌' ಮಾತ್ರ 
ಉಳಿಯುತ್ತದೆ. ಇದು ಪರಸೆ ಸ್ಮೃಪದಿಯಾಗಿ ಇರುತ್ತದೆ. ಆದರೆ ಅನುದಾತ್ತದಲ್ಲಿ 
ಪರಿಗಣಿತವಾಗಿರುವುದರಿಂದ “ಅನಿಟ್‌' ಆಗಿರುತ್ತದೆ. ವಿಡ್‌" ನಲ್ಲಿಕ್ರಾ Fa) ನಿಯಮದಿಂದ 
“ಇಟ್‌' ಆಗುತ್ತದೆ. “ಲೃದಿತ್‌' ಆಗಿರುವುದರಿಂದ “ಪುಷಾದಿದ್ಯುತಾದ್ಕ್‌ಲೃದಿತಃ 
ಪರಸ್ತೆ ಗೈ ಪದೇಷು” ಎಂಬ. ಸೂತ್ರವು ಇಲ್ಲಿ ಪ್ರವೃತ್ತವಾಗುತ್ತದೆ. ಕೊನೆಯಲ್ಲಿ ಷ್‌ ಕಾರ 
ಇರೋಣದ್ದರಿಂದ ಇದರ ಯೋಗವಿರುವಾಗ, ಪ್ರತ್ಯಯದ "ತ್‌' ಕಾರ 
ಮೊದಲಾದವುಗಳಿಗೆ ಷ್ಟುತ್ವ ಬರುತ್ತದೆ. "ಸ್ಯ' ಮೊದಲಾದವು" ಪರದಲ್ಲಿದ್ದಾಗ, “ಷ್‌' 
ಕಾರಕ್ಕೆ “ಷಡೋಃ ಕಃ ಸ ಎ೦ಬ ಸೂತ್ರದಿಂದ "ಕ್‌ ಕಾರ ಬಂದು ಅದರ 
ಸಂಬಂಧದಿಂದ ಪ ಪರದಲ್ಲಿರುವ "ಷ್‌' ಕಾರಕ್ಕೆ ಷತ್ವ ಬಂದು ಕ್‌4ಷ್‌ ಸೇರಿ "ಕ್ಸ” 
ಆಗುತ್ತದೆ. 4 

ಲಟ್‌:- ರೂಪಗಳು: ಶಿನಷ್ಟಿ, ಶಿಂಷಃ, ಶಿ೦ಷನಿ। ಶಿನಕಿ, ಶಿ೦ಷಃ, ಶಿ೦ಷ ಸ್ಸ 
ಬ ಹ್ಹಿ, ಶಿ೦ಷ ನ! ಶಿನಕ್ಷಿ, ಶಿ೦ಷ್ಯಃ, ಶಿಂಷ್ಕಃ ಶಿನಷ್ಠಿ 


ರುಧಾದಿ ಗಣ 941 


ಲಿಟ್‌:-ರೂಪಗಳು: ಶಿಶೇಷ, ಶಿಶಿಷತುಃ, ಶಿಶಿಷುಃ। ಶಿಶೇಷಿಥ, ಶಿಶಿಷತುಃ, ಶಿಶಿಷು 
ಶಿಶೇಷ, ಶಿಶಿಷಿವ, ಶಿಶಿಷಿಮ। 

ಅವಗಳ ಶೇಷ ಶೇಷ್ಟಾರ್‌, ಶೇಷ್ಟಾರಃ। ಶೇಷ್ಟಾಸಿ, ಶೇಷ್ಟಾಸ್ಥಃ, ಶೇಷ್ಟಾಸ್ಸ 
ಶೇಷ್ಟಾಸ್ಕಿ ಶೇಷ್ಟಾಸ್ಟಃ, ಶೇಷ್ಟಾಸ್ಮಃ। 

ಲೃಟ್‌:-ರೂಪಗಳು: ಶೇಕ್ಷ ಶಿ ಶೇಕ್ಷ ತ ಶೇಕ್ಷ ೩ ಶೇಕ್ಷ ಹ ಶೇಕ್ಷ ಹಿ ಶೇಕ್ಷ ೫ 
ಶೇಕ್ಷಾ ಮಿ ಶೇಕಾ ವಃ, ಶೇಕಾ ಮಃ 

ಏರಿ ಎಲಿ 

ಲೋಟ್‌:-ರೂಪಗಳು: ಶಿನಷ್ಟು/ಶಿ೦ಷ್ಟಾತ್‌, ಶಿ೦ಷ್ಟಾಮ್‌, ಶಿಂಷನ್ನು। ಶಿಂಢಿ/ಶಿಂಡ್‌ಢಿ/ 
ಶಿ೦ಷ್ಟಾತ್‌, ಶಿಂಷ್ಪಮ್‌, ಶಿಂಷ್ಪ ಶಿನಷಾಣಿ, ಶಿನಷಾವ, ಶಿನಷಾಮ। 

ಲಜ್‌:-ರೂಪಗಳು: ಅಶಿನಟ್‌/ಅಶಿನಡ್‌, ಅಶಿಂಷ್ಲಾಮ್‌, ಅಶಿಂಷನ್‌। ಅಶಿನಟ್‌/ 
ಅಶಿನಡ್‌, ಅಶಿಂಷ್ಟಮ್‌, ಅಶಿಂಷ್ಟ, ಅಶಿನಷಮ್‌, ಅಶಿಂಷ್ಣ, ಅಶಿಂಷ್ಮ 

ವಿ. ಲಿಜ್‌;-ರೂಪಗಳು: ಶಿಂಷ್ಯಾತ್‌, ಶಿ೦ಷ್ಯಾತಾಮ್‌, ಶಿಂಷ್ಯುಃ। ಶಿಂಷ್ಯಾಃ, 
ಶಿಂಷ್ಯಾತಮ್‌, ಶಿಂಷ್ಯಾತ। ಶಿಂಷ್ಯಾಮ್‌, ಶಿಂಷ್ಯಾವ, ಶಿಂಷ್ಯಾಮ। 

ಆ. ಲಿಜ್‌:- ರೂಪಗಳು: ಶಿಷ್ಯಾತ್‌, ಶಿಷ್ಯಾಸ್ತಾಮ್‌, ಶಿಷ್ಯಾಸುಃ। ಶಿಷ್ಯಾಃ, 
ಶಿಷ್ಯಾಸ್ತಮ್‌, ಶಿಷ್ಯಾಸ್ಟ ಶಿಷ್ಯಾಸಮ್‌, ಶಿಷ್ಯಾಸ್ತ, ಶಿಷ್ಯಾಸ್ಥ 

ಲುಜ್‌:- ರೂಪಗಳು: ಅಶಿಷತ್‌, ಅಶಿಷತಾಮ್‌, ಅಶಿಷನ್‌। ಅಶಿಷಃ, 
ಅಶಿಷತಮ್‌, ಅಶಿಷತ। ಅಶಿಷಮ್‌, ಅಶಿಷಾವ, ಅಶಿಷಾಮ। 

ಲೃಜ್‌;-ರೂಪಗಳು: ಅಶೇಕ್ಷ ತ್‌ ಅಶೇಕ್ಷ ಸತೌಮ್‌, ಅಶೇಕ್ಷ ನ್‌! ಅಶೇಕ್ಷ ಜೆ 
ಅಶೇಕ ತಮ್‌, ಅಶೇಕ ತ! ಅಶೇಕ ಮ್‌, ಅಶೇಕಾ ವ, ಅಶೇಕಾ ಮ 

ಎರಿ ಎ ಏರಿ ಎರಿ ಎಿ 

ಧಾತು 18. ಪಿಷ್ಟ - ಸಂಚೂರ್ಣನೇ (ಪುಡಿಮಾಡುವದು) - ಇದರಲ್ಲಿ "ಪಿಷ್‌' 
ಮಾತ್ರ ಉಳಿಯುತ್ತದೆ. ಇದು ಪರಸ್ಕೈಪದಿ. ಆದರೆ ಅನುದಾತ್ತದಲ್ಲಿ ಸೇರಿರುವದರಿಂದ 
“ಅನಿಟ್‌' ಆಗಿರುತ್ತದೆ. “ಲಿಟ್‌' ನಲ್ಲಿ ಕ್ರ್ಯಾದಿ ನಿಯಮದಿಂದ “ಇಟ್‌' ಆಗಿರುತ್ತದೆ. 
“ಲೃದಿತ್‌' ಆಗಿರುವುದರಿಂದ “ಪುಷಾದಿದ್ಯುತಾದ್ಕ್‌ಲೃದಿತಃ ಪರಸ್ಮೈಪದೇಷು” ಎಂಬ 
ಸೂತ್ರವು ಇಲ್ಲಿ ಪ್ರವೃತ್ತವಾಗುತ್ತದೆ. ಕೊನೆಯಲ್ಲಿ “ಷ್‌' ಕಾರ ಇರೋಣದ್ದರಿಂದ ಇದರ 
ಯೋಗವಿರುವಾಗ, ಪ್ರತ್ಯಯದ “ತ್‌' ಕಾರ ಮೊದಲಾದವುಗಳಿಗೆ ಷ್ಟುತ್ವ ಬರುತ್ತದೆ. 
"ಸ ಮೊದಲಾದವು ಪರದಲ್ಲಿದ್ದಾಗ, "ಷ್‌' ಕಾರಕ್ಕೆ “ಷಡೋಃ ಕಃ ಸಿ” ಎಂಬ 
ಸೂತ್ರದಿಂದ "ಕ್‌' ಕಾರ ಬಂದು ಅದರ ಸಂಬಂಧದಿಂದ ಪರದಲ್ಲಿರುವ "ಷ್‌' ಕಾರಕ್ಕೆ 
ಷತ್ವ ಬಂದು ಕ್‌--ಷ್‌ ಸೇರಿ ತ್‌ ಆಗುತ್ತದೆ. 


942 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲುಟ್‌:-ರೂಪಗಳು: ಪೇಷ್ಟಾ ಪೇಷ್ಟಾರ್‌, ಪೇಷ್ಟಾರಃ ಪೇಷ್ಟಾಸಿ, ಪೇಷ್ಟಾಸ್ಥಃ, 
ಪೇಷ್ಟಾಸ್ಥ, ಪೇಷ್ಟಾಸ್ಕಿ ಪೇಷ್ಟಾಸ್ತಃ, ಪೇಷ್ಟಾಸ್ಮಃ 
ಆ ಬಿ ೦ pd “ಭಿ ಬಿ ನ 
ಲೃಟ್‌:-ರೂಪಗಳು: ಪೇಕ್ಷ್ಯತಿ, ಪೇಕ್ಷ ಹಿ ಪೇಕ್ಷ್ಮ್ಯನಿ ಪೇಕ್ಷ್ಯಸಿ, ಪೇಕ್ಷ್ಯಥಃ, 
ಎಬಿ ಬಿ ° [) 
ಪೇಕ್ಷ (ಹೆ! ಪೇಕ್ಷ್ಯಾಮಿ, ಪೇಕ್ಷಾ ವಹಿ ಪೇಕ್ಷಾ ಸಮಃ 
ಲೋಟ್‌:-ರೂಪಗಳು: ಪಿನಷ್ಟು/ಪಿ೦ಷ್ಟಾತ್‌, ಪಿ೦ಷ್ಟಾಮ್‌, ಪಿಂಷನ್ನು ಪಿಂಢಿ/ 


ಬಿ 


ಹಿ೦ಡ್‌ಢಿ/ ಪಿಂಷ್ಲಾತ್‌, ಪಿ೦ಷ್ಣಮ್‌, ಪಿಂಷ್ಠ ಹಿನಷಾಣಿ, ಪಿನಷಾವ, ಪಿನಷಾಮ। 
ಲಜ್‌:-ರೂಪಗಳು: ಅಪಿನಟ್‌/ ಅಪಿನಡ್‌, ಅಪಿ೦ಷ್ಟಾಮ್‌, ಅಪಿ೦ಷನ್‌। ಅಪಿನಟ್‌/ 

ಅಪಿನಡ್‌, ಅಪಿಂಷ್ಣಮ್‌, ಅಪಿಂಷ್ಣ ಅಪಿನಷಮ್‌, ಅಪಿಂಷ್ಣ, ಅಪಿಂಷ್ಠ 
ವಿ.ಲಿಜ್‌:-ರೂಪಗಳು: ಪಂಷ್ಯಾತ್‌, ಪಿಂಷ್ಯಾತಾಮ್‌, ಹಿ೦ಷ್ಯುಃ। ಪಿ೦ಷ್ಯಾಃ, 


ಪಿಂಷ್ಯಾತಮ್‌, ಪಿ೦ಷ್ಯಾತ। ಪಿ೦ಷ್ಕಾಮ್‌, ಪಿ೦ಷ್ಯಾವ, ಪಿ೦ಷ್ಯಾಮ। 


ಆ. ಲಿಜ್‌:-ರೂಪಗಳು: ಹಿಷ್ಯಾತ್‌, ಪಿಷ್ಯಾಸ್ತಾಮ್‌, ಪಿಷ್ಯಾಸುಃ ಪಿಷ್ಯಾಃ, ಪಿಷ್ಯಾಸ್ತಮ್‌, 
ಪಿಷ್ಯಾಸ್ತ ಪಿಷ್ಯಾಸಮ್‌, ಹಿಷ್ಯಾಸ್ಟ, ಹಿಷ್ಯಾಸ್ಮ 

ಲುಜ್‌:-ರೂಪಗಳು: ಅಪಿಷತ್‌, ಅಪಿಷತಾಮ್‌, ಅಪಿಷನ್‌। ಅಪಿಷೂ, ಅಪಿಷತಮ್‌, 
ಅಪಿಷತ।, ಅಪಿಷಮ್‌, ಅಪಿಷಾವ, ಅಪಿಷಾಮ। 

ಲೃಜ್‌:-ರೂಪಗಳು: ಅಪೇಕ್ಷ ತ್‌, ಅಪೇಕ್ಷ ತಾಮ್‌, ಅಪೇಕ್ಷ ನ್‌। ಅಪೇಕ್ಷ ಃ, 

ವಿನಿ ಅಲಿ ಎರಿ ಊರಿ 

ಅಪೇಕ್ಷ ಕಮ್‌, ಅಪೇಕ್ಷ ಕತೆ ಅಪೇಕ್ಷ ಮ್‌, ಅಪೇಕ್ಷಾ ಕವ. ಅಪೇಕ್ಷಾ ಮ 

ಧಾತು 19. ಭಇಗ್ಹೋ (ಆಮರ್ದನೇ(ಮುರಿಯುವದು)- ಇದರಲ್ಲಿ "ಭ್‌ 
ಮಾತ್ರ ಉಳಿಯುತ್ತದೆ. ಇದರಲ್ಲಿ “ಇ ಕಾರಕ್ಕೆ ಮೂಲರೂಪ "ನ್‌' ಕಾರವಾಗಿದೆ. 
ಆಗ ಭನ್‌ಜ್‌ ಎಂದಿರುತ್ತದೆ. ಇದು ಪರಸ್ಥೆ ಸೈಪದಿಯಾಗಿದೆ. ಇದು "ಓದಿತ್‌' (ಓ- 
ಕಾರ ಇತ್‌) ಆಗಿರುವುದರಿಂದ “ಕ್ವ ಮತ್ತು “ಕ್ರವತು' ಪ್ರತ್ಯಯಗಳಲ್ಲಿರುವ “ತ್‌? 
ಕಾರಕ್ಕೆ “ಓದಿತಶ್ಚ' ಎಂಬ ಸೂತ್ರದಿಂದ "ನ್‌' ಕಾರವು ಆದೇಶವಾಗಿ ಬರುತ್ತದೆ. ಇದು 
ಅನುದಾತ್ತವಾಗಿರುವುದರಿಂದ "ಅನಿಟ್‌' ಆಗಿಯೂ ಇದೆ. "ಭನ್‌ಜ್‌' ಎಂಬಲ್ಲಿ ಶ್ಚುತ್ತದಿಂದ 
"ಇ ಕಾರವು ಬರುತ್ತದೆ. ಆದ್ದರಿಂದ “ಶ್ನಾನ್ನಲೋಪಃ”ಎಂಬ ಸೂತ್ರದಿಂದ “ಶ್ನಮ್‌' 
ಎಕರಣ ಪ್ರತ್ಯಯದ ಪರದಲ್ಲಿರುವ "ಇ ಕಾರವಾಗುವ ಮೂಲ ರೂಪ "ನ್‌' 
ಕಾರಕ್ಕೆ ಲೋಪವು ಬರುತ್ತದೆ. 

Hi ಭನಕ್ತಿ, ಭಜ್‌ಕ್ವಃ, ಭಜ್ಬುನ್ನಿ ಭನಕ್ಷಿ, ಭಜ್‌ ಕ್ಕೂ, ಭಜ್‌್‌ಕ್ಕ। ಭನಜ್ಮಿ 
ಭಳ್ಜ್ಹಃ, ಭಣ್ಜ 

ಲಿಟ್‌:-ಬಭಳ್ಳು, ಬಭಇ್ಜಾತುಃ, ಬಭಇಬ್ಬಃ। ಬಭೇಜ್ಞೌಥ/ಬಭಜ್‌ಕ್ಕ, ಬಭಇ್ದುಥುಃ, 
ಬಭಳ್ಟು ಬಭಳ್ಬು, ಬಭೇಜ್ಣಿವ, ಬಭೇ್ಲ್‌ಮ। 


ಲುಟ್‌:-ಭಜ್‌ಕ್ತಾ, ಭಜ್‌ಕ್ತಾರೌ, ಭಜ್‌ಕ್ತಾರಃಭಜ್‌ಕ್ತಾಸಿ, ಭಜ್‌್‌ಕ್ರಾಸ್ಥಃ, ಭಜ್‌ಕ್ರಾಸ್ಸ 
ಭಜ್‌ಕ್ತಾಸ್ಕಿ ಭಜ್‌ಕ್ಟಾಸ್ಟಃ, ಭಜ್‌ಕ್ತಾಸ್ಮಃ। 


ರುಧಾದಿ ಗಣ 943 


ಲೃಟ್‌:-ಭಜ್‌ಕ್ಷ್ಯತಿ, ಭಜ್‌ಕ್ಷ್ಯತಃ, ಭಜ್‌ಕ್ಷ (ನ! ಭಜ್‌ಕ್ಷ್ಯಸಿ, ಭಜ್‌ಕ್ಷ ಥಿ 
ಭಜ್‌ಕ್ಷ (ಹೆ ಭಜ್‌ಕ್ಷಾ ತಮಿ, ಭಜ್‌ಕ್ಷಾ ವಸಿ ಭಜ್‌ಕ್ಷಾ ಮಃ 

ಲೋಟ್‌:-ಭನಕ್ತು/ ಭಜ್‌ಕ್ತಾತ್‌, ಭಜ್‌ಕ್ತಾಮ್‌, ಭಜ್ಜುನ್ನು ಭಜ್‌ಗ್ಳಿ/ಭಜ್‌ಕ್ತಾತ್‌, 
ಭಜ್‌ಕ್ತಮ್‌, ಭಜ್‌ಕ ಭನಜಾನಿ, ಭನಜಾವ, ಭನಜಾಮ। 

ಲಜ್‌:-ಅಭನಕ್‌/ಅಭನಗ್‌, ಅಭಜ್‌ಕ್ತಾಮ್‌, ಅಭಣುನ್‌। ಅಭನಕ್‌/ಅಭನಗ್‌, 
ಅಭಜ್‌ಕ್ತಮ್‌, ಅಭಜ್‌ಕ್ರ ಅಭಇ್ಜುಮ್‌, ಅಭಳ್ಬು ಆ ಲೆಭಳ್ಟು[ 

ವಿ.ಲಿಜ್‌:-ಭಇಗ್ಸಾ ತ್‌ ಭಇ ಕೌಮ್‌, ಭಇ್ತು sl ಭಇಗ್ಯಾಃ, ಭಇಣ್ಟ್ಯಾತಮ್‌, 
ಭಇ್ಚ್ಯಾತಃ ಭಇಗ್ಹಾಮ್‌, ಭಇಗಸ್ಟ್ಯಾವ, ಭಇಗ್ಹಾಮ। 

ಆ. ಲಿಜ್‌:-ಭಜ್ಯಾತ್‌, ಭಜ್ಯಾಸ್ತಾಮ್‌, ಭಜ್ಯಾಸುಃ ಭಜ್ಯಾಃ, ಭಜ್ಯಾಸ್ತಮ್‌, ಭಜ್ಯಾಸ್ಪ। 
ಭಜ್ಯಾಸಮ್‌, ಭಜ್ಯಾಸ್ವ, ಭಜ್ಯಾಸ್ಯ 

ಲುಜ*:-ಅಭಾಜ್‌ಕ್ಷೀತ್‌, ಅಭಾಜ್‌ಕ್ತಾಮ್‌, ಅಭಾಜ*ಕ್ಷುಃ ಅಭಾಜ್‌ಕ್ಷೀಃ, 
ಅಭಾಜ್‌ಕ್ತಮ್‌, ಅಭಾಜ್‌ಕ್ತ[ ಅಭಾಜ್‌ಕ್ಷಮ್‌, ಅಭಾಜ್‌ಕ್ಷ ಪಿ ಅಭಾಜ್‌ಕ್ಷ d 

ಲೃಜ್‌:-ಅಭಜ್‌ಕ್ಷ ತ್‌ ಅಭಜ್‌ಕ್ಷ ತೌಮ್‌, ಅಭಜ್‌ಕ್ಷ ಕನ್‌! ಅಭಜ್‌ಕ್ಷ ಣೆ 
ಅಭಜ್‌ಕ್ಷ ತಮ್‌, ಅಭಜ್‌ಕ್ಷ ಹೆ ಅಭಜ್‌ಕ್ಷ ಮ್‌, ಅಭಜ್‌ಕ್ಷಾ ಕ್ರ ಅಭಜ್‌ಕ್ಷಾ ಕಮ! 

ಧಾತು 20. ಭುಜ - ಪಾಲನ-ಅಭ್ಯವಹಾರಯೋಃ( ಪಾಲನೆ ಮಾಡುವದು 
ಮತ್ತು ಭಕ್ಷಣ ಮಾಡುವುದು) - ಇದರಲ್ಲಿ "ಭುಜ್‌' ಮಾತ್ರ ಉಳಿಯುತ್ತದೆ. ಪಾಲನ 
ಮಾಡುವುದು ಎಂಬರ್ಥದಲ್ಲಿ, ಪರಸ್ಕೈಪದಿ ಆಗಿರುತ್ತದೆ. ಭಕ್ಷಣ ಮಾಡುವದು 

ಎಂಬರ್ಥದಲ್ಲಿ “ಭುರೋತನವನೇ” ಎಂಬ ಸೂತ್ರದಿಂದ ಆತ್ಮನೇಪದಿ ಆಗಿರುತ್ತದೆ. 
ಅನುದಾತ್ತವಾಗಿರುವುದರಿಂದ “ಅನಿಟ್‌' ಆಗಿಯೂ ಇರುತ್ತದೆ. ಆದರೆ "ಲಿಟ್‌ ನಲ್ಲಿ 
ಕ್ರ್ಯಾದಿ ನಿಯಮದಿಂದ “ಇಟ್‌' ಆಗಿಯೂ ಇರುತ್ತದೆ. 

]. ಪಾಲನಾರ್ಥದಲ್ಲಿ (ಪರಸ್ಥೆ ಪದಿ) ಉದಾಹರಣೆ: "ಮಹೀಂ ಭುನಕ್ತಿ' - 
ಭೂಮಿಯನ್ನು ರಕ್ಷಿಸುತ್ತಾನೆ. ಇದು ಅನವನೇ ಕಿಮ್‌? ಎಂಬ ಪ್ರಶ್ನೆಗೆ 
ಉದಾಹರಣೆಯಾಗಿದೆ. 

ಪಾಲನಾರ್ಥದಲ್ಲಿ "ಭುಜ' ಧಾತುವಿನ ಪರಸ್ಕೈಪದ ರೂಪಗಳು: 

ಲಟ್‌:-ರೂಪಗಳು: ಭುನಕ್ತಿ, ಭುಜ್‌ಕ್ಷಃ ಭುಳ್ಬುನ್ನಿ! ಭುನಕ್ಷಿ, ಭುಜ್‌ಕ್ಕಃ, ಭುಜ್‌ಕ್ಫ 
ಭುನಜ್ಯಿ ಭುಣ್ಜ್ಯಾಸ ಭುಣ್ಣು 

ಲಿಟ್‌:- ರೂಪಗಳು: ಬುಭೋಜ, ಬುಭುಜತುಃ, ಬುಭುಜುಃ। ಬುಭೋಜಿಥ, 
ಬುಭುಜಥುಃ, ಬುಭುಜ। ಬುಭೋಜ, ಬುಭುಜಿವ, ಬುಭುಜಿಮ। 

ಲುಟ್‌:- ರೂಪಗಳು: ಭೋಕ್ತಾ. ಭೋಕ್ತಾರ್‌, ಭೋಕ್ತಾರಃ। ಭೋಕ್ತಾಸಿ, ಭೋಕ್ತಾಸ್ಯಃ, 
ಭೋಕ್ತಾಸ್ಥಭೋಕ್ತಾಸ್ಮಿ, ಭೋಕ್ತಾಸ್ತಃ, ಭೋಕ್ತಾಸ್ಮಃ 

ಲೃಟ್‌:-ರೂಪಗಳು: ಭೋಕ್ಷ್ಯ್ಯತಿ, ಭೋಕ್ಷ ತಶಿ ಭೋಕ್ಷ FS) ಭೋಕ್ಷ ಹ ಭೋಕ್ಷ po 


೦44 ಲಘುಸಿದ್ದಾಂತ ಕೌಮುದೀ-ಉತ್ತರಾರ್ಧ 


ಭೋಕ್ಷ್ಮ್ಯಥ। ಭೋಕ್ಷಾ ಮಿ ಭ್ಯೋಕ್ಷಾ ವಿ ಭೋಕ್ಷಾ ಮಃ 

ಲೋಟ್‌:-ರೂಪಗಳು: ಭುನಕ್ತು/ಭುಜ್‌ಕ್ತಾತ್‌, ಭುಜ್‌ಕ್ತಾಮ್‌, ಭುಣ್ಣನ್ನು ಭುಜ್‌ಗ್ಳಿ/ 
ಭುಜ್‌ತಾತ್‌, ಭುಜ್‌ಕ್ತಮ್‌, ಭುಜ್‌ಕ ಭುನಜಾನಿ, ಭುನಜಾವ, ಭುನಜಾಮ। 

ಲಜ್‌:-ರೂಪಗಳು:ಅಧುನಕ್‌/ಅಭುನಗ್‌, ಅಭುಜ್‌ತಾಮ್‌, ಅಭುಇ್ದುನ್‌। ಅಭುನಕ್‌/ 
ಅಭುನಗ್‌, ಅಭುಜ್‌ತಮ್‌, ಅಭುಜ್‌ತ। ಅಭುನಜಮ್‌, ಅಭುಣ್ಣ್ವ, ಅಭುಜ್ಞಾ | 

ವಿ.ಲಿಜ್‌:-ರೂಪಗಳು: ಭುಇಗ್ಸಾ ತೌ. ಭುಇಗ್ಸಾ ಸತೌಮ್‌, ಭುಣ್ಬು ಣೆ ಭುಣ್ಥಾ ಣೆ 
ಭುಇಗ್ಯಾತಮ್‌, ಭುಣ್ಣಾತ। ಭುಇಸ್ಯಾಮ್‌, ಭುಣ್ಟ್ಯಾವ, ಭುಇಗ್ಹಾಮ। 

ಆ.ಲಿಜ್‌:-ರೂಪಗಳು: ಭುಜ್ಯಾತ್‌, ಭುಜ್ಯಾಸ್ತಾಮ್‌, ಭುಜ್ಯಾಸುಃ। ಭುಜ್ಯಾಃ, 
ಭುಜ್ಯಾಸ್ತಮ್‌, ಭುಜ್ಯಾಸ್ಟ ಭುಜ್ಯಾಸಮ್‌, ಭುಜ್ಯಾಸ್ವ, ಭುಜ್ಯಾಸ್ಮ 

ಲುಜ್‌:-ರೂಪಗಳು: ಅಭೌಕ್ಷೀತ್‌, ಅಭೌಕ್ತಾಮ್‌, ಅಭೌಕ್ಷುಃ। ಅಭೌಕ್ಷೀಃ, ಅಭೌಕ್ತಮ್‌, 
ಅಭೌಕ್ತ ಅಭೌಕ್ಷಮ್‌, ಅಭೌಕ್ಷ್ವ, ಅಭೌಕ್ಷ್ಮ 

ಲೃಜ್‌:;-ರೂಪಗಳು: ಅಭೋಕ್ಷ ತ್‌ ಅಭೋಕ್ಷ ಕತೌಮ್‌, ಅಭೋಕ್ಷ ನನ್‌! 
ಅಭೋಕ್ಷ ಹೆ ಅಭೋಕ್ಷ ತಮ್‌, ಅಭೋಕ್ಷ ಹೆ ಅಭೋಕ್ಷ ಕ್‌, ಅಭೋಕ್ಷಾ ವ, 
ಅಭೋಕ್ಷಾ ಮ 

2. ಭೋಜನಾರ್ಥದಲ್ಲಿ-(ಆತ್ಮನೇಪದಿ) ಆತ್ಮನೇ ಪದಿ ಎಂಬುದನ್ನು ಮುಂದಿನ 
ಸೂತ್ರದಲ್ಲಿ ತಿಳಿಸುತ್ತಾನೆ. 

(ಆತ್ಮನೇ ಪದವನ್ನು ವಿಧಿಸುವ ಸೂತ್ರ) 

ಸೂತ್ರ- 673. ಭುಜೋಂನವನೇ (1.3.66) 

ವೃತ್ತಿ- ತಜಾನೌ ಸ್ವಃ ಓದನಂ ಭುಜ್ಜೇ। ಅನವನೇ ಕಿಮ್‌-ಮಹೀಂ ಭುನಕ್ತಿ 
ಇೌೆಇದ್ಬೀ 

21. ದೀಪ್ರೌ ಇನ್ನೇ॥ ಇನ್ನಾತೇ। ಇನ್ನತೇ। ಇನ್ನ್ನೇ। ಇನ್ಸ್ವೇ। ಇನ್ಫಾಣ್ಞಕ್ರೇ। ಇನ್ನಿತಾ। 
ಇನ್ಫಾಮ್‌। ಇನ್ಫಾತಾಮ್‌। ಇನಧ್ಯೆ! ಐನ್ಫ] ಐನ್ನಾತಾಮ್‌। ಐನ್ಫಾಃ। 

22. ವಿದ ವಿಚಾರಣೇ। ವಿನ್ನೇ ವೇತ್ತಾ 

॥ ಇತಿ (7ನೆಯ ಗಣ) ರುಧಾದಿ (18) ಪ್ರಕರಣಮ್‌ ॥ 

ಪ.ಛೇ- ಭುಜಃ, ಅನವನೇ। 

ಅ.ವೃ- “ಅನುದಾತ್ತಜಿತಃ ಆತ್ಮನೇ ಪದಮ್‌” ಎಂಬ ಸೂತ್ರದಿಂದ "ಆತ್ಮನೇಪದಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಪಾಲನಾರ್ಥ ಕ್ಕಿಂತ ಭಿನ್ನವಾದ "ಭಕ್ಷಣಾರ್ಥದಲ್ಲಿ' "ಭುಜ್‌' ಧಾತುವಿನ 
ನಂತರ ಆತ್ಮನೇ ಪದವು ಬರುತ್ತದೆ. 

ಭುಜ್‌-ಅನವನೇ(ರಕ್ಷಣಭಿನ್ನವಾದ ಭಕ್ಷಣಾರ್ಥದಲ್ಲಿ)- 


ರುಧಾದಿ ಗಣ 945 


ಉದಾ- ಓದನಂ ಭುಚ್ಚೀ-(ಅನ್ನವನ್ನು ಭಕ್ಷಿಸುತ್ತಾನೆ)-ಇದು ರಕ್ಷಣಭಿನ್ನವಾದ 
ಭಕ್ಷಣಾರ್ಥದಲ್ಲಿ ಇರುವುದರಿಂದ ಆತ್ಮನೇಪದಿಯಾಗಿದೆ. ಈ ಹಿಂದೇ ರಕ್ಷಣಾರ್ಥದಲ್ಲಿ 
ಇದೇ ಧಾತುವು ಪರಸೆ [ೈಪದಿಯಾಗಿತ್ತು. 

ಪಾಲನ ಭಿನ್ನ ಭಕ್ಷಣಾರ್ಥದಲ್ಲಿ “ಭುಜ' ಧಾತುವಿನ ಆತ್ಮನೇಪದ ರೂಪಗಳು: 

ಲಟ್‌:- ರೂಪಗಳು: ಭುಜ್‌ಕ್ಷೇ, ಭುಇತೇ, ಭುಣ್ಣಾತೇ। ಇತ್ಯಾದಿ 

ಲಿಟ್‌:- ರೂಪಗಳು: ಬುಭುಜೇ, ಬುಭುಜಾತೇ, ಬುಭುಜಿರೇ। ಇತ್ಯಾದಿ 

ಲುಟ್‌:-ರೂಪಗಳು: ಭೋಕ್ತಾ, ಭೋಕ್ತಾರ್‌, ಭೋಕ್ತಾರ। ಭೋಕ್ತಾಸೇ, 
ಭೋಕ್ತಾಸಾಥೇ, ಭೋಕ್ತಾದ್ವೇ। ಭೋಕ್ತಾಹೇ, ಭೋಕ್ತಾಸ್ವಹೇ, ಭೋಕ್ತಾಸ್ಮಹೇ। 

ಲೃಟ್‌:;- ರೂಪಗಳು: ಭೋಕ್ಷ ತೇ. ಭೋಕ್ಷೆ ತೇ. ಭೋಕ್ಷ ನೇ! ಇತ್ಯಾದಿ 
ಲೋಟ್‌:-ರೂಪಗಳು: ಭುಜ್‌ಕ್ತಾಮ್‌, ಭುಇ್ವಾತಾಮ್‌, ಭುಳ್ಳುತಾಮ್‌। ಇತ್ಯಾದಿ 
ಲಜ್‌:- ರೂಪಗಳು: ಅಭುಜ್ಜ್‌ ಕ್ರ ಅಭುಇಗಣ್ದಾತಾಮ್‌, ಅಬುಳ್ಹುತ ಇತ್ಯಾದಿ 
ವಿ. ಲಿಜ್‌:- ರೂಪಗಳು: ಭುಚ್ಛೇತ, ಭುಣ್ಡ್ಣೇಯಾತಾಮ್‌, ಭುಳ್ದೇರನ್‌। ಇತ್ಯಾದಿ 

ಆ. ಲಿಜ್‌:-ರೂಪಗಳು: ಭುಕ್ಷೀಷ್ಟ, ಭುಕ್ಷೀಯಾಸ್ತಾಮ್‌, ಭುಕ್ಬೀರನ್‌। ಇತ್ಯಾದಿ 

ಲುಜ್‌:- ರೂಪಗಳು: ಅಭುಕ್ತ, ಅಭುಕ್ಷಾತಾಮ್‌, ಅಭುಕ್ಷತ। ಇತ್ಯಾದಿ 

ಲೃಜ್‌:-ರೂಪಗಳು: ಅಭೋಕ್ಷ ಸೆ ಅಭೋಕ್ಷೆ ತಾಮ್‌, ಅಭೋಕ್ಷ (ಸ್ರ ಇತ್ಯಾದಿ 
ರೂಪಗಳಾಗುತ್ತವೆ. 

ಧಾತು 21. ಇೆಇನ್ಫೀ ದೀಪ್ತೌ - (ಪ್ರಕಾಶಗೊಳಿಸುವದು)- ಇದರಲ್ಲಿ "“ಇನ್ಫ್‌' 
ಮಾತ್ರ ಉಳಿಯುತ್ತದೆ. ಇದು ಅನುದಾತ್ತೇತ್ತಾಗಿರುವುದರಿ೦ದ ಆತ್ಮನೇ ಪದಿಯಾಗಿದೆ. 
ಮತ್ತು ಅನುದಾತ್ತದಲ್ಲಿ ಪಠಿತವಾಗಿಲ್ಲದೇ ಇರೋಣದ್ದರಿಂದ “ಸೇಟ್‌' ಆಗಿದೆ. “ೇತ್‌(ಚಿ 
ಕಾರ ಇತ್‌)” ಆಗಿರುವುದರಿಂದ “ಕೃತ್‌' ಪ್ರಕರಣದಲ್ಲಿ “ಖೇತಃ ಕ್ಷ” ಎ೦ಬ ಸೂತ್ರದಿಂದ 
ವರ್ತಮಾನಕಾಲಾರ್ಥದಲ್ಲಿ "ಕ್ಷ ಪ್ರತ್ಯಯವು ಬರುತ್ತದೆ, “ಖೇದಿತ್‌' ಆಗಿರುವುದರಿಂದ 
ಕೃದನದಲ್ಲಿ “ಶ್ವೀದಿತೋ ನಿಷ್ಠಾಯಾಮ್‌” ಎಂಬ ಸೂತ್ರದಿಂದ “ಇಟ್‌' ಗೆ ನಿಷೇಧ 
ಬಂದಿದೆ. 

ಈ ಧಾತುವಿನಲ್ಲಿ ಯಥಾಸಂಭವ "ಲ್‌' ಕಾರದಸ್ಥಾನದಲ್ಲಿ ಬರುವ "ತ್‌' ಕಾರ 
ಮೊದಲಾದ ಸ್ಥಾನಗಳಲ್ಲಿ, “ಜಷಸ್ತಥೋರ್ಧೋಂಧಃ?” ಎಂಬ ಸೂತ್ರದಿಂದ ಧತ್ವ 
“ರುಲಾಂ ಜಶೋನನ್ವೇ?” ಎಂಬ ಸೂತ್ರದಿಂದ ಜಶ್ವ್ವ, ಮತ್ತು “ರುರೋ ರುರಿ 
ಸವರ್ಣೇ” ಎಂಬ ಸೂತ್ರದಿಂದ “ರುರ್‌' ವರ್ಣಕ್ಕೆ ವೈಕಲ್ಲಿಕ ಲೋಪ ಮೊದಲಾದವುಗಳು 
ಬರುತ್ತವೆ. "ಲಿಟ್‌' ನಲ್ಲಿ ಇಜಾದಿಯಾಗಿಯೂ ಮತ್ತು ಗುರುಮಾನ್‌ ಆಗಿಯೂ 
ಇರೋಣದ್ದರಿಂದ, “ಇಜಾದೇಶ್ವ ಗುರುಮತೋನನೃಚ್ಛಃ” ಎಂಬ ಸೂತ್ರದಿಂದ ಆಮ್‌ 
ಬಂದು, ಕೃ, ಭೂ, ಅಸ್‌ ಗಳಿಗೆ ಅನುಪ್ರಯೋಗ ಮೊದಲಾದವು ಆಗುತ್ತವೆ. 

ಲಟ್‌:ರೂಪಗಳು: ಇನ್ನೇ, ಇನ್ನಾತೇ. ಇನ್ನತೇ। ಇನ್ನ್ನೇ, ಇನ್ನಾಥೇ, ಇನ್ಫ್ವೇ। 


946 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಇನ್ನೇ, ಇದ್ದಹೇ, ಇನ್ನ ಹೇ। 

ಲಿಟ್‌:ರೂಪಗಳು: ಇನ್ಫಾಇ್ಬಾಕ್ರೇ, ಇನ್ನಾಇ್ದುಕ್ರಾತೇ, ಇನ್ಫಾಳ್ಬುಕ್ತಿರೇ। ಇನ್ಫಾಇ್ಞುಕ್ರಿಷೇ, 
ಇನ್ಫಾಇ್ಬಕ್ರಾಥೇ, ಇನ್ಫಾಇ್ಬಾಕ್ರಿಡ್ಡೇ। ಇನ್ಫಾಇ್ಬಾಕ್ರೇ, ಇನ್ಫಾಇ್ಬುಕೃವಹೇ, ಇನ್ಫಾಇ್ಬಕೃಮಹೇ। 

ಲುಟ್‌: ರೂಪಗಳು: ಇನ್ಫಿತಾ, ಇನ್ಫಿತಾರೌ, ಇನ್ನಿತಾರಸಿ ಇನ್ಫಿತಾಸೇ, ಇನ್ಫಿತಾಸಾಥೇ, 
ಇನ್ಫಿತಾದ್ವೇ। ಇನ್ಫಿತಾಹೇ, ಇನ್ಫಿತಾಸ್ಪಹೇ, ಇನ್ಫಿತಾಸ್ಮಹೇ। 

ಲೃಟ್‌: ರೂಪಗಳು: ಇನ್ಫಿಷ್ಠತೇ, ಇನ್ಫಿಷ್ಯೇತೇ, ಇನ್ಫಿಷ್ಠನ್ತೇ। ಇನ್ನಿಷ್ಯಸೇ, ಇನ್ನಿಷ್ಕೇಥೇ, 
ಇನ್ನಿಷ್ಯದ್ದೇ! ಇನ್ಫಿಷ್ಯೇ, ಇನ್ಫಿಷ್ಯಾವಹೇ, ಇನ್ನಿಷ್ಯಾಮಹೇ। 

ಲೋಟ್‌:ರೂಪಗಳು: ಇನ್ನಾಮ್‌, ಇನ್ಫಾತಾಮ್‌, ಇನ್ಫತಾಮ್‌। ಇನ್ನ ಇನ್ನಾಥಾಮ್‌, 
ಇನ್ಸ್ಟಮ್‌। ಇನಧೈ, ಇನಧಾವಹೈ, ಇನಧಾಮಹೈ 

ಲಜ್‌: ರೂಪಗಳು: ಐನ್ಫ, ಐನ್ಛಾತಾಮ್‌, ಐನ್ನತ। ಐನ್ಫಾಃ, ಐನ್ನಾಥಾಮ್‌, ಐನ್ನದ್ದಮ್‌!। 
ಐನ್ನೀ, ಐನ್ನ ಹ ಐನ್ಸ ಹಿ! 

ವಿ. ಲಿಜ್‌: ರೂಪಗಳು: ಇನ್ಫೀತ, ಇನ್ಫೀಯಾತಾಮ್‌, ಇನ್ಫೀರನ್‌, ಇನ್ಸೀಥಾಃ, 
ಇನ್ಫೀಯಾಥಾಮ್‌, ಇನ್ಫೀದ್ವಮ್‌। ಇನ್ನೀಯ, ಇನ್ನೀವಹಿ, ಇನ್ಫೀಮಹೀ। 

ಆ. ಲಿಜ್‌: ರೂಪಗಳು; ಇನ್ಫಿಷೀಷ್ಟ ಇನ್ಫಿಷೀಯಾಸ್ತಾಮ್‌, ಇನ್ಫಿಷೀರನ್‌/ಇನ್ಫಿಷೀಷ್ಠಾಃ, 
ಇನ್ಫಿಷೀಯಾಸ್ಥಾಮ್‌, ಇನ್ಗಿಷೀದ್ದಮ್‌। ಇನ್ನಿಷೀಯ, ಇನ್ಫಿಷೀವಹಿ, ಇನ್ಫಿಷೀಮಹಿ। 

ಲುಜ್‌: ರೂಪಗಳು: ಐನ್ಫಿಷ್ಟ ಐನ್ಫಿಷಾತಾಮ್‌, ಐನ್ನಿಷತ। ಐನ್ನಿಷ್ಠಾಃ, ಐನ್ನಿಷಾಥಾಮ್‌, 
ಐನ್ನಿಡ್ಡಮ್‌। ಐನ್ನಿಷಿ, ಐನ್ನಿಷ್ಟಹಿ, ಐಧಿಷ್ಕಹಿ। 

ಲೃಜ್‌: ರೂಪಗಳು: ಐನ್ನಿಷ್ಯತ, ಐನ್ಫಿಷ್ಯೇತಾಮ್‌, ಐನ್ಫಿಷ್ಯನ್ನ ಐನ್ಫಿಷ್ಯಥಾಃ 
ಐನ್ಫಿಷ್ಯೇಥಾಮ್‌, ಐನ್ಫಿಷ್ಯದ್ದಮ್‌। ಐನ್ಫಿಷ್ಯೇ, ಐನ್ನಿಷ್ಯಾವಹಿ, ಐನ್ನಿಷ್ಯಾಮಹಿ। 

ಧಾತು 22. ವಿದ ವಿಚಾರಣೇ -(ವಿಚಾರಿಸುವದು) - ಇದರಲ್ಲಿ "ವಿದ್‌' ಮಾತ್ರ 
ಉಳಿಯುತ್ತದೆ. ಈ ಧಾತುವು ಅನುದಾತ್ತದಲ್ಲಿ ಪರಿಗಣಿತವಾಗಿದೆ. ಇದು ಆತ್ಮನೇಪದಿ 
ಧಾತುವಾಗಿದೆ ಆದುದರಿಂದ ಇದು "ಅನಿಟ್‌' ಕೂಡ ಆಗಿದೆ. ಆದರೆ ಕ್ರಾ Fa 
ನಿಯಮದಿಂದ "ಲಿಟ್‌' ನಲ್ಲಿ “ಇಟ್‌' ಆಗುತ್ತದೆ. 

ವಿದ್‌ ಧಾತುವು ನಾಲ್ಕು ಗಣಗಳಲ್ಲಿ ಕಂಡುಬರುತ್ತದೆ. ಆದರೆ ಅರ್ಥ ಮಾತ್ರ 
ಬೇರೆಬೇರೆಯಾಗಿದೆ. ಅದಾದಿ ಗಣದಲ್ಲಿ ವಿದ -ಜ್ಞಾನೇ ಎಂದೂ, ದಿವಾದಿಗಣದಲ್ಲಿ 
ವಿದ - ಸತ್ತಾಯಾಂ ಎಂದೂ, ತುದಾದಿ ಗಣದಲ್ಲಿ ವಿದಿಲ್ಕ- ಲಾಭೇ ಎಂದೂ 
ಪ್ರಕೃತ ರುಧಾದಿ ಗಣದಲ್ಲಿ ವಿದ - ವಿಚಾರಣೇ ಎಂದೂ ಅರ್ಥಗಳಿವೆ. 

ಲಟ್‌:ರೂಪಗಳು: ವಿನ್ನೇ, ವಿನ್ನಾತೇ, ವಿನ್ನತೇ। ವಿನ್ಹೇ, ವಿನ್ನಾಥೇ, ವಿನ್ನದ್ದೇ। 
ವಿನ್ನೇ, ವಿನ್ನ ಹೇ ವಿನ್ನ ಹೇ! 

ಲಿಟ್‌: ರೂಪಗಳು: ವಿವಿದೇ, ವಿವಿದಾತೇ, ವಿವಿದಿರೇ। ವಿವಿದಿಷೇ, ವಿವಿದಾಥೇ, 
ವಿವಿದಿದ್ದೇ। ವಿವಿದೇ, ವಿವಿದಿವಹೇ, ವಿವಿದಿಮಹೇ। 


೨ 


ರುಧಾದಿ ಗಣ 947 


ಲುಟ್‌:ರೂಪಗಳು: ವೇತ್ತಾ, ವೇತ್ತಾರೌ, ವೇತ್ತಾರಃ। ವೇತ್ತಾಸೇ, ವೇತ್ತಾಸಾಥೇ, 
ವೇತ್ತಾದ್ವೇ। ವೇತ್ತಾಹೇ, ವೇತ್ತಾಸ್ವಹೇ, ವೇತ್ತಾಸ್ಮಹೇ। 

ಲೃಟ್‌:ರೂಪಗಳು: ವೇತ್ಸ ತೇ ವೇತ್ಸೆ ಕತೆ. ವೇತ್ಸ ಸೀ ವೇತ್ನ ಸೇ ವೇತ್ಲೆ ಕಥೇ, 
ವೇತ್ಸ್ಯದ್ವೇ। ವೇತ್ಸ್ಯೇ, ವೇತ್ಸ್ಯಾವಹೇ, ವೇತ್ಸ್ಯಾಮಹೇ। 

ಲೋಟ್‌:ರೂಪಗಳು: ವಿನ್‌ತ್ತಾಮ್‌, ವಿನ್ದಾತಾಮ್‌, ವಿನ್ದತಾಮ್‌। ವಿನ್‌ತ್ಸ ದೆ 
ವಿನ್ನಾಥಾಮ್‌, ವಿನ್ಡ್‌ದ್ಹಮ್‌। ವಿನದೈ, ವಿನದಾವಹೈ, ವಿನದಾಮಹ್ಯೆ| 

ಲಜ್‌:ರೂಪಗಳು; ಅವಿನ್ನತ, ಅವಿನ್ದಾತಾಮ್‌, ಅವಿನ್ನನ್ನ ಅವಿನ್ಯಾಃ, ಅವಿನ್ದಾಥಾಮ್‌, 
ಅವಿನ್ಜ್‌ದ್ವಮ್‌। ಅವಿನ್ಹಿ, ಅವಿನ್ನ ಹ ಅವಿನ್ನ ಹಿ! 

ವಿ. ಲಿಜ್‌:ರೂಪಗಳು: ವಿನ್ನೀತ, ವಿನ್ನೀಯಾತಾಮ್‌, ವಿನ್ನೀರನ್‌। ವಿನ್ನೀಥಾಃ, 
ವಿನ್ನೀಯಾಥಾಮ್‌, ವಿನ್ದೀದ್ವಮ್‌।ವಿನ್ಹೀಯ, ವಿನ್ನೀವಹಿ, ವಿನ್ಹೀಮಹಿ। 

ಆ. ಲಿಜ್‌:ರೂಪಗಳು: ವಿಶ್ಲೀಷ್ಟ ವಿತ್ಲೀಯಾಸ್ತಾಮ್‌, ವಿಶ್ಲೀರನ್‌। ವಿತ್ಲೀಷ್ಣಾಃ, 
ಎತ್ಸೀಯಾಸ್ಥಾಮ್‌, ವಿಶ್ಲೀದ್ದಮ್‌। ವಿಶ್ಲೀಯ, ವಿತ್ಲೀವಹಿ, ವಿಶ್ಲೀಮಹಿ। 

ಲುಜ್‌:ರೂಪಗಳು: ಅವಿತ್ತ, ಅವಿತ್ಸಾತಾಮ್‌, ಅವಿತ್ನತಅವಿತ್ಥಾಃ, ಅವಿತ್ಸಾಥಾಮ್‌, 
ಅವಿದ್‌ಧ್ವಮ್‌। ಅವಿತ್ತಿ, ಅವಿತ್ಸ ವೌ ಅವಿತ್ಸ ಹಿ! 

ಲೃಜ್‌:ರೂಪಗಳು: ಅವೇತ್ಸ ತೆ ಅವೇತ್ಸೆ ತಾಮ್‌, ಅವೇತ್ಸ ನ ಅವೇತ್ಸ ಹೌ 
ಅವೇತ್ಸೆ ನಥಾಮ್‌, ಅವೇತ್ಸ ಸನಮ್‌ ಅವೇತ್ಲೆ ಕೆ ಅವೇತ್ಸ್ಯಾವಹಿ, ಅವೇತ್ಸಾ ಮಹಿ! 

ಇತಿ ರುಧಾದಿ (7) ಗಣ ಪ್ರಕರಣಮ್‌। 
ಇಲ್ಲಗೆ ರುಧಾದಿ ಪ್ರಕರಣ (18) ವು ಮುಗಿಯಿತು. 


ಪ್ರಕರಣ-19: ಅಥ ತನಾದಯಃ (8ನೇ ಗಣ) 


(ಸೂತ್ರ ಸಂಖ್ಯೆ 674 ರಿಂದ 684 ವರೆಗೆ) 


ಈ ಗಣದಲ್ಲಿ 10 ಧಾತುಗಳು ಪಠಿತವಾಗಿವೆ. ಅವುಗಳಲ್ಲಿ ವರದರಾಜರು 
ರೂಪಸಿದ್ಧಿಗಾಗಿ 8 ಧಾತುಗಳನ್ನು ಆರಿಸಿಕೊಂಡಿದ್ದಾರೆ. 


ಉಭಯಪದಿ ಧಾತುಗಳು (6) 

l. ತನು-ವಿಸ್ತರಿಸುವದು, 2.ಷಣು-ದಾನಮಾಡುವದು, 3. ಕ್ಷಣು-ಹಿಂಸಿಸುವದು, 
4. ಕ್ಷುಣು- ಹಿಂಸಿಸುವದು, 5. ತೃಣು - ತಿನ್ನುವದು, 6. ಡುಕ್ಕಇ್‌್‌- ಮಾಡುವದು 
ಆತ್ಮನೇ ಪದಿ ಧಾತುಗಳು (2) 

1. ವನು- ಬೇಡುವದು. 2. ಮನು-ತಿಳಿಯುವದು. 


ಉಛಭಯಪದಿ ಧಾತುಗಳು 

1. ತನು ವಿಸ್ತಾರೇ। 

(ಉ' - ವಿಕರಣ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ 674. ತನಾದಿಕೃಷ್ಣು ಯ ಉಃ (3.1.79) 

ವೃಕ್ತಿ- ಶಪೋಪವಾದಃ। ತನೋತಿ, ತನುತೇ। ತತಾನ, ತೇನೇ। ತನಿತಾಸಿ, ತನಿತಾಸೇ। 
ತನಿಷ್ಯತಿ, ತನಿಷ್ಕತೇ। ತನೋತು, ತನುತಾಮ್‌। ಅತನೋತ್‌, ಅತನುತ। ತನುಯಾತ್‌, 
ತನ್ವೀತ। ತನ್ಯಾತ್‌, ತನಿಷೀಷ್ಟ ಅತಾನೀತ್‌, ಅತನೀತ್‌। 

ಪ. ಛೇ. ತನಾದಿಕೃಳ್ಳು ಫೌ ಉಟ 

ಅ.ವೃ- “ಕರ್ತರಿ ಶಪ್‌” ಎಂಬ ಸೂತ್ರದಿಂದ “ಕರ್ತರಿ” ಎಂಬ ಪದವೂ ಮತ್ತು 
“ಸಾರ್ವಧಾತುಕೇ ಯಕ್‌” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- ಕರ್ತ್ರರ್ಥದಲ್ಲಿ “ಸಾರ್ವಧಾತುಕ' ಸಂಜ್ಞೆಯನ್ನು ಹೊಂದಿರುವ ಪ್ರತ್ಯಯವು 
ಪರದಲ್ಲಿದ್ದಾಗ, “ತನಾದಿ' ಗಣಕ್ಕೆ ಸೇರಿದ ಧಾತುಗಳ ಮತ್ತು "ಕೃಇ್‌' ಧಾತುವಿನ 
ಪರದಲ್ಲಿ ಬಂದಿರುವ “ಶಪ್‌(ಅ)' ಪ್ರತ್ಯಯವನ್ನು ಬಾಧಿಸಿ "ಉ' ಪ್ರತ್ಯಯವು ಬರುತ್ತದೆ. 

[ಗಮನಿಸಬೇಕಾದ ಅಂಶ: ಈ "ಉ' ಪ್ರತ್ಯಯವು "ಶಿತ್‌' ಅಲ್ಲ, ಮತ್ತು "ಪಿತ್‌' 
ಆಲ್ಲ. ಅದುದರಿಂದ ಇದು ಸಾರ್ವಧಾತುಕ ಸಂಜ್ಞೆಯನ್ನು ಹೊಂದದೇ ಆರ್ಧಧಾತುಕ 
ಸಂಜ್ಞೆಯನ್ನು ಹೊಂದಿರುತ್ತದೆ]. 
1: ಉಭಯಪದಿ ಧಾತುಗಳು (8) 

ಲಟ್‌: ಉದಾ-1. ತನೋತಿ ಪರಸ್ಥೆ ಪದಿ “ಲಟ್‌' "ಲ್‌' ಕಾರದ ಪ್ರಥಮ ಪುರುಷ 
ಏಕವಚನದಲ್ಲಿ - "ತನ್‌' ಧಾತುವಿನ ಮೇಲೆ “ಲಟ್‌(ಲ್‌)' ಬಂದು, ಅದಕ್ಕೆ "ತಿಪ್‌(ತಿ)' 


ತನಾದಿ ಗಣ 949 


ಆದೇಶ ಬಂದು ತನ್‌ತಿ ಎಂದಿರುತ್ತದೆ. ಧಾತುವಿನ ನಂತರ ಬ೦ದ "ಶಪ್‌(ಅ), 
ನ್ನು ಬಾಧಿಸಿ, "ಉ' ಪ್ರತ್ಯಯವು ಬಂದು, ತನ್‌. ಉ-ತಿ ಎಂದಿರುತ್ತದೆ. "ತಿ' ಪ್ರತ್ಯಯವು 
“ಸಾರ್ವಧಾತುಕ'ವಾಗಿರುವುದರಿಂದ, “ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ 
ಸೂತ್ರದಿಂದ "ಉ” ಕಾರಕ್ಕೆ "ಗುಣ(ಓ)' ಬಂದು, ತನ್‌+ಓ+ಶಿ-ತನೋತಿ ಎಂದು 
ರೂಪವಾಗುತ್ತದೆ. 

ವಿವರಣೆ: ಏಕವಚನ ಪ್ರತ್ಯಯಗಳಾದ "ತಿಪ್‌' "ಸಿಪ್‌' ಮತ್ತು "ಮಿಪ್‌' ಪ್ರತ್ಯಯಗಳು 
“ಪತ್‌” ಆಗಿವೆ. ಉಳಿದ ಆರು ಪ್ರತ್ಯಯಗಳು "ಅಪಿತ್‌' ಗಳಾಗಿವೆ. ಈ ಆರು ಪ್ರತ್ಯಯಗಳು 
“ಸಾರ್ವಧಾತುಕಮಪಿತ್‌' ಎಂಬ ಸೂತ್ರದಿಂದ “ಜಿದ್ವದ್ಭಾವ'ವನ್ನು ಹೊಂದಿವೆ. “ಕ್ವಿತಿ 
ಚ” ಎಂಬ ಸೂತ್ರದಿಂದ ಗುಣ ನಿಷೇಧವಾಗಿದೆ. ಅದುದರಿಂದ ಳಗಿನ ರೂಪಗಳು 
ಆಗುತ್ತವೆ. 

ಉದಾ-ತನುತಃ - ಪ್ರಥಮ ಪುರುಷ ದ್ವಿ ವಚನ ದಲ್ಲಿ ತನ್‌.ಉ--ತಸ್‌-ತನುತಸ್‌ 
ಎಂದಾಗಿ ರುತ್ನ-ವಿಸರ್ಗಗಳಿಂದ ತನುತಃ “ನಂದು ರೂಪವಾಗುತ್ತದೆ. 

ಉದಾ-ತನ್ಸಿ - ಪ್ರಥಮಪುರುಷ ಬಹುವಚನದಲ್ಲಿ ತನ್‌4ಉ-ಅನ್ನಿ-ತನು+ 
ಅನ್ತಿ ಎಂದಿದ್ದಾಗ, "ಯಣ್‌' ಸಂಧಿಯಿಂದ ತನ್ನನ್ತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ತನೋಷಿ, ಮಧ್ಯಮಪುರುಷ ಏಕವಚನದಲ್ಲಿ ತನ್‌*ಉ-ಸಿಪ್‌(ಸಿ) 
ಎಂದಿದ್ದಾಗ “ಉ' ಕಾರಕ್ಕೆ ಗುಣ ಮತ್ತು "ಸ್‌' ಕಾರಕ್ಕೆ "ಷತ್ವ' ಬಂದು ತನೋಷಿ 
ಎಂದು ರೂಪವಾಗುತ್ತದೆ. 

ಉದಾ - ತನುಥಃ, ಮಧ್ಯಮಪುರುಷ ದ್ವಿವಚನದಲ್ಲಿ ತನ್‌--ಉ--ಥಸ್‌ ಎಂದಿದ್ದಾಗ, 
ತನುಥಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ತತುಥಃ ಎಂದು ರೂಪವಾಗುತ್ತದೆ. 

ಉದಾ - ತನುಥ ಮಧ್ಯಮಪುರುಷ ಬಹುವಚನದಲ್ಲಿ ತನ್‌*ಉ+ಥವತನುಥ 
ಎಂದು ರೂಪವಾಗುತ್ತದೆ. 

ಉದಾ-ತನೋಮಿ - ಉತ್ತಮಪುರುಷ ಏಕವಚನದಲ್ಲಿ ತನ್‌ ಉ-ಮಿ ಎಂದಿದ್ದಾಗ 
"ಉ' ಕಾರಕ್ಕೆ ಗುಣ ಬಂದು ತನೋಮಿ ಎಂದು ರೂಪವಾಗುತ್ತದೆ. 

[ವಸ್‌ ಮತ್ತು “ಮಸ್‌ ಪ್ರತ್ಯಯಗಳು ಬಂದಾಗ, “ಲೋಪಶ್ಚಾಸ್ಯಾನ್ಯತರಸ್ಕಾಮ್‌ 
ಮ್ವೋಃ” ಎಂಬ ಸೂತ್ರದಿಂದ "ನು' ವಿನಲ್ಲಿರುವ "ಉ' ಕಾರಕ್ಕೆ ವೈಕಲ್ಪಿಕವಾಗಿ ಲೋಪ 
ಬಂದು, ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ]. 

ಉದಾ- ತನ್ವಃ/ತನುವಃ, ತನ್ಮಃ, ತನುಮಃ- ಉತ್ತಮ ಪುರುಷ ದ್ವಿವಚನ, 
ಬಹುವಚನಗಳಲ್ಲಿ ತನ್‌4*ಉ4ವಸ್‌ ಮತ್ತು ತನ್‌.ಉ-ಮಸ್‌ ಎಂದಿದ್ದಾಗ, "ಉ' 
ಕಾರಕ್ಕೆ ಲೋಪ ಬಂದ ಪಕ್ಷದಲ್ಲಿ ಕ್ರಮವಾಗಿ ತನ್ನಃ, ತನ್ನಃ ಎಂದೂ, ಲೋಪ ಬಾರದ 
ಪಕ್ಷದಲ್ಲಿ, ತನುವಃ, ತನುಮಃ ಎಂದು ರೂಪಗಳಾಗುತ್ತವೆ. 

ಲಟ್‌:-ಪರಸೆೆ ಪದಿ ರೂಪಗಳು: ತನೋತಿ, ತನುತಃ, ತನ್ನನ್ನ! ತನೋಷಿ, ತನುಥಃ, 
ತನುಥ। ತನೋಮಿ, ತನ್ನಃ/ತನುವಃ, ತನ್ಮಃ/ತನುಮಃ। 


950 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಆತ್ಮನೇ ಪದಿ ರೂಪಗಳು ತನುತೇ, ತನ್ನಾತೇ, ತನ್ವತೇ। ತನುಷೇ, ತನ್ವಾಥೇ, 
ತನುದ್ದೇ! ತನ್ನೇ, ತನ್ನಹೇ/ತನುವಹೇ, ತನ್ಮಹೇ/ತನುಮಹೇ 

ಲಿಟ್‌:-ಪರಸ್ಕೈಪದದಲ್ಲಿ - ತನ್‌*-ತಿಪ್‌, ಎ೦ದಿದ್ದಾಗ, “ತಿಪ್‌' ಪ್ರತ್ಯಯಕ್ಕೆ ಅಭಿನವ 
ಆಖ್ಯಾತ ಪ್ರತ್ಯಯವಾದ ಣಲ್‌(ಅ) ಆದೇಶ ಬಂದು ಧಾತುವಿಗೆ ದ್ವಿತ್ವ, ಬಂದು ತನ್‌ 
ತನ್‌. ಅ ಎಂದಿದ್ದಾಗ, “ಹಲಾದಿಃ ಶೇಷ” ಎಂಬ ಸೂತ್ರದಿಂದ ತತನ್‌.ಅ ಎಂದಾಗಿ, 
“ಅತ ಉಪಧಯಾಃ” ಎಂಬ ಸೂತ್ರದಿಂದ ಎರಡನೇ "ತ್‌' ಕಾರೋತ್ತರ "ಅ' ಕಾರಕ್ಕೆ 
ದೀರ್ಫ ಬಂದು ತತಾನ್‌4೬ಅ=ತತಾನ ಎಂದು ರೂಪ ಸಿದ್ಧವಾಗುತ್ತದೆ.ತಸ್‌, ಮಿ, 
ಥಸ್‌, ಥ, ವಸ್‌ ಮತ್ತು ಮಸ್‌ ಪ್ರತ್ಯಯಗಳನ್ನು ಸೇರಿಸಿದಾಗ, “ಅಸಂಯೋಗಾಲ್ಲಿಟ್‌ 
ಕಿತ್‌” ಎಂಬ ಸೂತ್ರದಿಂದ ಕಿತ್ವ ಬಂದು, “ಅತಏಕ ಹಲ್‌ ಮಧ್ಯೇನಾದೇಶಾದೇಲ್ಲಿಟಿ” 
ಎಂಬ ಸೂತ್ರದಿಂದ ಅಭ್ಯಾಸ ಸಂಜ್ಜಕ ಪೂರ್ವ 'ತ್‌' ಕಾರಕ್ಕೆ "ರೋಪ' ಬಂದು 
ನಂತರ 'ತನ್‌' ನಲ್ಲಿರುವ “ತ್‌' ಕಾರೋತ್ತರ “ಅ' ಕಾರದ ಸ್ಥಾನದಲ್ಲಿ, ಮತ್ತು "ಸಿಪ್‌' 
ನಲ್ಲಿ, “ಥಲಿ ಚ ಸೇಟಿ” ಎಂಬ ಸೂತ್ರದಿಂದ ಏತ್ವ, ಅಭ್ಯಾಸ 

ಲೋಪಗಳು ಆ, ಈ ಕೆಳಗಿನಂತ ರೂಪಗಳಾಗುತ್ತವೆ. 

ಲಿಟ್‌:-ಪರಸ್ಥೆ ಪದಿ ರೂಪಗಳು -ತತಾನ, ತೇನತುಃ, ತೇನುಃ। ತೇನಿಥ, 
ತೇನಥುಃ, ತೇನ। ತತಾನ/ ತತನ, ತೇನಿವ, ತೇನಿಮ 

ಆತ್ಮನೇ ಪದದಲ್ಲಿ-ಸೂಚನೆ: ಎಲ್ಲ ಪ್ರತ್ಯಯಗಳನ್ನು ಸೇರಿಸಿದಾಗ, ಏತ್ವ ಅಭ್ಯಾಸ 
ಲೋಪಗಳು ಆಗಿಯೇ ಆಗುತ್ತವೆ. 

ರೂಪಗಳು:- ತೇನೇ, ತೇನಾತೇ, ತೇನಿರೇ। ತೇನಿಷೇ, ತೇನಾಥೇ, ತೇನಿದ್ದೇ। 
ತೇನೇ, ತೇನಿವಹೇ, ತೇನಿಮಹೇ। 

ಲುಟ್‌ ಪರಸ್ಮೈ ಪದದಲ್ಲಿ- ರೂಪಗಳು :- ತನಿತಾ, ತನಿತಾರೌ, ತನಿತಾರಃ 
ತನಿತಾಸಿ, ತನಿತಾಸ್ಠಃ, ತನಿತಾಸ್ಟ| ತನಿತಾಸ್ಕಿ ತನಿತಾಸ್ತಃ, ತನಿತಾಸ್ಮಃ। 

ಆತ್ಮನೇ ಪದದಲ್ಲಿ ರೂಪಗಳು:-ತನಿತಾ, ತನಿತಾರೌ, ತನಿತಾರ॥ ತನಿತಾಸೇ, 
ತನಿತಾಸಾಥೇ, ತನಿತಾದ್ವೇ। ತನಿತಾಹೇ, ತನಿತಾಸ್ವಹೇ, ತನಿತಾಸ್ಮಹೇ। 

ಲೃಟ್‌ ಪರಸ್ಮೈ ಪದದಲ್ಲಿ ರೂಪಗಳು:-ತನಿಷ್ಯತಿ, ತನಿಷ್ಯತಃ, ತನಿಷ್ಯನ್ನಿ ತನಿಷ್ಯಸಿ, 
ತನಿಷ್ಯಥಃ, ತನಿಷ್ಯಥ। ತನಿಷ್ಯಾಮಿ, ತನಿಷ್ಯಾವಃ, ತನಿಷ್ಯಾಮಃ 

ಆತ್ಮನೇ ಪದದಲ್ಲಿ ರೂಪಗಳು:-ತನಿಷ್ಠತೇ, ತನಿಷ್ಠೇತೇ, ತನಿಷ್ಠನೇ। ತನಿಷ್ಠಸೇ, 
ತನಿಷ್ಠೇಥೇ ತನಿಷ್ಠದೆ: ತನಿಷ್ಠೆ ಸ್ಯ ಕ ಸ ಸ್ತ 

ಷ್ಯೇಥೇ, ತನಿಷ್ಯದ್ದೇ। ನಿಷ್ಯ, ತನಿಷ್ಯಾವಹೇ। ತನಿಷ್ಯಾಮಹೇ। 

ಸೂಚನೆ: "ಲೋಟ್‌' ನಲ್ಲಿ "ಸಿಪ್‌(ಸಿ)' ಪ್ರತ್ಯಯವು, "ನು' ವಿನ ಪರದಲ್ಲಿದ್ದಾಗ, 
ಆದೇಶವಾಗಿ ಬರುವ "ಹಿ' ವರ್ಣಕ್ಕೆ, “ಉತಶ್ಚ ಪ್ರತ್ಯಯಾದಸಂಯೋಗ ಪೂರ್ವಾತ್‌” 
ಎಂಬ ಸೂತ್ರದಿಂದ “ಲೋಪ'ವು ಬರುತ್ತದೆ. 

ಲೋಟ್‌ ಪರಸ್ಥೆ ಸ ಪದದಲ್ಲಿ ರೂಪಗಳು:-ತನೋತು/ ತನುತಾತ್‌, ತನುತಾಮ್‌, 
ತನ್ನನ್ನು ತನುಹಿ/ ತನುತಾತ್‌, ತನುತಮ್‌, ತನುತ। ತನವಾನಿ, ತನವಾವ, ತನವಾಮ। 


ತನಾದಿ ಗಣ ೨51 


ಆತ್ಮನೇ ಪದದಲ್ಲಿ ರೂಪಗಳು: ತನುತಾಮ್‌, ತನ್ಹಾತಾಮ್‌, ತನ್ವತಾಮ್‌। ತನುಷ್ಟ 
ತನ್ಹಾಥಾಮ್‌, ತನುದ್ದಮ್‌। ತನವೈ, ತನವಾವಹೈ, ತನವಾಮಹೈ। 

ಲಜ್‌ ಪರಸ್ತೆ ಹೈ ಪದದಲ್ಲಿ ರೂಪಗಳು: ಅತನೋತ್‌, ಅತನುತಾಮ್‌, ಅತನ್ವನ್‌। 
ಅತನೋಃ, ಅತನುತಮ್‌, ಆತನುತ। ಅತನವಮ್‌, ಅತನ್ವ/ಅತನುವ, ಅತನ್ಮ/ಅತನುಮಃ 

ಆತ್ಮನೇ ಪದದಲ್ಲಿ ರೂಪಗಳು:-ಅತನುತ, ಅತನ್ವಾತಾಮ್‌, ಅತನ್ವತ। ಅತನುಥಾಃ, 
ಅತನ್ವಾಥಾಮ್‌, ಅತನುದ್ದಮ್‌। ಅತನ್ವಿ, ಅತನ್ವಹ/ಅತನುವಹಿ, ಅತನ್ಮಹಿ/ಅತನುಮಹಿ। 

ವಿಧಿಲಿಜ್‌ ಪರಸೆ ಮ್ರ ಪದದಲ್ಲಿ ರೂಪಗಳು:-ತನುಯಾತ್‌, ತನುಯಾತಾಮ್‌, 
ತನುಯುಃ। ತನುಯಾಃ, ತನುಯಾತಮ್‌, ತನುಯಾತ। ತನುಯಾಮ್‌, ತನುಯಾವ, 
ತನುಯಾಮ। 

ಆತ್ಮನೇ ಪದದಲ್ಲಿ ರೂಪಗಳು: ತನ್ನೀತ, ತನ್ಹೀಯಾತಾಮ್‌, ತನ್ವೀರನ್‌। ತನ್ವೀಥಾಃ 
ತನ್ವೀಯಾಥಾಮ್‌, ತನ್ವೀದ್ವಮ್‌। ತನ್ನೀಯ, ತನ್ಹೀವಹಿ, ತನ್ವೀಮಹ। 

ಆಶೀರ್ಲಿಜ್‌ ಪರಸ್ಮೈ ಪದದಲ್ಲಿ ರೂಪಗಳು: ತನ್ಯಾತ್‌, ತನ್ಯಾಸ್ತಾಮ್‌, ತನ್ಯಾಸುಃ। 
ತನ್ಯಾಃ, ತನ್ಯಾಸ್ತಮ್‌, ತನ್ಯಾಸ್ತ! ತನ್ಯಾಸಮ್‌, ತನ್ಯಾಸ್ವ, ತನ್ಯಾಸ್ನ 

ಆತ್ಮನೇ ಪದದಲ್ಲಿ ರೂಪಗಳು: ತನಿಷೀಷ್ಟ, ತನಿಷೀಯಾಸ್ತಾಮ್‌, ತನಿಷೀರನ್‌। 
ತನಿಷೀಷ್ಠಾಃ, ತನಿಷೀಯಾಸ್ಥಾಮ್‌, ತನಿಷೀದ್ದಮ್‌। ತನಿಷೀಯ, ತನಿಷೀವಹಿ, 
ತನಿಷೀಮಹಿ। 

ಲುಜ್‌ಪರಸ್ಮೈ ಪದದಲ್ಲಿ ರೂಪಗಳು: ಅತಾನೀತ್‌, ಅತಾನಿಷ್ಟಾಮ್‌, ಅತಾನಿಷುಃ। 
ಅತಾನೀಃ, ಅತಾನಿಷ್ಟಮ್‌, ಅತಾನಿಷ್ಟ ಅತಾನಿಷಮ್‌, ಅತಾನಿಷ್ಟ ಅತಾನಿಷ್ಠ ಹೀಗಾಗಿ 
“ತನು' ಧಾತುವಿಗೆ 10 "ಲ್‌' ಕಾರಗಳಲ್ಲೂ ಉಭಯ ಪದಗಳಲ್ಲೂ ಲುಜ್‌ ಪರಸ್ಮೈ 
ಪದದವರೆಗೂ ರೂಪಗಳನ್ನು ಕೊಟ್ಟಿದ್ದೇವೆ. 

(ವೈಕಟ್ಟಕ "ಸಿಚ್‌' ಗೆ "ಲುಕ್‌(ಲೋಪ)'ವನ್ನು ವಿಧಿಸುವ ಸೂತ್ರ 

ಸೂತ್ರ- 675. ತನಾದಿಭ್ಯಸ್ತಥಾಸೋಃ। (2.4.79) 

ವೃತ್ತಿ- ತನಾದೇಃ ಸಿಚಃ ವಾ ಲುಕ್‌ ಸ್ಯಾತ್‌, ತ-ಥಾಸೋಃ ಅತತ, ಅತನಿಷ್ಟು 
ಅತಥಾಃ, ಅತನಿಷ್ಠಾಃ ಅತನಿಷ್ಯತ್‌/ಅತನಿಷ್ಯತ। 

ಷಣು ದಾನೇ।)। ಸನೋತಿ, ಸನುತೇ। 

ಪ.ಛೇ-ತನಾದಿಭ್ಯಃ, ತಥಾಸೋಃ। 

ಅ.ವೃ-“ಗಾತಿಸ್ಥಾಘುಪಾಭೂಭ್ಯಃ ಸಿಚಃ ಪರಸೆ ೈಪದೇಷು” ಎ೦ಬ ಸೂತ್ರದಿಂದ 
"ಸಿಚಃ' ಎಂಬ ಪದವೂ, “ಣ್ಯಕ್ಷತ್ರಿಯಾರ್ಷಜಿತಃ ಯೂನಿ ಲುಗಣಿಇಗೋಃ” ಎ೦ಬ 
ಸೂತ್ರದಿಂದ "ಲುಕ್‌' ಎಂಬ ಪದವೂ ಮತ್ತು “ವಿಭಾಷಾ ಫ್ರಾ-ಧೇಟ್‌-ಶಾಚ್ಛಾಸಃ” 
ಎ೦ಬ ಸೂತ್ರದಿಂದ "ವಿಭಾಷಾ' ಎಂಬ ಪದವೂ ಅನುವೃತ್ತವಾಗಿವೆ. 

ಅರ್ಥ- ತನಾದಿ ಗಣಕ್ಕೆ ಸಂಬಂಧಿಸಿದ ಧಾತುಗಳ ನಂತರ ಇರುವ “ಸಿಚ್‌' ಗೆ 


952 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವಿಕಲ್ಪವಾಗಿ "ಲುಕ್‌(ಲೋಪ)' ಬರುತ್ತದೆ, “ತ'/ಥಾಸ್‌' ಪ್ರತ್ಯಯಗಳು ಪರದಲ್ಲಿದ್ದಾಗ. 

ಉದಾ- ಅತತ, ಅತನಿಷ್ಟ “ತನ್‌' ಧಾತುವಿನ ನಂತರ "ಲುಜ್‌'ನ ಆತ್ಮನೇಪದದಲ್ಲಿ 
"ತ' ಪ್ರತ್ಯಯ ಬಂದಮೇಲೆ “ಅಡಾಗಮ' ಮತ್ತು "ಸಿಚ್‌' ಬಂದಮೇಲೆ ಅತನ್‌.ಸ್‌.-ತ 
ಎಂದಿರುತ್ತದೆ. "ಸಿಜ್‌' ನ "ಸ್‌' ಕಾರಕ್ಕೆ, ಪ್ರಕೃತ ಸೂತ್ರದಿಂದ ವೈಕಲ್ಲಿಕ “ಲುಕ್‌' 
ಬಂದು, ಅತನ-*-ತ್‌ ಎಂದಿರುತ್ತದೆ. “ಅನುದಾತ್ತೋಪದೇಶ ವನತಿ ತನೋತ್ಕಾದೀನಾಮ್‌ 
ಅನುನಾಸಿಕ ಲೋಪೋ ರುಲಿ ಕ್ವಿತಿ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ 
ಬಂದು, ಅತತ ಎಂದು ರೂಪವು ಸಿದ್ಧವಾಗುತ್ತದೆ. "ಸಿಚ್‌'ಗೆ ಲೋಪ ಬಾರದ 
ಪಕ್ಷದಲ್ಲಿ ಇಡಾಗಮ, ಷತ್ವ ಮತ್ತು ಪುುತ್ತಗಳು ಬಂದು ಅತನಿಷ್ಟ ಎಂದು ರೂಪವಾಗುತ್ತದೆ. 

ಆತ್ಮನೇ ಪದದಲ್ಲಿ ರೂಪಗಳು: ಅತತ/ಅತನಿಷ್ಠ, ಅತನಿಷಾತಾಮ್‌, ಅತನಿಷತ। 
ಅತಥಾಃ/ಅತನಿಷ್ಠಾ, ಅತನಿಷಾಥಾಮ್‌, ಅತನಿಧ್ವಮ್‌। ಅತನಿಷಿ, ಅತನಿಷ್ಟಹಿ, ಅತನಿಷ್ಠಹಿ। 

ಸೂಚನೆ: ಲುಜ್‌ ಪರಸ್ಕೈಪದದ ವರೆಗಿನ ಹಾಗೂ ಆತ್ಮನೇಪದದ ರೂಪಗಳನ್ನು 
ಈ ಹಿಂದೆಯೇ ಕೊಡಲಾಗಿದೆ. "ಲುಜ್‌' "ಲ್‌' ಕಾರದ ಆತ್ಮನೇ ಪದಿ ರೂಪಗಳನ್ನು 
ಪ್ರಕೃತ ಸೂತ್ರದ ಅಡಿಯಲ್ಲಿ ಕೊಡಲಾಗಿದೆ. 

ಜ್‌ಪರಸ್ಥೆ ವ ಪದದಲ್ಲಿ ರೂಪಗಳು: ಅತನಿಷ್ಯತ್‌, ಅತನಿಷ್ಯತಾಮ್‌, ಅತನಿಷ್ಯನ್‌। 

ಅತನಿಷ್ಯಃ, ಅತನಿಷ್ಯತಮ್‌, ಅತನಿಷ್ಯತ। ಅತನಿಷ್ಯಮ್‌, ಅತನಿಷ್ಯಾವ, ಅತನಿಷ್ಯಾಮ। 

ಆತ್ಮನೇ ಪದದಲ್ಲಿ ರೂಪಗಳು:ಅತನಿಷ್ಯತ, ಅತನಿಷ್ಯೇತಾಮ್‌, ಅತನಿಷ್ಯನ್ನ 
ಅತನಿಷ್ಯಥಾಃ, ಅತನಿಷ್ಯೇಥಾಮ್‌, ಅತನಿಷ್ಯದಧ್ವಮ್‌। ಅತನಿಷ್ಯೇ, ಅತನಿಷ್ಯಾವಹಿ, 
ಅತನಿಷ್ಯಾಮಹಿ। 

ಧಾತು 2. ಉದಾ - ಷಣು (ಸನ್‌)-ದಾನೇ (ಕೊಡುವದು) - “ಧಾತ್ವಾದೇಃ 
ಷಃ ಸಃ” ಎಂಬ ಸೂತ್ರದಿಂದ ಆದಿಯಲ್ಲಿರುವ "ಷ್‌' ಕಾರಕ್ಕೆ "ಸ್‌' ಕಾರವು ಆದೇಶವಾಗಿ 
ಬರುತ್ತದೆ. "ನಿಮಿತ್ತಾಪಾಯೇ ನೈಮಿತ್ತಿಕಸ್ಯಾಪ್ಯಪ ಪಾಯಃ' ಎಬ ನಿಯಮದಂತೆ "ಣ್‌' 
ಕಾರಕ್ಕೆ ಕೂಡ "ನ್‌' ಹ ಆದೇಶವಾಗಿ ಬರುತ್ತದೆ. "ಉ' ಕಾರವು "ಇತ್‌ 
ಸಂಜ್ಞೆಯುಳ್ಳದ್ದಾಗಿರುವುದರಿಂದ "ಸನ್‌' ಮಾತ್ರ ಉಳಿಯುತ್ತದೆ. ಈ ಧಾತುವು "ಉದಿತ್‌' 
ಆಗಿಯೂ 'ಸ್ವಂತೇತ್ತಾಗಿಯೂ' ಇದೆ. "ಉದಿತ್‌' ಆಗಿ ಇರೋಣದ್ದರಿಂದ, “ಉದಿತೋ 
ಮ್ತ ಎಂಬ ಸೂತ್ರದಿಂದ "ಕ್ತ್ಯಾ'ಗೆ “ಇಟ್‌' ವಿಕಲ್ಪವಾಗಿ ಬರಬೇಕಾದರೆ, 

"ಸ್ವರಿತೇತ್ತಾಗಿ' ಇರೋಣದರಿಂದ ಭಯವಪದಿ' ಆಗುತ್ತದೆ. ಆದುದರಿಂದ ಇದು 

ಛೇಟ್‌' ಧಾತುವಾಗಿದೆ. “ಆಶೀರ್ಲಿಜ್‌' ಮತ್ತು "ಲುಜ್‌' ಲ್‌ ಕಾರಗಳಲ್ಲಿ, ಮುಂಬರುವ 
ಸೂತ್ರದಿಂದ "ಆತ್ಮ' ಬರುವುದರಿಂದ ಭಿನ್ನ. ರೂಪಗಳು ಆಗುತ್ತವೆ. "ಮತ್ತು ಉಳಿದ 
"ಲ್‌'ಕಾರಗಳಲ್ಲಿ ಇದರ ರೂಪಗಳು “ತನ್‌* ಧಾತುವಿನಂತೆ ಇರುತ್ತವೆ. 

ಉದಾ- ಸನೋತಿ -"ಸನ್‌' ಧಾತುವಿನ ನಂತರ ಪರಸ್ಮೈ ಪದದಲ್ಲಿ ಲಟ್‌(ಲ್‌) 

ಬಂದು, ಅದಕ್ಕೆ “"ತಿಪ್‌' ಬಂದಮೇಲೆ ಧಾತುವಿನ ಪರದಲ್ಲಿ” ಮತ್ತು "ಉ' ವಿಕರಣ 


ಪ್ರತ್ಯಯ ಬಂದು ಸನ್‌.ಉ-ತಿ ಎಂದಿರುತ್ತದೆ. “ಉ' ಕಾರಕ್ಕೆ “ಗುಣ” ಬಂದು ಸನೋತಿ 
ಎಜಿ ರೂಪವಾಗುತ್ತದೆ. 


ತನಾದಿ ಗಣ 953 


ಆತ್ಮನೇ ಪದದಲ್ಲಿ ಗುಣ ಬಾರದೇ ಸನುತೇ ಎಂದು ರೂಪವಾಗುತ್ತದೆ. ಉಳಿದ 
ಸಾಮಾನ್ಯ ರೂಪಗಳನ್ನು ಊಹಿಸಿಕೊಳ್ಳಿರಿ, ಮತ್ತು ವಿಶೇಷ ರೂಪಗಳಿಗಾಗಿ ಮುಂದಿನ 
ಸೂತ್ರವನ್ನು ಗಮನಿಸಿರಿ. 

ಸೂಚನೆ: "ತನಾದಿ' ಗಣದ ಧಾತುಗಳಲ್ಲಿ "ತನ್‌' ದಿಂದ ಆರಂಭವಾಗುವ ಎಂಟು 
ಧಾತುಗಳು ಉಭಯಪದಿಗಳಾಗಿವೆ. ಅವುಗಳಲ್ಲಿ ಕೊನೆಯ ಧಾತುವಾದ ಡುಕ್ಕಇ್‌್‌- 
ಕರಣೆ ಎಂಬ ಧಾತುವನ್ನು ಬಿಟ್ಟು ಉಳಿದ ಏಳು ಧಾತುಗಳ ರೂಪಗಳು ಎರಡೂ 
ಪದಗಳಲ್ಲಿಯೂ ಸದೃಶಆಗಿರುವುದರಿಂದ ರೂಪಗಳನ್ನು ಸುಲಭವಾಗಿ ಗುರುತಿಸಬಹುದು, 
ಎಂಟನೆಯ ಧಾತುವಾದ ಡುಕೃ್ಕಇ್‌-ಕರಣೆ ಮಾತ್ರ ಅತ್ಯಂತ ವಿಸದೃಶವಾಗಿರುತ್ತದೆ. 


(ವೈಕಲ್ಪಕವಾಗಿ ಆತ್ಮ ವನ್ನು ವಿಧಿಸುವ ಸೂತ್ರ) 


ಸೂತ್ರ - 676. ಯೇ ವಿಭಾಷಾ (6.4.43) 

ವೃತ್ತಿ ಜನ-ಸನ-ಖನಾಂ ಆತ್ಮಂ ವಾ ಯಾದೌ ಕ್ವಿತಿ। ಸಾಯಾತ್‌। ಸನ್ಯಾತ್‌। 

ಅ.ವೃ-“ಜನ-ಸನ-ಖನಾಂ ಸನ್ನ ಲೊಃ? (6.3.42) ಎಂಬ ಸೂತ್ರದಿಂದ ಜನ- 
ಸನ-ಖನಾಂ ಎಂಬ ಪದವೂ “ವಿಡ್ವನೋರನುಸಾಸಿಕಃ ಸ್ಯಾತ್‌” ಎಂಬ ಸೂತ್ರದಿಂದ 
“ಆತ್‌' ಎಂಬ ಪದವೂ ಮತ್ತು “ಅನುದಾತ್ತೋಪದೇಶ ವನತಿ ತನೋತ್ಕ್ಯಾದೀನಾಮ್‌ 
ಅನುನಾಸಿಕ ಲೋಪೋ ರುಲಿ ಕ್ವಿತಿ” ಎಂಬ ಸೂತ್ರದಿಂದ "ಕ್ವಿತಿ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- ಜನ್‌, ಸನ್‌ ಮತ್ತು ಖನ್‌ ಧಾತುಗಳ "ನ್‌' ಕಾರಕ್ಕೆ ವಿಕಲ್ಪದಿಂದ “ಆ' 
ಕಾರವು ಆದೇಶವಾಗಿ ಬರುತ್ತದೆ- "ಯ್‌' ಕಾರಾದಿ "ಕಿತ್‌' ಮತ್ತು “ಜಿತ್‌' ಪರದಲ್ಲಿದ್ದಾಗ. 

ಸೂಚನೆ: ಪ್ರಕೃತ ಸೂತ್ರದಲ್ಲಿಯೂ *ಆತ್ಮ'ವನ್ನು ವಿಧಿಸಲಾಗಿದೆ. ಮುಂದಿನ 
ಸೂತ್ರದಲ್ಲಿಯೂ “ಆತ್ಮ' ವನ್ನು ವಿಧಿಸಲಾಗಿದೆ. ಆದರೆ ಅದು "ಸನ್‌' ಮತ್ತು ರುಲಾದಿ 
"ಕಿತ್‌' ಮತ್ತು “ಜಿತ್‌' ಪರದಲ್ಲಿದ್ದಾಗ ನಿತ್ಯವಾಗಿ ಬರುತ್ತದೆ. ಆದರೆ ಇಲ್ಲಿ "ಯ್‌' 
ಕಾರಾದಿ "ಕಿತ್‌' ಮತ್ತು "ಜಿತ್‌' ಪರದಲ್ಲಿದ್ದಾಗ, ವಿಕಲ್ಪದಿ೦ದ ಬರುತ್ತದೆ. ಈ ಎರಡು 
ಸೂತ್ರಗಳಲ್ಲಿ ಇರುವ ಭೇದವು ಇಷ್ಟೇ. 

ಆಶೀರ್ಲಿಜ್‌;- 

ಉದಾ- ಸಾಯಾತ್‌, ಸನ್ಯಾತ್‌, ಸನಿಷೀಷ್ಟ - ಈ "ಲ್‌' ಕಾರದಲ್ಲಿ "ಯಾಸುಟ್‌' 
ಆಗಮವು ಬಂದನಂತರ “ಸ್ಕೋಃಸಂಯೋಗಾದ್ಯೋರನ್ನೇಚ” ಎಂಬ ಸೂತ್ರದಿಂದ 
"ಸ್‌' ಲೋಪವಾಗಿ ಸನ್‌--ಯಾ--ತ್‌ ಎಂದಿರುತ್ತದೆ. ಇದರಲ್ಲಿ "ಯ್‌' ಕಾರಾದಿಯಾದ 
ಪ್ರತ್ಯಯವು ಸೇರಿರುತ್ತದೆ. ಅದುದರಿಂದ "ನ್‌' ಕಾರದ ಸ್ಥಾನದಲ್ಲಿ ವಿಕಲ್ಲದಿಂದ "ಆತ್ಮ 
ಬಂದು ಸ್‌.-ಆ--ಯಾತ್‌ ಎಂದಿರುತ್ತದೆ. ದೀರ್ಫ ಮೊದಲಾದವುಗಳು ಬಂದಮೇಲೆ 
ಸಾಯಾತ್‌ ಎಂದು ರೂಪವಾಗುತ್ತದೆ. ಆತ್ವ ಬಾರದ ಪಕ್ಷದಲ್ಲಿ ಸನ್ಯಾತ್‌ ಎಂದೇ 
ಇರುತ್ತದೆ. ಆತ್ಮನೇ ಪದದಲ್ಲಿ ಸನಿಷೀಷ್ಟ ಎಂದು ರೂಪವಾಗುತ್ತದೆ. 

ಲುಜ್‌:- ಉದಾ- ಅತಾನೀತ್‌/ಅತನೀತ್‌- "ಲುಜ್‌' "ಲ್‌' ಕಾರದ ಪರಸ್ಮೈ 


954 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪದದಲ್ಲಿ ಇಡಾಗಮವು ಬರೋಣದ್ದರಿಂದ “ರುಲಾದಿಯು' ಸೇರುವುದಿಲ್ಲ ಆದ್ದರಿಂದ 
ಆತ್ಮವು " ಬರುವುದಿಲ್ಲ “ಅತೋಹಲಾದೇರ್ಲಘೋಃ” ಎಂಬ ಸೂತ್ರದಿಂದ ವೈಕಲ್ಲಿಕ 
ವೃದ್ಧಿ ಬಂದು ಅತಾನೀತ್‌/ಅತನೀತ್‌ ಎಂಬ ಎರಡು ರೂಪಗಳು ಸಿದ್ಧವಾಗುತ್ತದೆ. 


ಸೂಚನೆ: ಆತ್ಮನೇ ಪದದ ವಿಷಯದಲ್ಲಿ ಮುಂದಿನ ಸೂತ್ರವು ಪ್ರವೃತ್ತವಾಗುತ್ತದೆ. 
(ನಿತ್ಯವಾಗಿ ಆತ್ಮವನ್ನು ವಿಧಿಸುವ ಸೂತ್ರ) 

ಸೂತ್ರ - 677. ಜನ-ಸನ-ಬನಾಂ ಸನ್ಹಲೋಃ। (6.3.42) 

ವೃತ್ತಿ- ಏಷಾಂ ಆಕಾರಃ ಅನ್ನಾದೇಶಃ ಸ್ಯಾತ್‌ ಸನಿ ರುಲಾದೌ ಕ್ವಿತಿ। ಅಸಾತ, 
ಅಸನಿಷ್ಟ ಅಸಾಥಾಃ, ಅಸನಿಷ್ಠಾಃ। 3. ಕ್ಷಣು ಹಿ೦ಸಾಯಾಂ। ಕ್ಷಣೋತಿ, ಕ್ಷಣುತೇ। 
(466) ಹ್ಮ್ಯನ್ನೇತಿ ನ ವೃದ್ಧಿಸಿ ಅಕ್ಷಣೀತ್‌, ಅಕ್ಷತ, ಅಕ್ಷಣಿಷ್ಟ ಅಕ್ಷಥಾಃ ಅಕ್ಷನಿಷ್ಟಾಃ 

4. ಕ್ಷಿಣುಚಉ ಪ್ರತ್ಯಯೇ ಲಘೂಪಧಸ್ಯ "ಗುಣೋ ವಾ। ಕ್ಷೇಣೋತಿ, ಕ್ಷಿಣೋತಿ। 
ಕ್ಷೇಣಿತಾ। ಅಕ್ಷೇಣೀತ್‌, ಅಕ್ಷಿತ, ಅಕ್ಷೇಣಿಷ್ಠ 

5. ತೃಣು ಅದನೇ। ತೃಣೋತಿ, ತರ್ಣೋತಿ। ತೃಣುತೇ, ತರ್ಣುತೇ। 

6. ಡುಕ್ಕಇ್‌ ಕರಣೇ। ಕರೋತಿ! 


ಅ.ವ್ಯ- “ಎಿಡ್ವನೋರನುನಾಸಿಕಸ್ಯಾಂಂತ್‌” ಎಂಬ ಸೂತ್ರದಿಂದ “ಆತ್‌” ಎಂಬ 
ಪದವೂ "ಮತ್ತು “ಅನುದಾತ್ತೋಪದೇಶ ವನತಿ ತನೋತ್ಕಾದೀನಾಮ್‌ ಅನುನಾಸಿಕ 
ಲೋಪೋ ರುಲಿ ಕ್ವಿತಿ” ಎಂಬ "ಸೂತ್ರದಿಂದ 'ಕ್ವತಿ” ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಜನ, ಸನ, ಖನ ಧಾತುಗಳ ನ” ಕಾರಕ್ಕೆ "ಆ' ಕಾರವು ಆದೇಶವಾಗಿ 
ಬರುತ್ತದೆ. ಅಥವಾ ರುಲಾದಿ ಕಿತ್‌, ಜಿತ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ, 

ವಿಶೇಷ: ಈ ಪ್ರಕೃತ ಸೂತ್ರವು “ಅನುದಾತ್ತೋಪದೇಶ ವನತಿ ತನೋತ್ಕಾದೀನಾಮ್‌ 
ಅನುನಾಸಿಕ ಲೋಪೋ ರುಲಿ ಕ್ವಿತಿ” ಎಂಬ ಸೂತ್ರಕ್ಕೆ ಬಾಧಕವಾಗಿದೆ. 

ಉದಾ- ಅಸಾತ/ ಅಸನಿಷ್ಟ- ಆತ್ಮನೇ ಪದದ "ಲುಜ್‌' "ಲ್‌' ಕಾರದ ಪ್ರಥಮಪುರುಷ 
ಏಕವಚನದಲ್ಲಿ ಅಸನ್‌.-ಸ್‌.ತ ಎ೦ದಾದಮೇಲೆ "ಸಿಚ್‌' ನ “ಸ್‌' ಕಾರಕ್ಕೆ 
“ತನಾದಿಭ್ರಸ್ತಥಾಸೋಃ” ಎಂಬ ಸೂತ್ರದಿಂದ ವೈಕಲ್ಪಿಕ ಲೋಪವಾದ ಮೇಲೆ ಅಸನ್‌4ತ 
ಎಂದಿರುತ್ತದೆ. ಇದರಲ್ಲಿ "ತ' ಎಂಬುದು ರುಲಾದಿ "ಚಿತ್‌ ಪ್ರತ್ಯಯವಾಗಿದೆ. ಯಾಕೆಂದರೆ 
“ಸಾರ್ವಧಾತುಕಮಪಿತ್‌” ಎಂಬುದರಿಂದ ಜಿದ್ವದ್ಧಾವವು "ಬಂದಿದೆ. ಅದುದರಿಂದ 
ಪ್ರಕೃತ ಸೂತ್ರದಿಂದ "ನ್‌' ಕಾರಕ್ಕೆ “ಆತ್ಮ' ಬಂದು ಇವರ್ಣದೀರ್ಫವಾಗಿ “ಅಸಾತ' 
ಇಡ ರೂಪವಾಗಿರುವದು. “ಸ್‌ ಕಾರಕ್ಕೆ ಲೋಪ ಬಾರದ ಪಕ್ಷದಲ್ಲಿ ಇಡಾಗಮವು 
ಬಂದು ಅಸನ್‌4ಇಸ್‌4ತ ಎಂದಾದಮೇಲೆ ಷತ್ವ, ಮತ್ತು ಷ್ಟುತ್ವಗಳು ಬಂದು ಅಸನಿಷ್ಟ 
ಎಂದು ರೂಪವಾಗುತ್ತದೆ. 

ಉದಾ- ಅಸಾಥಾಃ/ಅಸನಿಷ್ಯಾಃ- ಮಧ್ಯಮಪುರುಷ ಏಕವಚನದಲ್ಲಿ "ಥಲ್‌' ಪ್ರತ್ಯಯ 
ಬಂದಾಗಲೂ ಇದೇ ಪ್ರಕ್ರಿಯೆಯು ನಡೆದು ಅಸಾಥಾಃ, ಅಸನಿಷ್ಠಾಃ ಎಂಬ 


ತನಾದಿ ಗಣ ೨೨5 


ರೂಪಗಳಾಗುತ್ತವೆ. 

ಲುಜ್‌: ಆತ್ಮನೇ ಪದದಲ್ಲಿರೂಪಗಳು: ಅಸನಿಷ್ಟ/ಅಸಾತ, ಅಸನಿಷಾತಾಮ್‌, 
ಅಸನಿಷತ। ಅಸನಿಷ್ಯಾಃ/ಅಸಾಥಾಃ, ಅಸನಿಷಾಥಾಮ್‌, ಅಸನಿಡ್ವಮ್‌। ಅಸನಿಷಿ, ಅಸನಿಷ್ಟಜ, 
ಅಸನಿಷ್ಠಹಿ। 

ಧಾತು 3: ಷಣು ಧಾತುವಿನ ರೂಪಗಳು: 

ಲಟ್‌:-ಪರಸ್ಮೈ ಪದಿ - ಸನೋತಿ, ಸನುತಃ, ಸನ್ನನ್ನಿ ಇತ್ಯಾದಿ 

ಆತ್ಮನೇ ಪದಿ - ಸನುತೇ, ಸನ್ಮ್ವಾತೇ, ಸನ್ಮತೇ। ಇತ್ಯಾದಿ 

ಲಿಟ್‌;-ಪರಸ್ಕೈ ಪದಿ - ಸಸಾನ, ಸೇನತುಃ, ಸೇನುಃ। ಇತ್ಯಾದಿ 

ಆತ್ಮನೇ ಪದಿ- ಸೇನೇ, ಸೇನಾತೇ, ಸೇನಿರೇ। ಇತ್ಯಾದಿ 

ಲುಟ್‌:-ಪರಸ್ತೆ ಕೈ ಪದಿ - ಸನಿತಾ,ಸನಿತಾರೌ, ಸನಿತಾರಃ ಸನಿತಾಸಿ, ಸನಿತಾಸ್ಥಃ, 
ಸನಿತಾಸ್ಸ ಸನಿತಾಸ್ಕಿ ಸನಿತಾಸ್ವಃ, ಸನಿತಾಸ್ಮಃ 

ಆತ್ಮನೇ ಪದಿ- ಸನಿತಾ, ಸನಿತಾರೌ, ಸನಿತಾರಃ ಸನಿತಾಸೇ, ಸನಿತಾಸಾಥೇ, 
ಸನಿತಾದ್ವೇ। ಸನಿತಾಹೇ, ಸನಿತಾಸ್ಟಹೇ, ಸನಿತಾಸ್ಮಹೇ। 

ಲೃಟ್‌:-ಪರಸ್ಥೆ ಕ ಪದಿ - ಸನಿಷ್ಯತಿ, .ಸನಿಷ್ಕತಃ, ಸನಿಷ್ಠನ್ನಿ ಇತ್ಯಾದಿ 

ಆತ್ಮನೇ ಪದಿ- ಸನಿಷ್ಕತೇ, ಸನಿಷ್ಕೇತೇ, ಸನಿಷ್ಕನ್ನೇ। ಇತ್ಯಾದಿ 

ಲುಟ್‌:-ಪರಸ್ಕೈ ಪದಿ - ಸನೋತು/ಸನುತಾತ್‌, ಸನುತಾಮ್‌, ಸನ್ನನ್ನು ಇತ್ಯಾದಿ 

ಆತ್ಮನೇ ಪದಿ- ಸನುತಾಮ್‌, ಸನ್ವಾತಾಮ್‌,ಸನ್ನತಾಮ್‌। ಇತ್ಯಾದಿ 

ಲಜ್‌:-ಪರಸ್ಕೈ ಪದಿ - ಅಸನೋತ್‌, ಅಸನುತಾಮ್‌, ಅಸನ್ಸನ್‌। ಇತ್ಯಾದಿ 

ಆತ್ಮನೇ ಪದಿ- ಅಸನುತ, ಅಸನ್ವಾತಾಮ್‌, ಅಸನ್ವತ। ಇತ್ಯಾದಿ 

ವಿಧಿಲಿಜ್‌:-ಪರಸ್ಥೆ ಕೈ ಪದಿ - ಸನುಯಾತ್‌, ಸನುಯಾತಾಮ್‌, ಸನುಯುಃ। 
ಇತ್ಯಾದಿ 

ಆತ್ಮನೇ ಪದಿ- ಸನ್ವೀತ, ಸನ್ವೀಯಾತಾಮ್‌, ಸನ್ನೀರನ್‌। ಇತ್ಯಾದಿ 

ಆಶೀರ್ಲಿಜ್‌:-ಪರಸ್ಕೈ ಪದಿ - ಸಾಯಾತ್‌, ಸಾಯಾಸ್ತಾಮ್‌, ಸಾಯಾಸುಕಿ 
ಇತ್ಯಾದಿ 

ವೈಕಲ್ಲಿಕ ರೂಪಗಳು - ಸನ್ಯಾತ್‌, ಸನ್ಯಾಸ್ತಾಮ್‌, ಸನ್ಯಾಸುಃ। ಇತ್ಯಾದಿ 

ಧಾತು 3. ಕ್ಷಣ - ಹಿ೦ಸಾಯಾಮ್‌ (ಹಿಂಸಿಸುವದು ಎಂದು ಅರ್ಥ)- ಇದರಲ್ಲಿ 
"ಕ್ಷಣ್‌' ಮಾತ್ರ ಉಳಿಯುತ್ತದೆ. ಇದು ಉದಿತ್‌ ಮತ್ತು ಸ್ವರಿತೇತ್‌ ಆಗಿಯೂ ಇದೆ. 
“ಉದಿತೋ ವಾ” ಎಂಬ ಸೂತ್ರದಿಂದ “ಕ್ವ್ವಾ' ಗೆ ವಿಕಲ್ಪದಿ೦ದ ಇಡಾಗಮ ಬರುತ್ತದೆ. 
ಇದು ಸ್ವರಿತೇತ್‌ ಆಗಿರುವುದರಿಂದ ಉಭಯಪದಿಯಾಗಿಯೂ ಆಗಿದೆ. ಮತ್ತು ಇದು 
ಅನುದಾತ್ತವಾಗಿ ಇಲ್ಲದಿರುವುದರಿ೦ದ "ಸೇಟ್‌' ಆಗಿಯೂ ಇದೆ. 


956 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 

ಕ್ಷಣು ಧಾತುವಿನ ರೂಪಗಳು: 

ಲಟ್‌:-ಪರಸ್ಕೈ ಪದಿ - ಕ್ಷಣೋತಿ, ಕ್ಷಣುತಃ, ಕ್ಷಣ್ಣನ್ನಿ ಇತ್ಯಾದಿ 

ಆತ್ಮನೇ ಪದಿ - ಕ್ಷಣುತೇ, ಕ್ಷಣ್ಣಾತೇ, ಕ್ಷಣ್ವತೇ। ಇತ್ಯಾದಿ 

ಲಿಟ್‌:-ಪರಸೆ ೈ ಪದಿ - ಚಕ್ಷಾಣ, ಚಕ್ಷಣತುಃ, ಚಕ್ಷಣುಃ। ಇತ್ಯಾದಿ 

ಆತ್ಮನೇ ಪದಿ- ಚಕ್ಷಣೇ, ಚಕ್ಷಣಾತೇ, ಚಕ್ಷಣಿರೇ। ಇತ್ಯಾದಿ 

ಲುಟ್‌:-ಪರಸೆ ೈ ಪದಿ - ಕ್ಷಣಿತಾ, ಕ್ಷಣಿತಾರೌ, ಕ್ಷಣೀತಾರಃಕ್ಷಣಿತಾಸಿ, ಕ್ಷಣಿತಾಸ್ಥಃ, 
ಕ್ಷಣಿತಾಸ್ಸಕ್ಷಣಿತಾಸ್ಕಿ ಕಣಿತಾಸಃ, ಕಣಿತಾಸಃ। 
೦ ಆ) ೮6 ೦೫; ಆ) ೬ 

ಆತ್ಮನೇ ಪದಿ- ಕ್ಷಣಿತಾ, ಕ್ಷಣಿತಾರೌ, ಕ್ಷಣೀತಾರಃ ಕ್ಷಣಿತಾಸೇ, ಕ್ಷಣಿತಾಸಾಥೇ, 
ಕಣಿತಾಧ್ದೇ। ಕಣಿತಾಹೇ, ಕ್ಷಣಿತಾಸಹೇ, ಕ್ಷಣಿತಾಸ್ಮಹೇ। 
೦) ವ ಸ [XY ವ ಉ ೬ 

ಲೃಟ್‌:-ಪರಸ್ಥೆ ೈ ಪದಿ - ಕ್ಷಣಿಷ್ಯತಿ, ಕ್ಷಣಿಷ್ಯತಃ, ಕ್ಷಣಿಷ್ಯನ್ನಿ ಇತ್ಯಾದಿ 

ಆತನೇ ಪದಿ- ಕಣಿಷ್ಠತೇ, ಕಣಿಷ್ನೇತೇ, ಕ್ಷಣಿಷ್ಯನ್ನೇ। ಇತಾದಿ 

೬ ಲ ೦) ಊಂ pr) ವಿ 

ಲೋಟ್‌:;-ಪರಸೆ ಸೈ ಪದಿ-ಕ್ಷಣೋತು;್ತಣುತಾತ್‌, ಕ್ಷಣುತಾಮ್‌, ಕ್ಷಣ್ಣನ್ನು ಇತ್ಯಾದಿ 

ಆತ್ಮನೇ ಪದಿ- ಕ್ಷಣುತಾಮ್‌, ಕ್ಷಣ್ವಾತಾಮ್‌, ಕ್ಷಣ್ವತಾಮ್‌। ಇತ್ಯಾದಿ 

ಆಶೀರ್ಲಿಜ್‌:-ಪರಸೆ ಕೈ ಪದಿ - ಕ್ಷಿಣ್ಯಾತ್‌, ಕ್ಷಿಣ್ಯಾಸ್ತಾಮ್‌, ಕ್ಷಿಣ್ಯಾಸುಃ। ಇತ್ಯಾದಿ 

ಆತ್ಮನೇ ಪದಿ- ಕ್ಷಿಣಿಷೀಷ್ಟ, ಕ್ಷಿಣಿಷೀಯಾಸ್ತಾಮ್‌, ಕ್ಷಿಣಿಷೀರನ್‌। ಇತ್ಯಾದಿ 

ಲುಜ್‌:-ಪರಸೆ ೈ ಪದಿ - ಅಕ್ಷೇಣೀತ್‌, ಅಕ್ಷೇಣಿಷ್ಟಾಮ್‌, ಅಕ್ಷೇಣಿಷುಃ। ಇತ್ಯಾದಿ 

ಆತ್ಮನೇ ಪದಿ - ಅಕ್ಷಿತ, ಅಕ್ಷೇಣಿಷ್ಟು ಇತ್ಯಾದಿ 

ಲೃಜ್‌:-ಪರಸ್ಥೆ ೈ ಪದಿ-ಅಕ್ಷೇಣಿಷ್ಯತ್‌, ಅಕ್ಷೇಣಿಷ್ಯತಾಮ್‌,ಅಕ್ಷೇಣಿಷ್ಯನ್‌। 

ಆತ್ಮನೇ ಪದಿ- ಅಕ್ಷೇಣಿಷ್ಯತ, ಅಕ್ಷೇಣಿಷ್ಯೇತಾಮ್‌, ಅಕ್ಷೇಣಿಷ್ಯನ್ನ| 

ಧಾತು 4: ಕಣು ಧಾತುವಿನ ರೂಪಗಳು: ಲಟ್‌:-ಪರಸ್ಥೆ ಸೈ ಪದಿ - 

ಗುಣ ಬಂದ ರೂಪ- ಕೇಣೋತಿ, ಕೇಣುತಃ, ಕ್ಷೇಣ್ವನ್ನಿ ಇತ್ನಾದಿ 

೦ ಲ ಲ pry ಬಿ 

ಗುಣ ಬಾರದ ರೂಪ -ಕ್ಷಿಣೋತಿ, ಕ್ಷಿಣುತಃ, ಕ್ಷಿಣ್ಣನಿ! ಇತ್ಯಾದಿ 

ಆತ್ಮನೇ ಪದಿ - ಕ್ಷಿಣುತೇ, ಕ್ಷಿಣ್ಣಾತೇ, ಕ್ಷಿಣ್ವತೇ। ಇತ್ಯಾದಿ 

ಲಿಟ್‌:-ಪರಸೆ ೈ ಪದಿ- ಚಿಕ್ಷೇಣ, ಚಿಕ್ಷಿಣತುಃ, ಚಿಕ್ಷಿಣುಃ ಇತ್ಯಾದಿ 

ಆತ್ಮನೇ ಪದಿ- ಚಿಕ್ಷಿಣೇ, ಚಿಕ್ಷಿಣಾತೆ, ಚಿಕ್ಷಿಣಿರೇ। ಇತ್ಯಾದಿ 

ಲುಟ್‌:-ಪರಸೆ ಕ ಪದಿ - ಕ್ಷೇಣಿತಾ, ಕ್ಷೇಣಿತಾರೌ, ಕ್ಷೇಣೀತಾರಃ। ಕ್ಷೇಣಿತಾಸಿ, 
ಕ್ಷೇಣಿತಾಸ್ಕಃ, ಕ್ಷೇಣಿತಾಸ್ಸ ಕ್ಷೇಣಿತಾಸ್ಕಿ ಕ್ಷೇಣಿತಾಸ್ವಃ, ಕ್ಷೇಣಿತಾಸ್ಮಃ 


ಆತ್ಮನೇಪದಿ- ಕ್ಷೇಣಿತಾ, ಕ್ಷೇಣಿತಾರೌ, ಕ್ಷೇಣೀತಾರಃ। ಕೇಣಿತಾಸೇ, ಕೇಣಿತಾಸಾಥೇ, 
ಫಿ [NY 
ಕ್ಷೇಣಿತಾದ್ವೇ। ಕ್ಷೇಣಿತಾಹೇ, ಕ್ಷೇಣಿತಾಸ್ವಹೇ, ಕ್ಷೇಣಿತಾಸ್ಮಹೇ। 


ತನಾದಿ ಗಣ 957 
ಲೃಟ್‌:-ಪರಸ್ಕೈ ಪದಿ - ಕ್ಷೇಣಿಷ್ಯತಿ, ಕ್ಷೇಣಿಷ್ಯತಃ, ಕ್ಷೇಣಿಷ್ಯನ್ನಿ ಇತ್ಯಾದಿ 
ಆತ್ಮನೇ ಪದಿ- ಕ್ಷೇಣಿಷ್ಯತೇ, ಕ್ಷೇಣಿಷ್ಯೇತೇ, ಕ್ಷಣಿಷ್ಯನ್ನೇ! ಇತ್ಯಾದಿ 
ಲೋಟ್‌: ಪರಸ್ಮೈ ಪದಿ - ಕ್ಷೇಣೋತು;ಗ್ನೇಣುತಾತ್‌, ಕ್ಷೇಣುತಾಮ್‌, ಕ್ಷೇಣ್ವನ್ನು 
(ಗುಣ ಬಂದ ಪಕ್ಷ) ಕ್ಷಿಣೋತು]ಕ್ಷಿಣುತಾತ್‌, ಕ್ಷಿಣುತಾಮ್‌, ಕ್ಷಿಣ್ಣನ್ನು (ಗುಣ ಬಾರದ 
ಪಕ್ಷ) ಆತ್ಮನೇ ಪದಿ- ಕ್ಷೇಣುತಾಮ್‌, ಕ್ಷೇಣ್ವಾತಾಮ್‌, ಕ್ಷೇಣ್ವತಾಮ್‌। (ಗುಣ ಬಂದ 
ಪಕ) ಕಿಣುತಾಮ್‌, ಕಿಣ್ನಾತಾಮ್‌, ಕಿಣ್ಣತಾಮ್‌। (ಗುಣ ಬಾರದ ಪಕ) 
oe [A ಇಂವ ಆ 
ಲಜ್‌:-ಪರಸ್ಮೈ ಪದಿ-ಅಕ್ಷೇಣೋತ್‌, ಅಕ್ಷೇಣುತಾಮ್‌, ಅಕ್ಷೇಣ್ವನ್‌। (ಗುಣ ಬಂದ 
ಪಕ್ಷ) ಅಕ್ಷಿಣೋತ್‌, ಅಕ್ಷಿಣುತಾಮ್‌, ಅಕ್ಷಿಣ್ವನ್‌। (ಗುಣ ಬಾರದ ಪಕ್ಷ) 
CN eA ಸಿ ಎಪಿ ೦) 
ಆತ್ಮನೇ ಪದಿ- ಅಕ್ಷೇಣುತ, ಅಕ್ಷೇಣ್ವಾತಾಮ್‌, ಅಕ್ಷೇಣ್ವತ। (ಗುಣ ಬ೦ದ ಪಕ್ಷ) 
ಲ ಬ ವೆ ಇ ಛ pe 
ಅಕಣುತ, ಅಕಿಣ್ಲಾತಾಮ್‌,ಅಕಿಣತ। (ಗುಣ ಬಾರದ ಪಕ) 
ಮ ಹವ x 
ವಿಧಿಲಿಜ್‌:-ಪರಸ್ಕೈ ಪದಿ-ಕ್ಷೇಣುಯಾತ್‌, ಕ್ಷೇಣುಯಾತಾಮ್‌, ಕ್ಷೇಣುಯುಃ(ಗುಣ 
ಬಂದ ಪಕ್ಷ) ಕ್ಷಿಣುಯಾತ್‌, ಕ್ಷಿಣುಯಾತಾಮ್‌, ಕ್ಷಿಣುಯುಃ (ಗುಣ ಬಾರದ ಪಕ್ಸ)ಆತ್ಮನೇ 
ಪದಿ- ಕ್ಷೇಣ್ಛೀತ, ಕ್ಷೇಣ್ವೀಯಾತಾಮ್‌, ಕ್ಷೇಣ್ವೀರನ್‌। (ಗುಣ ಬ೦ದ ಪಕ್ಷ) 
ಕಿಣ್ಣೀತ,ಕಿಣ್ಣೀಯಾತಾಮ್‌, ಕಿಣ್ಣೀರನ್‌(ಗುಣ ಬಾರದ ಪಕ) 
ಇಯ 'ಊವ ವ | oN 
ಲಜ್‌:-ಪರಸ್ಥೆ ಹ ಪದಿ - ಅಕ್ಷಣೋತ್‌, ಅಕ್ಷಣುತಾಮ್‌, ಅಕ್ಷಣ್ವನ್‌। ಇತ್ಯಾದಿ 
ಆತ್ಮನೇ ಪದಿ- ಅಕ್ಷಣುತ, ಅಕ್ಷಣ್ವಾತಾಮ್‌, ಅಕ್ಷಣ್ವತ। ಇತ್ಯಾದಿ 
ವಿಧಿಲಿಜ್‌:-ಪರಸ್ತೆ ಕೈ ಪದಿ-ಕ್ಷಣುಯಾತ್‌, ಕ್ಷಣುಯಾತಾಮ್‌, ಕ್ಷಣುಯು॥ ಇತ್ಯಾದಿ 
ಆತ್ಮನೇ ಪದಿ- ಕ್ಷಣ್ಣೀತ, ಕ್ಷಣ್ಣೀಯಾತಾಮ್‌, ಕ್ಷಣ್ಣೇರನ್‌। ಇತ್ಯಾದಿ 
ಆಶೀರ್ಲಿಜ್‌:-ಪರಸ್ತೆ ಮೈ ಪದಿ - ಕ್ಷಣ್ಯಾತ್‌, ಕ್ಷಣ್ಯಾಸ್ತಾಮ್‌, ಕ್ಷಣ್ಯಾಸುಃ। ಇತ್ಯಾದಿ 
ಆತ್ಮನೇ ಪದಿ- ಕ್ಷಣಿಷೀಷ್ಟ ಕ್ಷಣೆಷೀಯಾಸ್ತಾಮ್‌, ಕ್ಷಣಿಷೀರನ್‌। ಇತ್ಯಾದಿ 
ಲುಜ್‌:“ಹ್ಯನ್ತ-ಕ್ಷಣ-ಶ್ವಸ ಜಾಗೃಣೀ- ಶ್ವೇದಿತಾಮ್‌” ಎಂಬ ಸೂತ್ರದಿಂದ ವೃದ್ಧಿ 
ನಿಷೇಧ ಮಾಡಲಾಗಿದೆ. 
ಪರಸ್ಮೈ ಪದಿ - ಅಕ್ಷಣೇತ್‌, ಅಕ್ಷಣೆಷ್ಟಾಮ್‌, ಅಕ್ಷಣಿಷುಃ ಇತ್ಯಾದಿ 
ಆತ್ಮನೇ ಪದಿ - ಅಕ್ಷತ/ಅಕ್ಷಣಿಷ್ಟ, ಇತ್ಯಾದಿ 
ಲ್ಕಜ್‌:ಪರಸ್ಮೈ ಪ -ಅಕ್ಷಣಿಷ್ಯತ್‌, ಅಕ್ಷಣಿಷ್ಯತಾಮ್‌.ಅಕ್ಷಣಿಷ್ಯನ್‌। ಇತ್ಯಾದಿ 
ಆತ್ಮನೇ ಪದಿ- ಅಕ್ಷಣೆಷ್ಠತ, ಅಕ್ಷಣೆಷ್ಠೇತಾಮ್‌, ಅಕ್ಷಣೆಷ್ಯನ್ನ। ಇತ್ಯಾದಿ 
ಧಾತು 4. ಕ್ಷಿಣು ಚ- (ಈ ಧಾತುವಿಗೂ ಹಿಂಸಿಸುವದು ಎಂದೇ ಅರ್ಥ)- 
ಇದರಲ್ಲಿ “ಣ್‌' ಮಾತ್ರ ಉಳಿಯುತ್ತದೆ. ಈ ಧಾತುವು "ಕ್ಷಣು' ಧಾತುವಿನಂತೆಯೇ 
ಇದೆ. ಆದರೆ ಇಲ್ಲಿ “ಹ್ಯನ್ನ-ಕ್ಷಣ-ಶ್ವಸ ಜಾಗೃಣೀ- ಶ್ವೇದಿತಾಮ್‌” ಎಂಬ ಸೂತ್ರವು 
ಪ್ರವೃತ್ತವಾಗುವುದಿಲ್ಲ ಕಾರಣ ಈ ಸೂತ್ರದಲ್ಲಿ "ಕ್ಷಿಣ್‌' ಧಾತುವು ಪಠಿತವಾಗಿಲ್ಲ. 


958 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 

“ಉ ಪ್ರತ್ಯಯೇ ಲಘೂಪಧಸ್ಯ ಗುಣೋ ವಾ'- "ಉ' ಪ್ರತ್ಯಯವು ಪರದಲ್ಲಿದ್ದಾಗ, 
“ಪುಗನ್ರ ಲಘೂಪಧಸ್ಯ ಚ” ಎಂಬ ಸೂತ್ರದಿಂದ ಆಗುವ “ಲಘೂಪಧ' ಗುಣವು 
ವಿಕಲ್ಲದಿಂದ ಆಗುತ್ತದೆ. ಎಂಬುದನ್ನು ಸಿದ್ಧಾನ್ತಕೌಮುದೀಕಾರರು ಹೇಳಿರುವರು. ಅಂದರೆ 
"ಸಂಜ್ಞಾಪೂರ್ವಕೋ ವಿಧಿರನಿತ್ಯ ಎಂದು ಅರ್ಥ. ಇದರ ತಾತ್ತರ್ಯವೇನೆಂದರೆ, 
ಯಾವ ವಿಧಿಯಲ್ಲಿ ಸಂಜ್ಞೆಯು ನಿಮಿತ್ತವಾಗಿರುವದೋ ಆ ವಿಧಿಯು ಅನಿತ್ಯವೆಂದು 
ಅರ್ಥ. 

“ಪುಗನ್ನ ಲಘೂಪಧಸ್ಯ ಚ” ಎಂಬ ಸೂತ್ರದಿಂದ ಆಗಬೇಕಾದ ಗುಣ ವಿಧಿಯು 
ಉಪಧಾ ಸಂಜ್ಞೆಯನ್ನು ನಿಮಿತ್ತವಾಗಿಯುಳ್ಳದ್ದಾಗಿದೆ. ಆದುದರಿಂದ ಅನಿತ್ಯವಾಗಿದೆ. 
ಅನಿತ್ಯ ವೆಂದರೆ ಕೆಲವೊಮ್ಮೆ ಆಗುವದು ಕೆಲವೊಮ್ಮೆ ಆಗಲಿಕ್ಕೂ ಇಲ್ಲ. 

ಉದಾ- ಕ್ಷೇಣೋತಿ, ಕ್ಷೇಣುತಃ, ಎಂಬಲ್ಲಿ ಗುಣ ಬಂದಿದೆ. ಕ್ಷಿಣೋತಿ, ಕ್ಷಿಣುತಃ, 
ಎಂಬಲ್ಲಿ ಗುಣವು ಬರಲಿಲ್ಲ. 

ಆತ್ಮನೇ ಪದಿ- ಸನಿಷೀಷ್ಟ, ಸನಿಷೀಯಾಸ್ತಾಮ್‌, ಸನಿಷೀರನ್‌। ಇತ್ಯಾದಿ 

ಲುಜ್‌:-ಪರಸ್ಕೈ ಪದಿ - ಇಲ್ಲಿ ವೃದ್ಧಿ ಪಕ್ಷದಲ್ಲಿ: ಅಸಾನೀತ್‌,ಅಸಾನಿಷ್ಟಾಮ್‌, 
ಅಸಾನಿಷು8 ಎಂದೂ, ವೃದ್ಧಿ ಬಾರದ ಪಕ್ಷದಲ್ಲಿ: ಅಸನೀತ್‌, ಅಸನಿಷ್ಟಾಮ್‌, ಅಸನಿಷುಃ 
ಎಂದೂ ರೂಪಗಳಾಗುತ್ತವೆ. 

ಆತ್ಮನೇ ಪದಿ- ಅಸಾತ/ಅಸನಿಷ್ಟ ಅಸನಿಷಾತಾಮ್‌, ಅಸನಿಷತ। ಅಸಾಥಾಃ/ 
ಅಸನಿಷ್ಠಾಃ, ಅಸನಿಷಾಥಾಮ್‌, ಅಸನಿದ್ದಮ್‌। ಅಸನಿಷಿ, ಅಸನಿಷ್ಟಹಿ, ಅಸನಿಷ್ಠಹಿ। 

ಲೃಜ್‌:-ಪರಸ್ಥೆ ಕ ಪದಿ-ಅಸನಿಷ್ಯತ್‌, ಅಸನಿಷ್ಯತಾಮ್‌, ಅಸನಿಷ್ಯನ್‌। ಇತ್ಯಾದಿ 

ಆತ್ಮನೇ ಪದಿ- ಅಸನಿಷ್ಯತ, ಅಸನಿಷ್ಕೇತಾಮ್‌, ಅಸನಿಷ್ಯನ್ನ ಇತ್ಯಾದಿ 

ಧಾತು 5. ತೃಣು - ಅದನೇ (ತಿನ್ನುವದು): ಇದರಲ್ಲಿ "ತೃಣ್‌' ಮಾತ್ರ ಉಳಿಯುತ್ತದೆ. 
ಇದು ಉದಿತ್‌, ಉಭಯಪದಿ ಮತ್ತು ಸೇಟ್‌ ಆಗಿದೆ. "ಉ' ಪ್ರತ್ಯಯವು ಪರದಲ್ಲಿದ್ದಾಗ, 
ವಿಕಲ್ಪದಿಂದ “ಲಘೂಪಧಗುಣ'ವು ಆಗುತ್ತದೆ. 

ತೃಣು ಧಾತುವಿನ ರೂಪಗಳು: 

ಲಟ್‌:-ಪರಸ್ಮೈ ಪದಿ-ತರ್ಣೋ೯ತಿ, (ಗುಣ ಬಂದ ರೂಪ) 

ತೃಣೋತಿ, ( ಗುಣ ಬಾರದ ರೂಪ) 

ಆತ್ಮನೇ ಪದಿ - ತರ್ಣುತೇ ( ಗುಣ ಬಂದ ರೂಪ) 

ತೃಣುತೇ ( ಗುಣ ಬಾರದ ರೂಪ) 

ಲಿಟ್‌:-ಪರಸೆ ೈ ಪದಿ-ತತರ್ಣ,ತತೃಣತುಃ, ತತ್ಕಣುಃ। 

ಆತ್ಮನೇ ಪದಿ- ತತೃಣೇ,ತತೃಣಾತೇ, ತತೃಣಿರೇ। 

ಲುಟ್‌:-ಪರಸ್ಮೈ ಪದಿ- ತರ್ಣಿತಾ, ತರ್ಣಿತಾರೌ, ತರ್ಣಿತಾರಃ। 


ತನಾದಿ ಗಣ 959 


ತರ್ಣಿತಾಸಿ,ತರ್ಣಿತಾಸ್ಥಃ, ತರ್ಣಿತಾಸ್ಫತರ್ಣಿತಾಸ್ಕಿ ತರ್ಣಿತಾಸಃ, ತರ್ಣಿತಾಸ್ಮಃ। 


ಆತ್ಮನೇ ಪದಿ- ತರ್ಣಿತಾ, ತರ್ಣಿತಾರೌ, ತರ್ಣಿತಾರಃ। ತರ್ಣಿತಾಸೇ, 
ತರ್ಣಿತಾಸಾಥೇ, ತರ್ಣಿತಾದ್ವೇ। ತರ್ಣಿತಾಹೇ, ತರ್ಣಿತಾಸ್ವಹೇ, ತರ್ಣಿತಾಸ್ಮಹೇ। 


ಲೃಟ್‌:-ಪರಸ್ಥೆ ಹೈ ಪದಿ - ತರ್ಣಿಷ್ಯತಿ,ತರ್ಣಿಷ್ಯತಃ,ತರ್ಣಿಷ್ಠನ್ತಿ] ಇತ್ಯಾದಿ 

ಆತ್ಮನೇ ಪದಿ- ತರ್ಣಿಷ್ಯತೇ, ತರ್ಣೀಷ್ಯೇತೇ,ತರ್ಣಿಷ್ಠನ್ನೇ। ಇತ್ಯಾದಿ 

ಲೋಟ್‌:-ಪರಸ್ಕೈ ಪದಿ - ತರ್ಣೋತು,(ಗುಣ ಬಂದ ಪಕ್ಷ) 

ತೃಣೋತು (ಗುಣ ಬಾರದ ಪಕ್ಷ) 

ಆತ್ಮನೇ ಪದಿ- ತರ್ಣತಾಮ್‌(ಗುಣ ಬಂದ ಪಕ್ಷ) 

ತೃಣುತಾಮ್‌ (ಗುಣ ಬಾರದ ಪಕ್ಷ) 

ಲಜ್‌:-ಪರಸ್ತೆ ಹ ಪದಿ - ಅತರ್ಣೋತ್‌ (ಗುಣ ಬಂದ ಪಕ್ಷ) 

ಅತೃಣೋತ್‌(ಗುಣ ಬಾರದ ಪಕ್ಷ) 

ಆತ್ಮನೇ ಪದಿ- ಅತರ್ಣುತ (ಗುಣ ಬಂದ ಪಕ್ಷ) 

ಅತೃಣುತ, (ಗುಣ ಬಾರದ ಪಕ್ಷ) 

ವಿಧಿಲಿಜ್‌:-ಪರಸೆ ಹೈ ಪದಿ - ತರ್ಣುಯಾತ್‌(ಗುಣ ಬಂದ ಪಕ್ಷ) 

ತೃಣುಯಾತ್‌.(ಗುಣ ಬಾರದ ಪಕ್ಷ) 

ಆತ್ಮನೇ ಪದಿ- ತರ್ಣೀತ (ಗುಣ ಬ೦ದ ಪಕ್ಷ) 

ತೃಣ್ವೀತ (ಗುಣ ಬಾರದ ಪಕ್ಷ) 

ಆಶೀರ್ಲಿಜ್‌:-ಪರಸ್ತೆ ಕ ಪದಿ-ತೃಣ್ಯಾತ್‌,ತೃಣ್ಯಾಸ್ತಾಮ್‌,ತೃಣ್ಯಾಸುಃ 

ಆತ್ಮನೇ ಪದಿ- ತರ್ಣಿಷೀಷ್ಟ 

ಲುಜ್‌:-ಪರಸ್ಕೈ ಪದಿ-ಅತರ್ಣೀತ್‌, ಅತರ್ಣಿಷ್ಟಾಮ್‌, ಅತರ್ಣಿಷುಃ। 

ಆತ್ಮನೇ ಪದಿ - ಅತ್ಯಣತ/ಅತರ್ಣಿಷ್ಟ ಅತರ್ಣಿಷಾತಾಮ್‌, ಅತರ್ಣಿಷತ। 

ಲೃಜ್‌:-ಪರಸ್ಮೈ ಪದಿ-ಅತರ್ಣಿಷ್ಯತ್‌, ಅತರ್ಣಿಷ್ಯತಾಮ್‌, ಅತರ್ಣಿಷ್ಯನ್‌। 

ಆತ್ಮನೇ ಪದಿ- ಅತರ್ಣಿಷ್ಯತ, ಅತರ್ಣಿಷ್ಯೇತಾಮ್‌, ಅತರ್ಣೀಷ್ಯನ್ನ। 

ಧಾತು 6. ಡುಕೃಣ್‌ ಕರಣೇ(ಮಾಡುವದು): “ಆದಿರ್ಗೆಟುಡವಃ” ಎಂಬ 
ಸೂತ್ರದಲ್ಲಿ "ಡು' ಮತ್ತು "ಇಗ್‌'ಗಳು ಇತ್‌ ಸಂಜ್ಞಕಗಳಾಗಿವೆ. "ಕೃ' ಮಾತ್ರ ಉಳಿಯುತ್ತದೆ. 
ಇದು "ಡ್ವಿತ್‌' ಆಗಿರುವುದರಿಂದ “ಡ್ವಿತಃ ಕ್ತಿ” ಎಂಬ ಸೂತ್ರದಿಂದ ಕ್ಕಿ ಮೊದಲಾದ 
ಪ್ರತ್ಯಯಗಳು ವಿಧಿಸಲಾಗುತ್ತವೆ. ಇದರಿಂದ ಸ್ವೇರ್ಮಮ್‌ ನಿತ್ಯಮ್‌” ಎರಿಬ ಸೂತ್ರದಿಂದ 
“ಮಮ್‌' ಪ್ರತ್ಯಯ ಬಂದು 'ಪಕ್ತಿಮಮ್‌' ಮೊದಲಾದ ರೂಪಗಳಾಗುತ್ತವೆ. 

ಇದು “ಖೌತ್‌' ಆಗಿರುವುದರಿಂದ “ಸ್ಪರಿತ ಇಗೆತಃ ಕರ್ತ್ರಭಿಪ್ರಾಯೇ ಕ್ರಿಯಾಫಲೇ” 


960 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಎ೦ಬ ಸೂತ್ರದಿಂದ ಉಭಯಪದಿಯಾಗಿರುತ್ತದೆ. ಮತ್ತು ಇದು ಅನಿಟ್‌ ಆಗಿಯೂ 
ಇದೆ. | 

ಉದಾ- ಕರೋತಿ - "ಕೃ' ಧಾತುವಿನಮೇಲೆ "ಲಟ್‌' "ಲ್‌' ಕಾರದಲ್ಲಿ “ತಿಪ್‌' 
ಬಂದಮೇಲೆ “ಶಪ್‌' ಪ್ರತ್ಯಯವು ಬ೦ದಾಗ, ಅದನ್ನು ಬಾಧಿಸಿ "ಉ' ಪ್ರತ್ಯಯವು 
ಬರುತ್ತದೆ. 

ಆಗ ಕೃ*ಉ-ತಿ ಎಂದಿರುತ್ತದೆ. "ಉ' ಇದು ಆರ್ಧಧಾತುಕವಾಗಿದೆ ಎಂದು ಈ 
ಮೊದಲೇ ಹೇಳಲಾಗಿದೆ. ಇದು ಪರದಲ್ಲಿದ್ದಾಗ, "ಯ' ಕಾರದ ಸ್ಥಾನದಲ್ಲಿ 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ ಸೂತ್ರದಿಂದ (ರೇಫದಿಂದ ಕೂಡಿದ) 
“ಅರ್‌' ಎ೦ಬ ಗುಣವು ಬಂದು ಕರ್‌. ಉತಿ ಎಂದಿರುತ್ತದೆ. ಸಾರ್ವಧಾತುಕ ವಾದ 
"ತಿ' ಪ್ರತ್ಯಯವು ಪರದಲ್ಲಿರುವಾಗ, ಇದೇ ಸೂತ್ರದಿಂದ "ಉ' ಗೆ ಗುಣ ಬಂದು "ಓ' 
ಎಂದಾಗಿ ಕರ್‌+ಓ+ತಿ-ಕರೋತಿ ಎಂದಾಗುತ್ತದೆ. 

(ಉ ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 678. ಅತ ಉತ್‌ ಸಾರ್ವಧಾತುಕೇ (6.4.1೦) 

ವೃತ್ತಿ- ಉ-ಪ್ರತ್ಯಯಾನ್ನಸ್ಯ ಕೃಠಳಃ ಅಕಾರಸ್ಯ ಉತ್‌ ಸ್ಯಾತ್‌ ಸಾರ್ವಧಾತುಕೇ 
ಕ್ವಿತಿ। ಕುರುತಃ 

ಪ. ಛೇ- ಅತಃ, ಉತ್‌, ಸಾರ್ವಧಾತುಕೇ। 

ಅ.ವೃ- “ಉತಶ್ಚ ಪ್ರತ್ಯಯಾದಸಂಯೋಗಪೂರ್ವಾತ್‌” ಎಂಬ ಸೂತ್ರದಿಂದ 
ಪ್ರತ್ಯಯಾತ್‌ ಎಂಬ ಪದವೂ, “ನಿತ್ಯಂ ಕರೋತೇಃ” ಎಂಬ ಸೂತ್ರದಿಂದ ಕರೋತೇಃ 
ಎ೦ಬ ಪದವೂ ಹಾಗೆಯೇ “ಗಮ-ಹನ-ಜನ-ಖನ-ಘಸಾಮ್‌ ಲೋಪಃ ಕ್ವಿತ್ಯನಜೆ” 
ಎ೦ಬ ಸೂತ್ರದಿಂದ ಕ್ವಿತಿ ಎಂಬ ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ- ಸಾರ್ವಧಾತುಕ "ಕಿತ್‌' ಅಥವಾ “ಇೆತ್‌' ಪರದಲ್ಲಿದ್ದಾಗ “ಉ' ಪ್ರತ್ಯಯಾಂತ 
ಧಾತುವಿನ “ಅ? ಕಾರಕ್ಕೆ ಹ್ರಸ್ವ "ಉ' ಕಾರವು ಆದೇಶವಾಗಿ ಬರುತ್ತದೆ. 

ವಿವರಣೆ: 'ತಿಪ್‌' "ಸಿಪ್‌' ಮತ್ತು "ಮಿಪ್‌' ಗಳನ್ನು ಬಿಟ್ಟು ಬೇರೆಕಡೆಗಳಲ್ಲಿ "ಕೃ' 
ನಲ್ಲಿರುವ "ಯ' ಕಾರಕ್ಕೆ ಗುಣ(ಅರ್‌) ಬಂದು “ಕರ್‌' ಎಂದಾಗುತ್ತದೆ. ಈ ಸಂದರ್ಭದಲ್ಲಿ 
ಪ್ರಕೃತ ಸೂತ್ರವು ಪ್ರವೃತ್ತಿಸುತ್ತದೆ. 

ಲಟ್‌:ಉದಾ- ಕುರುತಃ- "ಕೃ' ಧಾತುವಿನಮೇಲೆ “ಲಟ್‌' "ಲ್‌' ಕಾರದ 
ಪ್ರಥಮಪುರುಷ ದ್ವಿ ವಚನದಲ್ಲಿ ಕೃ*-ತಸ್‌ ಎಂದಿದ್ದಾಗ, ಪ್ರಾಪ್ತವಾಗಬೇಕಾದ 'ಶಪ್‌'ನ್ನು 
ಬಾಧಿಸಿ "ಉ' ವಿಕರಣ ಪ್ರತ್ಯಯವು ಬಂದು ಕ4ಉ+ತಸ್‌ ಎಂದಿರುತ್ತದೆ. ಈ 
ವಿಕರಣ ಪ್ರತ್ಯಯವು ಆರ್ಧಧಾತುಕ ಆಗಿರುವುದರಿಂದ "ಕೃ' ನಲ್ಲಿರುವ “ಯ” ಕಾರಕ್ಕೆ 
“ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ ಸೂತ್ರದಿಂದ ರೇಫದಿಂದ ಕೂಡಿದ 
"ಅರ್‌' ಎ೦ಬ ಗುಣವು ಬಂದು, ಕರ್‌+೬ಉ+ತಸ್‌ ಎಂದಿರುತ್ತದೆ. ಈಗ ಪ್ರಕೃತ 
ಸೂತ್ರದಿಂದ “ಕರ್‌' ನಲ್ಲಿರುವ “ಕ್‌' ಕಾರೋತ್ತರ “ಅ' ಕಾರಕ್ಕೆ "ಉ' ಕಾರವು ಆದೇಶವಾಗಿ 


ತನಾದಿ ಗಣ 961 


ಬಂದು ಕುರ್‌4ಉಊ-4ತಸ್‌=ಕುರುತಸ್‌ ಎಂದಾಗಿ "ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳು 
ಬಂದು ಕುರುತಃ ಎಂಬ ರೂಪವು ಸಿದ್ಧವಾಗುತ್ತದೆ. 


(ಉಪಧಾ ದೀರ್ಥವನ್ನು ನಿಷೇಧಿಸುವ ಸೂತ್ರ) 


ಸೂತ್ರ - 679. ನ ಥಕುರ್ಭುರಾಮ್‌ (8.2.79) 

ವೃತ್ತಿ- ಭಸ್ಯ ಕುರ್ಭುರೋಶ್ಚ ಉಪಧಾಯಾ ನ ದೀರ್ಫಃ ಕುರ್ವನ್ನಿ 

ಅ.ವೃ- “ರ್ನ್ಯೋರುಪಧಾಯಾಃ ದೀರ್ಫ ಇಕಃ” ಎಂಬ ಸೂತ್ರದಿಂದ ಉಪಧಾಯಾಃ 
ಮತ್ತು ದೀರ್ಫಃ ಎ೦ಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- "ಭ್‌' ಸ೦ಜ್ಯಕ ಮತ್ತು "ಕುರ್‌' ಹಾಗೂ “ಕ್ದುರ್‌' ಗಳ ಉಪಧೆಗೆ ದೀರ್ಫವು 
ಆದೇಶವಾಗಿ ಬರುವುದಿಲ್ಲ ಈ ಸೂತ್ರವು “ಹಲಿ ಚ” ಎಂಬ ಸೂತ್ರದಿಂದ ಪ್ರಾಪ್ತವಾದ 
ದೀರ್ಫವನ್ನು ನಿಷೇಧಿಸುತ್ತದೆ. 

ಉದಾ- ಕುರ್ವನ್ತಿ "ಲಟ್‌' "ಲ್‌' ಕಾರದ ಪ್ರಥಮಪುರುಷ ಬಹುವಚನದಲ್ಲಿ 
"ಯು' ನಲ್ಲಿರುವ "ರು್‌' ಕಾರಕ್ಕೆ "ಅನ್‌' ಆದೇಶ ಮತ್ತು ಗುಣ ಹಾಗೆಯೇ "ಅ' 
ಕಾರಕ್ಕೆ "ಉ' ಕಾರಾದೇಶ ಮತ್ತು ಪ್ರತ್ಯಯದಲ್ಲಿರುವ "ಉ' ಕಾರಕ್ಕೆ “ಇಕೋಯಣಚಿ” 
ಎಂಬ ಸೂತ್ರದಿಂದ "ವ್‌' ಕಾರ (ಯಣ್‌) ಬಂದು, ಕುರ್‌-ವ್‌4ಅನ್ತಿ ೬ ಕುರ್ವನ್ತಿ 
ಎಂದು ರೂಪವು ಸಿದ್ಧವಾಗುತ್ತದೆ. ಇಲ್ಲಿ “ಹಲಿ ಚ” ಎಂಬ ಸೂತ್ರದಿಂದ ಉಪಧೆಗೆ 
ದೀರ್ಥವು ಪ್ರಾಪ್ತವಾಗಿತ್ತು. ಪ್ರಕೃತ ಸೂತ್ರದಿಂದ ಅದು ನಿಷೇಧವಾಗಿದೆ. ಇದೇ ರೀತಿ 
ಕರೋಮಿ ವರೆಗಿನ ರೂಪಗಳನ್ನು ಸುಲಭವಾಗಿ ಊಹಿಸಿಕೊಳ್ಳಬಹುದು. 

(ಉ-ಕಾರ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ - 680. ನಿತ್ಯಂ ಕರೋತೇಃ (6.4.108) 

ವೃತ್ತಿ- ಕರೋತೇಃ ಪ್ರತ್ಯಯ-ಉಕಾರಸ್ಯ ನಿತ್ಯಂ ಲೋಪಃ ಮ್ವೋಃ ಪರಯೋಃ । 
ಕುರ್ವ೩ ಕುರ್ಮಃ ಕುರುತೇ। ಚಕಾರ, ಚಕ್ರೇ। ಕರ್ತಾಸಿ, ಕರ್ತಾಸೇ। ಕರಿಷ್ಯತಿ, ಕರಿಷ್ಕತೇ। 
ಕರೋತು, ಕುರುತಾಮ್‌। ಅಕರೋತ್‌, ಅಕುರುತ। 

ಅ.ವ್ಯ-“ಉತಶ್ಚ ಪ್ರತ್ಯಯಾದಸಂಯೋಗಪೂರ್ವಾತ್‌” ಎಂಬ ಸೂತ್ರದಿಂದ 
"ಪ್ರತ್ಯಯಸ್ಯ' ಮತ್ತು "ಉತಃ' ಎಂಬ ಶಬ್ದಗಳನ್ನು ವಿಭಕ್ತಿ ವಿಪರಿಣಾಮ ಮಾಡಿ 
ಅನುವೃತ್ತಿ ಮಾಡಲಾಗಿದೆ. “ಲೋಪಶ್ಚಾಸ್ಯಾನ್ಯತರಸ್ಯಾಮ್‌ ಮ್ಹೋಃ” ಎಂಬ ಸೂತ್ರದಿಂದ 
"ಲೋಪಃ' ಮತ್ತು "ಮ್ಹೋಃ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- "ಮ್‌' ಕಾರ ಮತ್ತು "ವ್‌' ಕಾರಗಳು ಪರದಲ್ಲಿದ್ದಾಗ, "ಕೃ' ಧಾತುವಿನ 
ಪರದಲ್ಲಿರುವ ಪ್ರತ್ಯಯದ "ಉ' ಕಾರಕ್ಕೆ ನಿತ್ಯವಾಗಿ ಲೋಪ ಬರುತ್ತದೆ. 

“ಲೋಪಶ್ಚಾಸ್ಯಾನ್ಯತರಸ್ಯಾಮ್‌ ಮ್ಹೋಃ” ಎಂಬ ಸೂತ್ರದಿಂದ ವಿಕಲ್ಲವಾಗಿ ಪ್ರಾಪ್ತವಾದ 
ಉ' ಕಾರ ಲೋಪವನ್ನು ಬಾಧಿಸುವದಕ್ಕಾಗಿ ನಿತ್ಯವಾಗಿ ಬರುತ್ತದೆ. 

ಉದಾ-ಕುರ್ವಃ, ಕುರ್ಮಃ- ಉತ್ತಮ ಪುರುಷದ ದ್ವಿವಚನ ಮತ್ತು ಬಹುವಚನಗಳಲ್ಲಿ 


962 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಕುರ್‌+ಉ+ವ ಮತ್ತು ಕುರ್‌4*ಉ4ಮಸ್‌ ಎಂದಿದ್ದಾಗ, "ವಸ್‌” ಮತ್ತು "ಮಸ್‌' 
ಗಳಲ್ಲಿರುವ “ವ್‌' ಕಾರ ಮತ್ತು "ಮ್‌' ಕಾರಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರಕೃತ 
ಸೂತ್ರದಿಂದ "ಉ' ಕಾರಕ್ಕೆ ಲೋಪ ಬಂದಿದೆ. ಆದ್ದರಿಂದ ಕುರ್‌4ವಸ್‌ ಮತ್ತು 
ಕುರ್‌-ಮಸ್‌ ಎಂದಿದ್ದಾಗ, "ಸ್‌' ಕಾರಗಳಿಗೆ ರುತ್ವ-ವಿಸರ್ಗಗಳು ಬಂದು ಕುರ್ವಃ 
ಮತ್ತು ಕುರ್ಮಃ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಇೃ' ಧಾತುವಿನ ರೂಪಗಳು 

ಲಟ್‌:-ಪರಸ್ಕೈ ಪದಿ-ಕರೋತಿ, ಕುರುತಃ, ಕುರ್ವನ್ರಿಕರೋಷಿ, ಕುರುಥಃ, ಕುರುಥ। 
ಕರೋಮಿ,ಕುರ್ವಃ, ಕುರ್ಮಃಆತ್ಮನೇ ಪದಿ - ಕುರುತೇ, ಕುರ್ವಾತೇ(ಕುರು4ಆತೇ), 
ಕುರ್ವತೇ(ಕುರು4ಅತೇ), ಕುರುಷೇ, ಕುರ್ವಾಥೇ, ಕುರುದ್ದೇ। ಕುರ್ವೇ, ಕುರ್ವಹೇ, 
ಕುರ್ಮಹೇ। 

ಲಿಟ್‌;-ಉದಾ- ಚಕಾರ-"ಕೃ' ಧಾತುವಿನ ನಂತರ "ಲಿಟ್‌' ಲಕಾರಕ್ಕೆ "ತಿಪ್‌' 
ಆದೇಶ ಬಂದು ಅದಕ್ಕೆ ಅಭಿನವ ಆಖ್ಯಾತ ಪ್ರತ್ಯಯವಾದ "ಣಲ್‌(ಅ)' ಬಂದು 
ಕೃ*ಅ ಎಂದಿರುತ್ತದೆ. ಧಾತುವಿಗೆ ದ್ವಿತ್ವ ಬಂದು, ಕೃಕೃ- ಅ ಎಂದಾದಮೇಲೆ “ಉರತ್‌” 
ಎಂಬ ಸೂತ್ರದಿಂದ “ಅರ್‌” ಬಂದು ಕರ್‌. ಕೃ. ಅ ಎಂದಿದ್ದಾಗ, “ಹಲಾದಿ ಶೇಷಃ” 

ಎ೦ಬ ಸೂತ್ರದಿಂದ ಕ*ಕೃ- ಅ ಎಂದಿದ್ದಾಗ, “ಕುಹೋಶ್ಟುಃ” ಎಂಬ ಸೂತ್ರದಿಂದ 
“ಚುತ್ವ(ಚ್‌)' ಬಂದು ಚಕ್ಕ. ಅ ಎಂದಿದ್ದಾಗ “ಅಚೋಣ್ಣಿತಿ” ಎಂಬ ಸೂತ್ರದಿಂದ 
"ರ್‌'ಗೆ ವೃದ್ಧಿ(ಆರ್‌) ಬಂದು ಚಕಾರ್‌4ಅ=ಚಕಾರ ಎಂದು ರೂಪವು ಸಿದ್ದವಾಗುತ್ತದೆ. 

“ಕೃ' ಧಾತುವಿನ ರೂಪಗಳು:-ಪರಸ್ಮೈಪದಿ- ಚಕಾರ, ಚಕ್ರತುಃ ಚಕ್ರುಃ ಚಕರ್ಥ, 
ಚಕ್ರಥುಃ, ಚಕ್ರ ಚಕಾರ/ಚಕರ, ಚಕ್ರಿವ, ಚಕ್ರಿಮ। 

ಆತ್ಮನೇಪದಿಯಲ್ಲಿ- 

ವಿಶೇಷ-ಆತ್ಮನೇ ಪದದಲ್ಲಿ “ಖೌತ್‌' ಇಲ್ಲದಿರುವುದರಿಂದ ವೃದ್ದಿಯು ಬರುವುದಿಲ್ಲ 
ಆಗ ಚಕ್ಕ--ಏ ಎಂದಿದ್ದಾಗ, ಯಣ್‌ ಸಂಧಿಯಿಂದ "ಯ' ಕಾರಕ್ಕೆ ರೇಫ(ರ್‌) ಬ೦ದು, 
ಚಕ್ರೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಆತ್ಮನೇ ಪದದಲ್ಲಿ - ಚಕ್ರೇ, ಚಕ್ರಾತೇ, ಚಕ್ರಿರೇ। ಚಕ್ಕಷೇ, ಚಕ್ರಾಥೇ, ಚಕ್ಕಡ್ಚೇ। 
ಚಕ್ರೇ, ಚಕ್ಕವಹೇ, ಚಕ್ಕಮಹೇ। 

ಲುಟ್‌:-ಪರಸ್ಮೈಪದಿ- ಕರ್ತಾ, ಕರ್ತಾರೌ, ಕರ್ತಾರ॥ಃ। ಕರ್ತಾಸಿ, ಕರ್ತಾಸ್ಥ್ಯಃ, 
ಕರ್ತಾಸ್ನ। ಕರ್ತಾಸ್ಸಿ ಕರ್ತಾಸಃ, ಕರ್ತಾಸಃ 

ಈ ಛಿ ವೆ [5 

ಆತ್ಮನೇಪದಿ- ಕರ್ತಾ, ಕರ್ತಾರೌ, ಕರ್ತಾರಃ। ಕರ್ತಾಸೇ, ಕರ್ತಾಸಾಥೇ, ಕರ್ತಾದ್ವೇ। 
ಕರ್ತಾಹೇ, ಕರ್ತಾಸ್ಟಹೇ, ಕರ್ತಾಸ್ಮಹೇ। 

ಲೃಟ್‌ ವಿಶೇಷ: 

ಉದಾ- ಕರಿಷ್ಯತಿ- ಪ್ರಥಮಪುರುಷ ಏಕವಚನದಲ್ಲಿ “ಲೃಟ್‌' "ಲ್‌" ಕಾರದಲ್ಲಿ'ಕೃ' 


ತನಾದಿ ಗಣ 963 


ಧಾತುವಿನ ನಂತರ “ಲುಟ್‌(ಲ್‌)' ಬಂದು ಅದಕ್ಕೆ "ತಿಪ್‌(ತಿ)' ಆದೇಶ ಬಂದಮೇಲೆ, 
ಧಾತುವಿನ ನಂತರ "ಸ್ಯ' ಪ್ರತ್ಯಯ ಬ೦ದು "“ಯದ್ಧನೋಃ ಸ್ಯೇ” ಎಂಬ ಸೂತ್ರದಿಂದ 
'ಸ' ಪ್ರತ್ಯಯಕ್ಕೆ ಆದ್ಯಯವಯವಾಗಿ ಇಡಾಗಮ ಬಂದು ಕೃತ ಇ ಸ್ಯತಿ ಎಂದಿರುತ್ತದೆ. 
"ಸ್ಯ'ಗೆ “ಆರ್ಧಧಾತುಕಂ ಶೇಷಃ” ಎ೦ಬ ಸೂತ್ರದಿಂದ ಆರ್ಧಧಾತುಕ ಸಂಜ್ಞೆ ಬಂದು, 
"ಕೃ' ನಲ್ಲಿರುವ "ಯ' ಕಾರಕ್ಕೆ “ಸಾರ್ವಧಾತುಕಾರ್ಧ-ಧಾತುಕಯೋಃ” ಎಂಬ ಸೂತ್ರದಿಂದ 
“ಅರ್‌(ಗುಣ)' ಬಂದು, ಕರ್‌--ಇ.-ಸ್ಯತಿ ಎ೦ದಿದ್ದಾಗ, “ಆದೇಶಪ್ರತ್ಯಯಯೋಃ” ಎಂಬ 
ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ ಬಂದು ಕರಿಷ್ಯತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಲೃಟ್‌ "ಲ್‌' ಕಾರದಲ್ಲಿ "ಕೃ' ಧಾತುವಿನ ರೂಪಗಳು ಪರಸ್ಥೆ ೈಪದ- ಕರಿಷ್ಯತಿ, 
ಕರಿಷ್ಕತಃ, ಕರಿಷ್ಯನ್ನಿಕರಿಷ್ಯಸಿ, ಕರಿಷ್ಕಥಃ, ಕರಿಷ್ಕಥ । ಕರಿಷ್ಯಾಮಿ, ಕರಿಷ್ಯ್ಕಾವಃ, ಕರಿಷ್ಯಾಮಃ। 

ಆತ್ಮನೇಪದ- ಕರಿಷ್ಯತೇ, ಕರಿಷ್ಯೇತೇ, ಕರಿಷ್ಯನ್ನೇ। ಕರಿಷ್ಯಸೇ, ಕರಿಷ್ಯೇಥೆ, ಕರಿಷ್ಯದ್ದೇ 
ಕರಿಷ್ಯೇ, ಕರಿಷ್ಯಾವಹೇ, ಕರಿಷ್ಯಾಮಹೇ। 

ಲೋಟ್‌ "ಲ್‌' ಕಾರದಲ್ಲಿ "ಕೃ' ಧಾತುವಿನ ರೂಪಗಳು 

ಪರಸ್ಥೆ ಕೈ ಪದ- ಕರೋತು/ಕುರುತಾತ್‌, ಕುರುತಾಮ್‌, ಕುರ್ವನ್ನು! ಕುರು;ಸುರುತಾತ್‌, 
ಕುರುತಮ್‌, ಕುರುತ। ಕರವಾಣಿ, ಕರವಾವ, ಕರವಾಮ। 

ಆತ್ಮನೇ ಪದ- ಕುರುತಾಮ್‌, ಕುರ್ವಾತಾಮ್‌, ಕುರ್ವತಾಮ್‌। ಕುರುಷ್ಟ, 
ಕುರ್ವಾಥಾಮ್‌, ಕುರುದ್ವಮ್‌। ಕರವೈ, ಕರವಾವಹೈ, ಕರವಾಮಹೈ। 

ಲಜ್‌ "ಲ್‌' ಕಾರದಲ್ಲಿ "ಕೃ' ಧಾತುವಿನ ರೂಪಗಳು 

ಪರಸ್ಕೈಪದ- ಅಕರೋತ್‌,ಅಕುರುತಾಮ್‌, ಅಕುರ್ವನ್‌। ಅಕರೋಃ, ಅಕುರುತಮ್‌, 
ಅಕುರುತ। ಅಕರವಮ್‌, ಅಕುರ್ವ, ಅಕುರ್ಮ!। 

ಆತ್ಮನೇ ಪದ - ಅಕುರುತ, ಅಕುರ್ವಾತಾಮ್‌, ಅಕುರ್ವತ। ಅಕುರುಥಾಃ, 
ಅಕುರ್ವಾಥಾಮ್‌, ಅಕುರುದ್ದಮ್‌। ಅಕುರ್ವಿ, ಅಕುರ್ವಹಿ, ಅಕುರ್ಮಹಿ। 

(ಉ-ಲೋಪವನ್ನು ವಿಧಿಸುವ ಸೂತ್ರ) 


ಸೂತ್ರ - 682. ಯೇ ಚ (6.4.1೦೨9) 
ವೃತ್ತಿ ಕೃಷ ಉಲೋಪಃ ಸ್ಯಾತ್‌ ಯಾದೌ ಪ್ರತ್ಯಯೇ ಪರೇ। ಕುರ್ಯಾತ್‌, 
ಕುರ್ವೀತ। ಕ್ರಿಯಾತ್‌, ಕೃಷೀಷ್ಟ ಅಕಾರ್ಷೀತ್‌, ಅಕೃತ। ಅಕರಿಷ್ಕತ್‌, ಅಕರಿಷ್ಯತಃ। 

ಅ.ವೃ-“ನಿತ್ಯಂ ಕರೋತೇಃ” ಎಂಬ ಸೂತ್ರದಿಂದ "ಕರೋತೇಃ' ಎಂಬ ಪದವೂ 
“ಉತಶ್ಚ ಪ್ರತ್ಯಯಾದಸಂಯೋಗಪೂರ್ವಾತ್‌” ಎಂಬ ಸೂತ್ರದಿಂದ "ಪ್ರತ್ಯಯಸ್ಯ' 
ಮತ್ತು "ಉತಃ' ಎಂಬ ಶಬ್ದಗಳನ್ನು ವಿಭಕ್ತಿ ವಿಪರಿಣಾಮ ಮಾಡಿ ಅನುವೃತ್ತಿ 
ಮಾಡಲಾಗಿದೆ. 

“ಲೋಪಶ್ಚಾಸ್ಕಾನ್ಯತರಸ್ಕಾಮ್‌ ಮ್ಹೋಃ” ಎಂಬ ಸೂತ್ರದಿಂದ "ಲೋಪಃ' ಎಂಬ 
ಪದವೂ ಅನುವೃತ್ತವಾಗುತ್ತದೆ. 


964 ಲಘುಸಿದ್ಧಾಂತ ಕೌೌಮುದೀ-ಉತ್ತರಾರ್ಧ 


ಅರ್ಥ: ಯ್‌-ಕಾರಾದಿ ಪ್ರತ್ಯಯವು ಪರದಲ್ಲಿದ್ದಾಗ, "ಕೃ' ಧಾತುವಿನಪರದಲ್ಲಿ 
ಇರುವ ಪ್ರತ್ಯಯದ "ಉ' ಕಾರಕ್ಕೆ ಲೋಪವು ಬರುತ್ತದೆ. 

ವಿಧಿಲಿಜ್‌- 

ಉದಾ- ಕುರ್ಯಾತ್‌- ಪರಸ್ಕೈ ಪದ ಪ್ರಥಮಪುರುಷ ಏಕವಚನದಲ್ಲಿ "ಕೃ' 
ಧಾತುವಿನ ನಂತರ “ಲಿಜ್‌' "ಲ್‌' ಕಾರವು ಬಂದು, ಅದಕ್ಕೆ "ತಿಪ್‌' ಆದೇಶವು 
ಬಂದಾಗ, "ಯಾಸುಟ್‌(ಯಾಸ್‌)' ಆಗಮ ಬರುತ್ತದೆ. ಅಲ್ಲಿ ಗುಣ, ಉ-ವಿಕರಣ 
ಪ್ರತ್ಯಯ ಮೊದಲಾದವುಗಳು ಆದೇಶವಾಗಿ ಬಂದಮೇಲೆ, ಕುರ್‌-ಉ--ಯಾಸ್‌.-ತ್‌ 
ಎಂದಿರುತ್ತದೆ. ಧಾತುವಿಗಿಂತ ಪರದಲ್ಲಿರುವ "ಉ' ಕಾರಕ್ಕೆ ಪ್ರಕೃತ ಸೂತ್ರದಿಂದ 
ಲೋಪ ಬರುತ್ತದೆ. "ಯಾಸ್‌' ನಲ್ಲಿರುವ "ಸ್‌' ಕಾರಕ್ಕೆ “ಲಿಜಃಸಲೋಪೊತನನ್ತ್ಯಸ್ಯ” 
ಎಂಬ ಸೂತ್ರದಿಂದ ಲೋಪ ಬಂದಮೇಲೆ ಕುರ್‌4ಯಾ+ತ್‌ - ಕುರ್ಯಾತ್‌ ಎಂಬ 
ರೂಪವು ಸಿದ್ಧಿಸುತ್ತದೆ. 

ಪರಸ್ಕೈಪದ -ಕುರ್ಯಾತ್‌, ಕುರ್ಯಾತಾಮ್‌, ಕುರ್ಯುಃ । ಕುರ್ಯಾಃ, 
ಕುರ್ಯಾತಮ್‌, ಕುರ್ಯಾತ। ಕುರ್ಯಾಮ್‌, ಕುರ್ಯಾವ, ಕುರ್ಯಾಮ। 

ಆತ್ಮನೇಪದದಲ್ಲಿ- "ಸೀಯುಟ್‌' ಆಗಮ ಬಂದು ಅದರ "ಸ್‌' ಕಾರಕ್ಕೆ 
“ಲಿಜಃಸಲೋಪೊಂನನ್ರ್ಯಸ್ಯ” ಎಂಬ ಸೂತ್ರದಿಂದ ಲೋಪವು ಬರುತ್ತದೆ. "ಯ್‌' 
ಕಾರಾದಿ ಪ್ರತ್ಯಯಗಳು ಪರದಲ್ಲಿ ಇಲ್ಲದೇ ಇರೋಣದ್ದರಿಂದ, ಪ್ರಕೃತ ಸೂತ್ರವು 
ಪ್ರವೃತ್ತವಾಗುವುದಿಲ್ಲ ಯಣ್‌ ಸಂಧಿಯಿಂದ ಕೆಳಗಿನ ರೂಪಗಳು ಸಿದ್ಧವಾಗುತ್ತವೆ. 

ಆತ್ಮನೇಪದ - ಕುರ್ವೀತ, ಕುರ್ವೀಯಾತಾಮ್‌, ಕುರ್ವೀರನ್‌। ಕುರ್ವೀಥಾಃ, 
ಕುರ್ವೀಯಾಥಾಮ್‌, ಕುರ್ವೀಡ್ಜ್ಚಮ್‌। ಕುರ್ವೀಯ, ಕುರ್ವೀವಹಿ, ಕುರ್ವೀಮಹಿ। 


ಆಶೀರ್ಲಿಜ್‌-ಉದಾ- ಕ್ರಿಯಾತ್‌- "ಕೃ' ಧಾತುವಿನ ನಂತರ, ಆಶೀರ್ಲಿಜ್‌ 
"ಲ್‌' ಕಾರವು ಬಂದು, ಅದಕ್ಕೆ "ತಿಪ್‌' ಆದೇಶ ಬ೦ದಮೇಲೆ, "ಯಾಸುಟ್‌(ಯಾಸ್‌)' 
ಆಗಮವು ಬಂದು, ಕೃ ಯಾಸ್‌--ತ್‌ ಎಂದಿರುತ್ತದೆ. "ಯಾಸ್‌' ಎಂಬುದು "ಯ್‌'ಕಾರಾದಿ 
ಆರ್ಧಧಾತುಕ ಆಶೀರ್ಲಿಜ್‌ ಆಗಿದೆ. ಆದ್ದರಿಂದ “ರಿಜ್‌ ಶಯಗ್ಗಿಜ್ಞು” ಎಂಬ 
ಸೂತ್ರದಿಂದ "ಕೃ' ಧಾತುವಿನಲ್ಲಿರುವ "ಯ' ಕಾರಕ್ಕೆ "ರಿಜ್‌(ರಿ)' ಆದೇಶ ಬಂದು, 
"ಕ್‌-ರಿ-ಯಾಸ್‌--ತ್‌ ಎಂದಿರುತ್ತದೆ. "ಯಾಸ್‌' ನಲ್ಲಿರುವ "ಸ್‌' ಕಾರಕ್ಕೆ “ಸ್ಯೋಃ 
ಸ೦ಯೋಗಾದ್ಯೋರನ್ರೇ ಚ” ಎಂಬ ಸೂತ್ರದಿಂದ ಲೋಪ ಬರುತ್ತದೆ. ಆಗ 
ಕ್‌-ರಿ-ಯಾ*-ತ್‌-ಕ್ರಿಯಾತ್‌ ಎಂದು ರೂಪವಾಗುತ್ತದೆ. 

ಪರಸ್ಮೈ ಪದ- ಕ್ರಿಯಾತ್‌, ಕ್ರಿಯಾಸ್ತಾಮ್‌, ಕ್ರಿಯಾಸುಃ ಕ್ರಿಯಾಃ, ಕ್ರಿಯಾಸ್ತಮ್‌, 
ಕ್ರಿಯಾಸ್ತ| ಕ್ರಿಯಾಸಂ, ಕ್ರಿಯಾಸ್ವ, ಕ್ರಿಯಾಸ್ಸ 

ಆತ್ಮನೇ ಪದ - ಕೃಷೀಷ್ಟ, ಕೃಷೀಯಾಸ್ತಾಮ್‌, ಕೃಷೀರನ್‌। ಕೃಷೀಷ್ಠಾಃ, 
ಶ್ರಿಷೀಯಾಸ್ಥಾಮ್‌, ಕೃಷೀಡ್ವಮ್‌। ಕೃಷೀಯ, ಕೃಷೀವಹಿ, ಕೃಷೀಮಹಿ। 

ಲುಜ್‌- ಉದಾ- ಅಕಾರ್ಷೀತ್‌- "ಲುಜ್‌' "ಲ್‌' ಕಾರದ ಪ್ರಥಮಪುರುಷ 


ತನಾದಿ ಗಣ 965 


ಏಕವಚನದಲ್ಲಿ "ಕೃ' ಧಾತುವಿನ ಪರದಲ್ಲಿ "ತಿಪ್‌' ಆದೇಶ ಬಂದು, ಧಾತುವಿಗೆ 
ಅಡಾಗಮ ಬಂದಾಗ, ಅಕೃತ ಎಂದಿದ್ದಾಗ, ತಿ' ನಲ್ಲಿರುವ "ಇ' ಕಾರ ಲೋಪವಾಗಿ, 
ಅ*-ಕೃ*-ತ್‌ ಎಂದಿರುತ್ತದೆ. ಟಃ ಗೆ "ಸಿಚ್‌(ಸ್‌)' ಬಂದಮೇಲೆ, ಅಪೃಕ್ತ "ಹಲ್‌' ಆದ 
'ತ್‌' ಗೆ "ಈಟ್‌(ಈ)' ಆಗಮವು ಬಂದು ಅಕೃ*ಸ್‌4ಈ4ತ್‌ ಎಂದಿರುತ್ತದೆ. ಆಗ, 
“ಸಿಚಿ ವೃದ್ಧಿಃ ಪ ರಸ್ಕೈಪದೇಷು” ಎಂಬ ಸೂತ್ರದಿಂದ "ಕೃ' ನಲ್ಲಿರುವ ಯ” ಕಾರಕ್ಕೆ 
ವೃದ್ಧಿ(ಆರ್‌) ಬ೦ದು, ಅಕಾರ್‌4ಸ್‌4ಈತ್‌ ಎಂದಿರುತ್ತದೆ. “ಆದೇಶ ಪ್ರತ್ಯಯಯೋಃ?” 
ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಷತ್ವ ಬಂದು, ಅಕಾರ್‌-ಷ್‌--ಈತ್‌-ಅಕಾರ್ಷೀತ್‌ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ಪರಸ್ಮೈಪದ- ಆ ೫ ಅಕಾರ್ಷ್ಟಾಮ್‌, ಅಕಾರ್ಷುಃ। ಅಕಾರ್ಷೀಃ, 
ಅಕಾರ್ಟುಮ್‌, ಅಕಾರ ಅಕಾರ್ಷಂ, ಅಕಾರ, ಅಕಾರ್ಷ್ನ। 

ಉದಾ- ಅಕೃತ- ಆತ್ಮನೇ ಪದದ ಪ್ರಥಮಪುರುಷ ಏಕವಚನದಲ್ಲಿ "ಕೃ' ಧಾತುವಿನ 
ನಂತರ "ತ' ಪ್ರತ್ಯಯ ಬಂದಮೇಲೆ, ಧಾತುವಿಗೆ ಅಡಾಗಮ ಬಂದು ಅ-ಕೃ--ತ 
ಎಂದಿದ್ದಾಗ, “ಜ್ಲೆ' ಬಂದು ಅದಕ್ಕೆ "ಸಿಜ್‌(ಸ್‌)' ಆದೇಶ ಬಂದಮೇಲೆ ಅಕೃ4ಸ್‌-ತ 
ಎಂದಿರುತ್ತದೆ. "ರುಲ್‌' ಪರದಲ್ಲಿರೋಣದ್ದರಿಂದ “ಹಸ್ನಾದಜ್ಗಾತ್‌” ಎಂಬ ಸೂತ್ರದಿಂದ 
"ಸ್‌' ಕಾರಕ್ಕೆ ಲೋಪವು ಬಂದು, ಅಕ್ಕ ಸ ತ-ಅಕೃತ ಎಂದು ರೂಪವಾಗುತ್ತದೆ. “ರುಲ್‌' 
ಪರದಲ್ಲಿ 'ಇಲ್ಲದೇ ಇದ್ದಾಗ, ಸ್‌ ಕಾರಕ್ಕೆ ಕೋಪವು ಬರುವದಿಲ್ಲವಾದ್ದರಿಂದ 
ಅಕೃಷಾತಾಮ್‌ ಎಂದು ರೂಪವಾಗುತ್ತದೆ. 

ಆತ್ಮನೇ ಪದ- ಅಕೃತ, ಅಕೃಷಾತಾಮ್‌, ಅಕೃಷತ। ಅಕೃಷ್ಠಾಃ, ಅಕೃಷಾಥಾಮ್‌, 
ಅಕೃಡ್ಡಮ್‌। ಅಕೃಷಿ, ಅಕೃಷ್ಟಹಿ ಅಕೃಷ್ಠಹಿ। 

ಲೃಜ್‌:-ಪರಸ್ಥೆ ಕ ಪದ- ಅಕರಿಷ್ಕತ್‌, ಅಕರಿಷ್ಯತಾಮ್‌, ಅಕರಿಷ್ಕನ್‌। ಅಕರಿಷ್ಯಃ, 
ಅಕರಿಷ್ಯತಮ್‌, ಅಕರಿಷ್ಯತ। ಅಕರಿಷ್ಯಮ್‌, ಅಕರಿಷ್ಯಾವ, ಅಕರಿಷ್ಯಾಮಃ। 

ಆತ್ಮನೇ ಪದ-ಅಕರಿಷ್ಯತ, ಅಕರಿಷ್ಯೇತಾಮ್‌, ಅಕರಿಷ್ಯನ್ನ। ಅಕರಿಷ್ಯಥಾಃ, 
ಅಕರಿಷ್ಯೇಥಾಮ್‌, ಅಕರಿಷ್ಯದ್ದಮ್‌। ಅಕರಿಷ್ಯೇ, ಅಕರಿಷ್ಠಾ ವಹಿ, ಅಕರಿಷ್ಯಾಮಹಿ। , 

(ಸುಟ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ - 683. ಸಮ್ದರಿಭ್ಯಾಂ ಕರೋತೌ ಭೂಷಣೇ (6.1137) 
ಅರ್ಥ- ಮುಂದಿನ ಸೂತ್ರದಲ್ಲಿ ಹೇಳಲಾಗಿದೆ. 


ಸೂತ್ರ - 684. ಸಮವಾಯೇ ಚ (6.1138) 

ವೃತ್ತಿ ಸಮ್ಪರಿಪೂರ್ವಸ್ಯ ಕರೋತೇಃ ಸುಟ್‌ ಸ್ಯಾತ್‌ ಭೂಷಣೇ ಸಂಘಾತೇ 
ಚಾರ್ಥೇ। ಸಂಸ್ಕರೋತಿ- ಅಲಜ್ಕರೋತಿ ಇತ್ಯರ್ಥಃ ಸಂಸ್ಕುರ್ವನ್ವಿಎ ಸಜ್ಲೇಭವನ್ತಿ 
ಇತ್ಯರ್ಥಃ ಸಮ್ಲೂರ್ವಸ್ಯ ಕ್ಷಚಿದ್‌ ಆಭೂಷಣೇ ಅಪಿ ಸುಟ್‌। ಸಂಸ್ಕೃತಂ ಭಕ್ಷಾಃ ಇತಿ 
ಜ್ಞಾಪಕಾತ್‌। 


966 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ.ವೃ-“ಸುಟ್‌ ಕಾತ್ಪೂರ್ವಃ” ಎಂಬ ಸೂತ್ರವು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಅಲಜ್ಯರಿಸುವದು ಎಂಬ ಅರ್ಥದಲ್ಲಿ ಅಥವಾ ಸಮೂಹಾರ್ಥದಲ್ಲಿ, 
“ಸಮ್‌' ಮತ್ತು “ಪರಿ' ಎ೦ಬ ಉಪಸರ್ಗಗಳನಂತರ "ಕೃಣ್‌' ಧಾತುವಿನ "ಕ್‌' 
ಕರಾಕ್ಕೆ ಪೂರ್ವದಲ್ಲಿಯೇ “ಸುಟ್‌(ಸ್‌)' ಆಗಮವು ಬರುತ್ತದೆ. 

ಲಟ್‌: ಉದಾ- ಸಂಸ್ಕರೋತಿ-(ಸಂಸ್ಕಾರವನ್ನು ಮಾಡುತ್ತದೆ) "ಸಮ್‌' 
ಉಪಸರ್ಗಪೂರ್ವಕ "ಕೃ' ಧಾತುವಿನಿಂದ ಸಂಸ್ಕರೋತಿ ಎಂಬ ರೂಪವು ಬರುತ್ತದೆ. 
ಸಮ್‌ ಮತ್ತು ಕರೋತಿ ಗಳ ಮಧ್ಯದಲ್ಲಿ ಅಂದರೆ "ಕ್‌' ಕಾರದ ಪೂರ್ವದಲ್ಲಿ ಪ್ರಕೃತ 
ಸೂತ್ರದಿಂದ "ಸುಟ್‌(ಸ್‌)' ಆಗಮವು ಬಂದು ಸಮ್‌. ಸ್‌. ಕರೋತಿ ಎಂದಿರುತ್ತದೆ. 
“ಮ್‌' ಕಾರದ ಸ್ಥಾನದಲ್ಲಿ ಅನುಸ್ವಾರವು ಬಂದು, ಸಂಸ್ಕರೋತಿ ಎಂದು ರೂಪವಾಗುತ್ತದೆ. 
ಹೀಗೆಯೇ “ಪರಿ' ಉಪಸರ್ಗಪೂರ್ವಕ "ಕೃ' ಧಾತುವಿನಿಂದ ಪರಿಷ್ಕರೋತಿ ಎಂಬ 
ರೂಪವು ಸಿದ್ದವಾಗುತ್ತದೆ. ಇಲ್ಲಿ "ಸ್‌' ಕಾರಕ್ಕೆ ಷತ್ವ ಬರುತ್ತದೆ. 

ಉದಾ- ಸಂಸ್ಕುರ್ವನ್ವಿ- ಸಮ್‌ ಉಪಸರ್ಗಪೂರ್ವಕ "ಕೃ' ಧಾತುವಿನ ನಂತರ 
"ಲಟ್‌' ಪ್ರಥಮಪುರುಷ ಬಹುವಚನದಲ್ಲಿ ಹಿಂದಿನಂತೆ "ಸುಟ್‌(ಸ್‌)' ಆಗಮ ಬಂದು, 
ನಂತರ "ಮ್‌' ಕಾರಕ್ಕೆ ಅನುಸ್ವಾರ ಬಂದು, ಸಂಸ್ಕುರ್ವನ್ತಿ ಎಂದು ರೂಪವಾಗುತ್ತದೆ. 
ಇದೇ ಶಬ್ದಕ್ಕೆ ಸಬ್ಸೇಭೂಯ ಅಂದರೆ ಒಂದೇಕಡೆಗೆ ಸೇರುತ್ತವೆ ಎಂದು ಅರ್ಥ. 

ಸಮ್ದೂರ್ವಸ್ಯ ಕೃಚಿದ್‌ ಆಭೂಷಣೇ ಅಪಿ ಸುಟ್‌। ಸಂಸ್ಕೃತಂ ಭಕ್ಷಾಃ ಇತಿ 
ಜ್ಞಾಪಕಾತ್‌ - ಸಮ್‌- ಪೂರ್ವಕ "ಕೃ' ಧಾತುವಿನ ಮೇಲೆ ಕೆಲವೊಮ್ಮೆ ಸಂಸ್ಕಾರ 
ಮತ್ತು ಭೂಷಣ ಎಂಬ ಎರಡು ಅರ್ಥಗಳನ್ನು ಬಿಟ್ಟು ಬೇರೆ ಅರ್ಥದಲ್ಲೂ "ಸುಟ್‌(ಸ್‌)' 
ಆಗಮವು ಬರುತ್ತದೆ. ಸಂಸ್ಕೃತಂ ಭಕ್ಷಾಃ ಎಂಬ ಪಾಣಿನಿಯವರ ಪ್ರಯೋಗವೇ 
ಇದಕ್ಕೆ ಜ್ಞಾಪಕವಾಗಿದೆ. 

(ಸುಟ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ - 684. ಉಪಾತ್‌ ಪ್ರತಿಯತ್ನ-ವೈಕೃತ- 
ವಾಕ್ಯಾಧ್ಯಾಹಾರೇಷು ಚ। (6.1139೨) 

ವೃತ್ತಿ- ಉಪಾತ್‌ ಕೃಇ/ಃ ಸುಟ್‌ ಸ್ಯಾತ್‌ ಏಷು ಅರ್ಥೇಷು ಚಾತ್‌ ಪ್ರಾಗುಕ್ತಯೋಃ 
ಅರ್ಥಯೋಃ ಪ್ರತಿಯತ್ನೋ- ಗುಣಾಧಾನಮ್‌। ವಿಕೃತಮೇವ ವೈಕೃತಮ್‌ ಎ ವಿಕಾರಃ। 
ವಾಕ್ಕಾಧ್ಯಾಹಾರಃ - ಆಕಾಜ್ಞೆ ತೈಕದೇಶಪೂರಣಮ್‌। ಉಪಸ್ಕೃತಾ ಕನ್ಯಾಉಪಸ್ಕೃತಾಃ 
ಬ್ರಾಹ್ಮಣಾಃ ಏಧೋದಕಸ್ಯ ಉಪಸ್ಕುಯತೇಉಪಸ್ಕೃತಂ ಭುಜ್ಞೋ। ಉಪಸ್ಕೃತಂ ಬ್ರೂತೇ। 

7. ವನು ಯಾಚನೇ।ವನುತೇ। ವವನೇ। 

8. ಮನು ಅವಬೋದಧನೇ।ಮನುತೇ। ಮೇನೇ। ಮನಿತಾ। ಮನಿಷ್ಯತೆ। 
ಮನುತಾಮ್‌।ಅಮನುತಃ। ಮನ್ವೀತ। ಮನಿಷೀಷ್ಯ ಅಮನಿಷ್ಟ ಅಮತ। ಅಮನಿಷ್ಯತ। 


ಇತಿ ತನಾದಿ ಪ್ರಕರಣಮ್‌।॥19॥ 
ಪ.ಛೇ- “ಉಪಾತ್‌, ಪ್ರತಿಯತ್ನ-ವೈಕೃತ-ವಾಕ್ಯಾಧ್ಯಾಹಾರೇಷು, ಚ? (6.1.139) 


ತನಾದಿ ಗಣ 967 


ಅ.ವೃ- “ಸಮರಿಭ್ಯಾಂ ಕರೋತೌ ಭೂಷಣೇ? (6.1.1337) ಎಂಬ ಸೂತ್ರದಿಂದ 
“ಕರೋತೌ' ಮತ್ತು "ಭೂಷಣೇ' ಎಂಬ ಪದಗಳು ಮತ್ತು “ಸಮವಾಯೇ ಚ 
(6.1138)” ಎಂಬ ಸೂತ್ರದಿಂದ “ಸಮವಾಯೇ' ಎ೦ಬ ಪದವೂ ಅನುವೃತ್ತವಾಗುತ್ತದೆ. 
“ಸುಟ್‌ ಕಾತ್ಪೂರ್ವಃ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಉಪಸರ್ಗದ ನಂತರ "ಕೃ' ಧಾತುವಿಗೆ "ಸುಟ್‌' ಆಗಮವು ಬರುತ್ತದೆ. 
ಪ್ರತಿಯತ್ನ, ವೈಕೃತ, ಮತ್ತು ವಾಕ್ಕಾಧ್ಯಾಹಾರಗಳು ತೋರಿದಾಗ. "ಚ' ಎಂದು 
ಹೇಳಿರೋಣದ್ದರಿಂದ ಮೇಲಿನ ಸೂತ್ರಗಳಲ್ಲಿ ಹೇಳಲಾಗಿರುವ ಭೂಷಣ ಮತ್ತು 
ಸಜ್ಗಾತಾರ್ಥಗಳಲ್ಲೂ ಸುಡಾಗಮವು ಬರುವದು ಎಂದು ಅರ್ಥ. 

ಪ್ರತಿಯತ್ನವೆಂದರೆ ಹೊಸದಾದ ಗುಣವನ್ನು ಸಂಪಾದಿಸುವದು ಎಂದು ಅರ್ಥ. 

ವೈಕೃತವೆಂದರೆ-ವಿಕಾರ ಎಂದು ಅರ್ಥ. 

ವಾಕ್ಯಾಧ್ಯಾಹಾರವೆಂದರೆ ಆವಶ್ಯಕವಾದ ಒಂದು ಭಾಗವನ್ನು ಪೂರೈಸುವದು ಎಂದು 
ಅರ್ಥ. 

ಉಪಸ್ಕೃತಾ ಬ್ರಾಹ್ಮಣಾಃ-ಸಜ್ಸೇಭಾವಾರ್ಥದಲ್ಲಿ ಇಲ್ಲಿ ಸುಡಾಗಮವು ಬಂದಿದೆ. 

ಏಧೋದಕಸ್ಯ ಉಪಸ್ಕುರುತೇ ಎಂದರೆ ಉರಿಯುವ ಕಟ್ಟಿಗೆಯು ನೀರನ್ನು 
ಪರಿಷ್ಕರಿಸುತ್ತದೆ. (ಬಿಸಿಮಾಡುತ್ತದೆ). 

ಉಪಸ್ಕೃತಂ ಭುಜ್‌ ಎಂದರೆ ವಿಕೃತವಾದ ವಸ್ತುವನ್ನು ತಿನ್ನುತ್ತಾನೆ ಎಂದರ್ಥ. 
ಇಲ್ಲಿ ಪ್ರತಿಯತ್ನಾರ್ಥದಲ್ಲಿ ಪ್ರಯುಕ್ತವಾದ "ಕೃಷ್‌ ಧಾತುವಿಗೆ ಸುಡಾಗಮವು(ಸ್‌) 
ಬಂದಿರುವದು. 

ಉಪಸ್ಕೃತ೦ ಬ್ರೂತೇ ಎಂದರೆ ವಾಕ್ಯದಲ್ಲಿ ಅಧ್ಯಾಹರ ಮಾಡಿಕೊಂಡು 
ಮಾತನಾಡುತ್ತಿದ್ದಾನೆ ಎಂದು ಅರ್ಥ. ಇಲ್ಲಿಯೂ ಈ ಅರ್ಥದಲ್ಲಿ ಸುಡಾಗಮ(ಸ್‌)ವು 
ಬಂದಿದೆ. 

ಉದಾ- 7. ವನು ಯಾಚನೇ- ವನು ಧಾತುವಿಗೆ ಯಾಚಿಸುವದು ಎಂದು 
ಅರ್ಥ. ಇದರಲ್ಲಿ “ವನ್‌' ಮಾತ್ರ ಉಳಿಯುತ್ತದೆ. ಇದು ಉದಿತ್‌, ಸ್ವರಿತೇತ್‌,ಆತ್ಮನೇಪದಿ, 
ಮತ್ತು "ಸೇಟ್‌' ಆಗಿಯೂ ಇದೆ. 

ಆತ್ಮನೇಪದಿ ಧಾತುಗಳು 

ವನು (ವನ್‌) ಧಾತುವಿನ ರೂಪಗಳು 

ಲಟ್‌:- ಪ್ರಥಮಪುರುಷದಲ್ಲಿ-ವನುತೇ, ವನ್ಹಾತೇ, ವನ್ಸತೇ। 

ಲಿಟ್‌:- ಇಲ್ಲಿ ಬರಬೇಕಾದ ಏತ್ವಾಭ್ಯಾಸ ಲೋಪಗಳು “ನ ಶಸದದವಾದಿ 
ಗುಣಾನಾಂ” ಎಂಬ ಸೂತ್ರದಿಂದ ನಿಷೇಧಿಸಲ್ಪಟ್ಟಿವೆ. ಇದೇ “ತನು' ಧಾತುವಿನ 
ಆತ್ಮನೇಪದ ಲಿಟ್‌ ರೂಪಕ್ಕೂ, ಇದಕ್ಕೂ ಇರುವ ವ್ಯತ್ಯಾಸ. 

ಪ್ರಥಮಪುರುಷದಲ್ಲಿ - ವವನೇ, ವವನಾತೇ, ವವನಿರೇ। 


968 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಲುಟ್‌:-ವನಿತಾ, ವನಿತಾರೌ, ವನಿತಾರಃ ವನಿತಾಸೇ, ವನಿತಾಸಾಥೇ, ವನಿತಾದ್ವೇ। 
ವನಿತಾಹೇ, ವನಿತಾಸ್ತಹೇ, ವನಿತಾಸ್ಮಹೇ। 
ಲೃಟ್‌:-ವನಿಷ್ಯತೇ, ವನಿಷ್ಠೇತೇ, ವನಿಷ್ಠನ್ನೇ। 
ಲೋಟ್‌:ವನುತಾಮ್‌, ವನ್ವಾತಾಮ್‌, ವನ್ಹತಾಮ್‌। 
ಲಜ್‌:-ಅವನುತ, ಅವನ್ವಾತಾಮ್‌, ಅಪನ್ವತ। 
ವಿಧಿಲಿಜ್‌:- ವನ್ವೀತ, ವನ್ವೀಯಾತಾಮ್‌, ವನ್ಹೀರನ್‌। 
ಆಶೀರ್ಲಿಜ್‌:ವನಿಷಿಷ್ಟ, ವನಿಷೀಯಾಸ್ತಾಮ್‌, ವನಿಷೀರನ್‌। 
ಲುಜ್‌:-ಅವನಿತ/ಅವನಿಷ್ಟ ಅವನಿಷಾತಾಮ್‌, ಅವನಿಷತ। ಅವಥಾಃ/ಅವನಿಷ್ಟಾಃ, 
ಅವನಿಷಾಥಾಮ್‌, ಅವನಿಡ್ಡಮ್‌। ಅವನಿಷಿ, ಅವನಿಷ್ಟಹಿ, ಅವನಿಷ್ಠಹಿ। 
ಲೃಜ್‌:-ಅವನಿಷ್ಯತ, ಅವನಿಷ್ಕೇತಾಮ್‌, ಅವನಿಷ್ಯನ್ನಃ 
8. ಮನು(ಮನ್‌)-ಅವಬೋಧನೇ-(ತಿಳಿದುಕೊಳ್ಳುವದು) - ಇದು "ಉದಿತ್‌, 


ಸ್ವರಿತೇತ್‌ ಮತ್ತು ಸೇಟ್‌ ಆತ್ಮನೇಪದಿಯೂ ಆಗಿದೆ. ಇದರ ಪ್ರಕ್ರಿಯೆಯು "ವನ್‌' 
ಧಾತುವಿನಂತೆಯೇ ಇರುತ್ತದೆ 


ಸೂಚನೆ: "ಲಿಟ್‌' "ಲ್‌' ಕಾರದಲ್ಲಿ ಆಗುವ ವ್ಯತ್ಯಾಸವನ್ನು ಮುಂದೆ "ಲಿಟ್‌' 
ಬಂದಾಗ ಹೇಳಲಾಗುವದು. 

ಆತ್ಮನೇಪದಿ ಮನು (ಮನ್‌) ಧಾತುವಿನ ರೂಪಗಳು 

ಲಟ್‌:- ಮನುತೇ, ಮನ್ವಾತೇ, ಮನ್ವತೇ। 

ಲಿಟ್‌:- ಮೇನೇ, ಮೇನಾತೇ, ಮೇನಿರೇ। 


ಲುಟ್‌:- ಮನಿತಾ, ಮನಿತಾರೌ, ಮನಿತಾರಃಮನಿತಾಸೇ, ಮನಿತಾಸಾಥೇ, 
ಮನಿತಾಧ್ವೇ। ಮನಿತಾಹೇ, ಮನಿತಾಸ್ವಹೇ, ಮನಿತಾಸ್ಮಹೇ। 


ಲೃಟ್‌:- ಮನಿಷ್ಕತೇ, ಮನಿಷ್ಯೇತೇ, ಮನಿಷ್ಯನ್ನೇ। 

ಲೋಟ್‌:- ಮನುತಾ, ಮನ್ಸಾತಾಮ್‌, ಮನ್ಸತಾಮ್‌। 

ಲಜ್‌:- ಅಮನುತ, ಅಮನ್ವಾತಾಮ್‌, ಅಮನ್ವತ। 

ವಿಧಿಲಿಜ್‌;- ಮನ್ವೀತ, ಮನ್ವೀಯಾತಾಮ್‌, ಮನ್ವೀರನ್‌। 

ಆಶೀರ್ಲಿಜ್‌: ಮನಿಷೀಷ್ವ ಮನಿಷೀಯಾಸ್ತಾಮ್‌, ಮನಿಷೀರನ್‌। 

ಲುಜ್‌:- ಅಮತ/ಅಮನಿಷ್ಟ, ಅಮನಿಷಾತಾಮ್‌, ಅಮನಿಷತ। ಅಮತಾಃ/ 
ಅಮನಿಷ್ಠಾಃ, ಅಮನಿಷಾಥಾಮ್‌, ಅಮನಿಡ್ಡಮ್‌। ಅಮನಿಷಿ, ಅಮನಿಷ್ಟಹ, ಅಮನಿಷ್ಯಹಿ। 

ಲೃಜ್‌:- ಅಮನಿಷ್ಯತ, ಅಮನಿಷ್ಯೇತಾಮ್‌,ಅಮನಿಷ್ಯನ್ನ 

ಇತಿ ತನಾದಿ (5) ಗಣ ಸಮಾಪಃ॥ 
ಇಲ್ಲಗೆ ತನಾದಿ (19) ಪ್ರಕರಣವು ಮುಗಿಯಿತು 


ಪಕರಣ-20: ಅಥ ಪ್ರ್ಯಾದಯ (9ನೇ ಗಣ) 
(ಸೂತ್ರಸಂಖ್ಯೆ 685 ರಿಂದ 694 ವರೆಗೆ) 


ಈ ಗಣದಲ್ಲಿ 61 ಧಾತುಗಳಿವೆ. ಇವುಗಳಲ್ಲಿ ವರದರಾಜರು, ಈ ಕೆಳಗಿನ 22 
ಧಾತುಗಳನ್ನು ರೂಪನಿಷ್ಪತ್ತಿಗಾಗಿ ಆರಿಸಿಕೊಂಡಿದ್ದಾರೆ. 


ಉಭಯಪದಿ ಧಾತುಗಳು (17) 

1, ಡುಕ್ತೀಇ್‌ - ದ್ರವ್ಯವಿನಿಮಯರೂಪ ವ್ಯಾಪಾರ, 2. ಪ್ರೀಇ್‌-ತೃಪ್ಪಿಗೊಳಿಸುವದು 
ಅಥವಾ ಇಚ್ಛಿಸುವದು, 3. ಶ್ರೀಲ” -ಬೇಯಿಸುವದು, 4. ನೀಇ-ಹಿಂಸಿಸುವದು, 
5. ೩೫್‌-ಬಂಧಿಸುವದು, 6. ಸ್ಕುಣಗ್‌-ಎತ್ತುವದು, 7. ಯು೫್‌-ಬಂಧಿಸುವದು, 
8. ಕ್ಲೂಣ್‌-ಸಪ್ಪಳಮಾಡುವದು, 9. ದೃಇ್‌-ಹೊಡೆಯುವದು, 10. ದ್ಯರ್ಜ್‌- 
ಹೊಡೆಯುವದು, 11. ಪೂಇ್‌-ಪವಿತ್ರಗೊಳಿಸುವದು, 12. ಲೂಇ್‌್‌-ಕತ್ತರಿಸುವದು,13. 
ಸ್ಕೋಇ್‌-ಮುಚ್ಚುವದು. 14ಕೃಇಗ್‌- ಹಿಂಸಿಸುವದು, 15. ವ್ಯಣ್‌್‌- ಸ್ವೀಕರಿಸುವದು, 
16. ಧೂಇ್‌-ಅಲುಗಾಡಿಸುವದು, 17. ಗ್ರಹ್‌-ಗ್ರಹಿಸುವದು/ತೆಗೆದುಕೊಳ್ಳೂವದು. 


ಪರಸ್ಕೈಪದಿ ಧಾತುಗಳು (4) 
1. ಕುಷ-ತೆಗೆದುಹಾಕುವದು, 2. ಅಶ-ಊಟಮಾಡುವದು, 3. ಮುಷ- 
ಕದಿಯುವದು, 4. ಜ್ಞಾ ತಿಳಿಯುವದು. 


ಆತ್ಮನೇಪದಿ ಧಾತುಗಳು (1) 
l. ವೃಜ್‌-ಸೇವಿಸುವದು. 
(ಶ್ನಾ (ನಾ)-ವಿಕರಣಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ - ೮85. ಕ್ರಾ ನದಿಥ್ಯಃ ಶ್ನ್ನಾ (3.181) 

ವೃತ್ತಿ- ಶಪೋಪವಾದಃ ಕ್ರೀಣಾತಿ(618) “ಈ ಹಲ್ಯಘೋಃ? ಕ್ರೀಣೀತಃ। “(619) 
ಶ್ನಾಭ್ಯಸ್ತಯೋರಾತಃ?  ಕ್ರೀಣನ್ನಿ! ಕ್ರೀಣಾಸಿ। ಕ್ರೀಣೀಥಃ। ಕ್ರೀಣೀಥ। ಕ್ರೀಣಾಮಿ। ಕ್ರೀಣೀವಃ 
ಕ್ರೀಣೀಮಃ  ಕ್ರೀಣೀತೆ। ಕ್ರೀಣಾತೇ। ಕ್ರೀಣತೇ। ಕ್ರೀಣೀಷೇ। ಕ್ರೀಣಾಥೇ। ಕ್ರೀಣೀದ್ವೆ ಕ್ರೀಣೆ! 
ಕ್ರೀಣೀವಹೆ। ಕ್ರೀಣೀಮಹೆ। ಚಿಕ್ರಾಯ। ಚಿಕ್ರೀಯತುಃ ಚಿಕ್ರೀಯುಃ। 

ಚಿಕ್ರಯಿಥ, ಚಿಕ್ರೇಥ। ಚಿಕ್ರೀಯ, ಚಿಕ್ರೀಯೆ। ಕ್ರೇತಾ। ಕ್ರೇಷ್ಯತಿ, ಕ್ರೇಷ್ಯತೇ। ಕ್ರೀಣಾತು।, 
ಕ್ರೀಣೀತಾತ್‌। ಕ್ರೀಣೀತಾಮ್‌। ಅಕ್ರೀಣಾತ್‌, ಅಕ್ರೀಣೀತಕ್ರೀಣೀಯಾತ್‌, ಕ್ರೀಣೀತಃ। 
ಕ್ರೀಯಾತ್‌, ಕ್ರೇಷೀಷ್ಟ ಅಕ್ರೈಷೀತ್‌, ಅಕ್ರೇಷ್ಟ ಅಕ್ರೇಷ್ಠತ್‌, ಅಕ್ರಷ್ಯತ। 

ಪ್ರೀಇ್‌ ತರ್ಪಣೇ ಕಾನ್ಸೌ ಚ) ಪ್ರೀಣಾತಿ, ಪ್ರೀಣೀತೆ ಶ್ರೀಣ್‌ ಪಾಕೇ॥। ಶ್ರೀಣಾತಿ। 
ಶ್ರೀಣೀತೆ! ಮೀಣ ಹಿ೦ಸಾಯಾಮ್‌। 4 

ಅ.ವೃ- “ಕರ್ತರಿ ಶಪ್‌” ಎಂಬ ಸೂತ್ರದಿಂದ "ಕರ್ತರಿ' ಎಂಬ ಪದವೂ 
“ಸಾರ್ವಧಾತುಕೇ ಯಕ್‌” ಎಂಬ ಸೂತ್ರದಿಂದ "ಸಾರ್ವಧಾತುಕೇ' ಎಂಬ ಪದವೂ 


970 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅನುವೃತ್ತವಾಗುತ್ತವೆ. “ಪ್ರತ್ಯಯಃ” ಮತ್ತು “ಪರಶ್ಚ” ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ- "ಡುಕ್ರೀಣ್‌ ದ್ರವ್ಯವಿನಿಮಯೇ' (ಒಂದು ದ್ರವ್ಯವನ್ನು ಕೊಟ್ಟು ಇನ್ನೊಂದನ್ನು 
ತೆಗೆದುಕೊಳ್ಳುವದು)-(ಡುಕ್ರೀಣ್‌) “ಆದಿರ್ಗೆ ಟುಡವಃ” ಎ೦ಬ ಸೂತ್ರದಿಂದ ಆದಿ 
ಇತ್‌ ಸಂಜ್ಮಕವಾದ "ಡ್‌' ಕಾರ ಲೋಪ, "ಉ' ಕಾರ ಉಚ್ಚಾರಣಾರ್ಥ. ಹಾಗೆಯೇ 
“ಹಲನ್ತ್ಯಮ್‌” ಸೂತ್ರದಿಂದ ಅಂತ್ಯ "ಆ್‌' ಕಾರ ಲೋಪ. ಹೀಗೆ "ಕ್ರೀ' ಮಾತ್ರ 
ಉಳಿಯುತ್ತದೆ. ಕರ್ತರ್ಥದಲ್ಲಿ ಸಾರ್ವಧಾತುಕ ಪ್ರತ್ಯಯ ಪರವಾದಾಗ, “ಕ್ರ್ಯಾದಿ' 
ಧಾತುಗಳ ನಂತರ ಬರುವ "ಶಪ್‌' ಪ್ರತ್ಯಯವನ್ನು ಬಾಧಿಸಿ “ಶ್ನಾ(ನಾ)' ಪ್ರತ್ಯಯವು 
ಬರುತ್ತದೆ. ("ಶ್ನಾ' ದಲ್ಲಿ “ಲಶಕ್ಟತದ್ಧಿತೇ? ಎಂಬ ಸೂತ್ರದಿಂದ "ಶ್‌' ಕಾರ ಲೋಪ). 
ಇದು “ಶಿತ್‌' ಆಗಿರುವುದರಿಂದಲೂ, ಸಾರ್ವಧಾತುಕ, ಮತ್ತು ಅಪಿತ್‌ 
ಆಗಿರುವುದರಿಂದಲೂ “ಸಾರ್ವಧಾತುಕಮಪಿತ್‌” ಎ೦ಬ ಸೂತ್ರದಿಂದ “ಜಿತ್‌' ಆಗುತ್ತದೆ. 
ಅದು ಪರವಾದಾಗ, “ಕಿತಿ ಚ” ಎಂಬ ಸೂತ್ರದಿಂದ ಗುಣ-ವೃದ್ಧಿಗಳು ಬರುವುದಿಲ್ಲ 

ಪರಸ್ಕೈಪದಿ ಧಾತುಗಳು 

ಉದಾ- ಕ್ರೀಣಾತಿ-ಪ್ರಥಮಪುರುಷ ಏಕ ವಚನದಲ್ಲಿ, ಕ್ರೀ೬ನಾ4ತಿ ಎಂದಿದ್ದಾಗ, 
“ಅಟುಪ್ವಾಜ್ನುಮ್‌ ವ್ಯವಾಯೇಪಿ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಣತ್ಸ(ನ್‌) 
ಬಂದು ಕ್ರೀಣಾತಿ ಎಂದು ರೂಪವಾಗುತ್ತದೆ. 

ಉದಾ- ಕ್ರೀಣೀತಃ - ದ್ವಿ ವಚನದಲ್ಲಿ- ಕ್ರೀ*ನಾ4ತಸ್‌ ಎಂದಿದ್ದಾಗ, “ತಸ್‌' 
ಪ್ರತ್ಯಯವು (ಅತಿದೇಶದಿಂದು)"ಜಿತ್‌' ಆಗಿರುವುದರಿಂದ ಅದು ಪರದಲ್ಲಿರುವಾಗ, 

ನ್‌-ಕಾರೋತ್ತರ “ಆ' ಕಾರಕ್ಕೆ “ಈ ಹಲ್ಯಘೋಃ” ಎಂಬ ಸೂತ್ರದಿಂದ ಈ- 
ಕಾರವು ಆದೇಶವಾಗಿ ಬಂದು, ಕ್ರೀ--ನೀ.-ತಸ್‌ ಎಂದಿದ್ದಾಗ, "ನ್‌' ಕಾರಕ್ಕೆ “ಣತ್ವ' 
ಬಂದು "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳಿಂದ ಕ್ರೀಣೀತಃ ಎಂದು ರೂಪವಾಗುತ್ತದೆ. 
(ಇಲ್ಲಿ ವಿಭಕ್ತಿಸ್ಥವಾದ "ತ್‌' ಕಾರವು “ನ ವಿಭಕ್ತೌ ತುಸ್ಮಾಃ” ಎಂಬ ಸೂತ್ರದಿಂದ 
ಲೋಪ ಹೊಂದುವದಿಲ್ಲ). 

ಉದಾ- ಕ್ರೀಣನ್ನಿ- ಬಹುವಚನದಲ್ಲಿ-ಕ್ರೀ*ನಾ* ಅನ್ನಿ ಎ೦ದಿದ್ದಾಗ, 
“ಶ್ನಾಭ್ಯಸ್ತಯೋರಾತಃ” ಎಂಬ ಸೂತ್ರದಿಂದ, ನ್‌-ಕಾರೋತ್ತರ "ಆ' ಕಾರಕ್ಕೆ ಲೋಪ 
ಬಂದು ಕ್ರೀ--ನ್‌*-ಅನ್ನಿ ಎಂದಿದ್ದಾಗ "ನ್‌' ಕಾರಕ್ಕೆ ಣತ್ವ(ಣ್‌) ಬಂದು ಕ್ರೀಣನ್ತಿ ಎಂದು 
ರೂಪವಾಗುತ್ತದೆ. ಹಲಾದಿ “ಜಿತ್‌' ಆದ ಸಾರ್ವಧಾತುಕವು ಪರದಲ್ಲಿದ್ದಾಗ, 
ಈತ್ವವೂ(ಈ), ಅಜಾದಿ "ಜಿತ್‌' ಆದ ಸಾರ್ವಧಾತುಕವು ಪರದಲ್ಲಿದ್ದಾಗ, “ಆ' ಕಾರ 
ಲೋಪವಾಗಿ ಕೆಳಗಿನಂತೆ ರೂಪಗಳು ಸಿದ್ಧವಾಗುತ್ತವೆ. 

ಲಟ್‌:-ಪರಸ್ಕೈ ಪದದಲ್ಲಿ ರೂಪಗಳು: ಕ್ರೀಣಾತಿ, ಕ್ರೀಣೀತಃ, ಕ್ರೀಣನಿ। ಕ್ರೀಣಾಸಿ, 
ಕ್ರೀಣೀಥಃ, ಕ್ರೀಣೀಥ। ಕ್ರೀಣಾಮಿ, ಕ್ರೀಣೀವಃ, ಕ್ರೀಣೀಮಃ। 

ಆತ್ಮನೇ ಪದದಲ್ಲಿ ರೂಪಗಳು:- ಕ್ರೀಣೀತೆ, ಕ್ರೀಣಾತೇ, ಕ್ರೀಣತೆ। ಕ್ರೀಣೀಷೇ, 
ಕ್ರೀಣಾಥೇ, ಕ್ರೀಣೇದ್ವೆ ಕ್ರೀಣೇ, ಕ್ರೀಣೀವಹೇ, ಕ್ರೀಣೀಮಹೇ 


ಕ್ರ್ಯಾದಯ ಗಣ 971 


ಲಿಟ್‌:-ಪರಸ್ಮೈ ಪದ. ಉದಾ- ಚಿಕ್ರಾಯ- ಪ್ರಥಮಪುರುಷ ಏಕವಚನದಲ್ಲಿ 
ಕ್ರೀ-ತಿಪ್‌ ಎಂದಿದ್ದಾಗ, ಮೂಲ ಆಖ್ಯಾತ ಪ್ರತ್ಯಯವಾದ ತಿಪ್‌ ಗೆ, ಅಭಿನವ 
ಆಖ್ಯಾತ ಪ್ರತ್ಯಯವಾದ ಣಲ್‌(ಅ) ಆದೇಶವಾಗಿ ಬಂದು, ಅನುಬಂಧಗಳಾದ "“ಣ್‌' 
ಮತ್ತು "ಲ್‌'ಗಳು ಲೋಪವಾಗಿ ಕ್ರೀ*ಅ ಎಂದಿದ್ದಾಗ, ಧಾತುವಿಗೆ ದ್ವಿತ್ವ ಬಂದು 
ಕ್ರೀಕ್ಷೀ*ಅ ಎಂದಿದ್ದಾಗ, “ಹಲಾದಿಃ ಶೇಷಃ” ಎಂಬ ಸೂತ್ರದಿಂದ ಕೀಕ್ರೀಅ ಎಂದಿದ್ದಾಗ, 
“ಹಸ್ತ * ಎಂಬ ಸೂತ್ರದಿಂದ ಅಭ್ಯಾಸದಲ್ಲಿರುವ "ಕೀ' ಯ "ಈ' ಕಾರಕ್ಕೆ ಹ್ರಸ್ವ 
ಬಂದು ಕಿಕ್ರೀ.-ಅ ಎಂದಿರುತ್ತದೆ. ಆಗ “ಕುಹೋಶ್ಚುಃ” ಎಂಬ ಸೂತ್ರದಿಂದ, ಮೊದಲನೇ 
ಕ್‌' ಗೆ "ಚುತ್ಸ(ಚ್‌)' ಬಂದು, ಚಿಕ್ರೀ* ಅ ಎಂದಿದ್ದಾಗ, “ಅಚೋಣಿಣಿತಿ” ಸೂತ್ರದಿಂದ 
ವೃದ್ಧಿ ಬಂದು, ಚಿಕ್ರೈ*ಅ ಎಂದಾಗುತ್ತದೆ. ನಂತರ “ಏಚೋತಯವಾಯಾವಃ” 
ಎಂಬ ಸೂತ್ರದಿಂದ "ಐ' ಗೆ "ಆಯ್‌' ಆದೇಶ ಬಂದು ಚಿಕ್ರಾಯ್‌*ಅ ಎಂದಾಗಿ 
ವರ್ಣ ಜೋಡಣೆಯಿಂದ ಚಿಕ್ರಾಯ ಎಂದು ರೂಪವಾಗುತ್ತದೆ. 

ಉದಾ- ಚಿಕ್ರಿಯತುಃ -ಪ್ರಥಮಪುರುಷ ದ್ವಿವಚನದಲ್ಲಿ ಕ್ರೀ ತಸ್‌ ಎಂದಿದ್ದಾಗ 
"ತಸ್‌' ಗೆ ಹಿಂದಿನಂತೆ ಅಭಿನವಾಖ್ಯಾತ ಪ್ರತ್ಯಯವಾದ “ಅತುಸ್‌' ಆದೇಶವಾಗಿ 
ಬಂದು, ಚಿಕ್ರೀ- ಅತುಸ್‌ ಎ೦ದಿದ್ದಾಗ, “ಅಸಂಯೋಗಾತ್‌ ಲಿಟ್‌ ಕಿತ್‌” ಎಂಬ 
ಸೂತ್ರದಿಂದ ಗುಣ ಬಾರದೇ ಚಿಕ್ರೀ*ಅತುಸ್‌ ಎಂದೇ ಇದ್ದಾಗ, “ಅಜಿ 
ಶ್ಲುಧಾತುಬ್ರುವಾಂ....” ಎಂಬ ಸೂತ್ರದಿಂದ "ಈ' ಕಾರಕ್ಕೆ “ಇಯಜ್‌(ಇಯ್‌)' ಆದೇಶ 
ಬಂದು ಚಿಕ್ಕಇಯ್‌ಅತುಸ್‌=ಚಿಕ್ತಿಯತುಃ ಎ೦ದು ರೂಪವಾಗುತ್ತದೆ. ಈ ರೀತಿಯಾಗಿ 
ಪರಸ್ಕೈ ಪದದಲ್ಲಿ ಮತ್ತು ಆತ್ಮನೇ ಪದದಲ್ಲಿಯೂ “ಅಜಾದಿ' ಪ್ರತ್ಯಯಗಳು ಪರದಲ್ಲಿದ್ದಾಗ, 
“ಇಯಜ್‌' ಆದೇಶವು ಬರುವದು. 

ಉದಾ- ಚಿಕ್ರೀಯುಃ-ಪ್ರಥಮಪುರುಷ ಬಹುವಚನದಲ್ಲಿ ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು ಚಿಕ್ರೀ ಎಂದಾದಮೇಲೆ "ಈ” ಕಾರಕ್ಕೆ “ಇಯಜ್‌' ಆದೇಶ ಬಂದು, 
ಚಿಕ್ರ್‌-ಇಯ್‌-.ಉಸ್‌ ಎಂದಿದ್ದಾಗ, ಚಿಕ್ರಿಯುಃ ಎಂದು ರೂಪವಾಗುತ್ತದೆ. 
“ಥಲ್‌' ನಲ್ಲಿ ಭಾರದ್ವಾಜ ನಿಯಮದಿಂದ ವಿಕಲ್ಲವಾಗಿ ಇಡಾಗಮ ಬ೦ದರೆ- "ಅಯ್‌' 
ಆದೇಶ ಬರುತ್ತದೆ ತದಭಾವ ಪಕ್ಷದಲ್ಲಿ ಗುಣ ಮಾತ್ರ ಬಂದು ಚಿಕ್ರಯಿಥ/ಚಿಕ್ರೇಥ, 
ಎ೦ಬ ರೂಪಗಳಾಗುತ್ತವೆ. ನಂತರ ದ್ವಿವಚನ ಬಹುವಚನಗಳಲ್ಲಿ ಕ್ರಮವಾಗಿ ಚಿಕ್ರಯಿಥುಃ, 
ಚಿಕ್ರಿಯ। ಚಿಕ್ರಾಯ/ಚಿಕ್ರಯ, ಚಿಕ್ರಿಯಿವ, ಚಿಕ್ರಿಯಿಮ। ಎಂದು ರೂಪಗಳಾಗುತ್ತವೆ. 


ಆತ್ಮನೇ ಪದದಲ್ಲಿ: ಚಿಕ್ರಿಯೇ, ಚಿಕ್ರಿಯಾತೆ, ಚಿಕ್ರಯಿರೇ। ಚಿಕ್ರಯಿಷೇ, ಚಿಕ್ರಿಯಾಥೆ, 
ಚಿಕ್ರಿಯಿಡ್ಜೇ;ಚಿಕ್ರಿಯಿದ್ದೇ। ಚಿಕ್ರಿಯೇ, ಚಿಕ್ರಿಯಿವಹೆ, ಚಿಕ್ರಿಯಿಮಹೆ। ಎಂದು 
ರೂಪಗಳಾಗುತ್ತವೆ. 

ಸೂಚನೆ: ಮುಂದಿನ "ಲ್‌' ಕಾರಗಳಲ್ಲಿ ಆಯಾ ಅಭಿನವ ಆಖ್ಯಾತ ಪ್ರತ್ಯಯಗಳನ್ನು 
ಹೊಂದಿ ರೂಪಗಳು ಸಿದ್ಧಿಸುತ್ತವೆ. 


972 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲುಟ್‌ -ಪರಸ್ಕೈಪದದಲ್ಲಿ: ಕ್ರೇತಾ, ಕ್ರೇತಾರೌ, ಕ್ರೇತಾರ೩ ಕ್ರೇತಾಸಿ, ಕ್ರೇತಾಸ್ಥಃ, 
ಕ್ರೇತಾಸ್ಥ! ಕ್ರೇತಾಸ್ಕಿ ಕ್ರೇತಾಸ್ತಃ, ಕ್ರೇತಾಸ್ಮಃ। 

ಆತ್ಮನೇ ಪದದಲ್ಲಿ: ಕ್ರೇತಾ, ಕ್ರೇತಾರ್‌, ಕ್ರೇತಾರಃ ಕ್ರೇತಾಸೆ, ಕ್ರೇತಾಸಾಥೆ, 

ಕ್ರೇತಾದ್ವೇ। ಕ್ರೇತಾಹೆ, ಕ್ರೇತಾಸ್ವಹೆ, ಕ್ರೇತಾಸ್ಮಹೆ! 

ಲೃಟ್‌:ಪರಸ್ಕೈ ಪದದಲ್ಲಿ: ಕ್ರೇಷ್ಯತಿ, ಕ್ರೇಷ್ಯತಃ, ಕ್ರೇಷ್ಯನ್ತಿ। ಕ್ರೇಷ್ಯಸಿ, ಕ್ರೇಷ್ಯಥಃ, ಕ್ರೇಷ್ಯಥ। 
ಕ್ರೇಷ್ಯಾಮಿ, ಕ್ರೇಷ್ಯಾವಃ, ಕ್ರೇಷ್ಯಾಮಃ। 

ಆತ್ಮನೇ ಪದದಲ್ಲಿ: ಕ್ರೇಷ್ಯತೇ, ಕ್ರೇಷ್ಯೇತೇ, ಕ್ರೇಷ್ಯನ್ನೇ। ಕ್ರೇಷ್ಯಸೇ, ಕ್ರೇಷ್ಯೇಥೇ, ಕ್ರೇಷ್ಯದ್ವೇ। 
ಕ್ರೇಷ್ಯೇ। ಕ್ರೇಷ್ಯಾವಹೇ, ಕ್ರೇಷ್ಯಾಮಹೇ। 

ಲೋಟ್‌: ಪರಸ್ಕೈ ಪದದಲ್ಲಿ: ಕ್ರೀಣಾತು/ಕ್ರೀಣೀತಾತ್‌, ಕ್ರೀಣೀತಾಮ್‌, ಕ್ರೀಣನ್ನು 
ಕ್ರೀಣೀಹಿ/ ಕ್ರೀಣೀತಾತ್‌, ಕ್ರೀಣೀತಂ, ಕ್ರೀಣೀತ। ಎಂದು ರೂಪಗಳಾಗುತ್ತವೆ. ಉ.ಪು- 
ಏ.ವ ದಲ್ಲಿ ಕ್ರೀಣಾನಿ ಎಂದೂ, ದ್ವಿವ. ಮತ್ತು ಬ.ವ. ಗಳಲ್ಲಿ ವಸ್‌, ಮಸ್‌, ಪ್ರತ್ಯಯಗಳು 
ಪರವಾದಾಗ, “ಆಡುತ್ತಮಸ್ಯ ಪಿಚ್ಚ” ಎಂಬ ಸೂತ್ರದಿಂದ “ಆಟ್‌' ಆಗಮ ಬಂದು, 
ಅದು "ಪಿತ್‌' ಆಗಿರುವುದರಿಂದ, “ಆ' ಕಾರಕ್ಕೆ ವ್ಯವಧಾನವಿರುತ್ತದೆ. ಅದುದರಿಂದ 
“ಹಲ್‌” ಪರದಲ್ಲಿ ಇಲ್ಲದೇ ಇರೋಣದ್ದರಿಂದ ಈತ್ವ ಬರುವುದಿಲ್ಲ ಮತ್ತು "ಆ' 
ಕಾರವು "ಪಿತ್‌' ಆಗಿರುವುದರಿಂದ ಅದಕ್ಕೆ ಲೋಪವೂ ಬಾರದೇ ಕ್ರೀಣ+ಅ4ವಸ್‌, 
ಮತ್ತು ಕ್ರೀಣ4೮ಆ4ಮಸ್‌ ಎಂದಿದ್ದಾಗ, “ನಿತ್ಯಂ ಜಿತಃ” ಎಂಬ ಸೂತ್ರದಿಂದ "“ವಸ್‌' 
"ಮಸ್‌' ಗಳಲ್ಲಿರುವ “ಸ್‌” ಕಾರಕ್ಕೆ ಲೋಪ ಬಂದು, ಸವರ್ಣದೀರ್ಫಸಂಧಿಯಾಗಿ 
ಕ್ರೀಣಾವ, ಕ್ರೀಣಾಮ ಎಂದು ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ: ಕ್ರೀಣೀತಾಮ್‌, ಕ್ರೀಣಾತಾಮ್‌, ಕ್ರೀಣತಾಮ್‌। ಕ್ರೀಣೀಷ್ಟ, 
ಕ್ರೀಣಾಥಾಮ್‌, ಕ್ರೀಣೀಧ್ವಮ್‌। ಕ್ರೀಣೈ, ಕ್ರೀಣಾವಹೈ, ಕ್ರೀಣಾಮಹೈ। ಎಂದು 
ರೂಪಗಳಾಗುತ್ತವೆ. 

ಲಜ್‌:-ಪರಸ್ಕೈ ಪದದಲ್ಲಿ: ಅಕ್ರೀಣಾತ್‌, ಅಕ್ರೀಣೀತಾಮ್‌, ಅಕ್ರೀಣನ್‌। ಅಕ್ರೀಣಾಃ, 


ಅಕ್ರೀಣೀತಮ್‌, ಅಕ್ರೀಣತ। ಅಕ್ರೀಣಾಮ್‌, ಅಕ್ರೀಣೀವ, ಅಕ್ರೀಣೀಮ। ಎಂದು 
ರೂಪಗಳಾಗುತ್ತವೆ. 


ಆತ್ಮನೇ ಪದದಲ್ಲಿ: ಅಕ್ರೀಣೀತ, ಅಕ್ರೀಣೀತಾಮ್‌, ಅಕ್ರೀಣತ। ಅಕ್ರೀಣೀಥಾಃ, 


ಅಕ್ರೀಣಾಥಾಮ್‌, ಅಕ್ರೀಣೀದ್ವಮ್‌। ಅಕ್ರೀಣಿ, ಅಕ್ರೀಣೀವಹಿ, ಅಕ್ರೀಣೀಮಹಿ। ಎಂದು 
ರೂಪಗಳಾಗುತ್ತವೆ. 


ವಿಧಿಲಿಜ್‌:ಪರಸ್ಕೈ ಪದದಲ್ಲಿ: ಕ್ರೀಣೀಯಾತ್‌, ಕ್ರೀಣೀಯಾತಾಮ್‌, ಕ್ರೀಣೀಯುಃ। 
ಕ್ರೀಣೀಯಾಃ, ಕ್ರೀಣೀಯಾತಮ್‌, ಕ್ರೀಣೀಯಾತ। ಕ್ರೀಣೀಯಾಮ್‌, ಕ್ರೀಣೀಯಾವ, 
ಕ್ರೀಣೀಯಾಮ। ಎಂದು ರೂಪಗಳಾಗುತ್ತವೆ. 


ಆತ್ಮನೇ ಪದದಲ್ಲಿ: ಕ್ರೀಣೀತ, ಕ್ರೀಣೀಯಾತಾಮ್‌, ಕ್ರೀಣೀರನ್‌। ಕ್ರೀಣೀಥಾಃ, 
ಶ್ರೀಣೀಯಾಥಾಮ್‌, ಕ್ರೀಣೀದ್ದಮ್‌। ಕ್ರೀಣೀಯ, ಕ್ರೀಣೀವಹಿ, ಕ್ರೀಣೀಮಹಿ। ಎಂದಾಗುತ್ತದೆ. 


ಕ್ರ್ಯಾದಯ ಗಣ 973 


ಆಶೀರ್ಲಿಜ್‌:ಪರಸ್ಕೈ ಪದದಲ್ಲಿ: ಕ್ರೀಯಾತ್‌, ಕ್ರೀಯಾಸ್ತಾಮ್‌, ಕ್ರೀಯಾಸುಃ ಕ್ರೀಯಾಃ, 
ಕ್ರೀಯಾಸ್ತಮ್‌, ಕ್ರೀಯಾಸ್ತ| ಕ್ರೀಯಾಸ ಮ್‌, ಕ್ರೀಯಾಸ್ವ, ಕ್ರೀಯಾಸ್ಮ ಎಂದು 
ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ: ಕ್ರೇಷೀಷ್ಟ, ಕ್ರೇಷೀಯಾಸ್ತಾಮ್‌, ಕ್ರೇಷೀರನ್‌। ಕ್ರೇಷೀಷ್ಠಾಃ, 
ಕ್ರೇಷೀಯಾಸ್ಥಾಮ್‌, ಕ್ರೇಷೀಡ್ಜಮ್‌। ಕ್ರೇಷೀಯ, ಕ್ರೇಷೀವಹಿ, ಕ್ರೇಷೀಮಹಿ। ಎಂದು 
ರೂಪಗಳಾಗುತ್ತವೆ. 

ಲುಜ್‌:ಪರಸ್ಕೈ ಪದದಲ್ಲಿ: “ಸಿಚಿ ವೃದ್ಧಿಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ 
ವೃದ್ಧ ಬಂದು, rE ವಕ ಅಕ್ರೆ ಷ್ಟಾಮ್‌, ಅಕ್ರೈಷುಃ ಅಕ್ರೈಷೀಃ, ಅಕ್ರೈಷ್ಣಮ್‌, 

ಕ್ರೈಷ್ಟ ಅಕ್ರೈಷಮ್‌, ಅಕ್ರೈಷ್ಣ ಅಕ್ಕೆ ಷ್ಟ ಎಂದು ರೂಪಗಳಾಗುತ್ತವೆ. 

ಸ ಪದದಲ್ಲಿ: “ಸಾರ್ವಧಾತುಕಾರ್ಧಧಾತುಕಯೋಃ” ಎಂಬ ಸೂತ್ರದಿಂದ 
ಗುಣ ಬಂದು, ಅಕ್ರೇಷ್ಟ, ಅಕ್ರೇಷಾತಾಮ್‌, ಅಕ್ರೇಷತ। ಅಕ್ರೇಷ್ಠಾಃ, ಅಕ್ರೇಷಾಥಾಮ್‌, 
ಅಕ್ರೇಡ್ವಮ್‌। ಅಕ್ರೇಷಿ, ಅಕ್ರೇಷ್ಟಹಿ, ಅಕ್ರೇಷ್ಠಹಿ। ಎ೦ದು ರೂಪಗಳಾಗುತ್ತವೆ. 

ಲೃಜ್‌:ಪರಸ್ಥೆ ಕೈ ಪದದಲ್ಲಿ: ಅಕ್ರೇಷ್ಯತ್‌, ಅಕ್ರೇಷ್ಠತಾಮ್‌, ಅಕ್ರೇಷ್ಯನ್‌। ಅಕ್ರೇಷ್ಯಃ, 
ಅಕ್ರೇಷ್ಯತಮ್‌, ಅಕ್ರೇಷ್ಠತ।' ಅಕ್ರೇಷ್ಯಮ್‌, ಅಕ್ರೇಷ್ಯಾವ, ಅಕ್ರೇಷ್ಯಾಮ। ಎಂದು 
ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ: ಅಕ್ರೇಷ್ಯತ, ಅಕ್ರೇಷ್ಯಾತಾಮ್‌, ಅಕ್ರೇಷ್ಯನ್ತ! ಅಕ್ರೇಷ್ಯಥಾಃ, 
ಅಕ್ರೇಷ್ಯೇಥಾಮ್‌, ಅಕ್ರೇಷ್ಠಧ್ವಮ್‌। ಅಕ್ರೇಷ್ಟೇ, ಅಕ್ರೇಷ್ಯಾವಹಿ, ಅಕ್ರೇಷ್ಯಾಮಹಿ। ಎಂದು 
ರೂಪಗಳಾಗುತ್ತವೆ. 

ಧಾತು 2. ಪ್ರೀಇಗ್‌ ತರ್ಪಣೇ ಕಾನ್ಫೌ ಚ (ತೃಪ್ತಿಪಡಿಸುವದು, ತೃಪ್ತಿಹೊಂದುವದು, 
ಹೊಳೆಯುವದು) - ಇದೂ ಕೂಡ ಇೆತ್ತಾಗಿರುವುದರಿಂದ ಉಭಯಪದಿಯಾಗಿದೆ. 
ಇದರ ರೂಪಗಳು “ಕ್ರೀಳ್‌' ಧಾತುವಿನಂತೆ ಇರುತ್ತವೆ. "ಲಟ್‌' "ಲ್‌' ಕಾರದ 
ಪೂರ್ಣರೂಪಗಳನ್ನೂ, ಮತ್ತು ಉಳಿದ “ಲ್‌” ಕಾರಗಳ ಪ್ರಥಮಪುರುಷ ಏಕವಚನ 
ರೂಪಗಳನ್ನು ಮಾತ್ರ ಹೇಳಿದೆ. ಉಳಿದ ರೂಪಗಳನ್ನು ನೀವೇ ಊಹಿಸಿಕೊಳ್ಳಬೇಕು. 

ಲಟ್‌:ಪರಸ್ಮೈ ಪದದಲ್ಲಿ: ಪ್ರೀಣಾತಿ, ಪ್ರೀಣೀತಃ, ಪ್ರೀಣನ್ನಿ! ಪ್ರೀಣಾಸಿ, ಪ್ರೀಣೀಥಃ, 

ಪ್ರೀಣೀಥ। ಪ್ರೀಣಾಮಿ, ಪ್ರೀಣೀವಃ, ಪ್ರೀಣೀಮಃ ಎಂದು ರೂಪಗಳಾಗುತ್ತವೆ. 
ಆತ್ಮನೇ ಪದದಲ್ಲಿ: ಪ್ರೀಣೀತೆ, ಪ್ರೀಣಾತೆ, ಪ್ರೀಣತೆ। ಪ್ರೀಣೀಷೆ, ಪ್ರೀಣಾಧೆ, ಪ್ರೀಣೀಧ್ಧೆ 
ಪ್ರೀಣೇ, ಪ್ರೀಣೀವಹೆ, ಪ್ರೀಣೀಮಹೆ। ಎಂದು ರೂಪಗಳಾಗುತ್ತವೆ. 

ಲಿಟ್‌: ಪರಸ್ಮೈ ಪದದಲ್ಲಿ: ಪಿಪ್ರಾಯ, ಪಿಪ್ರಿಯತುಃ, ಪಿಪ್ರಿಯುಃ 


ಲ್ಪ 
ಆತ್ಮನೇಪದದಲ್ಲಿ: ಪಿಪ್ರಿಯೇ, ಪಿಪ್ರಿ 
ಲುಟ್‌: ಪರಸ್ಮೈ ಪದದಲ್ಲಿ : ಪ್ರೇತಾ, ಪ್ರಾತ ಪ್ರೇತಾರಃಪ್ರೇತಾಸಿ ಇತ್ಯಾದಿ 
ಆತ್ಮನೇಪದದಲ್ಲಿ: ಪ್ರೇತಾ, ಪ್ರೇತಾರೌ, ಪ್ರೇತಾರಃ ಪ್ರೇತಾಸೆ ಇತ್ಯಾದಿ 


974 ಲಘುಸಿದ್ಧಾ೦ಂತ ಕೌಮುದೀ-ಉತ್ತರಾರ್ಧ 
ಲೃಟ್‌: ಪರಸ್ಮೈಪದದಲ್ಲಿ : ಪ್ರೇಷ್ಯತಿ, ಪ್ರೇಷ್ಯತಃ, ಪ್ರೇಷ್ಠನ್ರಿ! 
ಆತ್ಮನೇಪದದಲ್ಲಿ : ಪ್ರೇಷ್ಯತೇ, ಪ್ರೇಷ್ಯೇತೇ, ಪ್ರೇಷ್ಯನ್ನೇ। 
ಲೋಟ್‌: ಪರಸ್ಕೈಪದದಲ್ಲಿ: ಪ್ರೀಣಾತು/ಪ್ರೀಣೀತಾತ್‌, ಪ್ರೀಣೀತಮ್‌, ಪ್ರೀಣನ್ನು। 
ಆತ್ಮನೇಪದದಲ್ಲಿ; ಪ್ರೀಣೀತಾಮ್‌, ಪ್ರೀಣಾತಾಮ್‌, ಪ್ರೀಣತಾಮ್‌। 
ಲಜ್‌: ಪರಸ್ಕೈಪದದಲ್ಲಿ: ಅಪ್ರೀಣಾತ್‌, ಅಪ್ರೀಣೀತಾಮ್‌, ಅಪ್ರೀಣನ್‌। 
ಆತ್ಮನೇಪದದಲ್ಲಿ: ಅಪ್ರೀಣೀತ, ಅಪ್ರೀಣಾತಾಮ್‌, ಅಪ್ರೀಣತ। 
ವಿಧಿಲಿಜ್‌: ಪರಸ್ಮೈ ಪದದಲ್ಲಿ: ಪ್ರೀಣೀಯಾತ್‌, ಪ್ರೀಣೀಯಾತಾಮ್‌, ಪ್ರೀಣೀಯುಃ 
ಆತ್ಮನೇಪದದಲ್ಲಿ: ಪ್ರೀಣೀತ, ಪ್ರೀಣೀಯಾತಾಮ್‌, ಪ್ರೀಣೀರನ್‌। 
ಆಶೀರ್ಲಿಜ್‌: ಪರಸ್ಕೈಪದದಲ್ಲಿ: ಪ್ರೀಯಾತ್‌, ಪ್ರೀಯಾಸ್ತಾಮ್‌, ಪ್ರೀಯಾಸುಃ। 
ಆತ್ಮನೇಪದದಲ್ಲಿ: ಪ್ರೇಷೀಷ್ಟ, ಪ್ರೇಷೀಯಾಸ್ತಾಮ್‌, ಪ್ರೇಷೀರನ್‌। 
ಲುಜ್‌: ಪರಸ್ಮೈ ಪದದಲ್ಲಿ: ಅಪ್ರೈಷೀತ್‌, ಅಪ್ರೈಷ್ಟಾಮ್‌, ಅಪ್ರೈಷುಃ। 
ಆತ್ಮನೇ ಪದದಲ್ಲಿ: ಅಪ್ರೇಷ್ಟ ಅಪ್ರೇಷಾತಾಮ್‌, ಅಪ್ರೇಷತ। 
ಲೃಜ್‌:ಪರಸ್ಕೈ ಪದದಲ್ಲಿ: ಅಪ್ರೇಷ್ಠತ್‌, ಆಅಪ್ರೇಷ್ಯತಾಮ್‌, ಅಪ್ರೇಷ್ಯನ್‌! 
ಆತ್ಮನೇಪದದಲ್ಲಿ ಅಪ್ರೇಷ್ಯತ, ಅಪ್ರೇಷ್ಯೇತಾಮ್‌, ಅಪ್ರೇಷ್ಯನ್ನ। ಎಂದು 
ರೂಪಗಳಾಗುತ್ತವೆ. 


ಧಾತು 3. ಶ್ರೀಣ್‌ ಪಾಕೇ-(ಅಡಿಗೆ ಮಾಡುವದು) ಇದೂ ಕೂಡ "ಜಿತ್‌ 
ಆಗಿರುವುದರಿಂದ, ಉಭಯಪದಿ ಆಗಿರುತ್ತದೆ. ಇದರ ರೂಪಗಳು ಕ್ರೀಣ್‌ 
ಧಾತುವಿನಂತೆಯೇ ಇರುತ್ತವೆ. 

ಲಟ್‌: ಪರಸ್ಮೈ ಪದದಲ್ಲಿ: ಶ್ರೀಣಾತಿ, ಶ್ರೀಣೀತಃ, ಶ್ರೀಣನಿ। ಶ್ರೀಣಾಸಿ, ಶ್ರೀಕೀಥಃ, 
ಶ್ರೀಣೀಥ। ಶ್ರೀಣಾಮಿ, ಶ್ರೀಣೀವಃ, ಶ್ರೀಣೀಮಃ। ಎ೦ದು ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ: ಶ್ರೀಣೀತೇ, ಶ್ರೀಣಾತೇ, ಶ್ರೀಣತೇ। ಶ್ರೀಣೀಷೇ, ಶ್ರೀಣಾಥೇ, 

ಶ್ರೀಣೀದ್ವೇ। ಶ್ರೀಣೇ, ಶ್ರೀಣೀವಹೆ, ಶ್ರೀಣೀಮಹೇ। ಎಂದು ರೂಪಗಳಾಗುತ್ತವೆ. 

ಲಿಟ್‌: ಪರಸ್ಮೈ ಪದದಲ್ಲಿ: ಶಿಶ್ರಾಯ, 

ಆತ್ಮನೇಪದದಲ್ಲಿ: ಶಿಶ್ರಿಯೇ। 

ಲುಟ್‌: ಪರಸ್ಮೈ ಪದದಲ್ಲಿ: ಶ್ರೇತಾ, ಶ್ರೇತಾಸಿ, 

ಆತ್ಮನೇಪದದಲ್ಲಿ : ಶ್ರೇತಾಸೇ। 

ಲ್ಕಟ್‌; ಪರಸ್ಮೈ ಪದದಲ್ಲಿ: ಶ್ರೇಷ್ಠತಿ, 

ಆತ್ಮನೇ ಪದದಲ್ಲಿ: ಶ್ರೇಷ್ಠತೇ। 

ಲೋಟ್‌: ಪರಸ್ಕೈ ಪದದಲ್ಲಿ:ಶ್ರೀಣಾತು, 


ಕ್ರ್ಯಾದಯ ಗಣ 975 


ಆತ್ಮನೇಪದದಲ್ಲಿ: ಶ್ರೀಣೀತಾಮ್‌। 

ಲಜ್‌: ಪರಸ್ಕೈಪದದಲ್ಲಿ: ಅಶ್ರೀಣಾತ್‌, 

ಆತ್ಮನೇಪದದಲ್ಲಿ: ಅಶ್ರೀಣೀತಃ। 

ವಿಧಿಲಿಜ್‌:ಪರಸ್ಕೈ ಪದದಲ್ಲಿ: ಶ್ರೀಣೀಯಾತ್‌, 

ಆತ್ಮನೇಪದದಲ್ಲಿ: ಶ್ರೀಣೀತ। 

ಆಶೀರ್ಲಿಜ್‌:ಪರಸ್ಕೈಪದದಲ್ಲಿ:ಶ್ರೀಯಾತ್‌, 

ಆತ್ಮನೇಪದದಲ್ಲಿ: ಶ್ರೇಷೀಷ್ಟ 

ಲುಜ್‌: ಪರಸ್ಕೈ ಪದದಲ್ಲಿ: ಅಶ್ರೈಷೀತ್‌, 

ಆತ್ಮನೇಪದದಲ್ಲಿ: ಅಶ್ರೇಷ್ಟ 

ಲೃಜ್‌: ಪರಸ್ಕೈಪ್ಪದಲ್ಲಿ: ಅಶ್ರೇಷ್ಯತ್‌, 

ಆತ್ಮನೇಪದದಲ್ಲಿ: ಅಶ್ರೇಷ್ಠತಃ ಎಂದು ರೂಪಗಳಾಗುತ್ತವೆ. 

ಧಾತು 4.ಮೀಇ್‌ ಹಿಂಸಾಯಾಮ್‌: (ಹಿಂಸೆ ಮಾಡುವದು) ಇದರಲ್ಲಿ "ಇ್‌್‌' 
ಇತ್‌ ಆಗಿ "ಮೀ' ಮಾತ್ರ ಉಳಿಯುತ್ತದೆ. "ಇ*' ಇತ್‌ ಆದ ಕಾರಣ, ಇದು 
ಉಭಯಪದಿ. ಇದು ಅನುದಾತ್ತವಾಗಿಯೂ ಇದೆ. ಅದುದ್ದರಿಂದ “ತಾಸಿ' ಮೊದಲಾದವು 
ಪರವಾದಾಗ, ಇದು ಅನಿಟ್‌ ಆಗಿರುತ್ತದೆ. ಕ್ರ್ಯಾದಿ ನಿಯಮದಿಂದ "ಲಿಟ್‌' ನಲ್ಲಿ 
ಇಡಾಗಮ ಬರುತ್ತದೆ. "ಥಲ್‌' ನಲ್ಲಿ ಭಾರದ್ವಾಜ ನಿಯಮದಿಂದ ಇಡಾಗಮ 
ವೈಕಲ್ಪಿಕವಾಗಿ ಬರುತ್ತದೆ. 

ಲಟ್‌:ಉದಾ- ಮೀನಾತಿ ಲಟ್‌ ನಲ್ಲಿ “ಈ ಹಲ್ಯಘೋಃ” ಸೂತ್ರದಿಂದ ಈತ್ವ(ಈ) 
ಬಂದು ಮೀನೀತಃ ಎಂದು ರೂಪವಾಗುತ್ತದೆ. “ಶ್ನಾ ಕನೈಸೆಯೋರಾತಃ” ಎಂಬ 
ಸೂತ್ರದಿಂದ "ಆ' ಕಾರ ಲೋಪವಾಗಿ ಮಿನನ್ವಿ, ಮೀನೀತೇ, ಮೀನಾತೇ ಮೀನತೇ 
ಇತ್ಯಾದಿ ರೂಪಗಳಾಗುತ್ತವೆ. 

ಲಿಟ್‌ ನಲ್ಲಿ “ಮೀನಾತಿ ಮಿನೋತಿದೀ ಔ ಲ್ಯಪಿಚ್‌” ಎಂಬ ಸೂತ್ರದಿಂದ "ಮೀ" 
ನ "ಈ” ಕಾರಕ್ಕೆ ಆತ್ಮ ಬಂದು "ಮಾ' ಎಂದಾಗುತ್ತದೆ. ಆಮೇಲೆ ಪಪೌ ಎಂಬ 
ರೂಪದಂತೆ “ಆತ ಔಣಲಃ” ಸೂತ್ರದಿಂದ "ಣಲ್‌'ನ ಸ್ಥಾನದಲ್ಲಿ ಔಕಾರಾದೇಶ, 
ಮತ್ತು ವೃದ್ಧಿ ಮೊದಲಾದವು ಬ೦ದು, ಮಮೌ ಎಂದಾಗುತ್ತದೆ. ಅತುಸ್‌ ನಲ್ಲಿ ಕಿತ್ವ 
(ಕಿ) ಆಗುವುದರಿಂದ ಏಚ್‌ ನಿಮಿತ್ತ ಪರದಲ್ಲಿ ಇಲ್ಲದ ಕಾರಣ ಆತ್ಮ ಬರುವುದಿಲ್ಲ 
ಆಗ ಮಿಮೀ+ಅತುಸ್‌ ಎಂದಾಗಿ, “ಏರನೇಕಾಚೋತಸಂಯೋಗಪೂರ್ವಸ್ಯ” ಎಂಬ 
ಸೂತ್ರದಿಂದ ಯಣ್‌ ಬಂದು ಮಿಮ್ಯತುಃ ಎಂದು ರೂಪವಾಗುತ್ತದೆ. 

ಲಿಟ್‌: ಪರಸ್ಮೈ ಪದದಲ್ಲಿ: ಮಮೌ, ಮಿಮ್ಯತುಃ, ಮಿಮ್ಯುಃ॥ ಮಮಿಥ, ಮಮಾಥ, 
ಮಿಮೃಥುಃ ಮಿಮ್ಯ, ಮಮೌ, ಮಿಮ್ಯಿವ, ಮಿಮ್ಕಿಮ। 

ಆತ್ಮನೇ ಪದದಲ್ಲಿ: ಮಿಮ್ಯೇ, ಮಿಮ್ಯಾತೇ, ಮಿಮ್ಕಿರೇ। ಮಿಮ್ಕಿಷೇ, ಮಿಮ್ಯಾಥೇ, 


976 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಮಿಮ್ಮಿಡ್ಜೇ/ಮಿಮ್ಮಿದ್ದೇ। ಮಿಮ್ಯೇ, ಮಿಮ್ಯಿವಹೇ, ಮಿಮ್ಕಿಮಹೇ। 

ಲುಟ್‌: ಪರಸ್ಮೈ ಪದದಲ್ಲಿ ಏಚ್‌ ವರ್ಣಗಳ ನಿಮಿತ್ತದಿಂದ “ಮೀನಾತಿ- 
ಮಿನೋತಿದೀ ಔ ಲ್ಯಪಿಚ್‌” ಎಂಬ ಸೂತ್ರದಿಂದ ಆತ್ವ ಬಂದು ಮಾತಾ, ಮಾತಾರ್‌, 
ಮಾತಾರಃ। ಮಾತಾಸಿ, ಮೊದಲಾದ ರೂಪಗಳೂ ಮತ್ತು ಆತ್ಮನೇ ಪದದಲ್ಲಿ 
ಮಾತಾಸೇಮಾತಾಸಾಥೇ ಮೊದಲಾದ ರೂಪಗಳಾಗುತ್ತವೆ. 

ಲೃಟ್‌: ಪರಸ್ಮೈ ಪದದಲ್ಲಿ ಮಾಸ್ಯತಿ, ಮಾಸ್ಯತಃ, ಮಾಸ್ಯನ್ತಿ- ಮೊದಲಾದ 
ರೂಪಗಳಾಗುತ್ತವೆ. ಆತ್ಮನೇ ಪದದಲ್ಲಿ ಮಾಸ್ಕತೇ, ಮಾಸ್ಯೇತೇ ಮಾಸ್ಕನ್ತೇ ಮೊದಲಾದ 
ರೂಪಗಳಾಗುತ್ತವೆ. 

ಲೋಟ್‌: ಪರಸ್ಥೆ ಕ ಪದದಲ್ಲಿ: ಮೀನಾತು,/ಮೀನೀತಾತ್‌, ಮೀನೀತಾಮ್‌, ಮೀನನ್ನು 
ಮೀನೀಹೀ, ಮೊದಲಾದ ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ: ಮೀನೀತಾಮ್‌, ಮೀನಾತಾಮ್‌, ಮೀನತಾಮ್‌। ಮೊದಲಾದ 
ರೂಪಗಳಾಗುತ್ತವೆ. 

ಲಜ್‌: ಪರಸ್ಮೈ ಪದದಲ್ಲಿ: ಅಮೀನಾತ್‌, ಅಮೀನೀತಾಮ್‌, ಅಮೀನನ್‌। 
ಮೊದಲಾದ ರೂಪಗಳಾಗುತ್ತವೆ. 


ಆತ್ಮನೇ ಪದದಲ್ಲಿ: ಅಮೀನೀತ, ಅಮೀನೀತಾಮ್‌, ಅಮೀನತ। ಮೊದಲಾದ 
ರೂಪಗಳಾಗುತ್ತವೆ. 


ವಿಧಿಲಿಜ್‌:ಪರಸ್ಕೈ ಪದದಲ್ಲಿ: ಮೀನೀಯಾತ್‌, ಮೀನೀಯಾತಾಮ್‌, ಮೀನೀಯುಃ। 
ಮೊದಲಾದ ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ: ಮೀನೀತ, ಮೀನೀಯಾತಾಮ್‌, ಮೀನೀರನ್‌। ಮೊದಲಾದ 
ರೂಪಗಳಾಗುತ್ತವೆ. 

ಆಶೀರ್ಲಿಜ್‌:ಪರಸ್ಕೈ ಪದದಲ್ಲಿ: ಮೀಯಾತ್‌, ಮೀಯಾಸ್ತಾಮ್‌, ಮೀಯಾಸುಃ। 
ಮೊದಲಾದ ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ: ಮಾಸೀಷ್ಟ ಮಾಸೀಯಾಸ್ತಾಮ್‌, ಮಾಸೀರನ್‌। ಮೊದಲಾದ 
ರೂಪಗಳಾಗುತ್ತವೆ. 

ಲುಜ್‌:ಪರಸ್ಕೈ ಪದದಲ್ಲಿ: ಆತ್ಮ ಬಂದಮೇಲೆ “ಯಮರಮನಮತಾಂ ಸಕ್‌ ಚ” 
ಎ೦ಬ ಸೂತ್ರದಿಂದ "ಸಕ್‌' ಆಗಮ, "ಇಟ್‌' ಬ೦ದು ಅಮಾಸೀತ್‌, ಅಮಾಸಿಷ್ಟಾಮ್‌, 
ಅಮಾಸಿಷುಃಃ ಮೊದಲಾದ ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ:ಅಮಾಸ್ತ, ಅಮಾಸಾತಾಮ್‌, ಅಮಾಸತ। ಮೊದಲಾದ 
ರೂಪಗಳಾಗುತ್ತವೆ. 

ಲೃಜ್‌:ಪರಸ್ಕೈ ಪದದಲ್ಲಿ: ಅಮಾಸ್ಕತ್‌, ಅಮಾಸ್ಯತಾಮ್‌, ಅಮಾಸ್ಕನ್‌। ಮೊದಲಾದ 
ರೂಪಗಳು ಆಗುತ್ತವೆ. 


ಕ್ರ್ಯಾದಯ ಗಣ 977 


ಆತ್ಮನೇ ಪದದಲ್ಲಿ: ಅಮಾಸ್ಯತ, ಅಮಾಸ್ಯೇತಾಮ್‌, ಅಮಾಸ್ಯನ್ತ ಮೊದಲಾದ 
ರೂಪಗಳು ಆಗುತ್ತವೆ. 
(ಣತ್ವ ವಿಧಾಯಕ ಸೂತ್ರ) 


ಸೂತ್ರ - 686. ಹಿನು-ಮೀನಾ (8.4.15) 

ವೃತ್ತಿ ಉಪಸರ್ಗಸ್ಥಾತ್‌ ನಿಮಿತ್ತಾತ್‌ ಪರಸ್ಯ ಏತಯೋಃ ನಸ್ಯ ಣಃ ಸ್ಯಾತ್‌। 
ಪ್ರಮೀಣಾತಿ, ಪ್ರಮೀಣೀತೆ। (638) ಮಿನಾತಿ ಇತಿ ಆತ್ವಮ್‌। ಮಮೌ। ಮಿಮ್ಯತುಃ 
ಮಮಿಥ। ಮಮಾಥ। ಮಿಮ್ಯೇ। ಮಾತಾ। ಮಾಸ್ಯತಿ। ಮೀಯಾತ್‌। ಮಾಸೀಷ್ಟ ಅಮಾಸೀತ್‌। 
ಅಮಾಸಿಷ್ಟಾಮ್‌। ಅಮಾಸ್ತ 

5. ಹಿಇಗ್‌ ಬನ್ನನೇ॥5। ಸಿನಾತಿ, ಸಿನೀತೆ। ಸಿಷಾಯ। ಸಿಷ್ಕೇ। ಸೇತಾ। 

6. ಸ್ಕುಇಗ್‌ ಆಫ್ಸವನೇ(। 

ಪ. ಛೇ-ಹಿನುಶ್ಚ ಮೀನಾಶ್ಚ ತಯೋಃ ಹಿನುಮಿನೌ (ಇತರೇತರ ದ್ವನ್ಹ) ತಯೋಃ 
ಹಿನು ಮೀನಾ ಇತಿ ಲುಪ್ತ ಷಷ್ಟೀಕಂ ಪದಮ್‌। 

ಅ.ವೃ- “ಉಪಸರ್ಗಾತ್‌ ಅಸಮಾಸೇ*ಪಿ ಣೋಪದೇಶಸ್ಯ” ಎಂಬಸೂತ್ರದಿಂದ 
ಉಪಸರ್ಗಾತ್‌ ಎಂಬ ಪದವನ್ನೂ, “ರಷಾಭ್ಯಾಂ ನೋ ಣಸ್ತಮಾನಪದೇ” ಎಂಬ 
ಸೂತ್ರವನ್ನೂ, ಅನುವೃತ್ತಿ ಮಾಡಲಾಗಿದೆ. 

ಅರ್ಥ- ಉಪಸರ್ಗದಲ್ಲಿರುವ ನಿಮಿತ್ತಕ್ಕಿಂತ ಪರದಲ್ಲಿ ಇರುವ "ಹಿನು' ಮತ್ತು 
"ಮೀನಾ'ಗಳಲ್ಲಿರುವ "ನ್‌' ಕಾರಕ್ಕೆ “ಣ್‌'ಕಾರ ಆದೇಶವಾಗಿ ಬರುತ್ತದೆ. 

(ಸ್ವಾದಿಗಣದಲ್ಲಿ ಪಠಿತವಾಗಿರುವ ಹಿ ಧಾತುವಿನ ನಂತರ ಬರುವ 'ಶ್ನುನು)' 
ವಿಕರಣ ಪ್ರತ್ಯಯ, ಹಾಗೂ ಕ್ರ್ಯಾದಿ ಗಣಕ್ಕೆ ಸೇರಿದ ಮೀ ಧಾತುವಿನ ನಂತರ, 
“ಶ್ನಾ(ನಾ)' ವಿಕರಣ ಪ್ರತ್ಯಯಗಳನ್ನು ಸೇರಿಸಿದಾಗ, ಕ್ರಮವಾಗಿ ಹಿನು ಮತ್ತು ಮೀನಾ 
ಎಂದು ರೂಪಗಳಾದಮೇಲೆ, ಉಪಸರ್ಗದಲ್ಲಿ ರೇಫ ಮತ್ತು ಷ ಕಾರಗಳನ್ನು 
ಪ್ರತ್ಯಯವಾಗಿಯುಳ್ಳ, ಪ್ರಕೃತ ಸೂತ್ರದಿಂದ "ನ್‌' ಕಾರಕ್ಕೆ "ಣ್‌' ಕಾರವು ಆದೇಶವಾಗಿ 
ಬರುತ್ತದೆ. ವೃತ್ತಿಯಲ್ಲಿ ಉಪಸರ್ಗಸ್ಥಾತ್‌ ನಿಮಿತ್ತಾತ್‌ ಎಂದರೆ, ರೇಫ ಮತ್ತು "ಷ್‌' 
ಕಾರಗಳೆಂದು ತಿಳಿಯಬೇಕು ಎಂಬುದನ್ನು ಲಕ್ಷದಲ್ಲಿಡಬೇಕು). 

ಪರಸ್ಮೈಪದದಲ್ಲಿ: 

[ಉದಾ- ಪ್ರಹಿಣೋತಿ-ಸ್ವಾದಿ ಗಣದಲ್ಲಿ ಪ್ರ.ಹಿನೋತಿ ಎಂಬಲ್ಲಿ "ಪ್ರ' ಎಂಬುದೇ 
ಉಪಸರ್ಗದಲ್ಲಿರುವ ನಿಮಿತ್ತ. ಇದರ ಪರದಲ್ಲಿ ಹಿನು ಇದೆ. ಅದರ "ನ್‌' ಕಾರಕ್ಕೆ 
"ಇತ್ವ' ಬಂದು ಪ್ರಹಿಣೋತಿ ಎಂದು ರೂಪವಾಗಿದೆ.] 

ಪರಸ್ಮೈಪದದಲ್ಲಿ: 

ಉದಾ- ಪ್ರಮೀಣಾತಿ ಪ್ರ*ಮೀನಾತಿ ಎಂಬಲ್ಲಿ ಪ್ರಕೃತ ಸೂತ್ರದಿಂದ ಣತ್ವ ಬಂದು 
ಪ್ರಮೀಣಾತಿ ಎಂದು ರೂಪವಾಗಿದೆ. 


978 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಆತ್ಮನೇಪದದಲ್ಲಿ: 


ಉದಾ- ಪ್ರಮೀಣೀತೆ- ಪ್ರ*ಮೀನೀತೇ ಎಂಬಲ್ಲಿಯೂ ಇದೇ ರೀತಿಯಲ್ಲಿ ಪ್ರಕೃತ 
ಸೂತ್ರದಿಂದ ಪ್ರಮೀಣೀತೆ ಎಂದು ರೂಪವಾಗುತ್ತದೆ. 


ಧಾತು 5. ಹಿಜ್‌ ಬಂಧನೇ(ಕಟ್ಟುವದು)-(ಸೀನಾತಿ, ಸೀನೀತೆ, ಸಿಷಾಯ, ಸಿಷ್ಕೇ, 
ಸೇತಾ) ಹಿಇಗ್‌ ಧಾತುವಿಗೆ ಕಟ್ಟುವದು ಎಂದರ್ಥ. ಇದರಲ್ಲಿ “ಇ ಕಾರವು ಇತ್‌/ 
ಲೋಪವಾಗಿ “ಷಿ” ಎಂದಿದ್ದಾಗ, “ಧಾತ್ವಾದೇಃ ಷಸ್ಯ ಸಃ” ಎಂಬ ಸೂತ್ರದಿಂದ ಷ 
ಕಾರಕ್ಕೆ ಸ' ಕಾರ ಬಂದು "“ಸಿ' ಎಂದಾಗುತ್ತದೆ. 

ಲಟ್‌ - ಪರಸ್ಕೈಪದದಲ್ಲಿ ಸಿ*ನಾ-ತಿ=ಸಿನಾತಿ ಎಂದು ರೂಪವಾಗಿದೆ. ಇದರ 
"ಲಟ್‌' ರೂಪಗಳು: ಪರಸ್ಮೈ ಪದದಲ್ಲಿ-ಸಿನಾತಿ, ಸಿನೀತಃ, ಸಿನ೦ತಿ। ಇತ್ಯಾದಿ 
ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ - ಸಿನೀತೇ, ಸಿನಾತೇ, ಸಿನತೇ। ಇತ್ಯಾದಿ ರೂಪಗಳಾಗುತ್ತವೆ. 

ಲಿಟ್‌ -ಪರಸ್ಕೈ ಪದದಲ್ಲಿ-ಸಿಷಾಯ-ಸಿಷ್ಯತುಃ-ಸಿಷ್ಯುಃ ಇತ್ಯಾದಿ ರೂಪಗಳಾಗುತ್ತವೆ. 

["ಷ'ಕಾರ ಉಪದೇಶದಲ್ಲಿರೋಣದರಿ೦ದ ಸಿಷಾಯ ಎಂಬ ರೂಪದಲ್ಲಿ ಆದೇಶದ 
ಅವಯವವಾದ ಎರಡನೇ ಸ ಕಾರಕ್ಕೆ ಷತ್ವ ಬಂದಿದೆ. ಚೌತ್‌ (ಇ ಕಾರ ಇತ್‌) 
ಆಗಿರುವುದರಿ೦ದ, ಇದು ಉಭಯಪದಿ ಆಗಿದೆ. ಮತ್ತು ಇದು ಉದಾತ್ತದಲ್ಲಿ ಹೇಳದೇ 
ಇರುವುದರಿಂದ ಅನುದಾತ್ತವಾಗಿದೆ. ಆದ್ದರಿಂದ "ತಾಸಿ' ಮೊದಲಾದ ಪ್ರತ್ಯಯಗಳು 
ಪರವಾದಾಗ, “ಅನಿಟ್‌' ಆಗುತ್ತದೆ. ಆದರೆ ಕ್ರ್ಯಾದಿ ನಿಯಮದಂತೆ "ಲಿಟ್‌' ರೂಪದಲ್ಲಿ 
ಇಡಾ(ಇಟ್‌)ಗಮವು ಬರುತ್ತದೆ. ಜೊತೆಗೆ "ಥಲ್‌' ಬಂದಾಗ, ಭಾರದ್ವಾಜ ನಿಯಮದಂತೆ 
ವಿಕಲ್ಲದಿಂದ “ಇಟ್‌' ಆಗುತ್ತದೆ. ಈ ಧಾತುವಿನಲ್ಲಿ ಆತ್ವ ಬರುವ ಪ್ರಸಂಗವಿಲ್ಲ. 
ಆದರೆ, “ಈ ಹಲ್ಯಘೋಃ” ಎಂಬ ಸೂತ್ರಕ್ಕೆ ಅವಕಾಶವಿದೆ]. 

ಆತ್ಮನೇ ಪದದಲ್ಲಿ - ಸಿಷ್ಕೇ-ಸಿಷ್ಯಾತೇ-ಸಿಷ್ಠಿರೇ ಇತ್ಯಾದಿ ರೂಪಗಳಾಗುತ್ತವೆ 

ಲುಟ್‌: ಪರಸ್ಮೈ ಪದದಲ್ಲಿ: ಸ್ಕೇತಾ-ಸ್ಕೇತಾರೌ-ಸ್ಕೇತಾರಃ॥ ಸ್ಯೇತಾಸಿ-ಸ್ಕೇತಾಸ್ಫಃ- 
ಸ್ಯೇತಾಸ್ಥ ಸ್ಕೇತಾಸ್ಮಿ-ಸ್ಯೇತಾಸ್ವಃ-ಸ್ಕೇತಾಸ್ಮಃ॥ ಎಂದು ರೂಪಗಳಾಗುತ್ತವೆ. 

ಆತ್ಮನೇಪದದಲ್ಲಿ- ಸ್ಕೇತಾ-ಸ್ಯೇತಾರೌ-ಸ್ಕ್ಯೇತಾರಃ। ಸ್ವೇತಾಸೇ-ಸ್ಕೇತಾಸಾಥೇ- 


$ 
ಸ್ಯೇತಾದ್ವೇ! ಸ್ಯೇತಾಹೇ-ಸ್ಯೇತಾಸ್ವಹೇ-ಸ್ಕೇತಾಸ್ಮಹೇ। ಎಂದು ರೂಪಗಳಾಗುತ್ತವೆ. 
ಲೃಟ್‌:ಪರಸ್ಥೆ ಕ ಪದದಲ್ಲಿ- ಸೇಷ್ಯತಿ-ಸ್ಕೇಷ್ಠತಃ ಸೇಷ್ಟನ್ನಿ ಸೇಷ್ಯಸಿ-ಸೇಷ್ಯಧಃ-ಸೇಷ್ಠಥ! 
ಸೇಷ್ಯಾಮಿ-ಸೇಷ್ಯಾವಃ-ಸೇಷ್ಯಾಮಃ। ಎಂದು ರೂಪಗಳಾಗುತ್ತವೆ. 
ಆತ್ಮನೇ ಪದದಲ್ಲಿ: ಸೇಷ್ಠತೇ-ಸೇಷ್ಯೇತೇ-ಸೇಷ್ಠನ್ನೇ। ಸೇಷ್ಯಸೇ-ಸೇಷ್ಯೇಥೆ-ಸೇಷದ್ದೇ। 
ಸೇಷ್ಯೇ-ಸೇಷ್ಯಾವಹೆ-ಸೇಷ್ಯಾಮಹೇ। ಎಂದು ರೂಪಗಳಾಗುತ್ತವೆ. 
ಲೋಟ್‌:ಪರಸ್ಕೈ ಪದದಲ್ಲಿ: ಸಿನೋತು/ಸಿನುತಾತ್‌-ಸಿನುತಾಮ್‌, ಸಿನ್ನನ್ನು। ಇತ್ಯಾದಿ 
ರೂಪಗಳಾಗುತ್ತವೆ. 


ಕ್ರ್ಯಾದಯ ಗಣ 979 


ಆತ್ಮನೇ ಪದದಲ್ಲಿ: ಸಿನುತಾಮ್‌-ಸಿನ್ವಾತಾಮ್‌-ಸಿನ್ವತಾಮ್‌। ಮೊದಲಾದ 
ರೂಪಗಳಾಗುತ್ತವೆ. 

ಲಜ್‌:ಪರಸ್ಮೈ ಪದದಲ್ಲಿ: ಅಸಿನೋತ್‌- ಅಸಿನುತಾಮ್‌-ಅಸಿನ್ವನ್‌। ಮೊದಲಾದ 
ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ: ಅಸಿನುತ-ಅಸಿನ್ವಾತಾಮ್‌-ಅಸಿನ್ವತಃ ಮೊದಲಾದ 
ರೂಪಗಳಾಗುತ್ತವೆ. 

ವಿ.ಲಿಜ್‌:ಪರಸ್ಕೈ ಪದದಲ್ಲಿ: ಸಿನುಯಾತ್‌-ಸಿನುಯಾತಾಮ್‌-ಸಿನುಯಃ। 

ಆತ್ಮನೇ ಪದದಲ್ಲಿ: ಸಿನ್ವೀತ-ಸಿನ್ವೀಯಾತಾಮ್‌-ಸಿನ್ವೀರನ್‌। ಮೊದಲಾದ 
ರೂಪಗಳಾಗುತ್ತವೆ. 

ಆ.ಲಿಜ್‌:ಪರಸ್ಕೈ ಪದದಲ್ಲಿ: ಸೀಯಾತ್‌-ಸೀಯಾಸ್ತಾಮ್‌-ಸೀಯಾಸುಃ 

ಆತ್ಮನೇ ಪದದಲ್ಲಿ: ಸೇಷೀಷ್ಟ-ಸೇಷೀಯಾಸ್ತಾಮ್‌-ಸೇಷೀರನ್‌। ಮೊದಲಾದ 
ರೂಪಗಳಾಗುತ್ತವೆ. 

ಲುಜ್‌:“ಸಿಚಿ ವೃದ್ಧಿಃ ಪರಸ್ಕಪದೇಷು” ಎಂಬ ಸೂತ್ರದಿಂದ 

ಪರಸ್ಮೈ ಪದದಲ್ಲಿ: ಅಸೈಷೀತ್‌-ಅಸೈಷ್ಟಾಮ್‌-ಅಸೈಷುಃ ಮೊದಲಾದ 
ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ: ಅಸೇಷ್ಟ-ಅಸೇಷಾತಾಮ್‌-ಅಸೇಷತ। ಮೊದಲಾದ 
ರೂಪಗಳಾಗುತ್ತವೆ. 

ಲೃಜ್‌: ಪರಸ್ಮೈ ಪದದಲ್ಲಿ: ಅಸೇಷ್ಯತ್‌-ಅಸೇಷ್ಯತಾಮ್‌-ಅಸೇಷ್ಯನ್‌। ಎಂದು 
ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ: ಅಸೇಷ್ಯತ-ಅಸೇಷ್ಯೇತಾಮ್‌-ಅಸೇಷ್ಯನ್ತ! ಎಂದು 
ರೂಪಗಳಾಗುತ್ತವೆ. 

ಧಾತು (6) ಸ್ಕುಇ-ಆಫ್ಸವನೇ: (ಮೇಲಕ್ಕೆ ಎತ್ತುವದು ಮತ್ತು ಜಿಗಿದು 
ಹೋಗುವದು). ಇದರಲ್ಲಿ "ಇ*' ಇತ್‌/ಲೋಪ, "ಸ್ಕು' ಮಾತ್ರ ಉಳಿಯುತ್ತದೆ. ಇದು 
"ಖೌತ್‌' ಆಗಿರುವುದರಿಂದ ಉಭಯಪದಿ. ಇದು ಅನುದಾತ್ತವಾಗಿದೆ. ಆದ್ದರಿಂದ 
ತಾಸಿ ಮೊದಲಾದ ಪ್ರತ್ಯಯಗಳು ಪರದಲ್ಲಿದ್ದಾಗ, ಅನಿಟ್‌ ಆಗುತ್ತದೆ. ಆದರೆ ಕ್ರ್ಯಾದಿ 
ನಿಯುಮದಿಂದ ನಿತ್ಯವಾಗಿ ಇಟ್‌ ಬರುತ್ತದೆ. ಥಲ್‌ನಲ್ಲಿ ಭಾರದ್ವಾಜ ನಿಯಮದಿಂದ 
ವಿಕಲ್ಪವಾಗಿ “ಇಟ್‌' ಆಗಮ ಬರುತ್ತದೆ. ಈ ಧಾತುವಿನಿಂದ, ಮುಂಬರುವ ಸೂತ್ರದಿಂದ 
'ಶ್ಲಾ' ಮತ್ತು “ಶ್ನು' (ವಿಕರಣ) ವಿಧಾನ ಮಾಡಲಾಗಿದೆ. 

(ಶ್ನು ವಿಧಾಯಕ ಸೂತ್ರ) 

ಸೂತ್ರ - 687. ಸ್ಪನ್ಫು-ಸ್ತುನ್ಫು-ಸ್ಥನ್ನು-ಸ್ಥುನ್ಯು-ಸ್ಫುಣ್ಳ 1 ಶ್ನುಶ್ಚ! (3.1.82) 

ವೃತ್ತಿ- ಏಭ್ಯಃ ಶ್ನು-ಪ್ರತ್ಯಯಃ ಸ್ಯಾತ್‌ ಚಾತ್‌ ಶ್ನಾ| ಸ್ಕುನೋತಿ, ಸ್ಕನಾತಿ। ಸ್ಕುನುತೇ, 


980 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸ್ಕುನೀತೇ। ಚುಸ್ಕಾವ, ಚುಸ್ಕುವೇ। ಸ್ಕೋತಾ। ಅಸ್ಕೈ mi ಅಸ್ಕೋಷ್ಟ ಸ್ತನ್ಫುವಾದಯಃ 
ಚತ್ವಾರಃ ಸೌತ್ರಾ। ಸರ್ವೇ ರೋಧನಾರ್ಥಾಃ ಪ ರಸ್ತೆ ಸ್ಮೈಪದಿನಃ। 

ಪ. ಛೇ-ಸ್ವನ್ಭು-ಸ್ತುನ್ಭು-ಸ್ಕನ್ಭು-ಸ್ಕುನ್ಭು-ಸ ಸ್ಟಾ ಫಿ. ಶ್ನುಃ, ಚ। 

ಅ.ವೃ- “ಕ್ರಾ ಕದಿಭ್ಯಃ ಶಾ” ಎಂಬ ಸೂತ್ರದಿಂದ “ಶ್ನಾ' ಎಂಬ ಪದವೂ, “ಕರ್ತರಿ 
ಶಪ್‌” ಎಂಬ ಸೂತ್ರದಿಂದ "ಕರ್ತರಿ' ಎಂಬ ಪದವೂ, ಮತ್ತು “ಸಾರ್ವಧಾತುಕೇ 
ಯಕ್‌” ಎಂಬ ಸೂತ್ರದಿ೦ದ "ಸಾರ್ವಧಾರ್ತುಕೇ' ಎಂಬ ಪದವೂ ಅನುವ್ಯ ೈತ್ರವಾಗುತ್ತವೆ. 
ಅರ್ಥ-ಸ್ವನ್ಭು-ಸ್ತುನ್ಭು-ಸ್ಮನ್ಭು-ಸ್ಕುನ್ಭು ಹಾಗೂ -ಸ್ಕುಇ ಧಾತುಗಳಮೇಲೆ “ಶ್ನು' ಪ್ರತ್ಯಯ 
ಬರುತ್ತದೆ. ಮತ್ತು ವಕೆಲದಿಂದ ಶ್ಲಾ' ಪ್ರತ್ಯಯವೂ ಬರುತ್ತದೆ- ಕರ್ತರ್ಥಕ ಸಾರ್ವಧಾತುಕ 
ಪ್ರತ್ಯಯವು ಪರದಲ್ಲಿದ್ದಾಗ. 


[ಸ್ಪನ್ನು ಮೊದಲಾದ ನಾಲ್ಕು ಧಾತುಗಳು ಧಾತುಪಾಠದಲ್ಲಿ ಪಠಿತವಾಗಿಲ್ಲ. ಆದರೆ 
ಪಾಣಿನಿಯೆವರು ಇವುಗಳನ್ನು ಸೂತ್ರದಲ್ಲಿ ಹೇಳಿರುವರು. ಆದ್ದರಿಂದ ಇವುಗಳು 
ಸೌತ್ರ-ಧಾತುಗಳಾಗಿವೆ. ಈ ಎಲ್ಲ ಧಾತುಗಳಿಗೆ, ತಡೆಯುವದು ಎಂದರ್ಥ. ಇವುಗಳ 
ನಂತರ “ಸ್ಕುಇಗ್‌' ಧಾತುವನ್ನು ಸೇರಿಸಲಾಗಿದೆ. "ಶ್ನಾ' ಪ್ರತ್ಯಯವು ಬಂದಾಗ ಸ್ಕುನಾತಿ 
ಎಂದು ರೂಪ ವಾಗುತ್ತದೆ. "ಶ್ನು' ಬ೦ದ ಪಕ್ಷದಲ್ಲಿ ಸ್ಕುನೋತಿ, ಎಂದು ರೂಪವಾಗುತ್ತದೆ]. 

ಲಟ್‌: ಪರಸ್ಮೈ ಪದದಲ್ಲಿ ಸ್ಕುನ್ಳುಧಾತುವಿನ ರೂಪಗಳು-"ಶ್ಲು(ಉ)' ಬಂದ ಪಕ್ಷದಲ್ಲಿ 
ಸ್ಕುನೋತಿ, ಸುನುತಃ, ಸುನ್ನನಿಃ "ಶ್ನಾ(ನಾ)' ಬಂದ ಪಕ್ಷದಲ್ಲಿ ಸ್ಮುನಾತಿ, ಸ್ಕುನೀತಃ, 
ಸ್ಕುನನ್ಹಿ! ಎಂದು ಇತ್ಯಾದಿ ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ: “ಶ್ನಉ)' ಬಂದ ಪಕ್ಷದಲ್ಲಿ ಸ್ಕುನುತೇ, ಸ್ಕುನ್ಮಾತೇ, ಸ್ಕುನ್ವತೇ। 
ಎಂದೂ “ಶ್ನಾನಾ)' ಬಂದ ಪಕ್ಷದಲ್ಲಿ ಸ್ಕುನೀತೇ, ಸ್ಕುನಾತೇ, ಸ್ಫುನತೇ ಎಂದು 
ರೂಪಳಾಗುತ್ತವೆ. 

ಲಿಟ್‌:ಪರಸ್ಕೈ ಪದದಲ್ಲಿ “ಶರ್ಪೂರ್ವಾಃ ಖಯಃ” ಎಂಬ ಸೂತ್ರದಿಂದ, ಚುಸ್ಕಾವ, 
ಚುಸ್ಕುವತುಃ, ಚುಸ್ಕುವುಃ। "ಹುಸ ೈವಿಥ, ಚುಸ್ಕೋಥ | 

ಆತ್ಮನೇ ಪದದಲ್ಲಿ - ಚುಸ್ಕುವೇ, ಚುಸ್ಕುವಾತೆ, ಚುಸ್ಕುವಿರೆ, ಎಂದು ಇತ್ಯಾದಿ 
ರೂಪಗಳಾಗುತ್ತವೆ. 

ಲುಟ್‌: ಪರಸ್ಥೆ ಸ್ಕೈ ಪದದಲ್ಲಿ - ಸ್ಯೋತಾ, ಸ್ಕೋತಾರ್‌ೌ, ಸ್ಕೋತಾರಃ। ಸ್ಕೋತಾಸಿ, 


ಸ್ಯೋತಾಸ್ತಃ, ಸ್ಕೋತಾಸ್ಕ। ಸ್ಯೋತಾಸ್ಮಿ, ಸ್ಯೋತಾಸ್ವಃ, ಸ್ಯೋತಾಸ್ಮಃ। ಎಂದು 
ರೂಪ ಪಗಳಾಗುತ್ತವೆ.* 


ಆತ್ಮನೇ ಪದದಲ್ಲಿ- ಸ್ಕೋತಾ, ಸ್ಕೋತಾರ್‌ೌ, ಸ್ಕೋತಾರಃ। ಸ್ಕೋತಾಸೇ। 
ಸ್ಕೋತಾಸಾಥೇ, ಸ್ಯೋತಾಧ್ವೇ। ಸ್ಫೋತಾಹೇ, ಸ್ಕೋತಾಸ್ಟಹೇ, "ಸ್ಫೋತಾಸ್ಕಹೇ! ಇತ್ಯಾದಿ 
ರೂಪಗಳಾಗುತ್ತವೆ. 

ಲೃಟ್‌: ಪರಸ್ಮೈ ಪದದಲ್ಲಿ-ಸ್ನೋಷ್ಠತಿ, ಸ್ಫೋಷ್ಯತಃ, ಸ್ಲೋಷ 
ರೂಪಗಳಾಗುತ್ತವೆ. 


ಕ್ರ್ಯಾದಯ ಗಣ 981 


ಆತ್ಮನೇ ಪದದಲ್ಲಿ- ಸ್ಕೋಷ್ಯತೇ, ಸ್ಕೋಷ್ಯೇತೇ, ಸ್ಕೋಷ್ಯನ್ನೇ। ಇತ್ಯಾದಿ 
ರೂಪಗಳಾಗುತ್ತವೆ. 

ಲೋಟ್‌: ಪರಸ್ಮೈ ಪದದಲ್ಲಿ- (ಶ್ನು)- ಬಂದ ಪಕ್ಷದಲ್ಲಿ, ಸ್ಕುನೋತು/ಸ್ಕುನುತಾತ್‌, 
ಸ್ಕುನುತಾಮ್‌, ಸ್ಕನ್ಹನ್ನು ಇತ್ಯಾದಿ ರೂಪಗಳಾಗುತ್ತವೆ. (ಶ್ನಾ)-ಬಂದ ಪಕ್ಷದಲ್ಲಿ ಸ್ಕುನಾತು/ 
ಸ್ಕುನೀತಾತ್‌, ಸ್ಕುನೀತಾಮ್‌, ಸ್ಕುನನ್ನು! ಇತ್ಯಾದಿ ರೂಪಗಳಾಗುತ್ತವೆ. 

ಆತ್ಮನೇಪದದಲ್ಲಿ-(ಶ್ನು)-ಬಂದ ಪಕ್ಷದಲ್ಲಿ - ಸ್ಕುನುತಾಮ್‌, ಸ್ಕುನ್ವಾತಾಮ್‌, 
ಸ್ಕುನ್ಹತಾಮ್‌। ಎಂದೂ, (ಶ್ನಾ)-ಬಂ೦ದ ಪಕ್ಷದಲ್ಲಿ ಸ್ಕುನೀತಾಮ್‌, ಸ್ಕುನಾತಾಮ್‌, 
ಸ್ಕುನತಾಮ್‌। ಇತ್ಯಾದಿ ರೂಪಗಳಾಗುತ್ತವೆ. 

ಲಜ್‌: ಪರಸ್ಮೈ ಪದದಲ್ಲಿ: (ಶ್ನು) ಬಂದ ಪಕ್ಷದಲ್ಲಿ-ಅಸ್ಕುನೋತ್‌, ಅಸ್ಕುನುತಾಮ್‌, 
ಅಸ್ಕುನ್ವನ್‌। ಎ೦ದೂ, (ಶಾ) ಬಂದ ಪಕ್ಷದಲ್ಲಿ- ಅಸ್ಕುನಾತ್‌, ಅಸ್ಕುನೀತಾಮ್‌, ಅಸ್ಕುನನ್‌। 
ಇತ್ಯಾದಿ ರೂಪಗಳಾಗುತ್ತವೆ. 

ಆತ್ಮನೇಪದಿ: (ಶ್ನು) ಬಂದ ಪಕ್ಷದಲ್ಲಿ - ಅಸ್ಕುನುತ, ಅಸ್ಕುನ್ವಾತಾಮ್‌, ಅಸ್ಫುನ್ವತ। 
ಎಂದೂ, (ಶ್ನಾ) ಬಂದ ಪಕ್ಷದಲ್ಲಿ - ಅಸ್ಕುನೀತ, ಅಸ್ಕುನಾತಾಮ್‌, ಅಸ್ಕುನತ। 
ಇತ್ಯಾದಿ ರೂಪಗಳಾಗುತ್ತವೆ. 

ವಿ.ಲಿಜ್‌: ಪರಸ್ಮೈ ಪದದಲ್ಲಿ: (ಶ್ಲು) ಬಂದ ಪಕ್ಷದಲ್ಲಿ -ಸ್ಕುನುಯಾತ್‌, 
ಸ್ಕುನುಯಾತಾಮ್‌, ಸ್ಕುನುಯುಃ ಎಂದೂ, (ಶ್ನಾ) ಬಂದ ಪಕ್ಷದಲ್ಲಿ- ಸ್ಕುನೀಯಾತ್‌, 
ಸ್ಕುನೀಯಾತಾಮ್‌, ಸ್ಕುನೀಯುಃ। ಇತ್ಯಾದಿ ರೂಪಗಳಾಗುತ್ತವೆ. 

ಆತ್ಮನೇಪದದಲ್ಲಿ: (ಶ್ನು) ಬಂದ ಪಕ್ಷದಲ್ಲಿ- ಸ್ಕುನೀತ, ಸ್ಕುನೀಯಾತಾಮ್‌, ಸ್ಕುನೀರನ್‌ 
ಎಂದೂ (ಶ್ನಾ) ಬಂದ ಪಕ್ಷದಲ್ಲಿ- ಸುನೀತ, ಸ್ಕುನ್ವೀಯಾತಾಮ್‌, ಸ್ಕುನ್ಹೀರನ್‌ ಇತ್ಯಾದಿ 
ರೂಪಗಳಾಗುತ್ತವೆ. 

ಆ.ಲಿಜ್‌: "ಪರಸ್ಮೈಪದದಲ್ಲಿ: ಅಶೀರ್ಲಿಜ್‌ ನಲ್ಲಿ ಆರ್ಧಧಾತುಕವಲ್ಲದ್ದರಿಂದ 
“ಶ್ನಾ' ಮತ್ತು "ಶ್ಲು' ಎರಡೂ ಪ್ರತ್ಯಯಗಳು ಬಾರದೇ ವಿಕರಣ ಪ್ರತ್ಯಯವಿಲ್ಲದ 
ಸ್ಕೂಯಾತ್‌, ಸ್ಫೂಯಾಸ್ತಾಮ್‌, ಸ್ಕೂಯಾಸುಃ ಎಂಬ ರೂಪ ಮಾತ್ರ ಬರುತ್ತದೆ. 

ಆತ್ಮನೇ ಪದದಲ್ಲಿ: ಇಲ್ಲಿಯೂ ಸಹ ವಿಕರಣ ಪ್ರತ್ಯಯವಿಲ್ಲದ ಸ್ಕೋಷೀಷ್ಟ, 
ಸ್ಫೋಷೀಯಾಸ್ತಾಮ್‌, ಸ್ಕೋಷೀರನ್‌ ಇತ್ಯಾದಿ ರೂಪಗಳು ಬರುತ್ತವೆ. 

ಲುಜ್‌: ಪರಸ್ಮೈ ಪದದಲ್ಲಿ: “ಸಿಚಿ ವೃದ್ಧಿಃ ಪರಸ್ಕೈಪದೇಷು” ಎಂಬ ಸೂತ್ರದಿಂದ 
“ವೃದ್ಧಿ' ಬಂದು ಅಸ್ಕೌಷೀತ್‌, ಅಸ್ಕೌಷ್ಟಾಮ್‌, ಅಸ್ಕೌಷುಃ ಇತ್ಯಾದಿ ರೂಪಗಳು ಬರುತ್ತವೆ. 

ಆತ್ಮನೇಪದದಲ್ಲಿ: ಇಲ್ಲಿ, "ಗುಣ' ಬಂದು, ಅಸ್ಕೋಷ್ಟ ಅಸ್ಕೋಷಾತಾಮ್‌, ಅಸ್ಕೋಷತ 
ಎಂದು ರೂಪಗಳು ಆಗುತ್ತವೆ. 

ಲೃಜ್‌: ಪರಸ್ಮೈ ಪದದಲ್ಲಿ -ಅಸ್ಕೋಷ್ಯತ್‌, ಅಸ್ಕೋಷ್ಯತಾಮ್‌, ಅಸ್ಕೋಷ್ಯನ್‌ 
ಇತ್ಯಾದಿ ರೂಪಗಳು ಆಗುತ್ತವೆ. 


982 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಆತ್ಮನೇ ಪದದಲ್ಲಿ- ಅಸ್ಕೋಷ್ಯತ, ಅಸ್ಕೋಷ್ಯೇತಾಮ್‌, ಅಸ್ಕೋಷ್ಯನ್ಹ ಇತ್ಯಾದಿ 
ರೂಪಗಳಾಗುತ್ತವೆ. ಈ "ಮೇಲೆ ಹೇಳಲಾದ 'ಸನ್ಫೂ' ಮೊದಲಾದ ನಾಲ್ಕು ಸೆ ಸೌತ್ರಧಾತುಗಳು 
"ಉ' ಕಾರವನ್ನು “ಇತ್‌' ಸಂಜ್ಞೆಯುಳ್ಳವುಗಳು. ಹೀಗಾಗಿ " ಸನ್‌ಭ್‌ ಇತ್ಯಾದಿ ಧಾತುಗಳು 
“ಸೇಟ್‌' ಧಾತುಗಳಾಗಿವೆ. ಅವು ಪರಸೆ ಕೈ ಪದಗಳೂ ಆಗಿವೆ. ಪ್ರಕೃತ ಸೂತ್ರದಿಂದ 
ಇವುಗಳಿಗೆ "ಶ್ನಾ(ನಾ) ಮತ್ತು "ಶ್ನುನು) ವಿಕರಣ ಪ್ರತ್ಯಯಗಳು ಬರುತ್ತವೆ. ಇವುಗಳು 
ಅಪಿತ್‌ ಆಗಿಯೂ ಮತ್ತು "ಶಿತ್‌' ಆಗಿಯೂ ಇರುವುದರಿಂದ “ಸಾರ್ವಧಾತುಕಮಪಿತ್‌” 
ಎ೦ಬ ಸೂತ್ರದಿಂದ ಈ ಧಾತುಗಳು "ಣಿತ್‌' ಆಗಿರುವುದರಿಂದ ಅವು ಪರದಲ್ಲಿದ್ದಾಗ, 
“ಅನಿದಿತಾಂ ಹಲಿ ಉಪಧಾಯಾಃ ಕ್ಲೆತಿ” ಎಂಬ ಸೂತ್ರದಿಂದ ಉಪಧೆಯಾಗಿರುವ 
“ನ್‌' ಕಾರಕ್ಕೆ ಲೋಪವು ಬರುವುದು. ಸಾರ್ವಧಾತುಕ "ಲ್‌' ಕಾರಗಳಲ್ಲಿ "ಸ್ವಾದಿ 
(ಶು ಮತ್ತು *ಕ್ರ್ಯಾದಿ' (ಶ್ನಾ) ಧಾತುಗಳಿಗೆ ಹೇಗೋ ಹಾಗೆ ಸ್ತಬ್ನೋತಿ ಮತ್ತು 
ಸ್ಪಭ್ನಾತಿ ಇತ್ಯಾದಿ ಬರಡು ರೂಪ ಗಳಾಗುವವು. ಆರ್ಧಧಾತುಕೆ' ಪರದಲ್ಲಿದ್ದಾಗ 
ಣಿತ್ವಾಭಾವವಾಗುವುದರಿಂದ, "ನ್‌' ಕಾರ ಲೋಪವು ಆಗದೇ ಇರುವುದರಿಂದ, ಆ 
“ನ್‌' ಕಾರಕ್ಕೆ ಅನುಸ್ಥಾರ ಮತ್ತು ಪರಸವರ್ಣ ಬಂದು ಸ್ಪನ್‌ಭ್‌, ಸ್ತುನ್‌ಭ್‌, ಸ್ಕನ್‌ಭ್‌, 
ಸ್ಕುನ್ಸ್‌ ಎಂದು ರೂಪಗಳಾಗುತ್ತವೆ. 

"ಸ್ತನ್ಸ್‌ * ಧಾತುವಿನ ಪರಸೆ ಕ ಪದದ ರೂಪಗಳು. 

ಲಟ್‌:ಪರಸ್ಕೈ ಪದದಲ್ಲಿ "ಶ್ನು(ನು)' ಪಕ್ಷದಲ್ಲಿ ಸ್ತಭ್ನೋತಿ, ಸ್ತಭ್ನುತಃ, ಸ್ತಭ್ನುವನ್ನಿ 
ಇತ್ಯಾದಿ ರೂಪಗಳಾಗುತ್ತವೆ.(ಇಲ್ಲಿ ಮೊದಲೇ ಸಂಯೋಗವಾಗಿರುವುದರಿಂದ “ಹು 
ಶ್ನುವೋಃ ಸಾರ್ವಧಾತುಕೇ” ಎಂಬ ಸೂತ್ರದಿಂದ "ಯಣ್‌' ಸಂಧಿಯು ಆಗುವುದಿಲ್ಲ 
ಆದರೆ “ಅಚಿ ಶ್ಲುಧಾತುಭ್ರುವಾಂ ಯ್ಹೋರಿಯಜುವಜೌ” ಎಂಬ ಸೂತ್ತದಿಂದ “ಉವಜ್‌' 
ಆದೇಶವು ಬರುತ್ತದೆ. ಶ್ನಾನಾ) ಪಕ್ಷದಲ್ಲಿ ಸ್ತಬ್ಗಾತಿ, ಸ್ವಃ ಬ್ಲೀತಃ,- ಸಭ್ನನ್ತಿ ಇತ್ಯಾದಿ 
ರೂಪಗಳಾಗುತ್ತವೆ. 

ಲಿಟ್‌: “ಲಿಟ್‌' "ಲ್‌' ಕಾರದಲ್ಲಿ ಧಾತು ದ್ವಿತ್ವ ಆದಮೇಲೆ “ಶರ್‌ ಪೂರ್ವಾ 
ಖಯಃ” ಎಂಬ ಸೂತ್ರದಿಂದ ಮೊದಲ ಎರಡು ಧಾತುಗಳಲ್ಲಿ "ತ್‌' ಕಾರ ಮತ್ತು 
ನಂತರದ ಎರಡು ಧಾತುಗಳಲ್ಲಿ *್‌' ಕಾರ ಉಳಿಯುತ್ತವೆ. ತಸ್ತಮೃ, ತಸ ಸ್ಪಮೃತುಃ, 
ತಸ್ತಮ್ಭುಃ, ಇತ್ಯಾದಿ ರೂಪ ಗಳಾಗುತ್ತವೆ. 


ಸಖ ಸಮ್ಮಿತಾ, ಸಮ್ಮಿತಾರೌ, ಸಮ್ಯಾಶಾರಃ | ಸ್ಪಮ್ಮಿತಾಸಿ, ಸ್ಪಮ್ಮಿತಾಸ್ಕಃ, ಸಮ್ಮಿತಾಸ್ಸ 


ಸ್ತಮ್ಮಿತಾಸ್ಕಿ ಸ್ಪ, ಸಮ್ಮಿತಾಸ್ಪಃ ಲ 'ಸ್ಪವೃತಾಸ್ಯ 


ಲೃಟ್‌: ಸಂಭಿಷ್ಯತಿ, ಸಮ್ಮಿಷ್ಯತಃ, PR ಎಂದು ರೂಪಗಳಾಗುತ್ತವೆ. 
ಲೋಟ್‌:(ಶ್ನು)-ಪಕ್ಷದಲ್ಲಿ- ಸ್ತಭ್ನೋತು/ಸ್ರಭ್ನುತಾತ್‌, ಸ್ತಭ್ನುತಾಮ್‌, ಸಭ್ಭುವನ್ನು 
ಎಂದು ರೂಪಗಳಾಗುತ್ತವೆ. 


(ಶ್ನಾ)-ಪಕ್ಷದಲ್ಲಿ-ಸ್ತಭ್ನಾತು, ಸ್ತಭ್ನೀತಾತ್‌, ಸ್ಪಭ್ನೀತಾಮ್‌, ಸ್ತಭ್ನುವನ್ನು' ಎಂದು 
ರೂಪಗಳಾಗುತ್ತವೆ. 


ಕ್ರ್ಯಾದಯ ಗಣ 983 


(ಶಾನಚ್‌ ಪ್ರತ್ಯಯವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 
ಮಧ್ಯಮ ಪುರುಷ ಏಕವಚನದಲ್ಲ "ಸಿಪ್‌' ಪ್ರತ್ಯಯವನ್ನು 
ಸೇರಿಸುವಾಗ, ಪ್ರಕೃತ ಸೂತ್ರವು ಪರ್ವ್ಯತ್ತವಾಗುತ್ತದೆ. 
ಸೂತ್ರ - 688. ಹಲ! ಶ್ನಃ ಶಾನಹ್ಹೌ (3.1.83) 
ವೃತ್ತಿ ಹಲಃ ಪರಸ್ಯ ಶ್ನಃ ಶಾನಚ್‌ ಆದೇಶಃ ಸ್ಯಾತ್‌ ಹೌ ಪರೇ। ಸ್ತಭಾನ। 
ಪ. ಛೇ- ಹಲ, ಶ್ನಃ, ಶಾನಚ್‌, ಹೌ 
ಅರ್ಥ- ಹಲ್‌ ಪರದಲ್ಲಿ ಇರುವ "ಶ್ಲಾ' ದ ಸ್ಥಾನದಲ್ಲಿ "ಶಾನಚ್‌' ಆದೇಶವು 
ಬರುತ್ತದೆ. "ಶಾನಚ್‌' ನಲ್ಲಿ "ಆನ' ಮಾತ್ರ ಉಳಿಯುತ್ತದೆ. ಇದು ಅನೇಕಾಚ್‌ 
ಆಗಿರುವುದರಿಂದ, ಸರ್ವಾದೇಶ ವಾಗಿ ಬರುತ್ತದೆ. 
ಲೋಟ್‌: ಉದಾ- ಸ್ತಭಾನ : "ಸ್ತನ್‌ಭ್‌' ಧಾತುವಿನಮೇಲೆ ಲೋಟ್‌ "ಲ್‌' 
ಕಾರದ ಮಧ್ಯಮಪುರುಷದ ಏಕವಚನದಲ್ಲಿ "ಸಿಪ್‌' ಸ್ಥಾನದ ಮೇಲೆ "ಹಿ' ಆದೇಶವು 
ಬಂದ ನಂತರ ಸ್ತಭ್‌*ನಾ *ಹಿ ಎಂದಾಗುತ್ತದೆ. "ನಾ'ಗೆ ಪ್ರಕೃತ ಸೂತ್ರದಿಂದ 
"ಶಾನಚ್‌(ಆನ)' ಆದೇಶವು ಬರುತ್ತದೆ. ಆಗ ಸ್ತಭ್‌*ಆನ.ಹಿ ಎಂದಿರುತ್ತದೆ. “ಅತೋ 
ಹೇಃ” ಎಂಬ ಸೂತ್ರದಿಂದ "ಹಿ” ಗೆ ಲೋಪ ಬಂದು ಸ್ತಭಾನ ಎಂದು ರೂಪವಾಗುತ್ತದೆ. 
ಲೋಟ್‌ನಲ್ಲಿ (ಶ್ನಾ) ಬಂದಾಗ, ' 
ರೂಪಗಳು: ಸ್ತಭ್ನಾತು/ಸ್ತಭ್ನ್ನಿತಾತ್‌, ಸ್ತಭ್ನೀತಾಮ್‌, ಸಭ್ನನ್ನು ಸ್ತಭಾನ/ಸ್ವಬ್ನೀತಾತ್‌, 
ಸ್ತಬ್ನೀತಮ್‌, ಸ್ತಬ್ನೀತ। ಸ್ತಭ್ನಾನಿ, ಸ್ತಭ್ನಾವ, ಸ್ತಭ್ನಾಮ। 
ಲಜ್‌: (ಶು) ಪಕ್ಷದಲ್ಲಿ- ಅಸ್ತಭ್ನೋತ್‌, ಅಸ್ತಭ್ನುತಾಮ್‌, ಅಸ್ತಭ್ನುವನ್‌। 
(ಶ್ನಾ ಬಂದ ಪಕ್ಷದಲ್ಲಿ - ಅಸ್ತಭ್ನಾತ್‌, ಅಸ್ತಭ್ನೀತಾಮ್‌, ಅಸ್ವಭ್ನನ್‌। 
ವಿ. ಲಿಜ್‌: (ಶ್ನು) ಪಕ್ಷದಲ್ಲಿ - ಸ್ತಭ್ನುಯಾತ್‌, ಸ್ವಭ್ನುಯಾತಾಮ್‌, ಸ್ವಭ್ನುಯು8 
(ಶ್ನಾ) ಪಕ್ಷದಲ್ಲಿ- ಸಭ್ನೀಯಾತ್‌, ಸಭ್ನೀಯಾತಾಮ್‌, ಸ್ಪಭ್ನೀಯುಃ 
ಆ. ಲಿಜ್‌: ಯಾಸುಟ್‌ “ಕಿತ್‌' ಆಗುವುದರಿಂದ “ ಅನಿದಿತಾಂ ಹಲ ಉಪಧಾಯಾಃ 
ಕಿಜಿತಿ” ಎಂಬ ಸೂತ್ರದಿಂದ "ಮ್‌' ಕಾರ ರೂಪ "ನ್‌' ಕಾರಕ್ಕೆ ಲೋಪ ಬರುವುದರಿಂದ 
ಸಭ್ಯಾತ್‌, ಸ್ಪ ಸ್ಪಾಮ್‌, ಸಭ್ಯಾಸುಃ ಎಂದು ರೂಪಗಳಾಗುತ್ತವೆ. 
(ವೈಕಲ್ರಕವಾಗಿ ಚಿ ಗೆ ಅಜ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ - 689. ಹ್ಞಾ-ಸ್ತನ್ಯು-ಮ್ರುಚು-ಮ್ಲುಚು-ಗ್ರುಚು-ಗ್ಲುಚು- 
ಗ್ಲುಷ್ಮಾ-ಕಿ ಎಧೃಶ್ವ (3.1.58) 


ವೃತ್ತಿ- ಚ್ಲೇರಜ್‌ ವಾ ಸ್ಕಾತ್‌। 
ಪ. ಛೇ- ಜ್ಯ-ಸ್ತನ್ನು-ಮ್ರುಚು-ಮ್ಹುಚು-ಗ್ರುಚು-ಗ್ಲುಚು-ಗ್ಗುಣ್ಬು-ಶ್ರಿಭ್ಯತ, ಚ। 


ಅ.ವೃ- “ಚ್ಲೇಃ ಸಿಚ್‌” ಎಂಬ ಸೂತ್ರದಿಂದ “ಚ್ಲೇ' ಎಂಬ ಪದವೂ, “ಅಸ್ಯತಿ 


984 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವಕ್ತಿ ಖ್ಯಾತಿಭ್ಯೋಜ್‌” ಎಂಬ ಸೂತ್ರದಿಂದ "ಅಜ್‌' ಅನುವೃತ್ತವಾಗುತ್ತವೆ. ಮತ್ತು 
“ಇರಿತೋ ವಾ” ಎಂಬ ಸೂತ್ರದಿಂದ, "ವಾ' ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ- ಜೃ-ಶ್ವಿ ಧಾತುಗಳ 'ಪರದಲ್ಲಿರುವ "ಚ್ಲಿ' ಗೆ "ಅಜ್‌' ಆದೇಶವು ವೈಕ್ಸಲ್ಲಿಕವಾಗಿ 
ಬರುತ್ತದೆ. "ಅಜ್‌' ನಲ್ಲಿ "ಅ' ಕಾರ ಮಾತ್ರ ಉಳಿಯುತ್ತದೆ. 

ಲುಜ್‌: 1. ಸ್ತಮ್ಸ್‌ ಧಾತುವಿನ ಎಲ್ಲ “ಲ್‌' ಕಾರಗಳ ರೂಪಗಳು. 

ಉದಾ- ಅಸ್ತಭತ್‌, ಅಸ್ಪಮ್ಬೀತ್‌-ಲುಜ್‌ 'ಲ್‌' ಕಾರದಲ್ಲಿ ಸ್ವಮ್ನಿನ ನಂತರ 
"ತಿಪ್‌' ಇದ್ದಾಗ, "ಇ' ಕಾರ ಲೋಪವಾಗಿ "ತ್‌' ಮಾತ್ರ ಉಳಿಯುತ್ತದೆ. “ಲಜ್‌- 
ಲುಜ್‌-ಲ್ಕಜ್ಞು ಅಡುದಾತ್ತಃ” ಎಂಬ ಸೂತ್ರದಿಂದ “ಅಟ್‌' ಆಗಮ ಬರುತ್ತದೆ. ಪ್ರಕೃತ 
ಸೂತ್ರದಿಂದ ಅ+ಸ್ತಮ್ಸ್‌*ಚಿ*ತ್‌ ಎಂದಿದ್ದಾಗ, "ಚ್ಲಿ' ಗೆ ಪ್ರಕೃತ ಸೂತ್ರದಿಂದ ವೈಕಲ್ಲಿಕವಾಗಿ 
“ಅಜ್‌' ಆದೇಶ ಬಂದು ಅಸ್ತಮ್ಸ್‌*ಅ+ತ್‌ ಎಂದಿರುತ್ತದೆ. "ಅಜ್‌' ಇದು "ಜಿತ್‌ 
ಆಗಿರುವುದರಿಂದ ಉಪಧೆಯಾದ "ಮ್‌' ಕಾರ ಸ್ಥಾನದಲ್ಲಿ "ನ್‌' “ಅನಿದಿತಾಂ ಹಲ 
ಉಪದಣಂತರಾಃ ಕಿಜೆತಿ” ಎಂಬ ಸೂತ್ರದಿಂದ, ಲೋಪ ಬಂದು 
ಅಸ್ತಭ್‌* ಅ--ತ್‌2ಅಸ್ತಭತ್‌ ಅಸ್ತಭತಾಂ, ಅಸ್ತಭನ್‌ ಎ೦ದು ರೂಪಗಳಾಗುತ್ತವೆ. "ಅಜ್‌ 
ಬಾರದ ಪಕ್ಷದಲ್ಲಿ "ಚ್ಲ' ಸ್ಥಾನದಲ್ಲಿ "ಸಿಚ್‌(ಸ್‌)' ಬಂದು ಅಸ್ತಮ್ಭ್‌.-ಸ್‌.-ಇ--ಈ--ತ್‌ 
ಎಂದಿದ್ದಾಗ, “ಇಟ್‌(ಇ)' ಮತ್ತು "ಈಟ್‌(ಈ)' ಆಗಮಗಳು ಬ೦ದಮೇಲೆ,“ಇಟ 
ಈಟಿ” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು, ಅಸ್ತಮ್ಮ್‌* ಇ--ಈ--ತ್‌ 
ಎಂದಿದ್ದಾಗ, ಸವರ್ಣದೀರ್ಫ್ಥದಿಂದ ಅಸ್ತಮ್ಭೀತ್‌, ಅಸ್ತಮ್ಳಿಷ್ಟಾಮ್‌, ಅಸ್ತಮ್ಮಿಷುಃ 
ಇತ್ಯಾದಿ ರೂಪಗಳಾಗುತ್ತವೆ. 

ಲೃಜ್‌: ರೂಪಗಳು: ಅಸ್ತಮ್ಮಿಷ್ಯತ್‌, ಅಸ್ಪಮ್ಮಿಷ್ಯತಾಮ್‌, ಅಸ್ತಮ್ಮಿಷ್ಯನ್‌ ಇತ್ಯಾದಿ 
ರೂಪಗಳಾಗುತ್ತವೆ. 

(ಸ್ತಮ್ಜ್‌ ನ 'ಸ್‌' ಕಾರಕ್ಕೆ ಷತ್ವ ಹೇಳುವ ಸೂತ್ರ) 

ಸೂತ್ರ - 6೨೦. ಸ್ಪನ್ನೇಃ (8.3.67) 

ವೃತ್ತಿ- ಸ್ಪನ್ನೇಃ ಸೌತ್ರಸ್ಯ ಸಸ್ಯ ಷಃ ಸ್ಕಾತ್‌। ವ್ಯಷ್ಟಭತ್‌, ಅಸ್ಪಮ್ಬೀತ್‌। 

ಯುಣ್‌ ಬನ್ನನೇ।ಗ ಯುನಾತಿ, ಯುನೀತೇ। ಯೋತಾ। ಕ್ಲೂಣ್‌ ಶಬ್ದೇ॥। 
ಕ್ಲೂನಾತಿ, ಕ್ನೂನೀತೇಕ್ಕವಿತಾ। ದೃಜ ಹಿ೦ಸಾಯಾಮ್‌। ದೃಣಾತಿ, ದೃಣೀತೇ। 
ದ್ರೂಣ್‌ ಹಿಂಸಾಯಾಮ್‌। 10। ದ್ರೂಣಾತಿ, ದ್ರೂಣೀತೇ। ಪೂರ್‌ ಪವನೇ॥॥ 

ಅ.ವ್ಯ-“ಉಪಸರ್ಗಾತ್‌ ಸುನೋತಿ” ಎಂಬ ಸೂತ್ರದಿಂದ, "ಉಪಸರ್ಗಾತ್‌” 
ಎಂಬ ಪದವೂ “ಸಹೇಃ ಸಾಢಃ ಸಃ” ಎಂಬ ಸೂತ್ರದಿಂದ "ಸಃ ಎಂಬ ಪದವೂ, 
ಮತ್ತು “ಅಪದಾನ್ನಸ್ಯ ಮೂರ್ಧನ್ಯಃ” ಮತ್ತು “ಇಣ್ಕೋ” ಎಂಬ ಸೂತ್ರಗಳು 
ಅಧಿಕೃತವಾಗಿವೆ. 

ಅರ್ಥ- ಉಪಸರ್ಗದ "ಇಣ್‌' ನ ಪರದಲ್ಲಿರುವ ಸೌತ್ರಧಾತುವಾದ 'ಸ್ಪನ್ಸ್‌' 
ಸೌತ್ರ ಧಾತುವಿನ "ಸ್‌' ಕಾರದ ಸ್ಥಾನದಲ್ಲಿ "ಷ್‌' ಕಾರವು ಆದೇಶವಾಗಿ ಬರುತ್ತದೆ. 


ಕ್ರ್ಯಾದಯ ಗಣ 985 


ಉದಾ - ವೃಷ್ಟಭತ್‌-ವಿ4ಅಸ್ಪಭತ್‌ ಎಂಬಲ್ಲಿ, "ವಿ' ಎಂಬುದು ಉಪಸರ್ಗವಾಗಿದೆ. 
ಇದರಲ್ಲಿರುವ “ಇ' ಕಾರವು "ಷತ್ನ' ಕೈ ನಿಮಿತ್ತವಾಗಿದೆ. ಆದ್ದರಿಂದ ಅದರ ಪರದಲ್ಲಿರುವ 
ಧಾತುವಿನ "ಸ್‌' ಕಾರಕ್ಕೆ "ಅಟ್‌(ಅ)' ವ್ಯವಧಾನವಿದ್ದರೂ “ಪ್ರಾಕ್‌ ಸಿತಾದಡ್‌ 
ವ್ಯವಾಯೇಇಪಿ” ಸೂತ್ರದಿಂದ ಷತ್ವ ಬಂದು ವಿ.-ಅಷ್‌--ತಭತ್‌ ಎಂದಾಗುತ್ತದೆ. ಅದನ್ನು 
ನಿಮಿತ್ತೀಕರಿಸಿ “ಷ್‌' ಕಾರಕ್ಕೆ "ತ್‌' ಕಾರ ಸಂಬಂಧವಿರುವುದರಿಂದ 

“ಷ್ಟುನಾಷ್ಟುಃ” ಎಂಬ ಸೂತ್ರದಿಂದ "ಷುತ್ತ' ಬಂದು ವಿ.ಅಷ್ಟಭತ್‌ ಎಂದಿದ್ದಾಗ, 
"ಯಣ್‌' ಸಂಧಿಯಿಂದ ವೃಷ್ಟಭತ್‌ ಎಂದು ರೂಪವಾಗುತ್ತದೆ. ಆದರೆ ಅಸ್ಪಮ್ಬೀತ್‌ 
ಎಂಬಲ್ಲಿ ಉಪಸರ್ಗವೇ ಇಲ್ಲದೇ ಇರುವುದರಿಂದ "ಷುತ್ತ' ಬಾರದೇ "ಅಸ್ತಂಭೀತ್‌' 
ಎಂದೇ ಇದೆ. 

ಸ್ತುನ್‌ಭ್‌ ಧಾತುವಿನ ರೂಪಗಳು. 

ಲಟ್‌:- ಶ್ನು(ನು) ಪಕ್ಷದಲ್ಲಿ ಸ್ತುಭ್ನೋತಿ, ಶ್ನಾ(ನಾ) ಪಕ್ಷದಲ್ಲಿ ಸ್ತುಬ್ನಾತಿ ಇತ್ಯಾದಿ 
ರೂಪಗಳಾಗುತ್ತವೆ. 

ಲಿಟ್‌:-ಇದು ಆರ್ಧಧಾತುಕವಾಗಿರುವುದರಿಂದ ವಿಕರಣ ಪ್ರತ್ಯಯವಿರುವುದಿಲ್ಲ 
ಹಾಗಾಗಿ 'ತುಸ್ತುಮೃ' ಇತ್ಯಾದಿ ರೂಪಗಳಾಗುತ್ತವೆ. 

ಲುಟ್‌:-ರೂಪಗಳು: ಸ್ತುಮ್ಬಿತಾ, 'ಸ್ತುಮ್ಬಿತಾರೌ, ಸ್ತುಮ್ಬಿತಾರಃ ಇತ್ಯಾದಿ 
ರೂಪಗಳಾಗುತ್ತವೆ. 

ಲೃಟ್‌;- ರೂಪಗಳು: ಸ್ತುಮ್ಳಿಷ್ಯತಿ, ಸ್ತುಮ್ಬಿಷ್ಯತಃ, ಸ್ತುಮ್ಬಿಷ್ಯನ್ತಿ ಇತ್ಯಾದಿ 
ರೂಪಗಳಾಗುತ್ತವೆ. 

ಲೋಟ್‌:-ಪ್ರಥಮ ಪುರುಷ ಏಕವಚನದಲ್ಲಿ - ಶ್ಲು(ನು) ಪಕ್ಷದಲ್ಲಿ ಸ್ತುಭ್ನೋತು, 
ಶ್ನಾ(ನಾ) ಪಕ್ಷದಲ್ಲಿ ಸ್ತುಭ್ನಾತು ಎಂದು ರೂಪಗಳಾಗುತ್ತವೆ. 

ಲಜ್‌:- ಪ್ರಥಮ ಪುರುಷ ಏಕವಚನದಲ್ಲಿ - ಶ್ಲು(ನು) ಪಕ್ಷದಲ್ಲಿ ಅಸ್ತುಭ್ನೋತ್‌, 
ಎಂದೂ, ಶ್ನಾನಾ) ಪಕ್ಷದಲ್ಲಿ ಅಸ್ತುಭ್ನಾತ್‌ ಎಂದು ರೂಪಗಳಾಗುತ್ತವೆ. 

ವಿಧಿಲಿಜ್‌:-ಪ್ರಥಮ ಪುರುಷ ಏಕವಚನದಲ್ಲಿ - ಶ್ಲು(ನು) ಪಕ್ಷದಲ್ಲಿ ಸ್ತುಭ್ನುಯಾತ್‌, 
ಎಂದೂ, ಶ್ನಾ(ನಾ) ಪಕ್ಷದಲ್ಲಿ ಸ್ತುಬ್ನೀಯಾತ್‌ ಎಂದು ರೂಪಗಳಾಗುತ್ತವೆ. 

ಆಶೀರ್ಲಿಜ*:-ಪ್ರಥಮ ಪುರುಷ ಏಕವಚನದಲ್ಲಿ - ಸ್ತುಭ್ಯಾತ್‌ ಎಂದು 
ರೂಪವಾಗುಗುತ್ತದೆ 

ಲುಜ್‌:-ಪ್ರಥಮ ಪುರುಷ ಏಕವಚನದಲ್ಲಿ-ಅಸ್ತುಮ್ಬೀತ್‌ ಎಂದು ರೂಪವಾಗುತ್ತದೆ. 

ಲೃಜ್‌:-ಅಸ್ತುಮ್ಭಿಷ್ಕತ್‌,ಅಸ್ತುಮ್ಭಿಷ್ಯತಾಮ್‌,ಅಸ್ತುಮ್ಭಿಷ್ಯನ್‌ಎಂದು ರೂಪಗಳಾಗುತ್ತವೆ. 

3. ಸ್ಕನ್‌ಭ್‌ ಧಾತುವಿನ ರೂಪಗಳು. ಲಟ್‌:-ಶ್ನು(ನು) ಪಕ್ಷದಲ್ಲಿ ಸ್ಥಭ್ನೋತಿ, 
ಶ್ನಾನಾ) ಪಕ್ಷದಲ್ಲಿ ಸ್ಕಭ್ನಾತಿ ಇತ್ಯಾದಿ ರೂಪಗಳಾಗುತ್ತವೆ. 

ಲಿಟ್‌:-ಇದು ಆರ್ಧಧಾತುಕವಾಗಿರುವುದರಿಂದ ವಿಕರಣ ಪ್ರತ್ಯಯವಿರುವುದಿಲ್ಲ 


986 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಹಾಗಾಗಿ ಚಸ್ಕಮೃ ಇತ್ಯಾದಿ ರೂಪಗಳಾಗುತ್ತವೆ. 

ಲುಟ್‌;- ಸ್ಯಮ್ಮಿತಾ, ಸೃಮ್ಮಿತಾರೌ, ಸೃಮ್ಮಿತಾರಃ ಇತ್ಯಾದಿ ರೂಪಗಳಾಗುತ್ತವೆ. 

ಲೃಟ್‌:-ಸ್ಫಮ್ಳಿಷ್ಯತಿ, ಸೃಮ್ಬಿಷ್ಯತಃ, ಸೃಮ್ಮಿಷ್ಯನ್ತಿ ಇತ್ಯಾದಿ ರೂಪಗಳಾಗುತ್ತವೆ. 

ಲೋಟ್‌:- ಪ್ರಥಮ ಪುರುಷ ಏಕವಚನದಲ್ಲಿ - ಶ್ನು(ನು) ಪಕ್ಷದಲ್ಲಿ ಸಬ್ನೋತು, 
ಶ್ನಾ(ನಾ) ಪಕ್ಷದಲ್ಲಿ ಸ್ಕಭ್ನಾತು ಎಂದು ರೂಪಗಳಾಗುತ್ತವೆ. 

ಲಜ್‌:-ಪ್ರಥಮ ಪುರುಷ ಏಕವಚನದಲ್ಲಿ - ಶ್ನುನು) ಪಕ್ಷದಲ್ಲಿ ಅಸ್ಕಭ್ನೋತ್‌, 
ಎಂದೂ, ಶ್ನಾ(ನಾ) ಪಕ್ಷದಲ್ಲಿ ಅಸ್ಕಭ್ನಾತ್‌ ಎಂದು ರೂಪಗಳಾಗುತ್ತವೆ. 

ವಿಧಿಲಿಜ್‌:-ಪ್ರಥಮ ಪುರುಷ ಏಕವಚನದಲ್ಲಿ - ಶ್ನು(ನು) ಪಕ್ಷದಲ್ಲಿ ಸೃಭ್ನುಯಾತ್‌, 
ಎಂದೂ, ಶ್ನಾ(ನಾ) ಪಕ್ಷದಲ್ಲಿ ಸೃಭ್ನೀಯಾತ್‌ ಎಂದು ರೂಪಗಳಾಗುತ್ತವೆ. 

ಆಶೀರ್ಲಿಜ್‌:ಪ್ರಥಮ ಪುರುಷ ಏಕವಚನದಲ್ಲಿ-ಸ್ಕಭ್ಯಾತ್‌ ಎಂದು ರೂಪವಾಗುತ್ತದೆ. 

ಲುಜ್‌:-ಪ್ರಥಮ ಪುರುಷ ಏಕವಚನದಲ್ಲಿ-ಅಸ್ಕಮ್ಛೀತ್‌ ಎಂದು ರೂಪವಾಗುಗುತ್ತದೆ. 

ಲೃಜ್‌:-ಅಸ್ಕಮ್ಭಿಷ್ಯತ್‌,ಅಸ್ಕಮ್ಭಿಷ್ಯತಾಮ್‌,ಅಸ್ಕಮ್ಛಿಷ್ಯನ್‌ಎಂದು ರೂಪಗಳಾಗುತ್ತವೆ. 

ಧಾತು 4. ಸ್ಕುನ್ಸ್‌ ಧಾತುವಿನ ರೂಪಗಳು 

ಲಟ್‌:-ಶ್ನು(ನು) ಪಕ್ಷದಲ್ಲಿ ಸ್ಕುಬ್ನೋತಿ, ಶ್ನಾ(ನಾ) ಪಕ್ಷದಲ್ಲಿ ಸ್ಕುಭ್ನಾತಿ ಇತ್ಯಾದಿ 
ರೂಪಗಳಾಗುತ್ತವೆ. 

ಲಿಟ್‌:-ಇದು ಆರ್ಧಧಾತುಕವಾಗಿರುವುದರಿಂದ ವಿಕರಣ ಪ್ರತ್ಯಯವಿರುವುದಿಲ್ಲ 
ಹಾಗಾಗಿ ಚುಸ್ಕುಮ್ಭ ಇತ್ಯಾದಿ ರೂಪಗಳಾಗುತ್ತವೆ. 

ಲುಟ್‌:-ರೂಪಗಳು: ಸ್ಕುಮ್ಳಿತಾ, ಸುಮಿತಾರೌ, ಸುಮಿತಾರಃ ಇತ್ಲಾದಿ 

ಬ ಕ ಬು ಸ್ರ ಬ ಜಿ 

ರೂಪಗಳಾಗುತ್ತವೆ. 

ಲೃಟ್‌;- ರೂಪಗಳು: ಸುಮ್ಬಿಷ್ಯತಿ, ಸುಮ್ಬಿಷ್ಯತಃ, ಸುಮ್ಬಿಷ್ಯನ್ನಿ। ಇತ್ಯಾದಿ 
ರೂಪಗಳಾಗುತ್ತವೆ. 

ಲೋಟ್‌:-ಪ್ರಥಮ ಪುರುಷ ಏಕವಚನದಲ್ಲಿ - ಶ್ಲು(ನು) ಪಕ್ಷದಲ್ಲಿ ಸ್ಕುಭ್ನೋತು, 
ಶ್ನಾ(ನಾ) ಪಕ್ಷದಲ್ಲಿ ಸ್ಫುಭ್ನಾತು ಎಂದು ರೂಪಗಳಾಗುತ್ತವೆ. 

ಲಜ್‌:- ಪ್ರಥಮ ಪುರುಷ ಏಕವಚನದಲ್ಲಿ - ಶ್ನುನು) ಪಕ್ಷದಲ್ಲಿ ಅಸ್ಕುಭ್ನೋತ್‌, 
ಎ೦ದೂ, ಶ್ನಾ(ನಾ) ಪಕ್ಷದಲ್ಲಿ ಅಸ್ಕುಭ್ನಾತ್‌ ಎಂದು ರೂಪಗಳಾಗುತ್ತವೆ. 

ವಿಧಿಲಿಜ್‌:-ಪ್ರಥಮ ಪುರುಷ ಏಕವಚನದಲ್ಲಿ - ಶ್ನು(ನು) ಪಕ್ಷದಲ್ಲಿ ಸ್ಕುಭ್ನುಯಾತ್‌, 

ಎಂದೂ, ಶ್ನಾ(ನಾ) ಪಕ್ಷದಲ್ಲಿ ಸ್ಕುಬ್ನೀಯಾತ್‌ ಎಂದು ರೂಪಗಳಾಗುತ್ತವೆ. 

ಆಶೀರ್ಲಿಜ್‌:-ಪ್ರಥಮ ಪುರುಷ ಏಕವಚನದಲ್ಲಿ-ಸ್ಕುಭ್ಯಾತ್‌ ಎಂದು ರೂಪವಾಗುತ್ತದೆ. 

ಲುಜ್‌:-ಪ್ರಥಮ ಪುರುಷ ಏಕವಚನದಲ್ಲಿ-ಅಸ್ಕುಮ್ಭೀತ್‌ ಎಂದು ರೂಪವಾಗುತ್ತದೆ. 

ಲೃಜು*್‌: ಅಸ್ಕುಮ್ಬಿಷ್ಯತ್‌, ಅಸ್ಕುಮ್ಬಿಷ್ಯತಾಮ್‌, ಅಸ್ಕುಮ್ಬಿಷ್ಯನ್‌ ಎಂದು 


ಕ್ರ್ಯಾದಯ ಗಣ 987 


ರೂಪಗಳಾಗುತ್ತವೆ. ಗಮನಕ್ಕೆ: ಈ ಮೇಲೆ ಹೇಳಿದ ಧಾತುಗಳು ಸೌತ್ರ ಧಾತುಗಳು, 
ಇವೆಲ್ಲವುಗಳಿಗೂ "ತಡೆಯುವದು' ಎಂದೇ ಅರ್ಥ. 

ಧಾತು 7: ಯುಇ್‌- ಬಂಧನೇ: (ಕಟ್ಟುವದು ಅಥವಾ ಬಂಧಿಸುವದು ಎಂದು 
ಅರ್ಥ) ಇದರಲ್ಲಿ "ಯು' ಮಾತ್ರ ಉಳಿಯುತ್ತದೆ. "ಮಿತ್‌' ಆಗಿರುವುದರಿಂದ ಇದು 
ಉಭಯಪದಿಯಾಗಿದೆ. ಇದು "ಅನಿಟ್‌' ಆಗಿರುವದು. ಆದರೆ "ಲಿಟ್‌' "ಲ್‌' ಕಾರದಲ್ಲಿ 
ಮಾತ್ರ “ಕ್ರಾದಿ' ನಿಯಮದಿಂದ ನಿತ್ಯವಾಗಿ "ಇಟ್‌' ಆಗಿರುತ್ತದೆ. ಮತ್ತು "ಥಲ್‌' 
ಪ್ರತ್ಯಯವಿದ್ದಾಗ, ಭಾರದ್ವಾಜ ನಿಯಮದಿಂದ ವಿಕಲ್ಲದಿಂದ "ನಿಟ್‌' ಆಗುತ್ತದೆ. 

“ಯು” ಧಾತುವಿನ ರೂಪಗಳು 

ಲಟ್‌: ಪರಸ್ಕೈ ಪದಿ: ಯುನಾತಿ। ಆತ್ಮನೇಪದಿ: ಯುನೀತೇ। 

ಲಿಟ್‌: ಪರಸ್ಕೈ ಪದಿ: ಯುಯಾವ, ಯುಯುವತುಃ ಯುಯುವುಃ ಯುವಿಯುಥ, 
ಯುಯೋಥ! 

ಆತ್ಮನೇ ಪದಿ: ಯುಯುವೇ, ಯುಯುವಾತೇ,ಯುಯುವಿರೇ। 

ಲುಟ್‌:- ಪರಸ್ಕೈಪದಿ ಯೋತಾ, ಯೋತಾರೌ, ಯೋತಾರಃ। ಯೋತಾಸಿ, 
ಯೋತಾಸ್ಥಃ, ಯೋತಾಸ್ಥ] ಯೋತಾಸ್ಕಿ ಯೋತಾಸ್ತ್ವಃ ಯೋತಾಸ್ಮ್ಕಃ 

ಆತ್ಮನೇ ಪದಿ:- i ಪೀರಾ. ಯೋತಾರಃ॥ ಯೋತಾಸೇ, 
ಯೋತಾಸಾಥೇ, ಯೋತಾದ್ದೇ। ಯೋತಾಹೇ, ಯೋತಾಸ್ಪಹೇ, ಯೋತಾಸ್ಮಹೇ। 

ಲೃಟ್‌:-ಪರಸ್ಥೆ ಪದಿ: ಯೋಷ್ಠತಿ, ಯೋಷ್ಯತಃ, ಯೋಷ್ಠನ್ತಿ 

ಆತ್ಮನೇಪದಿ: ಯೋಷ್ಯತೇ, ಯೋಷ್ಠೇತೇ, ಯೋಷ್ಯನ್ನೇ। 

ಲೋಟ್‌:-ಪರಸ್ಕೈಪದಿ: ಯುನಾತು/ ಯುನೀತಾತ್‌, ಯುನೀತಾಮ್‌, ಯುನನ್ನು 

ಆತ್ಮನೇಪದಿ: ಯುನೀತಾಮ್‌, ಯುನಾತಾಮ್‌, ಯುನತಾಮ್‌। 

ಲಜ್‌:-ಪರಸ್ಮೈಪದಿ:- ಅಯುನಾತ್‌। ಆತ್ಮನೇ ಪದಿ: ಅಯುನೀತ। 

ವಿ.ಲಿಜ್‌:- ಪರಸ್ಥೆ [ೈಪದಿ;- ಯುನೀಯಾತ್‌, ಯುನೀಯಾತಾಮ್‌, ಯುನೀಯುಃ 

ಆತ್ಮನೇಪದಿ:- ಯುನೀತ, ಯುನೀಯಾತಾಮ್‌, ಯುನೀರನ್‌। 

ಆ.ಲಿಜ್‌;- ಪರಸ್ಮೈ ಪದಿ: ಯುಯಾತ್‌, ಯೂಯಾಸ್ತಾಮ್‌, ಯೂಯಾಸುಃ 

ಆತ್ಮನೇ ಪದಿ: ಯೋಷೀಷ್ಟ, ಯೋಷೀಯಾಸ್ತಾಮ್‌, ಯೋಷೀರನ್‌। 

ಲುಜ್‌:-ಪರಸ್ತೆ ಕೈಪದಿ;- ಅಯೋಪಷೀತ್‌। ಆತ್ಮನೇ ಪದಿ: ಅಯೋಷ್ಠ 

ಲೃಜ್‌:- ಪರಸ್ಕೈಪದಿ:- ಅಯೋಷ್ಯತ್‌, ಅಯೋಷ್ಯತಾಮ್‌, ಅಯೋಷ್ಯನ್‌। 

ಆತ್ಮನೇಪದಿ: ಅಯೋಷ್ಯತ, i ಅಯೋಷ್ಯನ್ತ! ಇತ್ಯಾದಿ 
ರೂಪಗಳಾಗುತ್ತವೆ. 

ಧಾತು 8: ಕ್ನೂಣ್‌ ಶಬ್ದೇ. (ಶಬ್ದ ಮಾಡುವದು ಎಂದರ್ಥ). ಇದರಲ್ಲಿ ಕ್ನೂ' 


988 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಮಾತ್ರ ಉಳಿಯುತ್ತದೆ. “ಜೌೆತ್‌' ಆಗಿರುವುದರಿಂದ ಇದು ಉಭಯಪದಿ. ಹಾಗೆಯೇ 
ಊದನವಾಗಿರುವುದರಿಂದ ಸೇಟ್‌. 

“ಕೊಣ್‌ ಧಾತುವಿನ ರೂಪಗಳು 

ಲಟ್‌: ಪರಸೆ ಕೈ ಪದಿ: ಕ್ನೂನಾತಿ, ಕ್ನೂನೀತಃ, ಕ್ನೂನನ್ನಿ! 

ಆತ್ಮನೇಪದಿ: ಕ್ನೂನೀತೇ, ಕ್ನೂನಾತೇ, ಕ್ನೂನತೇ। 

ಲಿಟ್‌: ಪರಸ್ಮೈ ಪದಿ: ಚುಕ್ನಾವ, ಚುಕ್ನುವಥುಃ, ಚುಕ್ಕುವು॥ 

ಆತ್ಮನೇ ಪದಿ: ಚುಕ್ನುವೇ, ಚುಕ್ನುವಾತೇ, ಚುಕ್ನುವಿರೇ। 

ಲುಟ್‌: ಪರಸ್ಕೈ ಪದಿ: ಕವಿತಾ, ಕೃವಿತಾರ್‌, ಕೃವಿತಾರಃ। ಕೃವಿತಾಸಿ, ಕೃವಿತಾಸ್ಯಃ, 
ಕ್ಲವಿತಾಸ್ಸ ಕೃವಿತಾಸ್ಕಿ ಕ್ಷವಿತಾಸ್ಪಃ, ಕೃವಿತಾಸ್ಮಃ। 

ಆತ್ಮನೇ ಪದಿ: ಕೃವಿತಾ, ಕೃವಿತಾರ್‌, ಕೃವಿತಾರಃ ಕೃವಿತಾಸೇ, ಕೃವಿಥಾಸಾಥೇ, 
ಕೃವಿತಾದ್ವೇ। ಕೃವಿತಾಹೇ, ಕ್ಲವಿತಾಸ್ಪಹೇ, ಕೃವಿತಾಸ್ಮಹೇ। 

ಲೃಟ್‌:ಪರಸ್ಕೈ ಪದಿ: ಕೃವಿಷ್ಯತಿ, ಕೃವಿಷ್ಯತಃ, ಕೃವಿಷ್ಯನ್ತಿ 

ಆತ್ಮನೇ ಪದಿ: ಕ್ಲವಿಷ್ಯತೇ, ಕೃವಿಷ್ಯೇತೇ, ಕ್ಷವಿಷ್ಯನ್ನೇ। 

ಲೋಟ್‌:ಪರಸ್ತೆ ಕ ಪದಿ: ಕ್ನೂನಾತು। ಆತ್ಮನೇ ಪದಿ: ಕ್ನೂನೀತಾಮ್‌। 

ಲಜ್‌:ಪರಸ್ಕೈ ಪದಿ: ಅಕ್ನೂನಾತ್‌। ಆತ್ಮನೇ ಪದಿ: ಅಕ್ನೂನೀತ। 

ವಿ. ಲಿಜ್‌: ಪರಸ್ಮೈ ಪದಿ: ಕ್ನೂನೀಯಾತ್‌, ಕ್ನೂನೀಯಾತಾಮ್‌, ಕ್ನೂನೀಯುಃ 

ಆತ್ಮನೇ ಪದಿ: ಕ್ನೂನೀತ, ಕ್ನೂನೀಯಾತಾಮ್‌, ಕ್ನೂನೀರನ್‌। 

ಆ.ಲಿಜ್‌: ಪರಸ್ಥೆ ೈ ಪದಿ: ಕ್ನೂಯಾತ್‌, ಕ್ನೂಯಾಸ್ತಾಮ್‌, ಕ್ಲೂಯಾಸುಃ। 

ಆತ್ಮನೇ ಪದಿ: ಕೃವಿಷೀಷ್ಟ ಕೃವಿಷೀಯಾಸ್ತಾಮ್‌, ಕೃವಿಷೀರನ್‌। 

ಲುಜ್‌:-ಪರಸ್ಮೈಪದಿ: ಅಕ್ನಾವೀತ್‌। ಆತ್ಮನೇ ಪದಿ: ಅಕ್ನವಿಷ್ಟ 

ಲೃಜ್‌;- ಪರಸ್ಥೆ ಪದಿ: ಅಕ್ಕವಿಷ್ಯತ್‌, ಅಕ್ಸವಿಷ್ಯತಾಮ್‌, ಅಕ್ಕವಿಷ್ಯನ್‌। 

ಆತ್ಮನೇ ಪದಿ: ಅಕ್ಕವಿಷ್ಯತ, ಅಕ್ಕವಿಷ್ಯೇತಾಮ್‌, ಅಕ್ನವಿಷ್ಯನ್ತ! ರೂಪಗಳಾಗುತ್ತವೆ. 

ಧಾತು 9: ದ್ರೂ೫್‌-ಹಿಂಸಾಯಾಮ್‌, (ಹಿಂಸೆ ಮಾಡುವದು ಎಂದರ್ಥ). 
ಇದರಲ್ಲಿ "ದ್ರೂ' ಮಾತ್ರ ಉಳಿಯುತ್ತದೆ.ಇದು "ಉಭಯಪದಿ' ಸೇಟ್‌. "ಶ್ಲಾ' ಪಕ್ಷದಲ್ಲಿ 
ರೇಫದ ನಂತರ ಬರುವ "ನ್‌ ಕಾರಕ್ಕೆ ಣತ್ವ ಬರುತ್ತದೆ. 

"ದ್ರೂಇ ಧಾತುವಿನ ರೂಪಗಳು 

ಲಟ್‌: ಪರಸ್ಮೈ ಪದಿ: ದ್ರೂಣಾತಿ, ದ್ರೂಣೀತಃ, ದ್ರೂಣನ್ನಿ। 

ಆತ್ಮನೇಪದಿ: ದ್ರೂಣೀತೇ, ದ್ರೂಣಾತೇ, ದ್ರೂಣತೆ। 

ಲಿಟ್‌: ಪರಸ್ಥೆ ೈ ಪದಿ: ದುದ್ರಾವ, ದುದ್ರುವತುಃ ದುದ್ರುವುಃ 


ಲ 


ಕ್ರ್ಯಾದಯ ಗಣ 989 


ಆತ್ಮನೇ ಪದಿ: ದುದ್ರುವೇ, ದುದ್ರುವಾತೆ, ದುದ್ರುವಿರೆ। 

ಲುಟ್‌: ಪರಸ್ಮೈ ಪದಿ: ದ್ರವಿತಾ, ದ್ರವಿತಾರೌ, ದ್ರವಿತಾರಃ। ದ್ರವಿತಾಸಿ, ದ್ರವಿತಾಸ್ಥಃ, 
ದವಿತಾಸ್ಥಃ ದ್ರವಿತಾಸ್ಕಿ ದ್ರವಿತಾಸ್ವಃ, ದ್ರವಿತಾಸ್ಮಃ 

ಆತ್ಮನೇ ಪದಿ: ದ್ರವಿತಾ, ದ್ರವಿತಾರೌ, ದ್ರವಿತಾರಃ ದ್ರವಿತಾಸೇ, ದ್ರವಿತಾಸಾಥೇ, 
ದ್ರವಿತಾದ್ವೇ। ದ್ರವಿತಾಹೇ, ದ್ರವಿತಾಸ್ವಹೇ, ದ್ರವಿತಾಸ್ಮಹೇ। 

ಲೃಟ್‌:ಪರಸ್ಕೈ ಪದಿ: ದ್ರವಿಷ್ಯತಿ, ದ್ರವಿಷ್ಯತಃ, ದ್ರವಿಷ್ಯನ್ತಿ 

ಆತ್ಮನೇ ಪದಿ: ದ್ರವಿಷ್ಯತೇ, ದ್ರವಿಷ್ಯೇತೇ, ದ್ರವಿಷ್ಯನ್ನೇ। 

ಲೋಟ್‌:ಪರಸ್ಕೈ ಪದಿ: ದ್ರುಣಾತು, ದ್ರುಣೀತಾಮ್‌, ದ್ರುಣನ್ನು। 

ಆತ್ಮನೇ ಪದಿ: ದ್ರುಣೀತಾಮ್‌, ದ್ರುಣಾತಾಮ್‌, ದ್ರುಣತಾಮ್‌। 

ಲಜ್‌:ಪರಸ್ಕೈ ಪದಿ: ಅದ್ರೂಣಾತ್‌। ಆತ್ಮನೇ ಪದಿ: ಅದ್ರೂಣೀತ। 

ವಿ. ಲಿಜ್‌: ಪರಸ್ಮೈ ಪದಿ: ದ್ರೂಣೇಯಾತ್‌, ದ್ರೂಣೇಯಾತಾಮ್‌, ದ್ರೂಣೇಯುಃ। 

ಆತ್ಮನೇ ಪದಿ: ದ್ರೂಣೀತ, ದ್ರೂಣೀಯಾತಾಮ್‌, ದ್ರೂಣೇರನ್‌। 

ಆ.ಲಿಜ್‌: ಪರಸ್ಮೈ ಪದಿ: ದ್ರೂಯಾತ್‌, ದ್ರೂಯಾಸ್ತಾಮ್‌, ದ್ರೂಯಾಸುಃ। 

ತಿಜನ್ತೇ ಕ್ರ್ಯಾದಯಃ (ಉಭಯಪದಿ' ರೂಪಗಳು) 

ಆತ್ಮನೇ ಪದಿ: ದ್ರವಿಷೀಷ್ಟ ದ್ರವಿಷೀಯಾಸ್ತಾಮ್‌, ದ್ರವಿಷೀರನ್‌। 

ಲುಜ್‌:ಪರಸ್ಕೈ ಪದಿ: ಅದ್ರಾವೀತ್‌। ಆತ್ಮನೇ ಪದಿ: ಅದ್ರವಿಷ್ಟ 

ಲೃಜ್‌: ಪರಸ್ಮೈ ಪದಿ: ಅದ್ರವಿಷ್ಯತ್‌, ಅದ್ರವಿಷ್ಯತಾಮ್‌, ಅದ್ರವಿಷ್ಯನ್‌। 

ಆತ್ಮನೇ ಪದಿ: ಅದ್ರವಿಷ್ಯತ, ಅದ್ರವಿಷ್ಯೇತಾಮ್‌, ಅದ್ರವಿಷ್ಯನ್ತ! ರೂಪಗಳಾಗುತ್ತವೆ. 

ಧಾತು (10) ಪೂಣ್‌ - ಪವನೇ: (ಪವಿತ್ರೀಕರಿಸುವದು)-“ಪೂಇ'ನಲ್ಲಿ “ಖ್‌” 
ಕಾರ ಇತ್‌/ಲೋಪವಾಗಿ "ಪೂ' ಮಾತ್ರ ಉಳಿಯುತ್ತದೆ. ಇದು “ಚಿತ್‌” ಆದುದರಿಂದ 
ಉಭಯಪದಿ. “ಆರ್ಧಧಾತುಕಸ್ಕೇಡ್ವಲಾದೇಃ” ಎಂಬ ಸೂತ್ರದಿಂದ ಇಡಾ(ಇಟ್‌)ಗಮ 
ಬರುತ್ತದೆ. “ಶ್ನಾ(ಆ)' ಪರವಾದಾಗ. ಅದಕ್ಕೆ ಮುಂದಿನ ಸೂತ್ರದಿಂದ ಹ್ರಸ್ತವಾಗುತ್ತದೆ.(ಪು) 

(ಪ್ರಸ್ಥ ವಿಧಾಯಕ ಸೂತ್ರ) 

ಸೂತ್ರ - 691. ಪ್ಲಾದೀನಾಂ ಪ್ರಸ್ಪಃ (7.3.8೦) 

ವೃತ್ತಿ- ಪೂಜಗ್‌-ಲೂಇ್‌್‌-ಸ್ವ್ಯಇಗ್‌-ಕ್ವರ್‌-ವ್ಯಇಗ್‌-ಧೂಣ್‌-ಶ್ವ-ಪ್ಯೃ-ವ್ಯು- 
ಭ್ಯ್ಯ-ಮ್ಯ- ದ್ಯು-ಜ್ಯೂ-ರ್ಯು-ಧ್ಯೂ-ನ್ಯೂ-ಕ್ಯೊ-ಯೂ-ಗ್ಯೃ-ಜ್ಯಾ-ರೀ-ಲೀ-ವ್ಲೀ-ಫ್ಲೀನಾಂ 
ಚತುರ್ವಿಂಶತೇಃ ಶಿತಿ ಹ್ರಸ್ವಃ ಪುನಾತಿ, ಪುನೀತೇ। ಪವಿತಾ। 

ಲೂಇಣ್‌ ಛೇದನೇ॥॥ ಲುನಾತಿ, ಲುನೀತೇ। 

ಸೃಷ್‌ ಆಚ್ಚಾದನೇ॥2। ಸ್ಮೃಣಾತಿ(648) ಶರ್ಪೂವಾಃ ಖಯಃ ತಸ್ತಾರ। ತಸ್ತರತುಃ 
ತಸ್ತರೇ। ಸ್ತರೀತಾ, ಸ್ತರಿತಾ। ಸೃಣೀಯಾತ್‌, ಸ್ಮೃಣೀತ। ಸ್ಮೀರ್ಯಾತ್‌। 


990 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ.ವೃ- “ಸಿವುಕ್ಷಮುಚಮಾಮ್‌ ಶಿತಿ” ಎಂಬ ಸೂತ್ರದಿಂದ "ಶಿತಿ' ಎಂಬ ಪದವು 
ಅನುವೃತ್ತವಾಗುತ್ತದೆ. | 

ಅರ್ಥ- ಈ ಮೇಲಿನ- ಪೂಣ್‌-ಲೂಣ್‌-ಸ್ತ್ಯಇ್‌-ಕ್ಯರ್ಣ್‌- ವ್ಯಾ 
ಧೂಇ್‌್‌- ಶ್ಯ-ಪ್ಯ-ವ್ಯ-ಭ್ಯಾ-ಮ್ಯ- ದ್ಯು-ಜ್ಯೂ-ರ್ಯು-ಧ್ಯೂ-ನ್ಫೂ-ಕ್ಯೊ-ಖಯೂ-ಗ್ಯೂ- 
ಜ್ಯಾ-ರೀ-ಲೀ-ವ್ಲೀ-ಪ್ಲೀ ಎಂಬ 24 ಧಾತುಗಳ ದೀರ್ಫಕ್ಕೆ (ಶಿತ್‌) "ಶ್‌' ಕಾರ ಇತ್‌ 
ಆದ ಪ್ರತ್ಯಯ ಪರವಾದಾಗ ಹ್ರಸ್ಟವು ಬರುತ್ತದೆ. ಲಟ್‌, ಲಜ್‌, ವಿ.ಲಿಜ್‌ ಮತ್ತು 
ಲೋಟ್‌, ಈ "ಲ್‌' ಕಾರಗಳ ರೂಪಗಳಲ್ಲಿ “ಶಿತ್ವ(ಶ್ನಾ)' ಇರುವುದರಿಂದ ಈ ಮೇಲಿನ 
ಧಾತುಗಳ ದೀರ್ಫಕ್ಕೆ ಹ್ರಸ್ವ ಬರುತ್ತದೆ (ಪು, ಲು... ಇತ್ಯಾದಿ) ಆದರೆ ಇತರ "ಲ್‌? 
ಕಾರಗಳಲ್ಲಿ ಆಗುವುದಿಲ್ಲ 

ಉದಾ- ಫೂ ಧಾತುವಿನ ಮೇಲೆ "ಲಟ್‌' ಲ-ಕಾರದ ಪ್ರಥಮಪುರುಷ ಏಕವಚನದಲ್ಲಿ 
ತಿಪ್‌(ತಿ) ಸೇರಿಸಿದಮೇಲೆ ಶ್ನಾ(ನಾ) ವಿಕರಣ ಪ್ರತ್ಯಯ ಬಂದು ಪೂ--ನಾ-ತಿ 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ “ಪೂ' ನ "ಊ' ಕಾರಕ್ಕೆ ಹ್ರಸ್ವ ಬಂದು ಪುನಾ 
+ತಿ=ಪುನಾತಿ ಎಂದು ರೂಪವಾಗುತ್ತದೆ. 

ಹೀಗೆ ಪರಸ್ಕೈಪದದಲ್ಲಿ ಪುನಾತಿ, ಪುನೀತಃ, ಪುನಂತಿ ಎಂದೂ, ಆತ್ಮನೇ ಪದದಲ್ಲಿ 
ಪುನೀತೇ, ಪುನಾತೇ, ಪುನತೇ ಎಂದು ರೂಪಗಳಾಗುತ್ತವೆ. "ಪೂಣ”* ಧಾತುವಿನ 
ರೂಪಗಳು 

ಲಟ್‌: ಪರಸೆ ಮ ಪದಿ: ಪುನಾತಿ, ಪುನೀತಃ, ಪುನಂತಿ। ಇತ್ಯಾದಿ 

ಆತ್ಮನೇಪದಿ: ಪುನೀತೇ, ಪುನಾತೇ, ಪುನತೇ। ಇತ್ಯಾದಿ........ 

ಲಿಟ್‌: ಪರಸ್ಮೈ ಪದಿ: ಪುಪಾವ। ಇತ್ಯಾದಿ...... 

ಆತ್ಮನೇ ಪದಿ: ಪುಪುವೇ। ಇತ್ಯಾದಿ........ 

ಲುಟ್‌: ಪರಸ್ಥೆ ೈ ಪದಿ: : ಪವಿತಾ, ಪವಿತಾರೌ, ಪವಿತಾರಃ। ಪವಿತಾಸಿ, ಪವಿತಾಸ್ಥಃ, 
ಪವಿತಾಸ್ಥ ಪವಿತಾಸ್ಕಿ ಪವಿತಾಸ್ವಃ, ಪವಿತಾಸ್ಮಃ 


ಆತ್ಮನೇ ಪದಿ: : ಪವಿತಾ, ಪವಿತಾರೌ, ಪವಿತಾರಃ ಪವಿತಾಸೇ, ಪವಿತಾಸಾಥೇ, 
ಪವಿತಾಧ್ವೇ। ಪವಿತಾಹೇ, ಪವಿತಾಸ್ವಹೇ, ಪವಿತಾಸ್ಮಹೇ। 
ಲೃಟ್‌:ಪರಸ್ಕೈ ಪದಿ: ಪವಿಷ್ಯತಿ,ಪವಿಷ್ಯತಃ, ಪವಿಷ್ಯನ್ತಿ ಇತ್ಯಾದಿ 
ಆತ್ಮನೇ ಪದಿ: ಪವಿಷ್ಯತೇ, ಪವಿಷ್ಯೇತೇ, ಪವಿಷ್ಯನ್ನೇ। ಇತ್ಯಾದಿ........ 
ಲೋಟ್‌:ಪರಸ್ಥೆ ಶ್ರ ಪದಿ: ಪುನಾತು, ಪುನೀತಾಮ್‌, ಪುನನ್ನು ಇತ್ಯಾದಿ 
ಆತ್ಮನೇ ಪದಿ: ಪುನೀತಾಮ್‌, ಪುನಾತಾಮ್‌, ಪುನತಾಮ್‌। ಇತ್ಯಾದಿ........ 
ಲಜ್‌:ಪರಸ್ಮೈ ಪದಿ: ಅಪುನಾತ್‌, ಅಪುನೀತಾಮ್‌, ಅಪುನನ್‌। ಇತ್ಯಾದಿ 
ಆತ್ಮನೇ ಪದಿ: ಅಪುನೀತ, ಅಪುನಾತಾಮ್‌, ಅಪುನತ। ಇತ್ಯಾದಿ 


ಕ್ರ್ಯಾದಯ ಗಣ 991 


ವಿ.ಲಿಜ್‌; ಪರಸ್ಮೈ ಪದಿ: ಪುನೀಯಾತ್‌, ಪುನೀಯಾತಾಮ್‌, ಪುನೀಯುಃ। ಇತ್ಯಾದಿ. 

ಆತ್ಮನೇ ಪದಿ: ಪುನೀತ, ಪುನೀಯಾತಾಮ್‌, ಪುನೀರನ್‌। ಇತ್ಯಾದಿ........ 

ಆ.ಲಿಜ್‌: ಪರಸ್ಮೈ ಪದಿ: ಪೂಯಾತ್‌, ಪೂಯಾಸ್ತಾಮ್‌, ಪೂಯಾಸುಃ। ಇತ್ಯಾದಿ....... 

ಆತ್ಮನೇ ಪದಿ: ಪವಿಷೀಷ್ಟ ಪವಿಷೀಯಾಸ್ತಾಮ್‌, ಪವಿಷೀರನ್‌। ಇತ್ಯಾದಿ...... 

ಲುಜ್‌:ಪರಸ್ಕೈ ಪದಿ: ಅಪಾವೀತ್‌, ಅಪಾವಿಷ್ಟಾಮ್‌, ಅಪಾವಿಷುಃ। ಇತ್ಯಾದಿ...... 

ಆತ್ಮನೇ ಪದಿ: ಅಪವಿಷ್ಟ, ಅಪವಿಷಾತಾಮ್‌, ಅಪವಿಷತ। ಇತ್ಯಾದಿ........ 

ಲೃಜ್‌: ಪರಸ್ಥೆ ಮ ಪದಿ: ಅಪವಿಷ್ಯತ್‌, ಅಪಿಷ್ಯತಾಮ್‌, ಅಪವಿಷ್ಯನ್‌। ಇತ್ಯಾದಿ...... 

ಆತ್ಮನೇ ಪದಿ: ಅಪವಿಷ್ಯತ, ಅಪ್ಪಿಷ್ಯೇತಾಮ್‌, ಅಪವಿಷ್ಯನ್ನ ಇತ್ಯಾದಿರೂಪಗಳಾಗುತ್ತವೆ. 

(11). ಲೂಇಗ್‌ - ಛೇದನೆ (ಕತ್ತರಿಸುವದು). ಇದೂ ಸಹ “ಪೂಇಗ್‌' ಧಾತುವಿನಂತೆ 
ಉಭಯಪದಿ ಮತ್ತು ಸೇಟ್‌. ಆದ್ದರಿಂದ ಎಲ್ಲ ಪ್ರಕ್ರಿಯೆಯು "ಪೂ 
ಧಾತುವಿನಂತೆಯೇ ಇರುತ್ತದೆ. 

"ಲೂಣು” ಧಾತುವಿನ ರೂಪಗಳು 

ಲಟ್‌:ಪರಸೆ ಕೈ ಪದಿ: ಲುನಾತಿ, ಲುನೀತಃ, ಲುನನ್ನಿ। 

ಆತ್ಮನೇಪದಿ: ಲುನೀತೇ, ಲುನಾತೇ, ಲುನತೇ। 

ಲಿಟ್‌: ಪರಸ್ಥೆ ಕೈ ಪದಿ: ಲುಲಾವ, ಲುಲುವತುಃ, ಲುಲುವುಃ। 

ಆತ್ಮನೇ ಪದಿ: ಲುಲುವೇ,ಲುಲುವಾತೇ,ಲುಲುವಿರೇ। 

ಲುಟ್‌: ಪರಸ್ಕೈ ಪದಿ: ಲವಿತಾ, ಲವಿತಾರ್‌, ಲವಿತಾರಃ ಲವಿತಾಸಿ, ಲವಿತಾಸ್ಥಃ, 
ಲವಿತಾಸ್ಥ| ಲವಿತಾಸ್ಕಿ ಲವಿತಾಸ್ವಃ, ಲವಿತಾಸ್ಮಃ। 

ಆತ್ಮನೇ ಪದಿ: ಲವಿತಾ, ಲವಿತಾರೌ, ಲವಿತಾರಃ। ಲವಿತಾಸೇ, ಲವಿತಾಸಾಥೇ, 
ಲವಿತಾದ್ವೇ। ಲವಿತಾಹೇ, ಲವಿತಾಸ್ಟಹೇ, ಲವಿತಾಸ್ಮಹೇ। 

ಲೃಟ್‌:ಪರಸ್ಥೆ ಕೈ ಪದಿ: ಲವಿಷ್ಯತಿ, ಲವಿಷ್ಯತಃ, ಲವಿಷ್ಯನ್ನಿ 

ಆತ್ಮನೇ ಪದಿ: ಲವಿಷ್ಯತೇ, ಲವಿಷ್ಕೇತೇ, ಲವಿಷ್ಯನ್ನೇ। ಲವಿಷ್ಯಸೇ, ಲವಿಷ್ಯೇಥೇ, 
ಲವಿಷ್ಯದ್ವೇ। ಲವಿಷ್ಯೇ, ಲವಿಷ್ಯಾವಹೇ, ಲವಿಷ್ಕಾಮಹೇ। 

ಲೋಟ್‌:ಪರಸ್ಕೈ ಪದಿ: ಲುನಾತು/ಲುನೀತಾತ್‌, ಲುನೀತಾಮ್‌, ಲುನನ್ನು। 

ಆತ್ಮನೇ ಪದಿ: ಲುನೀತಾಮ್‌, ಲುನಾತಾಮ್‌, ಲುನತಾಮ್‌। 

ಲಜ್‌:ಪರಸ್ಥೆ ಮ ಪದಿ: ಅಲುನಾತ್‌, ಅಲುನೀತಾಮ್‌, ಅಲುನನ್‌। 

ಆತ್ಮನೇ ಪದಿ: ಅಲುನೀತ, ಅಲುನಾತಾಮ್‌, ಅಲುನತ। 

ವಿ. ಲಿಜ್‌: ಪರಸ್ಥೆ ಕೈ ಪದಿ: ಲುನೀಯಾತ್‌, ಲುನೀಯಾತಾಮ್‌, ಲುನೀಯುಃ। 

ಆತ್ಮನೇ ಪದಿ: ಲುನೀತ,ಲುನೀಯಾತಾಮ್‌, ಲುನೀರನ್‌। 


992 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಆ.ಲಿಜ್‌: ಪರಸ್ತೆ ಮೈ ಪದಿ: ಲೂಯಾತ್‌, ಲೂಯಾಸ್ತಾಮ್‌, ಲೂಯಾಸುಃ। 

ಆತ್ಮನೇ ಪದಿ: ಲವಿಷೀಷ್ವ ಲವಿಷೀಯಾಸ್ತಾಮ್‌, ಲವಿಷೀರನ್‌। 

ಲುಜ್‌:ಪರಸ್ಥೆ ಕೈ ಪದಿ: ಅಲಾವೀತ್‌, ಅಲಾವಿಷ್ಟಾಮ್‌, ಅಲಾವಿಷುಃ 

ಆತ್ಮನೇ ಪದಿ: ಅಲವಿಷ್ಟ, ಅಲವಿಷಾತಾಮ್‌, ಅಲವಿಷತ। 

ಲೃಜ್‌: ಪರಸ್ಮೈ ಪದಿ: ಅಲವಿಷ್ಯತ್‌, ಅಲವಿಷ್ಯತಾಮ್‌, ಅಲವಿಷ್ಯನ್‌। 

ಆತ್ಮನೇ ಪದಿ: ಅಲವಿಷ್ಯತ, ಅಲವಿಷ್ಯೇತಾಮ್‌, ಅಲವಿಷ್ಯನ್ತಇತ್ಯಾದಿರೂಪಗಳಾಗುತ್ತವೆ. 

(12) ಸ್ಕೇಪ್‌ ಆಚ್ಛಾದನೇ: (ಮುಚ್ಚುವದು) - ಇದು "ಇೆತ್‌' ಆಗಿರುವುದರಿಂದ 
ಉಭಯಪದಿ. "ಖಯೂ' ದಂತವಾಗಿರುವುದರಿಂದ *ಸೇಟ್‌' ಆಗಿದೆ. “ಶಿತ್‌' 
ಪರದಲ್ಲಿರೋಣದ್ದರಿಂದ ಪ್ರಕೃತ ಸೂತ್ರದಿಂದ "ಊ' ಕಾರಾಕ್ಕೆ "ಹ್ರಸ್ತ' ಬರುತ್ತದೆ. 

"ಸ್ತ್ಯಇಾ್‌ ಧಾತುವಿನ ರೂಪಗಳು 

ಲಟ್‌: ಪರಸ್ಮೈ ಪದಿ: ಸ್ಮೃಣಾತಿ, ಸ್ಮೃಣೀತಃ, ಸ್ಮೃಣನ್ನಿ 

ಆತ್ಮನೇಪದಿ: ಸ್ಮೃಣೀತೇ, ಸಣಾತೇ, ಸ್ಮೃಣತೇ। 

ಲಿಟ್‌: “ಯಚ್ಛತ್ಯ್ಯೃತಾಮ್‌” ಎಂಬ ಸೂತ್ರದಿಂದ ಗುಣ ಬರುತ್ತದೆ. 

ಪರಸ್ಮೈ ಪದಿ: ತಸ್ತಾರ, ತಸ್ತರತುಃ, ತಸ್ತರುಃ 

ಆತ್ಮನೇ ಪದಿ: ತಸ್ತರೇ, ತಸ್ತರಾತೇ, ತಸ್ತರಿರೇ। 

ಸೂಚನೆ: ಲುಟ್‌ ಮತ್ತು ಲೃಟ್‌ "ಲ್‌' ಕಾರಗಳ ಏಕವಚನ ರೂಪಗಳಲ್ಲಿ ಮಾತ್ರ 
ದೀರ್ಥ ಹಾಗೂ ಹ್ರಸ್ತಗಳು ಇರುತ್ತವೆ. 

ಲುಟ್‌:ಪರಸ್ಕೈಪದಿ:ಸ್ತರೀತಾ/ಸ್ತರಿತಾ,ಸ್ತರೀತಾರೌ, ಸ್ಮರೀತಾರಃ/ಸ್ವರಿತಾರಃಸ್ತರೀತಾಸಿ/ 
ಸ್ಪರಿತಾಸಿ, ಸ್ತರೀತಾಸ್ಥಃ, ಸ್ತರಿತಾಸ್ಥ ಸ್ವರೀತಾಸ್ಕಿ/ ಸ್ಪರಿತಾಸ್ಕಿ ಸ್ಮರೀತಾಸ್ವಃ, ಸ್ತರೀತಾಸ್ಮಃ। 

ಆತ್ಮನೇ ಪದಿ: ಸ್ತರೀತಾ/ಸ್ತರಿತಾ ಸ್ತರೀತಾರೌ, ಸ್ತರೀತಾರಃ। ಸ್ತರೀತಾಸೇ/ಸ್ತರಿತಾಸೇ, 
ಸ್ತರೀತಾಸಾಥೇ, ಸ್ತರೀತಾದ್ವೇ। ಸ್ತರೀತಾಹೇ/ಸ್ತರಿತಾಹೇ, ಸ್ತರೀತಾಸ್ವಹೇ, ಸ್ತರೀತಾಸ್ಮಹೇ। 

ಲೃಟ್‌:ಪರಸ್ಥೆ ಹ ಪದಿ: ಸ್ತರೀಷ್ಯತಿ-ಸ್ಪರಿಷ್ಯತಿ, ಸ್ಪರೀಷ್ಯತಃ, ಸ್ತರೀಷ್ಯನ್ನಿ 

ಆತ್ಮನೇ ಪದಿ: ಸ್ತರೀಷ್ಯತೇ-ಸ್ತರಿಷ್ಯತೇ, ಸ್ತರೀಷ್ಯೇತೇ,ಸ್ತರೀಷ್ಠನ್ನೇ। 

ಲೋಟ್‌:ಪರಸ್ಕೈ ಪದಿ: ಸೃಣಾತು, ಸಣೀತಾಮ್‌, ಸ್ಮೃಣನ್ನು| 

ಆತ್ಮನೇ ಪದಿ: ಸೃಣೀತಾಮ್‌, ಸ್ತ್ಯಣಾತಾಮ್‌, ಸ್ತ ತಾಮ್‌! 

ಲಜ್‌:ಪರಸ್ಕೈ ಪದಿ: ಅಸ್ತೃಣಾತ್‌, ಅಸ್ತೃಣೀತಾಮ್‌, ಅಸ್ತೃಣನ್‌। 

ಆತ್ಮನೇ ಪದಿ: ಅಸ್ತೃಣೀತ, ಅಸ್ತೃಣಾತಾಮ್‌, ಅಸ್ತೃಣತ। 

ವಿ. ಲಿಜ್‌: ಪರಸ್ಕೈ ಪದಿ: ಸೃಣೀಯಾತ್‌, ಸ್ಮೃಣೀಯಾತಾಮ್‌, ಸ್ಮೃಣೀಯು॥ 

ಆತ್ಮನೇ ಪದಿ: ಸ್ಮೃಣೀತ, ಸೃಣೀಯಾತಾಮ್‌, ಸ್ಮೃಣೀರನ್‌। ಇತ್ಯಾದಿ 


ಕ್ರ್ಯಾದಯ ಗಣ 993 


ರೂಪಗಳಾಗುತ್ತವೆ. 

ಈ ಧಾತುವಿನ ಉಳಿದ "ಲ್‌' ಕಾರದ ರೂಪಗಳನ್ನು ಮುಂದಿನ ಸೂತ್ರದ ನಂತರ 
ಹೇಳಲಾಗುವದು. 

(ಅಜ್‌ ಮತ್ತು ಸಿಚ್‌ಗಳಗೆ ವೈಕಲ್ಪಕವಾಗಿ ಇಡಾಗಮ ಹೇಳುವ ಸೂತ್ರ) 

ಆ.ಲಿಜ್‌: ಪರಸ್ಮೈ ಪದದಲ್ಲಿ ಯಾಸುಟ್‌ ಪರದಲ್ಲಿರೋಣದರಿಂದ “ಯೂತ 
ಇದ್ಧಾತೊಃ” ಎಂಬ ಸೂತ್ರದಿಂದ ಇತ್ವ, “ಉರಣ್‌ ರಪರಃ” ಎಂಬ ಸೂತ್ರದಿಂದ 
ರ-ಪರ (ಇರ್‌) ಆದೇಶ ಇತ್ಯಾದಿ, “ಹಲಿ ಚ” ಎಂಬ ಸೂತ್ರದಿಂದ "ಇ' ಕಾರಕ್ಕೆ 
ದೀರ್ಫ ಬಂದು ಸ್ಲೀರ್ಯಾತ್‌ ಎಂದು ರೂಪವಾಗುತ್ತದೆ. 

"ಇಟ್‌' ಬಂದ ಪಕ್ಷದಲ್ಲಿ “ವೃತೋ ವಾ” ಸೂತ್ರದಿಂದ ವಿಕಲ್ಪವಾಗಿ "ಇಟ್‌'ಗೆ 
ದೀರ್ಫ ಬರುತ್ತದೆ ಇದನ್ನು ಮುಂದಿನ ಸೂತ್ರದಲ್ಲಿ ಗಮನಿಸಬಹುದು. ಆತ್ಮನೇಪದದಲ್ಲಿ 


ವೈಕಲ್ಲಿಕವಾಗಿ ಇಡಾ(ಇಟ್‌)ಗಮ ಬರುವದನ್ನೂ ಮುಂದಿನ ಸೂತ್ರದಲ್ಲಿ ಹೇಳಲಾಗಿದೆ. 
ಸೂತ್ರ - 692. ಅಣ೯್‌ಸಿಚೋರಾತ್ವನೇಪದೇಷು (7.2.42) 


ವೃತ್ತಿ- ವೃಜ್‌-ವೃಇ್‌್‌ಭ್ಯಾಮ್‌ ಯೂದನ್ಹಾತ್‌ ಚ ಪರಯೋಃ ಲಿಜ್‌- 
ಸಿಜೋಃ ಇಡ್‌ ವಾ ಸ್ಯಾತ್‌ ತಜೆ(ಆತ್ಮನೇಪದೇಷು) 

ಅ.ವೃ- “ವ್ಯತೋ ವಾ” ಎಂಬ ಸೂತ್ರದಿಂದ "ವ್ಯತಃ' ಎಂಬ ಪದವೂ, “ಇಟ್‌ 
ವಾ ಸನಿ” ಎಂಬ ಸೂತ್ರದಿಂದ “ಇಟ್‌' ಮತ್ತು "ವಾ' ಎಂಬ ಪದಗಳು 
ಅನುವೃತ್ತವಾಗುತ್ತವೆ. 

ಪ. ಛೇ- ಲಿಜ್‌ಸಿಜೋಃ, ಆತ್ಮನೇಪದೇಷು! 

ಅರ್ಥ- “ವೃಜ್‌' "ವೃಇಗ್‌' ಗಳಿಗೂ ಮತ್ತು ಖದನ್ನವಾದ ಧಾತುಗಳ ಪರದಲ್ಲಿರುವ 
"ಲಿಜ್‌' ಮತ್ತು "ಸಿಚ್‌' ಗಳಿಗೆ ವಿಕಲ್ಪವಾಗಿ ಇಡಾ(ಇಟ್‌)ಗಮ ಬರುತ್ತದೆ. ತಜ್‌ 
(ಆತ್ಮನೇಪದ ಪ್ರತ್ಯಯಗಳು) ಪರದಲ್ಲಿದ್ದಾಗ. 

ವ್ಯೃತಃವ ವೃ*ಖೂತಃ. ಆದ್ದರಿಂದ ದೀರ್ಫ “ಯೂ' ಕಾರಾನ್ರವಾಗಿರುವ ಧಾತುವಿಗೂ 
ಇದು ಅನ್ವಯವಾಗುತ್ತದೆ. ಪ್ರಕೃತ "ಬೂ' ದನ್ನಕ್ಕೆ "ಲಿಜ್‌' ಪರವಾದಾಗ, ಅದಕ್ಕೆ 
ವಿಕಲ್ಲದಿಂದ ಇಡಾಗಮ ಬಂದು ಸ್ತ ಈ ಇಷೀಷ್ಪ ಎಂದಿರುವಾಗ, ಗುಣ (ಅರ್‌) 
ಬಂದು ಸ್ಟ್‌-ಅರ್‌--ಇಷೀಷ್ಟ-ಸ್ತರಿಷೀಷ್ಟ ಎಂದಾಗುತ್ತದೆ. ಇಲ್ಲಿ “ವ್ಯತೋ ವಾ” ಎಂಬ 
ಸೂತ್ರದಿಂದ ವಿಕಲ್ಪವಾಗಿ ದೀರ್ಫ ಬರಲಿ ಎಂದರೆ, ಅದಕ್ಕೆ ಮುಂದಿನ ಸೂತ್ರದಿಂದ 
ನಿಷೇಧ ಹೇಳುತ್ತಾರೆ. 

(ಇಟ್‌ ಗೆ ದೀರ್ಫ ನಿಷೇಧ ವಿಧಾಯಕ ಸೂತ್ರ) 

ಸೂತ್ರ - 693. ನ ಅಬೆ (7.2.39) 

ವೃತ್ತಿ- ವ್ಯತ ಇಟೋ ಲಿಜೆ ನ ದೀರ್ಥಃ ಸ್ತರಿಷೀಷ್ಟ (544) ಉಶ್ಹೇತಿ 
ಅನೇನ ಕಿತ್ವಮ್‌। ಸ್ಮೀರ್ಷೀಷ್ಟ ಸ್ಪರ್ಷೀಷ್ಟ(616) ಸಿಚಿ ಚ ಪರಸ್ಕೈಪದೇಷು। ಅಸ್ತಾರೀತ್‌। 


994 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಅಸ್ತಾರಿಷ್ಟಾಮ್‌। ಅಸ್ತಾರಿಷುಃ ಅಸ್ತರೀಷ್ಟ, ಅಸ್ತರಿಷ್ಟ, ಅಸ್ತೀರ್ಷ। 
13. ಕ್ಯ ಹಿಂಸಾಯಾಂ। ಕೃಣಾತಿ, ಕೃಣೀತೆ। ಚಕಾರ, ಚಕರೇ! 


14. ವ್ಯ ವರಣೇ ವವೃಣಾತಿ, ವೃಣೀತೇ। ವವಾರ, ವವರೇ। ವರಿತಾ, ವರೀತಾ। 
(611) ಉದೋಷ್ಠ್ಟೆ (ತಿ ಉತ್ಪಮ್‌। ವೂರ್ಯಾತ್‌। ವರಿಷೀಷ್ಟ ವೂರ್ಷೀಷ್ಟು ಅವಾರೀತ್‌। 
ಅವಾರಿಷ್ಟಾಮ್‌। ಅವರಿಷ್ಟ ಅವರೀಷ್ಟ ಅವೂಷ್ಠ) 


15. ಧೂಇಗ್‌ ಕಮ್ದನೇ। ಧುನಾತಿ, ಧುನೀತೇ। ಧವಿತಾ, ಧೋತಾ,। ಅಧಾವೀತ್‌, 
ಅಧವಿಷ್ಟ ಅಧೋಷ್ಟ 

16. ಗ್ರಹ ಉಪಾದಾನೇ। ಗೃಹ್ಣಾತಿ, ಗೃಹ್ಚೀತೇ। ಜಗ್ರಾಹ, ಜಗಹೇ। 

ಅ.ವೃ- “ವ್ಯತೋ ವಾ” ಎಂಬ ಸೂತ್ರದಿಂದ "ವ್ಯತಃ' ಎಂಬ ಪದವೂ, 
“ಆರ್ಧಹಾತುಕಸ್ಯ ಇಡ್‌ ವಲಾದೇಃ” ಎಂಬ ಸೂತ್ರದಿಂದ, “ಇಟ್‌' ಹಾಗೂ 
“ಗಹೋಲಿಟೀ ದೀರ್ಫಃ” ಎಂಬ ಸೂತ್ರದಿಂದ "ದೀರ್ಫಃ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- “ವೃಜ್‌' “ವೃಜ್‌' ಮತ್ತು ಖೂಕಾರಾನ್ತ ಧಾತುಗಳ ನಂತರ ಇರುವ 
"ಇಟ್‌'ಗೆ "ಲಿಜ್‌' ಪರವಾದಾಗ ದೀರ್ಫವು ಬರುವುದಿಲ್ಲ“ಲಿಜ್‌ಸಿಜೋರಾತ್ಮನೇಪದೇಷು 
(7.2.42)” ಎಂಬ ಸೂತ್ರದಿಂದ “ಇಟ್‌' ಬಂದ ಪಕ್ಷದಲ್ಲಿ “ವ್ಯತೋ ವಾ” ಎಂಬ 
ಸೂತ್ರದಿಂದ ಬರಬೇಕಾದ ವೈಕಲ್ಲಿಕ "ಇಟ್‌' ಗೆ ಬರುವ ದೀರ್ಫವನ್ನು ಪ್ರಕೃತ 
ಸೂತ್ರದಿಂದ ನಿಷೇಧಿಸಲಾಗಿದೆ. 


ಆಶೀರ್ಲಿಜ್‌: ಉದಾ- ಸ್ತರಿಷೀಷ್ಟ, ಸ್ಮ್ತೀರ್ಷೀಷ್ಟ- ಆಶೀರ್ಲಿಜ್‌ನಲ್ಲಿ ಸ್ತೃ 
*ಸೀಯ್‌.-ಸ್‌.--ತ ಎಂದಿದ್ದಾಗ, “ಲಿಜ್‌ಸಿಜೋರಾತ್ಮನೇಪದೇಷು 7.2.42)” ಎಂಬ 
ಸೂತ್ರದಿಂದ ವೈಕಲ್ಪಿಕವಾಗಿ “ಇಟ್‌' ಆಗಮ ಬಂದನಂತರ, ಆರ್ಧಧಾತುಕ ಗುಣ 
ಬಂದು ಸರಿ*ಸೀಯ್‌4ಸ್‌4ತ್‌ ಎಂದಿರುತ್ತದೆ. “ವ್ಯತೋ ವಾ” ಎಂಬ ಸೂತ್ರದಿಂದ 
“ಇಟ್‌' ಆಗಮ ಬರಬೇಕಾಗಿತ್ತು ಆದರೆ ಅದು ಪ್ರಕೃತ ಸೂತ್ರದಿಂದ ನಿಷೇಧಿಸಲ್ಪಟ್ಟಿದ್ದರಿಂದ 
ಇಡಾಗಮ ಬರುವುದಿಲ್ಲ "ಸ್‌' ಕಾರಕ್ಕೆ ಲೋಪ, ಷತ್ವ ಮತ್ತು ಷುುತ್ಸಗಳು ಬಂದು 
ಸ್ತರಿಷೀಷ್ಟ ಎಂದು ರೂಪವಾಗುತ್ತದೆ. "ಇಟ್‌' ಬಾರದೇ ಇದ್ದ ಪಕ್ಷದಲ್ಲಿ “ಉಪ್ಪ” 
ಎಂಬ ಸೂತ್ರದಿಂದ "ರುಲ್‌' ಆದಿಯಾದ “ಲಿಜ್‌'ಗೆ ಕಿದ್ದದ್ಭಾವ “ಬಂದು ಗುಣ 
ನಿಷೇಧವಾಗಿದೆ. ಮತ್ತು “ಬೂತ ಇದ್ದಾತೋಳಿ” ಎಂಬ ಸೂತ್ರದಿಂದ ರಪರವಾದ 
ಇತ್ವ (ಇರ್‌) ಮಾಡಿದಮೇಲೆ, “ಹಲಿ ಚ” ಎಂಬ ಸೂತ್ರದಿಂದ Ee ಕಾರಕ್ಕೆ ದೀರ್ಫ 
ಬಂದು ಸ್ತೀರ್ಷೀಷ್ಟ ಎಂದು ರೂಪವಾಗುತ್ತದೆ. ಇದೇ ರೀತಿಯಲ್ಲಿ ಆಶೀರ್ಲಿಜ್‌ 
ನಲ್ಲಿ ಎರಡೆರಡು ರೂಪಗಳು ಆಗುತ್ತವೆ. 

ಲುಜ್‌: ಪರಸೆ ೈಪದದಲ್ಲಿ- ಉದಾ- ಅಸ್ತಾರೀತ್‌- “ಲುಜ್‌' ನಲ್ಲಿ "ಸಿಜ್‌(ಸ್‌)” 
ಗೆ “ಇಟ ಈಟಿ” ಎ೦ಬ ಸೂತ್ರದಿಂದ ಲೋಪ, ಸವರ್ಣದೀರ್ಪ ಮತ್ತು ಅಡಾಗಮ 
ಗಳು ಬಂದು ಅಸ್ತ ಈತ ಎಂದಿದ್ದಾಗ, “ಸಿಚಿ ವೃದ್ಧಿಃ ಪರಸ್ಕೈಪದೇಷು” ಎಂಬ 


ಕ್ರ್ಯಾದಯ ಗಣ 995 


ಸೂತ್ರದಿಂದ ವೃದ್ಧಿ ಬಂದು ಅಸ್ತಾರೀತ್‌ ಎಂದು ರೂಪವಾಗಿದೆ.(ಅಸ್ತಾರೀತ್‌, 
ಅಸ್ತಾರಿಷ್ಟಾಮ್‌, ಅಸ್ತಾರಿಷುಃ) 

ಆತ್ಮನೇಪದದಲ್ಲಿ- “ಲಿಜ್‌ಸಿಚೋರಾತ್ಸನೇಪದೇಷು (7.2.42)” ಎಂಬ ಸೂತ್ರದಿಂದ 
ವೈಕಲ್ಲಿಕವಾಗಿ "ಇಟ್‌' ಆಗಮ ಬರುತ್ತದೆ. ಆಗ “ವ್ಯತೋ ವಾ” ಎಂಬ ಸೂತ್ರದಿಂದ 
"ಇಟ್‌' ಗೆ ವೈಕಲ್ಪಿಕವಾಗಿ ದೀರ್ಫವು ಬಂದು ಅಸ್ತರೀಷ್ಟ ಅಸ್ತರಿಷ್ಟ ಎಂದು ಎರಡು 
ರೂಪಗಳಾಗುತ್ತವೆ. ಇಡಾಗಮ ಬಾರದ ಪಕ್ಷದಲ್ಲಿ, “ಉಶ್ಚ” ಎಂಬ ಸೂತ್ರದಿಂದ 
"ಸಿಚ್‌'ಗೆ ಕಿದ್ದದ್ದಾವ ಬಂದದ್ದರಿಂದ ಗುಣ ನಿಷೇಧ ಬಂದಿದೆ. “ಯೂತ ಇದ್ಧಾತೋಃ?” 
ಎಂಬ ಸೂತ್ರದಿಂದ ರಪರ-ಇತ್ವ (ಇರ್‌) ಮಾಡಿದಮೇಲೆ, “ಹಲಿ ಚ” ಎಂಬ 
ಸೂತ್ರದಿಂದ ದೀರ್ಫ ಬಂದು ಅಸ್ಲೀರ್ಸ ಎಂದು ರೂಪವಾಗುತ್ತದೆ. 

ಈ ರೀತಿಯಾಗಿ ಒಂದು ರೂಪದಲ್ಲಿ "ಇಟ್‌' ಬಂದ ಒಂದು ರೂಪ, "ಇಟ್‌' 
ಬಾರದ ಇನ್ನೊಂದು ರೂಪ ಹೀಗೆ ಎರಡು ರೂಪಗಳಿರುತ್ತವೆ. 

ಇಟ್‌ ಬಂದು ದೀರ್ಫ ಬಂದ ಪಕ್ಷದಲ್ಲಿ ಅಸ್ತರೀಷ್ಟ ಅಸ್ತರೀಷಾತಾಮ್‌, ಅಸ್ತರೀಷತ। 
ಎಂದೂ, ದೀರ್ಫ ಬಾರದ ಪಕ್ಷದಲ್ಲಿ, ಅಸ್ತರಿಷ್ಟ ಅಸ್ತರಿಷಾತಾಮ್‌, ಅಸ್ತರಿಷತ। 
ಎ೦ದು ರೂಪಗಳಾಗುತ್ತವೆ. 

ಇಡಾಗಮ ಬಾರದ ಪಕ್ಷದಲ್ಲಿ ಅಸ್ತೀಷ್ಟ, ಅಸ್ಪೀರ್ಷಾತಾಮ್‌, ಅಸ್ತೀರ್ಷತ ಇತ್ಯಾದಿ 
ರೂಪಗಳಾಗುತ್ತವೆ. 

ಲೃಜ್‌:ಪರಸ್ಮೈಪದದಲ್ಲಿ - ಅಸ್ತರೀಷ್ಯತ್‌, ಅಸ್ತರಿಷ್ಕತ್‌। 

ಆತ್ಮನೇ ಪದದಲ್ಲಿ: ಅಸ್ತರೀಷ್ಯತ, ಅಸ್ತರಿಷ್ಯತ। ಇತ್ಯಾದಿ ರೂಪಗಳಾಗುತ್ತವೆ. 

ಧಾತು (13) ಕ್ಕಇ್‌ - ಹಿಂಸಾಯಾಮ್‌ (ಹಿಂಸಿಸುವದು): ಕೃಣಾತಿ, ಕೃಣೀತೇ। 
ಚಕಾರ, ಚಕರೇ 

ಇದು “ಐೆತ್‌' ಆಗಿರುವುದರಿಂದ ಉಭಯಪದಿ, ಖೂದನ್ರ ಆಗಿರುವುದರಿಂದ 
"ಸೇಟ್‌' ಆಗಿರುತ್ತದೆ. ಇದು ಪ್ಹಾದಿ ಗಣ ಪಠಿತವಾಗಿದೆ. "ಸಿಚ್‌' ಪರದಲ್ಲಿದ್ದಾಗ, 
“ಪ್ವಾದೀನಾಂ ಹಸ್ವಃ” ಎಂಬ ಸೂತ್ರದಿಂದ ಹ್ರಸ್ವ ಬರುತ್ತದೆ. 

"ಲಿಟ್‌' ನಲ್ಲಿ “ಯಚ್ಛತ್‌ಯ್ಯ ತಾಮ್‌ ” ಎಂಬ ಸೂತ್ರದಿಂದ ಗುಣ ಬರುತ್ತದೆ. 

ಆಶೀರ್ಲಿಜ್‌ನಲ್ಲಿ “ಯೂತ ಇದ್ದಾತೋಃ” ಎಂಬ ಸೂತ್ರದಿಂದ, ಇತ್ವ, ಮತ್ತು 
ರಪರ(ಇರ್‌) ಮೊದಲಾದವುಗಳು ಬರುತ್ತವೆ. “ವ್ಯತೋ ವಾ” ಎಂಬ ಸೂತ್ರದಿಂದ, 
ವೈಕಲ್ಪಿಕವಾಗಿ "ಇಟ್‌' ಗೆ ದೀರ್ಫ ಬರುತ್ತದೆ. 

“ಕೃಷ್‌ ಧಾತುವಿನ ರೂಪಗಳು - ಸ್ಮೃಣಾತಿ ಎಂಬಂತೆ ರೂಪಗಳಾಗುತ್ತವೆ. 

ಲಟ್‌: ಪರಸ್ಕೈ ಪದಿ: ಕೃಣಾತಿ, ಕೃಣೀತಃ, ಕೃಣನ್ನಿ! ಇತ್ಯಾದಿ ರೂಪಗಳಾಗುತ್ತವೆ. 

ಆತ್ಮನೇಪದಿ: ಕೃಣೀತೆ, ಕೃಣಾತೇ, ಕೃಣತೇ। ಇತ್ಯಾದಿ ರೂಪಗಳಾಗುತ್ತವೆ. 

ಲಿಟ್‌: ಪರಸ್ಮೈ ಪದಿ: ಚಕಾರ। ಇತ್ಯಾದಿ ರೂಪಗಳಾಗುತ್ತವೆ. 


996 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಆತ್ಮನೇ ಪದಿ: ಚಕರೇ। ಇತ್ಯಾದಿ ರೂಪಗಳಾಗುತ್ತವೆ. 

ಲುಟ್‌: ಪರಸ್ಕೈ ಪದಿ: ಕರೀತಾ/ಕರಿತಾ, ಕರಿತಾರೌ, ಕರಿತಾರಃ ಕರೀತಾಸಿ/ಸರಿತಾಸಿ, 
ಕರಿತಾಸ್ಥಃ, ಕರಿತಾಸ್ಥ/ಕರೀತಾಸ್ಕಿ/ಕರಿತಾಸ್ಕಿ ಕರಿತಾಸಃ, ಕರಿತಾಸ್ಮಃ। 

ಆತ್ಮನೇ ಪದಿ: ಕರೀತಾ/ಕರಿತಾ, ಕರಿತಾರೌ, ಕರಿತಾರಃ। ಕರೀತಾಸೇ/ಸರಿತಾಸೇ, 
ಕರಿತಾಸಾಥೇ, ಕರಿತಾದ್ವೇ। ಕರೀತಾಹೇ/ಕರಿತಾಹೇ, ಕರಿತಾಸ್ವಹೇ, ಕರಿತಾಸ್ಮಹೇ। 

ಲೃಟ್‌:ಪರಸ್ಕೈ ಪದಿ: ಕರೀಷ್ಯತಿ/ಕರಿಷ್ಯತಿ, ಕರಿಷ್ಯತಃ, ಕರಿಷ್ಕನ್ನಿ ರೂಪಗಳಾಗುತ್ತವೆ. 

ಆತ್ಮನೇ ಪದಿ: ಕರೀಷ್ಠತೇ/ಕರಿಷ್ಯತೇ, ಕರಿಷ್ಕೇತೇ, ಕರಿಷ್ಯನ್ನೇ। ರೂಪಗಳಾಗುತ್ತವೆ. 

ಲೋಟ್‌:ಪರಸ್ಕೈ ಪದಿ: ಕೃಣಾತು, ಕೃಣೀತಾಮ್‌, ಕೃಣನ್ನು! ರೂಪಗಳಾಗುತ್ತವೆ. 

ಆತ್ಮನೇ ಪದಿ: ಕೃಣೀತಾಮ್‌, ಕೃಣಾತಾಮ್‌, ಕೃಣತಾಮ್‌। ರೂಪಗಳಾಗುತ್ತವೆ. 

ಲಜ್‌:ಪರಸ್ಕೈ ಪದಿ: ಅಕೃಣಾತ್‌, ಅಕೃಣೀತಾಮ್‌, ಅಕ್ಕಣನ್‌। ರೂಪಗಳಾಗುತ್ತವೆ. 

ಆತ್ಮನೇ ಪದಿ: ಅಕೃಣೇತ, ಅಕೃಣಾತಾಮ್‌, ಅಕ್ಕಣತ। ಇತ್ಯಾದಿ ರೂಪಗಳಾಗುತ್ತವೆ. 

ವಿ.ಲಿಜ್‌: ಪರಸೆ ಮೈ ಪದಿ: ಕೃಣೀಯಾತ್‌, ಕೃಣೀಯಾತಾಮ್‌, ಕೃಣೀಯುಃ। 
ರೂಪಗಳಾಗುತ್ತವೆ. 

ಆತ್ಮನೇ ಪದಿ: ಕೃಣೀತ, ಕೃಣೀಯಾತಾಮ್‌, ಕೃಣೇರನ್‌। ಇತ್ಯಾದಿ ರೂಪಗಳಾಗುತ್ತವೆ. 

ಆ.ಲಿಜ್‌: ಪರಸ್ಥೆ ಕ ಪದಿ: ಕೀರ್ಯಾತ್‌, ಕೀರ್ಯಾಸ್ತಾಮ್‌, ಕೀರ್ಯಾಸುಃ ಇತ್ಯಾದಿ 
ರೂಪಗಳಾಗುತ್ತವೆ. 


ಆತ್ಮನೇ ಪದಿ: ಕರಿಷೀಷ್ಟ್ವ/ಕೀರ್ಷೀಷ್ಟ ಕರ್ಷೀಯಾಸ್ತಾಮ್‌, ಕರ್ಷೀರನ್‌। ಇತ್ಯಾದಿ 
ರೂಪಗಳಾಗುತ್ತವೆ. 


ಲುಜ್‌:ಪರಸೆ ಸ ಪದಿ: ಅಕಾರೀತ್‌, ಅಕಾರಿಷ್ಟಾಮ್‌, ಅಕಾರಿಷುಃ। ಇತ್ಯಾದಿ 
ರೂಪಗಳಾಗುತ್ತವೆ. 


ಆತ್ಮನೇ ಪದಿ: ಅಕರೀಷ್ಟ/ಅಕರಿಪ್ಪ/ಅಕೀರ್ಷ್ಣ, ಅಕರಿಷಾತಾಮ್‌, ಅಕರಿಷತ। ಇತ್ಯಾದಿ 
ರೂಪಗಳಾಗುತ್ತವೆ. 

ಲೃಜ್‌: ಪರಸ್ತೆ ೈ ಪದಿ: ಅಕರೀಷ್ಯತ್‌/ಅಕರಿಷ್ಯತ್‌, ಅಕರಿಷ್ಯಾತಾಮ್‌, ಅಕ್ರಿಷ್ಯನ್‌। 
ಇತ್ಯಾದಿ ರೂಪಗಳಾಗುತ್ತವೆ. 

ಆತ್ಮನೇ ಪದಿ: ಅಕರೀಷ್ಯತ/ಅಕರಿಷ್ಯತ, ಅಕರಿಷ್ಯೇತಾಮ್‌, ಅಕರಿಷ್ಠನ್‌। ಇತ್ಯಾದಿ 
ರೂಪಗಳಾಗುತ್ತವೆ. 

ಧಾತು (14) ವ್ಯೂ” -ವರಣೆ (ವರಿಸುವದು ಅಥವಾ ಸ್ವೀಕರಿಸುವದು) 

ಇದು “ಐೆತ್‌' ಆಗಿರುವುದರಿಂದ ಇದು ಉಭಯಪದಿ. ಯೂದನ್ನವಾಗಿರುವುದರಿಂದ 
ಸೇಟ್‌. ಇದು"ಪ್ವಾದಿ'ಗಣ ಪಠಿತವಾಗಿರುವುದರಿಂದ "ಸಿಚ್‌' ಪರದಲ್ಲಿದ್ದಾಗ, “ಪ್ವಾದೀನಾಂ 
ಹ್ರಸ್ವಃ” ಎಂಬ ಸೂತ್ರದಿಂದ ಹ್ರಸ್ವ ಬರುತ್ತದೆ. 


ಕ್ರ್ಯಾದಯ ಗಣ 997 


ಇದು ಔಷ್ಟ್ಯ ಪೂರ್ವವಾಗಿರುವುದರಿಂದ “ಯೂ' ಕಾರಕ್ಕೆ “ಯೂತ ಇದ್ಧಾತೋಃ” 
ಎಂಬುದರಿಂದ ಇತ್ವ ಬಾರದೇ “ಉದೋಷ್ಠ p ಪೂರ್ವಸ್ಯ” ಎಂಬುದರಿಂದ "ಉತ್ಪ' 
ಬರುತದೆ. 


"ಲಿಟ್‌'ನಲ್ಲಿ “ಯಚ್ಛತ್ಯ್ಯೃತಾಮ್‌” ಎಂಬ ಸೂತ್ರದಿಂದ ಗುಣ ಬರುತ್ತದೆ. “ವೃತೋ 
ವಾ” ಎಂಬ ಸೂತ್ರದಿಂದ "ಇಟ್‌ ಗೆ ವೈಕಲ್ಪಿಕವಾಗಿ ದೀರ್ಫ ಬರುತ್ತದೆ. 

“ವ್ಯಇ ಧಾತುವಿನ ರೂಪಗಳು 

ಲಟ್‌: ಪರಸ್ಮೈ ಪದಿ: ವೃಣಾತಿ, ವೃಣೀತಃ, ವೃಣನ್ನಿ ಇತ್ಯಾದಿ ರೂಪಗಳಾಗುತ್ತವೆ. 

ಆತ್ಮನೇಪದಿ: ವೃಣೀತೇ, ವ್ಯಣಾತೇ, ವೃಣತೇ। 

ಲಿಟ್‌: ಪರಸ್ಮೈ ಪದಿ: ವವಾರ, ವವುರತುಃ, ವವರುಃ। 

ಆತ್ಮನೇ ಪದಿ: ವವರೇ, ವವರಾತೇ, ವವರಿರೇ। 

ಲುಟ್‌: ಪರಸೆ ಪದಿ: ವರೀತಾ/ವರಿತಾ, ವರಿತಾರೌ, ವರಿತಾರಃ। ವರೀತಾಸಿ/ 
ವರಿತಾಸಿ, ವರಿತಾಸ್ಥಃ। ವರೀತಾಸ್ಥ/ವರೀತಾಸ್ಸಿ। ವರಿತಾಸ್ಕಿ ವರಿತಾಸ್ತಃ, ವರಿತಾಸ್ಮಃ 


ಆತ್ಮನೇ ಪದಿ: ವರೀತಾ/ವರಿತಾ, ವರಿತಾರೌ, ವರಿತಾರಃ। ವರೀತಾಸೇ/ವರಿತಾಸೇ, 
ವರೀತಾಸಾಥೇ, ವರೀತಾಧ್ವೇ। ವರೀತಾಹೇ/ವರಿತಾಹೇ, ವರೀತಾಸ್ತಹೇ, ವರೀತಾಸ್ಮಹೇ। 


ಲೃಟ್‌:ಪರಸ್ಥೆ ಪದಿ: ವರೀಷ್ಯತಿ/ವರಿಷ್ಯತಿ, ವರಿಷ್ಯತಃ, ವರೀಷ್ಠನ್ತಿ| 
ಆತ್ಮನೇ ಪದಿ: ವರೀಷ್ಯತೇ/ವರಿಷ್ಯತೇ, ವರಿಸ್ಲ್ಯೇತೇ, ವರೀಷ್ಠನ್ನೇ। 
ಲೋಟ್‌:-ಪರಸ್ತೆ ಕೈ ಪದಿ: ವೃಣಾತು, ವೃಣೀತಾಮ್‌, ವೃಣನ್ನು 
ಆತ್ಮನೇ ಪದಿ: ವ್ಯಣೇತಾಮ್‌, ವೃಣಾತಾಮ್‌, ವೃಣತಾಮ್‌। 
ಲಜ್‌:-ಪರಸ್ಕೈ ಪದಿ: ಅವೃಣಾತ್‌, ಅವೃಣೀತಾಮ್‌, ಅವ್ಳಣನ್‌। 
ಆತ್ಮನೇ ಪದಿ: ಅವೃಣೀತ, ಅವೃಣಾತಾಮ್‌, ಅವೃಣತಃ। 
ವಿ.ಲಿಜ್‌:- ಪರಸ್ಮೈ ಪದಿ: ವೃಣೀಯಾತ್‌, ವೃಣೀಯಾತಾಮ್‌, ವೃಣೀಯುಃ 
ಆತ್ಮನೇ ಪದಿ: ವೃಣೀತ, ವೃಣೀಯಾತಾಮ್‌, ವೃಣೀರನ್‌। 
ಆ.ಲಿಜ್‌:- ಪರಸ್ಥೆ ಹ ಪದಿ: ವೂರ್ಯಾತ್‌, ವೂರ್ಯಾಸ್ತಾಮ್‌, ವೂರ್ಯಾಸುಃ। 
ಆತ್ಮನೇ ಪದಿ: ವರಿಷೀಷ್ಟ/ವೂರ್ಷೀಷ್ಟ, ವೂರ್ಷೀಯಾಸ್ತಾಮ್‌, ವೂರ್ಷೀರನ್‌। 
ಲುಜ್‌:- ಪರಸ್ಥೆ ಕೈ ಪದಿ: ಅವಾರೀತ್‌, ಅವಾರಿಷ್ಟಾಮ್‌, ಅವಾರಿಷುಃ। 

ಆತ್ಮನೇ ಪದಿ: ಅವರೀಷ್ಟ/ಅವರಿಷ್ಟ/ಅವೂರ್ಷ್ಹ, ಅವರಿಷಾತಾಮ್‌, ಅವರಿಷತಃ। 
ಲೃಜ್‌:-ಪರಸ್ಥೆ ಪದಿ: ಅವರೀಷ್ಯತ್‌ /ಅವರಿಷ್ಯತ್‌, ಅವರಿಷ್ಯತಾಮ್‌, ಅವರಿಷ್ಯನ್‌। 
ಆತ್ಮನೇ ಪದಿ: ಅವರೀಷ್ಯತ/ಅವರಿಷ್ಯತ, ಅವರೀಷ್ಯೇತಾಮ್‌, ಅವರೀಷ್ಯನ 
ಧಾತು (15) ಧೂತ್‌-ಕಂಪನೇ (ನಡುಗುವದು)-ಇದು “ಇೌತ್‌' ಆಗಿರುವುದರಿಂದ 


998 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಇದು ಉಬ"ಯಪದಿ. "ಊದನ,'ವಾಗಿರುವುದರಿ೦ದ' ಸೇಟ್‌. ಆದರೆ 
“ಸ್ವರತಿಸೂತಿಸೂಯತಿಧೂಇಗ್‌ಊದಿತೋ ವಾ” ಎಂಬ ಸೂತ್ರದಿಂದ "ವೇಟ್‌ ಆಗಿದೆ. 

ಇದು ಪ್ವಾದಿಗಣ ಪಠಿತವಾಗಿರುವುದರಿಂದ, “ಶಿತ್‌' ಪರದಲ್ಲಿದ್ದಾಗ, “ಪ್ವಾದೀನಾಮ್‌ 
ಹ್ರಸ್ವಃ” ಎಂಬ ಸೂತ್ರದಿಂದ ಹ್ರಸ್ವ ಬರುತ್ತದೆ. 

ಸೂಚನೆ: ಸಾರ್ವಧಾತುಕ "ಲ್‌' ಕಾರಗಳಲ್ಲಿ “ಪೂಣ್‌” ಧಾತುವಿನಂತೆ 
ರೂಪಗಳಿರುತ್ತವೆ ಮತ್ತು ಆರ್ಧಧಾತುಕ "ಲ್‌' ಕಾರಗಳಲ್ಲಿ ಸ್ಟಾದಿ ಗಣದ "ಧೂಇಾ*್‌' 
ಧಾತುವಿನಂತೆಯೇ ರೂಪಗಳಿರುತ್ತವೆ. 

“ಧೂ” ಧಾತುವಿನ ರೂಪಗಳು 

ಲಟ್‌;- ಪರಸ್ಮೈ ಪದಿ: ಧುನಾತಿ, ಧುನೀತಃ, ಧುನನ್ನಿ। 

ಆತ್ಮನೇಪದಿ: ಧುನೀತೆ, ಧುನಾತೇ, ಧುನತೇ। 

ಲಿಟ್‌:- ಪರಸ್ಕೈ ಪದಿ: ದುಧಾವ, ದುಧುವತುಃ, ದುಧುವುಃ। 

ಆತ್ಮನೇ ಪದಿ: ದುಧುವೆ, ದುಧುವಾತೇ, ದುಧುವಿರೇ। 

ಲುಟ್‌: ಪರಸ್ಥೆ ೈ ಪದಿ: ಧೋತಾ, ಧೋತಾರೌ, ಧೋತಾರಃ ಧೋತಾಸಿ, ಧೋತಾಸ್ಥಃ, 
ಧೋತಾಸ್ಸ ಧೋತಾಸ್ಕಿ ಧೋತಾಸ್ತಃ, ಧೋತಾಸ್ಮ್ಕಕ 

ಆತ್ಮನೇ ಪದಿ: ಧೋತಾ, ಧೋತಾರ್‌ೌ, ಧೋತಾರಃ ಧೋತಾಸೇ, ಧೋತಾಸಾಥೇ, 
ಧೋತಾದ್ದೇ। ಧೋತಾಹೇ, ಧೋತಾಸ್ವಹೇ, ಧೋತಾಸ್ಮಹೇ। 

ಲೃಟ್‌:ಪರಸ್ಥೆ ಕೈ ಪದಿ: ಧವಿಷ್ಯತಿ, ಧವಿಷ್ಯತಃ, ಧವಿಷ್ಯನ್ತಿ ಅಥವಾ ಧೋಷ್ಯತಿ, 
ಧೋಷ್ಯತಃ, ಧೋಷ್ಯನ್ತಿ 

ಆತ್ಮನೇ ಪದಿ: ಧವಿಷ್ಯತೇ, ಧವಿಷ್ಯೇತೇ, ಧವಿಷ್ಯನ್ವೇ ಅಥವಾ ಧೋಷ್ಠತೇ, ಧೋಷ್ಯೇತೇ, 
ಧೋಷ್ಯನ್ನೇ। 

ಲೋಟ್‌:ಪರಸೆ ಹೃ ಪದಿ: ಧುನಾತು, ಧುನೀತಾಮ್‌, ಧುನನ್ನು। 

ಆತ್ಮನೇ ಪದಿ: ಧುನೀತಾಮ್‌, ಧುನಾತಾಮ್‌, ಧುನತಾಮ್‌। 

ಲಜ್‌:ಪರಸ್ಥೆ ಮೃ ಪದಿ: ಅಧುನಾತ್‌, ಅಧುನೀತಾಮ್‌, ಅಧುನನ್‌। 

ಆತ್ಮನೇ ಪದಿ: ಅಧುನೀತ, ಅಧುನಾತಾಮ್‌, ಅಧುನತ। 

ವಿ. ಲಿಜ್‌: ಪರಸ್ಥೆ ಟ್ಟ ಪದಿ: ಧುನೀಯಾತ್‌, ಧುನೀಯಾತಾಮ್‌, ಧುನೀಯುಃ। 

ಆತ್ಮನೇ ಪದಿ: ಧುನೀತ, ಧುನೀಯಾತಾಮ್‌, ಧುನೀರನ್‌। 

ಆ.ಲಿಜ್‌: ಪರಸೆ ಕೃ ಪದಿ: ಧೂಯಾತ್‌, ಧೂಯಾಸ್ತಾಮ್‌, ಧೂಯಾಸುಃ 

ಆತ್ಮನೇ ಪದಿ: ಧೋಷೀಷ್ಟ, ಧೋಷೀಯಾಸ್ತಾಮ್‌, ಧೋಷೀರನ್‌। ಅಥವಾ 
ಧವಿಷೀಷ್ಟ, ಧವಿಷೀಯಾಸ್ತಾಮ್‌, ಧವಿಷೀರನ್‌। 

ಸೂಚನೆ: "ಲಿಜ್‌' ನಲ್ಲಿ “ಸ್ತುಸುಧೂಇ್‌್‌ಭ್ಯಃ ಪರಸ್ಥೆ [ಪದೇಷು” ಎಂಬ ಸೂತ್ರದಿಂದ 


ಕ್ರ್ಯಾದಯ ಗಣ 999 


ನಿತ್ಯವಾಗಿ “ಇಟ್‌' ಬರುತ್ತದೆ. 

ಲುಜ್‌:ಪರಸ್ಥೆ ಮೈ ಪದಿ: ಅಧಾವೀತ್‌, ಅಧಾವಿಷ್ಟಾಮ್‌, ಅಧಾವಿಷುಃ। 

ಆತ್ಮನೇ ಪದಿ: ಅಧವಿಷ್ಟ, ಅಧವಿಷಾತಾಮ್‌, ಅಧವಿಷತ ಅಥವಾ ಅಧೋಷ್ಟ, 
ಅಧೋಷಾತಾಮ್‌, ಅಧೋಷತ। 

ಲೃಜ್‌: ಪರಸ್ಥೆ ಮೈ ಪದಿ: ಅಧವಿಷ್ಯತ್‌, ಅಧವಿಷ್ಯತಾಮ್‌, ಅಧವಿಷ್ಯನ್‌ ಅಥವಾ 
ಅಧೋಷ್ಯತ್‌, ಅಧೋಷ್ಯತಾಮ್‌, ಅಧೋಷ್ಯನ್‌। 

ಆತ್ಮನೇ ಪದಿ: ಅಧವಿಷ್ಯತ, ಅಧವಿಷ್ಯೇತಾಮ್‌, ಅಧವಿಷ್ಯನ್ನ ಅಥವಾ ಅಧೋಷ್ಯತ 
ಅಧೋಷ್ಯೇತಾಮ್‌, ಅಧೋಷ್ಯನ್ನಇತ್ಯಾದಿರೂಪಗಳಾಗುತ್ತವೆ. 
ಇಲ್ಲಗೆ 'ಲಘುಸಿದ್ಧಾನ್ತಕೌಮುದೀ'ಯಲ್ಲ ಪ್ವಾದಿ ಗಣದ ಧಾತುಗಳು ಸಮಾಪ್ತವಾದವು. 

ಇನ್ನು ಮುಂದೆ ಬರುವ ಧಾತುಗಳಗೆ ಹ್ರಸ್ವ ಬರುವ ಪ್ರಸಂಗ ಇರುವುದಿಲ್ಲ. 

ಧಾತು (16) ಗ್ರಹ - ಉಪಾದಾನೇ (ಗ್ರಹಿಸುವದು ಎಂದರ್ಥ)- ಇಲ್ಲಿ ಅಂತ್ಯ 
"ಅ' ಕಾರವು "ಸ್ವರಿತೇತ್‌' ಆಗಿರುವುದರಿಂದ ಇದು ಉಭಯಪದಿ ಆಗಿರುತ್ತದೆ. ಹ- 
ಕಾರಾಂತವು ಅನುದಾತ್ತವಾಗಿ ಪರಿಗಣಿತವಾಗಿಲ್ಲವಾದುದರಿಂದ ಇದು "ಸೇಟ್‌' ಆಗಿದೆ. 
“ಶ್ನಾ? ಪ್ರತ್ಯಯವು “ಸಾರ್ವಧಾತುಕಮಪಿತ್‌” ಎಂಬ ಸೂತ್ರದಿಂದ ಣಿದ್ವದ್ಧಾವ 
ಹೊಂದುವುದರಿಂದ, ಇದರ ಪರದಲ್ಲಿರುವ "ಗ್ರಹ್‌' ನಲ್ಲಿರುವ ರೇಫಕ್ಕೆ 
“ಗ್ರಹೀಜ್ಯಾ......ಿತಿಚ” ಎಂಬ ಸೂತ್ರದಿಂದ ಸಂಪ್ರಸಾರಣ ಬಂದು “ಯ” ಕಾರ 
ಬಂದು ಗೃ. ಅಹ್‌ ಎಂದಾಗುತ್ತದೆ. ಅನಂತರ “ಸಂಪ್ರಸಾರಣಾಚ್ಚ” ಎಂಬ ಸೂತ್ರದಿಂದ 
"ಯ' ಕಾರ "ಅ' ಕಾರಗಳಿಗೆ ಪೂರ್ವರೂಪ ಬಂದು, "ಯ' ಕಾರ ಮಾತ್ರ ಉಳಿಯುತ್ತದೆ. 
ಈ ರೀತಿಯಾಗಿ "ಗ್ರಹ್‌' ಎಂಬುದು "ಗೃಹ್‌' ಎಂದು ಬದಲಾವಣೆಯಾಗುತ್ತದೆ. 
“ಶ್ನಾ' ದಲ್ಲಿರುವ "ನ್‌' ಕಾರಕ್ಕೆ "ಣತ್ವ' ಬಂದು ಗೃಹ್ನಾತ್‌ ಎಂದಾಗಿ ನಂತರ ಗೃಹ್ಣಾತಿ, 
ಗೃಹ್ಟೀತಃ, ಗೃಹ್ನನ್ನಿ ಮೊದಲಾದ ರೂಪಗಳಾಗುತ್ತವೆ. ಇನ್ನು ಆರ್ಧಧಾತುಕ ಪರದಲ್ಲಿದ್ದು, 
"ಶ್ನಾ' ಬಾರದಿದ್ದಾಗ, ಗ್ರಹ್‌ ಎಂದೇ ಉಳಿಯುತ್ತದೆ. 

"ಲಿಟ್‌' "ಲ್‌' ಕಾರದಲ್ಲಿ "ಣಲ್‌' ಬಂದ ರೂಪದಲ್ಲಿ ಗ್ರಹ್‌ ಗೆ ದ್ವಿತ್ವ, ಚುತ್ವ, 
ಆಮೇಲೆ “ಅತ ಉಪಧಾಯಾಃ” ಎಂಬುದರಿಂದ ಉಪಧೆಗೆ ದೀರ್ಫ ಬಂದು, 
ಜಗ್ರಾಹ ಎಂದು ರೂಪವಾಗುತ್ತದೆ. ಆದರೆ "ಪಿತ್‌' ಭಿನ್ನವಾದ "ಅತುಸ್‌' 
ಮೊದಲಾದವುಗಳಿಗೆ “ಅಸಂಯೋಗಾತ್‌ ಲಿಟ್‌ ಕಿತ್‌” ಎಂಬುದರಿಂದ ಕಿದ್ವದ್ಧಾವ 
ಬಂದು, “ಗಹೀಜ್ಯಾ......ಣಿತಿಚ” ಎಂಬ ಸೂತ್ರದಿಂದ ಸಂಪ್ರಸಾರಣ ಬಂದು, ಜಗೃಹತುಃ, 
ಜಗೃಹುಃ, ಮೊದಲಾದ ರೂಪಗಳಾಗುತ್ತವೆ. ಆತ್ಮನೇ ಪದದಲ್ಲಿ, ಎಲ್ಲೆಡೆಯಲ್ಲಿಯೂ 
ಕಿತ್ವ ವಿರುವುದರಿಂದ, ಸಂಪ್ರಸಾರಣವಾಗಿಯೇ ಆಗುತ್ತದೆ. 

ಸೂಚನೆ: "ಗಹ್‌' ನಂತರ ವಿಹಿತವಾದ "ಇಟ್‌'ಗೆ ಮುಂದಿನ ಸೂತ್ರವಾದ 
“ಗಹೋಲಿಟಿ ದೀರ್ಪಃ (7.2.37)” ಸೂತ್ರದಿಂದ ಎಲ್ಲಕಡೆಗೂ ದೀರ್ಥವು ಬರುತ್ತದೆ. 
ಆದರೆ “ಲಿಟ್‌' ನ "ಇಟ್‌'ಗೆ ದೀರ್ಫ ಬರುವುದಿಲ್ಲ ಎಂಬುದನ್ನು ಗಮನಿಸಬೇಕು. 


1000 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
(ಗ್ರಹಿ ನ ಪರದ ಇಟ್‌ ಗೆ ದೀರ್ಥ ಹೇಳುವ ಸೂತ್ರ) 


ಸೂತ್ರ - 694. ಗ್ರಹೋಲಟ ದೀರ್ಥಃ (7.2.37) 

ವೃತ್ತಿ- ಏಕಾಚಃ ಗ್ರಹೇಃ ವಿಹಿತಸ್ಯ ಇಟಃ ದೀರ್ಫಃ ನ ತು ಲಿಟಿ। ಗ್ರಹೀತಾ 
ಗೃಹ್ಲಾತು(687) ಹಲಃ ಶ್ನಃ ಶಾನಜ್ಜೌ್‌ ಇತಿ, ಶ್ಲಃ ಶಾನಜ್‌-ಆದೇಶಃ ಗೃಹಾಣ 
ಗೃಹ್ಯಾತ್‌ಗೃಹೀಷೀಷ್ಟ(465) ಹ್ಮಯನ್ನೇತಿ ನ ವೃದ್ಧಿ ಅಗ್ರಹೀತ್‌। ಅಗ್ರಹೀಷ್ಟಾಮ್‌। 
ಅಗ್ರಹೀಷ್ಟು ಅಗ್ರಹೀಷಾತಾಮ್‌। 

17. ಕುಷ ನಿಷ್ಕರ್ಷೇ ಕುಷ್ಣಾತಿ। ಕೋಷಿತಾ। 

18. ಅಶ ಭೋಜನೇ ಅಶ್ಮಾತಿ! ಆಶ। ಅಶಿತಾ। ಅಶಿಷ್ಯತಿ। ಅಶ್ನಾತು। ಅಶಾನ। 

19. ಮುಷ ಸ್ತೇಯೇ। ಮೋಷಿತಾ। ಮುಷಾಣ। 

20. ಜ್ಞಾ ಅವಬೋಧನೇಜಜ್ಟ್‌ 


21. ವೃಜ್‌ ಸಂಭಕೌ। ವ್ಯಣೀತೆ। ವವೃಷೆ ವವೃಡ್ಡೇ। ವರಿತಾ, ವರೀತಾ। ಅವರೀಷ್ಟ, 
ಅವರಿಷ್ಟ ಅವೃತ। 
॥ ಇತಿ ಕ್ರ್ಯಾದಯಃ - 2೦ನೆಯ ಪ್ರಕರಣ ॥ 
ಚ್ರಷಷ್ಟ 
ಪ. ಛೇ- ಗಹಃ (ಪಣ್ಟುಮ್ಯನ್ತಃ), ಅಲಿಟಿ, ದೀರ್ಫಃ। 
ಅ.ವೃ- “ಆರ್ಧಧಾತುಕಸ್ಕೇಡ್‌ ವಲಾದೇಃ” ಎಂಬಸೂತ್ತದಿಂದ “ಇಟ್‌' ಎಂಬುದನ್ನು 
ವಿಭಕ್ತಿ ಪರಿಣಾಮಗೊಳಿಸಿ “ಇಟಃ' ಎಂದು ಮಾಡಿ, “ಏಕಾಚ ಉಪದೇಶೇಇನುದಾತ್ತಾತ್‌” 


ಎ೦ಬ ಸೂತ್ರದಿಂದ "ಏಕಾಚಃ' ಎಂಬ ಪದವನ್ನು ಅನುವೃತ್ತಿ ಮಾಡಲಾಗಿದೆ. ವಿಹಿತಸ್ಯ 
ಎ೦ಬ ಶಬ್ದದ ಅಧ್ಯಾಹಾರ ಮಾಡಲಾಗಿದೆ. 

ಪ. ಛೇ- ಗ್ರಹಃ, ಅಲಿಟಿ, ದೀರ್ಫಃ 

ಅರ್ಥ- ಏಕಾಚ್‌ ಆಗಿ ಇರುವ "ಗ್ರಹ್‌' ಧಾತುವಿನ ಪರದಲ್ಲಿ ವಿಧಿಸಲ್ಪಡುವ 
“ಇಟ್‌' ಗೆ ದೀರ್ಫ ಬರುತ್ತದೆ. ಆದರೆ “ಲಿಟ್‌' ಪರದಲ್ಲಿದ್ದಾಗ ಬರುವುದಿಲ್ಲ 

ಗ್ರಹೀತಾ, ಗ್ರಹೀಷ್ಯತ್‌, ಗ್ರಹಿಷೀಷ್ಟ ಮತ್ತು ಅಗ್ರಹೀತ್‌ ಎಂಬಲ್ಲಿ ಪ್ರಕೃತ ಸೂತ್ರದಿಂದ 
ದೀರ್ಥ ಬಂದಿದೆ. 

ಉದಾ- ಅಗ್ರಹೀತ್‌: - ಲುಜ್‌ "ಲ್‌'ಕಾರದಲ್ಲಿ ಅಗ್ರಹ್‌--ಇಸ್‌--ಈತ್‌ ಎ೦ದಿದ್ದಾಗ, 
“ವದವ್ರಜ ಹಲನ್ನಸ್ಯ ಅಚಃ” ಎಂಬ ಸೂತ್ರದಿಂದ ವೃದ್ಧಿ ಬರಬೇಕಾಗಿತ್ತು. ಆದರೆ 
“ನೇಟಿ” ಎಂಬ ಸೂತ್ರದಿಂದ ವೃದ್ಧಿಗೆ ನಿಷೇಧ ಬಂದಿದೆ. ಮತ್ತೆ ಇದು "ಹ್‌' 
ಕಾರಾಂತವಾಗಿರುವುದರಿಂದ, “ಅತೋಹಲಾದೇರ್ಲಘೋಃ” ಎಂಬ ಸೂತ್ರದಿಂದ 
ವೈಕಲ್ಪಿಕವಾಗಿ ವೃದ್ಧಿಯೂ ಬರಬೇಕಾಗಿತ್ತು. ಅದಕ್ಕೂ “ಹ್ಯನ್ಷಕ್ಷಣ ಶ್ವಸ ಜಾಗೃಣೇ 
ಸ್ವೇದಿತಾಮ್‌” ಎಂಬ ಸೂತ್ರದಿಂದ ವೃದ್ಧಿ ನಿಷೇಧವಾಗಿದೆ. ಆಗ ಪ್ರಕೃತ ಸೂತ್ರದಿಂದ 
"ಇಟ್‌'ಗೆ ದೀರ್ಫ ಬಂದು ಅಗ್ರಹ್‌--ಈಸ್‌-ಈತ್‌ ಎಂದಾಗುತ್ತದೆ. ಆಗ “ಏಕದೇಶ 


ಕ್ರ್ಯಾದಯ ಗಣ 1001 


ವಿಕೃತಮನನ್ಯವತ್‌” ಎಂಬ ನ್ಯಾಯದಿ೦ದ ಪೂರ್ವ “ಈ' ಕಾರವನ್ನು “ಇಟ್‌' ಎಂದೇ 
ಭಾವಿಸಿ “ಇಟಈಟಿ” ಎಂಬ ಸೂತ್ರದಿಂದ "ಸ್‌'ಕಾರಕ್ಕೆ ಲೋಪ ಮತ್ತು ಸವರ್ಣದೀರ್ಫ 
ವಾದಮೇಲೆ ಅಗ್ರಹೀತ್‌ ಎಂದು ರೂಪವಾಗುತ್ತದೆ. ಉಳಿದ ರೂಪಗಳನ್ನು 
ಊಹಿಸಿಕೊಳ್ಳಬೇಕು. 

ವಿಶೇಷ: ಲೋಟ್‌ "ಲ್‌'ಕಾರದಲ್ಲಿ "ಶಿಪ್‌' ಪ್ರತ್ಯಯವಿದ್ದಾಗ, “ಹಲಃ ಶ್ನಃ ಶಾನಜ್ಞೌ? 
ಎ೦ಬ ಸೂತ್ರದಿಂದ "ಶಾನಚ್‌(ಆನ)' ಆದೇಶ ಬಂದು ಗೃಹಾಣ ಎಂದು ರೂಪವಾಗಿದೆ. 

"ಗಹ್‌' ಧಾತುವಿನ ರೂಪಗಳು. 

ಲಟ್‌:ಪ.ಪ - ಗೃಹ್ಣಾತಿ, ಗೃಹ್ಟೀತಃ ಹೃಹ್ಣನ್ನಿ ಗೃಹ್ಣಾಸಿ, ಗ್ಕ 
ಗೃಹ್ಲೀವಃ, ಗೃಹ್ಚೀಮಃ। 

ಆ.ಪ-ಗೃಹ್ಲೀತೆ, ಗೃಹ್ನಾತೇ, ಗೃಹ್ಣತೇ। ಗೃಹ್ಟೀಷೇ, ಗೃಹ್ಣಾಥೇ, ಗೃಹ್ಟೀದ್ದೇ। ಗೃಹ್ಹೇ, 
ಗೃಹ್ಟೀವಹೇ, ಗೃಹ್ಟೀಮಹೇ। 

ಲಿಟ್‌:ಪ. ಪ- ಜಗ್ರಾಹ, ಜಗೃಹತುಃ, ಜಗೃಹುಃ ಜಗ್ರಹಿಥ, ಜಗೃಹತುಃ, ಜಗೃಹ। 
ಜಗ್ರಾಹ/ಜಗ್ರಹ, ಜಗೃಹಿವ, ಜಗೃಹಿಮ। 

ಆ.ಪ - ಜಗೃಹೇ, ಜಗೃಹಾತೇ, ಜಗೃಹಿರೇ। ಜಗೃಹಿಷೇ, ಜಗೃಹಾತೇ, ಜಗೃಹಿಡ್ಜೇ/ 
ಜಗೃಹಿದ್ವೇ। ಜಗೃಹೇ, ಜಗೃಹಿವಹೇ, ಜಗೃಹಿಮಹೇ। 

ಲುಟ್‌: ಪ.ಪ - ಗ್ರಹಿತಾ, ಗ್ರಹಿತಾರೌ, ಗ್ರಹಿತಾರಃ। ಗ್ರಹೀತಾಸಿ, ಗ್ರಹೀತಾಸ್ಥಃ, 
ಗಹೀತಾಸ್ಥ। ಗ್ರಹೀತಾಸ್ಕಿ ಗ್ರಹೀತಾಸ್ವಃ, ಗ್ರಹೀತಾಸ್ಮಃ। 

ಆ. ಪ. ಗ್ರಹಿತಾ, ಗಹಿತಾರೌ, ಗ್ರಹಿತಾರಃ। ಗ್ರಹೀತಾಸೇ, ಗ್ರಹೀತಾಸಾಥೇ, ಗ್ರಹೀತಾದ್ದೇ। 
ಗ್ರಹೀತಾಹೇ, ಗ್ರಹೀತಾಸ್ಟಹೇ, ಗ್ರಹೀತಾಸ್ಮಹೇ। 

ಲ್ಕೃಟ್‌:ಪ.ಪ - ಗ್ರಹೀಷ್ಠತಿ, ಗ್ರಹೀಷ್ಯತಃ, ಗ್ರಹೀಷ್ಠನ್ತಿ! ಗಹೀಷ್ಯಸಿ, ಗ್ರಹೀಷ್ಯಥಃ, 
ಗ್ರಹೀಷ್ಠಥ। ಗ್ರಹೀಷ್ಯಾಮಿ, ಗ್ರಹೀಷ್ಯಾವಃ, ಗ್ರಹೀಷ್ಯಾಮಃ। 

ಆ.ಪ-ಗ್ರಹೀಷ್ಯತೇ, ಗ್ರಹಿಷ್ಯೇತೇ, ಗ್ರಹೀಷ್ಠನ್ತೇ। ಗಹೀಷ್ಯಸೇ, ಗ್ರಹೀಷ್ಯೇಥೇ, ಗ್ರಹೀಷ್ಠದ್ದೇ। 
ಗ್ರಹೀಷ್ಯೇ, ಗ್ರಹೀಷ್ಯಾವಹೇ, ಗ್ರಹೀಷ್ಯಾಮಹೇ। 

ಲೋಟ್‌: ಪ.ಪ - ಗೃಹ್ಹಾತು/ಗೃಹ್ಟೀತಾತ್‌, ಗೃಹ್ಲೀತಾಮ್‌, ಗೃಹ್ಣನ್ನು! ಗೃಹಾಣ/ 
ಗೃಹ್ಲೀತಾತ್‌, ಗೃಹ್ಲೀತಮ್‌, ಗೃಹ್ಲೀತ। ಗೃಹ್ಹಾನಿ, ಗೃಹ್ಲಾವ, ಗೃಹ್ಲಾಮ। 

ಆ.ಪ - ಗೃಹ್ಲೀತಾಮ್‌, ಗೃಹ್ಲಾತಾಮ್‌, ಗೃಹ್ಣತಾಮ್‌। ಗೃಹ್ಟೀಷ್ಟ ಗೃಹ್ಲಾಥಾಮ್‌, 
ಗೃಷ್ಟೀದ್ದಂ। ಗೃಹ್ಣ್ಯೈ, ಗೃಹ್ಣಾವಹೈೆ, ಗೃಹ್ಣಾಮಹ್ಯೆ! 

ಲಜ್‌: ಪ.ಪ - ಅಗೃಹ್ಹಾತ್‌, ಅಗೃಹ್ಟೀತಾಮ್‌, ಅಗೃಹ್ನನ್‌। ಅಗೃಹ್ನಃ, ಅಗೃಹ್ಟೀತಮ್‌, 
ಅಗೃಹ್ಟೀತ। ಅಗೃಹ್ನಮ್‌, ಅಗೃಹ್ಞೀವ, ಅಗೃಹ್ಲೀಮ। 

ಆ.ಪ-ಅಗೃಹ್ಟೀತ, ಅಗೃಹ್ಹಾತಾಮ್‌, ಅಗೃಹ್ಣತ। ಅಗೃಹ್ಟೀಥಾಃ, ಅಗೃಹ್ಲಾಥಾಮ್‌, 
ಅಗೃಹ್ಟೀದ್ವಮ್‌। ಅಗೃಹ್ಲೀ, ಅಗೃಹ್ಲೀವಹಿ, ಅಗೃಹ್ಟೀಮಹಿ। 


1002 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವಿಧಿಲಿಜ್‌:ಪ.ಪ - ಗೃಹ್ಣೀಯಾತ್‌, ಗೃಹ್ಣೀಯಾತಾಮ್‌, ಗೃಹ್ಟೀಯುಃ ಗೃಹ್ಲೀಯಾಃ, 
ಗೃಹ್ಣೀಯಾತಮ್‌, ಗೃಹ್ಟೀಯಾತ। ಗೃಜ್ಣೀಯಾಮ್‌, ಗೃಹ್ಟೀಯಾವ, ಗೃಹ್ಲೀಯಾಮ। 

ಆ.ಪ- ಗೃಹೀತ, ಗೃಹ್ಲೀಯಾತಾಮ್‌, ಗೃಹ್ಲೀರನ್‌। ಗೃಹ್ಲೀಥಾಃ, ಗೃಹ್ಚೀಯಾಥಾಮ್‌, 
ಗೃಹ್ಲೀದ್ವಮ್‌। ಗೃಹ್ಟೀಯ, ಗೃಹ್ಲೀವಹಿ, ಗೃಹ್ಚೀಮಹಿ। 

ಆಶೀರ್ಲಿಜ್‌: ಪ.ಪ - ಗೃಹ್ಯಾತ್‌, ಗೃಹ್ಯಾಸ್ತಾಮ್‌, ಗೃಹ್ಯಾಸುಃ ಗೃಹ್ಯಾಃ, 
ಗೃಹ್ಯಾಸ್ತಮ್‌, ಗೃಹ್ಯಾಸ್ತ ಗೃಹ್ಯಾಸಮ್‌, ಗೃಹ್ಯಾಸ್ತ್ಯ ಗೃಹ್ಯಾಸ್ನ 

ಆ.ಪ- ಗ್ರಹೀಷೀಷ್ಟ, ಗ್ರಹೀಷೀಯಾಸ್ತಾಮ್‌, ಗ್ರಹೀಷೀರನ್‌। ಗ್ರಹೀಷೀಷ್ಠಾಃ, 
ಗಹೀಷೀಯಾಸ್ಥಾಮ್‌, ಗ್ರಹೀಷೀಡ್ಜಮ್‌ / ಗಹೀಷೀಧ್ರಮ್‌। ಗಹೀಷೀಯ, ಗ್ರಹೀಷೀವಹಿ, 
ಗಹೀಷೀಮಹಿ। 

ಲುಜ್‌:ಪ.ಪ - ಅಗ್ರಹೀತ್‌, ಅಗ್ರಹೀಷ್ಟಾಮ್‌, ಅಗ್ರಹೀಷುಃ ಅಗ್ರಹೀಃ, ಅಗ್ರಹೀಷ್ಟಮ್‌, 
ಅಗ್ರಹೀಷ್ಟ ಅಗ್ರಹೀಷಮ್‌, ಅಗ್ರಹೀಷ್ಟ ಅಗ್ರಹೀಷ್ಠ। 

ಆ.ಪ.-ಅಗ್ರಹೀಷ್ಟ ಅಗ್ರಹೀಷಾತಾಮ್‌, ಅಗ್ರಹೀಷತ। ಅಗ್ರಹೀಷ್ಠಾಃ, ಅಗ್ರಹೀಷಾಥಾಮ್‌ 
,ಅಗ್ರಹೀಡ್ಜಮ್‌/ಅಗ್ರಹೀದ್ವಮ್‌। ಅಗ್ರಹೀಷಿ, ಅಗ್ರಹೀಷ್ಟಹಿ, ಅಗ್ರಹೀಷ್ಠಹಿ। 

ಲೃಜ್‌:ಪ.ಪ.- ಅಗ್ರಹೀಷ್ಯತ್‌, ಅಗ್ರಹೀಷ್ಯತಾಮ್‌, ಅಗ್ರಹೀಷ್ಯನ್‌। ಅಗ್ರಹೀಷ್ಯಃ, 
ಅಗ್ರಹೀಷ್ಯತಮ್‌, ಅಗ್ರಹೀಷ್ಯತ। ಅಗ್ರಹೀಷ್ಯಮ್‌, ಅಗ್ರಹೀಷ್ಯಾವ, ಅಗ್ರಹೀಷ್ಯಾಮ। 

ಆ.ಪ.-ಅಗ್ರಹೀಷ್ಯತ, ಅಗ್ರಹೀಷ್ಯೇತಾಮ್‌, ಅಗ್ರಹೀಷ್ಯನ್ತ। ಅಗ್ರಹೀಷ್ಯಥಾಃ, 
ಅಗ್ರಹೀಷ್ಕೇಥಾಮ್‌, ಅಗ್ರಹೀಷ್ಯದ್ದಮ್‌। ಅಗ್ರಹೀಷ್ಯೇ, ಅಗ್ರಹೀಷ್ಯಾವಹಿ, ಅಗ್ರಹೀಷ್ಯಾಮಹಿ। 

॥ ಇಲ್ಲಗೆ ಉಭಯಪದಿ ಧಾತುಗಳ ನಿರೂಪಣೆ ಮುಗಿಯಿತು! 
ಪರಸ್ಕೈ ಪದಿ ಧಾತುಗಳ ಸಿರೂಪಣೆಯು ಆರಂಭ 


ಪರಸ್ಮೈ ಪದಿ ಧಾತುಗಳು 

17. ಕುಷ-ನಿಷ್ಕರ್ಷೇ: (ಹೊರಗೆ ಹಾಕುವದು)- ಇಲ್ಲಿ ಉದಾತ್ತ “ಅ” ಕಾರಕ್ಕೆ 
"ಇತ್‌' ಸಂಜ್ಞೆ ಬಂದು "ಕುಷ್‌' ಮಾತ್ರ ಉಳಿದಿರುತ್ತದೆ. “ಶೇಷಾತ್‌ ಕರ್ತರಿ ಪರಸ್ಥೆ ೈ 
ಪದಮ್‌” ಎ೦ಬ ಸೂತ್ರದಿಂದ “ಪರಸ್ಮೈಪದ' ವು ವಿಧಿಸಲಾಗುತ್ತದೆ. ಇದು 
ಅನುದಾತ್ತವಲ್ಲದ್ದರಿಂದ “ಸೇಟ್‌' ಆಗಿರುತ್ತದೆ. ಇದು "ಹಲನ್ನ' ಆಗಿರುವುದರಿಂದ 
“ಲೋಟ್‌' “ಲ್‌' ಕಾರದ ಪರಸ್ನೆ ಹೈ ಪದದ "ಸಿ' ಬಂದಾಗ, “ಹಲಃ ಶ್ನಃ ಶಾನಾಜ್ಡೌ 
ಎ೦ಬ ಸೂತ್ರದಿಂದ “ಶಾನಚ್‌(ಆನ)' ಬಂದು ಕುಷಾಣ ಎಂದು ರೂಪವಾಗುತ್ತದೆ. 

“ಕುಷ್‌' ಧಾತುವಿನ ರೂಪಗಳು 

ಲಟ್‌:ರೂಪಗಳು: ಕುಷ್ಟಾತಿ, ಕುಷ್ಟೀತಃ, ಕುಷ್ಟನ್ನಿ ಇತ್ಯಾದಿ 

ಲಿಟ್‌: ರೂಪಗಳು: ಚುಕೋಷ, ಚುಕುಷತುಃ, ಚುಕುಷುಃ8 ಚುಕೋಷಿಥ, ಚುಕುಷಥುಃ, 
ಚುಕುಷು ಚುಕೋಷ, ಚುಕುಷಿವ, ಚುಕುಷಿಮ। 

ಲುಟ್‌:ರೂಪಗಳು: ಕೋಷಿತಾ, ಕೋಷಿತಾರೌ, ಕೋಷಿತಾರಃ ಕೋಷಿತಾಸಿ. 


ಕ್ರ್ಯಾದಯ ಗಣ 1003 


ಕೋಷಿತಾಸ್ಥಃ, ಕೋಷಿತಾಸ್ಸ ಕೋಷಿತಾಸ್ಕಿ ಕೋಷಿತಾಸ್ವಃ, ಕೋಷಿತಾಸ್ಮಃ 

ಲೃಟ್‌:ರೂಪಗಳು: ಕೋಷಿಷ್ಯತಿ,ಕೋಷಿಷ್ಯತಃ, ಕೋಷಿಷ್ಯನ್ತಿ! ಇತ್ಯಾದಿ 

ಲೋಟ್‌:ರೂಪಗಳು: ಕುಷ್ಟಾತು;ಕುಪ್ಟೀತಾತ್‌, ಕುಷ್ಟೀತಾಮ್‌, ಕುಷ್ಣನ್ನು 

ಲಜ್‌: ರೂಪಗಳು: ಅಕುಷ್ಟಾತ್‌, ಅಕುಷ್ಟೀತಾಮ್‌, ಅಕುಷ್ಟನ್‌। 

ವಿ. ಲಿಜ್‌:ರೂಪಗಳು: ಕುಷ್ಟಿಯಾತ್‌, ಕುಷ್ಟೀಯಾತಾಮ್‌, ಕುಷ್ಟೀಯುಃ 

ಆ.ಲಿಜ್‌: ರೂಪಗಳು: ಕುಷ್ಯಾತ್‌, ಕುಷ್ಯಾಸ್ತಾಮ್‌, ಕುಷ್ಯಾಸುಃ। 

ಲುಜ್‌: ರೂಪಗಳು: ಅಕೋಷೀತ್‌, ಅಕೋಷಿಷ್ಟಾಮ್‌, ಅಕೋಷಿಷುಃ। 

ಲೃಜ*:ಅಕೋಷಿಷ್ಯತ್‌, ಅಕೋಷಿಷ್ಯತಾಮ್‌, ಅಕೋಷಿಷ್ಯನ್‌। ಇತ್ಯಾದಿ 
ರೂಪಗಳಾಗುತ್ತವೆ. 

ಧಾತು 18. ಅಶ-ಭೋಜನೇ(ಉಣ್ಣುವದು)- ಇಲ್ಲಿ ಉದಾತ್ತ "ಅ' ಕಾರಕ್ಕೆ “ಇತ್‌' 
ಸಂಜ್ಞೆ ಬಂದು "ಅಶ್‌' ಮಾತ್ರ ಉಳಿದಿರುತ್ತದೆ. “ಶೇಷಾತ್‌ ಕರ್ತರಿ ಪರಸ್ಮೈ ಪದಮ್‌” 
ಎ೦ಬ ಸೂತ್ರದಿಂದ "ಪರಸ್ಕೈಪದ' ವು ವಿಧಿಸಲಾಗುತ್ತದೆ. ಇದು ಅನುದಾತ್ತವಲ್ಲದ್ದರಿಂದ 
"ಸೇಟ್‌' ಆಗಿರುತ್ತದೆ. ಇದು "ಹಲನ್ತ' ಆಗಿರುವುದರಿಂದ "ಲೋಟ್‌' "ಲ್‌' ಕಾರದ 
ಪರಸ್ಕೈ ಪದದ "ಸಿ' ಬಂದಾಗ, “ಹಲಃ ಶ್ನಃ ಶಾನಾಜ್ಟೌ ಎಂಬ ಸೂತ್ರದಿಂದ 
"ಶಾನಚ್‌(ಆನ)” ಬಂದು ಅಶಾನ ಎಂದು ರೂಪವಾಗುತ್ತದೆ. 

“ಅಶ್‌” ಧಾತುವಿನ ರೂಪಗಳು 

ಲಟ್‌: ರೂಪಗಳು: ಅಶ್ನಾತಿ, ಅಶ್ಲೀತಃ, ಅಶ್ನನ್ನಿ 

ಲಿಟ್‌: ರೂಪಗಳು: ಆಶ, ಆಶತುಃ, ಆಶುಃ ಆಶಿಥ, ಆಶಥುಃ, ಆಶ। ಆಶ, ಆಶಿವ, 
ಆಶಿಮ। 

ಲುಟ್‌: ರೂಪಗಳು: ಅಶಿತಾ, ಅಶಿತಾರೌ, ಅಶಿತಾರಃ। ಅಶಿತಾಸಿ, ಅಶಿತಾಸ್ಥಃ, 
ಅಶಿತಾಸ್ಥ| ಅಶಿತಾಸ್ಮಿ ಅಶಿತಾಸ್ವಃ, ಅಶಿತಾಸ್ಮಃ 

ಲೃಟ್‌: ರೂಪಗಳು: ರೂಪಗಳು: ಅಶಿಷ್ಠತಿ, ಅಶಿಷ್ಯತಃ, ಅಶಿಷ್ಯನ್ನಿ। 

ಲೋಟ್‌: ರೂಪಗಳು: ಅಶ್ನಾತು/ಅಶ್ಲೀತಾತ್‌, ಅಶ್ಲೀತಾಮ್‌, ಅಶ್ಮನ್ನು! ಅಶಾನ, 
ಅಶ್ಲೀತಮ್‌, ಅಶ್ಲೀತ। ಅಶ್ನಾನಿ, ಅಶ್ನಾವ, ಅಶ್ನಾಮ। 

ಲಜ್‌: ಆಶ್ಮಾತ್‌, ಆಶ್ಮೀತಾಮ್‌, ಆಶ್ನನ್‌। 

ವಿ. ಲಿಜ್‌: ರೂಪಗಳು: ಅಶ್ಲೀಯಾತ್‌, ಅಶ್ಲೀಯಾತಾಮ್‌, ಅಶ್ಲೀಯುಃ। 

ಆ.ಲಿಜ್‌: ರೂಪಗಳು: ಅಶ್ಯಾತ್‌, ಅಶ್ಯಾಸ್ತಾಮ್‌, ಅಶ್ಯಾಸುಃ। 

ಲುಜ್‌: ರೂಪಗಳು: ಆಶೀತ್‌, ಆಶಿಷ್ಟಾಮ್‌, ಆಶಿಷುಃ। 

ಲೃಜ*: ರೂಪಗಳು: ಆಶಿಷ್ಯತ್‌, ಆಶಿಷ್ಯತಾಮ್‌, ಆಶಿಷ್ಯನ್‌। ಇತ್ಯಾದಿ 
ರೂಪಗಳಾಗುತ್ತವೆ. 


1002 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವಿಧಿಲಿಜ್‌:ಪ.ಪ - ಗೃಹ್ಲೀಯಾತ್‌, ಗೃಹ್ಣೀಯಾತಾಮ್‌, ಗೃಹ್ಣೀಯುಃ। ಗೃಹ್ಟೀಯಾಃ, 
ಗೃಹ್ಚೀಯಾತಮ್‌, ಗೃಹ್ಚೀಯಾತ। ಗೃಹ್ಣೀಯಾಮ್‌, ಗೃಹ್ಣೀಯಾವ, ಗೃಹಶ್ಟೀಯಾಮ। 

ಆ.ಪ- ಗೃಹ್ನೀತ, ಗೃಹ್ಟೀಯಾತಾಮ್‌, ಗೃಹ್ಟೀರನ್‌। ಗೃಹ್ಟೀಥಾಃ, ಗೃಹ್ಟೀಯಾಥಾಮ್‌, 
ಗೃಹ್ಹೀದ್ವಮ್‌। ಗೃಹ್ಟೀಯ, ಗೃಹ್ಲೀವಹಿ, ಗೃಜ್ಣೀಮಹಿ। 

ಆಶೀರ್ಲಿಜ್‌: ಪ.ಪ. - ಗೃಹ್ಯಾತ್‌, ಗೃಹ್ಯಾಸ್ತಾಮ್‌, ಗೃಹ್ಯಾಸುಃ। ಗೃಹ್ಯಾಃ, 
ಗೃಹ್ಯಾಸ್ತಮ್‌, ಗೃಹ್ಯಾಸ। ಗೃಹ್ಯಾಸಮ್‌, ಗೃಹ್ಯಾಸ್ಟ, ಗೃಹ್ಯಾಸ್ಥ 

ಆ.ಪ- ಗ್ರಹೀಷೀಷ್ಟ, ಗ್ರಹೀಷೀಯಾಸ್ತಾಮ್‌, ಗ್ರಹೀಷೀರನ್‌। ಗ್ರಹೀಷೀಷ್ಠಾಃ, 
ಗಹೀಷೀಯಾಸ್ಥಾಮ್‌, ಗ್ರಹೀಷೀಡ್ವಮ್‌ / ಗ್ರಹೀಷೀದ್ವಮ್‌। ಗಹೀಷೀಯ, ಗ್ರಹೀಷೀವಹಿ, 
ಗ್ರಹೀಷೀಮಹಿ। 

ಲುಜ್‌:ಪ.ಪ - ಅಗ್ರಹೀತ್‌, ಅಗ್ರಹೀಷ್ಟಾಮ್‌, ಅಗ್ರಹೀಷುಃ ಅಗ್ರಹೀಃ, ಅಗ್ರಹೀಷ್ಟಮ್‌, 
ಅಗ್ರಹೀಷ್ಟು ಅಗ್ರಹೀಷಮ್‌, ಅಗ್ರಹೀಷ್ಟ, ಅಗ್ರಹೀಷ್ಠ 

ಆ.ಪ.-ಅಗ್ರಹೀಷ್ಟ ಅಗ್ರಹೀಷಾತಾಮ್‌, ಅಗ್ರಹೀಷತ। ಅಗ್ರಹೀಷ್ಠಾಃ, ಅಗ್ರಹೀಷಾಥಾಮ್‌ 
*ಅಗ್ರಹೀಡ್ವಮ್‌/ಅಗ್ರಹೀದ್ವಮ್‌। ಅಗ್ರಹೀಷಿ, ಅಗ್ರಹೀಷ್ಟಹಿ, ಅಗ್ರಹೀಷ್ಠಹಿ। 

ಲೃಜ್‌:ಪ.ಪ.- ಅಗ್ರಹೀಷ್ಯತ್‌, ಅಗ್ರಹೀಷ್ಯತಾಮ್‌, ಅಗ್ರಹೀಷ್ಯನ್‌। ಅಗ್ರಹೀಷ್ಯಃ, 
ಅಗ್ರಹೀಷ್ಯತಮ್‌, ಅಗ್ರಹೀಷ್ಯತ। ಅಗ್ರಹೀಷ್ಯಮ್‌, ಅಗ್ರಹೀಷ್ಯಾವ, ಅಗ್ರಹೀಷ್ಯಾಮ। 

ಆ.ಪ.-ಅಗ್ರಹೀಷ್ಯತ, ಅಗ್ರಹೀಷ್ಯೇತಾಮ್‌, ಅಗ್ರಹೀಷ್ಯನ್ತ। ಅಗ್ರಹೀಷ್ಯಥಾಃ, 
ಅಗ್ರಹೀಷ್ಯೇಥಾಮ್‌, ಅಗ್ರಹೀಷ್ಠಧ್ವಮ್‌। ಅಗ್ರಹೀಷ್ಯೇ, ಅಗ್ರಹೀಷ್ಯಾವಹಿ, ಅಗ್ರಹೀಷ್ಯಾಮಹಿ। 

॥ ಇಲ್ಲಗೆ ಉಭಯಪದಿ ಧಾತುಗಳ ನಿರೂಪಣೆ ಮುಗಿಯಿತು! 
ಪರಸ್ಕೈ ಪದಿ ಧಾತುಗಳ ನಿರೂಪಣೆಯು ಆರಂಭ 

ಪರಸ್ಕೈ ಪದಿ ಧಾತುಗಳು 

17. ಕುಷ-ನಿಷ್ಕರ್ಷೇ: (ಹೊರಗೆ ಹಾಕುವದು)- ಇಲ್ಲಿ ಉದಾತ್ತ "ಅ' ಕಾರಕ್ಕೆ 
“ಇತ್‌' ಸಂಜ್ಞೆ ಬಂದು "ಕುಷ್‌' ಮಾತ್ರ ಉಳಿದಿರುತ್ತದೆ. “ಶೇಷಾತ್‌ ಕರ್ತರಿ ಪರಸ್ಥೆ 
ಪದಮ್‌” ಎಂಬ ಸೂತ್ರದಿಂದ "ಪರಸ್ಕೈಪದ' ವು ವಿಧಿಸಲಾಗುತ್ತದೆ. ಇದು 
ಅನುದಾತ್ತವಲ್ಲದ್ದರಿಂದ “ಸೇಟ್‌' ಆಗಿರುತ್ತದೆ. ಇದು "ಹಲನ್ತ' ಆಗಿರುವುದರಿಂದ 
“ಲೋಟ್‌' "ಲ್‌' ಕಾರದ ಪರಸ್ಮೈ ಪದದ "ಸಿ' ಬಂದಾಗ, “ಹಲಃ ಶ್ನಃ ಶಾನಾಜ್ಜ್‌ 
ಎಂಬ ಸೂತ್ರದಿಂದ "ಶಾನಚ್‌(ಆನ)' ಬಂದು ಕುಷಾಣ ಎಂದು ರೂಪವಾಗುತ್ತದೆ. 

“ಕುಷ್‌' ಧಾತುವಿನ ರೂಪಗಳು 

ಲಟ್‌:ರೂಪಗಳು: ಕುಷ್ಣಾತಿ, ಕುಷ್ಟೀತಃ, ಕುಷ್ಪನ್ನಿ ಇತ್ಯಾದಿ 

ಲಿಟ್‌: ರೂಪಗಳು: ಚುಕೋಷ, ಚುಕುಷತುಃ, ಚುಕುಷುಃ ಚುಕೋಷಿಥ, ಚುಕುಷಥುಃ, 
ಚುಕುಷ ಚುಕೋಷ, ಚುಕುಷಿವ, ಚುಕುಷಿಮ। 

ಲುಟ್‌:ರೂಪಗಳು: ಕೋಷಿತಾ, ಕೋಷಿತಾರೌ, ಕೋಷಿತಾರಃ ಕೋಷಿತಾಸಿ, 


ಕ್ರ್ಯಾದಯ ಗಣ 1003 


ಕೋಷಿತಾಸ್ಥಃ, ಕೋಷಿತಾಸ್ಥ| ಕೋಷಿತಾಸ್ಕಿ, ಕೋಷಿತಾಸ್ವಃ, ಕೋಷಿತಾಸ್ಕಃ। 

ಲೃಟ್‌:ರೂಪಗಳು: ಕೋಷಿಷ್ಯತಿ,ಕೋಷಿಷ್ಯತಃ, ಕೋಷಿಷ್ಯನ್ನಿಃ ಇತ್ಯಾದಿ 

ಲೋಟ್‌:ರೂಪಗಳು: ಕುಷ್ಣಾತು/ಕುಷ್ಟೀತಾತ್‌, ಕುಷ್ಟೀತಾಮ್‌, ಕುಷ್ಟನ್ನು 

ಲಜ್‌: ರೂಪಗಳು: ಅಕುಷ್ಣಾತ್‌, ಅಕುಷ್ಟೀತಾಮ್‌, ಅಕುಷ್ಟನ್‌। 

ವಿ. ಲಿಜ್‌:ರೂಪಗಳು: ಕುಷ್ಟಿಯಾತ್‌, ಕುಷ್ಟೀಯಾತಾಮ್‌, ಕುಷ್ಟೀಯುಃ 

ಆ.ಲಿಜ್‌: ರೂಪಗಳು: ಕುಷ್ಯಾತ್‌, ಕುಷ್ಯಾಸ್ತಾಮ್‌, ಕುಷ್ಯಾಸುಃ 

ಲುಜ್‌: ರೂಪಗಳು: ಅಕೋಷೀತ್‌, ಅಕೋಷಿಷ್ಟಾಮ್‌, ಅಕೋಷಿಷುಃ। 

ಲೃಜ*:ಅಕೋಷಿಷ್ಯತ್‌, ಅಕೋಷಿಷ್ಯತಾಮ್‌, ಅಕೋಷಿಷ್ಯನ್‌। ಇತ್ಯಾದಿ 
ರೂಪಗಳಾಗುತ್ತವೆ. 

ಧಾತು 18. ಅಶ-ಭೋಜನೇ(ಉಣ್ಣುವದು)- ಇಲ್ಲಿ ಉದಾತ್ತ "ಅ' ಕಾರಕ್ಕೆ "ಇತ್‌' 
ಸಂಜ್ಞೆ ಬ೦ದು "ಅಶ್‌' ಮಾತ್ರ ಉಳಿದಿರುತ್ತದೆ. “ಶೇಷಾತ್‌ ಕರ್ತರಿ ಪರಸ್ಮೈ ಪದಮ್‌” 
ಎ೦ಬ ಸೂತ್ರದಿಂದ "ಪರಸ್ಕೈಪದ' ವು ವಿಧಿಸಲಾಗುತ್ತದೆ. ಇದು ಅನುದಾತ್ತವಲ್ಲದ್ದರಿಂದ 
"ಸೇಟ್‌' ಆಗಿರುತ್ತದೆ. ಇದು "ಹಲನ್ನ' ಆಗಿರುವುದರಿಂದ “ಲೋಟ್‌' "ಲ್‌' ಕಾರದ 
ಪರಸ್ಕೈ ಪದದ "ಸಿ' ಬಂದಾಗ, “ಹಲಃ ಶ್ನಃ ಶಾನಾಜ್ನೌ ಎಂಬ ಸೂತ್ರದಿಂದ 
"ಶಾನಚ್‌(ಆನ)' ಬಂದು ಅಶಾನ ಎಂದು ರೂಪವಾಗುತ್ತದೆ. 

“ಅಶ್‌' ಧಾತುವಿನ ರೂಪಗಳು 

ಲಟ್‌: ರೂಪಗಳು: ಅಶ್ನಾತಿ, ಅಶ್ನೀತಃ, ಅಶ್ನನ್ನಿ! 

ಲಿಟ್‌: ರೂಪಗಳು: ಆಶ, ಆಶತುಃ, ಆಶುಃ ಆಶಿಥ, ಆಶಥುಃ, ಆಶ। ಆಶ, ಆಶಿವ, 
ಆಶಿಮ। 

ಲುಟ್‌: ರೂಪಗಳು: ಅಶಿತಾ, ಅಶಿತಾರೌ, ಅಶಿತಾರಃ ಅಶಿತಾಸಿ, ಅಶಿತಾಸ್ಥಃ, 
ಅಶಿತಾಸ್ಥ| ಅಶಿತಾಸ್ಕಿ ಅಶಿತಾಸ್ವಃ, ಅಶಿತಾಸ್ಮಃ 

ಲೃಟ್‌: ರೂಪಗಳು: ರೂಪಗಳು: ಅಶಿಷ್ಯತಿ, ಅಶಿಷ್ಟತಃ, ಅಶಿಷ್ಠನ್ನಿ! 

ಲೋಟ್‌: ರೂಪಗಳು: ಅಶ್ನಾತು/ಅಶ್ಲೀತಾತ್‌, ಅಶ್ಲೀತಾಮ್‌, ಅಶ್ನನ್ನು! ಅಶಾನ, 
ಅಶ್ಲೀತಮ್‌, ಅಶ್ಲೀತ। ಅಶ್ನಾನಿ, ಅಶ್ನಾವ, ಅಶ್ನಾಮ। 

ಲಜ್‌: ಆಶ್ನಾತ್‌, ಆಶ್ನೀತಾಮ್‌, ಆಶ್ನನ್‌। 

ವಿ. ಲಿಜ್‌: ರೂಪಗಳು: ಅಶ್ಲೀಯಾತ್‌, ಅಶ್ಲೀಯಾತಾಮ್‌, ಅಶ್ಲೀಯುಃ। 

ಆ.ಲಿಜ್‌: ರೂಪಗಳು: ಅಶ್ಯಾತ್‌, ಅಶ್ಯಾಸ್ತಾಮ್‌, ಅಶ್ಯಾಸುಃ। 

ಲುಜ್‌: ರೂಪಗಳು: ಆಶೀತ್‌, ಆಶಿಷ್ಟಾಮ್‌, ಆಶಿಷುಃ। 

ಲೃಜ*: ರೂಪಗಳು: ಆಶಿಷ್ಯತ್‌, ಆಶಿಷ್ಯತಾಮ್‌, ಆಶಿಷ್ಯನ್‌। ಇತ್ಯಾದಿ 
ರೂಪಗಳಾಗುತ್ತವೆ. 


1004 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಧಾತು 19. ಮುಷ-ಸ್ತೇಯೇ(ಕಳವು ಮಾಡುವದು) ಇಲ್ಲಿ ಉದಾತ್ತ "ಅ' ಕಾರಕ್ಕೆ 
ಸಂಜ್ಞೆ ಬಂದು "ಮುಷ್‌' ಮಾತ್ರ ಉಳಿದಿರುತ್ತದೆ. “ಶೇಷಾತ್‌ ಕರ್ತರಿ ಪರಸ್ಮೈ 
ಪದಮ್‌” ಎಂಬ ಸೂತ್ರದಿಂದ “ಪರಸ್ಮೈ ಪದ' “ವು ವಿಧಿಸಲಾಗುತ್ತದೆ. ಇ 
ಅನುದಾತ್ತವಲ್ಲದ್ದರಿಂದ "ಸೇಟ್‌' ಆಗಿರುತ್ತದೆ. ಇದು "ಹಲನ್ನ' ಆಗಿರುವುದರಿಂದ 
“ಲೋಟ್‌' "ಲ್‌' ಕಾರದ ಪರಸ್ಥೆ ೈ ಪದದ "ಸಿ" ಬಂದಾಗ, “ಹಲಃ ಶ್ನಃ ಶಾನಾಜ್ಟೌ 
ಎಂಬ ಸೂತ್ರದಿಂದ "ಶಾನಚ್‌(ಆನ)' ಬ೦ದು ಮುಷಾಣ ಎಂದು ರೂಪವಾಗುತ್ತದೆ. 
"ಮುಷ್‌' ಧಾತುವಿನ ರೂಪಗಳು 
ಲಟ್‌: ರೂಪಗಳು: ಮುಷ್ಣಾತಿ, ಮುಷ್ಟೀತಃ, ಮುಷ್ಪನ್ನಿ। 
ಲಿಟ್‌:ರೂಪಗಳು: ಮುಮೋಷ, ಮುಮುಷತುಃ, ಮುಮುಷುಃ ಮುಮೋಷಿಥ, 
ಮುಷಥುಃ, ಮುಮುಷ ಮುಮೋಷ, ಮುಮುಷಿವ, ಮುಮುಷಿಮ। 
ಲುಟ್‌: ರೂಪಗಳು: ಮೋಷಿತಾ, ಮೋಷಿತಾರೌ, ಮೋಷಿತಾರಃ। ಮೋಷಿತಾಸಿ, 
ಮೋಷಿತಾಸ್ಥಃ, ಮೋಷಿತಾಸ್ಸ। ಮೋಷಿತಾಸ್ಕಿ ಮೋಷಿತಾಸಃ, ಮೋಷಿತಾಸ ತ 
ಲೃಟ್‌:ರೂಪಗಳು: ಮೋಷಿಷ್ಯತಿ, ಮೋಷಿಷ್ಯತಃ, ಮೋಷಿಷ್ಯನ್ತಿ 
ಲೋಟ್‌:ರೂಪಗಳು: ಮುಷ್ಣಾತು/ಮುಷ್ಟೀತಾತ್‌, ಮುಷ್ಟೀತಾಮ್‌, ಮುಷ್ಟನ್ನು 
ಲಜ್‌:ರೂಪಗಳು: ಅಮುಷ್ಣಾತ್‌, ಅಮುಷ್ಟೀತಾಮ್‌, ಅಮುಷ್ಣನ್‌। 
ವಿ. ಲಿಜ್‌:ರೂಪಗಳು: ಮುಷ್ಟೀಯಾತ್‌, ಮುಷ್ಟೀಯಾತಾಮ್‌, ಮುಷ್ಟೀಯುಃ। 
ಆ.ಲಿಜ್‌: ರೂಪಗಳು: ಮುಷ್ಯಾತ್‌, ಮುಷ್ಯಾಸ್ತಾಮ್‌, ಮುಷ್ಯಾಸುಃ। 
ಲುಜ್‌: ರೂಪಗಳು: ಅಮೋಷೀತ್‌, ಅಮೋಷಿಷ್ಟಾಮ್‌, ಅಮೋಷಿಷುಃ। 
ಲೃಜ*:ಅಮೋಷಿಷ್ಯತ್‌, ಅಮೋಷಿಷ್ಯತಾಮ್‌, ಅಮೋಷಿಷ್ಯನ್‌। ಇತ್ಯಾದಿ 
ರೂಪಗಳಾಗುತ್ತವೆ. 
ಧಾತು 20. ಜ್ಞಾ-ಅವಬೋಧನೇ- (ತಿಳಿದುಕೊಳ್ಳುವದು ಎಂದು ಅರ್ಥ)- 
“ಶೇಷಾತ್‌ ಕರ್ತರಿ ಪರಸೆ ಸ್ಮಪದಮ್‌” ಎಂಬ ಸೂತ್ರದ ಪ್ರಕಾರ ಇದು ಪರಸ್ನೆ ಸ್ಮೈಪದಿ 
ಆಗಿರುತ್ತದೆ. ಇದು ಅನುದಾತ್ತವಾಗಿಯೂ ಇರುತ್ತದೆ. ಇದಕ್ಕೆ ಇಡಾಗಮ ಬರುವುದಿಲ್ಲ 
ಆದರೆ ಟ್‌ ನಲ್ಲಿ ಕ್ರಾದಿ “ನಿಯಮದಿಂದ ನಿತ್ಯವಾಗಿ ಟ್‌" ಬರುತ್ತದೆ. ಮತ್ತು 
“ಥಲ್‌' ಪ್ರತ್ಯಯ ಬಂದಾಗ ಭಾರದ್ವಾಜ ನಿಯಮದಿಂದ ವೈಕಲ್ಪಿಕವಾಗಿ "ಇಟ್‌ 
ಬರುತ್ತದೆ. ತ ಪ್ರತ್ಯಯವಾದ “ಶ್ನಾ(ನಾ)' ಪರದಲ್ಲಿದ್ದಾಗ, “ಜ್ಞಾಜನೋರ್ಜಾ” 
ಎಂಬ. ಸೂತ್ರದಿಂದ "ಡ್ಲಾ' ಗೆ ಜಾ' ಎಂಬ ಆದೇಶವು 'ಬರುತ್ತದೆ. “ಲಿಟ್‌' ನಲ್ಲಿ 
ಜಜ್ಞೌ ಎಂದು ರೂಪವಾಗುತ್ತದೆ. “ಹಲಾದಿ ಶೇಷಃ" ಎಂಬ ಸೂತ್ರ ಪ್ರವೃ ತ್ತವಾದಾಗ, 
“ಜ್ಞ "ದಲ್ಲಿಯ “ತ್‌” ಲೋಪವಾಗಿ ಆದಿ ವರ್ಣವಾದ “ಜ್‌' ಮತ್ತು ಆ” ಮಾತ್ರ 
ಉಳಿದು. ಎರಡೂ ಸೇರಿ "ಜ' ಎಂದಿರುತ್ತದೆ. 


ಈ ಧಾತುವು “ಅನುಪಸರ್ಗಾಜ ಜಿ ಎಂಬ ಸೂತ್ರದಿಂದ ಕರ್ತೃಗಾಮಿ ಕ್ರಿಯಾ 


ಕ್ರ್ಯಾದಯ ಗಣ 1005 


ಫಲದಲ್ಲಿ ಆತ್ಮನೇಪದಿಯಾಗಿಯೂ ಇರುತ್ತದೆ. 
'ಜ್ಞಾ ಧಾತುವಿನ ಪರಸ್ಮೈಪದಿ ರೂಪಗಳು 
ಲಟ್‌: ರೂಪಗಳು: ಜಾನಾತಿ, ಜಾನೀತಃ, ಜಾನನ್ನಿಜಾನಾಸಿ, ಜಾನೀಥಃ, ಜಾನೀಥ। 
ಜಾನಾಮಿ, ಜಾನೀವಃ, ಜಾನೀಮಃ 
ಟೆ pe a ‘ ೦ ೦ ೦ 
Ea ರೂಪಗಳು: ಜಜ್ಞೌ ಜಜ್ಞತುಃ, ಜಜುಃ। ಜಜ್ಜಿಥ/ಜಜ್ಞಾಥ, ಜಜ್ಞಥುಃ, ಜಜ್ಞ 
ಜಜ್ಜ್‌, ಜಜ್ಜಿವ, ಜಜ್ಜಿಮ। 
ಲುಟ್‌:ರೂಪಗಳು: ಜ್ಞಾತಾ, ಜ್ಞಾತಾರ್‌, ಜ್ಞಾತಾರಃ। ಜಾತಾಸಿ, ಜಾತಾಸಃ, ಜಾತಾಸ| 
ಜಾತಾಸಿ, ಜಾತಾಸಃ, ಜಾತಾಸಃ। 
6 ೬ ಇ ಆ ೬ 
ಲೃಟ್‌: ರೂಪಗಳು: ಜ್ಞಾಸ್ಯತಿ, ಜ್ಞಾಸ್ಯತಃ, ಜ್ಞಾಸ್ಯ ನ ಜ್ಞಾಸ್ಯಸಿ, ಜ್ಞಾಸ್ಯಥಃ, ಜಾಸ್ತಥ। 
ಜ್ವಾಸ್ಮಾಮಿ, ಜ್ಲಾಸ್ನಾವಃ, ಜಾಸ್ಮಾಮಃ 
ಕ್‌ =) ಈ 
ಲೋಟ್‌:ರೂಪಗಳು: ಜಾನಾತು/ಜಾನೀತಾತ್‌, ಜಾನೀತಾಮ್‌, ಜಾನ ು। ಜಾನೀ 
ಜಾನೀತಮ್‌, ಜಾನೀತ। ಜಾನಾನಿ, ಜಾನಾವ, ಜಾನಾಮ। 
ಲಜ್‌:ರೂಪಗಳು: ಅಜಾನಾತ್‌, ಅಜಾನೀತಾಮ್‌, ಅಜಾನನ್‌। ಅಜಾನಾಃ, 
ಅಜಾನೀತಮ್‌, ಅಜಾನೀತ। ಅಜಾನಾಮ್‌, ಅಜಾನೀವ, ಅಜಾನೀಮ। 
ವಿ.ಲಿಜ್‌:ರೂಪಗಳು: ಜಾನೀಯಾತ್‌, ಜಾನೀಯಾತಾಮ್‌, ಜಾನೀಯುಃ 
ಜಾನೀಯಾಃ, ಜಾನೀಯಾತಮ್‌, ಜಾನೀಯಾತ। ಜಾನೀಯಾಮ್‌, ಜಾನೀಯಾವ, 
ಜಾನೀಯಾಮ। 
ಆ.ಲಿಜ್‌: “ವಾಂನ್ಕಸ್ಯ ಸಂಯೋಗಾದೇಃ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ 
ಏತ್ವ(ಏ) ಬಂದು ರೂಪಗಳು: ಜ್ಞೇಯಾತ್‌/ಜ್ಞಾಯಾತ್‌, ಜ್ಞೇಯಾಸ್ತಾಮ್‌/ 
ಜ್ಞಾಯಾಸ್ತಾಮ್‌, ಜ್ಞೇಯಾಸುಃ/ಜ್ಞಾಯಾಸುಃ। ಜ್ಞೇಯಾಃ/ಜ್ಞಾಯಾಃ, ಜ್ನೇಯಾಸ್ತಮ್‌/ 
ಜ್ಞಾಯಾಸ್ತಮ್‌। ಸಯ ಶ್ವಾಸ ಯಾಸವಸಪ್ರಾಯಾಸಮ್‌, ಜ್ನೇಯಾಸ್ವ/ 
ಇ ನೆ 
ಜ್ಞಾಯಾಸ್ವ, ಜ್ಞೇಯಾಸ್ಕ/ಜ್ಞಾಯಾಸ್ಸ 
ಲುಜ್‌;“ಯಮ-ರಮ -ನಮಾತಾಮ ಸಕ್‌ ಚ” ಎಂಬ ಸೂತ್ರದಿಂದ "ಸಕ್‌ 
ಮತ್ತು “ಇಟ್‌' ಬಂದು, ರೂಪಗಳು; ಅಜ್ಞಾಸೀತ್‌, ಅಜ್ಜಾಷಿಷ್ಟಾಮ್‌, ಅಜ್ಜಾಷಿಷುಃ। 
ಅಜ್ಜಾಸೀ೩, ಅಜ್ಞಾಷಿಷ್ಟಮ್‌, ಅಜ್ಞಾಷಿಷ್ಟ ಅಜ್ಞಾಸಿಷಮ್‌, ಅಜ್ಞಾಸಿಷ್ಟ, ಅಜ್ಞಾಸಿಷ್ಠ 
ಲೃಜ್‌: ಅಜ್ಞಾಸ್ಯತ್‌, ಅಜ್ಞಾಸ್ಯತಾಮ್‌, ಅಜ್ಞಾಸ್ಯನ್‌! ಅಜ್ಜ್ಞಾಸ್ಯಃ, ಅಜ್ಜಾಸ್ಯತಮ್‌, 
ಅಜಾಸತ। ಅಜಾಸಮ್‌, ಅಜಾಸಾವ, ಅಜಾಸಾಮ। ಎಂದು ರೂಪಗಳಾಗುತವೆ. 
ಇರಿ ಶಿ ಕ ಕಾ kr) 
“ಜ್ಞಾ ಧಾತುವಿನ ಆತ್ಮನೇಪದಿಯ ರೂಪಗಳು 
ಲಟ್‌: ರೂಪಗಳು: ಜಾನೀತೇ, ಜಾನಾತೇ, ಜಾನತೇ। ಜಾನೀಷೇ, ಜಾನಾಥೇ, 
ಜಾನೀದ್ದೇ। ಜಾನೇ, ಜಾನೀವಹೇ, ಜಾನೀಮಹೇ। 
ಲಿಟ್‌: ರೂಪಗಳು: ಜಜ್ಞೇ, ಜಜ್ಜಾತೇ, ಜಜ್ಜಿರೇ। ಜಜ್ಜಿಷೇ, ಜಜ್ಞಾಥೇ, ಜಜ್ಜಿದ್ದೇ। 


೦೦ 
ಈ 


1004 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಧಾತು 19. ಮುಷ-ಸ್ತೇಯೇ(ಕಳವು ಮಾಡುವದು) ಇಲ್ಲಿ ಉದಾತ್ತ "ಅ' ಕಾರಕ್ಕೆ 
ಸಂಜ್ಞೆ ಬ೦ದು "ಮುಷ್‌' ಮಾತ್ರ ಉಳಿದಿರುತ್ತದೆ. “ಶೇಷಾತ್‌ ಕರ್ತರಿ ಪರಸ್ಕೈ 
ಪದಮ್‌” ಎಂಬ ಸೂತ್ರದಿಂದ "ಪರಸ್ಕೈಪದ' "ವು ವಿಧಿಸಲಾಗುತ್ತದೆ. ಇದು 
ಅನುದಾತ್ತವಲ್ಲದ್ದರಿಂದ "ಸೇಟ್‌' ಆಗಿರುತ್ತದೆ. ಇದು "ಹಲನ್ನ' ಆಗಿರುವುದರಿಂದ 
“ಲೋಟ್‌' "ಲ್‌' ಕಾರದ ಪರಸ್ಥೆ ೈ ಪದದ "ಸಿ' ಬಂದಾಗ, “ಹಲಃ ಶ್ನಃ ಶಾನಾಜ್ಸೌ 
ಎಂಬ ಸೂತ್ರದಿಂದ "ಶಾನಚ್‌(ಆನ)' ಬ೦ದು ಮುಷಾಣ ಎಂದು ರೂಪವಾಗುತ್ತದೆ. 
“ಮುಷ್‌' ಧಾತುವಿನ ರೂಪಗಳು 
ಲಟ್‌: ರೂಪಗಳು: ಮುಷ್ಣಾತಿ, ಮುಷ್ಟೀತಃ, ಮುಷ್ಟನ್ನಿ 
ಲಿಟ್‌:ರೂಪಗಳು: ಮುಮೋಷ, ಮುಮುಷತುಃ, ಮುಮುಷುಃ ಮುಮೋಷಿಥ, 
ಮುಮುಷಥುಃ, ಮುಮುಷ ಮುಮೋಷ, ಮುಮುಷಿವ, ಮುಮುಷಿಮ। 
ಲುಟ್‌: ರೂಪಗಳು: ಮೋಷಿತಾ, ಮೋಷಿತಾರೌ, ಮೋಷಿತಾರಃ ಮೋಷಿತಾಸಿ, 
ಮೋಷಿತಾಸ್ಥಃ, ಮೋಷಿತಾಸ್ಸ। ಮೋಷಿತಾಸ್ಕಿ ಮೋಷಿತಾಸ್ತಃ, ಮೋಷಿತಾಸ್ಕಃ 
ಲೃಟ್‌:ರೂಪಗಳು: ಮೋಷಿಷ್ಯತಿ, ಮೋಷಿಷ್ಯತಃ, ಮೋಷಿಷ್ಯನ್ತಿ 
ಲೋಟ್‌:ರೂಪಗಳು: ಮುಷ್ಣಾತು/ಮುಷ್ಟೀತಾತ್‌, ಮುಷ್ಟೀತಾಮ್‌, ಮುಷ್ಟನ್ನು। 
ಲಜ್‌:ರೂಪಗಳು: ಅಮುಷ್ಣಾತ್‌, ಅಮುಷ್ಟೀತಾಮ್‌, ಅಮುಷ್ಣನ್‌। 
ವಿ. ಲಿಜ್‌:ರೂಪಗಳು: ಮುಷ್ಟೀಯಾತ್‌, ಮುಷ್ಟೀಯಾತಾಮ್‌, ಮುಷ್ಟೀಯುಃ। 
ಆ.ಲಿಜ್‌: ರೂಪಗಳು: ಮುಷ್ಯಾತ್‌, ಮುಷ್ಯಾಸ್ತಾಮ್‌, ಮುಷ್ಯಾಸುಃ। 
ಲುಜ್‌: ರೂಪಗಳು: ಅಮೋಷೀತ್‌, ಅಮೋಷಿಷ್ಟಾಮ್‌, ಅಮೋಷಿಷುಃ। 
ಲೃಜ್‌:ಅಮೋಷಿಷ್ಯತ್‌, ಅಮೋಷಿಷ್ಯತಾಮ್‌, ಅಮೋಷಿಷ್ಯನ್‌। ಇತ್ಯಾದಿ 
ರೂಪಗಳಾಗುತ್ತವೆ. 
ಧಾತು 20. ಜ್ಞಾಅವಬೋಧನೇ- (ತಿಳಿದುಕೊಳ್ಳುವದು ಎಂದು ಅರ್ಥ)- 
“ಶೇಷಾತ್‌ ಕರ್ತರಿ ಪರಸ್ಮೈ; ಪದಮ್‌” ಎಂಬ ಸೂತ್ರದ ಪ್ರಕಾರ ಇದು ಪರಸೆ ಸ್ಮೈಪದಿ 
ಆಗಿರುತ್ತದೆ. ಇದು ಅನುದ್‌ತ್ರವಾಗಿಯೂ ಇರುತ್ತದೆ. ಇದಕ್ಕೆ ಇಡಾಗಮ ಬರುವುದಿಲ್ಲ 
ಆದರೆ ಟ್‌ ನಲ್ಲಿ ಕ್ರಾದಿ “ನಿಯಮದಿಂದ ನಿತ್ಯವಾಗಿ ಸ್‌ ಬರುತ್ತದೆ. ಮತ್ತು 
“ಥಲ್‌' ಪ್ರತ್ಯಯ ಬಂದಾಗ ಭಾರದ್ವಾಜ ನಿಯಮದಿಂದ ವೈಕಲ್ಪಿಕವಾಗಿ "ಇಟ್‌ 
ಬರುತ್ತದೆ. ತ್‌ ಪ್ರತ್ಯಯವಾದ 'ಶ್ನಾನಾ)' ಪರದಲ್ಲಿದ್ದಾಗ, “ಜ್ಞಾಜನೋರ್ಜಾ” 
ಎಂಬ. ಸೂತ್ರದಿಂದ ಜ್ಜ ಗೆ “ಜಾ' ಎಂಬ ಆದೇಶವು 'ಬರುತ್ತದೆ. “ಲಿಟ್‌' ನಲ್ಲಿ 
ಜಜ್ಞೌ ಎಂದು ರೂಪವಾಗುತ್ತದೆ. “ಹಲಾದಿ ಶೇಷಃ” ಎಂಬ ಸೂತ್ರ ಪ್ರವ್ಯ ತ್ತವಾದಾಗ, 
“ಜ್ಞ ದಲ್ಲಿಯ “ಇಗ್‌' ಲೋಪವಾಗಿ ಆದಿ ವರ್ಣವಾದ "ಜ್‌' ಮತ್ತು ಪ್ರ ಮಾತ್ರ 
ಉಳಿದು ಎರಡೂ ಸೇರಿ "ಜ' ಎಂದಿರುತ್ತದೆ. 


ಈ ಧಾತುವು “ಅನುಪಸರ್ಗಾಜ ಜಿ ಎ೦ಬ ಸೂತ್ರದಿಂದ ಕರ್ತೃಗಾಮಿ ಕ್ರಿಯಾ 


ಕ್ರ್ಯಾದಯ ಗಣ 1005 


ಫಲದಲ್ಲಿ ಆತ್ಮನೇಪದಿಯಾಗಿಯೂ ಇರುತ್ತದೆ. 
'ಜ್ಞಾ ಧಾತುವಿನ ಪರಸ್ಮೈಪದಿ ರೂಪಗಳು 
ಲಟ್‌: ರೂಪಗಳು: ಜಾನಾತಿ, ಜಾನೀತಃ, ಜಾನನ್ನಿಜಾನಾಸಿ, ಜಾನೀಥಃ, ಜಾನೀಥ! 
ಜಾನಾಮಿ, ಜಾನೀವಃ, ಜಾನೀಮಃ 
ಹ pad ಇ ೦ ೦ ೦ 
ಹ ರೂಪಗಳು: ಜಜ್ಞೌ ಜಜ್ಞತುಃ, ಜಜ್ಞುಃ। ಜಜ್ಜಿಥ/ಜಜ್ಞಾಥ, ಜಜ್ಞಥುಃ, ಜಜ್ಞ 
ಜಜ್ನ್‌, ಜಜ್ಜಿವ, ಜಜ್ಜಿಮ। 
ಲುಟ್‌:ರೂಪಗಳು: ಜಾತಾ, ಜಾತಾರೌ, ಜಾತಾರಃ ಜಾತಾಸಿ, ಜಾತಾಸಃ, ಜಾತಾಸ। 
ಇ 21 ಜಿ ಆ ಇ ಇ 
ಜಾತಾಸಿ, ಜಾತಾಸಃ, ಜಾತಾಸಃ। 
ಇ ಅ್ರ ಇ ಇ ಲ್ರ 
ಲೃಟ್‌: ರೂಪಗಳು: ಜ್ಞಾಸೃತಿ, ಜ್ಞಾಸ್ಯತಃ, ಜ್ಞಾಸ್ಕನಿ। ಜ್ಞಾಸ್ಯಸಿ, ಜ್ಞಾಸ್ಯಥಃ, ಜಾಸಥ!। 
ಜಾಸ್ನಾಮಿ, ಜಾಸ್ನಾವಃ, ಜಾಸ್ಮಾಮಃ 
ನು =) ಕ 
ಲೋಟ್‌:ರೂಪಗಳು: ಜಾನಾತು/ಜಾನೀತಾತ್‌, ಜಾನೀತಾಮ್‌, ಜಾನನ್ನು ಜಾನೀ, 
ಜಾನೀತಮ್‌, ಜಾನೀತ। ಜಾನಾನಿ, ಜಾನಾವ, ಜಾನಾಮ। 
ಲಜ್‌:ರೂಪಗಳು: ಅಜಾನಾತ್‌, ಅಜಾನೀತಾಮ್‌, ಅಜಾನನ್‌। ಅಜಾನಾಃ, 
ಅಜಾನೀತಮ್‌, ಅಜಾನೀತ। ಅಜಾನಾಮ್‌, ಅಜಾನೀವ, ಅಜಾನೀಮ। 
ವಿ.ಲಿಜ್‌:ರೂಪಗಳು: ಜಾನೀಯಾತ್‌, ಜಾನೀಯಾತಾಮ್‌, ಜಾನೀಯುಃ। 
ಜಾನೀಯಾಃ ಜಾನೀಯಾತಮ್‌, ಜಾನೀಯಾತ। ಜಾನೀಯಾಮ್‌, ಜಾನೀಯಾವ, 
ಜಾನೀಯಾಮ। 
ಆ.ಲಿಜ್‌: “ವಾಂನ್ಕಸ್ಯ ಸಂಯೋಗಾದೇಃ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ 
ಏತ್ವ(ಏ) ಬಂದು ರೂಪಗಳು: ಜ್ಞೇಯಾತ್‌/ಜ್ಞಾಯಾತ್‌, ಜ್ಞೇಯಾಸ್ತಾಮ್‌/ 
ಜ್ಞಾಯಾಸ್ತಾಮ್‌, ಜ್ಞೇಯಾಸುಃ/ಜ್ಞಾಯಾಸುಃ। ಜ್ನೇಯಾಃ/ಜ್ಹಾಯಾಃ, ಜ್ನೇಯಾಸ್ತಮ್‌/ 
ಜಾಯಾಸಮ್‌। ಜ್ಹೇಯಾಸ್ತ/ಜ್ಹಾಯಾಸ್ತಜ್ಞೇಯಾಸಮ್‌/ಜ್ಞಾಯಾಸಮ್‌, ಜ್ಞೇಯಾಸ್ಟ/ 
ಇ ಹ hu ಇ ಇದಿ (ಗಿ ಇ ಬಟ 
ಜಾಯಾಸ ಜ್ಞೇಯಾಸ್ಮ/ಜ್ಞಾಯಾಸ್ಟ 
೮ ದ್‌ 1 20 ೬ 
ಲುಜ್‌:“ಯಮ-ರಮ -ನಮಾತಾಮ ಸಕ್‌ ಚ” ಎಂಬ ಸೂತ್ರದಿಂದ "ಸಕ್‌ 
ಮತ್ತು "ಇಟ್‌' ಬಂದು, ರೂಪಗಳು; ಅಜ್ಜಾಸೀತ್‌, ಅಜ್ಜ್ಞಾಷಿಷ್ಟಾಮ್‌, ಅಜ್ಜಾಷಿಷುಃ। 
ಅಜ್ಞಾಷೀಃ, ಅಜ್ಞಾಸಿಷ್ಟಮ್‌, ಅಜ್ಞಾಷಿಷ್ಟು ಅಜ್ಞಾಸಿಷಮ್‌, ಅಜ್ಜಾಸಿಷ್ಟ, ಅಜ್ಞಾಸಿಷ್ಠ 
ಲೃಜ್‌: ಅಜ್ಞಾಸ್ಕತ್‌, ಅಜ್ಞಾಸ್ಯತಾಮ್‌, ಅಜ್ಞಾಸ್ಯನ್‌। ಅಜ್ಞಾಸ್ಯಃ, ಅಜ್ಞಾಸ್ಯತಮ್‌, 
ಅಜಾಸತ। ಅಜಾಸಮ್‌, ಅಜಾಸ್ನಾವ, ಅಜಾಸಾಮ। ಎಂದು ರೂಪಗಳಾಗುತವೆ. 
ಕಿ ಶಿ ೪% ಕಾ ಹ್‌ 
“ಜ್ಞಾ ಧಾತುವಿನ ಆತ್ಮನೇಪದಿಯ ರೂಪಗಳು 
ಲಟ್‌: ರೂಪಗಳು: ಜಾನೀತೇ, ಜಾನಾತೇ, ಜಾನತೇ। ಜಾನೀಷೇ, ಜಾನಾಥೇ, 
ಜಾನೀದ್ದೇ। ಜಾನೇ, ಜಾನೀವಹೇ, ಜಾನೀಮಹೇ। 


ಸ ಬಿ 
ಲಿಟ್‌: ರೂಪಗಳು: ಜಜ್ಞೇ, ಜಜ್ಜಾತೇ, ಜಜ್ಜಿರೇ। ಜಜ್ಜಿಷೇ, ಜಜ್ಞಾಥೇ, ಜಜ್ಜಿದ್ದೇ। 


1006 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಜಜ್ಞೇ, ಜಜ್ಜೀವಹೇ, ಜಜ್ಜೀಮಹೇ। 
ಲುಟ್‌: ರೂಪಗಳು ; ಜ್ಞಾಶಾ, ಜ್ಞಾತಾರೌ, ಜ್ಞಾತಾರಃ। ಜ್ಞಾತಾಸೇ, ಜ್ಞಾತಾಸಾಥೇ, 
ಜ್ಞಾತಾದ್ವೇ। ಜ್ಞಾತಾಹೇ, ಜ್ಞಾತಾಸ್ಪಹೇ, ಜ್ಞಾತಾಸ್ಮಹೇ। 
ಲೃಟ್‌:ರೂಪಗಳು: ಜ್ಞಾಸ್ಯತೇ, ಜ್ಞಾಸ್ಯೇತೇ, ಜ್ಞಾಸ್ಯನ್ನೇ। ಜ್ಞಾಸ್ಯಸೇ, ಜ್ಞಾಸ್ಯೇಥೇ, 
ಜ್ಞಾಸ್ಯಧ್ವೇ। ಜ್ಞಾಸ್ಯೇ, ಜ್ಞಾಸ್ಕಾವಹೇ, ಜ್ಞಾಸ್ಯಾಮಹೇ। 
ಲೋಟ್‌:ರೂಪಗಳು: ಜಾನೀತಾಮ್‌, ಜಾನಾತಾಮ್‌, ಜಾನತಾಮ್‌ಜಾನಿಷ್ಟ, 
ಜಾನಾಥಾಮ್‌, ಜಾನೀಧ್ವಮ್‌। ಜಾನೈ, ಜಾನಾವಹೈ, ಜಾನಾಮಹ್ಯೈ| 
ಲಜ್‌: ರೂಪಗಳು: ಅಜಾನೀತ, ಅಜಾನಾತಾಮ್‌, ಅಜಾನತ। ಅಜಾನೀಥಾಃ, 
ಅಜಾನಾಥಾಮ್‌, ಅಜಾನೀದ್ವಮ್‌। ಅಜಾನಿ, ಅಜಾನೀವಹಿ, ಅಜಾನೀಮಹಿ। 
ವಿ. ಲಿಜ್‌: ರೂಪಗಳು: ಜಾನೀತ, ಜಾನೀಯಾತಾಮ್‌, ಜಾನೀರನ್‌। ಜಾನೀಥಾಃ, 
ಜಾನೀಯಾಥಾಮ್‌, ಜಾನೀದ್ವಮ್‌। ಜಾನೀಯ, ಜಾನೀವಹಿ, ಜಾನೀಮಹಿ। 
ಆ.ಲಿಜ್‌:ರೂಪಗಳು: ಜ್ಞಾಷೀಷ್ಟ, ಜ್ಞಾಸೀಯಾಸ್ತಾಮ್‌, ಜ್ಞಾಸೀರನ್‌। ಜ್ಞಾಸೀಷ್ಠಾಃ, 
ಜ್ಲಾಸೀಯಾಥಾಮ್‌, ಜ್ಞಾಸೀದ್ವಮ್‌। ಜ್ಲಾಸೀಯ, ಜ್ಲಾಸೀವಹಿ, ಜ್ಲಾಸೀಮಹಿ। 
ಇ ಇ ಇ ಇ ಇ 
ಲುಜ್‌: ರೂಪಗಳು: ಅಜ್ಜಾಸಿಷ್ಟ, ಅಜ್ಜಾಸಿಷಾತಾಮ್‌, ಅಜ್ಜ್ಞಾಸಿಷತ। ಅಜ್ಜಾನಸಿಷ್ಠಾಃ, 
ಅಜ್ಞಾಸಿಷಾಥಾಮ್‌, ಅಜ್ಞಾಸಿದ್ದಮ್‌। ಅಜ್ಞಾಸಿಷಿ, ಅಜ್ಜಾಸಿಷ್ಟಹಿ, ಅಜ್ಜ್ಞಾಸಿಷ್ಮಹಿ। 
ಲೃಜ್‌: ರೂಪಗಳು: ಅಜ್ಜಾಸ್ಕತ, ಅಜ್ಜಾಸ್ಯೇತಾಮ್‌, ಅಜ್ಞಾಸ್ಕನ। ಅಜ್ಞಾಸ್ಕಥಾಃ, 
ನಿ ಇರಿ ಧಾರಿ ಇರಿ 
ಅಜಾಸೇಧಾಮ್‌, ಅಜ್ಞಾಸ | ಅಜಾಸ್ಕೇ, ಅಜಾಸ್ನಾವಹಿ, ಅಜಾಸ್ನಾಮಹಿ। ಎಂದು 
ಇರೆ ಇರಿ ಕಶೆ ಇರಿ ಕ್ಡ 
ರೂಪಗಳಾಗುತ್ತವೆ. 
ಇಲ್ಲಗೆ ಪರಸ್ಕೈಪದಿ ಧಾತುಗಳು ಮುಗಿದವು. 
ಆತ್ಮನೇಪದಿ ಧಾತುಗಳು 
ಧಾತು 21. ವೃಜ್‌-ಸಮೃಕೌ( ಪೂಜಿಸುವದು ಅಥವಾ ಸೇವಿಸುವದು ಎಂದು 
ಅರ್ಥ) ಇದರಲ್ಲಿ "ವೃ' ಮಾತ್ರ ಉಳಿಯುತ್ತದೆ. ಇದು “ಗೆತ್‌' ಆಗಿರುವುದರಿಂದ 
ಆತ್ಮನೇಪದಿಯಾಗಿದೆ ಮತ್ತು “ಸೇಟ್‌' ಆಗಿದೆ. “ಶ್ರು ಕಃ ಕಿತ” ಎಂಬ ಸೂತ್ರದಿಂದ 
“ಲಿಟ್‌' ನಲ್ಲಿ "ಕಿತ್‌' ಆಗಿರುವುದರಿಂದ, ಇಡಾಗಮವು ನಿಷೇಧಿಸಲಾಗಿದೆ. 
ಆತ್ಮನೇಪದಿ “ವೃಜ್‌' ಧಾತುವಿನ ರೂಪಗಳು 
ಲಟ್‌: ರೂಪಗಳು: ವೃಣೀತೇ, ವೃಣಾತೇ, ವೃಣತೇ। 
ಲಿಟ್‌: ರೂಪಗಳು: ವವ್ರೇ, ವವ್ರಾತೇ, ವವಿರೇ। 
ಲುಟ್‌:ರೂಪಗಳು: ವರೀತಾ/ವರಿತಾ, ವರೀತಾರೌ, ವರೀತಾರಃ। ವರೀತಾಸೇ/ 


ವರಿತಾಸೇ, ವರೀತಾಸಾಥೇ, ವರೀತಾದ್ವೇ। ವರೀತಾಹೇ/ವರಿತಾಹೇ, ವರಿತಾಸ್ವಹೇ, 
ವರೀತಾಸ್ಮಹೇ। 


ಲೃಟ್‌:ರೂಪಗಳು: ವರೀಷ್ಠತೇ/ವರಿಷ್ಯತೇ, ವರೀಷ್ಯೇತೇ, ವರಿಷ್ಠನ್ನೇ। 


ಕ್ರ್ಯಾದಯ ಗಣ 1007 


ಲೋಟ್‌: ರೂಪಗಳು: ವೃಣೀತಾಮ್‌, ವೃಣಾತಾಮ್‌, ವೃಣತಾಮ್‌। ವೃಣಿಷ್ಟ, 
ವೃಣಾಥಾಮ್‌, ವೃಣೀದ್ವಮ್‌। ವೃಣೈ, ವೃಣಾವಹೈ, ವೃಣಾಮಹೈ। 

ಲಜ್‌: ರೂಪಗಳು: ಅವೃಣೀತ, ಅವೃಣಾತಾಮ್‌, ಅವೃಣತ। 

ವಿ. ಲಿಜ್‌: ರೂಪಗಳು: ವೃಣೀತ, ವೃಣೀಯಾತಾಮ್‌, ವೃಣೀರನ್‌। 

ಆ.ಲಿಜ್‌: ರೂಪಗಳು: ವರಿಷೀಷ್ಟ/ವೃಷೀಷ್ಟ, ವರಿಷೀಯಾಸ್ತಾಮ್‌, ವರಿಷೀರನ್‌। 

ಲುಜ್‌:ರೂಪಗಳು: ಅವರಿಷ್ಟ/ಅವೃತ, ಅವರಿಷಾತಾಮ್‌, ಅವರಿಷತ। 

ಲೃಜ್‌: ರೂಪಗಳು: ಅವರೀಷ್ಯತ/ಅವರಿಷ್ಯತ, ಅವರಿಷ್ಕೇತಾಮ್‌, ಅವರಿಷ್ಯನ್ನ 
ಇತ್ಯಾದಿರೂಪಗಳಾಗುತ್ತವೆ. 

(ಇತಿ ಕ್ರಾ ಕದಿ (೨) ಗಣ ಪ್ರಕರಣಮ್‌।॥ 
ಇಲ್ಲಗೆ ಕ್ರಾ ದಿ ಪ್ರಕರಣ (2೦) ಮುಗಿಯಿತು! 


ಪಕರಣ-21: ಅಧ ಚುರಾದಯಃ (10ನೇ ಗಣ) 


(ಸೂತ್ರ ಸಂಖ್ಯೆ 695 ರಿಂದ 698 ವರೆಗೆ) 


ಈ ಗಣದಲ್ಲಿ 411 ಧಾತುಗಳು ಪಠಿತವಾಗಿವೆ. ಇವುಗಳಲ್ಲಿ ವರದರಾಜರು 
ರೂಪಸಿದ್ಧಿಗಾಗಿ 3 ಧಾತುಗಳನ್ನು ಮಾತ್ರ ಆರಿಸಿಕೊಂಡಿದ್ದಾರೆ. 


4. ಉಭಯಪದಿ ಧಾತುಗಳು (3) 
1.ಚುರ-ಕದಿಯುವದು, 2. ಕಥ-ಹೇಳುವುದು, 3. ಗಣ -ಎಣಿಸುವುದು. 
(ಣಿಚ್‌ ವಿಧಾಯಕ ಸೂತ್ರ) 
ಧಾತು ಚುರ ಸ್ನೇಯೇ(1) 


ಸೂತ್ರ- 695. ಸೂತ್ರ- ಸತ್ಯಾಪ-ಪಾಶ-ರೂಪ-ವೀಣಾ-ತೂಲ- 
ಶ್ಲೋಕ-ಸೇನಾ-ಲೋಮ-ತ್ಚಚ-ವರ್ಮ-ವರ್ಣ 

ಚೂರ್ಣ-ಚುರಾದಿಭ್ಯೋ ಣಿಚ್‌ (3.1.25) 

ವೃತ್ತಿ-ಎಏಭ್ಯೋ ಣಿಚ್‌ ಸ್ಯಾತ್‌। ಚೂರ್ಣಾನ್ಹೇಭ್ಯಃ "ಪ್ರಾತಿಪದಿಕಾತ್‌ ಧಾತ್ವರ್ಥೇ' 
ಇತ್ಯೇವ ಸಿದ್ಧೇ, ತೇಷಾಂ ಇಹ ಗ್ರಹಣಂ ಪ್ರಪಇಗ್ಟಾರ್ಥಮ್‌,। ಚುರಾದಿಭ್ಯಸ್ತು ಸ್ವಾರ್ಥೇ 
ಪುಗನ್ನತಲಘೂಪಧಸ್ಯ ಚ (7.3.86) ಇತಿ ಗುಣಃ ಸನಾದ್ಯನ್ನಾ ಧಾತವಃ(3.1.32) 
ಇತಿ ಧಾತುತ್ಸಮ್‌। ತಿಪ್‌-ಶಬಾದಿ। ಗುಣ-ಅಯಾದೇಶೌ। ಚೋರಯತಿ। 

ಅ.ವೃ- ಪ್ರತ್ಯಯಃ ಮತ್ತು ಪರಶ್ವ ಎ೦ಬ ಅಧಿಕಾರಸೂತ್ರಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಸತ್ಕಾಪ... ಚುರ್‌ ಮೊದಲಾದ ಧಾತುಗಳ ನಂತರ “ಣಿಚ್‌(ಇ)' ಪ್ರತ್ಯಯವು 
ಬರುತ್ತದೆ. "ಚುರ್‌' ಮೊದಲಾದ ಧಾತುಗಳು 411 ಇವೆ. ಇವನ್ನು ಧಾತುಪಾಠದಲ್ಲಿ 
ನೋಡಬಹುದಾಗಿದೆ. ಈ ರೀತಿಯಾಗಿ "ಸತ್ಕಾಪ' ಮೊದಲಾದ 12 ಪ್ರಾತಿಪದಿಕಗಳ 
ಮತ್ತು "ಚುರ್‌' ಮೊದಲಾದ 411 ಧಾತುಗಳನಂತರ "ಣಿಚ್‌ (ಇ)' ಪ್ರತ್ಯಯವು 
ಬರುತ್ತದೆ. 

ಉದಾ-1. ಚುರ್‌-ಣಿಚ್‌(ಇ) ಎಂದಿರುತ್ತದೆ. "ಣಿಚ್‌' ಪ್ರತ್ಯಯವು ಆರ್ಧಧಾತುಕವಾಗಿ 
ಪರದಲ್ಲಿರುವುದರಿಂದ, ಉಪಧಾ "ಉ' ಕಾರಕ್ಕೆ ಗುಣ ಬಂದು ಚೋರ್‌--ಣಿಚ್‌(ಇ) 
= ಚೋರಿ ಎಂದಾಗುತ್ತದೆ. ಆಮೇಲೆ “ಸನಾದ್ಯಂತಾ ಧಾತವಃ” ಎಂಬ ಸೂತ್ರದಿಂದ 
ಈ ರೂಪಕ್ಕೆ ಧಾತು ಸಂಜ್ಞೆ ಬರುತ್ತದೆ. ನಂತರ “ಲಟ್‌' ಲಕಾರದ ಪ್ರಥಮಪುರುಷ 
ಏಕವಚನದಲ್ಲಿ ಚೋರಿತಿಪ್‌ (ತಿ) ಎಂದಿದ್ದಾಗ, “ಕರ್ತರಿ ಶಪ್‌” ಎಂಬ ಸೂತ್ರದಿಂದ 
ಶಪ್‌(ಅ) ವಿಕರಣ ಬಂದು, ಜೋರಿ ಅ-- ತಿಪ್‌(ಇ) ಎಂದಿದ್ದಾಗ, ರೇಫೋತ್ತರ 
“ಇ' ಕಾರಕ್ಕೆ ಗುಣ ಬಂದು, ಚೋರೇ4ಅ4+ತಿಪ್‌(ತಿ) ಎಂದಾಗುತ್ತದೆ. ನಂತರ "ಏ' 


ಕಾರಕ್ಕೆ “"ಅಯ್‌' ಆದೇಶ ಬಂದು ಚೋರ್‌4 ಅಯ್‌4+ಅ4ತಿ-ಚಟೋರಯತಿ ಎಂದು 
ರೂಪವಾಗುತ್ತದೆ. 


ಚುರಾದಿ ಗಣ 1009 
(ಆತ್ಮನೇಪದವಿಧಾಯಕ ಸೂತ್ರ) 


ಸೂತ್ರ- 6೨೮. ಸೂತ್ರ -ಣಿಚಶ್ಚ (13.74) 

ವೃತ್ತಿ-ಣಿಜನ್ನಾದಾತ್ಮನೇಪದಂ ಸ್ಯಾತ್‌ ಕರ್ತಗಾಮಿನಿ ಕ್ರಿಯಾಫಲೇ। ಚೋರಯತೇ। 
ಚೋರಯಾಮಾಸ। ಚೋರಯಿತಾ। ಚೋರ್ಯಾತ್‌। ಚೋರಯಿಷೀಷ್ಪ(518) ಣಿಶ್ರೀತಿ 
ಚಜ್‌। (530) ಣೌ ಚಜೀತಿ ಹ್ರಸ್ತಃ (531 ಚಜೇತಿ ದ್ವಿತ್ವಮ್‌। (396) ಹಲಾದಿಃ 
ಶೇಷಃ (534) ದೀರ್ಫೊೋಲಘೋರಿತಿ ಅಭ್ಯಾಸಸ್ಯ ದೀರ್ಫಃ। ಅಚೂಚುರತ್‌। 
ಅಚೂಚುರತ। ಅಜೋರಯತ್‌। ಅಜೋರಯತ। "ಕಥ' ವಾಕ್ಯಪ್ರಬಂಧೇ(2) - 
ಅಲ್ಲೋಪಃ “ಅಚಃ ಪರಸ್ಮಿನ್‌ ಪೂರ್ವವಿಧೌ” ಅಲ್‌ ವಿಧ್ಯರ್ಥಮಿದಂ। 
ಪರನಿಮಿತ್ತೋ*ಜಾದೇಶಃ ಸ್ಥಾನಿವತ್‌ ಸ್ಯಾತ್‌। ಸ್ಥಾನಿಭೂತಾದಚಃ ಪೂರ್ವತ್ವೇನ ದೃಷ್ಟಸ್ಯ 
ವಿಧೌ ಕರ್ತವ್ಯೇ। ಇತಿ ಸ್ಥಾನಿವತ್ವಾತ್‌ ನ ಉಪಧಾ ವೃದ್ಧಿಸಿ ಕಥಯತಿ! ಅಗ್ಲೋಪಿತ್ವಾತ್‌ 
ದೀರ್ಫ-ಸನ್ವದ್ಭಾವೌ ನಃ ಅಚಕಥತ್‌। 

ಗಣ ಸಂಖ್ಯಾನೇ - ಗಣಯತಿ। 

ಸೂಚನೆ: ಮೇಲಿನ ವೃತ್ತಿಯಲ್ಲಿ ಚುರ್‌, ಕಥ ಮತ್ತು ಗಣ ಎಂಬ ಮೂರು 
ಧಾತುಗಳ ಬಗ್ಗೆ ವ್ಯಾಖ್ಯಾನ ಮಾಡಲಾಗಿದೆ. ಈಗ ಅಚೋರಯತ ಎಂಬಲ್ಲಿಯ 
ವರೆಗೂ “ಚುರ್‌' ಧಾತುವಿಗೆ ಸಂಬಂದಿಸಿದ್ದು. ಇಷ್ಟರವರೆಗೆ ಕನ್ನಡದಲ್ಲಿ ವ್ಯಾಖ್ಯಾನ 
ಮಾಡಿದಮೇಲೆ ಉಳಿದ ಎರಡು ಧಾತುಗಳಾದ ಕಥ ಮತ್ತು ಗಣ ಗಳ ಬಗೆಗಿನ 
ವೃತ್ತಿಯ ಬಗ್ಗೆ ನಂತರ ವ್ಯಾಖ್ಯಾನವನ್ನು ಮುಂದುವರೆಸಲಾಗುವದು. 

ಪ.ಛೇ- ಣಿಚಃ, ಚ। 

ಅ.ವ್ಯ- “ಅನುದಾತ್ತ ಜಿತ ಆತ್ಮನೇಪದಮ್‌” ಎಂಬ ಸೂತ್ರದಿಂದ ಆತ್ಮನೇಪದಂ 
ಎಂಬ ಪದವೂ, “ಸ್ವರಿತ ಇೆತಃ ಕರ್ತಭಿಪ್ರಾಯೇ ಕ್ರಿಯಾಫಲೇ” ಎಂಬ ಸೂತ್ರದಿಂದ 
“ಕರ್ತಭಿಪ್ರಾಯೇ' ಮತ್ತು "ಕ್ರಿಯಾಫಲೇ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಣಿಜಂತ ಧಾತುಗಳನಂತರ, ಕ್ರಿಯೆಯಫಲವು ಕರ್ತವಿಗೆ ಸೇರುವದಾದರೆ, 
ಆತ್ಮನೇಪದವು ವಿಧಿಸಲಾಗಿದೆ. 

ವಿವರಣೆ- ಒಂದುವೇಳೆ ಕ್ರಿಯೆಯ ಫಲವು ಕತಣ್ಯವಿಗೆ ಸೇರದಿದ್ದರೆ, ಣಿಜಂತ 
ಧಾತುವಿನಮೇಲೆ ಪರಸ್ಕೈಪದವೂ ಬರುತ್ತದೆ. 

ಉದಾ- ಚೋರಯತೇ- “ಚುರ್‌' ಧಾತುವಿನ ಮೇಲೆ "ಣಿಚ್‌' ಬಂದು ಚೋರಿ 
ಎ೦ದಾದಮೇಲೆ "ಲಟ್‌' “ಲ' ಕಾರದಲ್ಲಿ “ಣಿಚಶ್ನ” ಎಂಬ ಸೂತ್ರದಿಂದ ಆತ್ಮನೇಪದವು 
ವಿಧಿಸಲಾಗಿದೆ. “ತ' ಪ್ರತ್ಯಯವನ್ನು ಸೇರಿಸಿದಮೇಲೆ ಇದಕ್ಕೆ ಸಾರ್ವಧಾತುಕಸಂಜ್ಞೆ 
ಬ೦ದು ನಂತರ "ಶಪ್‌'(ಅ) ವಿಕರಣಪ್ರತ್ಯಯ ಬಂದು ಚೋರಿ--ಅ--ತ ಎಂದಿರುತ್ತದೆ. 
“ಶಪ್‌(ಅ)' ಗೆ “ತಿಜ್‌ ಶಿತ್‌ ಸಾರ್ವಧಾತುಕಮ್‌” ಎಂಬ ಸೂತ್ರದಿಂದ ಸಾರ್ವಧಾತುಕ 
ಸಂಜ್ಞೆ ಬರುತ್ತದೆ. “ಸಾರ್ವಧಾತುಕಾರ್ಧಧಾತುಕಯೋಃ” ಎ೦ಬ ಸೂತ್ರದಿಂದ ಚೋರಿ 
ಎಂಬಲ್ಲಿಯ “ಇ” ಕಾರಕ್ಕೆ ಗುಣ ಬಂದು ಚೋರೇ*ಅ+ತ ಎಂದಾಗುತ್ತದೆ. ನಂತರ 


1010 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


“ಅಯ್‌' ಆದೇಶ ಬ೦ದು ಚೋರ್‌4ಅಯ್‌+ಅ+ತ - ಚೋರಯತ ಎಂದಾಗುತ್ತದೆ. 
ನಂತರ ತಕಾರೋತ್ತರ “ಅ' ಕಾರಕ್ಕೆ “ಟಿತ ಆತ್ಮನೇಪದಾನಾಂ ಟೇರೇ” ಎಂಬ 
ಸೂತ್ರದಿಂದ ಏತ್ವ ಬಂದು ಚೋರಯತೇ ಎಂಬ ರೂಪವಾಗುತ್ತದೆ. ಹೀಗೆ 
ಚೋರಯತೇ, ಜೋರಯೇತೆ, ಚೋರಯನ್ನೇ ಎಂದು ರೂಪಗಳಾಗುತ್ತವೆ. 


ಚುರಾದಿ ಗಣದಲ್ಲಿ "ಣಿಚ್‌' ಪ್ರತ್ಯಯ ಬಂದಮೇಲೆ ಎಲ್ಲ ಧಾತುಗಳೂ ಅನೇಕಾಚ್‌ 
ಗಳಾಗಿರುತ್ತವೆ. ಆದ್ದರಿಂದ "ಲಿಟ್‌' ರೂಪದಲ್ಲಿ, “ಆಮ್‌' ಪ್ರತ್ಯಯ ಬರುತ್ತದೆ. ಮತ್ತು 
ವಲಾದಿಯಾದ ಆರ್ಧಧಾತುಕಕ್ಕೆ ಇಡಾ(ಇಟ್‌)ಗಮವು ಆದ್ಯವಯವವಾಗಿ ಬರುತ್ತದೆ. 

“ಕಾಸ್ಕನೇಕಾಚ್‌ ಆಮ್‌ ವಕ್ತವ್ಯೋ ಲಿಟಿ” ಎಂಬ ವಾರ್ತಿಕದಿಂದ ಅನೇಕಾಚ್‌ 
ಧಾತುವಿನ ನಂತರವೂ “ಆಮ್‌' ಪ್ರತ್ಯಯವನ್ನು ವಿಧಿಸಲಾಗಿದೆ. “ಆಮ್‌' ಬಂದಮೇಲೆ, 
ಅದರ ನಂತರ “ಆಮಃ” ಎಂಬ ಸೂತ್ರದಿಂದ "ಲಿಟ್‌' ಗೆ ಲುಕ್‌ (ಲೋಪ) ಬಂದು 
ನಂತರ “ಕೃಇಗ್ಹಾನು ಪ್ರಯುಜ್ಯತೇ ಲಿಟೀ” ಎ೦ಬ ಸೂತ್ರದಿಂದ “ಆಮ್‌' ನ ಮೇಲೆ 
ಕೃ, ಭೂ, ಅಸ್‌ ಇವುಗಳ ಅನುಪ್ರಯೋಗವು ಆಗುತ್ತದೆ. "ಗೋಪಾಯಾಂಚಕಾರ' 
ಎಂಬ ಪ್ರಕ್ರಿಯೆಯನ್ನು ಅನುಸರಿಸಲಾಗಿದೆ. 


ಉದಾ- ಚೋರಯಾಂಚಕಾರ - “ಚುರ್‌' ಧಾತುವಿನಮೇಲೆ “ಲಿಟ್‌' "ಲ 
ಕಾರದ ಪ್ರಾಪ್ತಿ ಇದ್ದಾಗ, ಅದನ್ನು ಬಾಧಿಸಿ ಸ್ಪಾರ್ಥದಲ್ಲಿ “ಸತ್ಕಾಪ-ಪಾಶ-ರೂಪ.... 
ಚುರಾದಿಭ್ಯೋ ಣಿಚ್‌ (3.1.25) ಎಂಬ ಸೂತ್ರದಿಂದ "ಣಿಚ್‌' ಪ್ರತ್ಯಯವು ಬರುತ್ತದೆ. 
“ಣಿಚ್‌' ನಲ್ಲಿಯ "ಣ್‌' ಕಾರ ಮತ್ತು "ಚ್‌' ಕಾರಗಳು "ಇತ್‌' ಸ೦ಜ್ಯಕಗಳಾದ್ದರಿಂದ 
ಅವು ಲೋಪವಾಗಿ "ಇ' ಮಾತ್ರ ಉಳಿದು, ಚುರ್‌4ಇ ಎಂದಿದ್ದಾಗ, "ಣಿಚ್‌' ನ "ಇ' 
ಕಾರಕ್ಕೆ “ಆರ್ಧಧಾತುಕಂ ಶೇಷಃ” ಎ೦ಬ ಸೂತ್ರದಿಂದ ಆರ್ಧಧಾತುಕ ಸಂಜ್ಞೆ ಬಂದು 
“ಪುಗಂತ ಲಘೂಪಧಸ್ಯ ಚ” ಎಂಬ ಸೂತ್ರದಿಂದ "ಚುರ್‌' ನ ಉಪಧೆಯಾದ “ಉ' 
ಕಾರಕ್ಕೆ ಗುಣ ಬಂದು ಚಜೋರ್‌.-ಇ - ಜೋರಿ ಎಂದಾಗುತ್ತದೆ. “ಸನಾದ್ಯಂತಾ 
ಧಾತವಃ” ಎಂಬ ಸೂತ್ರದಿಂದ ಧಾತು ಸಂಜ್ಞೆ ಬರುತ್ತದೆ. ಆಗ ಪರೋಕ್ಷ ಭೂತಕಾಲದಲ್ಲಿ 
“ಪರೋಕ್ಷೇ ಲಿಟ್‌” ಎ೦ಬ ಸೂತ್ರದಿಂದ "ಲಿಟ್‌' ಬಂದು, ಅದರ ಸ್ಥಾನದಲ್ಲಿ "ತಿಪ್‌' 
(ಮೂ.ಆ.ಪ್ರಬರುತ್ತದೆ. ಅದರ ಸ್ಥಾನದಲ್ಲಿ “ಇಲ್‌(ಅ)' ಎಂಬ ಅಭಿನವ ಆಖ್ಯಾತ 
ಪ್ರತ್ಯಯವು ಬಂದು, ಚೋರಿ4ಅ ಎಂದಿದ್ದಾಗ, “ಕಾಸ್ಕನೇಕಾಚ್‌ ಆಮ್‌ ವಕ್ತವ್ಯೋ 
ಲಿಟಿ” ಎಂಬ ವಾರ್ತಿಕದಿಂದ ಧಾತುವಿನ ನಂತರ "ಆಮ್‌' ಬಂದು ಜೋರಿ--ಆಮ್‌--ಅ 
ಎಂದಾಗುತ್ತದೆ. “ಚೋರಿ'ಂಯೆಲ್ಲಿರುವ್‌ "ಇ' ಕಾರದ ಸ್ಥಾನದಲ್ಲಿ 
“ಅಯಾಮಾಂತಾಲ್ವಾಯ್ಯೇಲ್‌ ವಿಷ್ಣುಷು” ಎಂಬ ಸೂತ್ರದಿಂದ "ಅಯ್‌' ಆದೇಶವು 
ಬಂದು ಚೋರ್‌. ಅಯ್‌--ಆಮ್‌. ಅಚಜೋರಯಾಮ್‌. ಅ ಎಂದಾಗುತ್ತದೆ. “ಆಮಃ” 
ಎ೦ಬ ಸೂತ್ರದಿಂದ “ಲಿಟ್‌' ನ "ಅ' ಕಾರಕ್ಕೆ ಲೋಪ ಬರುತ್ತದೆ. ನಂತರ “ಕೃಇ್ಣಾನು 
ಈ ೫ 0 ಚ 
ಪ್ರಯುಜ್ಯತೇ ಲಿಟ ಚೋರಯಾಮ್‌ಕೃ4ಲಿಟ್‌ ಎಂದಿದ್ದಾಗ, “ಲಿಟ್‌' ನ ಸ್ಥಾನದಲ್ಲಿ 
'ತಿಪ್‌', ಅದರ ಸ್ಥಾನದಲ್ಲಿ "ಣಲ್‌(ಅ)' ಮತ್ತು "ಕ್ಕ' ಗೆ “ಲಿಟಿ ಧಾತೋರನಭ್ಯಾಸಸ್ಯ” 
ಎ೦ಬ ಸೂತ್ರದಿಂದ ದ್ವಿತ್ವ ಮತ್ತು “ಉರತ್‌” ಎಂಬ ಸೂತ್ರದಿಂದ "ಅರ್‌' ಬರುತ್ತದೆ. 


ಚುರಾದಿ ಗಣ 1011 


ನಂತರ ಹಲಾದಿಶೇಷವಾಗಿ “ಕುಹೋಶ್ಚುಃ” ಎಂಬ ಸೂತ್ರದಿಂದ ಚುತ್ವ ಬಂದು, 
ಚೋರಯಾಮ್‌- ಚಕ್ಕ--ಅ ಎಂದಿದ್ದಾಗ, "ಕೃ' ನಲ್ಲಿರುವ "ಯ' ಕಾರಕ್ಕೆ “ಅಚೋಯ್ಚಿತಿ” 
ಎ೦ಬ ಸೂತ್ರದಿಂದ ಆರ್‌ (ವೃದ್ಧಿ) ಬಂದು ಚೋರಯಾಮ್‌..ಚಕ್‌.-ಆರ್‌.- ಅಷ 
ಚೋರಯಾಂಚಕಾರ ಎಂದು ರೂಪವಾಗುತ್ತದೆ. ನಂತರ "ಮ್‌' ಕಾರಕ್ಕೆ ಅನುಸ್ವಾರ, 
ಅನುಸ್ವಾರಕ್ಕೆ ಪರಸವರ್ಣ ಬಂದಾಗ, “ಇಗ್‌' ಕಾರವಾಗುತ್ತದೆ. ಆಗ ಜೋರಯಾಇ್ಬುಕಾರ 
ಎ೦ಬ ರೂಪ ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ ಉಳಿದ ರೂಪಗಳೂ ಸಿದ್ಧವಾಗುತ್ತವೆ. 


ವಿವರಣೆ- ಚುರಾದಿ ಗಣಕ್ಕೆ ಸೇರಿದ ಎಲ್ಲ ಧಾತುಗಳು “ಣಿಚ್‌' ಆಗಿರುವುದರಿಂದ, 
ಅನೇಕಾಚ್‌ಗಳಾಗಿಯೇ ಇವೆ. ಆದ್ದರಿಂದ ಎಲ್ಲ ಧಾತುಗಳಮೇಲೆ "ಲಿಟ್‌'ನಲ್ಲಿ ಆಮ್‌, 
ಕೃ, ಭೂ, ಅಸ್‌ ಗಳಿಗೆ ಅನುಪ್ರಯೋಗ ಮೊದಲಾದವುಗಳಾಗುತ್ತವೆ. ಆಮ್‌ ಪ್ರತ್ಯಯಕ್ಕೆ 
ಪ್ರಕೃತಿತ್ವ ಬರುವುದರಿಂದ, ಆಗ ಣ್ಯಂತವಾದ “ಚೋರಿ” ಧಾತುವಿಗೆ ಉಭಯಪದಿ 
ಆಗಿರುವುದರಿಂದ) ಅನು ಪ್ರಯುಜ್ಯಮಾನ "ಕೃ' ಧಾತುವು ಉಭಯಪದಿ ಆಗುತ್ತದೆ. 
"ಲಿಟ್‌' ಪರಸ್ಕೈಪದಿಯಲ್ಲಿ ಚೋರಯಾಇ್ದ್‌ಚಕಾರ ಎಂದೂ, ಆತ್ಮನೇಪದಿಯಲ್ಲಿ 
ಚೋರಯಾಜಇಕ್ರೇ ಇತ್ಯಾದಿ ರೂಪಗಳಾಗುತ್ತವೆ. 

"ಭೂ' ಮತ್ತು "ಅಸ್‌' ಇವುಗಳ ಅನುಪ್ರಯೋಗದಲ್ಲಿ ಕೇವಲ ಪರಸ್ಕೈಪದಿ ರೂಪಗಳೇ 
ಇರುತ್ತವೆ. ಕಾರಣ ಇವೆರಡೂ ಪರಸ್ಥೆ ೈ ಫದಿಗಳಾಗಿವೆ. 

ಉದಾ- ಚೋರಯಾಮ್‌ ಬಭೂವ, ಜೋರಯಾಮಾಸ ಇತ್ಯಾದಿ ಪರಸೆ ್ಳೈಪದ 
ರೂಪಗಳೇ ಇರುತ್ತವೆ "ಲುಟ್‌' ನಲ್ಲಿ "ಣಿಚ್‌' ಮೊದಲಾದವು ಬಂದು ಜೋರಿ 
ಎ೦ದಿದ್ದಾಗ, ತಿಪ್‌, ಇಟ್‌, ತಾಸಿ, ಮೊದಲಾದವು ಬಂದು, ಚೋರಿ4ಇ4ತಾಸ್‌ತಿ 
ಎಂದಿದ್ದಾಗ, "ಇ' ಕಾರಕ್ಕೆ ಗುಣ, "ಅಯ್‌' ಆದೇಶ ಮತ್ತು “ತಿ' ಗೆ "ಡಾ(ಆ)' 
ಆದೇಶ “ಟಿ(ಅಸ್‌)' ಲೋಪಗಳಾಗಿ, ಚೋರಯಿತಾ ಎಂದು ರೂಪ ಸಿದ್ಧ ವಾಗುತ್ತದೆ. 
ಪರಸ್ನೆ ಪದ, ಆತ್ಮನೇಪದಗಳಲ್ಲಿ, ಆಯಾ ಪ್ರತ್ಯಯಗಳನ್ನು ಹೊಂದಿ ರೂಪಗಳಾಗುತ್ತವೆ. 
ಪ್ರಥಮಪುರುಷದಲ್ಲಿ ಪರಸ್ಥೆ ಕೈಪದ ಮತ್ತು ಆತ್ಮನೇ ಪದಗಳಲ್ಲಿ ಸಮಾನರೂಪಗಳಾಗುತ್ತವೆ 
ಎಂಬುದು ಗಮನಾರ್ಹ. 

ಲೃಟ್‌ -ಪರಸ್ಮೈಪದದಲ್ಲಿ: ಸೃತಿ, ಸೃತಃ, ಸನ್ನಿ ಸೃಸಿ, ಸ್ಯಥಃ, ಸೃಥ। ಸ್ಯಾಮಿ, 
ಸ್ಕಾವಃ, ಸ್ಕಾಮಃ ಈ ಪ್ರತ್ಯಯಗಳನ್ನು ಮಧ್ಯದಲ್ಲಿ ಸೇರಿಸಿ ಇಡಾಗಮವನ್ನು ಸೇರಿಸಿದಾಗ, 
ಚೋರಯಿಷ್ಯತಿ, ಚೋರಯಿಷ್ಯತಃ, ಚೋರಯಿಷ್ಯನ್ತಿ ಇತ್ಯಾದಿ ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿಯೂ ಇದೇರೀತಿಯಾಗಿ ಚೋರಯಿಷ್ಯತೇ, ಚೋರಯಿಷ್ಯೇತೇ, 
ಚೋರಯಿಷ್ಯನ್ತೇ ಇತ್ಯಾದಿರೂಪಗಳು ಸಿದ್ಧವಾಗುತ್ತವೆ. 

ಲೋಟ್‌ -ಪರಸ್ಮೈ ಪದದಲ್ಲಿ: ತು/ತಾತ್‌, ತಾಮ್‌, ಅನ್ನು ಲೋಪಃ/ತಾತ್‌, 
ತಮ್‌, ತ। ಆನಿ, ಆವ, ಆಮ। ಪ್ರತ್ಯಯಗಳನ್ನು ಸೇರಿಸಿದಾಗ, ಚೋರಯತು/ 
ಚೋರಯತಾತ್‌, ಚೋರಯತಾಮ್‌, ಚೋರಯನ್ನು ಇತ್ಯಾದಿ ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ: ತಾಮ್‌, ಇತಾಮ್‌, ಅನ್ತಾಮ್‌। ಸ್ವ, ಇಥಾಮ್‌, ಧ್ವಮ್‌! ಐ, 


1012 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಆವಹೈ, ಆಮಹೈ। ಈ ಪ್ರತ್ಯಯಗಳನ್ನು ಸೇರಿಸಿದಾಗ, ಚೋರಯತಾಮ್‌, 
ಚೋರಯೇತಾಮ್‌, ಚೋರಯನ್ತಾಮ್‌ ಇತ್ಯಾದಿ ರೂಪಗಳಾಗುತ್ತವೆ. 
ಲಜ್‌-“ಲಜ್‌ಲುಜ್‌ಲೃಜ್ಞ್ವಡುದಾತ್ತಃ” ಎಂಬ ಸೂತ್ರದಿಂದ ಅಡಾ(ಅಟ್‌)ಗಮ 
ಬಂದು, ಪರಸ್ಕೈಪದದಲ್ಲಿ : ತ್‌, ತಾಮ್‌, ಅನ್‌ । ಸ್‌, ತಮ್‌, ತ। ಅಮ್‌, ವ, ಮ। 
ಇತ್ಯಾದಿ ಪ್ರತ್ಯಯಗಳನ್ನು ಸೇರಿಸಿದಾಗ, ಅಚೋರಯತ್‌, ಅಚೋರಯತಾಮ್‌ 
ಅಚೋರಯನ್‌ ಇತ್ಯಾದಿ ರೂಪಗಳಾಗುತ್ತವೆ. ಇದೇ ರೀತಿಯಲ್ಲಿ ಅಡಾ(ಅಟ್‌)ಗಮ 
ಬಂದು, ಆತ್ಮನೇ ಪದದಲ್ಲಿ: ತ, ಇತಾಮ್‌, ಅ೦ತ। ತಾಸ್‌, ಇಥಾಮ್‌, ಧ್ವಮ್‌। ಇ, 
ವಹಿ, ಮಹಿ। ಎಂಬ ಪ್ರತ್ಯಯಗಳನ್ನು ಸೇರಿಸಿದಾಗ, ಅಚೋರಯಯುತ, 
ಅಚೋರಯೇತಾಮ್‌, ಅಚೋರಯನ್ತ ಇತ್ಯಾದಿ ರೂಪಗಳಾಗುತ್ತವೆ. 


ವಿಧಿಲಿಜ್‌-ಪರಸೆ ಸ ಪದದಲ್ಲಿ-ಈತ್‌, ಈತಾಮ್‌, ಈಯುಃ। ಈಸ್‌, ಈತಮ್‌, 
ಈತ। ಈಯಮ್‌, ಈವ, ಈಮ. ಪ್ರತ್ಯಯಗಳನ್ನು ಸೇರಿಸಿದಾಗ, ಚೋರಯೇತ್‌, 
ಚೋರಯೇತಾಮ್‌, ಜೋರಯೇಯುಃ ಇತ್ಯಾದಿ ರೂಪಗಳಾಗುತ್ತವೆ. 


ಆತ್ಮನೇ ಪದದಲ್ಲಿ-ಈತ, ಈಯಾತಾಮ್‌, ಈರನ್‌। ಈಥಾಃ ಈಯಾಥಾಮ್‌, 
ಈಧ್ವಮ್‌। ಈಯ, ಈವಹಿ, ಈಮಹಿ ಎಂಬ ಪ್ರತ್ಯಯಗಳನ್ನು ಸೇರಿಸಿದಾಗ, 
ಚೋರಯೇತ, ಚೋರಯೇಯಾತಾಮ್‌, ಚೋರಯೇರನ್‌ ಇತ್ಯಾದಿ ರೂಪಗಳಾಗುತ್ತವೆ. 
ಆಶೀರ್ಲಿಜ್‌- 


ಪರಸ್ಮೈ ಪದದಲ್ಲಿ, ಚೋರಿ ಎಂಬ ರೂಪ ಸಿದ್ಧವಾದಮೇಲೆ ಆಶೀರ್ಲಿಜ್‌ ನಲ್ಲಿ 
“ತಿ” ಮತ್ತು “ಯಾಸುಟ್‌' ಪ್ರತ್ಯಯಗಳನ್ನು ಸೇರಿಸಿದಾಗ, ಜೋರಿ-ಯಾಸ್‌ 
(ಯಾಸುಟ್‌)*ತಿ ಎಂದಿದ್ದಾಗ, “ತಿ' ಎಂಬ ಮೂ.ಆ.ಪ್ರತ್ಯಯದ "“ಇ' ಗೆ, 
“ಇತಶ್ಚ(3.4.100)” ಎಂಬ ಸೂತ್ರದಿಂದ “ಲೋಪ' ಬಂದು, ಜೋರಿ-ಯಾಸ್‌ 
(ಯಾಸುಟ್‌)--ತ್‌ ಎಂದಾಗುತ್ತದೆ. "ಯಾಸ್‌' ಇದು ಆರ್ಧಧಾತುಕವಾಗಿದ್ದರೂ 
“ವಲಾದಿ'ಯಾಗಿಲ್ಲದಿರುವುದರಿಂದ ಇಡಾ(ಇ)ಗಮ ಬರುವುದಿಲ್ಲ "ಜೋರಿ'ಯಲ್ಲಿರುವ 
“ಇ' ಕಾರವು “ಣಿ' ನಲ್ಲಿರುವ “ಇ'ಕಾರವಾದ್ದರಿ೦ದ “ಣೇರನಿಟಿ” ಎಂಬ ಸೂತ್ರದಿಂದ 
ಈ “ಇ' ಕಾರಕ್ಕೆ ಲೋಪ ಬಂದು, ಚೋರ್‌4ಯಾಸ್‌ತ್‌ ಎಂದಿದ್ದಾಗ, "ಯಾಸ್‌' 
ನಲ್ಲಿರುವ “ಸ್‌' ಕಾರಕ್ಕೆ “ಸ್ಯೋಃ ಸಂಯೋಗಾದೇರನ್ನೇ ಚ” ಎಂಬ ಸೂತ್ರದಿಂದ 
"ಲೋಪ' ಬಂದು, ಚೋರ್‌4೬ಯಾ+*ತ್‌ ಇಜೋರ್ಯಾತ್‌ ಎಂಬ ರೂಪವು 


ಸಿದ್ದವಾಗುತ್ತದೆ. ಹೀಗೆ ಜೋರ್ಯಾತ್‌, ಚೋರ್ಯಾಸ್ತಾಮ್‌, ಚೋರ್ಯಾಸುಃ ಎಂಬ 
ರೂಪಗಳು ಸಿದ್ಧಿಸುತ್ತವೆ. 


© 


ಸೀಡ್ಲಮ್‌/ಸೀದ್ದಮ್‌, ಸೀಯ, ಸೀವಹಿ, ಸೀಮಹಿ। ಎ೦ಬ ಪ್ರತ್ಯಯಗಳನ್ನು ಸೇರಿಸಿದಾಗ, 
ಚೋರಯಿಷೀಪ್ರ ಚೋರಯಿಷೀಯಾಸ್ತಾಮ್‌, ಚೋರಯಿಷೀರನ್‌, ಚೋರಯಿಷೀಷ್ಟಾಃ, 
ಚೋರಯಿಷೀಯಾಸ್ಥಾಮ್‌, ಚೋರಯಿಷೀಡ್ವಮ್‌, ಜೋರಯೀಷೀಧ್ವಮ್‌, ಚೋರಯಿ- 
ಹೀಯ, ಚೋರಯಿಷೀವಹಿ, ಜೋರಯೀಷೀಮಹಿ ಎಂಬ ರೂಪಗಳಾಗುತ್ತವೆ. 


ಆತ್ಮನೇ ಪದದಲ್ಲಿ -ಸೀಷ್ಟ, ಸೀಯಾಸ್ತಾಮ್‌, ಸೀರನ್‌। ಸೀಷ್ಲಾಃ, ಸೀಯಾಸ್ಥಾಮ್‌, 


ಚುರಾದಿ ಗಣ 1013 


ಲುಜ್‌ :ಪರಸ್ಕೈ ಪದದಲ್ಲಿ, "ಜೋರಿ' ಎಂದು ರೂಪಸಿದ್ಧವಾದಮೇಲೆ, "ತಿಪ್‌' 
ಮತ್ತು “ಅಡಾ(ಅಟ್‌)ಗಮ' ಬಂದಮೇಲೆ, ಅಜೋರಿ--ತ್‌ ಎ೦ದಿದ್ದಾಗ, ಅದಕ್ಕೆ “ಜ್ಲಿ' 
ಪ್ರತ್ಯಯ ಸೇರಿಸಿದಾಗ, ಅದರ ಸ್ಥಾನದಲ್ಲಿ "ಸಿಚ್‌' ಆದೇಶವು ಬರಬೇಕಾಗಿತ್ತು. ಅದನ್ನು 
ಬಾಧಿಸಿ “ಣಿಶ್ರಿದ್ರುಶ್ರುಭ್ಯಃ ಕರ್ತರಿ ಚಂಗ್‌” ಎಂಬ ಸೂತ್ರದಿಂದ "ಣ್ಯನ್ಷ' ಧಾತುವು 
ಆಗುವುದರಿಂದ, “ಜ್ಲೆ' ಯ ಸ್ಥಾನದಲ್ಲಿ "ಚಜ್‌(ಅ)' ಆದೇಶ ಬರುತ್ತದೆ. ಆಗ 
ಅಚೋರಿ4ಅ4ತ್‌ ಎಂದಾಗುತ್ತದೆ. “ಹೇರನಿಟಿ” ಎಂಬ ಸೂತ್ರದಿಂದ "ಣಿ' ನಲ್ಲಿರುವ 
"ಇ' ಕಾರಕ್ಕೆ ಲೋಪ ಬಂದು, ಅಚೋರ್‌4ಅ4ತ್‌ ಎಂದಿದ್ದಾಗ, “ಣೌ ಚಜ್‌ 
ಉಪಧಾಯಾಃ ಹ್ರಸ್ಟಃ” ಎಂಬ ಸೂತ್ರದಿಂದ ಉಪಧಾಭೂತವಾದ “ಚ' ಕಾರೋತ್ತರ 
"ಓ' ಕಾರಕ್ಕೆ ಹ್ರಸ್ವ ಬಂದು "ಉ'ಕಾರವಾಗುತ್ತದೆ. ಆಗ ಅಚುರ್‌ಅತ್‌ ಎಂದಿದ್ದಾಗ, 


“ಚಜೆ” ಎಂಬ ಸೂತ್ರದಿಂದ “ಚುರ್‌' ಎಂಬ ರೂಪಕ್ಕೆ ದ್ವಿತ್ವ ಬರುತ್ತದೆ. 


ಆಗ ಇದಕ್ಕೆ ಅಭ್ಯಾಸ ಸಂಜ್ಞೆ ಬಂದಮೇಲೆ, “ಹಲಾದಿಃ ಶೇಷಃ” ಎಂಬ ಸೂತ್ರದಿಂದ 
ಅಚುಚುರ್‌--ಅತ್‌ ಎಂದಾಗುತ್ತದೆ. ಆಮೇಲೆ “ಸನ್ವಲ್ಲಘುನಿ ಚಜ್‌ ಪರೇ5ನಗ್‌ ಲೋಪೇ” 
ಎ೦ಬ ಸೂತ್ರದಿಂದ ಅಭ್ಯಾಸದ “ಚು' ಗೆ ಸನ್ನದ್ಧಾವ ("ಸನ್‌' ಪರದಲ್ಲಿದ್ದಾಗ ಯಾವ 
ಕಾರ್ಯವಾಗಬೇಕೋ) ವಾಗಿ ಅತಿದೇಶವಾಗುತ್ತದೆ. ಇದಾದಮೇಲೆ ಅಭ್ಯಾಸದ “ಚು'ಗೆ 
“ದೀರ್ಫೊೋೇ ಲಘೋಳ” ಸೂತ್ತದಿಂದ ದೀರ್ಷವಾಗಿ ಅಚೂಚುರ್‌.--ಅತ್‌-ಅಚೂಚುರತ್‌ 
ಎಂದು ರೂಪವಾಗುತ್ತದೆ. ಇದೇ ರೀತಿಯಲ್ಲಿ "ಥಸ್‌' “ಯು' ಮೊದಲಾದ ಪ್ರತ್ಯಯಗಳು 
ಸೇರಿದಾಗಲೂ ಮತ್ತು ಆತ್ಮನೇ ಪದಗಳಲ್ಲೂ ಇದೇ ರೀತಿಯಲ್ಲಿ ಪ್ರಕ್ರಿಯೆ ಇರುತ್ತದೆ. 

[ಚುರಾದಿ ಗಣದಲ್ಲಿ, "ಲುಜ್‌' "ಲ್‌' ಕಾರದಲ್ಲಿ ವಿಶೇಷ ಲಕ್ಷ್ಯ ಕೊಡಬೇಕಾಗಿದೆ. 
ಯಾಕೆಂದರೆ- ಅನ್ಯ "ಲ್‌' ಕಾರಗಳಲ್ಲಿ "ಣಿಚ್‌(ಇ)' ಬಂದನಂತರ, ರೂಪಗಳು 
ಸುಲಭವಾಗಿರುತ್ತವೆ. ಆದರೆ “ಲುಜ್‌' "ಲ್‌' ಕಾರದಲ್ಲಿ ಚಜ್‌, ದ್ವಿತ್ವ, ಸನ್ಹದ್ಭಾವ 
ಮೊದಲಾದ ಕಾರ್ಯಗಳು ಹೆಚ್ಚಾಗಿರುತ್ತವೆ]. 

ಹೀಗೆ ಪರಸ್ಕೈ ಪದದಲ್ಲಿ "ಲುಜ್‌ "ಲ್‌' ಕಾರದಲ್ಲಿ, ಚುರ್‌-ಜೋರಿ ಎಂದಾದಮೇಲೆ 
ಅಚೂಚುರತ್‌, ಅಚೂಚುರತಾಮ್‌, ಅಚೂಚುರನ್‌ ಇತ್ಯಾದಿರೂಪಗಳು ಆಗುತ್ತವೆ. 
ಆತ್ಮನೇ ಪದದಲ್ಲಾದರೋ ಅಚೂಚುರತ, ಅಚೂಚುರೇತಾಮ್‌, ಅಚೂಚುರನ್ತ ಇತ್ಯಾದಿ 
ರೂಪಗಳು ಸಿದ್ಧವಾಗುತ್ತವೆ. 

ಲೃಜ್‌ - ಇಲ್ಲಿ ಅಡಾ(ಅಟ್‌)ಗಮ, ಸ್ಕ- ಪ್ರತ್ಯಯ ಮತ್ತು ಇಡಾ(ಇಟ್‌)ಗಮ 
ಬಂದು, ಪರಸ್ಮೈ ಪದದಲ್ಲಿ - ಸ್ಕತ್‌, ಸ್ಯತಾಮ್‌, ಸ್ಕನ್‌। ಸಸ್‌($), ಸ್ಯತಂ, ಸ್ಯತ। 
ಸ್ಕಮ್‌, ಸ್ಯಾವ, ಸ್ಯಾಮ। ಎಂಬ ತಿಜ್‌ ಪ್ರತ್ಯಯಗಳನ್ನು ಸೇರಿಸಿದಾಗ ಅಚೋರಯಿಷ್ಯತ್‌, 
ಅಚೋರಯಿಷ್ಯತಾಮ್‌, ಅಜೋರಯಿಷ್ಯನ್‌ ಇತ್ಯಾದಿ ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ - ಸತ, ಸ್ಕೇತಾಮ್‌, ಸನ್ನ ಸೃಥಾಃ, ಸ್ಕೇಥಾಮ್‌, ಸ್ಕದ್ವಮ್‌। 
ಸ್ಯೇ, ಸ್ಯಾವಹಿ, ಸ್ಯಾಮಹಿ। ಎಂಬ ಪ್ರತ್ಯಯಗಳನ್ನು ಸೇರಿಸಿದಾಗ, ಮೇಲಿನಂತೆ ಅಡಾಗಮ, 
ಇಡಾಗಮ ಬಂದಮೇಲೆ ಅಚೋರಯಿಷ್ಯತ, ಅಚೋರಯಿಷ್ಯೇತಾಮ್‌, 
ಅಚೋರಯಿಷ್ಯನ್ತ ಇತ್ಯಾದಿ ರೂಪಗಳಾಗುತ್ತವೆ. 


1014 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥಃ- "ಕಥ' ವಾಕ್ಕಪ್ರಬಂಧೇ-"ಕಥ' ಎಂಬ ಧಾತುವು ವಾಕ್ಯಪ್ರಬಂಧ ಅಥವಾ 
ವಾಕ್ಯಗಳ ಉಚ್ಚಾರಣೇ (ಮಾತನಾಡುವದು) ಇತ್ಯಾದಿ ಅರ್ಥಗಳನ್ನು ಕೊಡುತ್ತದೆ. 
ಈ ಧಾತುವು ಅದಂತವಾಗಿರುವುದರಿಂದಲೂ, ಮತ್ತು ಅಂತ್ಯ "ಅ ಕಾರಕ್ಕೆ ಅನುಸ್ವಾರತ್ವ 
ಇಲ್ಲದೇ ಇರುವುದರಿಂದಲೂ ಈ "ಅ' ಕಾರಕ್ಕೆ “ಇತ್‌' ಸಂಜ್ಞೆ ಬರುವುದಿಲ್ಲ 

ಧಾತು 2. ಕಥ ವಾಕ್ಯಪ್ರಬಂಧೇ- 

ಕಥ ಎಂಬ ಈ ಅದಂತ ಧಾತುವಿನಮೇಲೆ “ಸತ್ಯಾಪ-ಪಾಶ........ ಚುರಾದಿಭ್ಯೋ 
ಣಿಚ್‌ (3.1.25) ಎಂಬ ಸೂತ್ರದಿಂದ "ಣಿಚ್‌' ಪ್ರತ್ಯಯ ಬರುವುದರಿಂದ ಕಥ--ಇ 
ಎಂದಿರುತ್ತದೆ. "ಣಿಜ್‌' ಇದು ಆರ್ಧಧಾತುಕವಾದದ್ದರಿಂದ “ಅತೋ ಲೋಪಃ” 
ಎಂಬ ಸೂತ್ರದಿಂದ "ಥ' ಕಾರೋತ್ತರ "ಅ' ಕಾರಕ್ಕೆ' ಲೋಪ ಬಂದು ಕಥ್‌4*ಇ 
ಎಂದಿದ್ದಾಗ, “ಅತ ಉಪಧಾಯಾಃ” ಎಂಬ ಸೂತ್ರದಿಂದ "ಕ' ಕಾರೋತ್ತರ "ಅ' 
ಕಾರ(ಉಪಥಧ್ಯಕ್ಕೆ ವೃದ್ಧಿ ಬರಬೇಕಾಗಿತ್ತು. “ಅಚಃ ಪರಸ್ಮಿನ್‌ ಪೂರ್ವವಿಧೌ (1.1.57)” 
ಎಂಬ ಸೂತ್ರದಿಂದ “ಅ” ಕಾರದ ಲೋಪಕ್ಕೆ ಸ್ಥಾನಿವದ್ಭಾವ ಮಾಡಿದಾಗ ವೃದ್ಧಿ 
ಬರುವುದಿಲ್ಲ ಪರನಿಮಿತ್ತವಾದ (ಪ ರವಾಗಿರುವ ವರ್ಣವನ್ನು ನಿಮಿತ್ತವಾಗಿ 
ಮಾಡಿಕೊಂಡು ಬರುವ) “"ಅಚ್‌'ಆದೇಶವು ಸ್ಥಾನಿಯಾದ “ಅಚ್‌' “ಗಿಂತ 
ಪೂರ್ವದಲ್ಲಿರುವ ವರ್ಣಕ್ಕೆ ಕಾರ್ಯವನ್ನು ಮಾಡಬೇಕಾಗಿದ್ದಾಗ, ಅದು 
ಸ್ಥಾನಿಯಂತೆಯೇ ಇರುವದು. 


ಇಲ್ಲಿ ಕಥ4ಣಿಚ್‌(ಇ) ಎಂದಿರುವಾಗ, “ಕಥ” ದಲ್ಲಿರುವ ಕೊನೆಯ "ಅ ಕಾರಕ್ಕೆ 
“ಣಿಚ್‌' ನ್ನು ನಿಮಿತ್ತವಾಗಿ ಮಾಡಿಕೊಂಡು ಲೋಪವು ಬಂದಿರುವುದರಿಂದ, (ಈ 
"ಅ' ಕಾರ ಲೋಪವು) ಪರ ನಿಮಿತ್ತವಾಗಿದೆ. ಈಗ "ಅ' ಕಾರಕ್ಕಿಂತ ಪೂರ್ವದಲ್ಲಿರುವ 
“ಅ' ಕಾರಕ್ಕೆ (ಕ-ಕಾರೋತ್ತರವರ್ತಿ “ಅ'ಕಾರ) ವೃದ್ಧಿರೂಪ ಕಾರ್ಯವನ್ನು 
ಮಾಡುತ್ತಿದ್ದೇವೆ. ಆದ್ದರಿಂದ ಈ ಸೂತ್ರದಿಂದ "ಅ' ಕಾರ 'ದೋಪಕ್ಕೆ ಸ್ಥಾನಿವದ್ಭಾವವು 
ಬರುವದು. ಅಂದರೆ” “ಅ” ಕಾರ ಲೋಪವಾದರೂ, ಅಲ್ಲಿ “ಅ' 'ಕಾರವಿದ್ದಂ ಯೇ 
ಭಾವಿಸಲಾಗುವದು. ಆದ್ದರಿಂದ "ಕ್‌' ಕಾರದ ನಂತರ ಇರುವ "ಅ' ಕಾರವು 
ಉಪಧೆಯಲ್ಲವಾದ್ದರಿಂದ ಅದಕ್ಕೆ ವ್ಯ ವೃದ್ಧಿಯು ಬರುವುದಿಲ್ಲ ಕಥ್‌.-ಇ--ಅ*-ತಿ ಎಂದಿದ್ದಾಗ, 
ಗುಣ, ಅಯಾದೇಶಗಳು ಬಂದು. ಯತಿ ಎಂದು ರೂಪವಾಗುತ್ತದೆ. 


ಲುಜ್‌-“ಲುಜ್‌' "ಲ್‌'ಕಾರದಲ್ಲಿ ಮೇಲೆ ಹೇಳಿದ ರೀತಿಯಲ್ಲಿ ಸನ್ನದ್ಧಾವ, ಇತ್ವ 
ಮತ್ತು ದೀರ್ಪಗಳು ಬಾರದೇ ಇರುವುದರಿಂದ “ಚಜ್‌, ದ್ವಿತ್ವ, ಅಭ್ಯಾಸ "ರ್ಯ 
ಮತ್ತು ಚುತ್ವಾದಿಗಳು ಮಾತ್ರ ಬಂದು, "ಅಚಕಥತ್‌' ನು ಪರಸ್ಮೈ ಪದಲ್ಲೂ, 
“ಅಚಕಥತ' ಎಂದು ಆತ್ಮನೇ. ಪದದಲ್ಲೂ ರೂಪಗಳಾಗುತ್ತವೆ. 


[ಸೂಚನೆ: ಇಲ್ಲಿ ಸನ್ನದ್ಧಾವ ಬಾರದೇ ಇರುವದಕ್ಕೆ ಅಗ್ಲೋ(ಅಕ್‌)ಪವೇ ಕಾರಣ, 
“ಸನ್ವಲಘುನಿ ಚಜ್‌ ಪರೇ ಅನಗ್ಲೋಪೇ” ಎಂಬ ಸೂತದಿಂದ ಸನ್ನದ್ಧಾವವು ಬರಲಿಲ್ಲ. 


ಇಲ್ಲಿ “ಅಕ್‌' ಎಂಬುದು ಪ್ರತ್ಯಾಹಾರ. “ಅಕ್‌'ನ ಲೋಪವೇ ಅಗ್ಲೋಪ ಎಂದು 
ಹೇಳಲಾಗಿದೆ]. 


ಚುರಾದಿ ಗಣ 1015 


ಸೂಚನೆ: ಚುರಾದಿ ಗಣದಲ್ಲಿ ಧಾತುಗಳು "ಅದಂತ'ವಾಗಿರುವುದರಿಂದ ಗುಣ 
ವೃದ್ಧಿಗಳ ನಿಷೇಧವು ಮತ್ತು ಅಗ್ಲೋಪಿಯಾಗಿರುವುದರಿಂದ ಸನ್ನದ್ಧಾವ ನಿಷೇಧವು 
ಇದೆ. 

"ಲಟ್‌' "ಲ್‌' ಕಾರದಲ್ಲಿ ಕಥಯತಿ, ಕಥಯತೇ ಎಂದೂ "'ಲಿಟ್‌'ನಲ್ಲಿ 
ಕಥಯಾಇ್ಞ್‌ಕಾರ, ಕಥಯಾಂಬಭೂವ, ಕಥಯಾಮಾಸ ಎಂದು ರೂಪಗಳಾಗುತ್ತವೆ. 

ಲುಟ್‌- ಪರಸ್ಕೈಪದಿಯಲ್ಲಿ-ಕಥಯಿತಾ, ಕಥಯಿತಾರ್‌, ಕಥಯಿತಾರ£ಃ ಕಥಯಿತಾಸಿ, 
ಕಥಯಿತಾಸ್ಥಃ, ಕಥಯಿತಾಸ್ಸ ಕಥಯಿತಾಸ್ಕಿ ಕಥಯಿತಾಸುಃ, ಕಥಯಿತಾಸ್ಮಃ 

ಆತ್ಮನೇಪದಿಯಲ್ಲಿ- ಕಥಯಿತಾ, ಕಥಯಿತಾರೌ, ಕಥಯಿತಾರಃ ಕಥಯಿತಾಸೇ, 
ಕಥಯಿತಾಸಾಥೇ, ಕಥಯಿತಾದ್ದೇ। ಕಥಯಿತಾಹೇ, ಕಥಯಿತಾಸ್ವಹೇ, ಕಥಯಿತಾಸ್ಮಹೇ। 
ಎಂದು ರೂಪಗಳಾಗುತ್ತವೆ. 

ಲೃಟ್‌ - "ಲ್‌' ಕಾರದಲ್ಲಿ ಕಥಯಿಷ್ಯತಿ ಇತ್ಯಾದಿ ರೂಪಗಳು ಪರಸ್ಥೆ ಪದದಲ್ಲೂ 
ಮತ್ತು ಕಥಯಿಷ್ಯತೇ, ಇತ್ಯಾದಿ ರೂಪಗಳು ಆತ್ಮನೇ ಪದದಲ್ಲೂ ಆಗುತ್ತವೆ. 

ಲೋಟ್‌- "ಲ್‌'ಕಾರದ ಪರಸ ಪದದಲ್ಲಿ-ಕಥಯತು/ಕಥಯತಾತ್‌, ಕಥಯತಾಮ್‌, 
ಕಥಯನ್ನು। ಕಥಯ/ಕಥಯತಾತ್‌, ಕಥಯತಮ್‌, ಕಥಯತ। ಕಥಯಾನಿ, ಕಥಯಾವ, 
ಕಥಯಾಮ। ` 

ಆತ್ಮನೇ ಪದದಲ್ಲಿ-ಕಥಯತಾಮ್‌, ಕಥಯೇತಾಮ್‌, ಕಥಯನ್ನಾಮ್‌। ಕಥಯಥಾಃ, 
ಕಥಯೇಥಾಮ್‌, ಕಥಯದ್ದಮ್‌। ಕಥಯ್ಯೆ, ಕಥಯಾವಹೈ, ಕಥಯಾಮಹ್ಯೈ। ಎಂದು 
ರೂಪಗಳಾಗುತ್ತವೆ. 

ಲಜ್‌-"ಲ್‌' ಕಾರದಲ್ಲಿ ಪರಸ್ಕೈಪದಲ್ಲಿ ಅಕಥಯತ್‌ ಇತ್ಯಾದಿ ರೂಪಗಳು ಮತ್ತು 
ಆತ್ಮನೇ ಪದದಲ್ಲಿ ಅಕಥಯತ ಇತ್ಯಾದಿ ರೂಪಗಳಾಗುತ್ತವೆ. 

ವಿಧಿಲಿಜ್‌ ನಲ್ಲಿ ಪರಸ್ಥೆ [ಪದದಲ್ಲಿ ಕಥಯೇತ್‌, ಕಥಯೇತಾಮ್‌, ಕಥಯೇಯುಃ 
ಇತ್ಯಾದಿರೂಪಗಳು, ಮತ್ತು ಆತ್ಮನೇ ಪದದಲ್ಲಿ ಕಥಯೇತ, ಕಥಯೇಯಾತಾಮ್‌, 
ಕಥಯೇರನ್‌ ಇತ್ಯಾದಿ ರೂಪಗಳಾಗುತ್ತವೆ. 

ಆಶೀರ್ಲಿಜ್‌ನಲ್ಲಿ ಪರಸ್ಕೈಪದದಲ್ಲಿ “ಅತೋ ಲೋಪಃ” ಎಂಬ ಸೂತ್ರದಿಂದ 
"ಅ' ಕಾರಕ್ಕೆ ಲೋಪ ಮತ್ತು “ಣೇರನಿಟಿ” ಎಂಬ ಸೂತ್ರದಿಂದ "ಣಿ'ಗೆ ಲೋಪ 
ಬಂದು, ಕಥ್ಯಾತ್‌, ಕಥ್ಯಾಸ್ತಾಮ್‌, ಕಥ್ಯಾಸುಃ ಇತ್ಯಾದಿ ರೂಪಗಳಾಗುತ್ತವೆ. 

ಆತ್ಮನೇ ಪದದಲ್ಲಿ-ಕಥಯಿಷೀಷ್ವ ಕಥಯಿಷೀಯಾಸ್ತಾಮ್‌, ಕಥಯಿಷೀರನ್‌ ಎಂದು 
ರೂಪಗಳಾಗುತ್ತವೆ. 

ಲುಜ್‌-"ಲ್‌' ಕಾರದಲ್ಲಿ "ಣಿತ್ಸ'ದಿಂದ "ಅ' ಕಾರಕ್ಕೆ ಲೋಪ ಬಂದಿದೆ. ಆದ್ದರಿಂದ 
ಈ ಧಾತುವು ಅಗ್ಲೋಪಿಯಾಗಿದೆ. ಆದ್ದರಿಂದ “ಸನ್ವಲ್ಲಘುನಿ ಚಜ್‌ ಪರೇ ಅನಗ್ಲೋಪೇ” 
ಎಂಬ ಸೂತ್ರದಿಂದ ಸನ್ನದ್ಧಾವವು ಬರಲಿಲ್ಲ, ದೀರ್ಪವೂ ಬರಲಿಲ್ಲ. "ಚಜ್‌' ಒಂದೇ 
ಬಂದಿದೆ. ಇದರಿಂದ ಅಚಕಥತ್‌ ಇತ್ಯಾದಿ ರೂಪಗಳು ಪರಸ್ಮೈ ಪದದಲ್ಲಿಯೂ, 


1016 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಮತ್ತು ಅಚಕಥತ ಇತ್ಯಾದಿ ರೂಪಗಳು ಆತ್ಮನೇ ಪದದಲ್ಲಿಯೂ ಬರುತ್ತವೆ. 
ಲೃಜ್‌-“ಲ್‌' ಕಾರದಲ್ಲಿ ಪರಸ ಕೈ ಪದದಲ್ಲಿ ಅಕಥಯಿಷ್ಯತ್‌ ಇತ್ಯಾದಿ ರೂಪಗಳೂ, 
ಮತ್ತು ಆತ್ಮನೇ ಪದದಲ್ಲಿ ಅಕಥಯಿಷ್ಯತ ಇತ್ಯಾದಿ ರೂಪಗಳು ಆಗುತ್ತವೆ. 

ಧಾತು (3) ಗಣ ಸಂಖ್ಯಾನೇ- 

“ಗಣ' ಧಾತುವಿಗೆ ಎಣಿಸುವದು ಎಂದರ್ಥ. ಈ ಧಾತುವೂ ಸಹ ಅದಂತವಾಗಿದೆ. 
ಸ್ವಾರ್ಥದಲ್ಲಿ "ಣಿಚ್‌' ಮತ್ತು “ಅತೋಲೋಪಃ” ಎಂಬ ಸೂತ್ರದಿಂದ ಅಂತ್ಯ "ಅ' 
ಕಾರಕ್ಕೆ ಲೋಪ ಹಾಗೆಯೇ ವೃದ್ಧಿಗೆ ಅವಕಾಶವಿದ್ದಾಗ, ಸ್ಥಾನಿವದ್ಭಾವದಿಂದ ವೃದ್ಧಿಯ 
ನಿಷೇಧ ಮತ್ತು “ಸನಾದ್ಯಂತಾಃ ಧಾತವಃ” ಎಂಬ ಸೂತ್ರದಿಂದ ಧಾತು ಸಂಜ್ಞೆ 
ಬಂದು ಗಣಯತಿ ಎಂದು ರೂಪವಾಗುತ್ತದೆ. 

"ಲಟ್‌' ಲಕಾರದಿ೦ದ “ಆಶೀರ್ಲಿಜ್‌' ಲಕಾರಗಳವರೆಗೆ ಮತ್ತು “ಲೃಜ್‌' ಲಕಾರದಲ್ಲಿ 
ಕಥ ಧಾತುವಿನ ರೂಪಗಳಂತೆಯೇ ರೂಪಗಳಾಗುತ್ತವೆ. 

["ಲುಜ್‌' ಲಕಾರದಲ್ಲಿ, ಮುಂದಿನ ಸೂತ್ರವಾದ “ಕಚ ಗಣಃ” ಎಂಬ ಸೂತ್ರದಿಂದ 
ಒಂದು ಪಕ್ಷದಲ್ಲಿ "ಈ' ಕಾರಾದೇಶ ಮತ್ತೊಂದು ಪಕ್ಷದಲ್ಲಿ "ಅ' ಕಾರವೇ 
ಉಳಿಯುವುದರಿಂದ “ಅಜೀಗಣತ್‌' ಮತ್ತು "ಅಜಗಣತ್‌' ಎಂದು ಎರಡು 
ರೂಪಗಳಾಗುತ್ತವೆ]. 


ಸೂತ್ರ-697. ಅಚಃ ವರಸ್ಥಿನ್‌ ಪೂರ್ವವಿಧೌ। (1-1-57) 
ಈ ಸೂತ್ರವು 566ನೆಯ ಸೂತ್ರದಲ್ಲಿ ಹೇಳಲಾಗಿದೆ. 
(ಈ ಕಾರಾದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 698. ಈ ಚ ಗಣಃ (7.3.97) 

ವೃತ್ತಿ- ಗಣಯತೇಃ ಅಭ್ಯಾಸಸ್ಯ ಈತ್‌ ಸ್ಯಾತ್‌ ಚಜ್‌ ಪರೇ ಣೌ ಚಾತ್‌ ಅತ್‌! 
ಅಜೀಗಣತ್‌। ಅಜಗಣತ್‌। 

ಅ.ವೃ- “ಅತ್ರ ಲೋಪೋಇಭ್ಯಾಸಸ್ಯ” ಎಂಬ ಸೂತ್ರದಿಂದ "ಅಭ್ಯಾಸಸ್ಯ' ಎಂಬ 
ಪದವೂ ಮತ್ತು “ಸನ್ನಲ್ಲಘುನಿ ಚಜ್‌ ಪರೇ ಅನಗ್ಲೋಪೇ” ಎಂಬ ಸೂತ್ರದಿಂದ 
“ಚಜ್‌ ಪರೇ' ಎಂಬ ಪದವೂ ಅನುವೃತ್ತವಾಗುತ್ತವೆ. "ಚಜ್‌ ಪರೇ” ಎಂಬ ಪದದಿಂದ 
"ಣಿ' ಮಾತ್ರ ಬರುತ್ತದೆ. ಆದ್ದರಿಂದ "ಹೌ' ಎಂಬ ಪದದ ಅಧ್ಯಾಹಾರ ಮಾಡಲಾಗಿದೆ. 

ಅರ್ಥ- "ಚಂಗ್‌' ಪರಕವಾದ “ಣಿ” ಪರದಲ್ಲಿದ್ದಾಗ, “ಗಣ' ಧಾತುವಿನ ಅಭ್ಯಾಸಕ್ಕೆ 
"ಈ' ಕಾರವು ಬರುವದು. "ಚ' ಎಂದು ಹೇಳಿದ್ದರಿಂದ, ಹ್ರಸ್ವ “ಅ' ಕಾರವು ಕೂಡ 
ಬರುವದು. 

ಈ ರೀತಿಯಾಗಿ ಹೇಳಿರುವುದರಿಂದ, ಒಂದುಪಕ್ಷದಲ್ಲಿ "ಈ' ಕಾರವೂ ಮತ್ತೊಂದು 


ಪಕ್ಷದಲ್ಲಿ “ಅ” ಕಾರವೂ ಬಂದು ಅಜೀಗಣತ್‌-ಅಜಗಣತ ಎಂಬ ಎರಡು 
ರೂಪಗಳಾಗುತ್ತವೆ. 


ಚುರಾದಿ ಗಣ 1017 


“ಗಣಿ” ಎಂಬ ಸೂತ್ರದಿಂದ ಲುಜ್‌, ತಿಪ್‌, ಅಡಾಗಮಗಳು ಹಾಗೆಯೇ "ಚ್ಲಿ'ಯ 
ಸ್ಥಾನದಲ್ಲಿ ಬರಬೇಕಾದ "ಸಿಜ್‌'ನ್ನು ಬಾಧಿಸಿ, ಣ್ಯಂತವಾಗಿ ಭಾವಿಸಿದ್ದರಿಂದ, 
“ಣೆಶ್ರೀದ್ರುಶ್ರುಭ್ಯಃ ಕರ್ತರಿ ಚಜ್‌” ಎಂಬ ಸೂತ್ರದಿಂದ "ಚಜ್‌', "ಣಿ' ಲೋಪ ದ್ವಿತ್ವ 
ಹಾಗೂ ಅಭ್ಯಾಸಕ್ಕೆ ಚುತ್ವ ಮಾಡಿದಾಗ, ಪರಸ್ಮೈ ಪದದಲ್ಲಿ ಅಜೀಗಣ್‌--ಅತ್‌ ಎ 
ಅಜೀಗಣತ್‌ ಎಂದು ರೂಪವಾಗುತ್ತದೆ. “ಅ'ಕಾರ ಇರುವ ಪಕ್ಷದಲ್ಲಿ, ಅಜಗಣ್‌--ಅತ್‌ 
= ಅಜಗಣತ್‌ ಎಂದು ರೂಪವಾಗುತ್ತದೆ. 

ಇದೇ ರೀತಿಯಲ್ಲಿ ಆತ್ಮನೇ ಪದದಲ್ಲಿಯೂ ಕೂಡ ಅಜೀಗಣತ ಮತ್ತು ಅಜಗಣತ 
ಎಂದು ರೂಪಗಳಾಗುತ್ತವೆ. 

ಲಟ್‌: ಗಣಯತಿ/ಗಣಯತೇ! 

ಲಿಟ್‌: ಗಣಯಾಇ್ಞಾಕಾರ, ಗಣಯಾಂಬಭೂವ, ಗಣಯಾಮಾಸ। 

ಲುಟ್‌: ಗಣಯಿತಾ, ಗಣಯಿತಾರೌ, ಗಣಯಿತಾರಃ। ಗಣಯಿತಾಸಿ, ಇತ್ಯಾದಿ 
ಪರಸ್ಮೈಪದದಲ್ಲೂ, ಗಣಯಿತಾ, ಗಣಯಿತಾರೌ, ಗಣಯಿತಾರಃ ಗಣಯಿತಾಸೇ, 
ಇತ್ಯಾದಿ ಅತ್ಮನೇ ಪದಲ್ಲಿಯೂ ರೂಪಗಳಾಗುತ್ತವೆ. 

ಲೃಟ್‌: ಗಣಯಿಷ್ಯತಿ, ಗಣಯಿಷ್ಯತೇ | 

ಲೋಟ್‌: ಗಣಯತು/ಗಣಯತಾತ್‌, ಗಣಯತಾಮ್‌, ಗಣಯನ್ನು। 

ಲಜ್‌: ಅಗಣಯತ್‌, ಅಗಣಯತ। 

ವಿಧಿಲಿಜ್‌.ಗಣಯೇತ್‌, ಗಣಯೇತ। 

ಆಶೀರ್ಲಿಜ್‌:ಪರಸ್ಕೈ ಪದದಲ್ಲಿ, “ಅತೋಲೋಪ” ಎಂಬ ಸೂತ್ರದಿಂದ "ಅ' 
ಕಾರಕ್ಕೆ ಲೋಪ ಮತ್ತು “ಣೇರನಿಟಿ” ಎಂಬ ಸೂತ್ರದಿಂದ "ಣಿ(ಇ)'ಗೆ ಲೋಪ 
ಬ೦ದು ಗಣ್ಯಾತ್‌ ಎಂದು ರೂಪವಾಗುತ್ತದೆ. 

ಆತ್ಮನೇ ಪದದಲ್ಲಿ ಗಣಯಿಷೀಷ್ಠ ಎಂದು ರೂಪವಾಗುತ್ತದೆ. 

ಲುಜ್‌: ಣಿತ್ಚದಿ೦ದ "ಅ' ಕಾರ ಲೋಪ “ಸನ್ವಲ್ಲಘುನಿ ಚಂಗ್‌ ಪರೇ ಅನಗ್ನೋಪೇ?” 
ಎಂಬ ಸೂತ್ರದಿಂದ, ಸನ್ನದ್ಧಾವ ಮತ್ತು ದೀರ್ಥಗಳು ಬರುವುದಿಲ್ಲ ಆದರೆ "ಚಜ್‌' 
ಬರುತ್ತದೆ. ಆದ್ದರಿಂದ ಅಜಗಣತ್‌. ಅಜಗಣತ ಎಂಬ ರೂಪಗಳಾಗುತ್ತವೆ. 

ಲೃಜ್‌: ಅಗಣಯಿಷ್ಯತ್‌, ಅಗಣಯಿಷ್ಯತ ಎಂದು ರೂಪಗಳು. 

ಚುರಾದಿ ಗಣದಲ್ಲಿ ಕೆಲವು ಧಾತುಗಳಿಗೆ "ಅ' ಕಾರ ಸ್ಥಾನದಲ್ಲಿ “ಸನ್ಯತಃ” ಎಂಬ 
ಸೂತ್ರದಿಂದ ಇತ್ವ ಬಂದು “ದೀರ್ಫೋ ಲಘೋಃ” ಎಂಬ ಸೂತ್ರದಿಂದ "ಇ' 
ಕಾರಕ್ಕೆ ದೀರ್ಥ ಬರುತ್ತದೆ. 

ಇತಿ ಚುರಾದಿ (1೦) ಗಣಃ ॥ 
ಇಲ್ಲಗೆ ಚುರಾದಿಗಣ ಪ್ರಕರಣ (೭!) ಮುಗಿಯಿತು 


ಪ್ರಠರಣ -22: ಜ್ಯಡ್ರ ಪ್ರಕ್ರಿಯಾಃ 


ದ್‌ 
(ಸೂ. ಸಂ.699-7೦5) 
(ಕರ್ತ್ಯ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ- 699. ಸ್ವತನ್ತಃ ಕರ್ತಾ(1-4-54) 

ವೃತ್ತಿ-ಕ್ರಿಯಾಯಾಂ ಸ್ಪತನ್ರೆ ಕಣ ವಿವಕ್ಷಿತೋರ್ಥಃ ಕರ್ತಾಸ್ಯಾತ್‌। 

ಪ.ಛೇ-ಸ್ಪತನ್ರಃ ಕರ್ತಾ. 

ಅ.ವೃ-“ಕಾರಕೇ(1-4-23)” ಎಂಬುದು ಅಧಿಕಾರ ಸೂತ್ರ . ಈ ಅಧಿಕಾರದಲ್ಲಿ 
ಪ್ರಕೃತ ಸೂತ್ರದಿಂದ ಕತೃ ೯-ಸಂಜ್ಞೆಯು ಹೇಳಲ್ಪಡುತ್ತದೆ. 

ಅರ್ಥ- ಕ್ರಿಯೆಯಲ್ಲಿ ಸ್ವಾತಂತ್ರ ದಿಂದ ವಿವಕ್ಷಿತವಾದುದಕ್ಕೆ(ಪ್ರಧಾನವಾದುದಕ್ಕೆ) 
“ಕರ್ತೃ' ಎಂಬ ಸಂಜ್ಞೆಯು “ರುತ್ತದೆ. ಕಾರಕವು ವಕ್ಷ ಇಚ್ಛಾ ಅಧೀನವಾಗಿದೆ. 
ಆದ್ದರಿಂದ “ವಿವಕ್ಷಾತಃ ಕಾರಕಾಣಿ ಭವನ್ನಿ' ಎಂದು ಹೇಳಿದ್ದಾರೆ.” 

ಉದಾ: "ದೇವದತ್ತ ಪಚತಿ' ಎಂಬಲ್ಲಿ ದೇವದತ್ತನು ಪಚನ ಕ್ರಿಯೆಯಲ್ಲಿ ಸ್ವತಂತ್ರವಾಗಿ 
ಭಾಗವಹಿಸುವುದರಿಂದ ಅವನಿಗೆ ಕರ್ತೃ-ಸಂಜ್ಞೆಯು ಬರುತ್ತದೆ. "ವಿವಕ್ತಾತಃ' ಎಂದು 
ಹೇಳಿರುವುದರಿಂದ “ಸ್ಥಾಲೀ ಪಚತಿ' ಹಾಗೂ "ಕಾಷ್ಕಾನಿ ಪಚನ್ತಿ' ಇತ್ಯಾದಿ ಸ್ಥಳಗಳಲ್ಲಿ 
ಸ್ಥಾಲೀಗತ- ಕ್ರಿಯೆಗೆ ಮತ್ತು ಕಾಷ್ಠಗತ ಕ್ರಿಯೆಗೆ ಪ್ರಾಧಾನ್ಯವನ್ನು ವಿವಕ್ಷೆ ಮಾಡಿದರೆ 
ಆಗ ಅವುಗಳಿಗೂ ಕರ್ತೃ ಸಂಜ್ಞೆಯು ಲೋಕದಲ್ಲಿ ದೃಷ್ಟವಾಗಿದೆ. ಈ ಕ್ರಿಯೆಗೆ 
ಆಶ್ರಯವಾದುದೇ ಕರ್ತೃ ಆಗುತ್ತದೆ. 

(ಹೇತು ಸಂಜ್ಞೆಯನ್ನು ಹೇಳುವ ಸೂತ್ರ) 

ಸೂತ್ರ- 7೦೦. ತತ್ತಯೋಜಕೋ ಹೇತುಶ್ಚ(1-4-೮೮) 

ವೃತ್ತಿ-ಕರ್ತುಃ ಪ್ರಯೋಜಕೋ ಹೇತುಸಂಜ್ಞಃ ಕರ್ತಸಂಜ್ವಶ್ಚ ಸ್ಕಾತ್‌। 

J) ರು ನ್ನ ೪ ಇಗ p) 

ಪ.ಛೇ- ತತ್ವಯೋಜಕಃ, ಹೇತುಃ, ಚ 

ಅ.ವೃ- “ಸ್ವತನ್ನಃ ಕರ್ತಾ (1-4-54)” ಸೂತ್ರದಿಂದ "ಕರ್ತಾ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- 'ಕರ್ತೃ'ವಿಗೆ ಪ್ರೇರಕನಾದವನಿಗೆ "ಹೇತು' ಮತ್ತು "ಕರ್ತೃ' ಎಂಬ ಸಂಜ್ಞೆಗಳು 
ಬರುತ್ತವೆ. 

ವಿವರಣೆ- "ಪ್ರಯೋಜಕ' ಎಂದರೆ ಪ್ರೇರಿಸುವವನು ಎಂದರ್ಥ. (ಪ್ರೇರಣೆಯನ್ನು 
ಮಾಡಿ ಯಾರಿಂದ ಯಾವ ಕಾರ್ಯವನ್ನು ಮಾಡಿಸುವನೋ, ಅವನಿಗೆ ಪ್ರಯೋಜಕ 
ಕರ್ತಾ ಎಂತಲೂ ಪ್ರೇರಿತನಾಗಿ ಕಾರ್ಯವನ್ನು ಮಾಡುವವನಿಗೆ ಪ್ರಯೋಜ್ಯ ಕರ್ತಾ 
ಎಂದು ಕರೆಯುತ್ತಾರೆ). 

ಉದಾ- "ಯಜ್ಞದತ್ತಃ ವಟುನಾ (ಅನ್ನಂ) ಖಾದಯತಿ'. ಯಜ್ಞದತ್ತನು, 
ವಟುವು(ಬ್ರಹ್ಮಚಾರಿಯು) ಅನ್ನವನ್ನು ತಿನ್ನುವಂತೆ ಮಾಡುತ್ತಾನೆ. (ತಿನ್ನಲು ವಟುವಿಗೆ 


ಣ್ಯನ್ತ ಪ್ರಕ್ರಿಯಾಃ 1019 


ಪ್ರೇರಕನಾಗುತ್ತಾನೆ). ಆಗ ಯಜ್ಞದತ್ತನು ಪ್ರಯೋಜಕನಾದುದರಿಂದ ಹೇತು ಹಾಗೂ 
ಕರ್ತೃ ಎಂಬ ಸಂಜ್ಞೆಯನ್ನು ಹೊಂದುತ್ತಾನೆ. 
(ಣಿಚ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 701  ಹೇತುಮತಿ ಚ(3-1-26) 
ವೃತ್ತಿ-ಪ್ರಯೋಜಕವ್ಯಾಪಾರೇ ಪ್ರೇಷಣಾದೌ ವ್ಹಾಚ್ಯೇ ಧಾತೋರ್ಣಿಚ್‌ ಸ್ಯಾತ್‌ 
ಭವನ್ನಂ ಪ್ರೇರಯತಿ ಭಾವಯತಿ। 
ಪ.ಛೇ-ಹೇತುಮತಿ ಚ. 


ಅ.ವೃ- “ಧಾತೋರೇಕಾಚೋ ಹಲಾದೇ: ಕ್ರಿಯಾಸಮಭಿಹಾರೇ ಯಜ್‌(3-1- 
22)” ಸೂತ್ರದಿಂದ "ಧಾತೋಃ' ಎಂಬ ಪದವು ಮತ್ತು “ಸತ್ಯಾಪ - ಪಾಶ - ರೂಪ 
- ವೀಣಾ - ತೂಲ - ಶ್ಲೋಕ - ಸೇನಾ -ಲೋಮ - ತ್ವಚ - ವರ್ಮ - ವರ್ಣ 
- ಚೂರ್ಣ - ಚುರಾದಿಭ್ಯೋ ಣಿಚ್‌(3-1-25)” ಸೂತ್ರದರಿಂದ "ಣಿಚ್‌' ಎಂಬ 
ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ- ಪ್ರಯೋಜಕ(ಪ್ರೇರಕ ಕರ್ತೃವಿನ) ಪ್ರೇರಣಾದಿ ವ್ಯಾಪಾರವು 
ತೋರುವಾಗ(ವಾಚ್ಯವಾಗುವಾಗ) ಧಾತುವಿಗೆ "ಣಿಚ್‌' ಪ್ರತ್ಯಯವು ಬರುತ್ತದೆ. 

ಉದಾ - "ಭಾವಯತಿ' - ಇದು ಪ್ರೇರಣಾರ್ಥದಲ್ಲಿ "ಭೂ' ಧಾತುವಿನ ಮುಂದೆ 
"ಣಿಚ್‌' ಪ್ರತ್ಯಯವು ಬಂದ ರೂಪ. 

("ಣಿಚ್‌' ಪ್ರತ್ಯಯ ಸೇರಿಸುವುದರಿಂದ ರೂಪವನ್ನು ಪಡೆದ ಧಾತುವಿನ ಅರ್ಥವನ್ನು 
ತಿಳಿಸುವಾಗ, ಅದೇ ಧಾತುವಿನ "ಶತೃ' ಪ್ರತ್ಯಯಾಂತ ಶಬ್ದದ ದ್ವಿತೀಯಾ ವಿಭಕ್ತಿಯೊಂದಿಗೆ 
"ಪ್ರೇರಯತಿ' ಎಂಬುದನ್ನು ಸೇರಿಸಿ ಉಚ್ಚರಿಸಬೇಕು. ಹೇಗೆಂದರೆ ಭಾವಯತಿ- ಭವನ್ನಂ 

ಪ್ರೇರಯತಿ. ಗಮಯತಿ- ಗಚ್ಛನ್ನಮ್‌ ಪ್ರೇರಯತಿ ಎಂದು ಎಲ್ಲೆಡೆಯೂ ಈ 
ರೀತಿಯಾಗಿ ವಿಗ್ರಹವನ್ನು ಮಾಡಬೇಕು) 

ವಿಗ್ರಹ ವಾಕ್ಯದಲ್ಲಿರುವ “ಭವನ್ನಂ' ಎಂಬ ಪದಕ್ಕೆ ನಿಮ್ಮನ್ನು ಎಂದು ಅರ್ಥವಲ್ಲ. 
ಸ್ವತಃ ಇದ್ದವನನ್ನು ಇರುವಂತೆ ಪ್ರೇರಿಸುತ್ತಾನೆ ಎಂದರ್ಥ. 

"ಭವನ್ತಂ ಪ್ರೇರಯತಿ' ಎಂಬ ಈ ವಿಗ್ರಹದಲ್ಲಿ "ಭೂ' ಧಾತುವಿನ ಮುಂದೆ 
ಪ್ರೇರಣಾರ್ಥದಲ್ಲಿ ಪ್ರಕೃತ ಸೂತ್ರದಿಂದ "ಣಿಚ್‌' ಪ್ರತ್ಯಯವು ಬಂದು ಭೂಃಣಿಚ್‌ 
ಎಂದಿದ್ದಾಗ, "ಣ್‌' ಮತ್ತು "ಚ್‌'ಗಳಿಗೆ ಇತ್‌ ಸಂಜ್ಞೆಯು ಬಂದು ಲೋಪವಾಗಿ 
ಭೂ4ಇ ಎಂದಿರುವಾಗ, “ಅಜೋಜಿೆಣಿತಿ(7-2-115)” ಸೂತ್ರದಿಂದ ವೃದ್ಧಿಯಾಗಿ 
ಭೌ4ಇ ಎಂದಿದ್ದಾಗ "ಆವ್‌' ಆದೇಶವಾಗಿ ಭಾವ್‌- ಇಇಂಭಾವಿ ಎಂದಿರುವಾಗ 
“ಸನಾದ್ಯನ್ನಾ ಧಾತವಃ(3-1-32)” ಸೂತ್ರದಿಂದ "ಧಾತು' ಸಂಜ್ಞೆಯು ಬಂದ ನಂತರ 
"ತಿಪ್‌' ಪ್ರತ್ಯಯವು ಬಂದು ಭಾವಿ*ತಿ ಎಂದಿರುವಾಗ “ಶಪ್‌' ಪ್ರತ್ಯಯವು ಬಂದು 
ಭಾವಿ*ಅ+ತಿ ಎ೦ಬ ಅವಸ್ಥೆಯಲ್ಲಿದ್ದಾಗ ಗುಣವಾಗಿ ಭಾವೇ.* ಅತಿ ಎಂದಿದ್ದಾಗ 
"ಅಯ್‌' ಆದೇಶವಾಗಿ ಭಾವಯ್‌+ಅ+ತಿ-ಭಾವಯತಿ ಎಂದು ರೂಪವಾಗುತ್ತದೆ. 


1020 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


“ಣೆಚಶ್ಚ(1-3-74)” ಸೂತ್ರದಿಂದ ಭಾವಯತೇ ಎಂದು ಆತ್ಮನೇ ಪದದ ರೂಪವನ್ನು 
ಪಡೆಯುತ್ತದೆ. | 
(ಇತ್ತವನ್ನು ವಿಧಿಸುವ ಸೂತ್ರ) 

ಸೂತ್ರ- 702. ಹಃ ಪುಯಣ್ಣ ಯಪರೇ(7-4-80) 

ವೃತ್ತಿ-ಸನಿ ಪರೇ ಯದಜ್ಗಂ ತದವಯವಾಭ್ಯಾಸೋಕಾರಸ್ಯ 'ಇತ್‌ ಸ್ಯಾತ್‌ 
ಪವರ್ಗಯಣ್ಣಕಾರೋಷ್ಠವರ್ಣಪರೇಷು ಪರತಃಅಬೀಭವತ್‌ಷ್ಠಾ ಗತಿನಿವ್ರತ್ತಾ! 

ಪ.ಛೇ- ಓಃ, ಪುಯಣ್‌ಜಿ, ಅಪರೇ। 

ಅ.ವೃ- “ಅತ್ರ ಲೋಪೋತಭ್ಯಾಸಸ್ಕ(7-4-58)” ಸೂತ್ರದಿಂದ “ಅಭ್ಯಾಸಸ್ಕ' ಎಂಬ 
ಪದವು, “ಭೃಇಗಾಮಿತ್‌(7-4-76)” ಸೂತ್ರದಿಂದ "ಇತ್‌' ಎಂಬ ಪದವು “ಸನ್ಯತಃ(7- 
4-79)” ಎಂಬ ಸೂತ್ರದರಿಂದ “ಸನಿ” ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಸನ್‌ ಪ್ರತ್ಯಯವು ಪರದಲ್ಲಿರುವಾಗ ಯಾವ ಅಂಗವಿದೆಯೋ ಅದರ 
ಅವಯವವಾದ ಅಭ್ಯಾಸದ "ಉ' ಕಾರಕ್ಕೆ “ಅ'ಕಾರವನ್ನು ಪರದಲ್ಲಿ ಉಳ್ಳ ಪ-ವರ್ಗ, 
ಯಣ್‌, ಜ್‌ ಮತ್ತು ಉಪವರ್ಣಗಳು ಪರದಲ್ಲಿರುವಾಗ "ಇ' ಕಾರವು ಆದೇಶವಾಗಿ 
ಬರುತ್ತದೆ. 

ಉದಾ- ಅಬೀಭವತ್‌- “ಭೂ' ಧಾತುವಿಗೆ ಪ್ರೇರಣಾರ್ಥದಲ್ಲಿ "ಣಿಚ್‌' ಪ್ರತ್ಯಯವು 
ಬಂದ ನಂತರ "ಣ್‌' ಕಾರ “ಚ್‌' ಕಾರಗಳಿಗೆ “ಇತ್‌' ಸಂಜ್ಞೆಯು ಬಂದು ಲೋಪವಾದ 
ನಂತರ ಭೂ. ಇ ಎಂದಿರುವಾಗ ಲುಜ್‌, ತಿಪ್‌, ಅಡಾಗಮಗಳನ್ನು ಮಾಡಿದ 
ನಂತರ ಅಭೂ+ಇ+ತ್‌ ಎಂದಿದ್ದಾಗ, "ಚ್ಲಿ'ಗೆ "ಚಜ್‌' ಆದೇಶವಾಗಿ “ಚ್‌' ಕಾರ 
“ಜ್‌' ಕಾರಗಳಿಗೆ “ಇತ್‌' ಸಂಜ್ಞಾ ಮೂಲಕವಾಗಿ ಲೋಪವು ಬಂದ ನಂತರ 
ಅಭೂ-ಇ ಅತ್‌ ಎಂದಿರುವಾಗ, “ಣೆಚ್ಯಚ ಆದೇಶೋ ನ ದಿತೇ ಕರ್ತವ್ಯೇ” 
ಎಂಬ ಪರಿಭಾಷೆಯಿಂದ (ಣಿತ್ವ ನಿಮಿತ್ತಕವಾಗಿ ಅಜಂತಕ್ಕೆ ಬರುವ ವೃದ್ಧಿಯು ದ್ವಿತ್ವವನ್ನು 
ಮಾಡುವಾಗ ಬರುವುದಿಲ್ಲ” ಎಂಬುದು ಪರಿಭಾಷೆಯ ಅಥ. ವೃದ್ಧಿಯೂ 

“ಅಚೋಜೆಣಿ3(7-2-115)” ವ ಬಾರದೇ ದ್ವಿತ್ವವು ಬಿಂದು 

ಅಭೂ.-ಭೂ--ಇ--ಅ*-ತ್‌ ಎಂದಿರುವಾಗ, “ ಹ್ರಸ್ವಃ(7-4-59)” ಸೂತ್ರದಿಂದ ಇ. 
ದೀರ್ಫವರ್ಣಕ್ಕೆ ಹ್ರಸ್ಥವು ಬಂದು ES ಎಂದಿದ್ದಾಗ “ಅಭ್ಯಾಸೆ 
ಚರ್ಚ(8-4- 54)” ಸೂತ್ರದಿಂದ "ಜಶ್ತ್ವ 'ವಾಗಿ ಅಬು. ಭೂ. ಇ.-ಅ್‌ತ್‌ ಸ 
ದ್ವಿತ್ವಾದಿ ಕಾರ್ಯಗಳ ನಂತರ ಪೂವ ನಿಷಿದ್ದ ಸ್ಸ ವೃದ್ಧಿಯು “ಅಚೋಜೆಣಿತಿ(7- ನ 
IIs)” ಸೂತ್ರದಿಂದ ಬಂದು ಅಬು*ಭೌ4ಇ4 ಅಸತ್‌ ಎಂದಿದ್ದಾಗ “ಆವ್‌' ಆದೇಶವಾಗಿ 
ಅಬು+*ಭಾವ್‌4+ಇ+ಅ+ತ್‌ ಎಂದಿರುವಾಗ “ಣೌಚಜ್‌ ಉಪಧಾಯಾಃ ಹ್ರಸ್ಟಃ(7- 
4-1)” ಸೂತ್ರದಿಂದ ಉಪಾಧಾಭೂತವಾದ “ಭಾವ್‌'ದ “ಆ'ಕಾರಕ್ಕೆ ಹ್ರಸ್ವ ಬಜ 
ಅಬು-ಭವ್‌--ಇ--ಅ--ತ್‌ ಎಂದಿದ್ದಾಗ “ಣೇರನಿಟ(6-4-51)” ಸೂತ್ರದಿಂದ “ಣಿಚ್‌'ನ 
“ಇ 'ಕಾರಕ್ಕೆ ಲೋಪವಾಗಿ ಅಬು$ಭವ್‌4ಅ4ತ್‌ ಎಂದಿರುವಾಗ “ಸನ್ವಲ್ಲಘುನಿ 


ಣ್ಯನ್ತ ಪ್ರಕ್ರಿಯಾಃ 1021 


ಚಜ್‌ಪರೇತನಗ್ಲೋಪೇ(7-4-93)” ಸೂತ್ರದಿಂದ ಅಭ್ಯಾಸದ “ಬು'ಗೇ ಸನ್ನದ್ಧಾವ 
ಬಂದ ಮೇಲೆ "ಬು'ದ "ಉ'ಕಾರಕ್ಕೆ ಪ್ರಕೃತ ಸೂತ್ರದಿಂದ “ಇ'ಕಾರವು ಆದೇಶವಾಗಿ 
ಬಂದು ಅಬಿ*ಭವ್‌+ಅ+೬ತ್‌ ಎಂದಿದ್ದಾಗ “ದೀರ್ಮ್ಧೋ ಲಘೋಃ(7-4-94)” 
ಸೂತ್ರದಿಂದ "ಬಿ'ದ “ಇ'ಕಾರಕ್ಕೆ ದೀರ್ಫವಾಗಿ ಅಬೀ--ಭವ್‌--ಅ--ತ್‌-ಅಬೀಭವತ್‌ 
ಎಂದು ರೂಪವಾಗಿದೆ. 

ಧಾತು- ಷ್ಠಾ ಗತಿನಿವೃತ್ತೌ- ಷ್ಠಾ - (ಸ್ಥಾ) ಎಂಬ ಧಾತುವಿಗೆ ನಿಲ್ಲುವುದು 
ಎಂದರ್ಥ. ಇದು ಭ್ಹಾದಿ ಗಣದಲ್ಲಿ ಬರುವ ಪರಸ್ನೆ ಒೈಪದೀ ಧಾತು. “ಧಾತ್ವಾದೇಃ ಷ ಷಃ 

ಸಃ(6-1-64)7 ಸೂತ್ರದಿಂದ "ಷ್‌' ಕಾರಕ್ಕೆ "ಸ್‌'ಕಾರವು ಆದೇಶವಾಗಿ "ಬಂದಿದೆ. 
“ಷ್‌'ಕಾರದ ನಿಮಿತ್ತವಾಗಿ "ಥ್‌' ಕಾರಕ್ಕೆ" "ಠ್‌'ಕಾರವು ಆಗಿತ್ತು. "ಷ್‌'ಕಾರವು 
"ಸ್‌'ಕಾರವಾವಾಗಿರುವುದರಿಂದ Ko ಕಾರವು ಹೋಗಿ "ಥ್‌'ಕಾರವಾಗುತ್ತದೆ. 

“ನಿಮಿತ್ತಾಪಾಯೇ ನೈಮಿತ್ತಿಕಸ್ಕಾಪ್ಯಪಾಯಃ” ಅಂದರೆ (ನಿಮಿತ್ತ-ಅಪಾಯೇ) - 
ಕಾರಣವು ನಾಶವಾಗಲು(ನೈಮಿತ್ತಿಕಸ್ಯ) ಆ ಕಾರಣದಿಂದ ಉತ್ಪನ್ನವಾದ ಕಾರ್ಯವೂ 
(ಅಪಾಯಃ) ನಾಶವಾಗುತ್ತದೆ. ಇಲ್ಲಿ "ಷ್‌'ಕಾರದ ನಿಮಿತ್ತದಿಂದ “ಥ್‌'ಕಾರಕ್ಕೆ 
“ಠ್‌'ಕಾರವಾಗಿತ್ತು. "ಷ್‌'ಕಾರವು ನಾಶವಾಗುವುದರಿಂದ “ಠ್‌' ಕಾರವೂ ನಾಶವಾಯಿತು. 
ನಾಶ ಎಂದರೆ "ರೋಪವೆಂದು ಅರ್ಥವಲ್ಲಾ ಪೂರ್ವಾವಸ್ಥೆಯನ್ನು ಪಡೆಯುವುದು 
ಎಂದರ್ಥ. ಆದ್ದರಿಂದ ಷ್ಠಾ' ಧಾತು ಸ್ಥಾ ಎಂದು ಬದಲಾಯಿತು. 

ಸಾರ್ವಧಾತುಕ ಲಕಾರಗಳು ಪರದಲ್ಲಿದ್ದಾಗ ಇದಕ್ಕೆ “ಪಾಫ್ರಾಧ್ಮಾಧೇಡ್‌ ದೃಶಃ 
ಶಃ(3-1-137)” ಸೂತ್ರದಿಂದ “ತಿಷ್ಠ ಎಂದು ಆದೇಶವಾಗಿ `ತಿಷ್ಠತಿ' ಎಂದು 
ರೂಪವಾಗುತ್ತದೆ. ಣಿಜಂತ ಪ್ರಕರಣದಲ್ಲಿ ಪ್ರೇರಣಾರ್ಥಕದಲ್ಲಿ ಹಿಂದಿನಂತೆ "ಣಿಚ್‌' 
ಬಂದು ಸ್ಥಾ*ಇ ಎಂದಿರುವಾಗ ಮುಂದಿನ ಸೂತ್ರವು ಪ್ರವೃತ್ತವಾಗುತ್ತದೆ. 

(ಪುಕ್‌ ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ- 7೦3. ಅರ್ತಿ-ಹ್ರೀ-ನ್ಲಿ- ರೀ- ಕ್ಲೂಯೀ- 
ಕ್ಲಾ ಆಯ್ಯಾತಾಂ-ಮಜ್‌*ಣೌ (7-3-36) 

ವೃತ್ತಿ-ಸ್ಥಾಪಯತಿ। 

ಪ.ಛೇ- ಅರ್ತಿ-ಹ್ರೀ-ದ್ದಿ-ರೀ-ಕ್ನೂಯೀ-ಷ್ಠಾ ಿಯಿ-ಆತಾಂ-ಪುಜ್‌ಣೌ। 

ಅ.ವೃ- ಈ ಸೂತ್ರದಿಂದ “ಅಂಗಸ್ಮ(6-4-1)” ಎಂಬ ಅಧಿಕಾರದಲ್ಲಿ "ಪುಕ್‌' 
ಆಗಮವು ಹೇಳಲ್ಪಡುತ್ತದೆ. 

ಅರ್ಥ- ಯ.ಹ್ರೀಲ್ಲೀ,ಕ್ಲೂಯೀ,ಕ್ಷಾಯೀ ಮತ್ತು “ಆ'ಕಾರಾಂತ ಧಾತುಗಳಿಗೆ "ಣಿಚ್‌' 
ಪರದಲ್ಲಿದ್ದಾಗ "ಪುಕ್‌' ಆಗಮವು ಬರುತ್ತದೆ. 

ಉದಾ- ಸ್ಥಾ*ಇ ಎಂದಿರುವಾಗ ಇಲ್ಲಿ "ಆ'ಕಾರಾಂತ ಅಂಗಕ್ಕೆ ಪ್ರಕೃತ ಸೂತ್ರದಿಂದ 
"ಪುಕ್‌' ಆಗಮವು ಬರುತ್ತದೆ. ಇದರಲ್ಲಿ "ಕ್‌'ಕಾರವು ಇತ್‌ ಸಂಜ್ಞಕವಾಗಿದೆ ಮತ್ತು 
"ಉ'ಕಾರವು ಉಚ್ಚಾರಣಾರ್ಥವಾಗಿದೆ. 


1022 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸ್ಥಾ*ಪ್‌4ಇ೩=ಸ್ಕಾಪಿ ಎಂದಿರುವಾಗ “ಸನಾದ್ಯಂತಾಃ ಧಾತವಃ(3-1-32)” 
ಸೂತದ್ರಿಂದ ಧಾತು ಸಂಜ್ಞೆಯು ಬಂದು ಅನಂತರ "ಲಟ್‌' ಬಂದು "ತಿಪ್‌' ಆದೇಶವಾಗಿ 
ಸ್ಥಾ*ಪ್‌4ಇ+ತಿ ಎಂದಿದ್ದಾಗ “ಶಪ್‌' ಪ್ರತ್ಯಯವು ಬಂದು ಸ್ಥಾ*ಪ್‌*ಅ4ಇತಿ 
ಎಂದಿದ್ದಾಗ, ಗುಣ ಬಂದು ಸ್ಥಾ*ಪ್‌+ ಏ+ಅ+ತಿ "ಅಯ್‌' ಆದೇಶವಾಗಿ 
ಸ್ಥಾ*ಪ್‌ ಅಯ್‌ ಅ+ತಿ-ಸ್ಥಾಪಯತಿ ಎಂದು ರೂಪವಾಗಿದೆ. 

(ಇತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 704. ತಿಷ್ಠತೇರಿತ್‌(7-4-5) 

ವೃತ್ತಿ-ಉಪಧಾಯಾ ಇದಾದೇಶಃ ಸ್ಯಾಚ್ಚಜ್‌ಪರೇ ಣೌ। ಅತಿಷ್ಠಿಪತ್‌। ಘಟ 
ಚೇಷ್ಟಾಯಾಮ್‌॥2॥ 

ಪ.ಛೇ- ತಿಷ್ಠತೇಃ, ಇತ್‌! 

ಅ.ವೃ- “ಣೌ ಚಜ್‌ ಉಪಧಾಯಾಃ ಹ್ರಸ್ಟಃ(7-4-1)” ಸೂತ್ರದಿಂದ "ಣೌ, 
"ಚಜ್‌' ಮತ್ತು "ಉಪಧಾ' ಎಂಬ ಪದಗಳು ಅನುವೃತ್ತವಾಗಿ ಬರುತ್ತವೆ. 

ಅರ್ಥ-“ಚಜ್‌' ಪರವಾದ "ಣಿ' ಪರದಲ್ಲಿದ್ದಾಗ “ಸ್ಥಾ' ಧಾತುವಿನ ಉಪಧೆಗೆ 
ಹ್ರಸ್ವ “ಇ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ಅತಿಷ್ಠಪತ್‌- “ಲುಜ್‌' ಲಕಾರದ ಪ್ರಥಮ ಪುರುಷದ ಏಕವಚನದಲ್ಲಿ 
'ಸ್ಥಾ' ಧಾತುವಿಗೆ "ಣಿಚ್‌' ಪ್ರತ್ಯಯಯವು ಬಂದು ಸ್ಥಾ*-ಇ ಎಂದಿರುವಾಗ "ಪುಕ್‌' 
ಆಗಮವು ಬಂದು ಸ್ಥಾ*ಪ್‌4ಇ = ಸ್ಥಾಖ ಎ೦ದಿದ್ದಾಗ ಧಾತು ಸಂಜ್ಞಾ ಬಂದು 

“ಲುಜ್‌'ನ ಮೇಲೆ “ತಿಪ್‌' ಆದೇಶವಾಗಿ ಬಂದು ಸ್ಲಾಪಿ-ತ್‌ ಎಂದಿರುವಾಗ 
ಅಡಾಗಮವು ಬಂದು ಅ+ಸ್ಥಾಪಿ*ತ್‌ ಎಂದಿದ್ದಾಗ, "ಚಿ'ಗೆ "ಚಜ್‌' ಆದೇಶ ಬಂದು, 
ಅ+ಸ್ಥಾಪಿ*ಅ4ತ ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ ಸ್ಥಾಪ್‌(ಸ್ಮಾ)ದ 
ಉಪದಾಬೊತವಾದ “"ಆ'ಕಾರದ ಸ್ಥಾನದಲ್ಲಿ “ಇ'ಕಾರದೇಶ ವಾಗಿ 
ಅ-ಸ್ಕ್‌*ಇ.ಪ್‌.-ಇ.-ಅ--ತ್‌-ಅ*ಸ್ಥಿಪ್‌--ಇ--ಅ--ತ್‌ ಎಂದಿರುವಾಗ “ಚಜೆ (6-1- 
11)” ಎಂಬ ಸೂತ್ರದಿಂದ "ಸ್ಥಿಪ್‌'ಗೆ ದ್ವಿತ್ವವಾಗಿ ಅಃಸ್ಥಿಪ್‌*ಸ್ಥಿಪ್‌4ಇ4ಅ4ತ್‌ 
ಎಂದಿರುವಾಗ, "ಣಿಚ್‌' “ಇ'ಕಾರಕ್ಕೆ ಲೋಪವಾಗಿ ಅ-ಸ್ಲಿಪ್‌-ಸ್ಸಿಪ್‌--ಅ--ತ್‌ ಎ೦ದಿದ್ದಾಗ 
“ಶರ್ಪೂರ್ವಾಃ ಖಯಃ (7-4-60 ಎಂಬುದರಿಂದ *ಸ್‌'ಕಾರ ಹಾಗೂ "ಪ್‌' 
ಕಾರಗಳಿಗೆ ಲೋಪವಾಗಿ ಅ ಥಿ. ಸ್ಥಿಪ್‌--ಅ--ತ್‌ ಎಂದಿರುವಾಗ, “ಅಭ್ಯಾಸೇ ಚರ್ಚ(8- 
4-54)” ಸೂತ್ರದಿಂದ («"ಚರ್ತ್ವ'ವಾಗಿ) “ತಿ' ಎಂದಾಗಿ ಅತಿಸ್ಮಿಪ್‌-ಅತ್‌ 
ಎ೦ದಾಗಿರುವಾಗ "ತಿ'೦ರು. “ಇ'ಕಾರದ ಪರದಲ್ಲಿರುವ "ಸ್‌' ಕಾರಕ್ಕೆ 
“ಆದೇಶಪ್ರತ್ಯಯಯೋಃ(8-4-59)” ಸೂತ್ರದಿಂದ "ಷ್‌'ಕಾರಾದೇಶವಾಗಿ, “ಷ್‌'ಕಾರದ 
ಪರದಲ್ಲಿರುವ "ಥ್‌'ಕಾರಕ್ಕೆ “ಷ್ಟುನಾಷ್ಠುಃ (8-4-41)” ಸೂತ್ರದಿಂದ ಷ್ಟುತ್ವವಾಗಿ 
(ಠಕಾರಾದೇಶವಾಗಿ) ಅ+ತಿ4ಷ್‌4ರ್‌4ಅ4ತ್‌ಎ ಅತಿಷ್ಠಪತ್‌ ಎಂದು ರೂಪವಾಗಿದೆ. 

“ಘಟ ಚೇಷ್ಟಾಯಾಂ' ಎಂಬ ಧಾತುವಿಗೆ ಯಾವುದಾದರೂ ಕ್ರಿಯೆಯನ್ನು 


ಣ್ಯುನ್ತ ಪ್ರಕ್ರಿಯಾಃ 1023 


ಮಾಡುವುದು ಅಥವಾ ಪ್ರಯತ್ನವನ್ನು ಮಾಡುವುದು ಎಂದರ್ಥ. ಈ ಧಾತುವು 

“ಅನುದಾತ್ತೇತ್‌' ಆದುದರಿಂದ "ಭಾದಿ'ಗಣದಲ್ಲಿ "ಆತ್ಮನೇ' ಪದವಾಗಿ ಪಠಿತವಾಗಿದೆ. 

ಈ ಧಾತುವಿಗೆ ಪ್ರೇರಣಾರ್ಥಕದಲ್ಲಿ "ಣಿಚ್‌' ಪ್ರತ್ಯಯವು ಬಂದು "ಘಟ್‌.-ಇ' ಎಂದಿದ್ದಾಗ 

“ಅಥ ಉಪಧಾಯಾಃ(7-2-116)” ಸೂತ್ರದಿಂದ ವೃದ್ಧಿಯು ಬಂದು "ಘಾಟ್‌. ಇ' 

ಎಂದಿದ್ದಾಗ “ಹ್ರಸ್ತ'ವನ್ನು ಮಾಡುವದಕ್ಕೆ ಮುಂದಿನ ಸೂತ್ರವು ಪ್ರವೃತ್ತವಾಗುತ್ತದೆ. 
(ಪ್ರಸ್ವಾದೇಶವನ್ನು ಪಿಧಿಸುವ ಸೂತ್ರ). 

ಸೂತ್ರ- 705. ಮಿತಾಂ ಪ್ರಷ್ಪಃ(6-4-92) 

ವೃತ್ತಿ-ಘಟಾದೀನಾಂ ಜ್ಞಾಪಾದೀನಾಂ ಚೋಪಧಾಯಾ ಹಸ್ತಃ ಸ್ಕಾಣ್ಸೌ ಘಟಯತಿ। 

ಪ.ಛೇ- ಮಿತಾಂ, ಹ್ರಸ್ತಃ 

ಅ.ವ್ಯ-“ಊದುಪಧಾಯಾ ಗೋಹಃ(6-4-89)” ಸೂತ್ರದಿಂದ "ಉಪಧಾಯಾಃ' 
ಎಂಬ ಪದವು ಹಾಗೂ “ದೋಷೋ ಣೌ(6-4-90)” ಸೂತ್ರದಿಂದ "ಣೌ” ಎಂಬ 
ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- "ಣಿಚ್‌' ಪರದಲ್ಲಿದ್ದಾಗ "ಮಿತ್‌' ಆದ "ಘಟಾದಿ' ಹಾಗೂ 'ಜ್ಞಪಾದಿ' 
ಧಾತುಗಳ "ಉಪಧೆ'ಗೆ ಹಸ್ತವು ಬರುತ್ತದೆ. 

ಧಾತು ಪಾಠದಲ್ಲಿ ಸ್ವಾಭಾವಿಕವಾಗಿ 'ಅಮಿತ್‌' ಆದ ಧಾತುಗಳಿಗೆ "ಮಿತ್‌'ನ 
ಅತಿದೇಶ(ಆರೋಪವು) ಮಾಡಲಾಗಿದೆ. "ಘಟಾದಿ' ಧಾತು ಹಾಗೂ “ಚುರಾದಿ' 
ಗಣ ಪಠಿತ "ಜ್ವಫ್‌' ಆದಿ ಧಾತುಗಳು ಸ್ವಾಭಾವಿಕವಾಗಿ "ಮಿತ್‌' ಆಗಿಲ್ಲಾ. ಆದರೆ 
“ಮಿತಾಂ ಹ್ರಸ್ತಃ(6-4-92)” ಸೂತ್ರದ ಪ್ರವೃತ್ತಿಗಾಗಿ ಇವುಗಳಿಗೆ "ಮಿದ್ಭಾವ'ವನ್ನು 
ವಿಧಿಸಲಾಗಿದೆ. 

ಉದಾಹರಣೆ- "ಘಟಯತಿ'-ಘಾಟ್‌4ಇ' ಎ೦ದಿರುವಾಗ ಪ್ರಕೃತ ಸೂತ್ರದಿಂದ 
ಹ್ರಸ್ತವು ಬಂದು "ಫ್‌-ಅ-ಟ್‌-ಇಇಫಘಟಿ ಎಂದಿದ್ದಾಗ ಧಾತು ಸಂಜ್ಞೆಯು ಬಂದು 
ಪ್ರಥಮ ಪುರುಷದ ಏಕವಚನದಲ್ಲಿ "ಲಟ್‌' ಲಕಾರವು ಬಂದು “ತಿಪ್‌' ಆದೇಶವಾಗಿ 
ಬಂದು “"ಘಟಿ--ತಿ' ಎಂದಿದ್ದಾಗ "ಶಪ್‌' ಪ್ರತ್ಯಯವು ಬಂದು “ಘಟ್‌--ಅ-ತಿ' 
ಎಂದಿರುವಾಗ ಗುಣವಾಗಿ "ಘಟೇ4ಅ4ತಿ' ಎಂದಿದ್ದಾಗ "ಅಯ್‌' ಆದೇಶವಾಗಿ 
“ಘಟ್‌4+ಅಯ್‌4+ಅ-4+ತಿ-ಘಟಯತಿ' ಎಂದು ರೂಪವು ಸಿದ್ಧವಾಗುತ್ತದೆ. 

ಘಟಿ*ತಿ ಎಂದಿದ್ದಾಗ "ಶಿಪ್‌' ಪ್ರತ್ಯಯವು ಬಂದು ಘಟಿ--ಅ--ತಿ ಎ೦ದಿರುವಾಗ 
ಗುಣವಾಗಿ ಘಟೇ4ಅ+ತಿ ಎಂದಿದ್ದಾಗ "ಅಯ್‌' ಆದೇಶವಾಗಿ ಘಟ್‌+ಅಯ್‌+ಅತಿ 
ಘಟಯತಿ ಎಂದು ರೂಪವು ಸಿದ್ಧವಾಗುತ್ತದೆ. 

“ಜ್ಞಪಯತಿ'- ಎಂಬಲ್ಲಿ “ಜ್ವಪ್‌' ಧಾತುವಿಗೆ (ಜ್ಞಾನೇ, ಜ್ಞಾಪನೇಚ) ತಿಳಿಯುವುದು, 
ತಿಳಿಸುವುದು ಎಂದರ್ಥ. ಹಿಂದೆ “ಘಟಯತಿ' ಎಂಬ ರೂಪಕ್ಕೆ ಹೇಳಿದ ಪ್ರಕ್ರಿಯೆಯನ್ನೇ 
ಇಲ್ಲಿಯೂ ಅನುಸರಿಸಿ ರೂಪಸಿದ್ಧಿಯನ್ನು ತಿಳಿಯಬೇಕು. 

ಅಜಿಜ್ಞಪತ್‌- ಇದು “ಜ್ಞಪ್‌' ಧಾತುವಿನ ಪರಸೆ ಪದದ ಲುಜನ್ವ ರೂಪ. 


1024 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪ್ರೇರಣಾರ್ಥಕದಲ್ಲಿ ಈ ಧಾತುವಿಗೆ "ಣಿಚ್‌' ಪ್ರತ್ಯಯವು ಬಂದು ಜ್ಹಪ್‌4ಇವಜ್ಞಫಿ 
ಎಂದಿದ್ದಾಗ “ಸನಾದ್ಯಂತಾಃ ಧಾತವಃ(3-1-32)” ಸೂತ್ರದಿಂದ ಧಾತು ಸಂಜ್ಞೆಯು 
ಬಂದ ನಂತರ ಲುಜ್‌ “ಲ'ಕಾರವು ಪ್ರಾಪ್ತವಾಗಿ ಅದರ "ಮೇಲೆ "ತಿಪ್‌' ಪ್ರತ್ಯಯವು 
ಬಂದು ಜ್ವಪಿ--ತ್‌ ಎಂದಿದ್ದಾಗ “ಜ್ಲಿ'ಗೆ "ಚಡ್‌" ಆದೇಶವಾಗಿ ಜ್ವನಿ-ತ್‌ Mn 
ಅಡಾಗಮವು ಬಂದು ಅಜ್ಜಪಿ*ಅ+ತ್‌ ಎ೦ದಿದ್ದಾಗ “ಚಜೆ(6-1-11)” ಸೂತ್ರದಿಂದ 
ದ್ವಿತ್ವವಾಗಿ ಜಪಿ*ಜ್ಯಪಿ*ಅ4ತ್‌ ಎಂದಿದ್ದಾಗ “ಣಿಚ್‌'ಗೆ ಲೋಪ ಬಂದು ಜ್ವಪ್‌-- 
ಜ್ವಅ*ತ್‌ 'ಎಂದಿರುವಾಗ “ಹಲಾದಿಃ ಶೇಷ 87-4-60)” ಸೂತ್ರದಿಂದ ಅಭ್ಯಾಸದ 
ಆದಿ "ಹಲ್‌' ಬಿಟ್ಟು ಉಳಿದ "ಹಲ್‌' ಗಳಿಗೆ ಲೋಪ ಬಂದು "ಜಸ್ತ ವ ಬಂದು 
ಅಜ್‌ ಜ್ವಪ್‌-ಅ*-ತ್‌ ಎಂದಿದ್ದಾಗ ಸನ್ನದ್ಧಾವವು ಬಂದು “ಸನ್ಯತಃ(7-4-79)” 
ಎಂಬುದರಿಂದ. ಅಬ್ಯಾಸದ' "ಅ'ಕಾರಕ್ಕೆ "ಇ'ಕಾರಮ್ರ ಬಂದು 
“ಅಜ್‌--ಇ--ಜ್ಜಪ್‌.-ಅ--ತ್‌-ಅಜಿಜ್ಞಪತ್‌' ಎಂದು ರೂಪವು ಸಿದ್ಧವಾಗುತ್ತದೆ. 
ಇಲ್ಲಿ ಅಭ್ಯಾಸ “ಇ'ಕಾರಕ್ಕೆ ದೀರ್ಫವು ಬಂದಿಲ್ಲಾ. ಏಕೆಂದರೆ ಸಂಯೋಗವು 

ಪರದಲ್ಲಿರುವುದರಿಂದ ಲಘುವಾಗದೇ ಗುರುವೇ ಆಗಿದೆ. ಆದ್ದರಿಂದ 
“ದೀರ್ಫೋಲಘೋಃ(7-4-94)” ಸೂತ್ರದಿಂದ "ದೀರ್ಪ'ವು ಬಂದಿಲ್ಲಾ. 

॥ ಇತಿ ಣ್ಯನಪ್ರಕ್ರಿಯಾ(22) ಪ್ರಕರಣಮ್‌। 

ಇಲ್ಲಗೆ ಣ್ಯನಪ್ರಕ್ರಿಯಾ ಪ್ರಕರಣ ಮುಗಿಯಿತು. 


ಪ್ರಠರಣ-23: ಅಥ ಸನ್ನಂತ ಪ್ರಕ್ರಿಯಾ 
(ಸೂತ್ರ ಸಂಖ್ಯೆ 7೦6 ರಿಂದ 71 ವರೆಗೆ) 
(ವಿಕಲ್ಪವಾಗಿ ಸನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 7೦6 ಧಾತೋಃ ಕರ್ಮಣಃ ಸಮಾನಕತ್ಯಕಾದಿಚ್ಛಾಯಾಂ ವಾ। (3.1.7) 

ವೃತ್ತಿ- ಇಷಿ ಕರ್ಮಣ ಇಷಿಣೈಕ ಕರ್ತೃಕಾದ್ಧಾತೋಃ ಸನ್‌ ಪ್ರತ್ಯಯಯೋ ವಾ 
ಸ್ಯಾದಿಚ್ಛಾಯಾಮ್‌। ಪಠ ವ್ಯಕ್ತಾಯಾಂ ವಾಚಿ। 

ಪ.ಛೇ - ಧಾತೋಃ, ಕರ್ಮಣಃ, ಸಮಾನ-ಕರ್ತೃಕಾತ್‌, ಇಚ್ಛಾಯಾಂ, ವಾ । 

ಅ.ವೃ - “ಗುಪ್‌ ತಿಜ್‌ ಕಿದ್ಬಃ ಸನ್‌” ಎಂಬ ಸೂತ್ರದಿಂದ “ ಸನ್‌ ' ಎಂಬ 
ಪದವು ಅನುವೃತ್ತವಾಗಿದೆ. 

ಅರ್ಥ- “ಇಷ್‌' ಧಾತುವಿನ ಕರ್ಮವನ್ನು ಬೊಧಿಸುವ ಮತ್ತು ಇಷ್‌ ಧಾತುವಿಗೆ 
(ಸಮಾನಕರ್ತೃಕ) ಯಾರು ಸಮಾನಕರ್ತೃಕವಾಗಿರುವನೋ ಅದೇ ಕರ್ತೃವನ್ನುವುಳ್ಳ 
ಧಾತುಗಳಗೆ ಇಚ್ಛಾರ್ಥದಲ್ಲಿ “ಸನ್‌' ಪ್ರತ್ಯಯವು ವಿಕಲ್ಪವಾಗಿ ಬರುತ್ತದೆ. 

ಉದಾ- "ವಿಶಾಲಃ ಪಠಿತುಂ ಇಚ್ಛತಿ', ವಿಶಾಲನು ಪಠನವನ್ನು ಬಯಸುತ್ತಾನೆ 
ಎಂದರ್ಥ. ಇಲ್ಲಿ “ಇಷ್‌' ಧಾತುವಿಗೆ ಕರ್ತೃವಾದ ವಿಶಾಲನು ಪಠ್‌ ಧಾತುವಿಗೂ 
(ಪಠಿತುಂ) ಕರ್ತ್ಯವಾಗಿದ್ದಾನೆ. ಇಲ್ಲಿ “ಇಷ್‌ ' ಧಾತುವಿಗೆ “ಪಠ್‌' ಧಾತು 
ಕರ್ಮವಾಗಿಯೂ ಇದೆ. 

(ದ್ವಿತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ- 707 ಸನ್ಯಜಗೋಃ (6-1-9) 

ವೃತ್ತಿ- ಸನ್ನನ್ನಸ್ಯ ಯಜನ್ನಸ್ಯ ಚ ಪ್ರಥಮಸ್ಯೈಕಾಚೋ ದ್ವೇ ಸ್ತೋಃಜಾದೇಸ್ತು 
ದ್ವಿತೀಯಸ್ಕಃ (533) ಸನ್ಯತಃ ಪಠಿತುಮಿಚ್ಛತಿ ಪಿಪಠಿಷತಿ। ಕರ್ಮಣಃ ಕಿಮ್‌ 
ಗಮನೇನೇಚ್ಛತಿ “ಸಮಾನ ಕರ್ತೃಕಾತ್‌” ಕಿಮ್‌ - ಶಿಷ್ಯಾಃ ಪಠನ್ವಿತೀಚ್ಛತಿ ಗುರುಃ 
ವಾ ಗ್ರಹಣಾದ್ವಾಕ್ಯಮಪಿ (558) ಲುಜ್‌ಸನೋರ್ಫಸ್‌ಲ್ಕ 

ಅ.ವೃ - "ಏಕಾಚೋದ್ವೇ ಪ್ರಥಮಸ್ಯ' , "ಅಜಾದೇರ್ದ್ವಿತೀಯಸ್ಯ ” ಎಂಬ ಎರಡು 
ಸೂತ್ರಗಳ ಅಧಿಕಾರದಲ್ಲಿ ಈ ಸೂತ್ರವು ಬರುತ್ತದೆ. 

ಅರ್ಥ- ಸನ್ನಂತ, ಮತ್ತು ಯಜಂತ, ಧಾತುವಿನ ಮೊದಲನೇಯ ವಏಕಾಚಿಗೆ 
ದ್ವಿತ್ವವಾಗುತ್ತದೆ. ಒಂದು ವೇಳೆ ಧಾತುವು ಅಜಾದಿಯಾಗಿದ್ದರೆ ಅದರ ಎರಡನೇಯ 
ಏಕಾಚ್‌ ಗೆ ದ್ವಿತ್ವವು ಬರುತ್ತದೆ. ಧಾತುವು ಏಕಾಚ್‌ ಆಗಿದ್ದರೆ ಸಂಪೂರ್ಣಧಾತುವಿಗೆ 
ದ್ವಿತ್ವವು ಆಗುತ್ತದೆ. 

"ಅನೇಕಾಚ್‌' ಆಗಿ ಹಲಾದಿ ಆಗಿದ್ದರೆ, ಆಗ ಆ ಅಚ್‌ಗಳಲ್ಲಿ ಮೊದಲನೆಯ 
ಏಕಾಚ್‌ಗೆ ದ್ವಿತ್ವವು ಬರುತ್ತದೆ.ಒಂದು ವೇಳೆ ಧಾತುವು ಅಜಾದಿಯಾಗಿದ್ದರೆ ಎರಡನೆಯ 


1026 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಏಕಾಚ್‌ಗೆ ದ್ವಿತ್ವವು ಬರುತ್ತದೆ. 

ಉದಾ - ಪಠಿತುಮಿಚ್ಛತಿ - ಪಿಪಠಿಷತಿ- ಯಾವ ಧಾತುವಿನ ನಂತರ ಸನ್‌ 
ಪ್ರತ್ಯಯವು ಸೇರಿಸಲಾಗಿದೆಯೋ ಅದಕ್ಕೆ ತುಮುನ್‌ ರೂಪದ ಜೊತೆಗೆ ಇಚ್ಛತಿ 
ಎ೦ಬುದನ್ನು ಸೇರಿಸಿದಾಗ ಅರ್ಥವು ಪ್ರಕಟವಾಗುತ್ತದೆ. 


“ಪಠಿತುಮಿಚ್ಛತಿ' ಎಂಬಲ್ಲಿ ಇಚ್ಛಾರ್ಥದಲ್ಲಿ ಪಠ್‌ ಧಾತುವಿಗೆ ಹಿಂದಿನ ಸೂತ್ರದಿಂದ 
ಸನ್‌ ಪ್ರತ್ಯಯವು ಬರುತ್ತದೆ. ಸನ್‌ ಗೆ ಆರ್ಧಧಾತುಕ ಸಂಜ್ಞೆಯು ಬಂದು, 
ವಲಾದಿಯಾಗಿದ್ದರಿಂದ ಇಡಾಗಮವು ಬರುತ್ತದೆ. ಆಗ ಪಠ್‌* ಇ+ಸ ಎಂದಿದ್ದಾಗ 
ಪ್ರಕೃತ ಸೂತ್ರದಿಂದ ಪ್ರಥಮ ಏಕಾಚ್‌ ಆದ ಪಠ್‌ ಗೆ ದ್ವಿತ್ವವಾಗಿ ಪಠ್‌4ಪಠ್‌4ಇ4ಸ 
ಎಂದಾಗುತ್ತದೆ. ಅನಂತರ ಅಭ್ಯಾಸಕಾರ್ಯ, ಹಲಾದಿಶೇಷ ಮೊದಲಾದವು ಆದನಂತರ 
ಪ್‌.-ಅ--ಪ್‌.-ಅ-ಠ್‌.-ಇ.-ಸ ಎಂದಿದ್ದಾಗ “ಸನ್ಯತಃ' ಎಂಬ ಸೂತ್ರದಿಂದ ಅಭ್ಯಾಸದ 
ಅ-ಕಾರಕ್ಕೆ ಇ-ಕಾರಾದೇಶವಾಗಿ ಪ್‌. ಇ.-ಪ್‌..ಅ--ಠ್‌--ಇ.-ಸ ವಪಿಪಠಿಸ ಎಂದಿದ್ದಾಗ 
"ಸ್‌'ಕಾರಕ್ಕೆ ಷತ್ವವಾಗಿ ಪಿಪಠಿಷ ಎಂದಿದ್ದಾಗ, ಧಾತು ಸಂಜ್ಞೆಯು ಬಂದು ತಿಪ್‌, 
ಶಪ್‌ ಮೊದಲಾದವುಗಳು ಬಂದು ಪಿಪಠಿಷತಿ ಎಂದು ರೂಪವಾಗುತ್ತದೆ. 

ಸೂತ್ರದಲ್ಲಿ ಕರ್ಮಣಃ ಎಂದು ಏಕೆ ಹೇಳಲಾಗಿದೆ? ಇದಕ್ಕೆ ಸಮಾಧಾನವು 
ಹೀಗಿದೆ. "ಗಮನೇನ ಇಚ್ಛತಿ' ಹೋಗುವುದರಿಂದ ಇಚ್ಛಿಸುತ್ತಾನೆ ಎಂದರ್ಥ. ಇಲ್ಲಿ 
ಸನ್‌ ಪ್ರಯೋಗವಿಲ್ಲಾ. ಏಕೆಂದರೆ ಗಮನ ಕ್ರಿಯೆಯು ಇಷ್‌ ಧಾತುವಿಗೆ ಕರ್ಮವಾಗಿಲ್ಲ 
ಆದರೆ ಕರಣವಾಗಿದೆ. 


ಸಮಾನಕತ್ಕಕಾತ್‌ ಎಂದು ಸೂತ್ರದಲ್ಲಿ ಏಕೆ ಹೇಳಿರುವರು? ಎಂದರೆ ಇದಕ್ಕೆ 
ಸಮಾಧಾನವು ಹೀಗಿದೆ. "'ಶಿಷ್ಯಾಃ ಪಠಂತು ಇತಿ ಇಚ್ಛತಿ ಗುರು'. ಶಿಷ್ಯರು ಪಠಿಸಲಿ 
ಎಂದು ಗುರುವು ಇಚ್ಛಿಸುತ್ತಾನೆ ಎಂದರ್ಥ. ಇಲ್ಲಿ "ಇಷ್‌ ' ಧಾತುವಿಗೆ ಗುರುವು 
ಕರ್ತೃವಾಗಿದ್ದಾನೆ. ಇಚ್ಛೆಯಲ್ಲಿ ಪಠನವು ಕರ್ಮವಾಗಿದೆ. ಆದರೆ ಶಿಷ್ಯರು 
ಕರ್ತೃಗಳಾಗಿದ್ದಾರೆ. ಆದ್ದರಿ೦ದ ಭಿನ್ನ ಕರ್ತೃಕತ್ವವಿರುವುದರಿ೦ದ ಪಠಿ ರೂಪದ ಮೇಲೆ 
ಸನ್‌ ಪ್ರತ್ಯಯವಿರುವುದಿಲ್ಲಾ. ಇಲ್ಲಿ ಸನ್‌ ಪ್ರತ್ಯಯವು ವೈಕಲ್ಲಿಕ ಕಾರಣ ಸೂತ್ರದಲ್ಲಿ 
“ವಾ' ಶಬ್ದವನ್ನು ಪ್ರಯೋಗಿಸಲಾಗಿದೆ. ಸನ್‌ ಬಾರದೇ ಇದ್ದಾಗ ಪಠನ-ಮಿಚ್ಛತಿ, 
ಪಠತುಮಿಚ್ಛತಿ ಎಂದೇ ವಾಕ್ಕಗಳಿರುತ್ತವೆ. 

("ತ್‌' ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 708 ಸಸ್ಯಾರ್ಧಧಾತುಕೇ (7-4-49) 

ವೃತ್ತಿ- ಸಸ್ಯ ತಃ ಸ್ಯಾತ್‌ ಸಾದೌ ಆರ್ಧಧಾತುಕೇ। ಅತ್ತುಮಿಚ್ಛತಿ ಜಿಘತ್ಸತಿ। (475) 
ಏಕಾಚ ಇತಿ ನೇಟ್‌। 

ಪ.ಛೇ - ಸಃ ಸಿ, ಆರ್ಧಧಾತುಕೇ । 

ಅ.ವೃ - "ಅಚ ಉಪಸರ್ಗಾತಃ' ಎಂಬುದರಿಂದ “ತಃ' ಎಂಬುದು ಅನುವೃತ್ತವಾಗಿದೆ. 

ಅರ್ಥ. - ಸಕಾರಾದಿ ಆರ್ಧಧತುಕವು ಪರದಲ್ಲಿದ್ದಾಗ "ಸ'ಕಾರಕ್ಕೆ “ತ'ಕಾರವು 


ಸನ್ನಂತ ಪ್ರಕ್ರಿಯಾಃ 1027 


ಆದೇಶವಾಗಿ ಬರುತ್ತದೆ. ಉದಾ- ಜಿಘತ್‌ಸತಿ ಅತ್ತುಮಿಚ್ಛತಿ ಜಿಘತ್‌ಸತಿ (ತಿನ್ನಲು 
ಇಚ್ಛಿಸುತ್ತಾನೆ ಎಂದರ್ಥ). ಅದ್‌ ಧಾತುವಿಗೆ ಇಚ್ಛಾರ್ಥದಲ್ಲಿ ಸನ್‌ ಪ್ರತ್ಯಯವು 
ಬಂದು ಅದ್‌.ಸ್‌ ಎಂದಿದ್ದಾಗ, "ಲುಜ್‌ ಸನೋರ್ಫಸ್‌ಲ್ಯ' ಎಂಬ ಸೂತ್ರದಿಂದ 
"ಫಸ್ಟ ಆದೇಶವಾಗಿ ಘಸ್‌4ಸ ಎಂದಾಗಿ "ಸ' ಎಂಬುದು ಆರ್ಧಧಾತುಕವಾಗಿ 
ಪರದಲ್ಲಿ ಇದೆ. ಆದರೂ ಅನುದಾತ್ತವಾಗಿ ಏಕಾಚ್‌ ಆಗಿರುವುದರಿಂದ ಇಡಾಗಮವು 
ಬಾರದೇ ದ್ವಿತ್ವವಾಗಿ "ಘಸ್‌-ಘಸ್‌.ಸ' ಎಂದಿದ್ದಾಗ, "ಹಲಾದಿ ಶೇಷಃ' ಎಂಬುದರಿಂದ 
ಫ--ಘಸ್‌-ಸ ಎಂದಿದ್ದಾಗ, “ಕುಹೋಶ್ವುಃ' ಎಂಬುದರಿಂದ “ಫ್‌” ಕಾರಕ್ಕೆ ರು- 
ಕಾರಾದೇಶವಾಗಿ ರು.ಘಸ್‌.-ಸ ಎಂದಿರುವಾಗ “ಅಭ್ಯಾಸೇ ಚರ್ಚ' ಎಂಬುದರಿಂದ 
ರುಕಾರಕ್ಕೆ ಜಕಾರಾದೇಶವಾಗಿ ಜ4ಗಸ್‌+ಸ ಎ೦ದಿರುವಾಗ ಪ್ರಕೃತ ಸೂತ್ರದಿಂದ ಸ್‌ 
ಕಾರಕ್ಕೆ ತ್‌ ಕಾರಾದೇಶವಾಗಿ ಜ--ಘತ್‌*ಸ ಎಂದಿರುವಾಗ “ಸನ್ಯತಃ' ಎಂಬುದರಿಂದ 
ಜ-ಕಾರೋತ್ತರ ಅ-ಕಾರಕ್ಕೆ “ಇ-ಕಾರಾದೇಶವಾಗಿ ಜಿ-ಘತ್‌-ಸ ಎಂದಿರುವಾಗ, 
ಧಾತುಸಂಜ್ಞೆ ಬಂದು ಲಟ್‌, ತಿಪ್‌, ಶಪ್‌ಗಳು ಬಂದ ಮೇಲೇ ಜಿ4ಘತ್‌4ಸ್‌+ಅ4ತಿವ 
ಜಿಘತ್‌ಸತಿ ಎಂದು ರೂಪವು ಸಿದ್ಧವಾಗುತ್ತದೆ. "ಏಕಾಚ್‌ ಇತಿ ನೇಟ್‌' ಎಂದರೆ 
"ಏಕಾಚ್‌' ಆಗಿ ಅನುದಾತ್ತವಾಗಿರು ವುದರಿಂದ ಇಡಾಗಮವು ಬರುವುದಿಲ್ಲ ಎಂದರ್ಥ. 
(ದೀರ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ- 709 ಅಜ್ಜನ-ಗಮಾಂ ಸನಿ: (6-4-16) 

ವೃತ್ತಿ-ಅಜನ್ತಾನಾಂ ಹನ್ನೇಃ, ಅಜಾದೇಶಗಮೇಶ್ನ ದೀರ್ಪೋ ರುುಲಾದೌ ಸನಿ। 

ಅ.ವೃ-"ಅನುನಾಸಿಕಸ್ಯ ಕ್ಷಿರುಲೋಃ ಕಿಜೆತಿ' ಎಂಬ ಸೂತ್ರದಿಂದ “ರುಲಿ' ಎಂಬ 
ಪದವು “ಢ್ರಲೋಪೆ ಪೂರ್ವಸ್ಯ ದೀರ್ಪೋತsಣಳ ಎಂಬುದರಿಂದ ದೀರ್ಪಃ ಎಂಬ 
ಪದವು ಅನುವೃತ್ತವಾಗುತ್ತದೆ. "ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ. 

ಅರ್ಥ-ಅಜಂತವಾದ ಧಾತು, ಹನ್‌ ಧಾತು ಮತ್ತು ಅಜಾದಿ ಸ್ಥಾನದಲ್ಲಿ 
ಆದೇಶವಾಗಿರುವ "ಗಮ್‌' ಧಾತು ಇವೆಲ್ಲ ಧಾತುಗಳ ಸ್ವರಕ್ಕೆ ರುಲಾದಿ "ಸನ್‌' 
ಪ್ರತ್ಯಯವು ಪರದಲ್ಲಿದ್ದಾಗ ದೀರ್ಥವಾಗುತ್ತದೆ. 

(ಕಿತ್ವವನ್ನು ವಿಧಿಸುವ ಅತಿದೇಶ ಸೂತ್ರ) 

ಸೂತ್ರ-71೦ ಇಕೋ ರುಲ್‌।(1-2-9) 

ವೃತ್ತಿ - ಇಗನ್ಹಾತ್‌ ರುಲಾದಿಃ ಸನ್‌ ಕಿತ್‌ ಸ್ಯಾತ್‌। (660) ಖೂತ ಇದ್ದಾತೋಃ॥ 
ಕರ್ತುಮಿಚ್ಛತಿ ಚಿಕೀರ್ಷತಿ। 

ಅ.ವೃ - "ಯದವಿದ ಮುಷಗ್ರಹಸ್ಟಪಿ ಪ್ರಚ್ಛಃ ಸಂಶ್ಚ' ಎಂಬುದರಿಂದ "ಸನ್‌' 
ಎಂಬ ಪದವು ಮತ್ತು "ಅಸ೦ಯೋಗಾಲ್ಲಿಟ್‌ ಕಿತ್‌' ಎ೦ಬ ಸೂತ್ರದಿಂದ ಕಿತ್‌ ಎಂಬ 
ಪದಗಳು ಅನುವೃತ್ತವಾಗುತ್ತವೆ.' 

ಅರ್ಥ - ಇಗಂತವಾದ ಅಂಗದ ಪರದಲ್ಲಿರುವ ರುಲಾದಿಯಾದ “ನ್‌' ಪ್ರತ್ಯಯಕ್ಕೆ 
ಕಿದ್ದದ್ಧಾವವು ಬರುತ್ತದೆ. 


1028 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ- ಕರ್ತುಮಿಚ್ಛತಿ ಚಿಕೀರ್ಷತಿ | ಮಾಡಲು ಇಚ್ಛಿಸುತ್ತಾನೆ ಎಂದರ್ಥ- ಈ 
ವಿಗ್ರಹದಲ್ಲಿ "ಕೃ' ಧಾತುವಿಗೆ ಇಚ್ಛಾರ್ಥದಲ್ಲಿ(ರುಲಾದಿಯಾದ) "ಸನ್‌' ಪ್ಯತ್ಯಯವು 
ಕೃಃಸ ಎಂದಿದ್ದಾಗ ಕಿತ್ತಾದ ಸನ್‌ ಪ್ರತ್ಯಯವು ಪರದಲ್ಲಿರೋಣದ್ದರಿಂದ “ಕಿಜೆತಿಚ' 
ಎಂಬುದರಿಂದ ಗುಣ ನಿಷೇಧವಾಗಿ "ಇಟ್‌' ಗೆ ನಿಷೇಧವು ಬಂದು “ಅಜ್ಜನ ಗಮಾಂ 
ಸನಿ' ಎಂಬುದರಿಂದ ದೀರ್ಫ ಬಂದು ಕ್ಯ+ಸ ಎಂದಿರುವಾಗ “ಬೂತ ಇದ್ಧಾತೋಃ' 
ಎಂಬುದರಿಂದ "“ಇರ್‌' ಆದೇಶವಾಗಿ ಕ್‌-ಇರ್‌.-ಸ ಎಂದಿದ್ದಾಗ, "ಹಲಿಚ' 
ಎಂಬುದರಿಂದ ಉಪಧೆಗೆ ದೀರ್ಫವಾಗಿ ಕ್‌4ಠಈರ್‌4ಸ ಎಂದಿದ್ದಾಗ ದ್ವಿತ್ವವಾಗಿ 
ಕೀರ್‌-ಕೀರ್‌--ಸ ಎಂದಿರುವಾಗ ಹಲಾದಿಶೇಷ, ಅಭ್ಯಾಸಕಾರ್ಯ ಮುಂತಾದವುಗಳಾಗಿ 
ಕೀ*ಕೀರ್‌*ಸ ಎಂದಿದ್ದಾಗ, "ಕುಹೋಶ್ಸುಃ' ಎಂಬುದರಿಂದ 'ಕ್‌' ಕಾರಕ್ಕೆ "ಚ್‌' ಕಾರ 
ಬಂದು, ಚ್‌4ಇ4+ಕೀರ್‌+ಸ ಎಂದಿದ್ದಾಗ, ಸ-ಕಾರಕ್ಕೆ ಷ-ಕಾರಾದೇಶವಾಗಿ 
ಚ್‌.ಇ-ಕೀರ್‌-ಷ ಎಂದಿರುವಾಗ ಧಾತುಸಂಜ್ಞೆಯು ಬಂದು ಲಟ್‌, ತಿಪ್‌, ಶಪ್‌ 
ಗಳು ಬಂದು ಚ್‌4+ಇ+ಕೀರ್‌೬ಷ4ಅ+ತಿವಚಿಕೀರ್ಷತಿ ಎಂದು ರೂಪ ಸಿದ್ಧವಾಗುತ್ತದೆ. 

(ಇಡಾಗಮವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ- 71. ಸನಿ ಗ್ರಹ - ಗುಹೋಶ್ಚ! (7-2-12) 

ವೃತ್ತಿ - ಗ್ರಹೇ೩ ಗುಹೇಃ, ಉಗನ್ತಾತ್‌ ಚ ಸನ ಇಣ್‌(ಟ್‌) ನ ಸ್ಕಾತ್‌। 

ಅ.ವೃ- "ನೇಡ್‌ ವಶಿಕೃತಿ' ಎಂಬ ಸೂತ್ರದಿಂದ ನ ಮತ್ತು ಇಟ್‌ ಎಂಬ ಪದಗಳು 
ಅನುವೃತ್ತವಾಗುತ್ತವೆ. ಸೂತ್ರದಲ್ಲಿ ಚ ಎಂಬ ಪ್ರಯೋಗವಿರುವುದರಿಂದ “ಶ್ರ್‌ ಯುಕಃ 
ಕಿತಿ' ಎಂಬುದರಿಂದ "ಉಕಃ' ಎಂಬ ಪದವು ಅನುವೃತ್ತವಾಗುತ್ತದೆ. "ಅಂಗಸ್ಯ' ಎಂಬ 


ಅಧಿಕಾರ ಸೂತ್ರಕ್ಕೆ ಉಕಃ ಎಂಬುದು ವಿಷೇಶಣವಾಗಿದ್ದರಿಂದ, ತದಂತ ವಿಧಿಯು 
ಇಲ್ಲಿ ಮಾಡಲಾಗಿದೆ. 


ಅರ್ಥ- ಸನ್‌ ಪರದಲ್ಲಿದ್ದಾಗ ಗ್ರಹ, ಗುಹ ಮತ್ತು ಉಗಂತ ಅಂಗದ ಅವಯವಕ್ಕೆ 
“ಇಟ್‌' ಬರುವುದಿಲ್ಲ. 
ಉದಾ- ಬುಭೂಷತಿ - ಭೂ ಧಾತುವಿಗೆ ಇಚ್ಛಾರ್ಥದಲ್ಲಿ ಸನ್‌ ಪ್ರತ್ಯಯವು 
ಬಂದು ಭೂ.ಸ ಎಂದಿರುವಾಗ "ಆರ್ಧಧಾತುಕಸ್ಕೇಡ್‌ ವಲಾದೇಃ' ಎಂಬುದರಿಂದ 
ಇಡಾಗಮವು ಬರಬೇಕಾಗಿತ್ತು. ಆದರೆ ಭೂ ಧಾತುವು ಉಗಂತವಾಗುರುವುದರಿಂದ 
ಸ(ಸನ್‌) ಪರದಲ್ಲಿರುವುದರಿಂದ ಪ್ರಕೃತ ಸೂತ್ರದಿಂದ ಇಟ್‌ ಗೆ ನಿಷೇಧ ಬರುತ್ತದೆ. 
ಸನ್‌ ಕಿತ್ತಾಗಿರುವುದರಿಂದ ಗುಣನಿಷೇಧ ಬಂದು ದ್ವಿತ್ವ, ಅಭ್ಯಾಸ ಮೊದಲಾದ 
ಕಾರ್ಯಗಳಾಗಿ ಬು4ಭೂ4ಸ ಎಂದಿದ್ದಾಗ ಸ ಕಾರಕ್ಕೆ ಷತ್ವ ಬಂದು ಬು-ಭೂ-ಷ 
ಎಂದಿರುವಾಗ ಧಾತು ಸಂಜ್ಞೆಯು ಬಂದು ಲಟ್‌,ತಿಪ್‌,ಶಪ್‌ ಮತ್ತು ಪರರೂಪಗಳಾಗಿ 
ಬು-ಭೂ-ಷ--ಅತತಿ೬ಬುಭೂಷತಿ ಎಂದು ರೂಪವು ಸಿದ್ಧವಾಗುತ್ತದೆ. 
॥ ಇತಿ ಸನ್ನನ್ನ ಪ್ರಕ್ರಿಯಾ(23) ಪ್ರಕರಣಮ್‌।॥ 
ಇಲ್ಲಗೆ ಸನ್ನ೦ತ ಪ್ರಕರಣವು ಮುಗಿಯಿತು. 


24: ಪ 
ಪ್ರಕರಣ-32.4: ಅಧ ಯಜನ್ರ ಪ್ರಕ್ರಿಯಾ 
(ಸೂತ್ರ ಸಂಖ್ಯೆ 712 ರಿಂದ 718 ವರೆಗೆ) 

(ಯಶ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 712 ಧಾತೋರೇಕಾಚೋ ಹಲಾದೇಃ 
ಕ್ರಿಯಾಸಮಾಥಹಾರೆ ಯಣ*್‌। (3.1.22) 
ವೃತ್ತಿ- ಪೌನಃಪುನ್ಯೇ ಭೃಶಾರ್ಥೇ ಚ ದ್ಯೋತ್ಯೇ ಧಾತೋರೇಕಾಚೋ ಹಲಾದೇಃ 
ಯಜ್‌ ಸ್ಯಾತ್‌। 
ಪ.ಛೇ - ಧಾತೋಃ, ಏಕಾಚಃ, ಹಲಾದೇಃ, ಕ್ರಿಯಾಸಮಭಿಹಾರೆ ಯಜ್‌ । 
ಅ.ವೃ- “ಧಾತೋಃ ಕರ್ಮಣಃ ಸಮಾನ ಕತೃಕಾತ್‌ ಇಚ್ಛಾಯಾಂ ವಾ” 
ಎಂಬುದರಿಂದ "ವಾ' ಎಂಬ ಪದವು ಅನುವೃತ್ತವಾಗುತ್ತದೆ. 
ಅರ್ಥ - ಕ್ರಿಯೆಯು ಮತ್ತೆ ಮತ್ತೆ ನಡೆಯುವುದು ಅಥವಾ ಹೆಚ್ಚಾಗಿ ನಡೆಯುವುದು 
ಎಂಬ ಅರ್ಥವು ತೋರುವಾಗ ಹಲಾದಿ ಮತ್ತು ಏಕಾಚ್‌ ಧಾತುಗಳ ನಂತರ 
"ಯಜ್‌ ' ಪ್ರತ್ಯಯವು ಬರುತ್ತದೆ. 
ವಿಶೇಷ- ಏಕಾಚ್‌ ಮತ್ತು ಹಲಾದಿ ಧಾತುಗಳ ನಂತರ "ಯಜ್‌' ವಿಧಿಸಿರುವುದರಿಂದ 
ಅನೇಕಾಜ್‌ ಮತ್ತು ಅಜಾದಿ ಧಾತುಗಳ ನಂತರ "ಯಜ್‌' ಪ್ರತ್ಯಯವು ಬರುವುದಿಲ್ಲ 
ಎಂಬುದು ಸ್ಪಷ್ಟವಾಗುತ್ತದೆ. 
(ಅಭ್ಯಾಸಕ್ಕೆ ಗುಣವನ್ನು ವಿಧಿಸುವ ಸೂತ್ರ) 


ಸೂತ್ರ- 713 ಗುಣೋ ಯಣ*್‌-ಲುಕೋಃ (7.4.82) 

ವೃತ್ತಿ- ಅಭ್ಯಾಸಸ್ಯ ಗುಣೋ ಯಜಿ ಯಜ್‌-ಲುಕಿ ಚ। ಜೆದನ್ನತ್ವಾತ್‌ ಆತ್ಮನೇಪದಮ್‌। 
ಪುನಃ ಪುನರತಿಶಯೇನ ವಾ ಭವತಿ- ಬೋಭೂಯತೇ! ಬೋಭೂಯಾಜಇಕ್ರೆ 
ಅಭೋಭೂಯಿಷ್ಟ 

ಅ.ವೃ - "ಅತ್ರ ಲೋಪೋ ಭ್ಯಾಸಸ್ಯ' ಎಂಬ ಸೂತ್ರದಿಂದ "ಅಭ್ಯಾಸಸ್ಯ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಯಜ್‌ ಅಥವಾ ಯಜ್‌-ಲುಕ್‌ ಪರದಲ್ಲಿದ್ದಾಗ ಅಭ್ಯಾಸಕ್ಕೆ ಗುಣವು 
ಬರುತ್ತದೆ. "ಯಜ್‌' ಜಿತ್‌ ಆಗಿರುವುದರಿಂದ "ಅನುದಾತ್ತ ಜೌತ್‌ ಆತ್ಮನೇ ಪದಮ್‌' 
ಎ೦ಬ ಸೂತ್ರದ ನಿಯಮದಿಂದ ಆತ್ಮನೇ ಪದವಾಗುತ್ತದೆ. 

ಉದಾ- ಬೋಭೂಯತೇ - ಪುನಃ ಪುನಃ ಅಥವಾ ಹೆಚ್ಚಾಗಿ(ಅತಿಶಯ) 
ಭವತಿ - ಆಗುತ್ತದೆ ಎಂಬ ಅರ್ಥದಲ್ಲಿ "ಭೂ' ಧಾತುವಿನ ಮುಂದೆ "ಯಜ್‌' 
ಪ್ರತ್ಯಯವು ಬರುತ್ತದೆ. ಭೂಃ ಯ(ಯಜ್‌) ಎಂದಿದ್ದಾಗ "ಸನ್ಯಜೋಃ' ಎಂಬುದರಿಂದ 
ದ್ವಿತ್ವವಾಗಿ ಭೂ-ಭೂ-ಯ ಎಂದಿರುವಾಗ ಅಭ್ಯಾಸ "ಭೂ' ವಿನ "ಊ' ಕಾರಕ್ಕೆ 


1030 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಹರಸ್ತವಾಗಿ ಭು*ಭೂ4ಯ ಎಂದಿರುವಾಗ ಪ್ರಕೃತ ಸೂತ್ರದಿಂದ "ಉ' ಕಾರಕ್ಕೆ ಗುಣವಾಗಿ 
ಭೋ. ಭೂಯ ಎಂದಿದ್ದಾಗ "ಅಭ್ಯಾಸೇ ಚರ್ಚ' ಎಂಬುದರಿಂದ "ಜಶ್ಚ್ವ' ಬಂದು 
ಬೋ*ಭೂ*ಯ ಎಂದಿರುವಾಗ ಧಾತು,ಸ೦ಜ್ವಾ,ಲಟ್‌, ತ, ಶಪ್‌ ಮೊದಲಾದವುಗಳು 
ಬಂದು ಬೋ*ಭೂ#ಯ-+ಅ+ತ ಎಂದಿದ್ದಾಗ ಪರರೂಪವಾಗಿ "ಟಿತ ಆತ್ಮನೇ 
ಪದಾನಾಂ ಟೇರೇ' ಎಂಬುದರಿಂದ "ತ' ಕಾರದ "ಅ ಕಾರಕ್ಕೆ ಏತ್ವ ಬಂದು 
ಬೋಭೂಯತೇ ಎಂದು ರೂಪ ಸಿದ್ಧವಾಗುತ್ತದೆ. 


ಉದಾ- ಬೋಭೂಯಾಜಇ್ಟುಕ್ರೇ — ಏಧಾಣ್ಯಕ್ರೇ ರೂಪದಂತೆ ತಿಳಿಯಬೇಕು. 
ಅಬೋಭೂಯಿಷ್ಟ - ಇದು ಲುಜ್‌ ಲಕಾರದ ಪ್ರಥಮ ಪುರುಷದ ಏಕವಚನ 
ರೂಪ. 
(ಯಜ ನ್ನು ವಿಧಿಸುವ ನಿಯಮ ಸೂತ್ರ) 


ಸೂತ್ರ- 714 ನಿತ್ಯಂ ಕೌಟಿಲ್ಯೇ ಗತೌ। (3.1.23) 

ವೃತ್ತಿ- ಗತ್ಯರ್ಥಾತ್‌ ಕೌಟಿಲ್ಯ ಏವ ಯಜ್‌ ಸ್ಯಾತ್‌, ನ ತು ಕ್ರಿಯಾಸಮಾಭಿಹಾರೇ। 

ಅ.ವೃ - "ಧಾತೋರೇಕಾಚೋ ಹಲಾದೇಃ ಕ್ರಿಯಾಸಮಭಿಹಾರೇ ಯಜ್‌' ಎಂಬ 
ಸೂತ್ರದಿಂದ ಧಾತೋಃ ಮತ್ತು ಯಜ್‌ ಎ೦ಬ ಪದಗಳು ಅನುವೃತ್ತವಾಗುತ್ತವೆ. 

ಆರ್ಥ- ಗತ್ಯರ್ಥಕ ಧಾತುವು ಕಟಿಲಗಮನ ಎಂಬ ಆರ್ಥವನ್ನು ಕೊಡುವಾಗ 
ಮಾತ್ರ ಇದರ ಪರದಲ್ಲಿ "ಯಜ್‌' ಪ್ರತ್ಯಯವು ಬರುತ್ತದೆ. ಆದರೆ ಕ್ರಿಯಾಸಮಭಿಹಾರ 
ಅರ್ಥದಲ್ಲಿ ಅಲ್ಲ. 

(ಅಕಿತ್ತಾದ ಅಭ್ಯಾಸಕ್ಕೆ ದೀರ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ- 715 ದೀರ್ಫೊಕಿತಃ । (7.4.83) 

ವೃತ್ತಿ- ಅಕಿತೋತಅಭ್ಯಾಸಸ್ಯ ದೀರ್ಫೋ ಯಜೆ ಯಜ್‌ ಲುಕಿ ಚ। ಕುಟಿಲಂ 
ವ್ರಜತಿ-ವಾ ವ್ರಜ್ಯತೇ। 

ಅ.ವ್ಯ- “ಅತ್ರ ಲೋಪೋಭ್ಯಾಸಸ್ಯ' ಎ೦ಬ ಸೂತ್ರದಿಂದ "ಅಭ್ಯಾಸಸ್ಯ' ಎಂಬ 
ಪದವು ಮತ್ತು "ಗಣೋ ಯಜ್‌ ಲುಕೋಃ' ಎಂಬ ಸೂತ್ರದಿಂದ ಯಜ್‌ ಲುಕೋಃ 
ಎ೦ಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಯಜ್‌ ಅಥವಾ ಯಜ್‌-ಲುಕ್‌ ಪರದಲ್ಲಿದ್ದಾಗ ಅಕಿತ್ತಾದ ಅಭ್ಯಾಸಕ್ಕೆ 
ದೀರ್ಫವು ಬರುತ್ತದೆ. 

ಉದಾ- ಕುಟಿಲಂ ವ್ರಜತಿ ವಕ್ರವಾಗಿ ಚಲಿಸುವುದು ಎಂದರ್ಥ.- "ವಾವ್ರಜ್ಯತೇ' 
ಎಂಬ ಅರ್ಥದಲ್ಲಿ “ವ್ರಜ' ಧಾತುವಿನ ಮೇಲೆ “ನಿತ್ಯಂ ಕೌಟಿಲ್ಯೇ ಗತೌ' ಎಂಬ 
ಸೂತ್ರದಿಂದ "ಯಜ್‌' ಬಂದು, ವ್ರಜ-(ಯಜ್‌) ಎಂದಿದ್ದಾಗ "ಸನ್ಯ ಜೋಃ' ಎಂಬ 
ಸೂತ್ರದಿಂದ ದ್ವಿತ್ವವಾಗಿ ವ್ರಜ.-ವ್ರಜ.ಯ ಎಂದಿದ್ದಾಗ ಹಲಾದಿ ಶೇಷವಾದ ಮೇಲೆ 
ವ4ವ್ರಜ4೬ಯ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ದೀರ್ಫ ಬಂದು ವಾ4ವ್ರಜ4ಯ 


ಯಣನ್ನ ಪ್ರಕ್ರಿಯಾಃ 1031 


ಎಂದಿರುವಾಗ ಧಾತುಸಂಜ್ಞ ಲಟ್‌,ತ,ಶಪ್‌, ಪರರೂಪ ಏತ್ವಗಳು ಬಂದು 
ವಾ*ವ್ರಜ*ಯ+ಅ+ತ್‌4ಏ ಎ ವಾವ್ರಜ್ಯತೇ ಎಂದು ರೂಪವು ಸಿದ್ಧವಾಗುತ್ತದೆ. 


(ಯ-ಕಾರಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 


ಸೂತ್ರ- 716 ಯಸ್ಯ ಹಲಃ। (6.4.4೨) 

ವೃತ್ತಿ- ಯಸ್ಯ ಇತಿ ಸಜ್ಭಾತ ಗ್ರಹಣಮ್‌। ಹಲಃ ಪರಸ್ಯ ಯ-ಶಬ್ದಸ್ಯ ಲೋಪಃ 
ಆರ್ಧಧಾತುಕೇ। ಆದೇಃ ಪರಸ್ಕ(470) “ಅತೋ ಲೋಪ:ಃ' ವಾವುಜಾಇ್ಯಾಕ್ರೇ। ವಾವ್ರಜಿತಾ। 

ಅ.ವೃ- "ಅತೋ ಲೋಪಃ' ಎಂಬ ಸೂತ್ರದಿಂದ ಲೋಪಃ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಈ ಸೂತ್ರದಲ್ಲಿ “ಯಸ್ಯ? ಎಂದರೆ ಅ-ಕಾರ ಸಹಿತ ಯ-ಕಾರ ಎಂದರ್ಥ. 
"ಹಲ್‌'ನ ಪರದಲ್ಲಿರುವ ಯ-ಕಾರಕ್ಕೆ ಲೋಪವು ಬರುತ್ತದೆ ಆರ್ಧಧಾತುಕವು 
ಪರದಲ್ಲಿದ್ದಾಗ. 

ವಿವರಣೆ- "ಆದೇಃ ಪರಸ್ಕ' ಎಂಬ ಸೂತ್ರದ ನಿಯಮದಿಂದ ಪರಕ್ಕೆ ವಿಹಿತವಾದುದರ 
“ಯ್‌4+ಅ' ರೂಪವಾದ ಸಮುದಾಯದ ಆದಿ ವರ್ಣವಾದ "ಯ್‌' ಗೆ ಲೋಪವು 
ಬರುತ್ತದೆ. "ಯ್‌'ಕಾರಕ್ಕೆ ಲೋಪವಾದ ಮೇಲೆ ಉಳಿದ ಅ-ಕಾರಕ್ಕೆ "ಅತೋ ಲೋಪ? 
ಎಂಬುದರಿಂದ ಲೋಪವು ಬರುತ್ತದೆ. 

ಉದಾ- ವಾವ್ರಜಾಇಣ್ಞಕ್ರೇ - "ಯಜ್‌', ದ್ವಿತ್ವ ಮೊದಲಾದವು ಆದ ಮೇಲೆ 
"ವಾವ್ರಜ್ಯ' ಎಂದು ಧಾತು ರೂಪ ಹೊಂದಿ ಅದರ "ಲಿಟ್‌' “ಲ'ಕಾರದಲ್ಲಿ “ಆಮ್‌' 
ಬಂದು, ಈ ಪ್ರತ್ಯಯವು ಆರ್ಧಧಾತುಕವಾಗುವುದರಿಂದ ಪ್ರಕೃತ ಸೂತ್ರದಿಂದ “ಆದೇಃ 
ಪರಸ್ಯ' ಎಂಬುದರ ಸಹಾಯದಿಂದ "ಯ್‌' ಕಾರಕ್ಕೆ ಲೋಪವಾಗಿ "ಅತೋ ಲೋಪ: 
ಎಂಬುದರಿಂದ “ಅ'ಕಾರಕ್ಕೆ ಲೋಪವಾಗಿ ವಾವಜ್‌*೮ಮ್‌+ಲಿಟ್‌ ಎಂದಿದ್ದಾಗ "ಆಮಃ' 
ಎಂಬುದರಿಂದ “ಲಿಟ್‌' ಗೆ ಲೋಪವಾಗಿ ವಾವ್ರಜ್‌.-ಆಮ್‌ ಎಂದಿರುವಾಗ "ಕೃ' 
ಧಾತುವನ್ನು ಸೇರಿಸಿ ವಾವ್ರಜ್‌.-ಆಮ್‌. ಕೃ ಎಂದಿರುವಾಗ "ಲಿಟ್‌' “ಲ'ಕಾರವನ್ನು 
ಸೇರಿಸಿ ದ್ವಿತ್ವಾದಿ ಕಾರ್ಯಗಳಾಗಿ “ಚಕ್ರೇ” ಎಂದಾಗಿ ವಾವ್ರಜ್‌-ಆಮ್‌.-ಚಕ್ರೇ- 
ವಾವ್ರಜಾಇ್ಞಾಕ್ರೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ವಾವ್ರಜಿತಾ-"ವ್ರಜ್‌' ಧಾತುವಿಗೆ “ಕೌಟಲ್ಯಾರ್ಥದಲ್ಲಿ' "ಯಜ್‌' 
ಪರದಲ್ಲಿರುವಾಗ ದ್ವಿತ್ವ, ಅಭ್ಯಾಸಕಾರ್ಯ ಮತ್ತು ದೀರ್ಪ ಮಾಡಿದ ಮೇಲೆ ವಾವ್ರಜ್ಯ 
ಎಂದಿರುವಾಗ ಧಾತುಸಂಜ್ಞೆ ಲುಟ್‌, ತ, ತಾಸ್‌, ಇಟ್‌, ಮೊದಲಾದವುಗಳು ಬಂದು 
"ಯ'ಕಾರ ಲೋಪವಾಗಿ “ಡಾ' ದಲ್ಲಿ "ಆ' ಉಳಿದು ವಾವಜಿತಾ ಎಂದು ರೂಪವಾಗುತ್ತದೆ. 


("ರೀಕ್‌' ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ- 717 ರೀಗೃದುಪಧಸ್ಯ ಚ। (7.4.9೦) 
ವೃತ್ತಿ ಯದುಪಧಸ್ಕ ಧಾತೋಃ ಅಭ್ಯಾಸಸ್ಯ ರೀಕ್‌ ಆಗಮಃ ಯಜೆ ಯಜ್‌- 


1032 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲುಕಿಚ। ವರೀವೃತ್ಯತೇ। ವರೀವೃತಾಇ್ಞಾಕ್ರೇ। ವರೀವೃತಿತಾ। 

ಪ.ಛೇ- ರೀಕ್‌, ಯದುಪಧಸ್ಯ, ಚ । 

ಅ.ವ್ಯ - "ಅತ್ರ ಲೋಪೋಭ್ಯಾಸಸ್ಯ' ಎ೦ಬ ಸೂತ್ರದಿಂದ ಅಭ್ಯಾಸಸ್ಯ ಎಂಬ 
ಪದವು , "ಗುಣೋಃ ಯಜ್‌ ಲುಕೋಃ' ಯಜ್‌ ಲುಕೋಃ ಎಂಬ ಪದಗಳು 
ಅನುವೃತ್ತವಾಗುತ್ತವೆ. "ಅ೦ಗಸ್ಯ' ಎಂಬ ಅಧಿಕಾರದಲ್ಲಿ ಈ ಸೂತ್ರವು ಬರುತ್ತದೆ. 

ಅರ್ಥ- ಉಪಧೆಯಲ್ಲಿ ಹ್ರಸ್ವ "ಯ' ಕಾರವನ್ನು ಉಳ್ಳ ಧಾತುವಿನ ಅಭ್ಯಾಸಕ್ಕೆ 
"ರೀಕ್‌' ಆಗಮವು “ಯಜ್‌' ಅಥವಾ "ಯಜ್‌ ಲುಕ್‌' ಪರದಲ್ಲಿದ್ದಾಗ ಬರುತ್ತದೆ. 

ಉದಾ- ವರೀವೃತ್ಯತೇ - ಪುನಃ ಪುನಃ ಅತಿಶಯೇನ ವಾ ವರ್ತತೇ - "ಮತ್ತೆ 
ಮತ್ತೆ ಅತಿಶಯವಾಗಿದೆ' ಎಂಬ ಅರ್ಥದಲ್ಲಿ "ವೃತ್‌' ಧಾತುವಿಗೆ "ಯಜ್‌' ಬರುತ್ತದೆ. 
ದ್ವಿತ್ವ ಮತ್ತು ಅಭ್ಯಾಸಕಾರ್ಯವಾದ ಮೇಲೆ ಪ್ರಕೃತ ಸೂತ್ರದಿಂದ ಅಭ್ಯಾಸಕ್ಕೆ "ರೀಕ್‌' 
ಆಗಮವು ಬಂದು "ವರೀವ್ರತ್ಯ' ಎಂದಾಗಿ ಧಾತು-ಸಂಜ್ಞೆಯನ್ನು ಹೊಂದಿ, ಲಟ್‌,ತ,ಶಪ್‌ 
ಏತ್ವಗಳಾಗಿ “ವರೀವೃತ್ಯತೇ' ಎಂದು ರೂಪವಾಗುತ್ತದೆ. 

ಉದಾ- ವರೀಖತಣಇ್ಳಾಕ್ರೇ - ಯಜನ್ತವಾದ ವರೀವೃತ್ಯ ಧಾತುವಿನ ಮೇಲೆ 
“ಲಿಟ್‌' ನಲ್ಲಿ “ಆಮ್‌' ಬಂದು ಅಲ್ಲಿ "ಯ್‌' ಕಾರ “ಅ' ಕಾರಗಳ ಲೋಪವಾಗಿ 
ಅದನ್ನ “ಕೃ' ವಿನ ಮೇಲೆ ಅನುಪ್ರಯೋಗವಾಗಿ ವರೀಯತಣ್ಣುಕ್ರೇ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ- ವರೀವೃತಿತಾ- ವರೀವೃತ್ಯ ಧಾತುವಿಗೆ ಲುಟ್‌ ನಲ್ಲಿ “ತಾಸ್‌' ಗೆ "ಇಟ್‌' 
ಬಂದ ಮೇಲೆ "ಯ್‌' ಕಾರ "ಅ' ಕಾರಗಳ ಲೋಪವಾಗಿ ವರೀವೃತಿತಾ ಎಂದು 
ರೂಪವು ಸಿದ್ಧವಾಗುತ್ತದೆ. 

(ತ್ವ ವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ- 718 ಕ್ಲು್ದಾದಿಷು ಚ। (8.4.39) 

ವೃತ್ತಿ- ಣತ್ವಂ ನ। ನರೀನೃತ್ಯತೇ, ಜರೀಗೃಹ್ಯತೇ। ಇತಿ ಯಜನ್ತ ಪ್ರಕ್ರಿಯಾ। 

ಅ.ವ್ಯ- “ರಷಾಭ್ಯಾಂ ನೋಣಃ ಸಮಾನ ಪದೇ' ಎಂಬ ಸೂತ್ರದಿಂದ ನಃ ಮತ್ತು 
ಣಃ ಎಂಬ ಎರಡು ಪದಗಳು ಹಾಗೂ "ನಭಾಭೂಪೂ...' ಎಂಬುದರಿಂದ "ನ' 
ಎ೦ಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಕ್ಷುಭ್ನಾದಿಗಣ -ಪಠಿತವಾದ ಶಬ್ದಗಳಲ್ಲಿ "ನ' ಕಾರಕ್ಕೆ "ಣತ್ವವು' ಬರುವುದಿಲ್ಲ. 

ಉದಾ - ನರೀನೃತ್ಯತೇ - "ಪುನಃ ಪುನಃ ಅತಿಶಯೇನ ನೃತ್ಯತಿ' ಇತಿ-ಮತ್ತೆ 
ಮತ್ತೆ ಅಥವಾ ಅತಿಶಯವಾಗಿ ನೃತ್ಯ ಮಾಡುತ್ತಾನೆ ಎಂಬ ಅರ್ಥದಲ್ಲಿ "ನೃತ್‌' 
ಧಾತುವಿಗೆ “ಧಾತೋರೇಕಾಚೋ...” ಎಂಬ ಸೂತ್ರದಿಂದ “ಯಜ್‌' ಬಂದು “ಸನ್ಯ 
ಜೋಃ' ಎಂಬುದರಿಂದ ದ್ವಿತ್ವ ಬಂದು ಅಭ್ಯಾಸ ಮೊದಲಾದ ಕಾರ್ಯಗಳಾಗಿ, ರೀಕ್‌ 
ಆಗಮ ಬಂದು “ನರೀನೃತ್ಯ' ಎಂದಿರುವಾಗ ಇದಕ್ಕೆ ಧಾತು-ಸಂಜ್ಞೆ ಬಂದು, 


ಯಣನ್ನ ಪ್ರಕ್ರಿಯಾಃ 1033 


ಲಟ್‌,ತ,ಶಪ್‌,ಪರರೂಪ,ಏತ್ವಗಳು ಬ೦ದು ಪ್ರಕೃತ ಸೂತ್ರದಿ೦ದ ಣತ್ವ ನಿಷೇಧವಾಗಿ 
'ನರೀನೃತ್ಯತೇ' ಎಂದು ರೂಪವು ಸಿದ್ಧಿಸುತ್ತದೆ. 

ಉದಾ- ಜರೀಗೃಹ್ಯತೇ - "ಪುನಃ ಪುನಃ ಅತಿಶಯೇನ ವಾ ಗೃಹ್ಣಾತಿ' ಎಂಬ 
ಅರ್ಥದಲ್ಲಿ “ಗ್ರಹ' ಧಾತುವಿಗೆ "ಯಜ್‌' ಬಂದು ಸಂಪ್ರಸಾರಣವಾಗಿ ಗೃಹ ಎಂದಾಗಿ 
ದ್ವಿತ್ವ, ಅಭ್ಯಾಸಕಾರ್ಯ, ಅಭ್ಯಾಸಕ್ಕೆ "ರೀಕ್‌' ಆಗಮವಾದ ಮೇಲೆ “ಜರೀಗೃಹ್ಯ' 
ಎಂದಿದ್ದಾಗ, ಧಾತು-ಸಂಜ್ಞೆ ಬಂದು ಲಟ್‌,ತ,ಶಪ್‌,ಪರರೂಪ,ಏತ್ವಗಳು ಬಂದು 
ಜರೀಗೃಹ್ಯತೇ ಎ೦ದು ರೂಪವಾಗುತ್ತದೆ. 

॥ ಇತಿ ಯಜನ್ತ ಪ್ರಕ್ರಿಯಾ(24) ಪ್ರಕರಣಮ್‌॥ 


ಪಕರಣ-25: ಯಪ್‌ ಲುಗನ್ತ ಪ್ರಕ್ರಿಯಾ 
(ಸೂತ್ರ ಸಂಖ್ಯೆ 719 ರಿಂದ 720 ವರೆಗೆ) 
(ಯರಣ್ಣ್‌ಗೆ ಲುಕ್‌ ಅನ್ನು ವಿಧಿಸುವ ಸೂತ್ರ) 


ಸೂತ್ರ- 719 ಯಕಗೋಜೆ ಚ। (2.4.74) 

ವೃತ್ತಿ ಯಜಃ ಅಚಿ ಪ್ರತ್ಯಯೇ ಲುಕ್‌ ಸ್ಯಾತ್‌; ಚ ಕಾರಾತ್‌ ತಂ ವಿನಾಪಿ 
ಕೃಚಿತ್‌। ಅನೈಮಿತ್ತಿಕೋsಯಮ್‌ ಅನ್ತರಜ್ಞತ್ವಾತ್‌ ಆದೌ ಭವತಿ। ತತಃ ಪ್ರತ್ಯಯಲಕ್ಷಣೇನ 
ಯಜನ್ನತ್ವಾದ್‌ ದ್ವಿತ್ವಮಭ್ಯಾಸಕಾರ್ಯಮ್‌। ಧಾತುತ್ವಾತ್‌ ಲಟ್‌-ಆದಯಃ (380) 
"ಶೇಷಾತ್ಕರ್ತರಿ' ಇತಿ ಪರಸ್ಕೈಪದಮ್‌। ಚರ್ಕರೀತಮ್‌ ಚ- ಇತಿ ಅದಾದೌ ಪಾಠಾತ್‌ 
ಶಪಃ ಲುಕ್‌. 


ಅ.ವೃ- “ಣ್ಯಕ್ಷತ್ರಿಯಾರ್ಷ ಜಿತೋ ಲುಗಣಿಇಗೋಃ” ಎಂಬ ಸೂತ್ರದಿಂದ ಲುಕ್‌ 
ಎಂಬ ಪದವು “ಬಹುಲಂ ಛಂದಸಿ” ಎಂಬುದರಿಂದ ಬಹುಲಂ ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಪ.ಛೇ.- ಯಜಃ, ಅಜಿ, ಚ। 

ಅರ್ಥ- ಅಚ್‌ ಪ್ರತ್ಯಯವು ಪರದಲ್ಲಿದ್ದಾಗ ಯಜ್‌ ಗೆ ಲುಕ್‌ ಬರುತ್ತದೆ. ಸೂತ್ರಸ್ಥ 
“ಚ'ಕಾರದಿ೦ಂದ ಅಚ್‌ ಪ್ರತ್ಯಯ ಪರದಲ್ಲಿ ಇಲ್ಲದಿದ್ದರೂ ಯಜ್‌ ಗೆ ಲೋಪವು 
ಬರುತ್ತದೆ. 

ಯಜ್‌ ಲುಕ್‌ ಎಲ್ಲೆಡೆಯಲ್ಲೂ ಆಗುವುದಿಲ್ಲ. ಆದರೆ ಎಲ್ಲಿ ಶಿಷ್ಟ ಪ್ರಯೋಗವು 
ಇರುತ್ತದೋ ಅಲ್ಲಿ ಮಾತ್ರ ಲುಕ್‌ ಆಗುತ್ತದೆ. 

“ಅನೈಮಿತ್ತಿಕೋ ಯಮ್‌ ಅ೦ತರಂಗತ್ವಾದಾದೌ ಭವತಿ' ಎಂಬ ಮಾತಿನಿಂದ 
ಯಜ್‌-ಲುಕ್‌ ನೈಮಿತ್ತಿಕ ಹಾಗೂ ಅನೈಮಿತ್ತಿಕ ಎಂದು ಎರಡು ವಿಧವಾಗಿದೆ. 

ಪ್ರಕೃತ ಸ್ಥಳದಲ್ಲಿ ಯಜ್‌-ಲುಕ್‌ ಅನೈಮಿತ್ತಿಕವಾಗಿರುವುದರಿಂದ ಇದು 
ಅಂತರಂಗವಾಗಿದೆ. (ಅಲ್ಟಾಪೇಕ್ಟಮ್‌ ಅಂತರಂಗಮ್‌) ಅಲ್ಪ ಅಪೇಕ್ಷೆಯುಳ್ಳದ್ದು ಎಂದರ್ಥ 
(ಅಸಿದ್ಧಂ ಬಹಿರಂಗಮಂತರ೦ಗೇ)-ಬಹ್ವಾಪೇಕ್ಟಮ್‌ ಬಹಿರಂಗಮ್‌ = ಬಹಳ 
ಅಪೇಕ್ಷೆಯುಳ್ಳದ್ದು ಎಂದರ್ಥ. ಅಂತರಂಗದ ದೃಷ್ಟಿಯಲ್ಲಿ ಬಹಿರಂಗವು 
ಅಸಿದ್ಧವಾಗಿರುತ್ತದೆ. ಆದ್ದರಿಂದ ಯಜ್‌ ಗೆ ಲುಕ್‌ ಮೊದಲು ಬಂದು, ನಿಮಿತ್ತವನ್ನು 
ಅಪೇಕ್ಷಿಸುವ ಬಹಿರಂಗ ಕಾಂರ್ಕುಗಳಾದ ದ್ವಿತ್ವಾದಿಗಳು ಅನಂತರ 
ಬರುತ್ತವೆ.“ಪ್ರತ್ಯಯಲೋಪೇ ಪ್ರತ್ಯಯ ಲಕ್ಷಣಮ್‌” ಎಂಬ ಸೂತ್ರದಿಂದ ಯಜ್‌ 
ಲುಕ್‌ ಆದರೂ ಅದು ಇರುವಂತೆಯೇ ಭಾವಿಸಿ ದ್ವಿತ್ಹಾದಿ ಕಾರ್ಯಗಳನ್ನು ಮಾಡಬೇಕು. 

ಯಜ್‌ ಲುಕ್‌ ನಿಂದ “ಶೇಷಾತ್‌ ಕರ್ತರಿ ಪರಸ್ಕೈಪದಮ್‌” ಎಂಬ ಸೂತ್ರದಿಂದ 
ಪರಸ್ಥೆ ಪದ ಪ್ರತ್ಯಯಗಳು ಬರುತ್ತವೆ. ಇದರಿಂದ ಗಮನಿಸಬೇಕಾದ್ದೇನೆಂದರೆ, ಯಜ್‌ 
ಲುಕ್‌ ಪ್ರಯೋಗವು ಪರಸ್ಕೈಪದದಲ್ಲೇ ಇರುತ್ತದೆ. “ಚರ್ಕರೀ ತಂಚ್‌' ಎಂದು 


ಯಣ್‌ ಲುಗನ್ನ ಪ್ರಕ್ರಿಯಾಃ 1035 


ಅದಾದಿಗಣದಲ್ಲಿ ಪಠಿಸಲಾಗಿದೆ. "ಯಜ್‌ ಲುಕ್‌ಗೆ' ಪರ್ಯಾಯ ಪದವಾಗಿ ಈ 
ಪದ ಪ್ರಯೋಗವನ್ನು ಪ್ರಾಚೀನ ವೈಯ್ಯಾಕರಣರು ಮಾಡಿದ್ದಾರೆ. “ಚರ್ಕರೀತ' 
ಎಂಬುದನ್ನು ಅದಾದಿ ಗಣದಲ್ಲಿ ಸ್ವೀಕರಿಸಿದ್ದರಿ೦ದ “ಅದಪ್ರಭೃತಿಭ್ಯಃಶಪಃ? 
ಎಂಬುವುದರಿಂದ ಆಗುವ ಕಾರ್ಯವು ಬೇರೆ ಗಣಕ್ಕೆ ಸೇರಿದ ಯಜ್‌ ಲುಗನ್ತ 
ಧಾತುಗಳಿಗೂ ಬರುತ್ತದೆ. 


(ಹಿತ್‌ ಆದ ಸಾರ್ವಧಾತುಕಕ್ಕೆ ವಿಕಲ್ಪವಾಗಿ ಇಡಾಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ- 72೦ಯಣ*ೋ ವಾ। (7.3.94) 

ವೃತ್ತಿ- ಯಜ್ಞುಗನ್ನಾತ್‌ ಪರಸ್ಯ ಹಲಾದೇಃ ಪಿತಃ ಸಾರ್ವಧಾತುಕಸ್ಯ ಇಟ್‌ ವಾ 
ಸ್ಯಾತ್‌। (440) “ಭೂ-ಸುವೋ?ರಿತಿ ಗುಣನಿಷೇಧಃ ಯಜ್‌ಲುಕಿ ಭಾಷಾಯಾಂ ನ, 
"ಬೋಭೂತು'- ತೇತಿಕ್ಷೇ ಇತಿ ಛಂದಸಿ ನಿಪಾತನಾತ್‌। ಬೋಭವೀತಿ, ಬೋಭೋತಿ। 
ಬೋಬೂತಃ(606) ಅದಭ್ಯಸ್ತಾತ್‌, ಬೋಬುವತಿ। ಬೋಭುವಾಇ್ಬ್‌ಕಾರ, 
ಬೋಭವಾಮಾಸ। ಬೋಭವಿತಾ। ಬೋಭವಿಷ್ಯತಿ। ಬೋಭವೀತು, ಬೋಭೋತು! 
ಬೋಭೂತಾತ್‌। ಬೋಭೂತಾಮ್‌। ಬೋಭುವತು। ಬೋಭೂಹಿ। ಬೋಭವಾನಿ। 
ಅಬೋಭವೀತ್‌। ಅಬೋಭೋತ್‌।್ಯ ಅಬೋಬೂತಾಮ್‌। ಅಬೋಬುಮವುಃ। 
ಬೋಭೂಯಾತ್‌। ಬೋಭೂಯಾತಾಮ್‌।್ಯ ಬೋಭೂಯುಃ ಬೋಭೂಯಾತ್‌!। 
ಬೋಭೂಯಾಸ್ತಾಮ್‌ಬೋಭೂಯಾಸುಃ(439) ಗಾತಿಸ್ಟೇತಿ ಸಿಚೋ ಲುಕ್‌। (719) 
ಯಜೋ ವೇತೀಟ್‌ ಪಕ್ಷೇ ಗುಣಂ ಬಾಧಿತ್ವಾ ನಿತ್ಯತ್ವಾದ್‌ ವುಕ್‌। ಅಬೋಭೂವೀತ್‌, 
ಅಬೋಭೋತ್‌, ಅಬೋಭೂತಾಮ್‌। ಅಬೋಭುವುಃ ಅಬೋಭವಿಷ್ಯತ್‌। 

ಅ. ವೃ.- “ಉತೋವೃದ್ಧಿರ್ಲುಕಿ ಹಲಿ” ಎಂಬ ಸೂತ್ರದಿಂದ “ಹಲಿ'ಎಂಬ ಪದವು 
ಮತ್ತು “ನ ಅಭ್ಯಸ್ತಾಚಿ ಪಿತಿ ಸಾರ್ವಧಾತುಕೇ” ಎಂಬ ಸೂತ್ರದಿಂದ “ಸಾರ್ವಧಾತು*ೇ 
ಎಂಬ ಪದವು ಹಾಗು “ಭೂವ ಈಟ್‌” ಎಂಬುದರಿಂದ "ಈಟ್‌' ಎಂಬ ಪದವೂ 
ಅನುವೃತ್ತವಾಗುತ್ತದೆ. 

ಅರ್ಥ- ಯಜ್‌ ಲುಗನ್ನದ ಪರದಲ್ಲಿ ಹಲಾದಿಯಾದ, "ಪಿತ್‌' ಆದ ಸಾರ್ವದಾತುಕ 
ಲಕಾರಕ್ಕೆ “ಈಟ್‌” ಆಗಮವು ವಿಕಲ್ಲವಾಗಿ ಬರುತ್ತದೆ. “ಬೂಸುವೋಸ್ತಿಜ್‌” ಎಂಬ 
ಸೂತ್ರದಿಂದ ಆಗುವ ಗುಣ ನಿಷೇಧವು "ಯಜ್‌ ಲುಗನ್ನದ' ಲೌಕಿಕ ಪ್ರಯೋಗದಲ್ಲಿ 
ಆಗುವುದಿಲ್ಲ ಯಾಕೆಂದರೆ “ದಾಧರ್ತಿ” ಎಂಬ ಸೂತ್ರದಲ್ಲಿ "ಬೋಭೂತು-ತೇತಿಕ್ಷೇ' 
ಇವೇ ಮೊದಲಾದ ಶಬ್ದಗಳಲ್ಲಿ ಗುಣ ಬರುವುದಿಲ್ಲವೆಂದು ನಿಪಾತ ಮಾಡಿದ್ದಾನೆ. 
ಇದರಿಂದ ವೇದದಲ್ಲಿ ಮಾತ್ರ ಗುಣ ನಿಷೇಧವಿರುತ್ತದೆ ಎಂದು ತಿಳಿದು ಬರುತ್ತದೆ. 
ಆದರೆ ಇಲ್ಲಿ ಗುಣಕ್ಕೆ ನಿಷೇಧ ಇಲ್ಲದಿರುವುದರಿಂದ ಗುಣಕ್ಕೆ ಅವಕಾಶವಿದೆ. 

ಉದಾ-ಬೋಭವೀತಿ, ಬೋಭೋತಿ - "ಪುನಃ ಪುನಃ ಅತಿಶಯೇನ ವಾ 
ಭವತಿ' -ಮತ್ತೆ ಮತ್ತೆ ಅಥವಾ ಅತ್ಯಧಿಕವಾಗಿ ಆಗುತ್ತದೆ ಎಂಬ ಅರ್ಥದಲ್ಲಿ "ಭೂ' 
ಧಾತುವಿನ ಮುಂದೆ "ಯಜ್‌' ಪ್ರತ್ಯಯವು ಬಂದು, ಭೂ-ಯ(ಯಜ್‌) ಎಂದಿದ್ದಾಗ, 


1036 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


“ಯಜೋಚಿಚ” ಎಂಬುದರಿಂದ ಲೋಪವಾಗಿ ಕೇವಲ “ಭೂ' ಎಂದಿದ್ದಾಗ, ಪ್ರತ್ಯಯ 
ಲಕ್ಷಣದಿ೦ದ ಯಜನ್ನವಾಗುವುದರಿಂದ “ಸನ್ಯಜೋ” ಎಂಬುದರಿಂದ ದ್ವಿತ್ಸವಾಗಿ 
ಭೂ ಭೂ ಎಂದಿದ್ದಾಗ, ಅಭ್ಯಾಸ ಕಾರ್ಯವಾಗಿ ಬೂ4*ಭೂ ಎಂದಿರುವಾಗ, “ಗುಣೋ 
ಯಜ್‌ಲುಕೋಃ” ಎಂಬುದರಿಂದ ಅಭ್ಯಾಸಕ್ಕೆ ಗುಣವಾಗಿ, ಬೋ4ಭೂ ಎ೦ದಿದ್ದಾಗ, 
ಧಾತು ಸಂಜ್ಞೆಯು ಬಂದು ಲಟ್‌ , ತಿಪ್‌, ಶಪ್‌ ಗಳಾಗಿ ಬೋ--ಭೂ--ಅ--ತಿ 
ಎಂದಿರುವಾಗ “ಚರ್ಕರೀತಂ ಚ” ಎಂಬುದರಿಂದ "ಶಪ್‌' ಲೋಪವಾಗಿ ಬೋ. ಭೂತಿ 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ "ಈಟ್‌ ಆಗಮವು ಬಂದು ಬೋ ಭೂ. ಈ-ತಿ 
ಎ೦ದಿರುವಾಗ, ಗುಣವಾಗಿ ಬೋ* ಭೋ ಈ-ತಿ ಎ೦ದಿದ್ದಾಗ "ಅವ್‌' ಆದೇಶವಾಗಿ 
ಬೋ--ಭ್‌.-ಅವ್‌.- ಈ--ತಿಜ ಬೋಭವೀತಿ ಎಂದು ರೂಪ ಸಿದ್ಧವಾಗುತ್ತದೆ. 

ಈಟ್‌ ಆಗಮವು ಬಾರದೇ ಇದ್ದಾಗ ಬೋಭೋತಿ ಎಂದು ರೂಪವಾಗುತ್ತದೆ. 

ಉದಾ- ಬೋಭೋತಃ -ಯಜ್‌-ಲುಗನ್ತ ಬೋಭೂ ಧಾತುವಿಗೆ "ಲಟ್‌' 
ಪ್ರಪು.ದ್ವಿವಚನದಲ್ಲಿ ಈ ರೂಪವು ಬಂದಿದೆ. ಅಪಿತ್‌ ಸಾರ್ವಧಾತುಕವಾಗಿರುವುದರಿಂದ 
“ತಸ್‌' ಇದು ಜಿದ್ದದ್ಧಾವವನ್ನು ಹೊಂದುತ್ತದೆ. ಆದ್ದರಿಂದ ಗುಣವು ಬಾರದೇ ಬೋಭೂತಃ 
ಎಂದಾಗಿದೆ. 

ಉದಾ- ಬೋಬಭೂವತಿ- ಯಜಕ-ಲುಗನ್ನ ಬೋಬೂ ಧಾತುವಿಗೆ 
ಲಟ್‌,ಪ್ರಬ.ಯು,ಶಪ್‌ ಗಳು ಬಂದು ಬೋಭೂ-4ಅ+ರು ಎಂದಿದ್ದಾಗ, “ಚರ್ಕರೀತಂ 
ಚ” ಎಂಬುದರಿಮ್ದ "ಶಪ್‌' ಲೋಪವಾಗಿ ಬೋಭೂ-4ಯಿ ಎಂದಿದ್ದಾಗ, “ಅದಭ್ಯಸ್ತಾತ್‌” 
ಎಂಬ ಸೂತ್ರದಿಂದ "ರುಖ್‌' ಕಾರಕ್ಕೆ “ಅತ್‌' ಆದೇಶವಾಗಿ ಬೋಭೂ- ಅತ್‌. ಇ 
ಎಂದಿದ್ದಾಗ' ರು' ಅಪಿತ್ತಾದ ಸಾರ್ವಧಾತುಕವಾದ್ದರಿಂದ ಜಿದ್ದದ್ಧಾವ ಇರುವುದರಿಂದ 
ಗುಣವು ಬಾರದೇ ಅಚಿ “ಸೈಧಾತುಬ್ರುವಾಂ ಯ್ಹೋರಿಯಜುವಜ್‌ಾ”' ಎಂಬ ಸೂತ್ರದಿಂದ 
"ಉವಜ್‌' ಆದೇಶವಾಗಿ ಜೋಭ್‌4ಉವ್‌4 ಅತ್‌. ಇಬೋಭುವತಿ ಎಂದು ರೂಪವು 
ಸಿದ್ದವಾಗುತ್ತದೆ. 

ಉದಾ- ಬೋಭವಾಇ್ದಾಕಾರ, ಬೋಭವಾಮಾಸ- ಭೂ ಧಾತುವಿಗೆ ಯಜ್‌ 
ಸೇರಿಸಿ ಆ "ಯಜ್‌' ಗೆ "ಲುಕ್‌' ಬಂದು ಪ್ರತ್ಯಯ ಲಕ್ಷಣದಿಂದ ಮತ್ತೆ ಯಜನ್ನವಾಗಿ 
ದ್ವಿತ್ವ ಬಂದು, ನಂತರ ಅಭ್ಯಾಸಗಳಾಗಿ ಭೂ4ಯ(ಯಜ್‌) ಭೂ ಭೂ ಎಂದಿದ್ದಾಗ, 
ಗುಣವಾಗಿ ಭೋ*ಭೂ ಎಂದಿದ್ದಾಗ, ಜಶ್ತ « ಬಂದು, ಬೋ*ಭೋ ಎಂದಿರುವಾಗ, 
ಪುನಃ ಧಾತುತ್ವ ಬಂದು ಲಿಟ್‌ ಪರದಲ್ಲಿದ್ದಾಗ ಬೋ--ಭೋ--ಲಿಟ್‌ ಎಂದಿದ್ದಾಗ, 
“ಆಮ್‌' ಬಂದು ಲಿಟ್‌ ಗೆ ಲುಕ್‌ ಆಗಿ ಬೋ-ಭೋ.-ಆಮ್‌ ಎಂದಿದ್ದಾಗ, ಗುಣವಾಗಿ 
“ಅವ್‌' ಆದೇಶ ಬಂದು ಬೋ+ಭವ್‌ +ಆಮ್‌ ಎಂದಿದ್ದಾಗ, "ಕೃಣ' ಧಾತುವಿನ 
ಅನುಪ್ರಂಯೋಗ ಮಾಡಿದಾಗ ತಿಪ್‌ ಬಂದು ನಂತರ ಣಲ್‌ ಬಂದು, 
ಬೋಭವಾಮ್‌- ಕೃ-ಅ(ಣಲ್‌) ಎ೦ದಿದ್ದಾಗ ದ್ವಿತ್ವ, ಅಭ್ಯಾಸ, ಅತ್ವ, ಹಲಾದಿಶೇಷ, 
ಶ್ಚುತ್ವ ಗಳು ಬಂದು “ಅಚೋಜಣಿತಿ” ಎಂಬುದರಿಂದ ವೃದ್ಧಿ es “ಮ್‌' ಕಾರಕ್ಕೆ 
"ಅನುಸ್ವಾರ' ಪರಸವರ್ಣಗಳು ಬಂದು ಬೋಭವಾಜ್ಯಾಕ್‌ರ ಎಂದು ರೂಪವು 


ಯಜ” ಲುಗನ್ನ ಪ್ರಕ್ರಿಯಾಃ 1037 


ಸಿದ್ಧವಾಯಿತು. 

ಉದಾ- ಬೋಭವಾಮಾಸ- "ಕೃ' ಧಾತುವಿನ ಬದಲು "“ಅಸ್‌' ಧಾತುವನ್ನು 
ಅನುಪ್ರಯೋಗಿಸಿ ಹಿಂದಿನ ರೂಪದಂತೆ ಇದನ್ನೂ ತಿಳಿಯಬೇಕು. 

ಉದಾ- ಬೋಭವಿತಾ- "ಬೋಭೂ' ಧಾತುವಿನ ಲುಟ್‌ ಪ್ರ.ಪು.ಏ.ವಚನದಲ್ಲಿ 
ತಾಸ್‌ ಗೆ ಇಡಾಗಮ ಬಂದ ಮೇಲೆ ಧಾತುವಿನ "ಊ' ಕಾರಕ್ಕೆ ಗುಣ ಮತ್ತು "ಅವ್‌' 
ಆದೇಶವಾಗಿ ಬೋಭವಿತಾ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಬೋಭವಿಷ್ಯತಿ- ಬೋಭೂ ಎಂಬ ಯಜ್‌-ಲುಗನ್ತ ಧಾತುವಿನ ಲೃಟ್‌ 
ಪ್ರಪು.ಏ.ವಚನದಲ್ಲಿ ತಿಪ್‌,ಸ್ಯ ಇಟ್‌ ಗಳಾಗಿ ಬೋಭವಿಷ್ಯತಿ ರೂಪವು ಸಿದ್ಧವಾಗಿದೆ. 

ಉದಾ- 1. ಬೋಭವೀತು - ಬೋಭೂ ಎಂಬ ಯಜ್‌-ಲುಗನ್ತ ಧಾತುವಿನ 
ಲೋಟ್‌ ಪ್ರ.ಪು.ಏ.ವಚನದಲ್ಲಿ ಹಲಾದಿ ಪತ್‌ ಸಾರ್ವಧಾತುಕ ತಿಪ್‌ ಗೆ ವಿಕಲ್ಪದಿಂದ 
“ಈಟ್‌' ಆಗಮವು ಬಂದು ಬೋಭವೀತು ರೂಪವು ಸಿದ್ದವಾಗುತ್ತದೆ. 

ಉದಾ- 2. ಬೋಭೋತು- ಇಲ್ಲಿ "ಈಟ್‌' ಬಾರದೇ ಇರುವುದರಿಂದ "“ಅವ್‌' 
ಆದೇಶವು ಬಾರದೇ ಕೇವಲ ಗುಣವಾಗಿಯೇ ಬೋಭೋತು ರೂಪವು ಸಿದ್ದವಾಗುತ್ತದೆ. 

ಉದಾ- 3. ಬೋಭೂತಾತ್‌- ತಾತಜ್‌ ಇದು ಜಿತ್‌ ಆಗಿರುವುದರಿಂದ “ಕ್ವಿತಿಚ” 
ಎಂಬುದರಿಂದ ಗುಣವು ಬಾರದೇ ದೀರ್ಥ "ಊ' ಕಾರವು ಹಾಗೆಯೇ ಉಳಿದಿದೆ 
ಹೀಗೆ ಬೋಭೂತಾತ್‌ ರೂಪವು ಸಿದ್ದವಾಗುತ್ತದೆ. 

ಉದಾ- ಬೋಭೂತಾಮ್‌- ಬೋಭೂ ಧಾತುವಿನ ಲೋಟ್‌ ಪ್ರ.ಪು.ದ್ವಿ.ವಚನವು 
ಅಪಿತ್ತಾದ ಸಾರ್ವಧಾತುಕವಾದ್ದರಿಂದ ಜೆದ್ದದ್ಭಾವವು ಬಂದು ಗುಣ ಬಾರದೇ 
ಬೋಭೂತಾಮ್‌ ರೂಪ ಸಿದ್ದವಾಗಿದೆ. 

ಉದಾ- ಬೋಭುವತು- ಬೋಭೂ ಧಾತುವಿನ ಲೋಟ್‌ ಪ್ರಪು.ಬ.ವಚನದಲ್ಲಿ 
"ಯು' ಗೆ ಅಪಿತ್‌ ಸಾರ್ವಧಾತುಕವಾಗುವುದರಿಂದ ಜೆದ್ವದ್ಭಾವ ಬಂದು, ಗುಣದ 
ನಿಷೇಧವಾಗಿ "ಉವಜ್‌' ಆದೇಶ ಬಂದು "ರಫ್‌' ಗೆ "ಅತ್‌' ಆದೇಶವಾಗಿ “ಏರುಃ” 
ಎಂಬುದರಿಂದ "ಉ' ಕಾರಾದೇಶವಾಗಿ ಬೋಭುವತು ರೂಪವು ಸಿದ್ಧವಾಗಿದೆ. 

ಉದಾ- ಬೋಭೂಹಿ- ಬೋಭೂ ಧಾತುವಿನ ಲೋಟ್‌ , ಮ.ಪು.ಏ.ವಚನದಲ್ಲಿ 
"ಸಿಪ್‌' ಗೆ ಹಿ ಆದೇಶ ಬಂದು "ಓ' ಇದು ಅಪಿತ್‌ ಆಗಿರುವುದರಿಂದ "ಊ' ಕಾರಕ್ಕೆ 
ಗುಣವು ಬಾರದೆ ಬೋಭೂಹಿ- ರೂಪ ಸಿದ್ಧವಾಗಿದೆ. 

ಉದಾ- ಬೋಭವಾನಿ- ಬೋಭೂ ಧಾತುವಿನ ಲೋಟ್‌ ಉ.ಪು.ಏ.ವಚನದಲ್ಲಿ 
"ಮಿಪ್‌' ಇದು ಪಿತ್ತಾಗಿರುವುದರಿ೦ದ ಗುಣವು ಬಂದು "ಅವ್‌' ಆದೇಶವಾಗಿ “ಆಟ್‌' 
ಆಗಮವು ಬಂದು "ನಿ' ಆದೇಶವಾಗಿ ಬೋಭವಾನಿ- ರೂಪವು ಸಿದ್ಧವಾಗಿದೆ. 

ಉದಾ- ಅಬೋಭವೀತ್‌ - ಬೋಭೂ ಧಾತುವಿನ ಲಜ್‌ ಪ್ರ.ಪು.ಏ.ವಚನದಲ್ಲಿ 
ಪಿತ್‌ ಹಲಾದಿ ಸಾರ್ವಧಾತುಕ “ತಿಪ್‌' ಪರದಲ್ಲಿದ್ದಾಗ, "ಊ' ಕಾರಕ್ಕೆ ಗುಣ ಬಂದು 


1038 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


"ಈಟ್‌' ಆಗಮವು ವಿಕಲ್ಪವಾಗಿ ಬಂದು ಅಬೋಭವೀತ್‌, ಅಬೋಭೂತ್‌ ಎಂದು 
ರೂಪಗಳು ಆಗುತ್ತವೆ. "ಈಟ್‌' ಆಗಮವುಬಂದಾಗ ಮಾತ್ರ "ಅವ್‌' ಆದೇಶವು 
ಬರುತ್ತದೆ. ಇಲ್ಲದೇ ಇದ್ದರೆ ಇಲ್ಲ. 

ಉದಾ- ಅಬೋಭೂತಾಮ್‌- ಬೋಭೂ ಧಾತುವಿನ ಲಜ್‌ ಪ್ರಪು.ದ್ವಿವಚನದಲ್ಲಿ 
ಅಪಿತ್‌ ಸಾರ್ವಧಾತುಕ "ತಸ್‌' ಪರದಲ್ಲಿರೋಣದ್ದರಿಂದ ಗುಣವು ಬಾರದೇ ತಾಮ್‌ 
ಆದೇಶವಾಗಿ ಅಬೋಭೂತಾಮ್‌ ರೂಪವು ನಿಷ್ಠನ್ನವಾಗಿದೆ. 


ಉದಾ- ಅಬೋಭುವುಃ- ಬೋಭೂ ಧಾತುವಿನ ಲಜ ಪ್ರಪು.ಬ.ವಚನದಲ್ಲಿ 
ಅಪಿತ್‌ ಸಾರ್ವಧಾತುಕ "ಮು' ಪರದಲ್ಲಿರೋಣದ್ದರಿಂದ "ಊ' ಕಾರಕ್ಕೆ ಗುಣವು 
ಬಾರದೇ ಉವಜ್‌ ಆದೇಶವಾಗಿ "ಮು' ಗೆ “ಸಿಜಭ್ಯಸ್ತ ವಿಧಿಭ್ಯಶ್ನ” ಎಂಬ ಸೂತ್ರದಿಂದ 
"ಜುಸ್‌' ಆದೇಶ ಬಂದು ಅಬೋಭುವುಃ ರೂಪ ಸಿದ್ದವಾಗಿದೆ. 

ಉದಾ- ಬೋಭೂಯಾತ್‌- ಬೋಭೂ ಧಾತುವಿನ ವಿ.ಲಿ. ಪ್ರಪು.ಏ. ವಚನದಲ್ಲಿ 
ಅದಾದಿಯಾಗೋಣದ್ಧರಿಂದ ಶಪ್‌-ಲುಕ್‌ ಆಗಿ ಯಾಸುಟ್‌ ಆಗಮಕ್ಕೆ ಇಯ್‌ 
ಆದೇಶವು ಬಾರದೇ "ಸ್‌' ಗೆ “ಲಿಜಸಲೋಪೋತನನ್ರ ಸ್ಯ ಎಂಬುದರಿಂದ 
ಲೋಪವಾಗಿ "ತಿ' ಎಂಬಲ್ಲಿರುವ “ಇ' ಕಾರಕ್ಕೆ “ಇತಶ್ವ” ಎಂಬುದರಿಂದ ಲೋಪವಾಗಿ 
ಬೋಭೂಯಾತ್‌ ರೂಪವು ಸಿದ್ಧವಾಗಿದೆ. 

ಉದಾ- ಬೋಭೂಯಾತಾಮ್‌- ಬೋಭೂ ಧಾತುವಿನ ವಿ.ಲಿ.ಪ್ರಪು.ದ್ವಿವಚನದಲ್ಲಿ 
ಶಪ್‌ ಲುಕ್‌ ಆಗಿ "ಯಾಸುಟ್‌' ಆಗಮಕ್ಕೆ “ಇಯ್‌' ಆದೇಶವು ಬಾರದೇ "ಸ್‌' ಗೆ 
ಲೋಪವಾಗಿ “ತಸ್‌' ಗೆ “ತಕಾಮ್‌' ಆದೇಶವಾಗಿ ಬೋಭೂಯಾತಾಮ್‌ ರೂಪವು 
ಸಿದ್ಧವಾಗಿದೆ. 

ಉದಾ- ಬೋಭೂಯುಃ- ವಿ.ಲಿ.ಪ್ರಪು.ಬ.ವಚನದಲ್ಲಿ ಶಪ್‌ ಗೆ ಲುಕ್‌ ಬಂದು 
“ಬು' ಗೆ "ಜುಸ್‌' ಆದೇಶ ಬಂದು “ಉಸ್ಕಪದಾನ್ತಾತ್‌” ಎಂಬ ಸೂತ್ರದಿಂದ "ಯ್‌' 
ಕಾರೋತ್ತರ “ಆ' ಕಾರಕ್ಕೆ ಪರರೂಪವು ಏಕಾದೇಶವಾಗಿ ಬೋಭೂಯುಃ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಬೋಭೂಯಾತ್‌- ಆ.ಲಿ.ಪ್ರ.ಪು.ಏ.ವಚನದಲ್ಲಿ "ಯಾಸುಟ್‌' ನಲ್ಲಿರುವ 
"ಸ್‌' ಕಾರಕ್ಕೆ “ಸ್ಕೋಃ ಸಂಯೋಗಾದ್ಯೋರಂತೇ ಚ” ಎಂಬ ಸೂತ್ರದಿಂದ ಲೋಪವು 
ಬಂದು, ಇದು ಪಿತ್ತಾದರೂ ಸಾರ್ವಧಾತುಕವಲ್ಲವಾದ್ದರಿಂದ "ಈಟ್‌' ಆಗಮವು 
ಬರುವುದಿಲ್ಲ. “ಇತಶ್ಚ” ಎಂಬುವುದರಿಂದ “ತಿ' ಯಲ್ಲಿರುವ "ಇ' ಕಾರಕ್ಕೆ ಲೋಪ 
ಬಂದು ಬೋಭೂಯಾತ್‌ ರೂಪವು ಸಿದ್ಧವಾಗಿದೆ. 

ಉದಾ- ಬೋಭೂಯಾಸ್ತಾಮ್‌, ಬೋಭೂಯಾಸುಃ - ಆ.ಲಿ.ಪ್ರಪು.ದ್ವಿವಚನದಲ್ಲಿ 
ಮತ್ತು ಬಹುವಚನಗಳಲ್ಲಿ ಆರ್ಥದಾತುಕವಾಗಿರುವುದರಿಂದ “ಲಿಜಃ- 
ಸಲೋಪೋತನನ್ರ ಸ್ಯ, ಎಂಬುದರಿಂದ “ಸ್‌? ಕಾರಕ್ಕೆ ಲೋಪವು ಬಾರದೇ 
ಬೋಭೂಯಾಸ್ತಾಮ್‌, ಬೋಭೂಯಾಸುಃ ಎಂಬ ಎರಡು ರೂಪಗಳು ಸಿದ್ಧವಾಗಿವೆ. 


ಯಜ” ಲುಗನ್ನ ಪ್ರಕ್ರಿಯಾಃ 1039 


ಉದಾ- ಅಬೋಭೂವೀತ್‌ - ಭೂ ಧಾತುವಿಗೆ ಯಜ್‌ ಪ್ರತ್ಯತವು ಬಂದು 
ಭೂಯ ಎಂದಿದ್ದಾಗ, ಅದು ಲುಕ್‌ ಆಗಿ ಭೂ ಎಂದಿರುವಾಗ, ಪ್ರತ್ಯಯ ಲಕ್ಷಣದಿಂದ 
ಯಜನ್ತ ವಾಗುವುದರಿಂದ ದ್ವಿತ್ವ ಮತ್ತು ಅಭ್ಯಾಸ ಕಾರ್ಯಗಳಾಗಿ ಬೊ-ಭೋ- 
ಎಂದಿದ್ದಾಗ, ಧಾತುಸಂಜ್ಞೆ ಮತ್ತು ಲುಜ್‌ "ಲ್‌' ಕಾರಗಳು ಬಂದು, ಬೋ--ಭೋ--ಲ್‌ಐ 
ಎಂದಿದ್ದಾಗ “ತಿಪ್‌' ಆದೇಶ ಹಾಗೂ ಅಡಾಗಮಗಳು ಬಂದು ಅಬೋ-4ಭೂಃತಿ 
ಎ೦ದಿರುವಾಗ, “ತಿಪ್‌' ನ "ಇ'ಕಾರಕ್ಕೆ ಲೋಪವಾಗಿ ಚ್ಲಿ ಹಾಗು ಸಿಚ್‌ ಗಳು ಮಧ್ಯದಲ್ಲಿ 
ಬಂದು, ಅಬೋ-*ಭೂ-ಸಿಚ್‌-ತ ಎಂಇದ್ದಾಗ, “ಗತಿಸ್ಥಾಘುಪಾಭೂಭ್ಯಃ ಸಿಚಃ 
ಪರಸ್ಥೆ ಓೈಪದೇಷು” ಎಂಬುದರಿಂದ "ಸಿಚ್‌' ಗೆ ಲೋಪವಾಗಿ ಅಬೋ+ಭೂ4#ತ್‌ 
ಎಂದಿದ್ದಾಗ, "ಈಟ್‌' ಆಗಮವು ಬಂದು ಅಬೋ* ಭೂ. ಈ-- ತ್‌ ಎಂದಿರುವಾಗ 
"ಈಟ್‌' ಆಗಮವು ಬಂದ ಪಕ್ಷದಲ್ಲಿ ಗುಣವನ್ನು ಬಾಧಿಸಿ “ಭುವೋ ವುಗ್‌ 
ಲುಜ*ಲಿಟೋಃ” ಎಂಬುದರಿಂದ ನಿತ್ಯವಾಗಿ “ವುಕ್‌' ಆಗಮವು ಬಂದು 
ಅಬೊ*ಭೂ-ವ್‌- ಈ--ತ್‌-ಅಬೋಭೂವೀತ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಬೋಭೋತ್‌-ಈಟ್‌ ಆಗಮವು ಬಾರದ ಪಕ್ಷದಲ್ಲಿ ಅಚ್‌ 

ಪರತ್ವವಿಲ್ಲದ್ದರಿ೦ದ ವುಕ್‌ ಆಗಮವು ಬಾರದೇ ಗುಣವಾಗಿ ಅಬೋಭೋತ್‌ ರೂಪವು 
ಸಿದ್ಧವಾಗಿದೆ. 

ಉದಾ- ಅಬೋ ಭೂತಾಮ್‌- ಈ "ಲುಜ್‌' "ಲ' ಕಾರದ ರೂಪವು "ಲಜ್‌ 
ಪ್ರಪು.ದ್ವಿ ವಚನದಂತೆಯೇ ಅಗುತ್ತದೆ. 

ಉದಾ- ಅಬೋಭೂವುಃ- ಲುಜ್‌ ಲಕಾರದ ಪ್ರಪು.ಬ.ವಚನದಲ್ಲಿ "ರು'ಗೆ 
“ಸಿಜಭ್ಯಸ್ತ ವಿಧಿಭ್ಯಶ್ವ” ಎಂಬುದರಿಂದ "ಜುಸ್‌' ಆದೇಶವಾಗಿ ಬಂದು, ಅಜಾದಿ 
ಪ್ರತ್ಯಯವು ಪರದಲ್ಲಿರೋಣದ್ದರಿಂದ “ಭುವೋವುಗ್‌ ಲುಜ್‌ ಲಿಟೋಃ” ಎಂಬುದರಿಂದ 
ವುಕ್‌ ಆಗಮವು ಬಂಡು ಅಬೋಭೂವುಃ ರೂಪವು ಸಿದ್ಧವಾಗಿದೆ. 

ಉದಾ- ಅಬೋಭವಿಷ್ಯತ್‌- ಲೃಜ್‌ ಲಕಾರದ ಪ್ರಪು.ಏ.ವಚನದಲ್ಲಿ "ಸ್ಕ' ಪ್ರತ್ಯಯವು 
ಬಂದು ತಿ” ಯಲ್ಲಿರುವ “ಇ' ಕಾರಕ್ಕೆ ಲೋಪ, ಅಡಾಗಮ, ಗುಣ, ಇಡಾಗಮ 
ಮತ್ತು ಅವ್‌ ಆದೇಶವಾಗಿ ಅಬೋಭವಿಷ್ಯತ್‌ ರೂಪವು ಸಿದ್ಧವಾಗುತ್ತದೆ. 

॥ ಇತಿ ಯಣ್‌-ಲುಜನ್ನ ಪ್ರಕ್ರಿಯಾ(25) ಪ್ರಕರಣಮ್‌। 
!ಇಲ್ಲಗೆ ಯಣ್‌ ಲುಗನ್ತ ಪ್ರಕರಣ ಮುಗಿಯಿತು ॥ 


ಸೇಸೇಕೇ 


ಅ 


ಪತರಣ-26: ಸಾಮಧಾಡು ಪ್ರಕ್ರಿಯಾ 
(ಸೂತ್ರ ಸಂಖ್ಯೆ 721 ರಿಂದ 73೦ ವರೆಗೆ) 
('ಕ್ಯಟ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 72! ಸುಪ ಆತ್ಮನಃ ಕ್ಯಜ್‌। (3.18) 
ವೃತ್ತಿ- ಇಷಿಕರ್ಮಣ ಏಷಿತುಃ ಸಂಬಧಿನಃ ಸುಬನ್ನಾದಿಚ್ಛಾಯಾಮರ್ಥೆೇ ಕ್ಯಚ್‌ 
ಪ್ರತ್ಯಯೋ ವಾ ಸ್ಕಾತ್‌। 
ಅ.ವೃ - "ಪ್ರತ್ಯಯಃ', "ಪರಶ್ನ' ಎಂಬ ಈ ಎರಡು ಸೂತ್ರಗಳು ಇಲ್ಲಿ ಅಧಿಕಾರ 
ಸೂತ್ರಗಳಾಗಿವೆ. “ಧಾತೋಃ ಕರ್ಮಣಃ ಸಮಾನ ಕರ್ತೃಕಾತ್‌ ಇಚ್ಛಾಯಾಂ ವಾ' 
ಎ೦ಬ ಸೂತ್ರದಿಂದ ಕರ್ಮಣಃ, ಇಚ್ಛಾಯಾಂ, ವಾ ಎಂಬ ಮೂರು ಪದಗಳು 


ಅನುವೃತ್ತವಾಗುತ್ತವೆ. “ಪ್ರತ್ಯಯ ಗ್ರಹಣೇ ತದಂತ ಗ್ರಹಣಮ್‌' ಎ೦ಬ ನಿಯಮದಿಂದ 
“ಸುಪ್‌' ಶಬ್ದದಿಂದ ಸುಬಂತವು ಗೃಹೀತವಾಗುತ್ತದೆ. 


ಅರ್ಥ - ಇಚ್ಛಾರ್ಥಕ ಧಾತುವಿನ ಕರ್ಮವಾಗಿಯೂ, ಹಾಗೆಯೇ ಇಚ್ಛಿಸುವವನ 
ಸಂಬಂಧವುಳ್ಳ ಸುಬಂತದ ಮೇಲೆ ಇಚ್ಛಾರ್ಥದಲ್ಲಿ ವಿಕಲ್ಪಿಕವಾಗಿ “ಕೃಚ್‌' ಪ್ರತ್ಯಯವು 
ಬರುತ್ತದೆ. 

("ಸುಪ್‌'ಗೆ ಲುಕ್‌ ವಿಧಾಯಕ ಸೂತ್ರ) 

ಸೂತ್ರ- 722 - ಸುಪೋ ಧಾತು-ಪ್ರಾತಿಪದಿಕಯೋಃ (2.4.71) 

ವೃತ್ತಿ- ಏತಯೋಃ ಅವಯವಸ್ಯ ಸುಪಃ ಲುಕ್‌। 

ಅ.ವೃ-"ಣ್ವಕ್ಷತಿಯಾರ್ಷಇಳೆತೋಯೂನಿಲುಗಣಿಇಗೋ?ಳ' ಎ೦ಬ ಸೂತ್ರದಿಂದ "ಲುಕ್‌' 
ಎಂಬ ಪದ ಅನುವೃತ್ತವಾಗುತ್ತದೆ. 

ಅರ್ಥ-ಧಾತು ಮತ್ತು ಪ್ರಾತಿಪದಿಕಗಳ ಅವಯವದ "ಸುಪ್‌'ಗೆ “ಲುಕ್‌' ಬರುತ್ತದೆ. 

(ಈತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ- 723- ಕ್ಯಚಿ ಚ।(7.4.33) 

ವೃತ್ತಿ- ಅವರ್ಣಸ್ಯ ಈಃಆತ್ಮನಃ ಪುತ್ರಮಿಚ್ಛತಿ ಪುತ್ರೀಯತಿ। 

ಅ.ವೃ- “ಅಸ್ಕಚ್ಛೌ ಎಂಬ ಸೂತ್ರದಿಂದ "ಅಸ್ಕ' ಎಂಬ ಪದವು ಮತ್ತು "ಈಫ್ರಾದ್ಕೋಃ' 
ಎ೦ಬ ಸೂತ್ರದಿಂದ "ಈ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-"ಕ್ಯಚ್‌' ಪ್ರತ್ಯಯವು ಪರದಲ್ಲಿದ್ದಾಗ "ಅ'ವರ್ಣದ ಸ್ಥಾನದಲ್ಲಿ “ಈ' ಕಾರವು 
ಆದೇಶವಾಗಿ ಬರುತ್ತದೆ. 


ಉದಾ - ಆತ್ಮನಃ ಪುತ್ರಮಿಚ್ಛತಿ - ಪುತ್ರೀಯತಿ ಎ ತನಗೆ ಮಗನನ್ನು ಇಚ್ಛಿಸುತ್ತಾನೆ. 
ಎಂಬ ಈ ವಿಗ್ರಹದಲ್ಲಿ ಪುತ್ರ*ಅಮ್‌ ಎಂದಿದ್ದಾಗ "ಸುಪ ಆತ್ಮನಃ ಕೃಚ್‌' ಎಂಬುದರಿಂದ 


ನಾಮಧಾತು ಪ್ರಕ್ರಿಯಾಃ 1043 


“ಕೃಚ್‌' ಪ್ರತ್ಯಯವು ಬಂದು ಪುತ್ರ.-ಅಮ್‌--ಯ(ಕ್ಯಚ್‌) ಎಂದಿದ್ದಾಗ “ಸನಾದ್ಯಂತಾಃ 
ಧಾತವಃ' ಎಂಬುದರಿಂದ ಧಾತು ಸಂಜ್ಞೆಯು ಬಂದು “ಅಮ್‌' ಎಂಬುದು ಧಾತುವಿನ 
ಅವಯವವಾಗುತ್ತದೆ. "ಸುಪೋಧಾತುಪ್ರಾತಿಪದಿಕಯೋಃ' ಎಂಬುದರಿಂದ "ಅಮ್‌'ಗೆ 
ಲೋಪವಾಗಿ ಪುತ್ರ*ಯ್‌ ಎಂದಿದ್ದಾಗ "ಕೃಚಿಚ' ಎಂಬುದರಿಂದ "ಅಕಾರಕ್ಕೆ "ಈ'ಕಾರವು 
ಬಂದು ಪುತ್ರೀಯ ಎಂದಿದ್ದಾಗ, ಲಟ್‌ ಪ್ರಪು. ಏ.ವ. ದಲ್ಲಿ ತಿಪ್‌, ಶಪ್‌ಗಳು 
ಬಂದು, ಪುತ್ತೀಯ+ಅ4+ತಿ ಎಂದಿದ್ದಾಗ "ಕ್ಯಚ್‌'ನ "ಅ'ಕಾರಕ್ಕೂ ಹಾಗು “ಶಪ್‌'ನ 
"ಅ'ಕಾರಕ್ಕೂ "ಅತೋ ಗುಣೇ' ಎಂಬುದರಿಂದ ಪರರೂಪವಾಗಿ ಪುತ್ರೀಯತಿ ಎಂದು 
ರೂಪವು ಸಿದ್ಧವಾಗುತ್ತದೆ. 
(ಪದ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 


ಸೂತ್ರ- 724 - ನಃ ಕ್ಕೇ 14.15) 

ವೃತ್ತಿ- ಕೃಚಿ ಕೃಜಿ ಚ ನಾತ್ಮಮೇವ ಪದಂ ನಾನ್ಯತ್‌। ನಲೋಪಃ। ರಾಜೀಯತಿ। 
ನಾನ್ತಮೇವೇತಿ ಕಿಮ್‌? ವಾಚ್ಯತಿ(612) ಹಲಿ ಚ। ಗೀರ್ಯತಿ। ಪೂರ್ಯತಿ। 
ಧಾತೋರಿತ್ಯೇವ। ನೇಹ- ದಿವಮಿಚ್ಛತಿ। ದಿವ್ಯತಿ। 

ಅ.ವೃ -"ಸುಪ್‌ ತಿಜನ್ನಂ ಪದಮ್‌” ಎಂಬ ಸೂತ್ರದಿಂದ ಪದಮ್‌ ಎಂಬ 
ಶಬ್ದದ ಅನುವೃತ್ತಿಯಾಗಿದೆ. 

ಅರ್ಥ -"ಕ್ಯಚ್‌', "ಕೃಜ್‌', "ಕ್ಯಶ್‌' ಈ ಮೂರು ಪ್ರತ್ಯಯಗಳು ಪರದಲ್ಲಿದ್ದಾಗ "ನ' 
ಕಾರಾಂತಕ್ಕೇನೆ ಪದ-ಸಂಜ್ಞೆಯು ಬರುತ್ತದೆ. ಬೇರೆಯದಕ್ಕೆ ಅಲ್ಲ. 

ಉದಾ - ರಾಜೀಯತಿ - ರಾಜಾನಂ ಆತ್ಮನಃ ಇಚ್ಛತಿ = ತನಗೆ ರಾಜನನ್ನು 
ಬಯಸುತ್ತಾನೆ. ಎಂಬ ಈ ವಿಗ್ರಹದಲ್ಲಿ ರಾಜನ್‌4ಅಮ್‌4ಯ(ಕ್ಯಚ್‌) ಎಂದಿದ್ದಾಗ 
ಧಾತು-ಸಂಜ್ಞೆಯು ಬಂದು, “ಸುಫೊಧಾತುಪ್ರಾಶಿಪದಿಕಯೋಃ” ಎಂಬುದರಿಂದ "ಅಮ್‌' 
ಗೆ ಲೋಪವಾಗಿ ರಾಜನ್‌4ಯ ಎಂದಿರುವಾಗ, ಪ್ರಕೃತ ಸೂತ್ರದಿಂದ "ರಾಜನ್‌' 
ಎಂಬುದಕ್ಕೆ ಪದ ಸಂಜ್ಞೆಯು ಬಂದು “ನಲೋಪಃ ಪ್ರಾತಿಪದಿಕಾನ್ನಸ್ಯ” ಎಂಬುದರಿಂದ 
"ನ್‌' ಕಾರಕ್ಕೆ 

ಲೋಪವಾಗಿ ರಾಜ4+ಯ ಎಂದಿರುವಾಗ “ಕೃಚಿಚ” ಎಂಬುದರಿಂದ "“ಅ' ಕಾರಕ್ಕೆ 
“ಈ” ಕಾರಾದೆಶವಾಗಿ ರಾಜೀಯ ಎಂದಿರುವಾಗ, ಕೃಜಂತ ಧಾತುವಿನ ಮುಂದೆ 
ಲಟ್‌, ತಿಪ್‌, ಶಪ್‌ಗಳು ಬಂದು ರಾಜೀಯ-+ಅ+ತಿ ಎಂದಿದ್ದಾಗ, ಪರರೂಪ 
ಏಕಾದೇಶವಾಗಿ ರಾಜೀಯತಿ ಎ೦ದು ರೂಪವು ಸಿದ್ದವಾಗುತ್ತದೆ. 

ನಾಂತಮೇವ ಇತಿ ಕಿಮ್‌?) ನಾಂತವಾದುದ್ದಕ್ಕೇನೇ ಪದ-ಸಂಜ್ಞೆ ಬರುತ್ತದೆ ಎಂದು 
ಏಕೆ ಹೇಳಬೇಕು? ಎಂದರೆ ವಾಚ್ಯತಿ ಎಂಬುದರಿಂದ ಸಮಾಧಾನವನ್ನು ಹೇಳುತ್ತಾನೆ. 
ಆತ್ಮನಃ ವಾಚಂ ಇಚ್ಛತಿ ಎಂಬ ವಿಗ್ರಹದಲ್ಲಿ ವಾಚ್‌. ಅಮ್‌--ಯ(ಕ್ಕಚ) ಎಂದಿದ್ದಾಗ, 
"ಸುಪ್‌' ಲೋಪವಾಗಿ ವಾಚ್‌4+ಯ ಎಂದಿದ್ದಾಗ, ಇದು ನಾಂತವಾಗದಿರೋಣದ್ದರಿಂದ 
ಪದ ಸಂಜ್ಞೆ ಬಾರದೇ ಇರದ್ದರಿಂದ ಸಷ ಕಾರಕ್ಕೆ ಕುತ್ವ ಹಾಗು ಜಶ್ಚ್ವಗಳು ಬಾರದೇ 


1042 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲಟ್‌, ತಿಪ್‌, ಶಪ್‌ ಗಳು ಬಂದು ಪರರೂಪವಾಗಿ "ವಾಚ್ಯತಿ' ಎಂದ ರೂಪವು 
ಸಿದ್ದವಾಗುತ್ತದೆ. 

ಉದಾ- ಗೀರ್ಯತಿ, ಪೂರ್ಯತಿ - "ಗಿರಂ ಆತ್ಮನಃ ಇಚ್ಛತಿ' ಅಥವಾ "ಪುರಂ 
ಆತ್ಮನಃ ಇಚ್ಛತಿ' ಎಂಬ ವಿಗ್ರಹದಲ್ಲಿ ಗಿರ್‌- ಅಮ್‌, ಮತ್ತು ಪುರ್‌--ಅಮ್‌ ಎಂದಿದ್ದಾಗ 
ಈ ಸುಬಂತಗಳಿಗೆ "ಕ್ಯಚ್‌' ಬಂದು ಗಿರ್‌-ಅಮ್‌.-ಯ, ಪುರ್‌4ಅಮ್‌4ಯ 
ಎಂದಿದ್ದಾಗ, ಧಾತು-ಸಂಜ್ಞೆ ಬಂದು "ಸುಪ್‌' ಗೆ ಲೋಪವಾಗಿ ಗಿರ್‌.ಯ, ಪೂರ್‌4೬ಯ 
ಎಂದಿದ್ದಾಗ, “ಹಲಿಚ” ಎಂಬುದರಿಂದ ಉಪಧಾ "“ಇ' ಕಾರ "ಉ' ಕಾರಗಳಿಗೆ 
ಧೀರ್ಫವಾಗಿ ಗಿರ್‌-ಯ, ಪೂರ್‌-ಯ ಎಂದಿದ್ದಾಗ, ಲಟ್‌, ತಿಪ್‌, ಶಪ್‌ಗಳು 
ಬಂದು ಗೀರ್‌-ಯ್‌*-ಅ--ತಿ, ಪೂರ್‌-ಯ--ಅ--ತಿ ಎ೦ದಿದ್ದಾಗ, ಪರರೂಪವು ಬಂದು 
ಗೀರ್ಯತಿ ಮತ್ತು ಪೂರ್ಯತಿ ಎಂದು ರೂಪಗಳು ಸಿದ್ದವಾಗುತ್ತವೆ. 


ಉದಾ- ದಿವ್ಯತಿ- ದಿವಂ ಇಚ್ಛತಿ ಇತಿ ದಿವ್ಯತಿ ಎಂಬ ವಿಗ್ರಹದಲ್ಲಿ “ಹಲಿಚ' 
ಎಂಬ ಸೂತ್ರದಿಂದ ರೇಫ ಮತ್ತು "ವ್‌' ಅಂತವಾಗಿರುವ ಶಬ್ದಗಳ ಉಪಧೆಗೆ ದೀರ್ಪವು 
ಬರುತ್ತದೆ. ಆದರೆ ಆ ರೇಫ ಮತ್ತು ವ್‌-ಕಾರಗಳು ಧಾತುವಿಗೆ ಸಂಬಂಧಿಸಿದ್ದಾಗಿರಬೇಕು. 
“ಗ್ರಾ ನಿಗರಣೆಳೆ ಧಾತುವಿನ ನಂತರ "ಕ್ಲಿಪ್‌' ಪ್ರತ್ಯಯವಾಗಿ “ಯೂತ ಇದ್ದಾತೋಃ” 
ಎ೦ಬ ಸೂತ್ರದಿಂದ "ಯೂ' ಕಾರಕ್ಕೆ ಇರ್‌ ಬಂದು ಗಿರ್‌ ಎಂದಾಗಿ ಮತ್ತು "ಪೃ 
ಪಾಲನ ಪೂರಣಯೋಃ' ಎಂಬ ಧಾತುವಿನ ನಂತರ "“ಕ್ವಿಪ್‌' ಪ್ರತ್ಯಯ ಬಂದ 
ಮೇಲೆ “ಉದೋಷ್ಯ್ಠಪೂರ್ವಸ್ಯ” ಎಂಬ ಸೂತ್ರದಿಂದ "ಉತ್‌' ಆದೇಶವಾಗಿ “ಉರಣ್‌ 
ರಪರಃ” ಎಂಬುದರಿಂದ "ಯ' ಕಾರಕ್ಕೆ "ಉರ್‌' ಎಂಬುದಾಗಿ ಪುರ್‌ ಎಂದಾಗಿದೆ. 
ಆದರೆ “ಹಲಿಚ”ಎಂಬ ಸೂತ್ರದಿಂದ “ದೀವ್ಯತಿ' ಎಂದಾಗುವುದಿಲ್ಲ. ಏಕೆಂದರೆ ದಿವ್‌ 
ಶಬ್ದವು ಅವ್ಯತ್ತನ್ಮ ಪ್ರಾತಿಪದಿಕವಾಗಿದೆ. 

(ಕ್ಯಜ್‌ ಮತ್ತು ಕ್ಯಜ್‌ ಗಳಗೆ ವಿಕಲ್ಪವಾಗಿ ಲೋಪ ಹೇಳುವ ಸೂತ್ರ ) 


ಸೂತ್ರ- 725 ಕ್ಯಸ್ಯ ವಿಭಾಷಾ। (6.4.50) 

ವೃತ್ತಿ- ಹಲಃ ಪರಯೋಃ ಕೃಚ್ಛ ಕನೋರ್ಲೋಪೋವಾರ್ಧಧಾತುಕೆ। ಆದೇಃ ಪರಸ್ಕ 
ಅತೋ ಲೋಪಃತಸ್ಯ ಸ್ಥಾನಿವತ್ವಾಲ್ಲಘೂಪಧಗುಣೋ ನ। ಸಮಿಧಿತಾ, ಸಮಿಧ್ಯಿತಾ। 

ಅ. ವೃ - “ಯಸ್ಯ ಹಲಃ” ಎಂಬ ಸೂತ್ರದಿಂದ ಹಲಃ ಎಂಬ ಪದವು ಹಾಗೂ 
"ಅತೋ ಲೋಪಃ' ಎಂಬುವುದರಿಂದ ಲೋಪಃ ಎಂಬ ಪದವು ಅನುವೃತ್ತ ವಾಗುತ್ತದೆ. 
“ಆರ್ಧ ಧಾತುಕೇ' ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- "ಹಲ್‌' ವರ್ಣದ ಪರದಲ್ಲಿರುವ ಕೃಚ್‌ ಮತ್ತು ಕೃಜ್‌ ಗಳಿಗೆ ಆರ್ಧಧಾತುಕವು 
ಪರದಲ್ಲಿದ್ದಾಗ ವಿಕಲ್ಲವಾಗಿ ಲೋಪವು ಬರುತ್ತದೆ. 

ವಿವರಣೆ- “ಯಸ್ಯಹಲಃ” ಎಂಬ ಸೂತ್ರದಿಂದ ನಿತ್ಯವಾಗಿ "ಯ' ಕಾರಕ್ಕೆ ಲೋಪವು 
ಬರಬೇಕಾಗಿತ್ತು, ಆದರೆ ಅದನ್ನು ಬಾಧಿಸಿ ವಿಕಲ್ಪವಾಗಿ ಪ್ರಕೃತ ಸೂತ್ರದಿಂದ ಲೋಪವು 
ಹೇಳಲಾಗಿದೆ. 


ಸಾಮಧಾತು ಪ್ರಕ್ರಿಯಾಃ 1043 


“ಆದೇಃ ಪರಸ್ಯ' ಎಂಬುದರ ನಿಯಮದಿಂದ “ಕ್ಯಚ್‌' ಮತ್ತು "ಕ್ಯಜ್‌' ಗಳಲ್ಲಿ 
ಉಳಿಯುವ ಯ್‌. ಅ ಎಂಬಲ್ಲಿ ಆದಿವರ್ಣವಾದ "ಯ್‌' ಕಾರವು ಲೋಪವಾಗುತ್ತದೆ. 
"ಅತೋಲೋಪ:ಃ' ಎಂಬುವುದರಿಂದ ಉಳಿದ "ಅ' ಕಾರವು ಲೋಪವಾಗಿದೆ. 

ಆ "ಅ' ಕಾರ ಲೋಪಕ್ಕೆ ಸ್ಥಾನಿವದ್ಭಾವ ಮಾಡಿದ್ದರಿಂದ ಲಘೂಪದ ಗುಣ 
ಆಗುವುದಿಲ್ಲ. ಯಾಕೆಂದರೆ ಆಗ ಉಪಧೆಯಲ್ಲಿ ಲಘು ಅಕ್ಷರವು ಇರುವುದಿಲ್ಲ. 

ಉದಾ-ಸಮಿಧಿತಾ-“ಸಮಿಧಂ ಆತ್ಮನಃ ಇಚ್ಛತಿ' ಎಂಬ ವಿಗ್ರಹದಲ್ಲಿ ಸಮಿಧ್‌--ಅಮ್‌ 
ಎಂಬ ಸುಬಂತದ ನಂತರ “ಕೃಚ್‌' ಪ್ರತ್ಯಯವು ಬಂದು ಸಮಿಧ್‌- ಅಮ್‌.-ಯ 
ಎಂದಿದ್ದಾಗ, ಧಾತು ಸಂಜ್ಞೆಯನ್ನು ಪಡೆದನಂತರ "ಸುಪ್‌' ಗೆ ಲೋಪವು ಬರುತ್ತದೆ. 
ಅನಂತರ ಸಮಿಧ್‌4*ಯ ಎಂದಿದ್ದಾಗ, ಈ ಕೃಜ೦ತ ಧಾತುವಿನ ಮೇಲೆ ಲುಟ್‌, 
ತಿಪ್‌, ಡಾ, ತಾಸ್‌, ಇಟ್‌ ಆಗಮ ಬಂದು ಪ್ರಕೃತ ಸೂತ್ರದಿಂದ ಮತ್ತು "ಆದೇಃ 
ಪರಸ್ಕ' ಎಂಬ ಸೂತ್ರದ ಸಹಾಯದಿಂದ "ಯ್‌' ದ ಲೋಪವು ಆಗುತ್ತದೆ. ಆಮೇಲೆ 

“ಅತೋಲೋಪಃ' ಎಂಬ ಸೂತ್ರದಿಂದ “ಅ” ಕಾರಕ್ಕೆ ಲೋಪವಾಗಿ ಸಮಿಧ್‌ 
+ಇ4+ತ್‌+೮=ಸಮಿಧಿತಾ ಎಂಬ ರೂಪವು ಸಿದ್ಧವಾಗುತ್ತದೆ. 

("ಕಾಮ್ಯಚ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ ) 
ಸೂತ್ರ- 726 ಕಾಮ್ಯಚ್ಚ! (3.1.೨) 

ವೃತ್ತಿ- ಉಕ್ತ ವಿಷಯೇ ಕಾಮ್ಯಚ್‌ ಸ್ಯಾತ್‌। ಪುತ್ರಮಾತ್ಮನ ಇಚ್ಛತಿ- ಪುತ್ರ ಕಾಮ್ಯತಿ। 
ಪುತ್ರ ಕಾಮ್ಕಿತಾ। 

ಪ.ಛೇ - ಕಾಮ್ಯಚ್‌, ಚ। 

ಅ.ವೃ - “ಸುಪ ಆತ್ಮನಃ ಕ್ಯಚ್‌” ಎಂಬ ಸೂತ್ರದಿಂದ "ಸುಪಃ' ಮತ್ತು "ಆತ್ಮನಃ 
ಎಂಬ ಪದಗಳು ಮತ್ತು “ಧಾತೋಃ ಕರ್ಮಣಃ ಸಮಾನ ಕರ್ತೃಕಾತ್‌ ಇಚ್ಛಾಯಾಂ 
ವಾ” ಎ೦ಬ ಸೂತ್ರದಿಂದ ಕರ್ಮಣಃ, ಇಚ್ಛಾಯಾಂ, ವಾ, ಎಂಬ ಮೂರು ಪದಗಳು 
ಅನುವೃತ್ತವಾಗುತ್ತವೆ. 

ಅರ್ಥ-"ಸುಪ ಆತ್ಮನಃ ಕೃಚ್‌' ಎಂಬ ಸೂತ್ರದಿಂದ "ಕ್ಯಚ್‌' ಪ್ರತ್ಯಯವು ಯಾವ 
ಅರ್ಥದಲ್ಲಿ ವಿಧಿಸಲಾಗಿದೆಯೋ ಅದೇ ಅರ್ಥದಲ್ಲಿ “ಕಾಮ್ಯಚ್‌(ಕಾಮ್ಯ)" ಪ್ರತ್ಯಯವು 
ವಿಧಿಸಲಾಗಿದೆ. 

ಉದಾ- ಪುತ್ರಕಾಮ್ಯತಿ - "ಪುತ್ರಂ ಆತ್ಮನಃ ಇಚ್ಛತಿ' ಎಂಬ ಅರ್ಥದಲ್ಲಿ ಪ್ರಕೃತ 
ಸೂತ್ರದಿಂದ ಪುತ್ರ*ಅಮ್‌ ಎಂಬ ಸುಬಂತಕ್ಕೆ "ಕಾಮ್ಯಚ್‌' ಪ್ರತ್ಯಯವು ಬಂದು 
ಪುತ್ರ*ಅಮ್‌--ಕಾಮ್ಯ ಎಂದಿದ್ದಾಗ "ಅಮ್‌' ಪ್ರತ್ಯಯವು ಬಂದು “ಸುಪೋಧಾತು 
ಪ್ರಾತಿಪದಕಯೋಃ' ಎಂಬ ಸೂತ್ರದಿಂದ ಲೋಪವಾಗಿ ಪ್ರತ್ರ*ಕಾಮ್ಯ ಎಂದಿದ್ದಾಗ 
ಲಟ್‌, ತಿಪ್‌, ಶಪ್‌, ಪರರೂಪಗಳು ಬಂದು ಪುತ್ರ*ಕಾಮ್ಯ4 ಅ*ತಿ ಪುತ್ರಕಾಮ್ಯತಿ 
ಎಂದು ರೂಪವಾಗುತ್ತದೆ. 


1044 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ- ಪುತ್ರಕಾಮ್ಕಿತಾ-"ಪುತ್ರಕಾಮ್ಯ' ಎಂಬ ನಾಮಧಾತುವಿಗೆ ಲುಟ್‌, ತಿಪ್‌, 
ಡಾ, ತಾಸ್‌ ಮತ್ತು ಇಟ್‌ಗಳು ಬಂದು ಪುತ್ರಕಾಮ್ಯ್‌--ಇ--ತ್‌.-ಆ.ಪುತ್ರಕಾಮ್ಯಿತಾ 
ಎಂದು ರೂಪವು ಸಿದ್ಧವಾಗುತ್ತದೆ. 

(ಆಜಾರಾರ್ಥದಲ್ಲ "ಕ್ಯಜ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ ) 

ಸೂತ್ರ- 727 ಉಪಮಾನಾದಾಚಾರೆ। (3.1.10) 

ವೃತ್ತಿ ಉಪಮಾನಾತ್‌ ಕರ್ಮಣಃ ಸುಬನ್ಮಾದಾಚಾರೇರ್ಥೇ ಕೃಚ್‌। 
ಪುತ್ರಮಿವಾಚರತಿ- ಪುತ್ರೀಯತಿ ಛಾತ್ರವರ್‌। ವಿಷ್ಣೂಂಯತಿ ದ್ವಿಜವ್‌। 
(ಸರ್ವಪ್ರಾತಿಪದಿಕೇಭ್ಯಃ ಕ್ವಿಬ್ವಾ ವಕ್ತವ್ಯಃ)। (274) ಅತೋ ಗುಣೇ। ಕೃಷ್ಣ ಇವ ಆಚರತಿ 
ಕೃಷ್ಣತಿ। ಸ್ವ ಇವಾಚರತಿ ಸ್ವತಿ। ಸಸ್ತೌ 

ಪ.ಛೇ - ಉಪಮಾನಾತ್‌, ಆಚಾರೇ । 

ಅ.ವೃ - "ಸುಪ ಆತ್ಮನಃ ಕ್ಯಚ್‌' ಎಂಬ ಸೂತ್ರದಿಂದ "ಸುಪಃ' ಮತ್ತು “ಕ್ಯಚ್‌' 
ಎಂಬ ಪದಗಳು, ಮತ್ತು “ಧಾತೋಃ ಕರ್ಮಣಃ ಸಮಾನಕರ್ತೃಕಾತ್‌ ಇಚ್ಛಾಯಾಂ 
ವಾ” ಎಂಬ ಸೂತ್ರದಿಂದ ಕರ್ಮಣಃ ಮತ್ತು "ವಾ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ - ಉಪಮಾನವಾಚಕ ಕರ್ಮಸಂಜ್ಞಕ ಸುಬಂತದ ಪರದಲ್ಲಿ ಆಚಾರಾರ್ಥದಲ್ಲಿ 
"ಕ್ಯಚ್‌'(ಯ) ಪ್ರತ್ಯಯವು ಬರುತ್ತದೆ. 

ಉದಾ- ಪುತ್ತೀಯತಿ-ಛಾತ್ರಂ ಪುತ್ರಮಿವ ಆಚರತಿ ಇತಿ ಪುತ್ರೀಯತಿ ಎಂಬ 
ವಿಗ್ರಹದಲ್ಲಿ ಪುತ್ರ ಶಬ್ದವು ಉಪಮಾನ ವಾಚಕವಾಗಿದೆ. ಪುತ್ರ*ಅಮ್‌ ಎಂದಿದ್ದಾಗ 
ಸುಬಂತದ ಪರದಲ್ಲಿ "ಕೃಚ್‌' (ಯ) ಪ್ರತ್ಯಯವು ಬಂದು ಪುತ್ರ-ಅಮ್‌.-ಯ ಎಂದಿದ್ದಾಗ, 
ಧಾತು-ಸಂಜ್ಞೆ “ಸುಪ್‌' ಲೋಪವಾಗಿ ಪುತ್ರ೬ಯ ಎಂದಿದ್ದಾಗ “ಈ'ತ್ವ ಬಂದು 
ಪುತ್ರ.-ಈ--ಯ ಎಂದಿದ್ದಾಗ ಲಟ್‌, ತಿಪ್‌, ಶಪ್‌, ಪರರೂಪಗಳಾಗಿ "ಪುತ್ರೀಯತಿ' 
ಎಂದಾಗುತ್ತದೆ. 


ಉದಾ- ವಿಷ್ಣೂಯತಿ ದ್ವಿಜಮ್‌ - ದ್ವಿಜಂ ವಿಷ್ಣುಮಿವ ಆಚರತಿ ಇತಿ ಎಂಬ 
ವಿಗ್ರಹದಲ್ಲಿ ವಿಷ್ಣು. ಅಮ್‌ ಎಂದಿದ್ದಾಗ, "ಕೃಚ್‌' ಪ್ರತ್ಯಯವು ಬಂದು ವಿಷ್ಣು-ಅಮ್‌4ಯ 
ಎಂದಿದ್ದಾಗ, ಧಾತು-ಸಂಜ್ಞೆ ಬಂದು, "ಸುಪ್‌' ಲೋಪವಾಗಿ ವಿಷ್ಣು-ಯ ಎಂದಿರುವಾಗ, 
ಲಟ್‌, ತಿಪ್‌, ಶಪ್‌, ಪರರೂಪಗಳಾಗಿ ವಿಷ್ಣುಃಯ+ಅ+ತಿ ಎಂದಿರುವಾಗಿ “ಅಕೃತ್‌ 
ಸಾರ್ವಧಾತುಕಯೋದೀರ್ಫಃ' ಎಂಬ ಸೂತ್ರದಿಂದ "ಉ' ಕಾರಕ್ಕೆ ದೀರ್ಪವಾಗಿ 
“ವಿಷ್ಣೂಯತಿ' ಎಂದು ರೂಪವಾಗುತ್ತದೆ. 

(ಕ್ವಿಪ್‌ ಪ್ರತ್ಯಯವನ್ನು ವಿಕಲ್ಪವಾಗಿ ವಿಧಿಸುವ ವಾರ್ತಿಕ) 

ವಾ॥ ಸರ್ವ ಪ್ರಾತಿಪದಿಕೇಭ್ಯಃ ಕ್ವಿಬ್‌ ವಾ ವಕ್ಷವ್ಯಃ। 

ವಾರ್ತಿಕಾರ್ಥ- ಆಚಾರಾರ್ಥದಲ್ಲಿ ಎಲ್ಲ ಪ್ರಾತಿಪದಿಕಗಳ ಮುಂದೆ "ಕ್ವಿಪ್‌' ಪ್ರತ್ಯಯವು 
ವಿಕಲ್ಲವಾಗಿ ಬರುತ್ತದೆ. ಈ “ಕ್ವಿಪ್‌' ಪ್ರತ್ಯಯವು “ಸರ್ವಾಪಹಾರಿ' ಲೋಪವಾಗಿದೆ. 


ನಾಮಧಾತು ಪ್ರಕ್ರಿಯಾಃ 1045 


ಉದಾ- ಕೃಷ್ಣತಿ- ಕೃಷ್ಣ ಇವ ಆಚರತಿ ಇತಿ ಎಂಬ ವಿಗ್ರಹದಲ್ಲಿ ಕೃಷ್ಣಃಸು ಎಂಬ 
ಸುಬಂತದ ಪರದಲ್ಲಿ "ಕ್ವಿಪ್‌' ಪ್ರತ್ಕ್ಯಯವು ಬಂದು, ಅದು ಲೋಪವಾದನಂತರ 
“ಸುಪ್‌'ಗೆ ಲೋಪವಾಗಿ ಲಟ್‌, ತಿಪ್‌, ಶಪ್‌, ಪರರೂಪಗಳು ಬಂದು ಕೃಷ್ಣ್‌* ಅತ ತಿಎ 
“ಕೃಷ್ಣತಿ' ಎಂದು ರೂಪವಾಗುತ್ತದೆ. 

ಉದಾ. ಸ್ವತಿ- ಕೃಷ್ಣತಿ ರೂಪದಂತೆಯೇ ರೂಪವಾಗುತ್ತದೆ. 

ಉದಾ- ಸಸ್ಟೌ - ್ವೀಬಂತ "ಸ್ವ' ನಾಮಧಾತುವಿಗೆ ಲಿಟ್‌, ಪ್ರಮ ಏಕವಚನದಲ್ಲಿ 
ತಿಪ್‌ ಬಂದು, ಅದಕ್ಕೆ *ಣಲ್‌' ಆದೇಶವಾಗಿ “ಶಪ್‌' ಬಂದು, ಸ್ವಃಅ+೬ಅ ಎಂದಿದ್ದಾಗ 
ದ್ವಿತ್ವ, ಅಭ್ಯಾಸಕಾರ್ಯಗಳಾಗಿ ಸ--ಸ್ವ-ಅ--ಅ ಎಂದಿರುವಾಗ, "ಅಜೋಜಿಣಿತಿ' ಎಂಬ 
ಸೂತ್ರದಿಂದ ವೃದ್ಧಿ ಬಂದು ಸಃಸ್ವಃಆ4+ಔ ಎಂದಿರುವಾಗ, “ಆತ ಔ ಣಲಃ” 
ಎಂಬುದರಿಂದ “ವೃದ್ಧಿರೇಚಿ' ಎಂಬುದರಿಂದ ವೃದ್ಧಿ ಏಕಾಶದೇಶವಾಗಿ ಬಂದು ಸಸ್ಟೌ 
ಎಂದು ರೂಪವು ಸಿದ್ಧವಾಗಿದೆ. 

(ಉಪಧೆಗೆ ದೀರ್ಥವನ್ನು ವಿಧಿಸುವ ಸೂತ್ರ) 


ಸೂತ್ರ- 728 - ಅನುನಾಸಿಕಸ್ಯ ಕ್ವಿರುಲೋಃ ಕ್ವಿತಿ । (6.4.15) 

ವೃತ್ತಿ- ಅನುನಾಸಿಕಾನ್ತಸ್ಯ ಉಪಧಾಯಾಃ ದೀರ್ಥ್ಫಃ ಸ್ಯಾತ್‌ ಕ್ರೌ ರುಲಾದೌ ಚ 
ಕ್ವಿತಿ! ಇದಮಿವಾಚರತಿ- ಇದಾಮತಿರಾಜೇವ= ರಾಜಾನತಿ ಪನ್ಮಾ ಇವ - ಪಧೀನತಿ। 

ಅ.ವೃ- “ನೋಪಧಾಯಾಃ” ಎಂಬ ಸೂತ್ರದಿಂದ "ಉಪಧಾಯಾಃ' ಎಂಬ ಪದವು 
ಮತ್ತು “ಡ್ರರೋಪೇಪೂರ್ವಸ್ಕ್ಯದೀರ್ಥೋಇಣಃ” ಎಂಬುದರಿಂದ ದೀರ್ಪಃ ಎಂಬ 
ಪದವು ಅನುವೃತ್ತವಾಗಿದೆ. ಇಲ್ಲಿ "ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಕ್ವಿಪ್‌ ಹಾಗು ರುಲಾದಿಯಾದ, ಕಿತ್‌, ಜಿತ್‌ ಪ್ರತ್ಯಯಗಳು ಪರದಲ್ಲಿರುವಾಗ 
ಅನುನಾಸಿಕಾಂತವಾದ ಧಾತುವಿನ ಉಪಧೆಗೆ ದೀರ್ಪವು ಬರುತ್ತದೆ. 

ಉದಾ- ಇದಾಮತಿ-ಇದಮಿವ ಆಚರತಿ ಇತಿ (ಇದರಂತೆ ಆಚರಣೆ ಮಾಡುತ್ತಾನೆ) 
ಎಂದರ್ಥ. ಈ ವಿಗ್ರಹದ “ಇದಮ್‌' ಪ್ರಾದಿಪದಿಕದಿಂದ ಮುಂದೆ “ಕ್ವಿಪ್‌' ಪ್ರತ್ಯಯವು 
ಬಂದು ಇದನ್ನು ನಿಮಿತ್ತ ಮಾಡಿಕೊಂಡು ಪ್ರಕೃತ ಸೂತ್ರದಿಂದ ಉಪಧೆಗೆ ದೀರ್ಫ 
ಬಂದು "ಇದಾಮ್‌-ಕ್ವಿಪ್‌' ಎ೦ದಿರುವಾಗ ಕ್ವಿಪ್‌ ಸರ್ವಾಪಹಾರ ಲೋಪವಾಗಿ ಕೇವಲ 
ಇದಾಮ್‌ ಎಂದಿರುವಾಗ, ಧಾತು-ಸಂಜ್ಞೆ ಲಟ್‌, ತಿಪ್‌, ಶಪ್‌ಗಳು ಬಂದು, 
ಇದಾಮ್‌4+ಅ+ತಿ- ಇದಾಮತಿ ಎಂದು ರೂಪವು ಸಿದ್ಧವಾಗಿದೆ. 

ಉದಾ- ರಾಜಾನತಿ-ರಾಜಾ ಇವ ಆಚರತಿ ಇತಿ- ರಾಜನಂತೆ ಆಚರಿಸುತ್ತಾನೆ 
ಎಂದರ್ಥ. ಈ ವಿಗ್ರಹದಲ್ಲಿ "ರಾಜನ್‌' ಪ್ರಾತಿಪದಿಕ ಮುಂದೆ "ಕಿಪ್‌' ಪ್ರತ್ಯಯವು 
ಬಂದು ಈ ಪ್ರತ್ಯಯವು ಪರದಲ್ಲಿದ್ದಾಗ, ಪ್ರಕೃತ ಸೂತ್ರದಿಂದ ಉಪಧೆಗೆ ದೀರ್ಥವಾಗಿ, 
ರಾಜಾನ್‌-ಕ್ವಿಪ್‌ ಎ೦ದಿರುವಾಗ, ಕ್ವಿಪ್‌ ಸರ್ವಾಪಹಾರ ಲೋಪವಾಗಿ ರಾಜಾನ್‌ 
ಎ೦ದಿರುವಾಗ ಲಟ್‌, ತಿಪ್‌, ಶಪ್‌ಗಳು ಬಂದು ರಾಜಾನ್‌.-ಅ-ತಿರಾಜಾನತಿ ಎಂದು 
ರೂಪವು ಸಿದ್ಧವಾಗದೆ. 


1046 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ- ಪಥೀನತಿ-ಪಂಥಾ ಇವ ಆಚರತಿ-ಮಾರ್ಗದಂತೆ ಆಚರಿಸುತ್ತಾನೆ. ಅಂದರೆ 
ಮಾರ್ಗವು ಹೇಗೆ ಉಪಕಾರವನ್ನು ಮಾಡುತ್ತದೋ ಹಾಗೆಯೇ ಉಪಕಾರವನ್ನು 
ಮಾಡುತ್ತಾನೆ ಎಂದರ್ಥ. 

("ಕ್ಯಣ್‌್‌' ಪ್ರತ್ಯುಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 729 - ಕಷ್ಟಾಯ ಕ್ರಮಣೇ (3.1.14) 

ವೃತ್ತಿ- ಚತುಥ್ಯನ್ಹಾತ್‌ ಕಷ್ಟ ಶಬ್ದಾತ್‌ ಉತ್ಸಾಹೇ ಅರ್ಥೇ ಕ್ಯಜ್‌ ಸ್ಯಾತ್‌। ಕಷ್ಟಾಯ 
ಕ್ರಮತೇ- ಕಷ್ಟಾಯತೆ। ಪಾಪಂ ಕರ್ತುಮುತ್ತಹತೇ= ಇತ್ಯರ್ಥಃ 

ಅ.ವೃ - "ಕರ್ತುಃ ಕ್ಕಜ್‌ ಸಲೋಪಶ್ಚ' ಎಂಬ ಸೂತ್ರದಿಂದ "ಕೈಜ್‌' ಎಂಬ 
ಪದವು “ಧಾತೋಃ ಕರ್ಮಣಃ ಸಮಾನಕರ್ತೃಕಾತ್‌ ಇಚ್ಛಾಯಾಂ ವಾ' ಎಂಬುದರಿಂದ 
"ವಾ' ಎಂಬ ಪದವು ಅನುವೃತ್ತವಾಗಿವೆ. 

ಅರ್ಥ - ಚತುರ್ಥ್ಯಂತ ಕಷ್ಟ ಶಬ್ದದ ಮುಂದೆ ಕ್ರಮೇಣ ಎಂದರೆ (ಉತ್ಸಾಹ) 
ಎಂಬರ್ಥದಲ್ಲಿ "ಕ್ಯಜ್‌' ಪ್ರತ್ಯಯ ವೈಕಲ್ಲಿಕವಾಗಿ ಬರುತ್ತದೆ. 

ಉದಾ- ಕಷ್ಟಾಯತೇ - ಕಷ್ಟಾಯ ಕ್ರಮತೇ - ಕಷ್ಟ್‌ ಶಬ್ದಕ್ಕೆ ಪಾಪ ಎಂದರ್ಥ. 
ಕ್ರಮಣ ಎಂದರೆ ಉತ್ಸಾಹ. (ಪಾಪವನ್ನು ಮಾಡುವುದಕ್ಕೆ ಉತ್ಸಾಹವನ್ನು ತೋರಿಸುತ್ತಾನೆ) 
ಎಂದರ್ಥ. ಈ ವಿಗ್ರಹದಲ್ಲಿ ಕಷ್ಟ್‌*ಜೇ ಎಂದಿದ್ದಾಗ ಉತ್ಸಾಹಾರ್ಥದಲ್ಲಿ ಪ್ರಕೃತ 
ಸೂತ್ರದಿಂದ (ಕ್ಯಜ್‌) ಪ್ರತ್ಯಯವು ಬಂದು ಕಷ್ಟ-ಜೇ+ಯ ಎಂದಿದ್ದಾಗ, ಧಾತು 
ಸಂಜ್ಞೆ “ಸುಪ್‌' ಲೋಪಗಳಾಗಿ ಕಷ್ಟಃಯ ಎಂದಿರುವಾಗ “ಅಕೃತ್‌ ಸಾರ್ವಧಾತು- 
ಕಯೋದೀರ್ಫ್ಥಃ' ಎಂಬುದರಿಂದ ಉಪಧೆಗೆ ದೀರ್ಫ್ಥವಾಗಿ ಕಷ್ಟಾ-ಯ ಎಂದಿರುವಾಗ 
ಇದು ಜಿದನ್ತ ಧಾತುವಾಗಿರುವುದರಿಂದ ಆತ್ಮನೇಪದವಾಗುತ್ತದೆ. ಲಟ್‌, ಪ್ರಷು.ಏ.ತ, 
ಶಪ್‌, ಪರರೂಪಗಳು ಬಂದು, "ಟಿ'ಗೆ ಏತ್ವವಾಗಿ ಕಷ್ಟಾ೬ಯ-ಅ+ತ್‌4ಏ= ಕಷ್ಟಾಯತೇ 
ಎಂದು ರೂಪವು ಸಿದ್ಧವಾಗುತ್ತದೆ. 

("ಕ್ಯಚ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 730- ಶಬ್ದ-ವೈರ-ಕಲಹಾಥ್ರ-ಕಣವ-ಮೇಘೇಭ್ಯಃ ಕರಣೋಃ। (3.1.17) 

ವೃತ್ತಿ-ಏಭ್ಯಃ ಕರ್ಮಭ್ಯಃ ಕರೋತ್ಕರ್ಥೇ ಕೃಜ್‌ ಸ್ಕಾತ್‌। ಶಬ್ದಂ ಕರೋತಿ-ಶಬ್ದಾಯತೇ। 
ತತ್ಕರೋತಿ ತದಾಚಷ್ಟೇ ಇತಿ ಣಿಚ್‌। (ಪ್ರಾತಿಪದಿಕಾದ್ಧಾತ್ವರ್ಥೇ ಬಹುಲಮಿಷ್ಯವಚ್ಚ ಎ 
ಪ್ರಾತಿಪದಿಕಾದ್ಧಾತ್ವರ್ಥೇ ಣಿಚ್‌ ಸ್ಯಾತ್‌, ಇಷ್ಟೇ ಯಥಾ ಪ್ರಾತಿಪದಿಕಸ್ಯ ಪುಂವದ್ಧಾವ- 
ರಭಾವ-ಟಿಲೋಪ-ವಿನ್ನತುಬ್ಲೋಪ-ಯಣಾದಿಲೋಪ-ಪ್ರ-ಸ್ಥ-ಸ್ಥಾದ್ಯಾದೇಶ-ಭಸಂಜ್ಞಾ 
ತದ್ದಾರಣೌ ಅಪಿ ಸ್ಕುಃ ಇತ್ಯಲ್ಲೋಪಃ ಘಟಂ ಕರೋತ್ಯಾಚಷ್ಟೇ ವಾ ಘಟಯತಿ। 

ಪ. ಛೇ- ಶಬ್ದ- ೈರ-ಕಲಹಾಭ್ರ-ಕಣವ-ಮೇಘೇಭ್ಯಃ, ಕರಣೋ। 

ಅ.ವ್ಯ-“ಕರ್ಮಣೋರೋಮಂತ ತಪೋಭ್ಯಾಮ್ವರ್ತಿಚರೋಃ' ಎಂಬ ಸೂತ್ರದಿಂದ 
ಕರ್ಮಣಃ ಎ೦ಬ ಪದವನ್ನು ಅನುವೃತ್ತಿಮಾಡಿಕೊಂಡು ವಚನ ವಿಪರಿಣಾಮದಿಂದ 
ಕರ್ಮಭ್ಯಃ ಎಂದು ಮಾಡಲಾಗಿದೆ. "ಕರ್ತುಃ ಕ್ಯಜ್‌ ಸಲೋಪಶ್ನ' ಎಂಬುದರಿಂದ 


ನಾಮಧಾತು ಪ್ರಕ್ರಿಯಾಃ 1047 


ಕೃಜ್‌ ಎಂಬ ಪದವು ಮತ್ತು “ಧಾತೋಃ ಕರ್ಮಣಃ ಸಮಾನಕರ್ತ್ಯೃಕಾತ್‌ ಇಚ್ಛಾಯಾಂ 
ವಾ' ಎಂಬುದರಿಂದ "ವಾ' ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ-ಕರ್ಮವಾಚಕಗಳಾದ ಶಬ್ದ, ವೈರ, ಕಲಹ, ಅಭ್ರ, ಕಣ್ವ, ಮೇಘ ಶಬ್ದಗಳ 
ಮೇಲೆ ಮಾಡುತ್ತಾನೆ ಎಂಬ ಅರ್ಥದಲ್ಲಿ “ಕ್ಯಜ್‌' ಪ್ರತ್ಯಯವು ವೈಕಲ್ಲಿಕವಾಗಿ ಬರುತ್ತದೆ. 

ಉದಾ - ಶಬ್ದಾಯತೇ - ಶಬ್ದಂ ಕರೋತಿ ಎಂಬ ವಿಗ್ರಹದಲ್ಲಿ ಶಬ್ದ*ಅಮ್‌ 
ಎಂದಿದ್ದಾಗ, "ಮಾಡುತ್ತಾನೆ' ಎಂಬ ಅರ್ಥದಲ್ಲಿ ಪ್ರಕೃತ ಸೂತ್ರದಿಂದ “"ಕ್ಯಜ್‌' ಪ್ರತ್ಯಯವು 
ಬಂದು ಶಬ್ದ.-ಅಮ್‌.--ಯ ಎಂದಿದ್ದಾಗ, ಧಾತು-ಸಂಜ್ಞೆ ಬಂದು, ಸುಪ್‌-ಲೋಪವಾಗಿ 
ಶಬ್ದ+ಯ ಎಂದಿದ್ದಾಗ, "ಅಕೃತ್‌ ಸಾರ್ವಧಾತುಕಯೋದೀರ್ಥಃ' ಎಂಬುದರಿಂದ 
ದೀರ್ಫವಾಗಿ ಶಬ್ದಾ*ಯ ಎಂದಿರುವಾಗ ಲಟ್‌, ತ, ಶಪ್‌, ಬಂದು, "ಟಿ'ಗೆ ಏತ್ವವಾಗಿ 
ನಂತರ ಪರರೂಪವಾಗಿ ಶಬ್ದಾ*ಯ- ಅ4ತ್‌.-ಏ. ಶಬ್ದಾಯತೇ ಎಂದು ರೂಪವು 
ಸಿದ್ಧವಾಗುತ್ತದೆ. ಇದರಂತೆ ವೈರಾಯತೇ, ಕಲಹಾಯತೇ, ಅಭ್ರಾಯತೇ, ಕಣ್ವಾಯತೇ, 
ಮೇಘಾಯತೇ ಎಂದಾಗುತ್ತದೆ. 

ಗಣಸೂತ್ರಮ್‌-ತತ್‌ ಕರೋತಿ-ಅದನ್ನು ಮಾಡುತ್ತಾನೆ, ತದ್‌ ಆಚಷ್ಟೇ-ಅದನ್ನು 
ಹೇಳುತ್ತಾನೆ ಎ೦ಬ ವಿಗ್ರಹದಲ್ಲಿ ಪ್ರಾತಿಪದಿಕದ ಪರದಲ್ಲಿ "ಣಿಚ್‌' ಪ್ರತ್ಯಯವು ಬರುತ್ತದೆ. 

ಗಣಸೂತ್ರಮ್‌-ಪ್ರಾತಿಪದಿಕದ ಧಾತುವಿನ ಅರ್ಥದಲ್ಲಿ "ಣಿಚ್‌' ಪ್ರತ್ಯಯವು 
ವೈಕಲ್ಪಿಕವಾಗಿ ಆಗುತ್ತದೆ. ಮತ್ತು “ಇಷ್ಠನ್‌' ಪ್ರತ್ಯಯವು ಪರದಲ್ಲಿದ್ದಾಗ, ಯಾವ 
ಕಾರ್ಯಗಳಾಗುತ್ತವೆಯೋ ಅವೆಲ್ಲವೂ "ಣಿಜ್‌' ಪ್ರತ್ಯಯವು ಪರದಲ್ಲಿದ್ದಾಗ ಆಗುತ್ತವೆ. 
“ಇಷ್ಟನ್‌' ಪ್ರತ್ಯಯವು ಪರದಲ್ಲಿದ್ದಾಗ ಆಗುವ ಕಾರ್ಯಗಳೆಂದರೆ ಪ್ರಾತಿಪದಿಕಕ್ಕೆ 
ಪುಂವದ್ಭಾವ, ರಭಾವ, ಟಿಲೋಪ, ವಿನ್‌ ಮತ್ತು ಮತುಪ್‌ ಪ್ರತ್ಯಯ ಲೋಪ, 
ಯಣಾದಿಲೋಪ, ಪ್ರ-ಸ್ಥ-ಸ್ಥ-ಆದಿ ಆದೇಶ ಮತ್ತು ಭ ಸಂಜ್ಞಾಗಳು ಆಗುತ್ತವೆ. 

ಉದಾ- ಘಟಯತಿ - ಘಟಂ ಕರೋತಿ ಆಥವಾ ಘಟಂ ಆಚಷ್ಟೇ (ಗಡಿಗೆಯನ್ನು 
ಮಾಡುತ್ತಾನೆ ಅಥವಾ ಗಡಿಗೆಯನ್ನು ಹೇಳುತ್ತಾನೆ) ಎಂದರ್ಥ. 

ಪ್ರಕೃತ ಗಣ ಸೂತ್ರದಿಂದ ಣಿಚ್‌ ಪ್ರತ್ಯಯವು ಘಟ*ಅಮ್‌--ಇ ಎಂದಿದ್ದಾಗ' 
ಧಾತು-ಸಂಜ್ಯೆ, ಮತ್ತು ಸುಪ್‌ ಲೋಪಗಳಾಗಿ ಘಟ+ಇ ಎಂದಿರುವಾಗ, “ಣಿಚ್‌'ಗೆ 
ಇಷ್ಠವದ್ಧಾವವನ್ನು ಮಾಡುವುದರಿಂದ "ಣಿಚ್‌' ಪರದಲ್ಲಿದ್ದಾಗ “ಭ' ಸಂಜ್ಞೆಯು ಬಂದು, 
“ಯಸ್ಯೇತಿಚ' ಎಂಬುದರಿಂದ "ಟ'ಕಾರೋತ್ತರವರ್ತಿ ಅಕಾರ ಲೋಪವಾಗಿ ಫ್‌ಟ್‌- ಇ 
ಎಂದಿರುವಾಗ, "ಸನಾದ್ಯನ್ರಾಃ ಧಾತವಃ' ಎಂಬುದರಿಂದ ಧಾತು ಸಂಜ್ಞೆಯು ಬಂದು, 
ಲಟ್‌, ತಿಪ್‌, ಶಪ್‌, ಗುಣ, "ಅಯ್‌' ಆದೇಶವು ಬಂದು, ಘಟ್‌+೬ಐ-+ಅತಿ 
ಎಂದಿರುವಾಗ, "ಏ'ಕಾರಕ್ಕೆ "ಅಯ್‌' ಆದೇಶವಾಗಿ ಘಟ್‌4+ಅಯ್‌4೬ಅ4+ತಿ- ಘಟಯತಿ 
ಎಂದು ರೂಪವಾಗುತ್ತದೆ. 

ಇತಿ ನಾಮಧಾತು ಪ್ರಕ್ರಿಯಾ ಪ್ರಕರಣಮ್‌। 


(ಇಲ್ಲಗೆ ನಾಮಧಾತು ಪ್ರಕ್ರಿಯಾ ಪ್ರಕರಣ (2೮) ಮುಗಿಯಿತು 


ಪ್ರಠರಣ 27: ಕಣ್ಣ್ವಾದಯ 
(ಸೂತ್ರ ಸಂಖ್ಯೆ 731) 
(ಯಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 731- ಕಂಡ್ಲಾದಿಭ್ಯೋ ಯಕ್‌। (3.1.27) 

ವೃತ್ತಿ- ಏಭ್ಯೋ ಧಾತುಭ್ಯೋ ನಿತ್ಯಂ ಯಕ್‌ ಸ್ಯಾತ್‌ ಸ್ವಾರ್ಥೇ। ಕಂಡೂದಳಇಾ ತ್ರ 
ವಿಘರ್ಷಣೇ॥॥ ಕಂಡೂಯತಿ, ಕಂಡೂಯತೇ। ಇತ್ಯಾದಿ ಇತಿ ಕಂಡ್ವಾದಯಃ। 

ಅ.ವೃ- “ಧಾತೋಃ ಏಕಾಚಃ ಹಲಾದೇ ಃ ಕ್ರಿಯಾಸಮಭಿಹಾರೆ ಯಜ್‌” ಎಂಬ 
ಸೂತ್ರದಿಂದ ವಚನ ವಿಪರಿಣಾಮ ಮಾಡಿ "ಧಾತುಭ್ಯಃ' ಎಂದು ಅನುವೃತ್ತಿ ಮಾಡಲಾಗಿದೆ. 
“ಪ್ರತ್ಯಯಃ” ಮತ್ತು “ಪರಶ್ಚ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ: "ಕಣ್ಣೂಣ್‌' ಮೊದಲಾದ ಧಾತುಗಳ ನಂತರ ಸ್ವಾರ್ಥದಲ್ಲಿ "ಯಕ್‌' 
ಪ್ರತ್ಯಯವು ಬರುತ್ತದೆ. 

ಧಾತು - ಕಣ್ಣೂಇ್‌- ಗಾತ್ರ ವಿಘರ್ಷಣೇ-(ತುರಿಸುವುದು ಎಬ ಅರ್ಥದಲ್ಲಿ 
ಇದರ ಪ್ರಯೋಗವು ಮಾಡಲ್ಪಡುತ್ತದೆ.) 

ಗಣ ಪಾಠದಲ್ಲಿ "ಕಣ್ಣೂ' ಮೊದಲಾದ ಶಬ್ದಗಳ ಅರ್ಥ ನಿರ್ದೇಶವು ಮಾಡಲಾಗಿಲ್ಲ. 


ಸಾಹಿತ್ಯದ ಪ್ರಯೋಗಗಳನ್ನು ನೋಡುವಾಗ ಹಿಂದಿನ ವೈಯಾಕರಣಿಗಳು ಅರ್ಥ 
ನಿರ್ದೇಶ ಮಾಡಿದ್ದಾರೆ. 


ಉದಾ- ಕಂಡೂಯತಿ/ಗಂಡೂಯತೇ- ಕಣ್ಣ್ವಾದಿ ಗಣದಲ್ಲಿ ಧಾತು ಮತ್ತು 
ಪ್ರಾತಿಪದಿಕಗಳೆಂದು ಎರಡು ವಿಧ ಇದೆ. "ಯಕ್‌' ಪ್ರತಯ್ಯವು “ಕಿತ್‌' ಆಗುವುದರಿಂದ 
ಕಣ್ಣಾದಿಗಳಿಗೆ ಧಾತು-ಸಂಜ್ಞೆಯಾಗುವುದು ಸಿದ್ಧ ವಾಗುತ್ತದೆ. ಹೇಗೆಂದರೆ "ಕಿತ್‌'ಗೆ 
ಇರುವ ಗುಣ ನಿಷೇಧ ಮೊದಲಾದ ಫಲವು ಧಾತುಗಳಲ್ಲಿಯೇ ಆಗುತ್ತದೆ. “ಕಣ್ದೂಇಗ್‌' 
ನಲ್ಲಿ ದೀರ್ಫ "ಊ'ಕಾರಾ೦ತವಾಗುವುದು. ಇದಕ್ಕೆ ಪ್ರಾತಿಪದಿಕತ್ವವನ್ನು ಸಿದ್ಧಪಡಿಸುತ್ತದೆ. 
ಹೇಗೆಂದರೆ ಇದು ಕೇವಲ ಧಾತುವಾಗಿಯೇ ಇರುವುದಾಗಿದ್ದರೆ, ಹ್ರಸ್ವಾಂತವಾಗಿ 
ಇದ್ದಾಗಲೂ "ಯಕ್‌' ಪರದಲ್ಲಿ ಇರುವಾಗ, "ಅಕೃತ್‌ ಸಾರ್ವಧಾತುಕಯೋರ್ದೀರ್ಥ್ಫಃ' 
ಎಂಬ ಸೂತ್ರದಿಂದ ದೀರ್ಫವಾಗಿ ರೂಪವು ಸಿದ್ಧವಾಗುತ್ತದೆ. 

ಧಾತುವು “ಐೆತ್‌' ಆಗಿರುವುದರಿಂದ ಉಭಯಪದಿಯಾಗಿದೆ. "ಯಕ್‌' ಪ್ರತ್ಯಯವು 
ಬಂದು ಧಾತು-ಸಂಜ್ಞೆಯನ್ನು ಪಡೆದು ಲಟ್‌, ತಿಪ್‌ ಅಥವಾ ತ, ಶಪ್‌ ಪರರೂಪಗಳಾಗಿ 
ಕಣ್ಣೂ-ಯ್‌- ಅತತಿಐಕಣ್ಣೂಯತಿ ಅಥವಾ ಕಣ್ಣೂ ಯ್‌-ಅ+ತ್‌4ಏ=ಕಣ್ಣೂಯತೇ 
ಎಂದು ರೂಪಗಳಾಗುತ್ತದೆ. 

ಪರಸೆ ಪದದ ರೂಪಗಳು- 

ಲಿಟ್‌- ಕಣ್ಣೂಯಾಇ್ಞಾಕಾರ, ಲುಟ್‌- ಕಣ್ಣೂಯಿತಾ, ಲೃಟ್‌- ಕಣ್ಣೂಯಿಷ್ಯತಿ, 
ಲೋಟ್‌- ಕಣ್ಣೂಯತು,ಲಜ್‌- ಅಕಣ್ಣೂಯತ್‌, ವಿ.ಲಿ- ಕಣ್ಣೂಯೇತ್‌, ಆ.ಲಿ- 


ಕಣ್ಣ್ವಾದಯ ಪ್ರಕ್ರಿಯಾಃ 1049 


ಕಣ್ಣೂಯ್ಯಾತ್‌, ಲುಜ್‌-ಅಕಣ್ಣೂಯೀತ್‌,ಲೃಜ್‌-ಅಕಣ್ಣೂಯಿಷ್ಯತ್‌ 
ಆತ್ಮನೇ ಪದದ ರೂಪಗಳು- 
ಲಿಟ್‌-ಕಣ್ಣೂಯಾಇ್ಞಕ್ರೇ, ಲುಟ್‌-ಕಣ್ಣೂಯಿತಾ, ಲೃಟ್‌-ಕಣ್ಣೂಯಿಷ್ಯತೇ, ಲೋಟ್‌- 
ಕಣ್ಣೂಯತಾಮ್‌, ಲಜ್‌-ಅಕಣ್ಣೂಯತ, ವಿ.ಲಿ-ಕಣ್ಣೂಯೇತ, ಆ.ಲಿ- ಕಣ್ಣೂಯಿಷೀಷ್ಟ 
ಲುಜ್‌-ಅಕಣ್ಣೂಯಿಷ್ಟ ಲೃಜ್‌- ಅಕಂಡೂಯೀಷತ। 
ಇಲ್ಲಗೆ ಕಣ್ಣ್ವಾದಿ ಪ್ರಕರಣವು 27ಮುಗಿಯಿತು. 


ಪ್ರಕರಣ-28: ಅತ್ಕನೇಪದ ಪ್ರಕ್ರಿಯಾ 
(ಸೂತ್ರ ಸಂಖ್ಯೆ 732 ರಿಂದ 745 ವರೆಗೆ) 
(ಆತ್ಮನೇಪದ ನಿಯಮವನ್ನು ವಿಧಿಸುವ ಸೂತ್ರ) 


ಸೂತ್ರ- 732 ಕರ್ತರಿ ಕರ್ಮ-ವ್ಯತಿಹಾರೇ। (1.3.14) 

ವೃತ್ತಿ- ಕ್ರಿಯಾವಿನಿಮಯೇ ದ್ಯೋತ್ಯೇ ಕರ್ತರಿ ಆತ್ಮ್ನನೇಪದಮ್‌। ವ್ಯತಿಲುನೀತೇ= 
ಅನ್ಯಸ್ಯ ಯೋಗ್ಯಂ ಲವನಂ ಕರೋತಿ ಇತ್ಯರ್ಥಃ 

ಅ. ವೃ- “ಅನುದಾತ್ತ ಜಿತ ಆತ್ಮನೇಪದಮ್‌” ಎ೦ಬ ಸೂತ್ರದಿಂದ “ಆತ್ಮನೇಪದಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. "ವಿ' ಮತ್ತು "ಅತಿ' ಎಂಬ ಉಪಸರ್ಗಗಳಿಂದ 
ಕೂಡಿದ ಧಾತುವು ಕ್ರಿಯೆಯ ಅದಲು-ಬದಲಾವಣೆಯನ್ನು ಸೂಚಿಸುತ್ತದೆ. 

ಅರ್ಥ- ಅದಲು-ಬದಲು ಎಂಬ ಅರ್ಥವನ್ನು ಕೊಡುವ (ಧಾತು)ವಿನ ಕ್ರಿಯೆಯ 
ನಂತರ ಕರ್ತರ್ಥದಲ್ಲಿ ಆತ್ಮನೇಪದದ ಪ್ರತ್ಯಯಗಳು ಬರುತ್ತವೆ. 

ಧಾತು. 1. ಲೂಇ್‌-ಛೇದನೆ- ಇದರಲ್ಲಿ "ಲು' ಮಾತ್ರ ಉಳಿಯುತ್ತದೆ. 

ಉದಾ- ವ್ಯತಿಲುನೀತೆ- ಶೂದ್ರನು ಮಾಡುವ ಕತ್ತರಿಸುವ (ಕೊಯ್ಯುವ) ಕೆಲಸವನ್ನು 
ಬ್ರಾಹ್ಮಣನು ಮಾಡುತ್ತಾನೆಎಂದರ್ಥ. ಒಬ್ಬನು ಮಾಡುವ ಕೆಲಸವನ್ನುಇನ್ನೊಬ್ಬನು 
ಮಾಡುವುದೇ ಕ್ರಿಯಾ ವಿನಿಮಯ. ವಿ4ಅತಿ ಎಂಬ ಉಪಸರ್ಗ ಪೂರ್ವಕ ಲೂಇ್‌- 
ಛೇದನೆ ಧಾತುವಿನ ಮುಂದೆ ಲಟ್‌ ,ತ, ಶ್ನಾ(ಆ) ಕಾರಕ್ಕೆ ಈತ್ವ ಬಂದು "ಟೇ' ಗೆ 
ಏತ್ವ ಬಂದು, ವಿ. ಅತಿ*-ಲೂ*ನ್‌-ಈ--ತ್‌*-ಏ- ವ್ಯತಿಲುನೀತೇ ಎಂದಾಗುತ್ತದೆ. 
“ಪ್ವಾದೀನಾಮ್‌ ಹ್ರಸ್ವ” ಎಂಬ ಸೂತ್ರದಿಂದ “ಲೂ' ಎಂಬುದಕ್ಕೆ ಹ್ರಸ್ತವಾಗಿ “ಲು' 
ಎಂದಾಗಿದೆ. 

(ಅತ್ಯನೇಪದವನ್ನು ನಿಷೇಧಿಸುವ ಸೂತ್ರ) 


ಸೂತ್ರ- 733- ನ ಗತಿ-ಹ೦ಸಾರ್ಥೇಭ್ಯಃ (1.3.15) 

ವೃತ್ತಿ- ವ್ಯತಿಗಚ್ಚನ್ನಿ! ವ್ಯತಿಘ್ನನ್ನಿ 

ಅ.ವೃ.- “ಕರ್ತರಿಕರ್ಮವ್ಯತಿಹಾರೇ” ಎಂಬ ಸೂತ್ರದಿಂದ ಕರ್ಮವ್ಯತಿಹಾರೇ 
ಎಂಬ ಪದವು “ಅನುದಾತ್ತ ಜಿತ ಆತ್ಮನೇಪದಮ್‌” ಎಂಬುದರಿಂದ ಆತ್ಮನೇ ಪದಮ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಕರ್ಮ-ವ್ಯತಿಹಾರ ಎಂಬ ಅರ್ಥವು ಗತಿ ಮತ್ತು ಹಿಂಸಾರ್ಥಕ 
ಧಾತುಗಳಿಂದ ತೋರಿದಾಗಲೂ ಆತ್ಮನೇ ಪದ ಪ್ರತ್ಯಯವು ಬರುವುದಿಲ್ಲಾ. ಇದು 
ಪೂರ್ವ ಸೂತ್ರಕ್ಕೆ ಅಪವಾದವಾಗಿದೆ. 

ಉದಾ. 1. ವ್ಯತಿಗಚ್ಛ೦ತಿ- ಒಬ್ಬನ ಬದಲು ಮತ್ತೊಬ್ಬನು ಹೋಗುತ್ತಾನೆ ಎಂದರ್ಥ. 
ಇಲ್ಲಿ ಕರ್ಮವ್ಯತಿಹಾರವಿದೆ ಆದರೂ ಆತ್ಮನೇಪದವಾಗುವುದಿಲ್ಲ. 


ಆತ್ಮನೇಪದ ಪ್ರಕ್ರಿಯಾಃ 1053 


ಉದಾ- 2. ವ್ಯತಿಘ್ನಂತಿ- ಒಬ್ಬನು ಮಾಡಬೇಕಾಗಿರುವ ಹಿಂಸೆಯನ್ನು ಇನ್ನೊಬ್ಬನು 
ಮಾಡುತ್ತಾನೆ ಎಂದರ್ಥ. ಈ ಎರಡೂಉದಾಹರಣೆಯಲ್ಲಿ ಆತ್ಮನೇ ಪದವನ್ನು ನಿಷೇಧಿಸಿ 
ಪರಸ್ಥೆ ಪದವೇ ಬಂದಿದೆ. 
(ವಿಶ್‌ ಧಾತುವಿಗೆ ಆತ್ಮನೇ ಪದ ಹೇಳುವ ಸೂತ್ರ) 


ಸೂತ್ರ- 734 ನೇರ್ವಿಶಃ (1.3.17) 

ವೃತ್ತಿ- ನಿವಿಶತೇ। 

ಅ. ವೃ.- “ಅನುದಾತ್ತ ಜಿತ ಆತ್ಮನೇ ಪದಮ್‌” ಎಂಬ ಸೂತ್ರದಿಂದ ಆತ್ಮನೇಪದಮ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಪ.ಛೇ.- ನೇಃ, ವಿಶಃ 

ಅರ್ಥ- “ನಿ” ಉಪಸರ್ಗಪೂರ್ವಕ "ವಿಶ್‌' ಧಾತುವಿನ ನಂತರ ಆತ್ಮನೇಪದ 
ಪ್ರತ್ಯಯವು ಬರುತ್ತದೆ. ವಿಶ್‌ ಧಾತು ತುದಾದಿಗಣದಲ್ಲಿ ಪರಸ್ಕೈಪದಿಯಾಗಿದೆ. “ನಿ' 
ಉಪಸರ್ಗದಜೋಡಣೆಯಿಂದ ಈ ಸೂತ್ರದಿಂದ ಆತ್ಮನೇ ಪದವು ವಿಧಿಸಲಾಗಿದೆ. 

ಉದಾ- ನಿವಿಶತೇ- ನಿ-ವಿಶ್‌.-ಅ--ತ್‌.-ಏ ಎಂದಿದ್ದಾಗ, ಲಟ್‌ ಪ್ರಪು.ಏ.ವಚನದಲ್ಲಿ 
ನಿವಿಶತೇ ಎಂದು ರೂಪವು ಸಿದ್ಧವಾಗುತ್ತದೆ. 

(ಕ್ರೀಧಾತುವಿಗೆಆತ್ಯನೇಪದವನ್ನು ವಿಧಿಸುವ ಸೂತ್ರ.) 


ಸೂತ್ರ- 735- ಪರಿ-ವ್ಯವೇಭ್ಯಃ ಕ್ರಿಯಃ। (1.3.18) 

ವೃತ್ತಿ- ಪರಿಕ್ರೀಣೀತೇ। ವಿಕ್ರೀಣೀತೇ। ಅವಕ್ರೀಣೀತೆ। 

ಅ.ವೃ.- “ಅನುದಾತ್ತ ಜಿತಃ ಆತ್ಮನೇಪದಮ್‌” ಎಂಬ ಸೂತ್ರದಿಂದ "ಆತ್ಮನೇಪದಮ್‌' 
ಎಂಬ ಪದವುಅನುವೃತ್ತವಾಗುತ್ತದೆ. 

ಪ.ಛೇ.- ಪರಿ-ವಿ- ಅವೇಭ್ಯಃ, ಕ್ರಿಯಃ । 

ಅರ್ಥ- ಪರಿ, ವಿ ಮತ್ತು ಅವ - ಉಪಸರ್ಗಗಳಿಂದ ಕೂಡಿದ “ಕ್ರೀ” ಧಾತುವಿಗೆ 

ಆತ್ಮನೇಪದವು ಬರುತ್ತದೆ. 

ಧಾತು- ಡುಕ್ರೀಣ್‌ ದ್ರವ್ಯ ವಿನಿಮಯೇ-(ದ್ರವ್ಯಅಥವಾ ಹಣವನ್ನುಕೊಟ್ಟು 
ಕೊಂಡುಕೊಳ್ಳುವುದು ಎಂದರ್ಥ)- ಎಂಬ ಧಾತುವು ಚಿತ್‌ ಆಗಿರುವುದರಿಂದ 
ಉಭಯ-ಪದಿಯಾಗಿದೆ. ಧಾತುವಿನ ಫಲವು ಪರಗಾಮಿಯಾಗಿದ್ದರೂ ಪರಸ್ಕೈಪದವು 
ಬಾರದೇ ಆತ್ಮನೇಪದವೇ ಬರುತ್ತದೆ. 

ಉದಾ. ಪರಿಕ್ರೀಣೇತೇ- ಪರಿ*ಕ್ರೀ-ನ್‌-ಈ--ತ್‌.-ಏ- ಪರಿಕ್ರೀಣೇತೇ ಎಂದು 
ಲಟ್‌ ಪ್ರ.ಪು. ಏ.ವಚನದಲ್ಲಿ "ನ್‌' ಕಾರಕ್ಕೆ "ಣ್‌' ಕಾರವಾಗಿ ರೂಪವು ಸಿದ್ಧವಾಗುತ್ತದೆ. 
ವಿಕ್ರೀಣೇತೇ, ಅವಕ್ರೀಣೇತೇ ಇವುಗಳ ರೂಪಗಳನ್ನು ಒಂದಿನ ರೂಪದಂತೆ ತಿಳಿಯಬೇಕು 


1052 ಲಘುಸಿದ್ಧಾ೦ತ ಕೌಮುದೀ-ಉತ್ತರಾರ್ಧ 


(ಈ ಧಾತುವಿಗೆ ಆತ್ಮನೇಪದವನ್ನು ವಿಧಿಸುವ ಸೂತ್ರ) 
ಸೂತ್ರ- 736 ವಿ-ಪರಾಛ್ಯಾಂ ಹೇಃ (1.3.19) 

ವೃತ್ತಿ- ವಿಜಯತೇ। ಪರಾಜಯತೇ। 

ಅ.ವೃ.- “ಅನುದಾತ್ತಜಿತ ಆತ್ಮನೇ ಪದಮ್‌” ಎಂಬ ಸೂತ್ರದಿಂದ ಆತ್ಮನೇಪದಮ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ವಿ ಮತ್ತು ಪರಾ ಎಂಬ ಈ ಉಪಸರ್ಗಗಳಲ್ಲಿ ಯಾವುದಾದರೊಂದು 
ಉಪಸರ್ಗದಜೊತೆಗೆ ಕೂಡಿದ “ಜಿ' ಧಾತುವಿಗೆ ಆತ್ಮನೇಪದವು ಬರುತ್ತದೆ. 

ಉದಾ-1. ವಿಜಯತೇ-( ವಿ.ಜ್‌.ಅಯ್‌-. ಅ ತ್‌.-ಏಾ ವಿಜಯತೇ ಎಂದು 
ರೂಪವಾಗುತ್ತದೆ. (ಜಯಿಸುತ್ತಾನೆಎಂದರ್ಥ). 

ಉದಾ-2. ಪರಾಜಯತೇ- ಲಟ್‌, ಪ್ರಪು.ಏ.ವಚನದಲ್ಲಿ ಇದರ ರೂಪವು 
ಹಿಂದಿನಂತೆ ಆಗುತ್ತದೆ(ಸೋಲುತ್ತಾನೆ). 

“ಶೇಷಾತ್‌ ಕರ್ತರಿ ಪರಸ್ಕೈಪದಮ್‌” ಎಂಬ ಸೂತ್ರದ ನಿಯಮದ ಪ್ರಕಾರ "ಜಿ' 
ಧಾತುವು ಪರಸ್ಕೈಪದವೇ ಆಗಿರಬೇಕಾಗಿದೆ. ಆದರೆ ಈ ಸೂತ್ರದ ನಿಯಮದ 
ನಿಮಿತ್ತದಿಂದ ಆತ್ಮನೇಪದತ್ವವನ್ನು ಪಡೆಯುತ್ತದೆ. 

(ಸ್ಥಾ ಧಾತುವಿ ಗೆಆತ್ಮನೇ ಪದವನ್ನು ವಿಧಿಸುವ ಸೂತ್ರ) 
ಸೂತ್ರ- 737 ಸಮ್‌-ಅವ-ಪ್ರ-ವಿ-ಛ್ಯಃ ಸ್ಥಃ। (13.22) 
ವೃತ್ತಿ-ಸನ್ನಿಷ್ಠತೇ।ಅವತಿಷ್ಟತೇಃಪ್ರತಿಷ್ಠತೇ।ವಿಧಿಷ್ಟತೇ। 

ಅ.ವೃ.-“ಅನುದಾತ್ತ ಜಿತ ಆತ್ಮನೇ ಪದಮ್‌” ಎಂಬ ಸೂತ್ರದಿಂದ ಆತ್ಮನೇಪದಮ್‌ 

ಎಂಬ ಪದವು ಅನುವೃತ್ತವಾಗುತ್ತದೆ. 

ಪ.ಛೇ.- ಸಮ್‌-ಅವ-ಪ್ರ-ವಿ-ಭ್ಯ 1-ಸ್ಥಃ 

ಅರ್ಥ- ಸಮ್‌, ಅವ, ಪ್ರ ಮತ್ತು ಎ ಉಪಸರ್ಗಗಳ ನಂತರ ಇರುವ "ಸ್ಥಾ? 
ಧಾತುವಿಗೆ ಆತ್ಮನೇಪದ ಪ್ರತ್ಯಯವು ಬರುತ್ತದೆ. 

ಉದಾ-1. ಸಂತಿಷ್ಠತೇ- (ವಾಸ ಮಾಡುತ್ತನೆ ಅಥವಾ ನಿಲ್ಲುತ್ತಾನೆಎಂದರ್ಥ). 
“ಸಮ್‌' ಉಪಸರ್ಗಪೂರ್ವಕ ಸ್ಥಾ-ಗತಿ ನಿವೃತ್ತಾ ಎಂಬ ಧಾತುವಿನ ಲಟ್‌, ಪ್ರ.ಪು. 
ಏ.ವಚನದಲ್ಲಿ ಸಮ್‌೬(ಸ್ಸಾ)ತಿಷ್ಟ್‌ಅ4ತ್‌4ಏವ ಸಂತಿಷ್ಠತೇ ಎಂದುರೂಪವಾಗಿದೆ. 

ಉದಾ-2. ಅವತಿಷ್ಠತೇ-(ನಿಲ್ಲುತ್ತಾನೆಅಥವಾ ಪ್ರತೀಕ್ಷೆ ಮಾಡುತ್ತಾನೆ ಎಂದರ್ಥ) 

ಉದಾ-3 ಪ್ರತಿಷ್ಠತೇ- (ಹೊರಡುತ್ತಾನೆ ಎಂದರ್ಥ) 


ವಿತಿಷ್ಠ ತೇ-(ಸ್ಥಿರವಾಗಿ ಇರುತ್ತಾನೆಎಂದರ್ಥ) ಈ ಧಾತುಗಳ ರೂಪಗಳು 
ಮೇಲಿನಂತೆಯೇ “ಆಗುತ್ತವೆ. 


ಆತ್ಮನೇಪದ ಪ್ರಕ್ರಿಯಾಃ 1053 
(ಹ್ಞಾಧಾತುವಿಗೆ ಆತ್ಮನೇಪದವನ್ನು ಹೇಳುವ ಸೂತ್ರ) 


ಸೂತ್ರ- 738 ಅಪಹ್ನವೇ ಜ್ಞಃ | (13.44) 

ವೃತ್ತಿ- ಶತಮಪಜಾನೀತೇ- ಅಪಲಪತೀತ್ಯರ್ಥಃ। 

ಅ.ವೃ.- “ ಅನುದಾತ್ತ ಜಿತ ಆತ್ಮನೇ ಪದಮ್‌” ಎಂಬ ಸೂತ್ರದಿಂದ ಆತ್ಮನೇಪದಮ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸತ್ಯಾಂಶವನ್ನು ಮುಚ್ಚಿ ಇಡುವುದು ಎಂಬ ಅರ್ಥವನ್ನು ಕೊಡುವ 
"ಅಪ' ಉಪಸರ್ಗ ಪೂರ್ವಕ “ಜ್ಞಾ ಧಾತುವಿಗೆ ಆತ್ಮನೇಪದ ಬರುತ್ತದೆ. 

“ಜ್ಞಾ ಧಾತುವು ಉಭಯಪದಿಯಾಗಿದೆ. ಇದರ ಫಲವು ಪರಗಾಮಿಯಾದರೂ 
ಮರೆಮಾಡುವುದು ಎಂಬ ಅರ್ಥದಲ್ಲಿ "ಅಪ' ಎಂಬ ಉಪಸರ್ಗದ ಜೊತೆಗೆ ಕೂಡಿದಾಗ 
ಆತ್ಮನೇಪದವೇ ಬರುತ್ತದೆ. 

ಉದಾ- ಶತಮಪಜಾನೀತೇ- ಅಪಲಪತಿಇತ್ಯರ್ಥಃ (ಸಾಲ ತೆಗೆದುಕೊಂಡ ನೂರು 
ರೂಪಾಯಿಗಳನ್ನು ಸಾಲ ತೆಗೆದು ಕೊಳ್ಳಲಿಲ್ಲವೆಂದು ಮರೆ ಮಾಡುತ್ತಾನೆ). 

(ಅಕರ್ಮಕ "ಹ್ಞಾ ಧಾತುವಿಗೆ ಆತ್ಮನೇಪದವನ್ನು ವಿಧಿಸುವ ಸೂತ್ರ.) 


ಸೂತ್ರ- 739 ಅಕರ್ಮಕಾಜ್ಚ! (1.3.45): 

ವೃತ್ತಿ- ಸರ್ಪಿಷೋ ಜಾನೀತೆ - ಸರ್ಪಿಷೋಪಾಯೇನ ಪ್ರವತತ ಇತ್ಯರ್ಥಃ 

ಅ.ವೃ.- “ಅಪಹ್ನವೇ ಜ್ವಃ” ಎಂಬ ಸೂತ್ರದಿಂದ “ಜ್ಯಃ' ಮತ್ತು “ಅನುದಾತ್ತ ಜಿತ 
ಆತ್ಮನೇ ಪದಮ್‌” ಎಂಬ ಸೂತ್ರದಿಂದ "ಆತ್ಮನೇಪದಮ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಪ.ಛೇ- ಅಕರ್ಮಕಾತ್‌, ಚ । 

ಅರ್ಥ- ಅಕರ್ಮಕ ಜ್ಞಾ ಧಾತುವಿನ ನಂತರ ಆತ್ಮನೇಪದ ಪ್ರತ್ಯಯವು ಬರುತ್ತದೆ. 

ಉದಾ-ಸರ್ಪಿಷೋ ಜಾನೀತೇ-ಸರ್ಪಿಷೋ ಉಪಾಯೇನ ಪ್ರವರ್ತತೇ ಇತ್ಯರ್ಥಃ 
(ತುಪ್ಪದ ವಾಸನೆಯ ಆಕರ್ಷಣದಿಂದ ಊಟದಲ್ಲಿ ಪ್ರವೃತ್ತನಾಗುತ್ತಾನೆ ಎಂದರ್ಥ.) 
ಈ ಪ್ರಸಂಗದಲ್ಲಿ “ಜ್ಞಾ ಧಾತುವಿಗೆ ಪ್ರವೃತ್ತಿ ಎಂಬ ಅರ್ಥವಿದೆ. ಆದು ಅಕರ್ಮಕ 
ವಾಗಿದ್ದರಿಂದ ಪ್ರಕೃತ ಸೂತ್ರದಿಂದ ಆತ್ಮನೇಪದತ್ವವನ್ನು ಪಡೆದಿದೆ. 

ಸರ್ಪಿಷಃ ಎಂಬಲ್ಲಿ ಇರುವ ಈ ಷಷ್ಠೀ ವಿಭಕ್ತಿಯು “ಜ್ಹೋಂವಿದರ್ಥಸ್ಯಕರಣೇ” 
ಎಂಬ ಸೂತ್ರದಿಂದ ಕರಣಾರ್ಥದಲ್ಲಿ ಇದೆ. “ಜ್ಞಾ, ಧಾತುವಿಗೆ ಯಾವಾಗ ಜ್ಞಾನಾರ್ಥ 
ವಿರುವುದಿಲ್ಲವೋ ಆವಾಗ ಈ ದಾತುವಿಗೆ ಸಂಬಂಧಿಸಿದ ಕರಣವು 
ಷಷ್ಟ್ಯಂತವಾಗಿಇರುತ್ತದೆ. ಇದನ್ನೇ ವೃತ್ತಿಯಲ್ಲಿ ಸರ್ಪಿಷಾಉಪಾಯೇನ ಎಂದು 
ಹೇಳುವುದರ ಬದಲು ಸರ್ಪಿಷೋಜಾನೀತೇ ಎಂದು ಹೇಳಿರುವರು. 


1054 ಲಘುಸಿದ್ಧಾ೦ತ ಕೌಮುದೀ-ಉತ್ತರಾರ್ಧ 


(ಜರ್‌ ಧಾತುವಿಗೆ ಆತ್ಮನೇಪದವನ್ನು ವಿಧಿಸುವ ಸೂತ್ರ) 

ಸೂತ್ರ- 74೦ ಉದಸ್ಮರಃ ಸಕರ್ಮಕಾತ್‌। (1.3.53) 

ವೃತ್ತಿ- ಧರ್ಮಮುಚ್ಚರತೇ - ಉಲ್ಲಜ್ಛ್ಯ ಗಚ್ಛತಿ ಇತ್ಯರ್ಥಃ। 

ಅ.ವ್ಯ.-“ಅನುದಾತ್ತ ಜಿತ ಆತ್ಮನೇ ಪದಮ್‌” ಎಂಬ ಸೂತ್ರದಿಂದ "ಆತ್ಮನೇಪದಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಪ.ಛೇ.-ಉದಃ, ಚರಃ, ಸಕರ್ಮಕಾತ್‌। ಎ೦ಬ ಮೂರು ಪದಗಳು 
ಪಂಚಮ್ಯಂತವಾಗಿವೆ. 

ಅರ್ಥ- "ಉತ್‌' ಉಪಸರ್ಗಪೂರ್ವಕ ಸಕರ್ಮಕವಾದ ಚರ್‌ ಧಾತುವಿನ ನಂತರ 
ಆತ್ಮನೇಪದವು ಬರುತ್ತದೆ. 

ಉದಾ- ಧರ್ಮಮುಚ್ಚರತೇ- ಉಲ್ಲಂಘ್ಯಗಚ್ಛತಿ ಇತ್ಯರ್ಥಃ - (ಧರ್ಮವನ್ನು 
ಮೀರಿ ನಡೆಯುತ್ತಾನೆಎಂದರ್ಥ). 

ಭ್ಹಾದಿಗಣದಲ್ಲಿ ಚರಗತೌ-ಭಕ್ಷಣೇ ಚ ಎಂದು ಪರಸ್ಕೈಪದದಲ್ಲಿ ಹೇಳಲಾಗಿದೆ. 
ಇಲ್ಲಿ ಈ ಧಾತುವು ಆತ್ಮನೇಪದವಾಗುವುದಕ್ಕೆ ಅದು ಸಕರ್ಮಕವಾಗಿಯೂ "ಉತ್‌' 
ಉಪಸರ್ಗದಿಂದ ಕೂಡಿರುವುದೇ ಕಾರಣವಾಗಿದೆ. 

(ಚರಧಾತುವಿಗೆ ಆತ್ಮನೇ ಪದವನ್ನು ವಿಧಿಸುವ ಸೂತ್ರ) 

ಸೂತ್ರ- 741 ಸಮಸ್ತುತೀಯಾಯುಕ್ತಾತ್‌। (1.3.54) 

ವೃತ್ತಿ- ರಥೇನ ಸಣ್ಜುರತೇ। 

ಅ.ವೃ.-“ಉದಶ್ಚರಃ ಸಕರ್ಮಕಾತ್‌” ಎಂಬ ಸೂತ್ರದಿಂದ "ಚರಃ' ಎಂಬ ಪದವು, 
“ಅನುದಾತ್ತ ಜೆತ ಆತ್ಮನೇ ಪದಮ್‌” ಎಂಬ ಸೂತ್ರದಿಂದ “ಆತ್ಮನೇಪದಮ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಪ.ಛೇ.- ಸಮಃ, ತೃತೀಯಾಯುಕ್ತಾತ್‌। 

ಅರ್ಥ- “ಸಮ್‌' ಉಪಸರ್ಗದಿಂದ ಕೂಡಿದ ಚರ್‌ ಧಾತುವು ತೃತೀಯಾಂತ 
ಪದದಿಂದಕೂಡಿದ್ದರೆ ಆತ್ಮನೇ ಪದತ್ನವನ್ನು ಪಡೆಯುತ್ತದೆ. 


ಉದಾ- ರಥೇನ ಸಂಚರತೇ- ರಥದಿಂದ ಸಂಚರಿಸುತ್ತಾನೆ ಎಂದರ್ಥ. 
ತೃತೀಯಾಂತ ಪದದಿಂದ ಕೂಡಿ ಇರದಿದ್ದರೆ ಪರಸೆ ಸ ಪದ ಬರುತ್ತದೆ. 


(ದಾಣ್‌ ಧಾತುವಿಗೆ ಆತ್ಮುನೇಪದವನ್ನು ವಿಧಿಸುವ ಸೂತ್ರ) 
ಸೂತ್ರ- 742 ದಾಣಶ್ಚ ಸಾ ಚೇಚ್ಚತುರ್ಥ್ಯರ್ಥೆ। (1.3.55) 
ವೃತ್ತಿ- ಸಂಪೂರ್ವಾದ್ದಾಣಃ ತೃತೀಯಾನ್ಹೇನ ಯುಕ್ತಾತ್‌ ಉಕ್ತಂ ಸ್ಯಾತ್‌, ತೃತೀಯಾ 
ಚೇತ್‌ ಚತುರ್ಥ್ಯರ್ಥೇ। ದಾಸ್ಯಾ ಸಂಯಚ್ಛತೇ ಕಾಮೀ। 
ಅ.ವೃ.- “ಸಮಸ್ತೃತೀಯಾಯುಕ್ತಾತ್‌” ಎಂಬ ಸೂತ್ರವು ಹಾಗೂ “ಅನುದಾತ್ತ 


ಆತ್ಮನೇಪದ ಪ್ರಕ್ರಿಯಾಃ 1055 


ಜಿತ ಆತ್ಮನೇ ಪದಮ್‌” ಎಂಬ ಸೂತ್ರದಿಂದ “ಆತ್ಮನೇಪದಮ್‌' ಎಂಬ ಪದವು 
ಅನುವೃತ್ತವಾಗುತ್ತವೆ. 

ಪ.ಛೇ.- ದಾಣಃ, ಚ, ಸಾ, ಚೇತ್‌, ಚತುರ್ಥ್ಯರ್ಥೇ। 

ಅರ್ಥ- ಸಮ್‌ ಉಪಸರ್ಗಪೂರ್ವಕ ದಾಣ್‌ ಧಾತುವು ತೃತೀಯಾಂತ 
ಪದದಿಂದಕೂಡಿದ್ದರೆ ಆತ್ಮನೇಪದವಾಗುತ್ತದೆ. ಆದರೆ ಆ ತೃತೀಯಾಂತ ಪದವು 
ಚತುರ್ಥೀ ವಿಭಕ್ತಿಯ ಅರ್ಥವನ್ನುಕೊಡುವುದಾಗಿದ್ದರೆ ಮಾತ್ರ. 

ಉದಾ-ದಾಸ್ಯಾ ಸಂಯಚ್ಛತೇ ಕಾಮೀ- (ಕಾಮುಕ ಪುರುಷನು ದಾಸಿಯಿಂದ 
(ದಾಸಿಗೆ) ಕೊಡುತ್ತನೆ.) ಎಂಬಲ್ಲಿ ದಾಸ್ಯಾ ಎಂಬ ಈ ತೃತೀಯಾಂತ ಪ್ರಯೋಗವು 
ದಾಣ್‌ ಧಾತುವಿನ ಜೊತೆಗೆ ಆಗಿದೆ. 

ವಿವರಣೆ- ಅಶಿಷ್ಟವ್ಯವಹಾರೇ ದಾಣಃ ಪ್ರಯೋಗೇ “ಚತುರ್ಥ್ಯರ್ಥೇ ತೃತೀಯಾ' 
ಎ೦ಬ ವಾರ್ತಿಕದ ಪ್ರಕಾರ ದಾಸ್ಯಾ ಎಂಬ ತೃತೀಯಾಂತ ಪದವು ಚತುರ್ಥ್ಯರ್ಥದಲ್ಲಿ 
ಇದೆ. ಕಾಮುಕನು ದಾಸಿಗೆ ಕೊಡುತ್ತಾನೆ ಎಂಬ ವ್ಯವಹಾರವು ಅಶಿಷ್ಟವ್ಯವಹಾರವಾಗಿದೆ. 
ಆದ್ದರಿಂದಲೇ ಚತುರ್ಥ್ಯರ್ಥದಲ್ಲಿ ತೃತೀಯಾ ಬಂದಿದೆ, ಮತ್ತು ಸಮ್‌ ಪೂರ್ವಕ 
“ದಾಣ್‌' ಧಾತುವಿಗೆ ಆತ್ಮನೇಪದವು ಬಂದಿದೆ. ದಾಣ್‌ ಧಾತುವಿಗೆ “ಯಚ್ಛ್‌' ಆದೇಶವಾಗಿ 
ಬಂದಿದೆ. ಕ 
(ಸನ್ನುಂತ ಧಾತುವಿಗೆ ಆತ್ಮನೇಪದವನ್ನು ವಿಧಿಸುವ ಸೂತ್ರ) 


ಸೂತ್ರ- 743 ಪೂರ್ವವತ್‌ ಸನಃ (1.3.62) 

ವೃತ್ತಿ- ಸನಃ ಪೂರ್ವೋ ಯೋ ಧಾತುಃ ತೇನ ತುಲ್ಕಂ ಸನ್ನಂತಾತ್‌ ಅಪಿ 
ಆತ್ಮನೇಪದಂ ಸ್ಯಾತ್‌। ಏದಿಧಿಷತೇ। 

ಅ.ವೃ.-“ಅನುದಾತ್ತ ಜಿತ ಆತ್ಮನೇ ಪದಮ್‌” ಎಂಬ ಸೂತ್ರದಿಂದ “ಆತ್ಮನೇಪದಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ಸನ್‌' ಪ್ರತ್ಯಯವು ಬರುವುದಕ್ಕೆ ಪೂರ್ವದಲ್ಲಿ ಧಾತುವು 
ಆತ್ಮನೇಪದವಾಗಿದ್ದರೆ ಸನ್‌ ಪ್ರತ್ಯಯ ಬ೦ದ ಮೇಲೂ ಆತ್ಮನೇಪದವೇ ಬರುತ್ತದೆ. 

ಉದಾ. ಏದಿಧಿಷತೇ- ಏಧಿತುಂ ಇಚ್ಛತಿ ಎಂಬ ವಿಗ್ರಹಕ್ಕೆ ಅಭಿವೃದ್ಧಿ ಪಡೆಯಲು 
ಇಚ್ಛಿಸುತ್ತಾನೆ ಎಂದರ್ಥ. ಏಧ್‌.ಸ ಎಂದಿದ್ದಾಗ, “ಆರ್ಧಧಾತುಕಸ್ಕೇಡ್ವಲಾದೇಃ” 
ಎ೦ಬ ಸೂತ್ರದಿಂದ ಸನ್‌ ಪ್ರತ್ಯಯಕ್ಕೆ ಇಡಾಗಮವು ಬಂದು ಏಧ್‌4ಇ+ಸ ಎಂದಿದ್ದಾಗ, 
“ಸನ್ಯಜೋ?” ಎಂಬುದರಿಂದ ದ್ವಿತೀಯ ಏಕಾಚ್‌ "ಧಿ'ಗೆ ದ್ವಿತ್ವವಾಗಿ ಏಧಿ-ಧಿ-ಸ 
ಎಂದಿದ್ದಾಗ, ಅಭ್ಯಾಸ ಕಾರ್ಯಗಳಾದ ಮೇಲೆ ಏದಿಧಿ-ಸ ಎ೦ದಿರುವಾಗ ಧಾತು- 
ಸಂಜ್ಞೆ ಲಟ್‌. ತ, ಶಪ್‌.ಟಿ ಗೆ ಏತ್ವ ಪರರೂಪಗಳಾಗಿ ಏದಿಧಿಸ.ಅ--ತ್‌.-ಏ ಇ, 
ಏದಿಧಿಸತೇ ಎಂದಿರುವಾಗ “ಸ' ಕಾರಕ್ಕೆ “ಷ' ಕಾರಾದೇಶವಾಗಿ ಏದಿಧಿಷತೇ 
ಎಂದುರೂಪವು ಸಿದ್ಧವಾಗುತ್ತದೆ. 


1056 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಕಿತ್ವವನ್ನು ವಿಧಿಸುವ ಅತಿದೇಶ ಸೂತ್ರ) 
ಸೂತ್ರ- 744 ಹಲನ್ರಾಜ್ಞ! (1.2.10) 
ವೃತ್ತಿ- ಇಕ್‌ ಸಮೀಪಾತ್‌ ಹಲಃ ಪರೋ ರುಲಾದಿಃ ಸನ್‌ ಕಿತ್‌! ನಿವಿವಿಕ್ಷತೇ। 
ಅ.ವೃ.- “ಇಕೋ ರುಲ್‌” ಪೂರ್ಣ ಸೂತ್ರ ಮತ್ತು “ರುದವಿದ ಮುಷಗಹಿಸ್ವಪಿ 
ಪ್ರಚ್ಛಃ ಸಂಶ್ಥ” ಸೂತ್ರದಿಂದ ಸನ್‌ ಎಂಬ ಪದವು “ಅಸಂಯೋಗಾಲ್ಲಿಟ್‌ಕಿತ್‌” 


ಪ. ಛೇ - ಹಲನ್ನಾತ್‌, ಚ। 

ಅರ್ಥ- ಇಕ್‌ ಗೆ ಸಮೀಪದಲ್ಲಿರುವ ಹಲ್‌ ಗಿಂತ ಪರವಾದ ರುಲಾದಿಯಾದ 
“ಸನ್‌' ಗೆ ಕಿದ್ವದ್ಭಾವವು ಬರುತ್ತದೆ. 

ಉದಾ- ನಿವಿವಿಕ್ಷತೇ- ನಿವೇಷ್ಟುಮಿಚ್ಛತಿ- (ಪ್ರವೇಶಿಸಲು ಇಚ್ಛಿಸುತ್ತಾನೆಎಂದರ್ಥ) 
ಎಂಬ ವಿಗ್ರಹದಲ್ಲಿ "ನಿ' ಪೂರ್ವಕ ವಿಶ್‌ ಧಾತುವಿಗೆ ಸನ್‌ ಪ್ರತ್ಯಯವು ಬಂದು 
ನಿ೬ವಿಶ್‌4ಸ(ಸನ್‌) ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಕಿದ್ವದ್ಭಾವ ಬರುವುದರಿಂದ 
ಲಘುಪದಗುಣದ ನಿಷೇಧವಾಗಿ, “ಏಕಾಚ ಉಪದೇಶೇಇನುದಾತ್ರ್ತಾತ್‌” ಎಂಬುದರಿಂದ 
ಇಡಾಗಮದ ನಿಷೇಧವೂ ಬಂದು “ವ್ರಶ್ವಭ್ರಸ್ಟ ....... ” ಎಂಬ ಸೂತ್ರದಿಂದ "ಶ್‌' ಗೆ 
“ಷ್‌' ಕಾರದ ಆದೇಶವಾಗಿ ನಿ4ವಿಶ್‌4ಸ ಎಂದಿದ್ದಾಗ “ಷಢೋಃ ಕಃ ಸಿ” ಎಂಬ 
ಸೂತ್ರದಿಂದ "ಷ್‌' ಕಾರಕ್ಕೆ ಕ್‌' ಕಾರಾದೇಶವಾಗಿ ಸನ್‌ ನ ಸ” ಕಾರಕ್ಕೆ "ಷ' 
ಕಾರಾದೇಶವಾಗಿ “ಕ್‌' ಮತ್ತು "ಷ್‌' ಗಳು "ಕ್ಷ' ಎಂದಾಗಿ ನಿ೬ವಿಕ್ಷ ಎ೦ದಿರುವಾಗ, 
ದ್ವಿಶ್ವ ಬಂದು ನಿ೬ವಿಕ್ಷ*ವಿಕ್ಷ ಎ೦ದಿದ್ದಾಗ ಅಭ್ಯಾಸಕಾರ್ಯವಾಗಿ ನಿ-ವಿ.-ವಿಕ್ಷಣ 
ಎಂದಿರುವಾಗ, ಲಟ್‌, ತ, ಶಪ್‌ ಟಿಗೆ ಏತ್ವಾದಿಗಳು ಬಂದು ನಿ-ವಿ-ವಿಕ್ಷ-ಅ.ತ್‌--ಏಷ 
ನಿವಿವೀಕ್ಷತೇ ಎಂದುರೂಪವು ಸಿದ್ಧವಾಗುತ್ತದೆ. 

(ಕೃ ಧಾತುವಿಗೆ ಆತ್ಮನೇಪದವನ್ನು ವಿಧಿಸುವ ಸೂತ್ರ) 


ಸೂತ್ರ-745  ಗನ್ನನಾವಕ್ಷೇಪಣ-ಸೇದನ-ಸಾಹಸಿಕ್ಯ-ಪ್ರತಿಯತ್ನ 
ಪ್ರಕಥನೋಪಯೋಗೇಷು ಕೃಇಃ। (1.3.32) 
ವೃತ್ತಿ-ಗನ್ನನಂ-ಸೂಚನಮ್‌। ಉತ್ಕುರುತೇ-ಸೂಚಯತೀತ್ಯರ್ಥ। 'ಅವಕ್ಷೇಪಣಮ್‌- 
ಭತ್ತಾನಮ್‌ಶ್ಯೇನೋ ವಾರ್ತಿಕಾಮ್‌ ಉದಾಕುರುತೇ-ಭತನ್ಸಯತೀತ್ಯರ್ಥ॥ ಹರಿಮ್‌ 
ಉಪಕುರುತೇ-ಸೇವತ ಇತ್ಯರ್ಥಃಪರದಾರಾನ್‌ ಪ್ರಕುರುತೇ- ತೇಷು ಸಹಸಾ 
ಪ್ರವರ್ತತೇ। ಏಧೋದಕಸ್ಯ ಉಪಸ್ಕುರುತೇ- ಗುಣಮಾಧತ್ತೇ। ಕಥಾಃ ಪ್ರಕುರುತೇ- 
ಕಥಯತೀತ್ಯರ್ಥಃ। ಶತಂ ಪ್ರಕುರುತೇ- ಧರ್ಮಾರ್ಥಂ ವಿನಿಯುಜೌ। ಏಷುಕಿಮ್‌- 
ಕಟ೦ ಕರೋತಿ। (672) ಭುಜೋಂನವನೇ। ಓದನಂ ಭುಜೇ। ಅನವನೇ ಕಿಮ್‌- 
ಭುನಕ್ತಿ ಇತಿ ಆತ್ಮನೇಪದ ಪ್ರಕ್ರಿಯಾ। ॥ಇತಿ ಆತ್ಮನೇಪದ ಪ್ರಕ್ರಿಯಾ(28) ಪ್ರಕರಣಮ್‌॥ 
ಪ.ಛೇ.-ಗಂಧನ-ಅವಕ್ಷೇಪಣ-ಸೇವನ-ಸಾಹಸಿಕ್ಕ-ಪ್ರತಿಯತ್ನ-ಕಥನ- 


ಆತ್ಯನೇಪದ ಪ್ರಕ್ರಿಯಾಃ 1057 


ಉಪಯೋಗೇಷು ಕೃಇ೫ಃ । 

ಅ.ವೃ.-“ಅನುದಾತ್ತ ಜಿತ ಆತ್ಮನೇ ಪದಮ್‌” ಎಂಬ ಸೂತ್ರದಿಂದ "ಆತ್ಮನೇಪದಮ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಗಂಧನ(ಸೂಚನೆ- ಮತ್ತೊಬ್ಬರದೋಷವನ್ನುಎತ್ತಿತೋರಿಸುವುದು) 
ಅವಕ್ಷೇಪಣ (ಹೆದರಿಸುವುದು) ಸೇವನ (ಸೇವಿಸುವುದು)ಸಾಹಸಿಕ್ಯ(ಸಹಸಾ 
ಪ್ರವೃತ್ತವಾಗುವುದು) ಪ್ರತಿಯತ್ನ (ಇಲ್ಲದಿರುವಗುಣವನ್ನುಉಂಟುಮಾಡುವುದು) 
ಕಥನ(ಒಳ್ಳಯ ರೀತಿಯಲ್ಲಿ ಕಥೆಗಳನ್ನು ಹೇಳುವುದು) ಮತ್ತು ಉಪಯೋಗ ಎಂಬ 
ಅರ್ಥಗಳು "ಕೃ' ಧಾತುವಿನಿಂದ ತೋರುವಾಗ ಈ ಧಾತುವಿಗೆ ಆತ್ಮನೇಪದ ಪ್ರತ್ಯಯವು 
ಬರುತ್ತದೆ. 

ಉದಾ-1. ಉತ್ಕುರುತೇ- ಪರರದೋಷವನ್ನು ಹೇಳುತ್ತಾನೆ ಎಂದರ್ಥ. ಉತ್‌- 
ಪೂರ್ವಕ "ಕೃ' ಧಾತುವಿಗೆ ಪ್ರಕೃತ ಸೂತ್ರದಿಂದ ಸೂಚಿಸುವುದು ಎಂಬ ಅರ್ಥವು 
ತೋರುವುದರಿಂದ ಆತ್ಮನೇಪದವು ಬರುತ್ತದೆ. 

ಉದಾ- 2. ಶ್ಯೇನೋ ವಾರ್ತಿಕಾಮ್‌ ಉದಾಕುರುತೇ- (ಹದ್ದು ಪಾರಿವಾಳವನ್ನು 
ಹೆದರಿಸುತ್ತದೆ) ಇಲ್ಲಿ ಉತ್‌-"ಆ' ಉಪಸರ್ಗಪೂರ್ವಕ "ಕ್ಯ' ಧಾರುವಿನಿಂದ 
ಹೆದರಿಸುವುದು(ನಿಂದೆ ಮಾಡುವುದು, ತಿರಸ್ಕರಿಸುವುದು) ಎಂಬ ಅರ್ಥಗಳೂ 
ತೋರುವುದರಿಂದ ಪ್ರಕೃತ ಸೂತ್ರದಿ೦ದ ಆತ್ಮನೇಪದವು ಬರುತ್ತದೆ. 

ಉದಾ-3. ಹರಿಮುಪಕುರುತೇ- (ಹರಿಯ ಸೇವೆಯನ್ನು ಮಾಡುತ್ತಾನೆ) ಇಲ್ಲಿ 
ಉಪ ಉಪಸರ್ಗಪೂರ್ವಕ "ಕೃ' ಧಾತುವಿನಿಂದ ಸೇವಾರ್ಥವು ತೋರುವುದರಿಂದ 
ಪ್ರಕೃತಸೂತ್ರದಿ೦ದ ಆತ್ಮನೇಪದವು ಬರುತ್ತದೆ. 

ಉದಾ- 4. ಪರದಾರಾನ್‌ ಪ್ರಕುರುತೇ- (ವಿಚಾರ ಮಾಡದೆ ಬಲಾತ್ಕಾರದಿಂದ 
ಪರ ಪತ್ನಿಯರನ್ನು ಪೀಡಿಸುವುದು)ಎಂಬ ಅರ್ಥವು ಇಲ್ಲಿ "ಪ್ರ' ಉಪಸರ್ಗಪೂರ್ವಕ 
ಕೃ' ಧಾತುವಿನಿಂದ ಲಭ್ಯವಾಗಿರುವುದರಿಂದ ಪ್ರಕೃತ ಸೂತ್ರದಿಂದ ಆತ್ಮನೇಪದವು 
ಬರುತ್ತದೆ. 

ಉದಾ-5. ಏಧೋದಕಸ್ಯೋಪಸ್ಕುರುತೇ- ಉರಿಯುವ ಕಟ್ಟಿಗೆಯು ಸ್ವಾಭಾವಿಕವಾದ 
ತಣ್ಣೀರಿನಲ್ಲಿ ಉಷ್ಣತೆಯನ್ನು ಉಂಟು ಮಾಡುತ್ತದೆ. ಇಲ್ಲಿ ಸುಡಾಗಮ ಪೂರ್ವಕ 
"ಉಪ' ಉಪಸರ್ಗ ಪೂರ್ವಕ "ಕೃ' ಧಾತುವಿನಿಂದ ಬೇರೆ ಗುಣವನ್ನು ಉಂಟು 
ಮಾಡುವುದು ಎಂಬ ಅರ್ಥವುತೋರುವುದರಿಂದ ಪ್ರಕೃತ ಸೂತ್ರದಿಂದ ಆತ್ಮನೇಪದವು 
ಬಂದಿದೆ. 

ಉದಾ-6. ಕಥಾಃ ಪ್ರಕುರುತೇ- ಕಥೆಯನ್ನು ಒಳ್ಳೆಯರೀತಿಯಲ್ಲಿ ಹೇಳುತ್ತಾನೆ 
ಎಂದರ್ಥ. ಇಲ್ಲಿ "ಪ' ಪೂರ್ವಕ "ಕೃ' ಧಾತುವಿನಿಂದ ಈ ಅರ್ಥವುತೋರುವುದರಿಂದ 
ಆತ್ಮನೇಪದವು ಬಂದಿದೆ. 


1058 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ-7. ಶತಂ ಪ್ರಕುರುತೇ- ನೊರು ನಾಣ್ಯಗಳನ್ನು ಧರ್ಮಕ್ಕಾಗಿ 
ಉಪಯೋಗಿಸುತ್ತಾನೆ ಎಂದರ್ಥ. ಇಲ್ಲಿ "ಪ್ರೆ ಪೂರ್ವಕ "ಕೃ' ಧಾತುವಿನಿಂದ ಈ 
ಅರ್ಥವು ಉಕ್ಷವಾಗಿರುವುದರಿಂದ ಆತ್ಮನೇಪದವು ಬಂದಿದೆ. 
ಮೇಲೆ ಹೇಳಿದ ಈ ಅರ್ಥಗಳಲ್ಲಿ "ಕೃ' ಧಾತುವಿಗೆ ಆತ್ಮನೇಪದವು ಬರುತ್ತದೆಎಂದು 
ಏಕೆ ಹೇಳಿರುವರು? ಎಂಬ ಪ್ರಶ್ನೆಗೆ ಸಮಾಧಾನವನ್ನು ಕಟಂಕರೋತಿ ಎಂಬ 
ಉದಾಹರಣೆಯಿಂದ ತಿಳಿಸುತ್ತಾರೆ. 
ಉದಾ- 8. ಕಟಂಕರೋತಿ (ಚಾಪೆಯನ್ನು ಮಾಡುತ್ತಾನೆ ಎಂದರ್ಥ) ಮೇಲೆ 
ಹೇಳಿದ ಏಳು ಅರ್ಥಗಳಿಂದ ಭಿನ್ನವಾದ ಅರ್ಥವು ಈ ಉದಾಹರಣೆಯಲ್ಲಿರುವುದರಿಂದ 
ಆತ್ಮನೇಪದವು ಬರುವುದಿಲ್ಲ 
“ಭುಜೋತನವನೇ” ಎಂಬ ಈ ಸೂತ್ರವು ರುಧಾದಿ ಗಣದಲ್ಲಿಇದೆ. "ಭುಜ್‌' 
ಧಾತುವಿಗೆ ಪಾಲನಾರ್ಥಕ್ಕಿಂತ ಭಿನ್ನವಾದಅರ್ಥದಲ್ಲಿ ಈ ಧಾತುವಿಗೆ ಆತ್ಮನೇಪದವು 
ಬರುತ್ತದೆ. ಈ ಧಾತುವಿಗೆ ಭಕ್ಷಣ ಮತ್ತು ಪಾಲನೆ ಎಂದು ಎರಡು ಅರ್ಥಗಳಿವೆ. 
ಭಕ್ಷಣೆ ಮಾಡುವುದು ಎಂಬ ಅರ್ಥದಲ್ಲಿ ಈ ಸೂತ್ರದಿಂದ ಆತ್ಮನೇಪದವು ಬಂದು 
(ಓದನಂ) ಭುಂಕ್ತೇ ಎಂದುರೂಪವಾಗುತ್ತದೆ. ಪಾಲನೆ ಮಾಡುವುದು ಎಂಬ ಅರ್ಥದಲ್ಲಿ 
ಪರಸ್ಕೈಪದ ಪ್ರತ್ಯಯವುಬ೦ದು (ಮಹೀಂ) ಭುನಕ್ತಿ ಎಂದಾಗುತ್ತದೆ. 
ಅನವನೇ ಎಂದು ಹೇಳದಿದ್ದರೆ ಮಹೀಂ ಭುನಕ್ತಿ ಎಂಬಲ್ಲಿಯೂ ಆತ್ಮನೇಪದವು 
ಬಂದು ಅನಿಷ್ಟರೂಪವು ಆಗುತ್ತಿತ್ತು. 
॥ ಇತಿ ಆತ್ಮನೇ ಪದ ಪ್ರಕ್ರಿಯಾ (28) ಪ್ರಕರಣಮ್‌॥ 
ಇಲ್ಲಗೆ ಆತ್ಮನೇ ಪದ ಪ್ರಕ್ರಿಯೆ (೭8)ಯು ಮುಗಿಯಿತು. 


ಶುಧುಢು 


-29: ಪ 
ಪಕರಣ-29: ಪರಸ್ಕೈಪದ ಪ್ರಕ್ರಿಯಾ 
(ಸೂತ್ರ ಸಂಖ್ಯೆ 746 ರಿಂದ 751 ವರೆಗೆ) 
(ಕೃಇಧಾತುವಿಗೆ ಪರಸ್ಕೈಪದವನ್ನು ವಿಧಿಸುವ ನಿಯಮಸೂತ್ರ) 


ಸೂತ್ರ - 746 ಅನು-ಪರಾಭ್ಯಾಂ ಕೃಇಗಃ(1.3.79) 

ವೃತ್ತಿ -ಕರ್ತಗೇ ಚ ಫಲೇ ಗನ್ನನಾದೌ ಚ ಪರಸ್ಕೈಪದಂ ಸ್ಯಾತ್‌। ಅನುಕರೋತಿ। 
ಪರಾಕರೋತಿ। 

ಅ.ವೃ -“ಶೇಷಾತ್‌ಕರ್ತರಿ ಪರಸ್ಕೈಪದಮ್‌” ಸೂತ್ರದಿಂದ "ಕರ್ತರಿ' ಮತ್ತು 
"ಪರಸ್ಕೈಪದಮ್‌' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಅನು ಅಥವಾ ಪರಾ ಎಂಬ ಉಪಸರ್ಗಗಳಿಂದ ಕೂಡಿದ "ಕೃಣ್‌' 
ಧಾತುವಿನ ಕ್ರಿಯಾಫಲವು ಕರ್ತುಗಾಮಿಯಾದರೂ ಅಥವಾ ಗಂಧನ ಮೊದಲಾದ 
ಅರ್ಥ ಹೇಳುವಾಗ ಈ “ಕೃ” ಧಾತುವಿನ ಪರದಲ್ಲಿ ಪರಸ್ಥೆ ಪದ ಪ್ರತ್ಯಯ ಬರುತ್ತದೆ. 

ಉದಾ- ಅನುಕರೋತಿ- ಅನುಕರಣೆಯನ್ನು ಮಾಡುತ್ತಾನೆ 

ಪರಾಕರೋತಿ- ದೂರ ಸರಿಸುತ್ತಾನೆ. 

ಕ್ರಿಯಾಫಲವು ಕರ್ತೃಗಾಮಿ ಯಾಗಿದ್ದಾಗ “ಸ್ಥರಿತಜೆತಃ ಕರ್ತಭಿಪ್ರಾಯೇಕ್ರಿಯಾಫಲೇ” 
ಎ೦ಬ ಸೂತ್ರದಿಂದ ಮತ್ತು ಗಂಧನಾದಿ ಅರ್ಥದಲ್ಲಿ “ಗಂಧನ ಅವಕ್ಷೇಪಣ” Ke 
ಎ೦ಬ ಸೂತ್ರದಿಂದ ಆತ್ಮನೇಪದವು ಬರುತ್ತಿತ್ತು. ಆದರೆ ಪ್ರಕೃತ ಸೂತ್ರದ ನಿಯಮದಿಂದ 
ಪರಸ್ಮೈಪದವೇ ಬರುತ್ತದೆ. 

ಅನು ಮತ್ತು ಪರಾ ಪೂರ್ವಕ "ಕೃ' ಧಾತುವಿನ ಫಲವು ಕರ್ತೃಗಾಮಿಯಾದರೂ 
ಪರಸ್ಮೈಪದವೇ ಬಂದಿದೆ. ಆತ್ಮನೇಪದಕ್ಕೆ ಅವಕಾಶವಿರುವುದಿಲ್ಲ. 

(ಕ್ಷಿಪ್‌ ಧಾತುವಿಗೆ ಪರಸ್ಕೈಪದವನ್ನು ವಿಧಿಸುವ ನಿಯಮ ಸೂತ್ರ) 


ಸೂತ್ರ- 747 - ಅಭ-ಪ್ರತ್ಯತಿಭ್ಯಃ ಕ್ಷಿಪಃ 13.8೦) 

ವೃತ್ತಿ- ಕ್ಷಿಪ ಪ್ರೇರಣೇ। ಸ್ವರಿತೇತ್‌। ಅಭಿಕ್ಷಿಪತಿ। 

ಅ.ವೃ.- “ಶೇಷಾತ್‌ಕರ್ತರಿ ಪರಸ್ಕೈಪದಮ್‌” ಎಂಬ ಸೂತ್ರದಿಂದ ಕರ್ತರಿ ಮತ್ತು 
ಪರಸ್ಕೈಪದಮ್‌ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ- ಅಭಿ, ಪ್ರತಿ ಮತ್ತು ಅತಿ ಉಪಸರ್ಗಗಳಿ೦ದ ಕೂಡಿದ "ಕ್ಷಿಪ್‌' ಧಾತುವಿಗೆ 
ನಂತರ ಕರ್ತ್ರರ್ಥದಲ್ಲಿ ಪರಸ್ಕೈಪದ ಪ್ರತ್ಯಯವು ಬರುತ್ತದೆ. 

ಧಾತು - ಕ್ಷಿಪ - ಪ್ರೇರಣೇ 

ಉದಾ- "ಕ್ಷಿಪ' ಇದು ತುದಾದಿ ಗಣದಲ್ಲಿ ಉಭಯಪದಿಯಾಗಿ ಪಠಿತವಾಗಿದೆ. 
ಇದರಕ್ರಿಯಾಫಲವು ಕರ್ತೃಗಾಮಿಯಾದರೂ ಈ ಉಪಸರ್ಗಗಳ ಯೋಗದಿಂದ 
ಪರಸ್ಕೈಪದವನ್ನು ಪಡೆಯುತ್ತದೆ. 


1060 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಉದಾ- ಅಭಿಕ್ಷಿಪತಿ- ಎಸೆಯುತ್ತಾನೆ ಎಂದರ್ಥ. ಇಲ್ಲಿ "ಕ್ಷಿಪ್‌' ಧಾತುವು ಅಭಿ 
ಉಪಸರ್ಗಪೂರ್ವಕ ವಾಗಿರುವುದರಿಂದ ಕ್ಷಿಪ ಧಾತುವು ಪರಸ್ಮೈಪದವಾಗಿದೆ. 
ಉದಾ- ಪ್ರತಿಕ್ಷಿಪತಿ- ದೂರಮಾಡುತ್ತಾನೆ ಎಂದರ್ಥ 
ಉದಾ- ಅತಿಕ್ಷಿಪತಿ - ನಿವಾರಣೆಮಾಡುತ್ತಾನೆ ಎಂದರ್ಥ. ಇಲ್ಲಿಯೂ ಮೇಲಿನ 
ನಿಯಮದಿಂದ ಪರಸ್ಮೈಪದವೇ ಬರುತ್ತದೆ. 
(ವಹ್‌ ಧಾತುವಿಗೆ ಪರಸ್ಕೈಪದವನ್ನು ವಿಧಿಸುವ ಸೂತ್ರ) 
ಸೂತ್ರ- 748 - ಪ್ರಾದ್‌ ವಹಃ | (1.3.81 
ವೃತ್ತಿ- ಪ್ರವಹತಿ। 
ಅ.ವೃ.- “ಶೇಷಾತ್‌ಕರ್ತರಿ ಪರಸ್ಕೈಪದಮ್‌” ಎಂಬ ಸೂತ್ರದಿಂದ ಕರ್ತರಿ ಮತ್ತು 
ಪರಸ್ಕೈಪದಮ್‌ ಎಂಬ ಪದಗಳು ಅನುವೃತ್ತವಾಗುತ್ತವೆ 
ಅರ್ಥ- ಪ್ರ ಉಪಸರ್ಗದಿಂದಕೂಡಿದ ವಹ್‌ ಧಾತುವಿನ ನಂತರ ಪರಸ್ಮೈಪದ 
ಪ್ರತ್ಯಯವು ಬರುತ್ತದೆ. 
ಉದಾ- ವಹ್‌ ಪ್ರಾಪಣೇ (ಒಯ್ಯುವುದು ಎಂದರ್ಥ). ಈ ಧಾತುವು ಭ್ಹಾದಿಗಣದಲ್ಲಿ 
ಉಭಯಪದಿಯಾಗಿ ಪಠಿತವಾಗಿದೆ. ಪ್ರ ಉಪಸರ್ಗವು ಪೂರ್ವದಲ್ಲಿ ಇದ್ದು ಕ್ರಿಯೆಯ 
ಫಲವು ಕರ್ತ್ರುಗಾಮಿಯಾಗಿದ್ದರೂ ಸೂತ್ರದ ನಿಯಮದಿಂದ ಪರಸ್ಕೈಪದವೇ ಬರುತ್ತದೆ. 
(ಮೃಷ್‌ ಧಾತುವಿಗೆ ಪರಸ್ಥೈಪದವನ್ನು ವಿಧಿಸುವ ಸೂತ್ರ) 
ಸೂತ್ರ- 749- ಪರೇಮಣ್ಯಷಃ 13.62) 
ವೃಕ್ತಿ- ಪರಿಮೃಷ್ಯತಿ। 
ಅ.ವೃ.- “ಶೇಷಾತ್‌ಕರ್ತರಿ ಪರಸ್ಕೈಪದಮ್‌” ಎಂಬ ಸೂತ್ರದಿಂದ ಕರ್ತರಿ ಮತ್ತು 
ಪರಸ್ಕೈಪದಮ್‌ ಎಂಬ ಪದಗಳು ಅನುವೃತ್ತವಾಗುತ್ತವೆ. 
ಪ.ಛೇ.- ಪರೇಃ, ಮೃಷಃ । 
ಅರ್ಥ- ಮೃಷ್‌ ತಿತಿಕ್ಷಾಯಾಂ ಎಂಬ ಧಾತುವಿಗೆ ಪರಿ ಉಪಸರ್ಗವನ್ನು 
ಸೇರಿಸಿದಾಗ ಅದಕ್ಕೆ ಪರಸ್ಕೈಪದ ಪ್ರತ್ಯಯವು ಬರುತ್ತದೆ. ದಿವಾದಿಗಣದಲ್ಲಿ ಸ್ವರಿತೇತ್‌ 
ಆಗಿರುವುದರಿಂದ ಈ ಧಾತುವು ಉಭಯಪದವಾಗಿ ಪಠಿತವಾದರೂ ಇದರ ಫಲವು 
ಕರ್ತ್ರುಗಾಮಿಯಾದರೂ ಪ್ರಕೃತ ಸೂತ್ರದ ನಿಯಮದಿಂದ ಆತ್ಮನೇಪದವನ್ನು ಬಾಧಿಸಿ 
ಪರಸ್ಕೈಪದವೇ ಬರುತ್ತದೆ. 
(ರಮ್‌ ಧಾತುವಿಗೆ ಪರಸ್ಕೈಪದವನ್ನು ವಿಧಿಸುವ ಸೂತ್ರ) 
ಸೂತ್ರ- 75೦ - ವ್ಯಾಣ”್‌-ಪರಿಭ್ಯೋ ರಮಃ 1.3.83) 
ವೃತ್ತಿ- ರಮು ಕ್ರೀಡಾಯಾಮ್‌। ವಿರಮತಿ। 
ಅ.ವೃ.- ಶೇಷಾತ್‌ಕರ್ತರಿ ಪರಸ್ಕೈಪದಮ್‌ ಎಂಬ ಸೂತ್ರದಿಂದ ಕರ್ತರಿ ಮತ್ತು 


ಪರಸ್ಕೈಪದ ಪ್ರಕ್ರಿಯಾಃ 1061 


ಪರಸ್ಕೈಪದಮ್‌ ಎಂಬ ಪದಗಳು ಅನುವೃತ್ತವಾಗುತ್ತವೆ. 
ಪ.ಛೇ.- ವಿ-ಆಜ್‌-ಪರಿಭ್ಯೋ, ರಮಃ | 
ಅರ್ಥ- ವಿ, ಆಜ್‌ ಮತ್ತು ಪರಿ ಈ ಉಪಸರ್ಗಗಳ ಜೊತೆಗೆಕೂಡಿದ ರಮು(ರಮ್‌) 
ಕ್ರೀಡಾಯಾಂ ಎಂಬ ಧಾತುವಿನ ನಂತರ ಪರಸ್ಕೈಪದ ಪ್ರತ್ಯಯವು ಬರುತ್ತದೆ. 
ಉದಾ- ರಮ್‌ ಧಾತುವು ಅನುದಾತ್ತೇತ್ತಾಗಿರುವುದರಿಂದ ಆತ್ಮನೇ ಪದವಾಗಿದೆ. 
ಈ ಉಪಸರ್ಗಗಳ ಜೋಡಣೆಯಿಂದ ಸೂತ್ರ ನಿಯಮದಿಂದ ಪರಸ್ಥೆ [ಪದವು ಬಂದಿದೆ. 
ಜೋಡಣೆಯಿಂದ ಧಾತುವಿನ ಅರ್ಥವು ಬದಲಾಗುತ್ತದೆ. 
ಉದಾ- ವಿರಮತಿ= ನಿಲ್ಲುತ್ತಾನೆ ಎಂದರ್ಥ 
ಆರಮತಿ- ಎಲ್ಲೆಡೆಯಲ್ಲೂ ರಮಿಸುತ್ತಾನೆ ಎಂದರ್ಥ 
ಪರಿರಮತಿ- ಪ್ರಸನ್ನನಾಗಿರುತ್ತಾನೆ ಎಂದರ್ಥ 
("ಉಪ' ಉಪಸರ್ಗ ಸೇರಿಸಿದಾಗ ರಮ್‌ ಧಾತುವಿಗೆ 
ಪರಸ್ಕೈಪದವನ್ನು ವಿಧಿಸುವ ಸೂತ್ರ) 


ಸೂತ್ರ- 751 - ಉಪಾಜ್ಚ!। (1.3.84) 

ವೃತ್ತಿ- ೦ಉುಜ್ಞದತ್ತ ಉಪರಮುತಿ। ಉಪರಮಂರುತಿ ಇತ್ಯರ್ಥಃ। 
ಅನ್ನರ್ಭಾವಿತಣ್ಯರ್ಥೋಯಮ್‌। 

ಅ.ವೃ.- “ವ್ಯಾಜ್‌-ಪರಿಭ್ಯೋರಮಃ” ಎಂಬ ಸೂತ್ರದಿಂದ ರಮಃ ಎಂಬ ಪದವು 
ಮತ್ತು “ಶೇಷಾತ್‌ಕರ್ತರಿ ಪರಸ್ಕೈಪದಮ್‌” ಎಂಬ ಸೂತ್ರದಿಂದ ಕರ್ತರಿ ಮತ್ತು 
ಪರಸ್ಕೈಪದಮ್‌ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಪ.ಛೇ- ಉಪಾತ್‌, ಚ। 

ಅರ್ಥ- "ಉಪ' ಎಂಬ ಉಪಸರ್ಗದ ಪರದಲ್ಲಿರುವ ರಮ್‌ ಧಾತುವಿಗೂ 
ಪರಸ್ಮೈ ಪದ ಪ್ರತ್ಯಯವು ಬರುತ್ತದೆ. 

ಉದಾ - ಯಜ್ಞದತ್ತಮುಪರಮತಿ(ಉಪರಮಯತಿ)- ಯಜ್ಞದತ್ತನನ್ನು 
ಪದಾರ್ಥವನ್ನು ನಾಶಗೊಳಿಸುವಂತೆ ಪ್ರೇರಿಸುತ್ತಾನೆಎಂದರ್ಥ. ಇಲ್ಲಿ ಉಪ ಉಪಸರ್ಗ 
ಪೂರ್ವಕವಾದ್ದರಿಂದ “ರಮ್‌' ಧಾತುವಿಗೆ ಪರಸ್ಕೈಪದವು ಬಂದಿದೆ. 

ಉಪರಮತಿ- ಎಂಬುದರ ಅರ್ಥವು ನಾಶವನ್ನು ಮಾಡಿಸುತ್ತಾನೆ ಎಂದು. ಈ 
ಅರ್ಥವು ಹೇಗೆ ಬರುತ್ತದೆ ಎಂದು ಕೇಳಿದರೆ ಅದಕ್ಕೆ ಸಮಾಧಾನವನ್ನು “ಅಚಿತರ್ಭಾವಿತ 
ಣ್ಯರ್ಥೋಂಯಮ್‌” ಎಂಬ ವಾಕ್ಯದಿಂದ ಹೇಳುತ್ತಾರೆ. ಇಲ್ಲಿ ರಮ್‌ ಧಾತುವು 
ಅಚಿತರ್ಭಾವಿತ ಣೃರ್ಥವನ್ನು ಉಳ್ಳದ್ದಾಗಿದೆ ಅಚಿದರೆ ಣಿಚ್‌ ನ ಪ್ರೇರಣಾರ್ಥವು 
ಇದರೊಳಗಿದೆ. ಆದ್ದರಿಂದ ಇದು ಸಕರ್ಮಕವಾಗಿದೆ. | 

॥ ಇಲ್ಲಗೆ ಪರಸ್ಥೈೈಪದ ಪ್ರಕ್ರಿಯೆಯು (29) ಮುಗಿಯಿತು ॥ 


ಪ್ರತರಣ-30: ಭಾವಕರ್ಮ ಪ್ರಕ್ರಿಯಾ 
(ಸೂತ್ರ ಸಂಖ್ಯೆ 752 ರಿಂದ 760 ವರೆಗೆ) 


(ಭಾವ ಮತ್ತು ಕರ್ಮಾರ್ಥಗಳಲ್ಲ ಇರುವ ಲ-ಕಾರಕ್ಕೆ 
ಆತ್ಮನೇ ಪದ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 752 - ಭಾವಕರ್ಮಣೋಃ। 1.3.13) 

ವೃತ್ತಿ- ಭಾವೇ ಕರ್ಮಣಿ ಚ ಧಾತೋಃ ಲಸ್ಕ ಆತ್ಮನೇಪದಮ್‌। 

ಅ.ವೃ- “ಅನುದಾತ್ತ ಜಿತ ಆತ್ಮನೇ ಪದಮ್‌' ಎಂಬ ಸೂತ್ರದಿಂದ ಆತ್ಮನೇಪದಮ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಭಾವ ಮತ್ತು ಕರ್ಮ ಅರ್ಥಗಳಲ್ಲಿ ಇರುವ ಲಕಾರದ ಸ್ಥಾನದಲ್ಲಿ 
ಆತ್ಮನೇಪದ ಪ್ರತ್ಯಯವು ಬರುತ್ತದೆ. 

ವಿವರಣೆ- ಭಾವ ಮತ್ತು ಕರ್ಮಾರ್ಥಗಳಲ್ಲಿ ಧಾತುವು ಆತ್ಮನೇ ಪದದಲ್ಲೇ 
ಇರುತ್ತದೆ. ಪರಸ್ಕೈಪದದಲ್ಲಿ ಇರುವುದಿಲ್ಲ. 

(ಯಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 753- ಸಾರ್ವಧಾತುಕೇ ಯಕ್‌।(3.1.67) 

ವೃತ್ತಿ- ಧಾತೋರ್ಯಕ್‌ ಭಾವಕರಮವಾಚಿನಿ ಸಾರ್ವಧಾತುಕೇ। ಭಾವ-ಕ್ರಿಯಾ, 
ಸಾ. ಚ ಭಾವಾರ್ಥಕ-ಲ-ಕಾರೇಣ ಅನೂದ್ಯತೇ। ಯುಷ್ಮದಸ್ಮಬ್ಯಾಂ 
ಸಾಮಾನಾಧಿಕರಣ್ಯಾಭಾವಾತ್‌ ಪ್ರಥಮಃ ಪುರುಷಃ ತಿಜ್‌ ವಾಚ್ಯಕ್ರಿಯಾಯಾಃ 
ಅದ್ರವ್ಯರೂಪತ್ವೇನ ದ್ವಿತ್ವಾದಿ ಅಪ್ರತೀತೇಃ ನ ದ್ವಿವಚನಾದಿ, ಕಿಂತು ಏಕವಚನಮೇವ 
ಉತ್ಸರ್ಗತಃ ತ್ವಯಾ, ಮಯಾ ಅನ್ಯ ಸ್ರ ಭೂಯತೇ। ಬಭೂವೇ। 

ಅ.ವ್ಯ- “ಚಿಣ್‌ ಭಾವ ಕರ್ಮಣೋಳ” ಎಂಬ ಸೂತ್ರದಿಂದ ಭಾವ-ಕರ್ಮಣೋಃ 
ಎಂಬ ಪದವು “ಧಾತೋಃ ಏಕಾಚೋ ಹಲಾದೇಃ ಕ್ರಿಯಾಸಮಭಿಹಾರೆ ಯಜ್‌” 
ಎಂಬ ಸೂತ್ರದಿಂದ ಧಾತೋಃ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಭಾವ ಮತ್ತು ಕರ್ಮವಾಚಕ ಸಾರ್ವಧಾತುಕ ಪ್ರತ್ಯಯಗಳು ಪರದಲ್ಲಿದ್ದಾಗ, 
ಪೂರ್ವದಲ್ಲಿರುವ ಧಾತುವಿನ ಮುಂದೆ "ಯಕ್‌' ಪ್ರತ್ಯಯವು ಬರುತ್ತದೆ. "ಯಕ್‌' 
ನಲ್ಲಿ "ಕ್‌' ಕಾರವು ಇತ್‌ ಆಗುತ್ತದೆ. ಇಲ್ಲಿ "ಕ್‌' ಕಾರವು ಇತ್‌ ಆಗಿರುವುದರ 
ಪ್ರಯೋಜನವೆಂದರೆ 

ಗುಣ, ವೃದ್ಧಿಗಳ ನಿಷೇಧ ಹಾಗೂ ಸಂಪ್ರಸಾರಣ ಮಾಡುವುದಕ್ಕಾಗಿ. 

ವಿವರಣೆ- ಧಾತುವಿನ ಅರ್ಥವಾದ ಕ್ರಿಯೆಗೆ ಭಾವ ಎಂದು ಕರೆಯುತ್ತಾರೆ. 
ಯಾವ ಧಾತುವಿನಿಂದ ಕ್ರಿಯೆಯು ಉಂಟಾಗುತ್ತದೆಯೋ ಅದನ್ನೇ "ಲ್‌' ಕಾರವು 
ಹೇಳುವುದರಿಂದ "“ಪುನರುಕ್ತಿ' ಎಂಬ ದೋಷವು ಬರುವುದು ಎಂದು ಆಶಂಕಿಸಿದರೆ 


ಭಾವಕರ್ಮ ಪ್ರಕ್ರಿಯಾಃ 1063 


ಅದಕ್ಕೆ ಸಮಾಧಾನವು ಹೀಗೆ ಹೇಳಲಾಗಿದೆ. "ಲ್‌'ಕಾರವು ಬೇರೆ ಹೊಸಾದಾದ ಕ್ರಿಯೆನನ್ನು 
ಬೋಧಿಸದೇ ಧಾತುವಾಚ್ಯವಾದ ಕ್ರಿಯೆಯನ್ನು ಅನುವಾದ ಮಾಡುವುದರಿಂದ 
(ಸ್ಪಷ್ಟಪಡಿಸುವುದರಿ೦ದ) ಮೇಲೆ ಆಶಂಕಿಸಿದ ದೋಷಕ್ಕೆ ಅವಕಾಶವಿರಿವುದಿಲ್ಲ. 
ಭಾವೇ ಪ್ರಯೋಗದಲ್ಲಿ "ಲ್‌' ಕಾರವಾಚ್ಯವಾದದ್ದು ಧಾತುವಿನಿಂದ ಉಕ್ತವಾದ 
ಕ್ರಿಯೆಯೇ ಹೊರತು ಯುಷ್ಕದ್‌ ಅಸ್ಕದ್‌ಗಳಲ್ಲ. ಆದ್ದರಿಂದ ಈ ಪ್ರಯೋಗದಲ್ಲಿ 
ಯುಷ್ಕದ್‌ ಅಸ್ಮದ್‌ ಗಳ ಸಾಮಾನಾಧಿಕರಣ್ಯವು(ಏಕಾರ್ಥವು) ಇಲ್ಲದಿರುವುದರಿಂದ 
“ಶೇಷೇ ಪ್ರಥಮಃ' ಎಂಬ ಸೂತ್ರದಿಂದ ಕೇವಲ ಪ್ರಥಮ-ಪುರುಷವೇ ಇರುತ್ತದೆ. 
ಅಂದರೆ ಎಲ್ಲಿ ಯುಷ್ಠದ್‌-ಅಸ್ಮದ್‌ ಗಳು "ಲ್‌' ಕಾರದ ಜೊತೆಗೆ ಸಾಮಾನಾಧಿಕರಣ್ಯವನ್ನು 
ಹೊಂದಿವೆಯೋ ಅಲ್ಲಲ್ಲಿ ಮಾತ್ರ ಮಧ್ಯಮ ಹಾಗು ಉತ್ತಮ ಪುರುಷಗಳು ಬರುತ್ತವೆ. 


ತಿಜ್‌ ವಾಚ್ಯವಾದ ಕ್ರಿಯೆಯು ದ್ರವ್ಯವಾಗದಿರುವುದರಿಂದ ಮೂರ್ತರೂಪವು 
ಅಲ್ಲದ್ದರಿಂದ ದ್ವಿತ್ವಾದಿಗಳಗೆ ಪ್ರತೀತಿ ಆಗುವುದಿಲ್ಲ. ಆದ್ದರಿಂದ ಭಾವವಾಜ್ಯದಲ್ಲಿ ದ್ವಿವಚನ 
ಮತ್ತು ಬಹುವಚನ ಇರುವುದಿಲ್ಲ. ಆದರೆ ಏಕ ವಚನವು ಸ್ವಾಭಾವಿಕವಾಗಿಯೇ 
ಬರುತ್ತದೆ. ಏಕೆಂದರೆ ಏಕವಚನವು ಸಂಖ್ಯೆಯ ಅಪೇಕ್ಷೆ ಮಾಡುವುದಿಲ್ಲ. 

ಉದಾ- ತ್ವಯಾ, ಮಯಾ ಅನ್ಯೇಶ್ವ ಭೂಯತೇ- ನಿನ್ನಿಂದ ನನ್ನಿಂದ 
ಬೇರೆಯವರಿಂದಲೂ ಇರೋಣವಾಗುತ್ತದೆ ಎಂದರ್ಥ. 

ಉದಾ- ಭೂಯತೇ "ಭೂ' ಸತ್ತಾಯಾಂ ಎಂಬ ಧಾತುವಿನ ಮುಂದೆ "ಲಃ 
ಕರ್ಮಣಿ' ಎಂಬ ಸೂತ್ರದಿಂದ "ಲ್‌'ಕಾರವು ಬಂದು ಅದರ ಮೇಲೆ 
ವರ್ತಮಾನಾರ್ಥದಲ್ಲಿ ಲಟ್‌ "ಲ್‌'ಕಾರವು ಬಂದು “ಭಾವ ಕರ್ಮಣೋಃ” ಎಂಬ 
ಸೂತ್ರದಿಂದ ಆತ್ಮನೇಪದ ಪ್ರತ್ಯಯವು ಬಂದು ಭೂತ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
"ಯಕ್‌' ಪ್ರತ್ಯಯವು ಬ೦ದು ಭೂ4ಯಃತ ಎಂದಿದ್ದಾಗ, "ಟಿ'ಗೆ ಏತ್ವವಾಗಿ "ಭೂಯತೇ' 
ಎಂದಾಗುತ್ತದೆ. 

ಉದಾ- ಬಭೂವೇ ಇದು ಲಿಟ್‌ "ಲ್‌'ಕಾರದ ಪ್ರಥಮ ಪುರುಷದ ಏಕವಚನದ 
ರೂಪ. "ಭೂ' ಧಾತುವಿನ ಮುಂದೆ ಲಿಟ್‌, ತ, ಏಶ್‌, ಏ, ವುಕ್‌ ಆಗಮ, ಧಾತುವಿಗೆ 
ದ್ವಿತ್ವ, ಹಲಾದಿಶೇಷ, ಅಭ್ಯಾಸಕ್ಕೆ ಹ್ರಸ್ವ ಮತ್ತು "ಉ' ಕಾರಕ್ಕೆ "ಅ'ಕಾರಾದೇಶ, ಜಶ್ವವು 
ಬಂದು ಭೂ. ಲಿಟ್‌, ಭೂತ, ಭೂ*ಏ, ಭೂ4ವ್‌+ಏ, ಬಭೂ.-ವ್‌. ಏ,ಬಭೂವೇ 
ಎಂದು ರೂಪವಾಗುತ್ತದೆ. 

(ಚಿಣ್ವದ್ಧಾವಾದಿಗಳನ್ನು ವಿಧಿಸುವ ಅತಿದೇಶ ಸೂತ್ರ) 


ಸೂತ್ರ- 754- ಸ್ಯ-ಸಿಚ್‌-ಸೀಯುಟ್‌-ತಾಸಿಷು 
ಛಭಾವಕರ್ಮಣೋರೂಪದೇಶೇಣ್ಣನ-ಗ್ರಹ-ದೃಶಾಂ ವಾ ಚಿಣ್ವದಿಟ್‌ ಚ। (6.4.62) 
ವೃತ್ತಿ-ಉಪದೇಶೇ ಯೋತಚ್‌ ತದನ್ಹಾನಾಂ ಹನಾದೀನಾಂ ಚ ಚಿಣೀ 
ವಾಜ್ಗಕಾರ್ಯಂ ವಾ ಸ್ಕಾತ್‌ ಸ್ಯಾದಿಷು ಭಾವಕರ್ಮಣೋರ್ಗಮ್ಯಮಾನಯೋಃ, 
ಸ್ಕಾದೀನಾಮ್‌ ಇಡಾಗಮಶ್ಚ । ಚಿಣ್ವದ್ಭಾವಪಕ್ಷೇಂಯಮಿಟ್‌, ಚಿಣ್ವದ್ಧಾವಾದ್‌ ವೃದ್ಧಿಃ- 


1064 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಭಾವಿತಾ, ಭವಿತಾ। ಭಾವಿಷ್ಯತೇ, ಭವಿಷ್ಯತೇ। ಭೂಯತಾಮ್‌। ಅಭೂಯತ। ಭೂಯೇತ। 
ಭಾವಿಶೀಷ್ಟ ಭವಿಷೀಷ್ಪು 

ಪ.ಛೇ- ಸ್ಕ-ಸಿಚ್‌-ಸೀಯುಟ್‌-ತಾಸಿಷು-ಭಾವ ಕರ್ಮಣೆಖ್‌ಃ ಉಪದೇಶೇ ಅಚ್‌- 
ಹನ್‌-ಗ್ರಹ-ದೃಶಾಂ ವಾ ಚಿಣ್ಣತ್‌, ಇಟ್‌, ಚ। 

ಅರ್ಥ- ಉಪದೇಶದಲ್ಲಿ ಅಚ್‌ ಅಂತವಾದ ಧಾತುಗಳಿಗೂ, ಹನ್‌, ಗ್ರಹ, ದೃಶ್‌ 
ಧಾತುಗಳಿಗೂ ಭಾವಕರ್ಮಾರ್ಥವು ತೋರುತ್ತಿರುವಾಗ ಸ್ಯ, ಸಿಚ್‌, ಸೀಯಟ್‌, ತಾಸ್‌ 
ಈ ನಾಲ್ಕು ಪ್ರತ್ಯಯಗಳು ಪರದಲ್ಲಿರುವಾಗ ಬರುವ ಅಂಗ ಕಾರ್ಯಗಳು ವಿಕಲ್ಲವಾಗಿ 
ಬರುತ್ತವೆ. ಸ್ಯಾದಿಗಳಿಗೆ ಇಡಾಗಮವು ಬರುತ್ತದೆ. 


ವಿವರಣೆ- ಇಲ್ಲಿ ಚಿಣ್ಣದ್ಧಾವ ಬರುವಾಗ ಮಾತ್ರ ಇಡಾಗಮವು ಬರುತ್ತದೆ. ಚಿಣ್ವದ್ಭಾವ 
ಬಾರದಿರುವಾಗ ಇಡಾಗಮವು ಬರುವುದಿಲ್ಲ.ಆದರೆ ಚಿಣ್ಣದ್ಧಾವ ಅಭಾವ ಪಕ್ಷದಲ್ಲಿ 
ಧಾತುವು ಸೇಟ್‌ ಆಗಿದ್ದರೆ, ಆಗ ವಲಾದಿ ಲಕ್ಷಣ, ಇಟ್‌ ಬರುತ್ತದೆ. 

ಉದಾ- ಭಾವಿತಾ-"ಭೂ' ಧಾತುವಿನ ಭಾವ ವಾಚ್ಯ ಲುಟ್‌, ಪ್ರಥಮ ಪುರುಷ 
ಏಕವಚನದಲ್ಲಿ ಭೂ--ಲುಟ್‌, ಭೂ--ತ, ಭೂ.-ಡಾ. ಭೂ. ತ್‌.-ಆ. ಭೂ ಇ ತ್‌-ಆ, 
ಭ್‌4ಇ+ತ್‌*೬ಆ, ಭ್‌4ವ್‌+ ಇಇತ್‌..ಆ ಇ ಭಾವಿತಾ ಎಂದು ರೂಪವಾಗುತ್ತದೆ.(ಇಲ್ಲಿ 
ಚಿಣ್ವದ್ಭಾವದ ನಿಮಿತ್ತವಿರುವುದರಿ೦ದ "ಅಚೋಳ್ಡಿತಿ' ಎಂಬ ಸೂತ್ರದಿಂದ "ಉ'ಕಾರಕ್ಕೆ 
ವೃದ್ಧಿಯು ಬರುತ್ತದೆ.) 

ಉದಾ- ಭವಿತಾ - ಚಿಣ್ವದ್ಭಾವವು ಬಾರದಿದ್ದಾಗ “ಆರ್ಧಧಾತುಕಸ್ಕೇಡ್ವಲಾದೇಃ' 
ಎ೦ಬ ಸೂತ್ರದಿಂದ “ಇಟ್‌' ಆಗಮವು ಬರುತ್ತದೆ. ಇಲ್ಲಿ ಗುಣ, ಅವ್‌ ಆದೇಶಗಳಾಗಿ 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಭಾವಿಷ್ಯತೇ - ಇವು ಲೃಟ್‌ "ಲ್‌' ಕಾರದ ಪ್ರಥಮ ಪುರುಷ ಏಕವಚನದ 
ರೂಪಗಳು. 

ಉದಾ- ಭವಿಷ್ಯತೇ - ಇವುಗಳ ರೂಪವನ್ನು ಹಿಂದಿನಂತೆ ತಿಳಿಯಬೇಕು. ಇಲ್ಲಿ 
“ತಾಸ್‌' ನ ಸ್ಥಾನದಲ್ಲಿ "ಸ್ಯ' ಪ್ರತ್ಯಯವು ಬರುತ್ತದೆ. 

ಉದಾ- ಭೂಯತಾಮ್‌-ಇದು ಲೋಟ್‌ ಪ್ರಥಮ ಪುರುಷ ಏಕವಚನದ ರೂಪ. 
ಇಲ್ಲಿ ಸಾರ್ವಧಾತುಕವಾದ್ದರಿಂದ "ಯಕ್‌' ಪ್ರತ್ಯಯವು ಬಂದು ಕಿತ್‌ ಆದ್ದರಿಂದ 
ಗುಣ, ವೃದ್ಧಿಗಳು ಬಾರದೇ ಭೂತ, ಭೂ4ಯ-+ತ, ಭೂ4ಯ-+ ತಾಮ್‌ 
ಭೂಯತಾಮ್‌ ಎಂದು ರೂಪವಾಗುತ್ತದೆ. 

ಉದಾ- ಅಭೂಯತ-ಇದು ಲಜ್‌ ಪ್ರಥಮ ಪುರುಷ ಏಕವಚನದಲ್ಲಿ, ಭೂತ, 
ಭೂ.-ಯ--ತ, ಅ+೬ಭೂ4ಯ-+ತ=ಅಭೂಯತ ಎಂದು ರೂಪ ಸಿದ್ಧವಾಗುತ್ತದೆ. 

ಉದಾ- ಭೂಯೇತ - ಇದು ವಿಧಿಲಿಜ್‌ ಪ್ರಥಮ ಪುರುಷ ಏಕವಚನದಲ್ಲಿ, 
ಭೂತ, ಭೂ-ಯ--ತ, ಭೂತ, ಭೂ4ಯ-+ಸೀಯುಟ್‌4೬ತ, ಭೂ-ಯ--ಈ-ತ 
ಎ೦ದಿದ್ದಾಗ, ಗುಣವಾಗಿ ಭೂಯೇತ ಎಂದು ರೂಪವು ಸಿದ್ಧವಾಗುತ್ತದೆ. 


ಛಾವಕರ್ಮ ಪ್ರಕ್ರಿಯಾಃ 1065 


ಉದಾ- ಭಾವಿಷೀಷ್ಟ ಭವಿಷೀಷ್ಟ - ಆ.ಲಿಜ್‌ ಪ್ರಥಮ ಪುರುಷ ಏಕವಚನದಲ್ಲಿ 
- ಮೊದಲನೇಯ ರೂಪವು ಚಿಣ್ವದ್ಭಾವ ಮತ್ತು ಇಟ್‌ ಆಗಮ ಬಂದು ಆಗಿದೆ. 
ಎರಡನೇಯ ರೂಪವು ಚಿಣ್ವದ್ಭಾವ ಬಾರದ ರೂಪ. ಇಲ್ಲಿ ವಲಾದಿ ಆರ್ಧಧಾತುಕ 
ನಿಮಿತ್ತವಾಗಿ "ಇಟ್‌' ಆಗಮವು ಬಂದಿದೆ. 

ಅಕರ್ಮಕ ಧಾತುವು ಉಪಸರ್ಗದ ಸಂಬಂಧದಿಂದ ಸಕರ್ಮಕವಾಗುತ್ತದೆ. 
ಹೇಗೆಂದರೆ "ಭೂ' ಧಾತುವು ಅಕರ್ಮಕವಾಗಿದೆ. “ಅನು” ಎಂಬ ಉಪಸರ್ಗವನ್ನು 
ಸೇರಿಸಿದಾಗ ಸಕರ್ಮಕವಾಗುತ್ತದೆ. 

ಉದಾ- "ದೇವದತ್ತಃ ಆನಂದಮ್‌ ಅನುಭವತಿ' ಎಂದು ಸಕರ್ಮಕವಾದ 
ರೂಪವಾಗುತ್ತದೆ. ಇದರ ಕರ್ಮವು ವಾಚ್ಯವಾದಾಗ "'ದೇವದತ್ತೇನ ಆನಂದಃ 
ಅನುಭೂಯತೇ' ಎಂದಾಗುತ್ತದೆ. ಭಾವ ವಾಚ್ಯವಾದಾಗ ಅದು ಕೇವಲ ಪ್ರಥಮ 
ಪುರುಷ ಏಕವಚನದಲ್ಲೇ ಇರುತ್ತದೆ. ಆದರೆ ಧಾತುವು ಸಕರ್ಮಕವಾದಾಗ ಕರ್ಮವಾಚ್ಕದ 
ಪ್ರಯೋಗವಾದರೆ' ಎಲ್ಲಾ ಪುರುಷ ವಚನಗಳಲ್ಲೂ ರೂಪಗಳು ಇರುತ್ತವೆ. “ಚೈತ್ರೇಣ 

ಆನಂದಃ ಅನುಭೂಯತೇ'. ಚೈತ್ರನಿಂದ ಆನಂದವು ಅನುಭವಿಸಲ್ಪಡುತ್ತದೆ. ಇಲ್ಲಿ 
ಅನುಭವಾರ್ಥದಲ್ಲಿ ಅನುಪೂರ್ವಕ ಭೂ ಧಾತುವಿನಿಂದ ಕರ್ಮಾರ್ಥದಲ್ಲಿ "ಲ್‌'ಕಾರವು 
ಬಂದಿದೆ. ಅನುಭೂಯತೇ ಎಂಬುದರ ರೂಪ ಸಿದ್ಧಿಯನ್ನು ಹಿ೦ದಿನಂತೆ ತಿಳಿಯಬೇಕು. 

ಕರ್ಮಾರ್ಥದಲ್ಲಿ "ಲ್‌'ಕಾರವು ಇರುವುದರಿಂದ ಕರ್ಮವು ಹೇಳಲಾಗಿದೆ. ಆದ್ದರಿಂದ 
ಕರ್ಮವಾಚಕ ಪದಕ್ಕೆ ಪ್ರಥಮಾ ವಿಭಕ್ತಿಯು ಬಂದಿದೆ. ಆದರ ಕರ್ಮವು ಸಾಕ್ಷಾತ್‌ 
ಧಾತುವಿನಿಂದ ಅನುಕ್ತವಾಗಿರುವುದರಿಂದ ಚೈತ್ರೇಣ ಎಂದು ಕರ್ತೃವು ತೃತೀಯಾ 
ವಿಭಕ್ತಿಯಲ್ಲಿ ಹೇಳಲಾಗಿದೆ. 

ಕರ್ಮವಾಚ್ಯದಲ್ಲಿ "ಲ್‌' ಕಾರದ ಅರ್ಥವು ಕರ್ಮವಾಗಿರುತ್ತದೆ. ಇದಕ್ಕೆ ಯುಷ್ಮದ್‌ 
ಮತ್ತು ಅಸ್ಮದ್‌ ಗಳ ಜೊತೆಗೆ ಸಾಮಾನಾಧಿಕಣ್ಯವು ಇದೆ. ಆದ್ದರಿಂದ ಇಲ್ಲಿ ಮೂರು 
ಪುರುಷಗಳಲ್ಲೂ ಪ್ರಯೋಗ ಇದೆ. 

("ಚಿಣ್‌' ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 755- ಚಿಣ್‌ ಭಾವಕರ್ಮಣೋಃ। (3.1.66) 

ವೃತ್ತಿ- ಚ್ಲೇಃ ಚಿಣ್‌ ಸ್ಕಾದ್‌ ಭಾವಕರ್ಮವಾಚಿನಿ ತ ಶಬ್ದೇ ಪರೇ। ಅಭಾವಿ! 
ಅಭಾವಿಷ್ಯತ್‌, ಅಭವಿಷ್ಯತ। ಅಕರ್ಮಕೋತಪ್ಯುಪಸರ್ಗವಶಾತ್‌ ಸಕರ್ಮಕಃ। 
ಅನುಭೂಯತೇ, ಆನಂದಶ್ಚೆ ತೇಣ ತ್ವಯಾ ಮಯಾ ಚ। ಅನುಭೂಯೇತೇ। 
ಅನುಭೂಯನ್ನೇ। ಅನುಭೂಯಸೇ। ಅಹಮನುಭೂಯೇಟಅನ್ನಭಾವಿ, ಅನ್ವಭಾವಿಷಾತಾಮ್‌, 
ಅನ್ವಭವಿಷಾತಾಮ್‌। ಣೆಲೋಪಃ- ಭಾವ್ಯತೇಭಾವಯಾಇಳ್ದಾಕ್ರೇಭಾವಯಾಮ್ಹಭೂವೇ। 
ಭಾವಯಾಮಾಸೇ! ಚಿಣ್ವದಿಟ್‌- ಭವಿತಾ, ಆಭೀಯತ್ವೇನ ಅಸಿದ್ಧತ್ವಾತ್‌ ಣೆಲೋಪ, 
ಭಾವಯಿತಾ। ಭಾವಯಿಷೀಷ್ಟ ಅಭಾವಿ, ಅಭಾವಿಷಾತಾಮ್‌, ಅಭಾವಯಿಷಾತಾಮ್‌!। 
ಬುಭೂಷ್ಯತೇ, ಬುಭುಷಾಇ್ಚಾಕ್ರೇ, ಬುಭೂಷಿತಾ, ಬುಭೂಷಿಷ್ಯತೇ। ಬೋಭೂಯ್ಯತೇ। 


1066 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಬೋಭೂಯತೇ!। (483) ಅಕೃತ್ಸಾರ್ವಧಾತುಕಯೋರ್ದೀರ್ಫಃ- ಸ್ತೂಯತೇ ವಿಷ್ಣುಃ। 
ಸ್ತಾವಿತಾ, ಸ್ತೋತಾ। ಸ್ತಾವಿಷ್ಯತೇ, ಸ್ತೋಷ್ಯತೇ। ಅಸ್ತಾವಿ। ಅಸ್ತಾವಿಷಾತಾಮ್‌, 
ಅಸ್ತೋಷಾತಾಮ್‌। ಯ ಗತೌ। 495) "ಗುಣೋರ್ತೀತಿ' ಇತಿ ಗುಣಃ- ಅರ್ಯತೇ। 
ಸ್ಮ ಸ್ಮರಣೊ- ಸ್ಮರ್ಯತೇ। ಸಸ್ಮರೇ। ಉಪದೇಶಗ್ರಹಣಾತ್‌ ಚಿಣ್ವದಿಟ್‌ದ್‌- ಆರಿತಾ, 
ಅರ್ತಾ। ಸ್ಮಾರಿತಾ, ಸ್ಕರ್ತಾ। (334) ಅನಿದಿತಾಮಿತಿ ನಲೋಪಃ- ಸಸ್ಕತೇ, ಇದಿತಸ್ತು 
ನನ್ನ್ಯತೇ। ಸಮೃಸಾರಣಮ್‌। ಇಜೃತೇ। 

ಅ.ವೃ- “ಚಿಣ್‌ ತೇ ಪದಃ' ಸೂತ್ರದಿಂದ “ತೇ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ -ಭಾವ ಮತ್ತು ಕರ್ಮವಾಚಿ “ತ' ಶಬ್ದವು ಪರದಲ್ಲಿದ್ದಾಗ 'ಜ್ಞಿ' ಸ್ಥಾನದಲ್ಲಿ 
"ಚಿಣ್‌' ಆದೇಶವು ಬರುತ್ತದೆ. “ಚಿಣ್‌' ನಲ್ಲಿ "ಇ'ಕಾರವು ಮಾತ್ರ ಉಳಿಯುತ್ತದೆ. 
"ಚ'ಕಾರ "ಣ'ಕಾರಗಳು ಇತ್‌ ಗಳಾಗಿವೆ. ಣಿತ್‌ ಆದ್ದರಿಂದ ವೃದ್ಧಿಯು ಬರುತ್ತದೆ. 

ಉದಾ- ಅಭಾವಿ - ಇದು "ಲುಜ್‌' ಪ್ರಥಮ ಪುರುಷ ಏಕವಚನದಲ್ಲಿ, ಭೂಃತ 
ಎಂದಿದ್ದಾಗ, "ಚ್ಲಿ ಲುಜಿ' ಎಂಬ ಸೂತ್ರದಿಂದ “ಜ್ಲೆ' ಪ್ರತ್ಯಯ ಬರುತ್ತದೆ. ಅದರ 
ಸ್ಥಾನದಲ್ಲಿ "ಚಿಣ್‌' ಆದೇಶವು ಬರುತ್ತದೆ. ಅನಂತರ ಭೂ4ಇ+ತ ಎಂದಿದ್ದಾಗ, 
ಅಡಾಗಮವು ಬಂದು ಅ ಭೂ. ಇತ ಎಂದಿದ್ದಾಗ, ವೃದ್ಧಿ ಬಂದು ಅ ಭೌ-ಇ-ತ 
ಎಂದಿದ್ದಾಗ, ಆವ್‌ ಆದೇಶವಾಗಿ ಅ*ಭ್‌ಆವ್‌-ಇ-ತ ಎಂದಿದ್ದಾಗ, “ಚಿಣೋ 
ಲುಕ್‌' ಸೂತ್ರದಿಂದ “ತ' ಗೆ ಲೋಪ ಬಂದು ಅಭಾವಿ ಎಂದು ರೂಪವು ಸಿದ್ಧವಾಗಿದೆ. 

ಉದಾ- ಅಭಾವಿಷ್ಯತ, ಅಭವಿಷ್ಯತ- ಇವೆರಡು “ಲುಜ್‌' "ಲ್‌' ಕಾರದ ಪ್ರಥಮ 
ಪುರುಷ ಏಕವಚನದ ರೂಪಗಳು. ಮೊದಲನೇಯ ರೂಪವು ಚಿಣ್ವದ್ಭಾವ ಮತ್ತು 
ಇಟ್‌ ಆಗಮ ಬಂದು ಆಗಿದೆ. ಎರಡನೇಯ ರೂಪವು ಚಿಣ್ಣದ್ದಾವ ಬಾರದ ರೂಪ. 
ಇಲ್ಲಿ ವಲಾದಿ ಆರ್ಧಧಾತುಕ ನಿಮಿತ್ತವಾಗಿ "ಇಟ್‌' ಆಗಮವು ಬಂದಿದೆ. ಕರ್ಮವು 
ದ್ರವ್ಯವಾಗಿದೆ. ಇದರ ಜೊತೆಗೆ ಸಂಖ್ಯೆಯ ಅನ್ವಯವು ಆಗುತ್ತದೆ. ಆದ್ದರಿಂದ ಎಲ್ಲಾ 
ವಚನಗಳಲ್ಲೂ ರೂಪಗಳು ಇರುತ್ತವೆ. “ತ್ವಯಾ ಮಯಾ ಚ' ಇವುಗಳ ಮುಖಾಂತರ 
ಹೇಳಲ್ಲಡುವುದು ಯಾವುದೆಂದರೆ ಪುರುಷ ಮತ್ತು ವಚನಗಳು ಕರ್ಮವಾಜ್ಯದಲ್ಲಿ 
ಕರ್ಮಕ್ಕೆ ಅನುಸಾರವಾಗಿರುತ್ತದೆ. ಕರ್ತೃವಿಗೆ ಅನುಸಾರವಾಗುವುದಿಲ್ಲ. 

ಉದಾ- ಅನುಭೂಯತೇ- ಇದು ಕರ್ಮಣಿ ಪ್ರಯೋಗದ ಲಟ್‌ ಪ್ರಥಮ 
ಪುರುಷ ಏಕವಚನದ ರೂಪ. 

ಉದಾ- ಅನುಭೂಯೇತೇ-ಇದು ಕರ್ಮಣಿ ಪ್ರಯೋಗದ ಲಟ್‌ ಪ್ರಥಮ ಪುರುಷ 
ದ್ವಿವಚನದ ರೂಪ. 

ಉದಾ-ಅನುಭೂಯಂತೇ- ಇದು ಕರ್ಮಣಿ ಪ್ರಯೋಗದ ಲಟ್‌ ಪ್ರಥಮ ಪುರುಷ 
ಬಹುವಚನದ ರೂಪ. 

ಉದಾ-ತ್ವಮನುಭೂಯಸೇ-ಇದು ಮಧ್ಯಮ ಪುರುಷ ಏಕವಚನದಲ್ಲಿ ಇದೆ. 
ಕರ್ಮವಾಚ್ಯವಾಗಿರುವುದರಿಂದ ಕರ್ಮವು ಮಧ್ಯಮ ಪುರುಷದಲ್ಲಿದೆ, ಮತ್ತು 


ಭಾವಕರ್ಮ ಪ್ರಕ್ರಿಯಾಃ 1067 


ಉಕ್ತವಾಗಿರುವುದರಿಂದ ಪ್ರಥಮಾ ವಿಭಕ್ತಿಯು ಅದಕ್ಕೆ ಬಂದಿದೆ. 

ಉದಾ-ಅಹಮನುಭೂಯೇ-ಉತ್ತಮ ಪುರುಷ ಏಕವಚನದಲ್ಲಿ ಕರ್ಮವು 
ಹೇಳಿರುವುದರಿಂದ ಅದಕ್ಕೆ ಪ್ರಥಮಾ ವಿಭಕ್ತಿಯು ಬಂದಿದೆ. 

ಉದಾ-ಅನ್ವಭಾವಿ - ಲುಜ್‌ ಪ್ರಥಮ ಪುರುಷ ಏಕವಚನದ ರೂಪವಾಗಿದೆ. 

ಉದಾ-1. ಅನ್ನಭಾವಿಷತಾಮ್‌ 2. ಅನ್ವಭವಿಷತಾಮ್‌-ಇವೆರಡು ರೂಪಗಳು 
ಪ್ರಥಮ ಪುರುಷ ದ್ವಿವಚನದ ರೂಪದಲ್ಲಿವೆ. 

ಚಿಣ್ಣದ್ಭಾವ ಪಕ್ಷದಲ್ಲಿ ಅನ್ವಭಾವಿ ಎದೂ ಮೊದಲನೇಯ ರೂಪವು. ಚೆಣ್ವದ್ಭಾವ 
ಅಭಾವ "ಪಕ್ಷದಲ್ಲಿ ವಲಾದಿ ಲಕ್ಷಣ ಇಟ್‌ನಿಂದ ಅನ್ವಭಾವಿಷಾತಾಮ್‌ ಎಂಬ ಎರಡನೆಯ 
ರೂಪವು ಆಗಿದೆ. 

ಈಗ ಣ್ಯನ್ನ “ಭೂ' ಧಾತುವಿನ ಕರ್ಮವಾಚ್ಯದಲ್ಲಿರುವ ರೂಪಗಳನ್ನು 
ತೋರಿಸಲಾಗುತ್ತದೆ. "ಣ್ಯನ್ತ' "'ಭೂ' ಧಾತುವಿನ ಮೇಲೆ ಕರ್ಮಣಿ ಪ್ರಯೋಗದಲ್ಲಿ 
"ಯಕ್‌' ಬಂದ ಮೇಲೆ “ಣೇರನಿಟಿ” ಎಂಬ ಸೂತ್ರದಿಂದ “ಣಿ'ಗೆ ಲೋಪವು ಬಂದಿದೆ. 

ಉದಾ-ಬಾವ್ಯತೇ - ಣ್ಯನ್ತ ಭೂ ಧಾತುವಿನ ಮೇಲೆ ಕರ್ಮಣಿ ಪ್ರಯೋಗದಲ್ಲಿ 
ಲಟ್‌ ಪ್ರಥಮ ಪುರುಷ ಏಕವಚನದಲ್ಲಿ ಭೂ--ಇ ಎಂದಿದ್ದಾಗ, ವೃದ್ಧಿಯಿಂದ ಭೌ 
ಎಂದಿರುವಾಗ, "ಔ” ಗೆ "ಆವ್‌' ಆದೇಶ ಬಂದು ಭ್‌--ಅವ್‌ ಎಂಿದಿದ್ದಾಗ ಯಕ್‌ 
ಮತ್ತು “ತ' ಪ್ರತ್ಯಯಗಳು ಬಂದು "ಣಿ' ಲೋಪವಾಗಿ ಭ್‌+ಆವ4ಯ+ತ ಎಂದಿದ್ದಾಗ, 
"ಟಿ' ಗೆ ಏತ್ವ ಬಂದು ಭಾವ್ಯತೇ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಭಾವಯಾಣ್ಯಕ್ರೇ - ಲಿಟ್‌ ನಲ್ಲಿ "ಣ್ಯನ್ತ' "ಭೂ' ಧಾತುವು ಅನೇಕಾಚ್‌ 
ಆಗಿರುವುದರಿಂದ "ಕಾಸ್ಕನೇಕಾಚ ಆಮ್‌ ವಕ್ತವ್ಯೋ ಲಿಟಿ' ಎಂಬ ವಾರ್ತಿಕದಿಂದ 
ಆಮ್‌ ಪ್ರತ್ಯಯವು ಹಾಗು ಣಿ ಲೋಪವನ್ನು ಬಾಧಿಸಿ "ಅಯ್‌ ಆಮ್‌ 
ಅನ್ವಾಂಆಲ್ವಾಂಂಯ್ಯೇತ್ಚ್ವಿಷ್ಟುಷು' ಎಂಬ ಸೂತ್ರದಿಂದ ಣಿ ಯ "ಇ'ಕಾರಕ್ಕೆ 'ಅಯ್‌' 
ಆದೇಶ ಬಂದು ಭಾವಯಾಮ್‌೬ಲಿಟ್‌ ಎಂದಿದ್ದಾಗ, ಈಗ “ಆಮಃ” ಎಂಬ 
ಸೂತ್ರದಿಂದ ಲಿಟ್‌ ಗೆ ಲೋಪ ಬಂದು “ಕೃಇಗ್ದಾನುಪ್ರಯುಜ್ಯತೇ ಲಿಟಿ' ಎಂಬುದರಿಂದ 
ಲಿಟ್‌ ಪರಕ ಕೃ, ಭೂ, ಅಸ್‌ ಗಳ ಅನುಪ್ರಯೋಗವು ಆಗುತ್ತದೆ. "ಭಾವಕರ್ಮಣೋಃ' 
ಎಂಬುದರಿಂದ ಇವೆಲ್ಲವುಗಳಿಗೆ ಆತ್ಮನೇ ಪದ ಪ್ರತ್ಯಯಗಳು ಬಂದು ಭಾವಯಾಜ್ಞಾಕ್ರೇ, 
ಭಾವಯಾಮ್‌ಬಭೂವೇ, ಭಾವಯಾಮಾಸೇ ಇತ್ಯಾದಿ ರೂಪಗಳು ಸಿದ್ಧವಾಗಿವೆ. 

ಉದಾ-ಭಾವಿತಾ-ಣ್ಯನ್ನ "ಭೂ' ಧಾತುವಿಗೆ ಲುಟ್‌ ಪ್ರಥಮ ಪುರುಷ ಏಕವಚನದಲ್ಲಿ 
ಭಾವಿ -ಲುಟ್‌, ಭಾವಿ-ತ.-ತಾಸ್‌.ತ, ಭಾವಿ-ಇ--ತ್‌.-ತ, ಭಾವಿ-ಇ--ತ್‌-ಡಾ, 
ಭಾವಿ+ಇ+ತ್‌4+ಆ ಎಂದಿದ್ದಾಗ, ಇಲ್ಲಿ "ಣಿ' ಲೋಪ ಬರಬೇಕಾಗಿತ್ತು. ಆದರೆ 
“ಣೇರನಿಟಿ” ಸೂತ್ರದಿಂದ ಅನಿಡಾದಿಪ್ರತ್ಯಯವು ಪರದಲ್ಲಿರಬೇಕೆಂದು ಹೇಳಿದೆ. ಇಲ್ಲಿ 
ಇಟ್‌ ಆದಿಯಲ್ಲಿದೆ. ಆದ್ದರಿಂದ “ಆಭಿಯತ್ವೇನ ಅಸಿದ್ಧತ್ವಾತ್‌ ಣಿ ಲೋಪಃ' ಎಂದು 
ಹೇಳಿರುವುದರಿಂದ “ಣೇರನಿಟಿ” ಸೂತ್ರ ಕಾರ್ಯವು ಆಭೀಯ ಕಾರ್ಯ (ಭ ಸಂಜೆಗೆ 


1068 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಳಪಟ್ಟಿದೆ). "ಸ್ಯಸಿಚ್‌ ಸೀಯುಟ್‌...' ಎ೦ಬ ಸೂತ್ರದ ಕಾರ್ಯವು ಆಭೀಯವಾಗಿದೆ. 
ಆದ್ದರಿಂದ “ಅಸಿದ್ಧವದತ್ರಾಭಾತ್‌' ಎಂಬ ಸೂತ್ರದಿಂದ “ಣೇರನಿಟಿ” ಎಂಬ ಸೂತ್ರದಿಂದ 
"ಣಿ' ಲೋಪ ಮಾಡಿ "ಸ್ಯಸಿಚ್‌ ಸೀಯುಟ್‌...' ಸೂತ್ರದಿಂದ ಬಂದ ಇಡಾಗಮವು 
ಅಸಿದ್ಧವಾಗುವುದರಿಂದ ಇಡಾದಿ ಪ್ರತ್ಯಯವಿಲ್ಲದಿರುವುದರಿ೦ಂದ ಣಿ ಲೋಪ ಬರುತ್ತದೆ. 
ಹೀಗೆ ಭಾವ್‌.-ಇ*-ತ್‌-ಆ-ಭಾವಿತಾ ಎಂದು ರೂಪವಾಗುತ್ತದೆ. 

ಉದಾ-ಭಾವಯಿತಾ - "ಸ್ಯಸಿಚ್‌ ಸೀಯುಟ್‌...' ಸೂತ್ರದಿಂದ ಚಿಣ್ಣದ್ದಾವ, 
ಇಡಾಗಮ ಬಾರದಿದ್ದರೆ, ಭಾವಿ-ತಾ ಎಂದಿರುವಾಗ “ಆರ್ಧಧಾತುಕಸ್ಕ ಇಡ್ವಲಾದೇಃ' 
ಎಂಬುದರಿಂದ ತಾಸ ಸ್‌ಗೆ ಇಡಾಗಮವು ಬಂದು, ಇದು ಆಭೀಯ “ಕಾರ್ಯ 
ಆಗದಿರುವುದರಿಂದ ಅಸಿದ್ಧವಾಗುವುದಿಲ್ಲ. ಆಗ ಇಡಾದಿ ಪ್ರತ್ಯಯ ಪರದಲ್ಲಿರುವುದರಿಂದ 
"ಣಿ' ಲೋಪ ಬರುವುದಿಲ್ಲ. “ಸಾರ್ವಧಾತುಕಾರ್ಧಧಾತುಕಯೋಃ' ಎ೦ಬ ಸೂತ್ರದಿಂದ 
ಣಿಚ್‌ ಗೆ ಗುಣ ಮತ್ತು ಅಯ್‌ ಆದೇಶವಾಗಿ ಭಾವಿ*ಇ+ತ ಎಂದಿದ್ದಾಗ 
ಭಾವೇ4ಇ4+ತಾವ ಭಾವ್‌ $ಅಯ್‌4ಇ4ತಾವ ಭಾವಯಿತಾ ಎಂದು ರೂಪ ವು 
ಸಿದ್ಧವಾಗುತ್ತದೆ. 

ಉದಾ-ಭಾವಿಷ್ಯತೇ, ಭವಿಷ್ಯತೇ-ಇವೆರಡು ರೂಪಗಳು ಲೃಟ್‌ ಲಕಾರದ 
ಪ್ರಕ್ರಿಯೆಯಂತೆ. ಚಿಣ್ಣದ್ಧಾವ ಪಕ್ಷದಲ್ಲಿ -ಭಾವಿಷ್ಯತೇ, ರೂಪವು. ತದಭಾವ ಪಕ್ಷದಲ್ಲಿ 
ಭವಿಷ್ಯತೇ ರೂಪವು” ಸಿದ್ಧವಗುತ್ತದೆ. 

ಉದಾ-ಅಭಾವ್ಯತ - ಲಜ್‌ ಲಕಾರದ ಪ್ರಥಮ ಪುರುಷ ಏಕವಚನದ ರೂಪ. 

ಭೂ4ಇ+(ಣಿಚ್‌)ತ » ಭೌತ » ಭ್‌4+ಆವ್‌4ಇ4+ತ » ಭ್‌4+ಆವ್‌4ಯ+ತ 
> ಅ*ಭ್‌4೮ವ್‌4೬ಯ+ತ=ವ ಅಭಾವ್ಯತ ಎಂದು ರೂಪವಾಗುತ್ತದೆ. 

ಉದಾ-ಭಾವ್ಯೇತ - ಇದು ವಿ.ಲಿ ಪ್ರಥಮ ಪುರುಷ ಏಕವಚನದ ರೂಪ. 

ಉದಾ-ಭಾವಿಷೀಷ್ಟ ಭಾವಯಿಷೀಷ್ಟ - ಆ.ಲಿ ಪ್ರಥಮ ಪುರುಷ ಏಕವಚನದ 
ರೂಪಗಳು. ಚಿಣ್ವದ್ಭಾವ ಪಕ್ಷದಲ್ಲಿ -ಭಾವಿಷೀಷ್ಟ ರೂಪವು. ತದಭಾವ ಪಕ್ಷದಲ್ಲಿ 
ಭಾವಯಿಷೀಷ್ಟ ರೂಪವು. 

ಉದಾ-ಅಭಾವಿ - ಲುಜ್‌ ಪ್ರಥಮ ಪುರುಷ ಏಕವಚನದ ರೂಪ. 

ಉದಾ-ಅಭಾವಿಷಾತಾಮ್‌, ಅಭಾವಯಿಷಾತಾಮ್‌ - ಇವು ಲುಜ್‌ ಪ್ರಥಮ 
ದ್ವಿವಚನದ ರೂಪ. 

ಚಿಣ್ಣದಿಟ್‌ ಪಕ್ಷದಲ್ಲಿ ಅಭಾವಿಷಾತಾಮ್‌, ಎಂದು ರೂಪ. ಚೆಣ್ಣದಿಡಭಾವ ಪಕ್ಷದಲ್ಲಿ 
ಅಭಾವಯಿಷಾತಾಮ್‌ ಎಂದು ರೂಪ. 

ಉದಾ- ಬುಭೂಷ್ಯತೇ - "ಭೂ' ಧಾತುವಿಗೆ ಇಚ್ಛಾರ್ಥದಲ್ಲಿ “ಧಾತೋಃ ಕರ್ಮಣಃ 
ಸಮಾನಕರ್ತೃಕಾತ್‌ ಇಚ್ಛಾಯಾಂ ವಾ” ಎಂಬ ಸೂತ್ರದಿಂದ "ಸನ್‌' ಪ್ರತ್ಯಯವು 
ಬಂದು ಭೂಃಸ ಎಮಿದ್ದಾಗ, “ಸನ್ಯಜೋಃ” ಎಂಬ ಸೂತ್ರದಿಂದ ದ್ವಿತ್ವವಾಗಿ 
ಭೂ- ಭೂ. ಸ ಎಂದಿದ್ದಾಗ, "ಸ' ಕಾರಕ್ಕೆ “ಷ' ಕಾರ ಬಂದು ಅಭ್ಯಾಸ ಕಾರ್ಯಗಳಾಗಿ 


ಭಛಾವಕರ್ಮ ಪ್ರಕ್ರಿಯಾಃ 1069 


ಬೂ-ಭೂ +ಷ ಎಂದಿದ್ದಾಗ, ಅಭ್ಯಾಸದ “ಗೂ” ಕಾರಕ್ಕೆ ಹ್ರಸ್ತವಾಗಿ ಬು-ಭೂ--ಷ 
ಎ೦ದಿದ್ದಾಗ, ಧಾತುಸಂಜ್ಞೆ, ಲಟ್‌, ತ , ಯಕ್‌ಗಳು ಬಂದು ಬು*ಭೂ4ಷ4-ಯ+ತ 
ಎ೦ದಿದ್ದಾಗ, "ಅತೋ ಲೋಪಃ' ಎಂಬುದರಿಂದ “ಸನ್‌' ನಲ್ಲಿರುವ "ಅ” ಕಾರಕ್ಕೆ 
ಲೋಪ ಬಂದು, "ಟೀತ)'ಗೆ ಏತ್ವ ಬಂದು ಬು-ಭೂ-ಷ್‌--ಯ--ತ-ಏಂಬುಭೂಷ್ಯತೇ 
ಎಂದು ರೂಪವಾಗುತ್ತದೆ. 

ಉದಾ- ಬುಭೂಷಾಇಳ್ಞಾಕ್ರೇ- ಇದು ಸನ್ನಂತ "ಭೂ' ಧಾತುವಿನ ಲಿಟ್‌ ಪ್ರಥಮಪುರುಷ 
ಏಕವಚನದ ರೂಪ. “ಲಿಟ್‌” ಲ-ಕಾರದಲ್ಲಿ ಧಾತು ಅನೇಕಾಚ್‌ ಆಗಿರುವುದರಿಂದ 
“ಆಮ್‌' ಬಂದು “ಅತೋ ಲೋಪಃ” ಎಂಬುದರಿಂದ “ಅ” ಕಾರಕ್ಕೆ ಲೋಪವಾಗಿ, 
“ಆಮಃ” ಎಂಬುದರಿಂದ "ಲಿಟ್‌' ಗೆ "ಲುಕ್‌' ಬಂದು ಹಾಗೆಯೇ 

“ಕೃಜಗ್ವಾಂನು ಪ್ರಯುಜ್ಯತೇ ಲಿಟಿ” ಎಂಬುದರಿಂದ ಅನುಪ್ರಯೋಗ ಬಂದು 
ಆತ್ಮನೇಪದವಾಗಿ ಬುಭೂಷಾಇ್ಞಾಕ್ರೇ ಎಂದು ರೂಪವಾಗುತ್ತದೆ. 

ಉದಾ- ಬುಭೂಷಿತಾ (2)-ಇದು ಸನ್ನನ್ತ "ಭೂ' ಧಾತುವಿನ ಲುಟ್‌ ಪ್ರಥಮಪುರುಷ 
ಏಕವಚನದ ರೂಪ. "ಲುಟ್‌' "ಲ್‌' ಕಾರದಲ್ಲಿ ಬು-ಭೂ.-ಷ-ತಾಸ್‌.-ಆ ಎಂದಿದ್ದಾಗ, 
ಧಾತುವು ಉಪದೇಶದಲ್ಲಿ ಅಜಂತವಾಗಿರುವುದರಿಂದ "ಸ್ಯಸಿಚ್‌ ಸೀಯುಟ್‌...' 
ಸೂತ್ರದಿಂದ ವೈಕಲ್ಲಿಕವಾಗಿ ಚಿಣ್ಣದಿಟ್‌. ಆಗಿ "ಅತೋಲೋಪಃ' ದಿಂದ "ಅ'ಕಾರಕ್ಕೆ 
ಲೋಪ ಬಂದು ಇಡಾಗಮವಾಗಿ ಬು-ಭೂ-ಷ್‌--ಇ.-ತ್‌.ಆಬುಭೂಷಿತಾ ಎಂದು 
ರೂಪವಾಗಿದೆ. ಚಿಣ್ವದಿಡಭಾವ ಪಕ್ಷದಲ್ಲಿ - ವಲಾದಿ ಲಕ್ಷಣ ಇಟ್‌ ಬಂದು 
"ಬುಭೂಷಿತಾ' ಎಂದೇ ರೂಪವಾಗುತ್ತದೆ.' 

ಉದಾ-ಬುಭೂಷಿಷ್ಯತೇ - ಇದು ಲೃಟ್‌ ಲಕಾರದ ಪ್ರಥಮ ಪುರುಷ ಏಕವಚನದ 
ರೂಪ. ಇಲ್ಲಿಯೂ ಸಹ ಹಿಂದಿನಂತೆ ಪ್ರಕ್ರಿಯೆ ನಡೆದು ಅ-ಕಾರ ಲೋಪವಾಗಿ 
"ಬುಭೂಷಿಷ್ಯತೇ' ರೂಪವು ಸಿದ್ಧವಾಗುತ್ತದೆ. 

ಉದಾ- ಬೋಭೂಯ್ಯತೇ -ಇದು ಯಜನ್ತ "ಭೂ' ಧಾತುವಿನ ಭಾವಾರ್ಥದ 
ಲಟ್‌ "ಲ'ಕಾರದ ಪ್ರಥಮ ಪುರುಷ ಏಕವಚನದ ರೂಪ. 

“ಭೂ' ಧಾತುವಿಗೆ “ಧಾತೋಃ ಏಕಾಚಃ ಹಲಾದೇಃ ಕ್ರಿಯಾಸಮಭಿಹಾರೇ ಯಜ್‌' 
ಎಂಬ ಸೂತ್ರದಿಂದ ಯಜ್‌ ಪ್ರತ್ಯಯವು ಬಂದು ಭೂಯ ಎಂದಿದ್ದಾಗ, "ಸನ್ಯಜೋಃ' 
ಎಂಬುದರಿಂದ ದ್ವಿತ್ವ ಬಂದು, ಭೂ4ಭೂ4ಯ ಎಂದಿರುವಾಗ, “ಗುಣೋ ಯಜ್‌ 
ಲುಕೋಃ' ಎ೦ಬ ಸೂತ್ರದಿಂದ ಗುಣವಾಗಿ ಭೋ4ಭೂ4ಯ ಎಂದಿರುವಾಗ ಜಶ್ವ್ವ 
ಬಂದು "ಬೋ' ಎಂದಾಗಿ ಬೋ4+ಭೂ4ಯ=ವ ಬೋಭೂಯ ಎಂದಾಗಿದೆ. ಇದು 
ಅಕರ್ಮಕವಾಗಿದೆ. ಆದ್ದರಿಂದ ಭಾವಾರ್ಥದಲ್ಲಿ ಲಟ್‌, ತ ಗಳು ಬಂದು 
ಬೋ4ಭೂ#ಯಃತ ಎಂದಿದ್ದಾಗ, "ಸಾರ್ವಧಾತುಕೇ ಯಕ್‌' ಎಂಬುದರಿಂದ “ಯಕ್‌' 
ಬಂದು ಬೋ*ಭೂ#ಯ+4ಯ+ತ ಎಂದಿದ್ದಾಗ ಪ್ರಥಮ "ಯ' ಕಾರೋತ್ತವರ್ತಿ 
“ಅ' ಕಾರಕ್ಕೆ ಲೋಪ ಬಂದು "ಟಿ(ತ)'ಗೆ ಏತ್ವವಾಗಿ ಬೋ.-ಭೂಯ್‌.-ಯ--ತ್‌.-ಏ 
ಬೋಭೂಯ್ಯತೇ ಎಂದು ರೂಪವು ಸಿದ್ಧವಾಗಿದೆ. 


1070 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ- ಬೋಭೂಯತೇ - ಇದು 'ಭೂ' ಧಾತುವಿನ ಯಜ್‌-ಲುಗನ್ನದ ಲಟ್‌ 
ಪ್ರಥಮ ಪುರುಷ ಏಕವಚನದ ರೂಪ. ಇದರ ರೂಪವೂ ಹಿಂದಿನಂತೆ ಆಗುತ್ತದೆ. 
ಆದರೆ ಇಲ್ಲಿ "ಯಜ್‌' "ಲುಕ್‌' ಆಗಿ ಕೆವಲ ಒಂದೇ ಯ (ಯಕ್‌) ಉಳಿದು 
ಬೋಭೂಯತೇ ಎಂಬ ರೂಪವು ಸಿದ್ಧವಾಗುತ್ತದೆ. 
ಉದಾ- ಸ್ತೂಯತೇ-ಅದಾದಿ ಗಣದಲ್ಲಿ “ಷ್ಟುಇ್‌ ಸುತೌ” ಎಂಬ ಈ ಸೂತ್ರವು 
ಪಠಿತವಾಗಿದೆ. ಕರ್ತರಿ ಪ್ರಯೋಗದಲ್ಲಿ ಇದರ ರೂಪವು ಸೌತಿ ಎಂದಾಗುತ್ತದೆ. 
ಆದರೆ ಆ ಧಾತುವು ಸಕರ್ಮವಾಗಿರುವುದರಿಂದ ಅದಕ್ಕೆ ಕರ್ಮಾರ್ಥದಲ್ಲಿ “ಲ'ಕಾರವು 
ಬಂದು "ಸ್ತೂಯತೇ' ಎಂದಾಗುತ್ತದೆ. ಸ್ತು*ಲಟ್‌, ಸ್ತು*-ತ, ಸ್ತು-ಯ--ತ, ಸ್ತು-ಯ--ತ.-ಏ 
ಎ೦ದಿದ್ದಾಗ, “ಅಕೃತ್‌ ಸಾರ್ವಧಾತುಕಯೋರ್ದೀರ್ಫಃ' ಎಂಬ ಸೂತ್ರದಿಂದ 
ದೀರ್ಫವಾಗಿ ಸ್ತೂ*ಯ-*-ತ್‌.-ಏಾಸ್ತೂಯತೇ ಎಂದು ರೂಪವಾಗುತ್ತದೆ. ಇದರ 
ಕರ್ತೃವು ತೃತೀಯಾಂತವಾಗುತ್ತದೆ. ಉದಾ- ಸ್ತೂಯತೇ ವಿಷ್ಣುಃ ಭಕ್ತೇನ (ಭಕ್ತನಿಂದ 
ವಿಷ್ಣುವು ಸ್ತುತಿಸಲ್ಪಡುತ್ತಾನೆ ಎಂದರ್ಥ) 
ಉದಾ- ಸ್ತಾವಿತಾ, ಸ್ತೋತಾ - ಇವೆರಡೂ 'ಸ್ತು' ಧಾತುವಿನ "ಕರ್ಮಣಿ 
ಪ್ರಯೋಗದ ಲುಟ್‌, ಪ್ರಥಮ ಪುರುಷ ಏಕವಚನದ ರೂಪಗಳು. ಸ್ತು*ತ, ಸ್ತು*ತ್‌ಆ 
ಎ೦ದಿದ್ದಾಗ, “ಸ್ಯಸಿಚ್‌ ಸೀಯುಟ್‌...' ಎಂಬ ಸೂತ್ರದಿಂದ ಉಪದೇಶದಲ್ಲಿ 
ಅಜಂತವಾಗಿರುವುದರಿಂದ ಚಿಣ್ವದ್ಭಾವ ಮತ್ತು ಇಟ್‌ ಆಗಿದೆ. ಆಗ ದೀರ್ಫ ವೃದ್ಧಿ 
ಮತ್ತು ಆವ್‌ ಆದೇಶವಾಗಿ ಸ್ತ ಇತ್‌. ಆ ಎಂದಿದ್ದಾಗ, ಸೌ4ಇ+ತ್‌4ಆ ಎ೦ದಿದ್ದಾಗ 
ಸ್‌*ಆವ್‌4ಇ4ತ್‌4ಆ=ಸ್ತಾವಿತಾ ಎಂದು ಮೊದಲನೇಯ ರೂಪವು ಸಿದ್ಧವಾಗಿದೆ. 
ಚಿಣ್ವದಿಡಭಾವ ಪಕ್ಷದಲ್ಲಿ "ಉ'ಕಾರಕ್ಕೆ ಗುಣ ಆದೇಶವಾಗಿ "ಸ್ತೋತಾ' ಎರಡನೇಯ 
ರೂಪವು ಸಿದ್ಧವಾಗುತ್ತದೆ. ಆದರೆ ಇಲ್ಲಿ ಇಡಾಗಮವು ಬಾರದಿರುವುದರಿಂದ ಧಾತುವು 
“ಅನಿಟ್‌' ಆಗಿದೆ. 
ಉದಾ-ಸ್ವಾವಿಷ್ಯತೇ, ಸ್ತೋಷ್ಯತೇ-ಇವೆರಡೂ "ಸ್ತು' ಧಾತುವಿನ “ಲೃಟ್‌' ಲಕಾರದ 
ಪ್ರಥಮಪುರುಷ ಏಕವಚನದ ರೂಪಗಳು. ಮೊದಲನೆಯ ರೂಪದಲ್ಲಿ ಚಿಣ್ವದಿಟ್‌ 
ಬಂದಿದೆ. ಎರಡನೇಯ ರೂಪದಲ್ಲಿ ಚಿಣ್ವದಿಡಭಾವ ಇದೆ. 
ಉದಾ- ಸ್ತಾವಿ-ಇದು ಸ್ತು ಧಾತುವಿನ ಕರ್ಮಣಿ ಪ್ರಯೋಗದ ಲುಜ್‌ ಆತ್ಮನೇಪದದ, 
ಭೂ ಪುರುಷ ಏಕವಚನದ ರೂಪ. ಸ್ತು*ತ ಎಂದಿದ್ದಾಗ ಅಡಾಗಮವು ಬಂದು 
ಸ್ತು*ತ ಎಂದಿದ್ದಾಗ, ಚ್ಲೆ ಬಂದು ಚೆಗೆ ಚಿಣ್ಣದ್ಧಾವ, “ಚಿಣೋಲುಕ್‌ ಎಂಬುದರಿಂದ 
ಬ ಲೋಪವಾಗಿ ಅಸು ಇ ಎಂದಿರುವಾಗ “ಆವ್‌' ಆದೇಶಿವಾಗಿ ಅ4ಸ್‌ಅವ್‌+ಇವ 
ಅಸ್ತಾವಿ ಎಂದು ರೂಪವು ಸಿದ್ಧವಾಗಿದೆ. 


ಉದಾ- ಅಸ್ತಾವಿಷಾತಾಮ್‌, ಅಸ್ತೋಷಾತಾಮ್‌ - ಇವೆರಡೂ ರೂಪಗಳು ಸ್ತು 
ಧಾತುವಿನ ಕರ್ಮಣಿ ಲುಜ್‌ ಲಕಾರದಪ್ರಥಮ ಪುರುಷ ಏಕವಚನದ ರೂಪಗಳು. 
ಮೊದಲನೆಯ ರೂಪದಲ್ಲಿ ಚಿಣ್ಣದಿಟ್‌, "ವೃದ್ಧಿ' ಬಂದಿದೆ. ಎರಡನೆಯ ರೂಪದಲ್ಲಿ 
ಚಿಣ್ಣದಿಡಭಾವ ಹಾಗು ಗುಣ ಬಂದಿದೆ. 


ಭಾವಕರ್ಮ ಪ್ರಕ್ರಿಯಾಃ 1071 


ಉದಾ-ಅರ್ಯತೇ-ಯ-ಗತೌ ಎಂಬ ಧಾತುವು ಜುಹೋತ್ಕಾದಿ ಗಣದಲ್ಲಿ 
ಸಕರ್ಮಕ ರೂಪದಲ್ಲಿ ಪಠಿತವಾಗಿದೆ. ಇದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಇಯರ್ತಿ, 
ಇಯೃತಃ, ಇಯ್‌ರತಿ ಎಂದು ರೂಪವಾಗುತ್ತದೆ. 


ಕರ್ಮಣಿ ಪ್ರಯೋಗದಲ್ಲಿ ಯಕ್‌ ಬಂದು ಯು4೬ಯ-ತ ಎಂದಿರುವಾಗ "ಯಕ್‌' 
"ಕಿತ್‌' ಆಗಿರುವುದರಿಂದ “ರಿಜ್‌ ಶಯಗ್ಲಿಜ್‌ಷು” ಎಂಬ ಸೂತ್ರದಿಂದ "ಬು'ಗೆ "ರಿಜ್‌' 
ಆದೇಶವು ಪ್ರಾಪ್ತವಾಗಿತ್ತು, ಅದನ್ನು ಬಾಧಿಸಿ “ಗುಣೋರ್ತಿ ಸಂಯೋಗಾದೇರ್ಗುಣಳ' 
ಎಂಬುದರಿಂದ ಗುಣ ಮೊದಲಾದವುಗಳು ಬಂದು ಸ್ಮರ್ಯ--ತ್‌.- ಏಎಸ್ಮರ್ಯತೇ 
ಎಂದು ರೂಪವಾಗುತ್ತದೆ. 

ಉದಾ- ಸಸ್ಮರೇ - ಇದು ಸ್ಮ ಧಾತುವಿನ ಲಿಟ್‌ ಪ್ರಥಮ ಪುರುಷ ಏಕವಚನದ 
ರೂಪ. 

ಉದಾ- ಆರಿತಾ, ಅರ್ತಾ-ಇವೆರಡೂ ರೂಪಗಳು, ಯ ಗತೌ ಧಾತುವಿನ 
ಲುಟ್‌ಲಕಾರದ ಪ್ರಥಮ ಪುರುಷ ಏಕವಚನದ ರೂಪಗಳು. ಮೊದಲನೇಯ ರೂಪ 
(ಅರಿತಾ) ದಲ್ಲಿ ಚಿಣ್ವದಿಟ್‌, ವೃದ್ಧಿ ಬಂದಿದೆ. ಎರಡನೇಯ ರೂಪ (ಅರ್ತಾ)ದಲ್ಲಿ 
ಚಿಣ್ವದಿಡಭಾವ ಹಾಗು ಗುಣ ಬಂದಿದೆ. 

ಉದಾ- ಸ್ಮಾರಿತಾ, ಸ್ಮರ್ತಾ - ಇಷೆರಡೂ "ಸ್ಮ ಧಾತುವಿನ "ಲುಟ್‌' ಲಕಾರದ 
ಪ್ರಥಮ ಪುರುಷ ಏಕವಚನದ ರೂಪಗಳು. ಇವುಗಳ ಪ್ರಕ್ರಿಯೆಯನ್ನು ಹಿಂದಿನಂತೆಯೇ 
ತಿಳಿಯಬೇಕು. 

ಉದಾ- ಸ್ಪಸ್ಕತೇ - ಇದು ಸ್ರಂಸು ಧಾತುವಿನ ಲಟ್‌ ಪ್ರಥಮ ಪುರುಷ ಏಕವಚನದ 
ರೂಪ. ಈ ಧಾತುವು ಅಕರ್ಮಕವಾಗಿ ಭ್ಹಾದಿಗಣದಲ್ಲಿ ಪಠಿತವಾಗಿದೆ. ಈ ಧಾತುವಿಗೆ 
ಕರ್ತಾ ಹಾಗು ಭಾವಾರ್ಥದಲ್ಲಿ ಲಕಾರವು ಬರುತ್ತದೆ. ಇಲ್ಲಿ ಭಾವಾರ್ಥದಲ್ಲಿ ಲಕಾರವು 
ಬಂದು ಸ್ರನಸ್‌--ಲಟ್‌ ಎಂದಿದ್ದಾಗ, "ತ' ಆದೇಶ ಹಾಗು "ಯಕ್‌' ಪ್ರತ್ಯಯ ಬಂದು, 
ಸ್ರನಸ್‌.-ಯ--ತ ಎಂದಿರುವಾಗ “ಅನಿದಿತಾಂ ಹಲ್‌ ಉಪಧಾಯಾಃ ಕಿಜಿತಿ” ಎಂಬ 
ಸೂತ್ರದಿಂದ ಉಪಧಾ ಭೂತವಾದ "ನ್‌' ಕಾರಕ್ಕೆ ಲೋಪವಾಗಿ "ಟಿ'ಗೆ ಏತವ್ಪಾಗಿ 
ಸ್ರಸ್‌ಯ--ತ್‌-ಏಸ್ರಸ್ಯತೇ ಎಂದು ರೂಪವಾಗುತ್ತದೆ. 

ಉದಾ- ನನ್ಹ್ಯತೇ - ಇದು ಟುನದಿ- ಸಮೃದ್ಧೌ ಧಾತುವಿನ ಲಟ್‌, ಪ್ರಥಮ 
ಪುರುಷ ಏಕವಚನದ ರೂಪ. ಇದು ಇದಿತ್ತಾದುದರಿಂದ “ಇದಿತೋನುಮ್‌ ಧಾತೋಃ” 
ಎಂಬ ಸೂತ್ರದಿಂದ ನುಮ್‌ ಅಗಮವು ಬಂದು ನ-ನ್‌ದ್‌ ಎಂದಿರುವಾಗ ಟಿಗೆ 
ಏತ್ವ ಬಂದು ನನ್‌ದ್‌-ಯ--ತ್‌-ಏ- ನನ್ಹ್ಯತೇ ಎಂದು ರೂಪವಾಗುತ್ತದೆ. 

ಉದಾ- ಇಜ್ಯತೇ - ಯಜ ದೇವಪೂಜಾಸಂಗತಿಕರಣದಾನೇಷು ಎಂಬ ಧಾತುವಿನ 
ಕರ್ಮಣಿ ಲಟ್‌ ಪ್ರಥಮ ಪುರುಷ ಏಕವಚನದ ರೂಪ. ಕರ್ಮಣಿಯಲ್ಲಿ ಈ ಧಾತುವಿಗೆ 
ಲಟ್‌ ಬಂದು ಯಜ್‌+ತ ಎಂದಿದ್ದಾಗ, ಯಕ್‌ ಪ್ರತ್ಯಯವು ಬಂದು ಯಜ್‌.-ಯ--ತ 
ಎಂದಿರುವಾಗ ಯಕ್‌ ಕಿತ್‌ ಆಗಿರುವುದರಿಂದ “ವಚಿಸ್ಟಪಿ ಯಜಾದೀನಾಂ ಕಿತಿ” 


1072 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಎ೦ಬ ಸೂತ್ರದಿಂದ ಸಂಪ್ರಸಾರಣವಾಗಿ ಇ.ಅ-ಜ್‌ಯ* ತ ಎಂದಿದ್ದಾಗ, 
“ಸಂಪ್ರಸಾರಣಾಚ್ಚ” ಎಂಬ ಸೂತ್ರದಿಂದ ಪೂರ್ವರೂಪ ಬಂದು (ಇ4ಅವಇ) 
ಇ4ಜ್‌4ಯ+ತ ” ಎಂದಿರುವಾಗ, ಟಿಗೆ ಏತ್ವವಾಗಿ ಇ4ಜ್‌+ಯಃತ್‌*ಏವ ಇಜ್ಯತೇ 
ಎಂದು ರೂಪವು ಸಿದ್ಧವಾಯಿತು. 

(ಆಕಾರಾದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 756 ತನೋತೇರ್ಯಕ।(6.4.44) 

ವೃತ್ತಿ-ಆಕಾರಾನ್ನಾದೇಶೋ ವಾ ಸ್ಯಾತ್‌! ತಾಯತೇ, ತನ್ಯತೇ। 

ಪ.ಛೇ- ತನೋತೇಃ, ಯಕಿ । 

ಅ.ವೃ- "ವಿಡ್ವನೋರನುನಾಸಿಕಸ್ಯಾತ್‌' ಎಂಬುದರಿಂದ "ಆತ್‌' ಮತ್ತು "ಯೋ 
ವಿಭಾಷಾ' ಎಂಬ ಸೂತ್ರದಿಂದ ವಿಭಾಷಾ ಎಂಬ ಪದಗಳು ಅನುವೃತ್ತವಾಗಿವೆ. 

ಅರ್ಥ- "ಯಕ್‌' ಪರದಲ್ಲಿದ್ದಾಗ “ತನ್‌' ಧಾತುವಿನ ನ್‌-ಕಾರಕ್ಕೆ ವೈಕಲ್ಪಿಕವಾಗಿ 
"ಆ'ಕಾರಾದೇಶವು ಬರುತ್ತದೆ. 

ಉದಾ- ತಾಯತೇ - ಇದು ತನು-ವಿಸ್ತಾರೇ ಎಂಬ "ಸಕರ್ಮಕ' ಧಾತುವಿನ 
ಕರ್ಮಣಿ ಲಟ್‌ ಪ್ರಥಮ ಪುರುಷ ಏಕವಚನದ ರೂಪ. ತನ್‌--ತ, ತನ್‌.-ಯ--ತ, 
ತ.ಆ.ಯ-* ತ, ತ4ಆ4ಯ-+ತ್‌4+ಏ, ತ4ಆ ಸವರ್ಣದೀರ್ಫಸಂಧಿಯಾಗಿ 
ತಾ4೬ಯತ್‌4ಏವತಾಯತೇ ಎಂದು ರೂಪವಾಗುತ್ತದೆ. 

ಉದಾ- ತನ್ಯತೇ - ಇದು ಆತ್ಮ ಬಾರದೇ ಇರುವ ರೂಪ. 

(ಚ್ಲಿ ಗೆ ಚಿಣ್‌ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 757 ತಪೋತನುತಾಪೇ ಚ। (6.1.65) 

ವೃತ್ತಿ-ತಪಃ ಶ್ಹೇಃ ಚಿಣ್‌ ನ ಸ್ಯಾತ್‌; ಕರ್ಮಕರ್ತರ್ಯನುತಾಪೇ ಚ। ಅನ್ಸತಪ್ಪ 
ಪಾಪೇನ (588) ಧುಮಾಸ್ಕೇತೀತ್ಸಮ್‌- -ದೀಯತೇ। ಧೀಯತೇ। ದದೇ। 

ಪ.ಛೇ- ತಪಃ, ಅನುತಾಪೇ, ಚ । 

ಅ.ವೃ - “ಜ್ಲೇಃ ಸಿಚ್‌' ಎಂಬ ಸೂತ್ರದಿಂದ “ಚ್ಲೇ' ಎಂಬ ಪದವು “ಚಿಣ್‌ ತೇ 
ಪದಃ' ಎಂಬುದರಿಂದ “ಚಿಣ್‌' ಎಂಬ ಪದವು "ನ ರುಧಃ' ಎ೦ಬ ಸೂತ್ರದಿಂದ "ನ' 
ಎಂಬ ಪದವು "ಅಚಃ ಕರ್ಮಕರ್ತರಿ' ಎಂಬುದರಿಂದ ಕರ್ಮಕರ್ತರಿ ಎಂಬ ಪದಗಳು 
ಅನುವೃತ್ತವಾಗಿವೆ. 

ಅರ್ಥ- ಕರ್ಮ, ಕರ್ತಾ ಅಥವಾ ಪಶ್ಚಾತ್ತಾಪ ಎಂಬ ಅರ್ಥದಲ್ಲಿ “ತಪ್‌ 
ಧಾತುವಿನ ಪರದಲ್ಲಿರುವ “ಜ್ಲಿ'ಗೆ ಚಿಣ್‌ ಆದೇಶವು ಬರುವುದಿಲ್ಲಾ. (ಕರ್ಮ ಕರ್ತಾ 
ಎಂದರೆ ಕರ್ಮವೇ ಕರ್ತೃವಾಗಿ ಪ್ರಯೋಗಿಸಲ್ಪಡುತ್ತದೋ ಅದಕ್ಕೆ ಕರ್ಮಕರ್ತಾ 
ಎಂದು ಕರೆಯುತ್ತಾರೆ.) 


ಉದಾ- ಅನ್ವತಪ್ತ ಪಾಪೇನ (ಪಾಪಿಯಿಂದ ಪಶ್ಚಾತ್ತಾಪವು ಮಾಡಲ್ಪಟ್ಟಿತು.) 


ಭಾವಕರ್ಮ ಪ್ರಕ್ರಿಯಾಃ 1073 


"ತಪ್‌' ಧಾತು ಅನುತಾಪಾರ್ಥದಲ್ಲಿ ಅಕರ್ಮಕವಾಗಿದೆ. ಆದ್ದರಿಂದ ಇಲ್ಲಿ ಭಾವಾರ್ಥದಲ್ಲಿ 
ಲಕಾರವು ಬರುತ್ತದೆ. ಅನುಪೂರ್ವಕ ತಪ್‌ ಧಾತುವಿನ ನಂತರ ಭಾವಾರ್ಥದಲ್ಲಿ 
ಲುಜ್‌ ಲಕಾರವು ಬಂದು, "ತ' ಆದೇಶವಾಗಿ ಅನು--ಅ4 ತಪ್‌. ತ ಎಂದಿದ್ದಾಗ, 
"ಚಿಣ್‌-ಭಾವ-ಕರ್ಮಣೋಃ' ಎ೦ಬ ಸೂತ್ರದಿಂದ ಪ್ರಾಪ್ತವಾದ "ಚ್ಲಿ' ಗೆ ಆದೇಶವಾಗಿ 
ಬರುವ ಚಿಣ್‌ ಗೆ ಪ್ರಕೃತ ಸೂತ್ರದಿಂದ ನಿಷೇಧವಾಗಿ, ಚ್ಲಿಗೆ ಬರುವ ಸಿಚ್‌ಗೆ "ರುರೋ 
ರುರಿ' ಎಂಬುದರಿಂದ ಲೋಪ ಬಂದು ಅನು4ಅ+ತಪ್‌4ತ=ವ ಅನ್ನತಪ್ಪ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ- ದೀಯತೇ - ದಾ- ದಾನೇ ಎಂಬ ಧಾತುವಿನ ಮುಂದೆ ಕರ್ಮಾರ್ಥದಲ್ಲಿ 
ಲಟ್‌ ಪ್ರಥಮ ಪುರುಷ ಏಕವಚನದಲ್ಲಿ "ಯಕ್‌' ಪ್ರತ್ಯಯ ಬಂದು 
“ಘುಮಾಸ್ಕಾಗಾಪಾಜಹಾತಿಸಾಂ ಹಲಿ' ಎಂಬ ಸೂತ್ರದಿಂದ “ಆ'ಕಾರಕ್ಕೆ “ಈ' ಕಾರವು 
ಬ೦ದು ದೀಯತೇ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಧೀಯತೇ - ಧಾ ಧಾರಣಪೋಷಣಯೋಃ ಎಂಬ ಧಾತುವಿನ ಪರದಲ್ಲಿ 
ಕರ್ಮಣಿ ಲಟ್‌ ಪ್ರಥಮ ಪುರುಷ ಏಕವಚನದಲ್ಲಿ "ಯಕ್‌' ಪ್ರತ್ಯಯ ಬಂದು 
"ಘುಮಾಸ್ಲಾಗಾಪಾಜಹಾತಿಸಾಂ ಹಲಿ” ಎಂಬ ಸೂತ್ರದಿಂದ "ಆ' ಕಾರಕ್ಕೆ “"ಈ' ಕಾರವು 
ಬಂದು ಧೀಯತೇ ಎಂಬ ಸಿದ್ಧವಾಗುತ್ತದೆ. 

ಉದಾ- ದದೇ-ಡುದಾಇ್‌-ದಾನೇ ಎಂಬ ಧಾತುವಿನ ಮುಂದೆ ಬರುವ ಲಿಟ್‌ 
"ಅಸ೦ಯೋಗಾಲ್ಲಿಟ್‌ ಕಿತ್‌' ಎ೦ಬ ಸೂತ್ರದಿಂದ ಕಿದ್ದದ್ದಾವನ್ನು ಹೊಂದುತ್ತದೆ. ಅನಂತರ 
ದಾ*ದಾ4ತ ಎಂದು ದಿತ್ಸವಾಗಿ ಅಭ್ಯಾಸದ "ದ'ಕಾರೋತ್ತರ “ಆ'ಕಾರಕ್ಕೆ "ಹಸ್ಟಃ' 
ಎಂಬುದರಿಂದ ಹ್ರಸ್ತವಾಗಿ "ಆತೋ ಲೋಪ ಇಟಿ ಚ' ಎಂಬ ಸೂತ್ರದಿಂದ ಅನಭ್ಯಾಸದ 
ಆಕಾರಕ್ಕೆ ಲೋಪವಾಗಿ ದ*ದ್‌+ತ ಎಂದಿದ್ದಾಗ, “ಲಿಟಸ್ತರುಯೋರೇಶಿರೇಚ್‌' 
ಎಂಬುದರಿಂದ ಏಶ್‌ ಆದೇಶವಾಗಿ ದ+ದ್‌+ಏ-=ದದೇ ಎಂದು ರೂಪವು 
ಸಿದ್ಧವಾಗುತ್ತದೆ. 

("ಯುಕ್‌' ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ- 758 ಆತೋ ಯುಕ್‌ ಚಿಣ್‌-ಕೃತೋಃ। (7.3.33) 

ವೃತ್ತಿ ಆದನ್ತಾನಾ೦ ಯುಗಾಗಮಃ ಸ್ಯಾತ್‌ ಜಿಣಿ ಇ್ಬ್‌ತಿ ಕೃತಿ ಚ। ದಾಯಿತ್ಛ್‌, 
ದಾತಾ। ದಾಯಿಷೀಷ್ಟ, ದಾಸೀಷ್ಟ ಅದಾಯೀ। ಅದಾಯಿಷಾತಾಮ್‌। ಭಜ್ಯತೇ। 

ಅ.ವೃ- "ಅಚೋ ೆಣಿತಿ' ಎಂಬ ಸೂತ್ರದಿಂದ ಇಗೆಣಿತಿ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಆದಂತ ಧಾತುಗಳಿಗೆ "ಯುಕ್‌' ಆಗಮವು ಬರುತ್ತದೆ. ಇೆಣ್‌ ಮತ್ತು 
ಚಿತ್‌, ಣಿತ್‌, ಕೃತ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ- 

ಉದಾ- ದಾಯಿತಾ, ದಾತಾ - "ದಾ' ಧಾತುವಿನ ಭಾವ ಕರ್ಮಣಿ ಲುಟ್‌ ನಲ್ಲಿ 
ತ, ತಾಸ್‌ ಮೊದಲಾದವುಗಳನ್ನು ಮಾಡಿದ ನಂತರ, "ಸ್ಯಸಿಚ್‌ ಸೀಯುಟ್‌' ಎಂಬ 


1074 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸೂತ್ರದಿಂದ "ಚಿಣ್ಣದಿಟ್‌' ಬಂದ ನಂತರ ದಾ4ಇ+ತ್‌4ಆ ಎಂದಿದ್ದಾಗ, ಚಿಣ್ವದ್ಭಾವ 
ಪ್ರಯುಕ್ತ ಣಿತ್ರರತ್ಸವು ದೊರಕುವುದರಿಂದ ಪ್ರಕೃತ ಸೂತ್ರದಿಂದ ಧಾತುವಿನ “ಆ'ಕಾರಕ್ಕೆ 
“ಯುಕ್‌' ಆಗಮವು ಬಂದು ದಾ4೬ಯ್‌4ಇ+ತ್‌4+ಆ= ದಾಯಿತಾ ಎಂದು 
ಮೊದಲನೇಯ ರೂಪವು ಸಿದ್ಧವಾಗುತ್ತದೆ. ಚಿಣ್ಣದಿಟ್‌ ಬಾರದ ಪಕ್ಷದಲ್ಲಿ ಇಡಾಗಮ 
ಹಾಗು ಯುಕ್‌ ಆಗಮಗಳು ಬಾರದೇ "ದಾತಾ' ಎಂದು ರೂಪವಾಗುತ್ತದೆ. 


ಉದಾ- ದಾಯಿಷೀಷ್ಟ, ದಾಸೀಷ್ಟ - ಇದೇ ರೀತಿಯಲ್ಲಿ ಆ.ಲಿ ನಲ್ಲಿ ಚಿಣ್ವದಿಟ್‌ 
ಆಗುವ ಪಕ್ಷದಲ್ಲಿ ಯುಕ್‌ ಬಂದು ದಾಯಿಷೀಷ್ಟ ಎಂಬ ಮೊದಲನೇಯ ರೂಪವು 
ಸಿದ್ಧವಾಯಿತು. ಚಿಣ್ವದಿಡಭಾವ ಪಕ್ಷದಲ್ಲಿ "ಯುಕ್‌' ಆಗಮವು ಬಾರದೇ ದಾಸೀಷ್ಟ 
ಎಂಬ ಎರಡನೇಯ ರೂಪವು ಸಿದ್ಧವಾಗಿದೆ. 

ಉದಾ- ಅದಾಯಿ - ಲುಜ್‌ ಪ್ರಥಮ ಪುರುಷ ಏಕವಚನದಲ್ಲಿ "ಚಣ್‌ ಭಾವ 
ಕರ್ಮಣೋ:' ಎ೦ಬ ಸೂತ್ರದಿಂದ 'ಜ್ಲೆ' ಗೆ ಚಿಣ್‌ ಆದೇಶವಾಗಿ ಪ್ರಕೃತ ಸೂತ್ರದಿಂದ 
"ಯುಕ್‌' ಆಗಮವು ಬಂದು “ಚಿಣೋ ಲುಕ್‌' ಎಂಬ ಸೂತ್ರದಿ೦ದ 'ತ' ಗೆ ಲೋಪವಾಗಿ 
ಅದಾಯಿ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅದಾಯಿಷಾತಾಮ್‌ - ಲುಜ್‌ ಪ್ರಥಮ ಪುರುಷ ದ್ವಿವಚನವು 
ಅಜಂ೦ತವಾಗಿರುವುದರಿಂದ “ಸ್ಯಸಿಚ್‌ ಸೀಯುಟ್‌' ಎಂಬುದರಿಂದ ಚಿಣ್ಣದಿಟ್‌ ಬಂದು 
“ಯುಕ್‌' ಆಗಮವಾಗಿ ಅದಾಯಿಷಾತಾಮ್‌ ಎಂಬ ರೂಪವು ಸಿದ್ದವಾಗುತ್ತದೆ. 

ಉದಾ- ಭಜ್ಯತೇ - ಭಟ್ಟ್‌ ಆಮರ್ಧನೇ (ಮುರಿಯುವುದು) ಎ೦ಬ ಧಾತುವು 
ರುಧಾದಿಗಣದಲ್ಲಿ ಸಕರ್ಮಕವಾಗಿ ಪಠಿತವಾಗಿದೆ. ಇದಕ್ಕೆ ಕರ್ಮಾರ್ಥದಲ್ಲಿ ಲಟ್‌ 
ರೂಪದಲ್ಲಿ "ಯಕ್‌' ಬಂದು ಭನ್‌4ಜ4ಯ+ತ ಎಂದಿದ್ದಾಗ “ಅನಿದಿತಾಂ ಹಲ 
ಉಪಧಾಯಾಃ ಕಿಚಿತಿ' ಎಂಬ ಸೂತ್ರದಿಂದ ಉಪಧಾ ಭೂತವಾದ "ನ್‌' ಕಾರಕ್ಕೆ 
ಲೋಪವಾಗಿ ಭಜ4ಯ-ತ್‌4ಏವಭಜ್ಯತೇ ಎಂದು ರೂಪವು ಸಿದ್ದವಾಗುತ್ತದೆ. 

(ವಿಕಲ್ಪವಾಗಿ ನ್‌ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ- 759 ಭಇಾಳ್ವೇಶ್ವ ಚಿಣಿ ( 69.4.33) 

ವೃತ್ತಿ- ನ ಲೋಪೋ ವಾ ಸ್ಯಾತ್‌। ಅಭಾಜಿ, ಅಭಳ್ಸೆ ಲಭ್ಯತೇ! 

ಪ.ಛೇ- ಭಚ್ಲೇಃ ಚ ಜಿಣಿ । 

ಅ.ವೃ - "ಜೌಂತನಶಾ೦ ವಿಭಾಷಾ' ಎಂಬ ಸೂತ್ರದಿಂದ ವಿಭಾಷಾ ಎಂಬ 
ಪದವು ಮತ್ತು “ಶ್ನಾನ್ನ ಲೋಪಃ' ಎಂಬುದರಿಂದ ನ ಲೋಪಃ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಚಿಣ್‌ ಪರದಲ್ಲಿದ್ದಾಗ "ಭನ್‌ಜ' ಧಾತುವಿನ "ನ್‌'ಕಾರಕ್ಕೆ ವಿಕಲ್ಪವಾಗಿ 
ಲೋಪವು ಬರುತ್ತದೆ. 

ಉದಾ- ಅಭಾಜಿ - ಲುಜ್‌ ಪ್ರಥಮ ಪುರುಷ ಏಕವಚನದಲ್ಲಿ ಅಭನ್‌ಜ್‌-ಇ--ತ 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ ವಿಕಲ್ಪವಾಗಿ "ನ್‌' ಕಾರಕ್ಕೆ ಲೋಪ ಬಂದು 


ಛಾವಕರ್ಮ ಪ್ರಕ್ರಿಯಾಃ 1075 


ಅಭಜ್‌--ಇ(ಚಿಣ್‌)-ತ ಎಂದಿರುವಾಗ, "ಅತ ಉಪಧಯಾಃ' ಎಂಬುದರಿಂದ "ಉಪಧಾ' 
ವೃದ್ಧಿಯಾಗಿ ಅ--ಭಾಜ್‌--ಇ.-ತ ಎಂದಿದ್ದಾಗ “ಚಿಣೋ ಲುಕ್‌' ಎಂಬುದರಿಂದ “ತ' 
ಕಾರಕ್ಕೆ ಲೋಪವಾಗಿ ಅ+ಭಾಜ್‌4+ಇ-ಅಭಾಜಿ ಎಂದು ರೂಪವು ಸಿದ್ಧವಾಗಿದೆ. 

ಉದಾ- ಲಭ್ಯತೇ - ಡುಲಭಷ್‌ (ಲಭ್‌) ಪ್ರಾಪೌ(ಪಡೆಯುವುದು) ಎಂಬ ಈ 
ಧಾತುವು ಭ್ವಾದಿಗಣದಲ್ಲಿ ಆತ್ಮನೇ ಪದ ಹಾಗು ಅನಿಟ್‌ ಆಗಿಯೂ ಸಕರ್ಮಕವಾಗಿಯೂ 
ಪಠಿತವಾಗಿದೆ. ಆದ್ದರಿಂದ ಕರ್ಮಣಿ ಲುಟ್‌ ಪ್ರಥಮ ಪುರುಷ ಏಕವಚನದಲ್ಲಿ 
ಯಕ್‌ ಆಗಮವು ಬಂದು ಟಿಗೆ ಏತ್ವವಾಗಿ ಲಭ್‌.-ಯ--ತ್‌.-ಏಂಲಭ್ಯತೇ ಎಂದು 
ರೂಪವು ಸಿದ್ಧವಾಗುತ್ತದೆ. 

(ವೈಕಲ್ಪಕವಾಗಿ ನುಮ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ- 76೦ ವಿಭಾಷಾ ಚಿಣ್ಣಮುಲೋಃ। (7.1.69) 

ವೃತ್ತಿ- ಲಭೇರ್ನುಮಾಗಮೋ ವಾ ಸ್ಯಾತ್‌! ಅಲಮ್ಬಿ, ಅಲಾಭಿ। ಇತಿ ಭಾವ- 
ಕರ್ಮ-ಪುಕ್ರಿಯಾ। 

ಇತಿ ಭಾವಕರ್ಮ ಪ್ರಕ್ರಿಯಾ(30) ಪ್ರಕರಣಮ್‌। 

ಅ.ವೃ - "ಲಭೇಶ್ನ' ಎಂಬ ಸೂತ್ರದಿಂದ “ಲಭೇಃ' ಎಂಬ ಪದವು "ಇದಿತೋ 
ನುಮ್‌ ಧಾತೋಃ' ಎಂಬುದರಿಂದ "ನುಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಚಿಣ್‌ ಮತ್ತು ಣಮುಲ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ “ಲಭ್‌' ಧಾತುವಿಗೆ 
ವಿಕಲ್ಪವಾಗಿ “ನುಮ್‌' ಆಗಮವು ಬರುತ್ತದೆ. 

ಉದಾ- ಅಲಮ್ಸಿ-ಲುಜ್‌ ಪ್ರಥಮ ಪುರುಷ ಏಕವಚನದಲ್ಲಿ 'ಜ್ಲೆ'ಗೆ ಜಿಣ್‌ 
ಆದೇಶವಾದ ಮೇಲೆ “ತ' ಗೆ “ಚಿಣೋ ಲುಕ್‌' ಎ೦ಬ ಸೂತ್ರದಿಂದ "ಲುಕ್‌' ಆಗಿ 
ಪ್ರಕೃತ ಸೂತ್ರದಿಂದ "ನುಮ್‌' ಆಗಮವಾಗಿ "ನುಮ್‌' ನಲ್ಲಿರುವ "ನ್‌' ಕಾರಕ್ಕೆ ಅನುಸ್ವಾರ 
ಮತ್ತು ಪರಸವರ್ಣವಾದ ಮೇಲೆ "ಮ' ಕಾರವು ಆದೇಶವಾಗಿ ಅ-ಭ್‌-ಲ- ಇತ, 
ಅ--ಭ್‌-ಲ. ಇ, ಅಲನ್‌. ಭ್‌.-ಇ,ಅ--ಲ--೦--ಭ್‌--ಇ, ಅ--ಲ.-ಮ್‌-ಭ್‌.-ಇಇ 
ಅಲಮ್ಭಿ ಎಂದು ರೂಪವು ಸಿದ್ಧವಾಗುತ್ತದೆ. ನುಮಾಗಮ ಬಾರದ ಪಕ್ಷದಲ್ಲಿ "ಅಲಾಭಿ' 
ಎಂದು ರೂಪವು ಸಿದ್ಧವಾಗುತ್ತದೆ. ಅ.ಲ.ಭ್‌-ಇ.ತ, ಅ-ಲ-ಭ್‌--ಇ ಎಂದಿದ್ದಾಗ, 
"ಅತ ಉಪಧಾಯಾಃ' ಎಂಬ ಸೂತ್ರದಿಂದ ಉಪಧಾ-ಭೂತವಾದ "ಲ'ಕಾರೋತ್ತರ 
“ಅ” ಕಾರಕ್ಕೆ ವೃದ್ಧಿಯಾಗಿ ಅ4+ಲಾ-4ಬಭ್‌4+ಇ-ಅಲಾಭಿ ಎ೦ದು ರೂಪವು ಸಿದ್ಧವಾಗಿದೆ. 

॥ ಇಲ್ಲಗೆ ಭಾವಕರ್ಮ ಪ್ರಕ್ರಿಯಾ ಪ್ರಕರಣ(9೦) ವು ಮುಗಿಯಿತು ॥ 


ಪ್ರಕರಣ-31: ಶರ್ಮ ಈರ್ತ್ಯ ಪ್ರಕ್ರಿಯಾ 
ಕರ್ಮ ಕತ್ತ ಪ್ರಕ್ರಿಯಾ (ಸೂ. ಸಂ.761) 
ಯಾವಾಗ ಕರ್ಮಕ್ಕೆ ಕರ್ತೃತ್ವವು ವಿವಕ್ಷಿತವಾಗುತ್ತದೆಯೋ ಆಗ ಸಕರ್ಮಕ ಧಾತುವು 
ಅಕರ್ಮಕವಾಗುತ್ತದೆ. ಇಂತಹ ಧಾತುವಿನ ಪರದಲ್ಲಿ ಕತ್ರರ್ಥದಲ್ಲಿ ಅಥವಾ 
ಭಾವಾರ್ಥದಲ್ಲಿ ಲಕಾರವು ಬರುತ್ತದೆ. 
(ಕರ್ತ್ನೃವಿಗೆ ಕರ್ಮವದ್ಧಾವ ಹೇಳುವ ಸೂತ್ರ) 
ಸೂತ್ರ- 761 ಕರ್ಮವತ್‌ ಕರ್ಮಣಾ ತುಲ್ಯ್ಯಕ್ರಿಯಃ। (3.1.87) 
ವೃತ್ತಿ- ಕರ್ಮಸ್ಥ ಸ್ಥಯಾ ಕ್ರಿಯಯಾ ತುಲ್ಕಕ್ರಿಯಃ ಕರ್ತಾ ಕರ್ಮವತ್‌ ಸ್ಯಾತ್‌। 
ಕಾರ್ಯಾತಿದೇಶೋ5ಯಮ್‌। | ತೇನ ಯಗಾತ್ಮನೇಪದಚಿಣ್ವದಿಟಃ ಸ್ಯುಃ ಪಚ್ಯತೇ ಫಲಮ್‌! 
ಭಿದ್ಯತೇ ಕಾಷ್ಟಮ್‌। ಅಪಾಚಿ। ಅಭೇದಿ। ಭಾವೇ ತು ಭಿದ್ಯತೇ ಕಾಷ್ಟೇನ। ಇತಿ 
ಕರ್ಮಕತರ್ತ,ಪ್ರಕ್ರಿಯಾ। 


॥ ಇತಿ ಕರ್ಮಕತರ್ತ್ಯ ಪ್ರಕ್ರಿಯಾ (91) ಪ್ರಕರಣಮ್‌॥ 

ಅ.ವೃ- "ಕರ್ತರಿ ಶಪ್‌' ಎಂಬ ಸೂತ್ರದಿಂದ ವಿಭಕ್ತಿ ವಿಪರಿಣಾಮ ಮಾಡಿ 
ಕರ್ತಾ ಎಂದು ಅನುವೃತ್ತಿ ಮಾಡಲಾಗಿದೆ. 

ಅರ್ಥ-ಕರ್ಮದಲ್ಲಿರುವ ಕ್ರಿಯೆಗೆ ಸಮಾನವಾದ ಕ್ರಿಯೆಯುಳ್ಳ ಕರ್ತೃವು 
ಕರ್ಮವದ್ಗಾವವನ್ನು (ಕರ್ಮದ ಆರೋಪವನ್ನು) ಹೊಂದುತ್ತಾನೆ.ಕ್ರಿಯೆಯ ಕರ್ಮವು 
ಕರ್ತೃವಿನಲ್ಲಿ ಆರೋಪಿತವಾದಾಗ ಅದನ್ನು ಕರ್ಮ-ಕರ್ತೃ ಎಂದು ಕರೆಯುತ್ತಾರೆ. 
ಈ ಕರ್ಮ-ಕರ್ತೃ ಪದವು ಪ್ರಥಮಾ ವಿಭಕ್ತಿಯಲ್ಲೇ ಇರುತ್ತದೆ, ಹಾಗೂ ಬೇರೆ 
ಪ್ರತ್ಯೇಕವಾದ ಕರ್ಮಪದವು ಇರುವುದಿಲ್ಲ.ಯಾವುದಾದರೊಂದಕ್ಕೆ ಮತ್ತೊಂದರ ಜೊತೆಗೆ 
ತುಲೃತ್ತವನ್ನು ಕಲ್ಪಿಸಿದಾಗ ಅದಕ್ಕೆ ಅತಿದೇಶವೆಂದು ಹೆಸರು. ಅತಿಡೇಶವು ಎರಡು 
ವಿಧದಾಗಿದೆ. ಶಾಸ್ತ್ರಾತಿದೇಶ ಮತ್ತು ಕಾರ್ಯಾತಿದೇಶ ಎಂದು. 


ಶಾಸ್ತ್ರಾತಿದೇಶ - "'ಜೀರೆ ವಿಷಯದಲ್ಲಿ ಪ್ರವರ್ತಿಸುವ ಶಾಸ್ತವು (ಪ್ರಕೃತ) ಇಲ್ಲಿಯೂ 
ಪ್ರವರ್ತಿಸಿದರೆ ಅದನ್ನು ಶಾಸ್ತಾತಿದೇಶವೆಂದು ಕರೆಯುತ್ತಾರೆ. 


ಕಾರ್ಯಾತಿದೇಶ-ಬೇರೆ ಕಡೆ ಬರುವ ಕಾರ್ಯವು ಪ್ರಕೃತದಲ್ಲೂ ಪ್ರವರ್ತಿಸಿದರೆ 
ಅದನ್ನು ಕಾರ್ಯಾತಿದೇಶವೆನ್ನು] ವರು. ಶಾಸ್ತ್ರಾತಿದೇಶ ಪ್ರಯೋಜನವೂ ಸಹ ಕಾರ್ಯವು 
ಬರವುದಕ್ಕೆ ಇರುವುದರಿಂದ ಇಲ್ಲಿ ಕಾಯಾಣಿಶಿದೇಶವು ಅಂಗೀಕರಿಸಲಾಗಿದೆ. ಇದರಿಂದ 
"ಯಕ್‌'ದ ಆತ್ಮನೇ ಪದ, ಚಿಣ್‌, ಚಿಣ್ವದ್ಭಾವ, ಇಟ್‌ಗಳು ಬರುತ್ತವೆ. "ಸಾರ್ವಧಾತುಕೇ 
ಯಕ್‌' ಎಂಬುದರಿಂದ ಯಕ್‌, ಆಗಮವು “ಭಾವಕರ್ಮಣೋಃ' ಎಂಬುದರಿಂದ 
ಆತ್ಮನೇಪದ, “ಚಿಣ್‌ ಭಾವ ಕರ್ಮಣೋಃ' ಎಂಬುದರಿಂದ ಚಿಣ್‌ ಪ್ರತ್ಯಯ ಮತ್ತು 
"ಸೃಸಿಚ್‌ ಸೀಯುಟ್‌...' ಸೂತ್ರದಿಂದ ಚಿಣ್ಣದ್ದಾವ, ಇಟ್‌ ಆಗಮಗಳು ಬರುವವು. 


ಕರ್ಮಣಿ ಪ್ರಯೋಗದಲ್ಲಿ ಧಾತುವು ಯಾವತರಹದ ರೂಪವನ್ನು ಪಡೆದಿದೆಯೋ 


ಕರ್ಮ ಕರ್ತ್ಯ ಪ್ರಕ್ರಿಯಾಃ 1077 


ಅದೇ ತರಹದ ರೂಪವನ್ನು ಕರ್ತೃವು ಕರ್ಮವದ್ಧಾವ ಹೊಂದಿದಾಗಲೂ ಪಡೆಯುತ್ತದೆ. 

ಉದಾ- ಪಚ್ಯತೇ ಪಹಲಮ್‌- (ಹಣ್ಣು ತಾನೇ ಆಗುತ್ತದೆ)- “ಕಾಲಃ ಫಲಮ್‌ 
ಪಚತಿ' ಎಂಬ ಉದಾಹರಣೆಯಲ್ಲಿ ಫಲವು ಕರ್ಮವಾಗಿತ್ತು, ಕಾಲವು ಕರ್ತ್ಯವಾಗಿತ್ತು. 
ಆದರೆ ಇಲ್ಲಿ "ಹಣ್ಣು ತಾನೇ ಪಕ್ಷವಾಗುತ್ತದೆ' ಎಂಬಲ್ಲಿ, ಹಿಂದಿನ ಉದಾಹರಣೆಯಲ್ಲಿ 
ಕರ್ಮವಾದ ಫಲವು ಕತ್ತ ವಾಗಿದೆ. 'ಅಂದರೆ (ಕರ್ಮವದ್ಧಾವವನ್ನು ಪಡೆದಿದೆ). 
ಆಗ "ಪಚ್‌' ಧಾತುವಿನ ಮುಂದೆ ಕರ್ಮಾರ್ಥದಲ್ಲಿ ಹಾಗೂ ಭಾವಾರ್ಥದಲ್ಲಿ ಟ್‌ 
ಕಾರವು ಬರುತ್ತದೆ. ಭಾವಾರ್ಥದಲ್ಲಿ "ಲ್‌' ಕಾರವು ಧಾತುವಿನ ಪರದಲ್ಲಿ ಬಂದಾಗ, 
“ಫಲೇನ ಪಚ್ಯತೇ” ಎಂದು ರೂಪವಾಗುತ್ತದೆ. ಕರ್ತೃರ್ಥದಲ್ಲಿ "ಲ್‌' ಕಾರವು ಬಂದಮೇಲೆ 
ಪಕೃತ ಸೂತ್ರದಿಂದ “ಕರ್ಮವದ್ಭಾವ'ವಾವನ್ನು ಹೊಂದುತ್ತದೆ. ಯಾಕೆಂದರೆ "ಪಚ್‌' 
ಧಾತುವಿನಲ್ಲಿ ಕ್ರಿಯೆಯು ಕರ್ಮಸ್ಥವಾಗಿರುತ್ತದೆ. ಮತ್ತು ಕರ್ತೃ ಫಲವು ಕರ್ಮದಲ್ಲಿರುವ 
ಕ್ರಿಯೆಗೆ ಸಮಾನವಾದ ಕ್ರಿಯೆಯನ್ನು ಹೊಂದಿದೆ. ಆದ್ದರಿಂದ “ಕರ್ಮವದ್ಭಾವ' 
ವಿರುವುದರಿಂದ "ಯಕ್‌' ಮತ್ತು “ಆತ್ಮನೇಪದ' ಬರುವುದರಿಂದ “ಪಚ್ಯತೇ' ಎಂಬ 
ರೂಪವು ಸಿದ್ಧವಾಗುತ್ತದೆ. ಕರ್ತ್ತುವಾಚ್ಯವಾಗುವುದರಿಂದ ಇಲ್ಲಿ ಕರ್ತೃವು ಹೇಳಲ್ಪಡುತ್ತಾನೆ. 
ಆದ್ದರಿ೦ದ ಕರ್ತೃವು ಪ್ರಥಮಾವಿಭಕ್ತಿಯನ್ನು ಹೊಂದಿದ್ದಾನೆ. 

ಉದಾ- ಭಿದ್ಯತೇ ಕಾಷ್ಠಮ್‌-"ಯಜ್ಞದತ್ತಃ ಕಾಷ್ಠಮ್‌ ಭಿನತ್ತಿ' ಎಂಬಲ್ಲಿ “ಕಾಷ್ಟ ಷ್ಠ'ವು 
"ಕರ್ಮ'ವಾಗಿದೆ. ""ಯಜ್ಞದತ್ತನು' ಕರ್ತೃವಾಗಿದ್ದಾನೆ. ಆದರೆ 'ಭಿದ್ಯ ತೇ ಕಾಷ್ಠಮ್‌” 
ಎಂಬಲ್ಲಿ (ಕಟ್ಟಿಗೆಯು ತಾನೇ ಸೀಳುತ್ತದೆ) ಕರ್ಮವಾದ ಕಟ್ಟಿಗೆಯೇ ಕರ್ತೃ 'ವಾಗುತ್ತದೆ. 
ಅಂದರೆ ಪ್ರಕೃತ ಸೂತ್ರದಿಂದ ಕರ್ಮವದ್ಭಾವವನ್ನು ಹೊಂದಿದೆ. ಆದ್ದರಿಂದ "ಯಕ್‌' 
ಮತ್ತು "ಆತ್ಮನೇಪದ' ಪ್ರತ್ಯಯವು ಬಂದು ಭಿದ್ಯತೇ ಎಂದು ರೂಪವಾಗುತ್ತದೆ. 
ಸೌಕರ್ಯದ ಅತಿಶಯವನ್ನು ತೋರಿಸುವದಕ್ಕಾಗಿ ಈ ಸೂತ್ರದಿಂದ ಕರ್ಮವದ್ಭಾವವು 
ವಿಧಿಸಲಾಗಿದೆ ಎಂದು ತಿಳಿಯಬೇಕು. 

ಉದಾ- ಅಪಾಜಿ-"ಪಚ್‌' ಧಾತುವಿನ "ಲುಜ್‌' ಪ್ರಥಮಪುರುಷ ಏಕವಚನದಲ್ಲಿ 
"ಕರ್ಮ ಕರ್ತರಿ ಪ್ರಯೋಗದಲ್ಲಿ' ಅಪಚ್‌.ಇ--ತ ಎಂದಿದ್ದಾಗ, “ಚಿಣೋಲುಕ್‌” 
ಎಂಬುದರಿಂದ “ತ' ಕಾರಕ್ಕೆ ಲೋಪವಾಗಿ “ಅತ ಉಪಧಾಯಾಃ” ಎಂಬುದರಿಂದ 
ವೃದ್ಧಿಯು ಬಂದು ಅ--ಪಾಚ್‌..ಇಂಅಪಾಚಿ ಎಂಬ ರೂಪವು ಸಿದ್ಧವಾಗಿದೆ. 

ಉದಾ- ಅಭೇದಿ-"ಭಿದ್‌' ಧಾತುವಿನ "ಲುಜ್‌' ಪ್ರಥಮಪುರುಷ ಏಕವಚನದಲ್ಲಿ 
ಕರ್ಮ ಕರ್ತರಿ ಪ್ರಯೋಗದಲ್ಲಿ ಅ-ಭಿದ್‌.-ಇ.-ತ ಎಂದಿದ್ದಾಗ, "ತ' ಕಾರ ಲೋಪವಾಗಿ 
“ಪುಗನ್ತಲಘೂಪದಸ್ಯಚ?” ಎಂಬುದರಿಂದ ಗುಣ ಬಂದು ಅ-ಭ್‌-ಎ*ದ್‌.- ಇಐಎ 
ಅಭೇದಿ ಎಂದು ರೂಪವು ಸಿದ್ಧವಾಗುತ್ತದೆ. ಭಾವಾರ್ಥದಲ್ಲಿ "ಲ್‌' ಕಾರವು ಬಂದಾಗ, 
ಕರ್ತೃವಾದ ಕಾಷ್ಠವು ಧಾತುವಿನಿಂದ ಅನಭಿಹಿತವಾಗುವುದರಿಂದ "ಕರ್ತೃಕರ್ಣಯೋಃ 
ತೃತೀಯಾ” ಎಂಬುದರಿಂದ ಕರ್ತೃವಿಗೆ ತೃತೀಯಾ ವಿಭಕ್ತಿ ಏಕವಚನವು ಬಂದು 
“ಭಿದ್ಯತೇ ಕಾಷ್ಠೇನ' ಎಂದು ರೂಪವಾಗಿದೆ. 

ಇಲ್ಲಗೆ ಕರ್ಮಕತರ್ತ್ಯ ಪ್ರಕ್ರಿಯಾ (31)ಪ್ಲ೨ಕರಣವು ಮುಗಿಯಿತು. 


ಪ್ರಕರಣ 32: ಲಕಾರಾರ್ಥ ಪ್ರಕ್ರಿಯಾ 


(ಸೂತ್ರ ಸಂಖ್ಯೆ 762 ರಿಂದ 766 ವರೆಗೆ) 
(ಲೃಟ್‌ ಲಕಾರವನ್ನು ವಿಧಿಸುವ ಸೂತ್ರ) 


ಸೂತ್ರ- 762- ಅಭಿಹ್ವಾವಚನೇ ಲೃಟ್‌!(3.2.112) 

ವೃತ್ತಿ- ಸ್ಮೃತಿಬೋಧಿನ್ಯುಪಪದೇ ಭೂತಾನದ್ಯತನೇ ಧಾತೋರ್ಲಟಟ್‌। 
ಲಜೋಇಪವಾದಃ ವಸ ನಿವಾಸೇ। ಸ್ಮರಸಿ ಕೃಷ್ಣ ಗೋಕುಲೇ ವತ್ಸ್ಯಾಮಃಏವಂ 
ಬುಧ್ಯಸೇ, ಚೇತಯಸೇ ಇತ್ಯಾದಿಪ್ರಯೋಗೇಇಷಿ| 

ಅ.ವೃ - "ಭೂತೇ' ಎಂಬುದು ಇಲ್ಲಿ ಅಧಿಕಾರವಾಗಿದೆ. "ಅನದ್ಯತೇ ಲಜ್‌' 
ಎಂಬ ಸೂತ್ರದಿಂದ ಅನದ್ಯತನೇ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸ್ಮರಣಾರ್ಥಕ ಪದವು ಉಪಪದವಾಗಿರುವಾಗ ಅನದ್ಯತನ ಭೂತಾರ್ಥದಲ್ಲಿ 
ಧಾತುವಿನ ಮುಂದೆ ಲ್ಕಟ್‌ "ಲ್‌' ಕಾರವು ಬರುತ್ತದೆ. ಇಲ್ಲಿ ವಿಧಿಸಿರುವ ಲೃಟ್‌ "ಲ್‌' 
ಕಾರವು "ಲಜ್‌' ಗೆ ಅಪವಾದವಾಗಿದೆ. 

ಉದಾ- ಸ್ಮರಸಿ ಕೃಷ್ಟ ! ಗೋಕುಲೇ ವತ್ಸಾ ಚಃ - (ಕೃಷ್ಣ ! ನೀನು ಸ್ಮರಿಸುತ್ತಿಯೇ 
ನಾವು ಗೋಕುಲದಲ್ಲಿ ವಾಸಮಾಡಿದ್ದೆವು ಎಂಬುದನ್ನು) 

ಇಲ್ಲಿ ಸ್ಮರಸಿ ಎಂಬ ಸ್ಮರಣಾರ್ಥಕ ಉಪಪದವು ವಸ-ನಿವಾಸೇ ಎಂಬ ಧಾತುವಿನ 
ಸಮೀಪದಲ್ಲಿ ಇರುವುದರಿಂದ, ಪ್ರಕೃತ ಸೂತ್ರದ ನಿಯಮದಿಂದ "ಲಜ್‌' "ಲ್‌'ಕಾರದ 
ಪ್ರಯೋಗದ ಬದಲಾಗಿ ಲೃಟ್‌ "ಲ್‌' ಕಾರವು ಬಂದು ವತ್ಸ್ಯಾಮಃ ಎಂಬ ಲೃಟ್‌ 
ಪ್ರಯೋಗವಾಗಿದೆ.ಇದೇ ತರಹ ಬುಧ್ಯಸೇ, ಚೇತಯಸೇ ಮೊದಲಾದ ಸ್ಮೃತಿಬೋಧಕ 
ಪದಗಳ ಯೋಗವಿದ್ದಾಗಲೂ ಭೂತ, ಅನದ್ಯತನ ಕಾಲಾರ್ಥದಲ್ಲೂ ಲೃಟ್‌ "ಲ್‌' 
ಕಾರವು ಪ್ರಯೋಗಿಸಲಾಗುತ್ತದೆ. 

("ಲ್ಯಟ್‌' ಲಕಾರವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ- 763- ನ ಯದಿ (3.2.13) 

ವೃತ್ತಿ-ಯದ್ಯೋಗೇ ಉಕ್ತಂ ನ। ಅಭಿಜಾನಾಸಿ ಕೃಷ್ಣ ಯದ್ವೇನ ಅಭುಣ್ಹು Kl 

ಅ.ವ್ಯ- “ಅಭಿಜ್ಞಾನ ವಚನೇ ಲೃಟ್‌' ಎಂಬ ಪೂರ್ಣ ಸೂತ್ರವು ಹಾಗು ಭೂತೇ, 
ಅನದ್ಯತನೇ, ಧಾತೋಃ ಇವುಗಳ ಅಧಿಕಾರವು ಈ ಸೂತ್ರಕ್ಕೆ ಇದೆ. 

ಅರ್ಥ- “ಯತ್‌' ಶಬ್ದದ ಯೋಗದಲ್ಲಿ ಸ್ಮತಿಬೋಧಕ ಪದವು ಉಪಪದ 
ವಾದಾಗಲೂ ಧಾತುವಿನ ಪರದಲ್ಲಿ ಅನದ್ಯತನ ಭೂತಾರ್ಥದಲ್ಲೂ “ಲೃಟ್‌' "ಲ್‌' 
ಕಾರವು ಬರುವುದಿಲ್ಲ. ಈ ಸೂತ್ರವು ಪೂರ್ವ ಸೂತ್ತಕ್ಕೆ ಅಪವಾದವಾಗಿದೆ. 

ಉದಾ- ಅಭಿಜಾನಾಸಿ ಕೃಷ್ಣ (ಹೇ ಕೃಷ್ಣ ನಿನಗೆ ನೆನಪಿದೆಯೋ?) ಯದ್ದನೇ 
ಅಭುಳ್ವಾ ಹಿ (ನಾವು ವನದಲ್ಲಿ ತಿನ್ನುತ್ತಿದ್ದೆವು ಎಂದು) 


ಲಕಾರಾರ್ಥ ಪ್ರಕ್ರಿಯಾಃ 1079 


ಇಲ್ಲಿ ಸ್ನತಿಬೋಧಕ ಅಭಿಜಾನಾಸಿ ಎಂಬ ಪದವಿದೆ. ಇದರ ಯೋಗವಿದ್ದಾಗ 
“ಭುಜ್‌' ಧಾತುವಿನ ಮೇಲೆ ಭೂತ ಅನದ್ಯತನ ಕಾಲಾರ್ಥದಲ್ಲಿ “ಅಭಿಜ್ಞಾವಚನೇ 
ಲ್ಕಟ್‌' ಎಂಬ ಸೂತ್ರದಿಂದ ಲೃಟ್‌ ಲಕಾರವು ಬರಬೇಕಾಗಿತ್ತು. ಅದು ಯತ್‌ ಶಬ್ದ 
ಸಂಬಂಧದಿಂದ ಪ್ರಕೃತ ಸೂತ್ರದಿಂದ ನಿಷೇಧಿಸಲ್ಪಟ್ಟಿದೆ. ಆದ್ದರಿಂದ "ಲಜ್‌' “ಲ್‌'ಕಾರವೇ 
ಪ್ರಾಪ್ತವಾಯಿತು. 
("ಲಟ್‌' ಲಕಾರವನ್ನು ವಿಧಿಸುವ ಅತಿದೇಶ ಸೂತ್ರ) 


ಸೂತ್ರ- 764 ಲಟ್‌ ಸ್ಕೇ (3.2.18) 

ವೃತ್ತಿ ಲಿಟೋsಪವಾದಃ॥ ಯಜತಿ ಸ್ಮ ಯುಧಿಷ್ಠಿರಃ । 

ಅ.ವೃ - "ಅನದ್ಯತೇ ಲಜ್‌' ಎಂಬ ಸೂತ್ರದಿಂದ ಅನದ್ಯತನೇ ಎಂಬ ಪದವು 
ಮತ್ತು "ಪರೋಕ್ಷೇ ಲಿಟ್‌' ಸೂತ್ರದಿಂದ ಪರೋಕ್ಷೇ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ - "ಸ್ಮ' ಶಬ್ದವು ಉಪಪದವಾಗಿರುವಾಗ ಅನದ್ಯತನ ಭೂತ 
ಪರೋಕ್ಷಾರ್ಥದಲ್ಲಿ ಧಾತುವಿನ ಪರದಲ್ಲಿ ಲಟ್‌ "ಲ್‌'ಕಾರವು ಬರುತ್ತದೆ. “ಪರೋಕ್ಷೇ 
ಲಿಟ್‌' ಎಂಬ ಸೂತ್ರದಿಂದ ಭೂತ ಮತ್ತು ಅನದ್ಯತನ ಹಾಗು ಪರೋಕ್ಷದಲ್ಲಿ "ಲಟ್‌' 
"ಲ್‌'ಕಾರವು ಪ್ರಾಪ್ತವಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ ಸೂತ್ರವು ಲಟ್‌ "ಲ್‌' ಕಾರವನ್ನು 
ವಿಧಿಸುತ್ತಿದೆ. 

ಪ್ರಕೃತ ಸೂತ್ರದ ನಂತರ "ಅಪರೋಕ್ಷೇಚ' ಎಂಬ ಸೂತ್ರವು ರಚಿಸಲಾಗಿದೆ. 
ಇದರ ಪ್ರಕಾರ ಅಪರೋಕ್ಷಭೂತ ಅನದ್ಯತನ ಕಾಲಾರ್ಥದಲ್ಲಿ ಧಾತುವಿನ ನಂತರ 
“ಲಟ್‌' ಲಕಾರವು ವಿಧಿಸಲಾಗಿದೆ. "ಸ್ಥ' ಶಬ್ದವನ್ನು ಉಪಪದವಾಗಿ ಬಳಸಿದ್ದರೆ ಮಾತ್ರ 
ಈ ಸೂತ್ರದ ನಿಯಮವು ಪ್ರವೃತ್ತವಾಗುತ್ತದೆ. ಇದರಿಂದ ತಿಳಿಯುವುದೇನೆಂದರೆ "ಸ್ಮ' 
ಶಬ್ದ ಪ್ರಯೋಗವಿದ್ದಾಗ ಪರೋಕ್ಷ ಮತ್ತು ಅಪರೋಕ್ಷ ಎಂಬ ಈ ಎರಡು ಅರ್ಥಗಳಲ್ಲೂ 
ಲಟ್‌ "ಲ್‌' ಕಾರವು ವಿಧಿಸಲಾಗಿದೆ. 

ಉದಾ- ಯಚತಿ ಸ್ಮ ಯುಧಿಷ್ಠಿರಃ - ಯುಧಿಷ್ಠಿರನು ಯಾಗವನ್ನು ಮಾಡುತ್ತಿದ್ದನು 
ಎಂದರ್ಥ. ಇಲ್ಲಿ "ಸ್ಥ' ಪದದ ಯೋಗವಿರುವುದರಿಂದ ಪರೋಕ್ಷ ಮತ್ತು ಅಪರೋಕ್ಷ 
ಅರ್ಥದಲ್ಲಿ ಮೇಲೆ ಹೇಳಿದ ಎರಡು ಸೂತ್ರಗಳಿಂದಲೂ "ಯಜ' ಧಾತುವಿನ ಮುಂದೆ 
ಲಟ್‌ “ಲ' ಕಾರವು ವಿಧಿಸಲಾಗುತ್ತದೆ. 

(ವರ್ತಮಾನವನ್ನು ಅತಿದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ- 765 ವರ್ತಮಾನಸಾಮೀಪ್ಯೇ ವರ್ತಮಾನವದ್‌ ವಾ। 3.9.1931) 
ವೃತ್ತಿ ವರ್ತಮಾನೇ ಯೇ ಪ್ರತ್ಯಯಾ ಉಕ್ತಾಃ ತೇ ವರ್ತಮಾನಸಾಮೀಪ್ಯೇ 
ಭೂತೇ ಭವಿಷ್ಯತಿ ಚ ವಾ ಸ್ಕುಃ ಕದಾssಗತೋಪಸಿ? ಅಯಮಾಗಚ್ಛಾಮಿ; 
ಅಯಮಾಗಮಂ ವಾ। ಕದಾ ಗಮಿಷ್ಯಸಿ? ಏಷ ಗಚ್ಛಾಮಿ, ಗಮಿಷ್ಯಾಮಿ ವಾ। 
ಅರ್ಥ - ವರ್ತಮಾನ ಕಾಲದಲ್ಲಿ ಯಾವ ಪ್ರತ್ಯಯಗಳು ವಿಧಿಸಲಾಗಿವೆಯೋ 
ಅವು ವರ್ತಮಾನದ ಸಮೀಪಕಾಲದಲ್ಲಿರುವ ಭೂತ ಮತ್ತು ಭವಿಷ್ಯದರ್ಥದಲ್ಲೂ 


1080 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವಿಕಲ್ಪಿಕವಾಗಿ ವಿಧಿಸಲಾಗುತ್ತದೆ. 


ಉದಾ - ಕದಾ ಆಗತೋಪಸಿ9? ಅಯಮಾಗಚ್ಛಾಮಿ, ಅಯಮಾಗಮಂ ವಾ 
ಇದು ಪಶ್ನೆ (ಯಾವಾಗ ಬಂದಿರುವಿ?) 


ಉತ್ತರ- 1. ಈಗ ಬಂದಿರುತ್ತೇನೆ. 2. ನಾನು ಬಂದಿದ್ದೆನು (ಸ್ಪಲ್ಪ ಸಮಯದ 
ಹಿಂದೆ ಬಂದೆ) ಇದು ಲುಜ್‌ "ಲ್‌' ಕಾರ. ಹೀಗೆ ವರ್ತಮಾನ ಮತ್ತು ಭೂತಾರ್ಥದಲ್ಲಿ 
ಲಟ್‌ ಉಪಯೋಗಿಸಲಾಗಿದೆ. 

ಈಗ ಭವಿಷ್ಯತ್‌ ಕಾಲದ ಸಾಮೀಪ್ಯವನ್ನು ಸೂಚಿಸುವಾಗ ಲಟ್‌ “ಲ್‌'ಕಾರವನ್ನು 
ಪ್ರಯೋಗಿಸುವುದಕ್ಕೆ ಉದಾಹರಣೆ. 

ಉದಾ- ಪ್ರಶ್ನೆ - ಕದಾ ಗಮಿಷ್ಯಸಿ? ಯಾವಾಗ ಹೋಗುತ್ತಿ? 

ಉತ್ತರ - 1. ಏಷ ಗಚ್ಛಾಮಿ, 2. ಗಮಿಷ್ಯಾಮಿ ವಾ. (1. ನಾನು ಹೋಗುತ್ತದ್ದೇನೆ. 
2. ನಾನು ಈಗ ಹೋಗುವೆನು). 

ಮೊದಲನೆಯ ಉದಾಹರಣೆಯಲ್ಲೂ ಭವಿಷ್ಯತ್‌ ಕಾಲದ ಸಕಮೀಪ್ಯವು ವರ್ತಮಾನ 
ಕಾಲಕ್ಕೆ ಇರುವುದರಿಂದ ಈ ಸೂತ್ರದ ಪ್ರಕಾರ “ಲಟ್‌' "ಲ್‌'ಕಾರವು ಪ್ರಯೋಗಿಸಲಾಗಿದೆ. 
ಇದು ವೈಕಲ್ಲಿಕವಾಗಿರುವುದರಿಂದ ಲೃಟ್‌ "ಲ್‌' ಕಾರವೂ ಪ್ರಯೋಗಿಸಲಾಗಿದೆ. 

(ಹೇತು ಹೇತುಮದ್ಧಾವವನ್ನು ಸೂಚಿಸುವ, ಅಜ್‌ ಅನ್ನು ವಿಧಿಸುವ ಸೂತ್ರ) 


ಸೂತ್ರ- 766 ಹೇತುಹೇತುಮತೋರ್ರ೯ಣ”*। (3.3.156) 

ವೃತ್ತಿ- ವಾ ಸ್ಯಾತ್‌। ಕೃಷ್ಣಂ ನಮೇಚ್ಛೇತ್ಲುಖಂ ಯಾಯಾತ್‌। ಕೃಷ್ಣಂ ನಮ್ಮೃತಿ 
ಚೇತ್ಸುಖಂ ಯಾಸ್ಯತಿ ಭವಿಷ್ಯತ್ಯೇವೇಷ್ಯತೇ। ನೇಹ-ಹನ್ನೀತಿ ಪಲಾಯತೇ। (425) 
ವಿಧಿನಿಮನ್ಮಣೇತಿ ಲಿಜ್‌। ವಿದ ಪ್ರೇರಣ೦ ೨ ಭೃತ್ಯಾದೇಃ ನಿ ಕೃಷ್ಣಸ್ಯ ಪ್ರವರ್ತನಮ್‌, 
ಯಜೇತ! ನಿಮನ್ತಣಂ = ನಿಯೋಗಕರಣಂ ಅವಶ್ಯ ಕೇ ಶ್ರಾದ್ಧಭೋಜನಾದೌ 
ದೌಹಿತ್ರಾದೇಃ ಪ್ರವರ್ಕನಮ್‌, ಇಹ ಭುಣ್ಬೇತ। ಆಮನ್ವಣ೦- ಕಾಮಾಚಾರಾನುಜ್ಞ್ಯಾ 
ಇಹಾಸೀತ। ಅಧೀಷ್ಠಃ- ಸತ್ಯಾರಪೂರ್ವಕೋ ವ್ಯಾಪಾರ? ಪುತ್ರಮಾಧ್ಯಾಪಯೇದ್ದವಾನ್‌। 
ಸಮೃಶ್ಶಃ- ಸಮೃಸಾರಣಮ್‌, ಕಿಮ್‌ ಭೋ ವೇದಮಧೀಯೀಯ NE ತರ್ಕಮ್‌। 
ಪ್ರಾರ್ಥನ೦ ಎ `ಾಚ್ಚಾ ಭೋ ಭೋಜನಂ ಲಭೇಯ। ಏವಂ ಲೋಟ್‌। 

ಇತಿ ಲಕಾರಾರ್ಥಪ್ರಕ್ರಿಯಾ! 
ಇತಿ ತಿಐನ್ತಮ್‌ 
ಸಸ 
ಪ.ಛೇ - "ಹೇತು ಹೇತು ಮತೋ, ಲಿಜ್‌' । 


ಅ.ವೃ- "ವಿಭಾಷಾಧಾತಾಸಂಭಾವನ ವಚನೇ ಅಯದಿ' ಎಂಬ ಸೂತ್ರದಿಂದ 
ವಿಭಾಷಾ ಎಂಬ ಪದವು ಅನುವೃತ್ತವಾಗುತ್ತದೆ. 


ಲಕಾರಾರ್ಥ ಪ್ರಕ್ರಿಯಾಃ 1081 


ಅರ್ಥ - ಹೇತು(ಕಾರಣ) ಹೇತುಮತ್‌(ಕಾರ್ಯ)ಗಳನ್ನು ಹೇಳುವ ಧಾತುಗಳಿಗೆ 
“ಲಿಜ್‌' ವಿಕಲ್ಪವಾಗಿ ಬರುತ್ತದೆ. 

ಉದಾ- ಕೃಷ್ಣಂ ನಮೇತ್‌ ಚೇತ್‌ ಸುಖಂ ಯಾಯಾತ್‌( ಕೃಷ್ಣನನ್ನು ನಮಸ್ಕರಿಸಿದರೆ 
ಸುಖವನ್ನು ಹೊಂದಿಯಾನು ಎಂದರ್ಥ) 

ಇಲ್ಲಿ ಕೃಷ್ಣನ ನಮಸ್ಕಾರವು ಸುಖ ಪ್ರಾಪ್ತಿಗೆ ಕಾರಣ. ಸುಖ ಪ್ರಾಪ್ತಿಯು ಕಾರ್ಯ 
ಆದ್ದರಿಂದ ಲಿಜ್‌ ಬಂದಿದೆ. “ಲಿಜ್‌' ಬಾರದಿದ್ದಾಗ ಲೃಟ್‌ ಬರುತ್ತದೆ. ಉದಾ - 
ಕೃಷ್ಣಂ ನಂಸ್ಕತಿ ಚೇತ್‌ ಸುಖಂ ಯಾಸ್ಯತಿ.ಇಲ್ಲಿ ವಾರ್ತಿಕಕಾರರು “ಭವಿಷ್ಯತ್ಯೇವೇಷ್ಠತೇ' 
ಎ೦ದು ನಿಯಮವನ್ನು ಮಾಡಿರುವರು. ಭವಿಷ್ಯದರ್ಥ ತೋರುತ್ತಿರುವಾಗ, ಕಾರ್ಯ 
ಕಾರಣ ಭಾವವಿದ್ದಾಗ ಮಾತ್ರ "ಲಿಜ್‌' ಲಕಾರ ವಿಕಲ್ಲಿಕವಾಗಿ ಬರುತ್ತದೆ. ಇದಕ್ಕೆ 
“ಹಂತೀತಿ ಪಲಾಯತೇ' ಎಂದು ಪ್ರತ್ಯುದಾಹರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಲ್ಲುತ್ತಾನೆ 
ಮತ್ತು ಓಡುತ್ತಾನೆ ಎಂಬಲ್ಲಿ ಕಾರ್ಯಕಾರಣ ಭಾವ ತೋರಿದರೂ ಭವಿಷ್ಯದರ್ಥವಿಲ್ಲ. 
ಆದ್ದರಿಂದ ಇಲ್ಲಿ ಲಿಜ್‌ ಬರದೇ ಲಟ್‌ ಬಂದಿದೆ. ಇದೇ ಕಾರಣದಿಂದ ಲೃಟ್‌ 
ಬಂದಿರುವುದಿಲ್ಲ. ವಿಧಿನಿಮಂತ್ರಣೇತಿಲಿಜ್‌-“ ವಿಧಿನಿಮನ್ಮಣಾಮನ್ವಣಾಧೀಷ್ಟ- 
ಸಂಪ್ರಶ್ನಪ್ರಾರ್ಥನೇಷು ಲಿಜ್‌” ಇದು ಹಿಂದೆ ಬ್ವಾದಿಗಣದೆಲ್ಲಿ "ಭವೇತ್‌ ಎಂಬ 
ರೂಪ ಸಿದ್ಧಿಮಾಡುವಾಗ ಪಠಿಸಲಾಗಿದೆ. ವಧಿನಿಮನ್ತ ನ್ರಣಾಮನ್ರಣಾಧೀಷ್ಟ- 
ಸಂಪ್ರಶ ಪ್ರಾರ್ಥನಾ ಎಂಬ ಈ ಅರ್ಥಗಳಲ್ಲೂ ಮತ್ತು ರರ್ಕೀವಾರೌರ್ಥದಲ್ಲೂ 
ಧಾತುವಿನ ಪರದಲ್ಲಿ ಲಿಜ್‌ ಬರುತ್ತದೆ. 

ಇಲ್ಲಿ ಇವುಗಳ ವಿವರಣೆಯು ವಿಶೇಷವಾಗಿ ಮಾಡಲಾಗಿದೆ. ವಿಧಿ-ಪ್ರೇರಣಂ 
ಭೃತ್ಯಾದೇಃ ನಿ ಕೃಷ್ಣಸ್ಯ ಪ್ರ ಪುವರ್ತ ನಮ್‌ ಅಂದರೆ- ತನಗಿಂತ ಕಡಿಮೆಯಾದ ಭೃತ್ಯಾದಿಗಳಿಗೆ 
ಆಜ್ಞೆ ಮಾಡುವುದನ್ನೇ ವಿಧಿ ಎಂದು ಕರೆಯುತ್ತಾರೆ. ಹೇಗೆಂದರೆ "ಪುತ್ರ ಕಾಮೋ 
ಯಜೇತ' ಪುತ್ರನನ್ನು. ಪಡೆಯಲು ಬಯಸುವವನೇ ಯಜ್ಞವನ್ನು ಮಾಡು ಎಂದರ್ಥ. 
ಇಲ್ಲಿ ಪುತ್ರನನ್ನು ಬಯಸುವವನ್ನು ಶೃತಿಯು ಆಜ್ಞಾಪಿಸುತ್ತದೆ. 

ನಿಮಂತ್ರಣ - ನಿಯೋಗ ಕರಣಂ ಆವಶ್ಯಕೇ ಶ್ರಾದ್ಧ ಭೋಜನಾದೌ ದೌಹಿತ್ರಾದೇಃ 
ಪ್ರವರ್ತನಮ್‌-ಅವಶ್ಯವಾಗಿ ಶ್ರಾದ್ಧದ ಊಟಕ್ಕೆ ಬರಬೇಕೆಂದು ಮಗಳ ಮಕ್ಕಳು 
ಮುಂತಾದವರನ್ನು ಬರಬೇಕೇಂದು ಪ್ರೇರೆಪಿಸುವುದನ್ನೇ ನಿಮಂತ್ರಣ ಎಂದು 
ಕರೆಯುತ್ತಾರೆ. 

ಉದಾ- ಇಹ ಭುಣ್ಸೇತ - ಅವಶ್ಯವಾಗಿ ಶ್ರಾದ್ಧದ ಊಟ ಮಾಡಿ ಎಂದರ್ಥ. 
ಇದು ಭಜ್‌ ಧಾತುವಿನ ಲಿಜ್‌ ರೂಪ. 

ಆಮಂತ್ರಣಂ-ಕಾಮಾಚಾರಾನುಜ್ಞಾ-ಇಷ್ಟ ಬಂದಂತೆ ಮಾಡುವುದು ಎಂಬ ರೀತಿ 
ಅನುಮೋದನೆಯನ್ನು ನೀಡುವುದು. ಉದಾ- ಇಹ ಆಸೀತ-ಇಲ್ಲಿ ಕೂಡಬಹುದು. 
ಕೂಡುವವನು ತನಗೆ ಇಚ್ಛೆ ಹಾಗು ಸಮಯವಿದ್ದರೆ ಕೂಡಬಹುದು ಇಲ್ಲದಿದ್ದರೆ 
ಯಾವ ನಿರ್ಬಂಧವೂ ಇಲ್ಲ. ಇದು "ಆಸ' ಧಾತುವಿನ ಲಿಜ್‌ ರೂಪ. 


1082 ಲಘುಸಿದ್ಧಾ೦ತ ಕೌಮುದೀ-ಉತ್ತರಾರ್ಧ 


ಅಧೀಷ್ಟಂ - ಸತ್ಕಾರ ಪೂರ್ವಕೋ ವ್ಯಾಪಾರಃ = “ಪುತ್ರಮಧ್ಯಾಪಯೇದ್ಭವಾನ್‌' 
ಒಳ್ಳೆಯ ಗುರುಗಳ ಸಮೀಪಕ್ಕೆ ಮಗನ್ನು ಕರೆದು ಕೊ೦ಡು ಹೋಗಿ ನನ್ನ ಮಗನಿಗೆ 
ಅಧ್ಯಯನ ಮಾಡಿಸಿರಿ ಎಂದು ಗೌರವ ಪೂರ್ವಕವಾಗಿ ಗುರುವನ್ನು ಪ್ರೇರೇಪಿಸುವುದನ್ನೇ 
ಅಧೀಷ್ಟವೆಂದು ಕರೆಯುತ್ತಾರೆ. ಅಧ್ಯಾಪಯೇತ್‌ ಎಂಬುದು ಅಧಿ ಪೂರ್ವಕ “ಇಜ್‌' 
ಧಾತುವಿನ ಲಿಜ್‌ ರೂಪ. 

ಸಂಪ್ರಶ್ನಃ - ಸಂಪ್ರಸಾರಣಂ= ಹಿರಿಯರಲ್ಲಿ ನಿಶ್ಚಯಾರ್ಥಕವಾದ ಪ್ರಶ್ನೆಯನ್ನು 
ಮಾಡುವುದನ್ನೇ ಸಂಪ್ರಶ್ನ ಎಂದು ಕರೆಯುತ್ತಾರೆ. ಉದಾ- ಕಿಂ ಭೋ 
ವೇದಮಧಿಯೀಯ ಉತ ತರ್ಕಮ್‌? ಗುರುಗಳೇ ನಾನು ವೇದವನ್ನು ಕಲಿಯಲೇ 
ಅಥವಾ ತರ್ಕ ಶಾಸ್ತ್ರವನ್ನು ಕಲಿಯಲೇ? ಇಲ್ಲಿ "ಅಧಿಯೀಯ' ಎಂಬುದು 'ಲಿಜ್‌' 
"ಲ್‌' ಕಾರದ ರೂಪವಾಗಿದೆ. 

ಪ್ರಾರ್ಥನಂ - ಯಾಇಗ್ವಾ- ಬೇಡುವುದನ್ನೇ ಪ್ರಾರ್ಥನಾ ಎಂದು ಕರೆಯುತ್ತಾರೆ. 
ಹೇಗೆಂದರೆ ಉದಾ- ಭೋ ಭೋಜನಂ ಲಭೇಯ= ಸ್ವಾಮಿ ನನಗೆ ಭೋಜನ 
ಲಭಿಸುವುದೇ ಎಂದರ್ಥ. ಇಲ್ಲಿ ಪ್ರಾರ್ಥನಾ ತೋರುತ್ತಿದೆ. ಇದು ಲಿಜ್‌ ಲಕಾರದ 
ರೂಪವಾಗಿದೆ. ಹೀಗೆ "ವಿಧಿ' ಆದಿ ಅರ್ಥಗಳಲ್ಲಿ ಲಿಜ್‌ ಬರುವುದಲ್ಲದೇ ಲೋಟ್‌ 
ಲಕಾರವೂ ಬರುತ್ತದೆ ಎಂದು ತಿಳಿಯಬೇಕು. 


ಇತಿ ಲಕಾರಾರ್ಥ ಪ್ರಕ್ರಿಯಾ (32) ಪಕರಣಮ್‌। 
ಇಲ್ಲಗೆ ಲಕಾರಾರ್ಥ ಪ್ರಕ್ರಿಯಾ ಪ್ರಕರಣ(32) ವು ಮುಗಿಯಿತು. 
ಇತಿ ತಿಐನ್ತ ಪ್ರಕರಣಮ್‌॥ 
ಇಲ್ಲಗೆ ತಿಜನ್ನ ಪಕರಣವು ಸಮಾಪ್ರವಾಯಿತು. 


ಪ್ರಕರಣ 33: ಅಥ ಪೃದಂಡೇ 


(ಕೃತ್ಯಪ್ರಕ್ರಿಯಾ - ಸೂತ್ರ ಸಂಖ್ಯೆ 767 ರಿಂದ 784 ವರೆಗೆ) 
(ಅಧಿಕಾರ ಸೂತ್ರ) 


ಸೂತ್ರ- 767 ಧಾತೋಃ। (3.1.91) 

ವೃತ್ತಿ - ಆತ್ಮ ಓೈತೀಯಾಧ್ಯಾಯಸಮಾಪ್ತಿ ಯೇ ಪ್ರತ್ಯಯಾಃ ತೇ ಧಾತೋಃ ಪರೇ 

ಸ್ಯುಃ "2 ಕೃದತಿಜಿತಿ ಕೃತ್ತಂಜ್ಞಾ 

ಅ.ವೃ-“ಪ್ರತ್ಯಯಃ” ಮತ್ತು “ಪರಶ್ಚ” ಎಂಬ ಸೂತ್ರಗಳು ಈ ಸೂತ್ರಕ್ಕೆ ಅಧಿಕಾರಗಳಾಗಿ 
ಬರುತ್ತವೆ. 

ಅರ್ಥ: ಈ ಸೂತ್ರದಿಂದ ಪ್ರಾರಂಭಿಸಿ ತೃತೀಯಾಧ್ಯಾಯ ಮುಗಿಯುವ ವರೆಗೆ 
ಯಾವ ಪ್ರತ್ಯಯಗಳು ಹೆಳಲಾಗಿವೆಯೋ ಜು ಧಾತುಗಳ ಪರದಲ್ಲಿ ಬರುತ್ತವೆ. 
“ಕೃದತಿಜ್‌” ಬ ಸೂತ್ರದಿಂದ ಧಾತುವಿನ ನಂತರ ಬರುವ ತಿಜ್‌-ಭಿನ್ನವಾದ 
ಪ್ರತ್ಯಯಗಳಿಗೆ ಕೃತ್‌ ಎಂಬ ಸಂಜ್ಞೆಯು ಬರುತ್ತದೆ. 

(ವಿಕಲ್ಪದಿಂದ ಪ್ರತ್ಯಯಗಳಗೆ ಬಾಧಕತ್ವವನ್ನು ಹೇಳುವ ಪರಿಭಾಷಾ ಸೂತ್ರ) 
ಸೂತ್ರ- 768 ವಾತಸರೂಪೋತಸ್ರಿಯಾಮ್‌ (91s) 

ವೃತ್ತಿ- ಅಸ್ಮಿನ್‌ ಧಾತ್ವಧಿಕಾರೇ ಅಸರೂಪಃ ಅಪವಾದಪ್ರತ್ಯಯಃ ಉತ್ಸರ್ಗಸ್ಯ 
ಹಾರಕ ವಾ "ಸ್ಯಾತ್‌ ಸ ಸ್ತ್ಯಧಿಕಾರೋಕ್ತಂ ವ 

ಅ.ವೃ: “ತತ್ರೋಪದರ ಸಪ್ತಮೀಸ್ಥಮ್‌” ಎ೦ಬ ಸೂತ್ರದಿಂದ ತತ್ರ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ: ಈ ಧಾತ್ವಧಿಕಾರದಲ್ಲಿ ಸ್ವರೂಪವಾಗಿಲ್ಲದ ಅಪವಾದ ಪ್ರತ್ಯಯವು 
ಸಾಮಾನ್ಯಶಾಸ್ತ್ರವಿಹಿತವಾದ ಪ್ರತ್ಯಯಕ್ಕೆ “ಏಿಕಲ್ಪವಾಗಿ ಬಾಧಕವಾಗುವುದು. ಸಿಯಾಂ 
ಎಂಬ ಅಧಿಕಾರದಲ್ಲಿ ಹೆಳಿರುವ ಪ್ರತ್ಯಯಗಳಿಗೆ "ಈ ನಿಯಮವು ಸಂಬಂಧಪಡೆವುದಿಲ್ಲ 
ಈ ಸೂತ್ರವು ಅಧಿಕಾರ ಸೂತ್ರವಲ್ಲ. ಪರಿಭಾಷಾ ಸೂತ್ರವಾಗಿದೆ. ಧಾತೋಃ ಎಂಬ 
ಅಧಿಕಾರದಲ್ಲಿ ಯಾವ ಅಸರೂಪ ಪ್ರತ್ಯಯಗಳು ಅಪವಾದವೆಂದು ಹೆಳಲಾಗಿವೆಯೋ 
ಅವು ಉತ್ಸರ್ಗ (ಸಾಮಾನ್ಯ) ಸೂತ್ರದಿಂದ ಹೆಳಿರುವ ಪ್ರತ್ಯಯಗಳಿಗೆ ವಿಕಲ್ಲದಿಂದ 
ಬಾಧಕವಾಗುತ್ತವೆ. “ಸ್ತಿಯಾಂ ಕಿನ್‌” ಎಂಬ ಅಧಿಕಾರ ಸೂತ್ರದಲ್ಲಿ ಹೇಳಲಾಗಿರುವ 
ಪ್ರತ್ಯಯಗಳಿಗೆ ಈ ನಿಹೆವವು ಅನ್ವಯಿಸುವುದಿಲ್ಲ. ಅಸರೂಪ 5 ಎಂದರೆ ನ ಸಮಾನಂ 
ರೂಪ ೦ ಯಸ್ಯಸ ಸಃ ಪಃ (ಭಿನ್ನ ವಾದ ಸ್ವರೂಪವುಳ್ಳ ಪ್ರತ್ಯಯಗಳಿಗೆ ಅಸರೂಪ 
ಎಂದು ಜಾ ಸ ಮೊದಲಾದ ಸಾಮಾನ್ಯ ಪ್ರತ್ಯಯಗಳಿಗೆ ಣ್ಯತ್‌ 
ಮೊದಲಾದವು ಅಪವಾದ ಅಸರೂಪಗಳಾಗಿವೆ. (ಅಂದರೆ ಭಿನ್ನ ರೂಪಗಳಾಗಿವೆ) 
ಆದ್ದರಿ೦ದ ಈ ಸೂತ್ರವು ಪ್ರವೃತ್ತವಾಗುತ್ತದೆ. 

ಎಲ್ಲಿ ಅಪವಾದ ಪ್ರತ್ಯಂಯವಮು ಸಾಮಾನ್ಯ ಪ್ರತ್ಯಯಕ್ಕೆ ಸಮಾನ 


1084 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ರೂಪವುಳ್ಳದ್ದಾಗಿರುತ್ತದೋ, ಅಲ್ಲಿ ಈ ಸೂತ್ರವು ಪ್ರವರ್ತಿಸುವುದಿಲ್ಲ. ಅಂದರೆ ನಿತ್ಯವಾಗಿ 
ಬಾಧಿಸುತ್ತದೆ. ಹೇಗೆಂದರೆ ಅಣ್‌ ಮತ್ತು ಕ- ಎಂಬ ಎರಡು ಪ್ರತ್ಯಯಗಳಲ್ಲಿ “ಅ” 
ಮಾತ್ರ ಉಳಿಯುತ್ತದೆ. ಆದ್ದರಿಂದ ಇವು ಸರೂಪ ಪ್ರತ್ಯಯಗಳು. ಇವುಗಳಲ್ಲಿ 
ಅಪವಾದವಾದ “' ಪ್ರತ್ಯಯದ್ವಾರಾ ಸಾಮಾನ್ಯವಾದ ಅಣ್‌ ಪ್ರತ್ಯಯಕ್ಕೆ ನಿತ್ಯವಾಗಿ 
ಬಾಧಕವಾಗುತ್ತದೆ. 

“ಆತೋಂನುಪಸರ್ಗೇ ಕಃ” ಎಂಬ ಸೂತ್ರದಿಂದ "ಕ' ಬಂದು "ಗೋದಃ' 
ಎಂದಾಗುತ್ತದೆ. ಇಲ್ಲಿ “ಕರ್ಮಣ್ಯಣ್‌” ಎಂಬ ಸೂತ್ರದಿಂದ ಅಣ್‌ ಪತ್ಯಯವು ಮತ್ತೆ 
ಬರುವುದಿಲ್ಲ “ಸ್ತ್ರೀಯಾಂ ಕಿನ್‌” ಎಂಬ ಅಧಿಕಾರದಲ್ಲಿ ಈ ಪರಿಬಾಷೆಯು 
ಅನ್ವಯಿಸುವುದಿಲ್ಲ ಯಾಕೆಂದರೆ “ಸ್ವಿಯಾಂ ಕ್ವಿನ್‌” ಇದು ಉತ್ಸರ್ಗ ಸೂತ್ರವಾಗಿದೆ 
ಮತ್ತು “ಅಪ್ರತ್ಯಯಾತ್‌” ಎಂಬುದು ಔಪವಾದ "`ಸೂತ್ರವಾಗಿದೆ. ಆದರೆ ಈ ಪ್ರತ್ಯಯವು 
ಅಸರೂಪವಾಗಿದ್ದರೂ “ಸ್ವಿಯಾಂ ಕ್ವಿನ್‌” ಎ೦ಬ ಅಧಿಕಾರದಲ್ಲಿ ಇರೋಣದರಿಂದ 
ವಿಕಲ್ಪವಾಗಿ ಬಾಧಿಸದೇ ನಿತ್ಯವಾಗಿ ಬಾಧಿಸುತ್ತದೆ. ಆದ್ದರಿಂದ ಚಿಕೀರ್ಷಾ ಎಂದು 
ಒಂದೇ ರೂಪವು ಇರುತ್ತದೆ ಕ್ವಿನ್‌ ಬರುವುದಿಲ್ಲ ಈ ಸೂತ್ರವನ್ನು "ವಾಂಸರೂಪವಿಧಿ' 
ಎಂಬ ಶಬ್ದದಿಂದಲೂ ಕರೆಯುತ್ತಾರೆ. 

(ಕೃತ್ಯ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ- 769 ಕೃತ್ಯಾಃ (7.1.95) 
ವೃತ್ತಿ- ಣ್ವುಲ್‌ ತೃಚೌ ಇತ್ಯತಃ ಪ್ರಾಕ್‌, ಕೃತ್ಯ ಸಂಜ್ಞಾ ಸ್ಯುಃ 
ಅರ್ಥ: “ಣ್ವುಲ್‌ ತೃಚೌ” ಎಂಬ ಸೂತ್ರದ ಪೂರ್ವದಲ್ಲಿ ಎಷ್ಟು ಪ್ರತ್ಯಯಗಳು 


ಬ 


ಹೇಳಲಾಗಿವೆಯೋ ಅವುಗಳಿಗೆ ಕೃತ್ಯ ಎಂಬ ಸಂಜ್ಞೆಯು ಬರುತ್ತದೆ. 
(ಕೃತ್‌ ಪ್ರತ್ಯಯದ ಅರ್ಥವನ್ನು ನಿರ್ಧರಿಸುವ ವಿಧಿಸೂತ್ರ) 
ಸೂತ್ರ- 77೦ ಕರ್ತರಿ ಕೃತ್‌ (3.4.67) 
ವೃತ್ತಿ- ಕೃತ್‌ ಪ್ರತ್ಯಯಃ ಕರ್ತರಿ ಸ್ಯಾತ್‌ ಇತಿ ಪ್ರಾಪ್ತೇ! 


ಅರ್ಥ: ಕೃತ್‌ ಪ್ರತ್ಯಯವು ಸಾಮಾನ್ಯವಾಗಿ ಕರ್ತೃರ್ಥದಲ್ಲೇ ಇರುತ್ತದೆ. ಇದು 
ಸಾಮಾನ್ಯವಾಗಿದೆ. ಇದಕ್ಕೆ ಅಪವಾದವು ಮುಂದಿನ ಸೂತ್ರದಲ್ಲಿ ಹೇಳಲಾಗಿದೆ. 


(ಕೃತ್ಯಾದಿ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ- 771- ತಯೋರೇವ ಕೃತ್ಯ-ಕ್ರ-ಖಲರ್ಥಾಃ। (3.4.70) 
ವೃತ್ತಿ ಏತೇ ಭಾವಕರ್ಮಣೋರೇವ ಸ್ಕು 
ಪ. ಛೇ: ತಯೋಃ, ಏವ, ಕೃತ್ಯ-ಕ್ತ ಖಲರ್ಥಾಃ 
ಅರ್ಥ: ಕೃತ್ಯ-ಕ್ಷ-ಖಲರ್ಥಃ ಪ್ರತ್ಯಯಗಳು ಭಾವ ಮತ್ತು ಕರ್ಮಾರ್ಥದಲ್ಲೇ 
ಬರುತ್ತವೆ. ಕರ್ತ್ರರ್ಥದಲ್ಲಿ ಬರುವುದಿಲ್ಲ "ಕ' ಪ್ರತ್ಯಯವು ಪೂರ್ವಕೃದಂತ ಪ್ರಕರಣದಲ್ಲೂ 
ಹಾಗೇಯೇ ಖಲರ್ಥ ಪ್ರತ್ಯಯಗಳು ಉತ್ತರ ಕೃದಂತದಲ್ಲಿ ಹೇಳಲ್ಪಟ್ಟಿವೆ. ಖಲ್‌ 


ಕೃದಂತ 1085 


ಪ್ರತ್ಯಯವು ಯಾವ ಅರ್ಥದಲ್ಲಿ ಇರುತ್ತದೋ ಆ ಆರ್ಥದಲ್ಲಿರುವ ಪ್ರತ್ಯಯಗಳಿಗೆ 
ಖಲರ್ಥ ಪ್ರತ್ಯಯಗಳೆಂದು ಹೆಸರು. 
(ತವ್ಯತ್‌ ಮೊದಲಾದ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 772. ತವ್ಯತ್ತವ್ಯಯಾಸೀಯರಃ (3.1.೨6) 

ವೃತ್ತಿ- ಧಾತೋಃ ಏತೇ ಪ್ರತ್ಯಯಾಃ ಸ್ಯುಃ ಏಧಿತವ್ಯಮ್‌, ಏಧನೀಯಮ್‌ ತ್ವಯಾ, 
ಭಾವೇ-ಔತ್ಸರ್ಗಿಕಮೇಕವಚನಂ ಕ್ಷೀಬತ್ವಣ್ಜು ಚೇತವ್ಯಃ, ಚಯನೀಯೋ ವಾ ಧರ್ಮಃ 
ತ್ವಯಾ। 

(ಕೇಅಮರ ಪ್ರತ್ಯಯವನ್ನು ವಿಧಿಸುವ ವಾರ್ತಿಕ) 
ವಾ ಕೇಅಮರ ಉಪಸಂಖ್ಯಾನಮ್‌। 

ಪಚೇಲಿಮಾ ಮಾಷಾಃ, ಪಕ್ಷವ್ಯಾಃ ಇತ್ಯರ್ಥ ಭಿದೇಲಿಮಾಃ ಸರಲಾಃ, ಭೇತ್ತವ್ಯಾಃ 
ಇತ್ಯರ್ಥಃ ಕರ್ಮಣಿ ಪ್ರತ್ಯಯಃ। 

ಅವ್ಳ: “ಪ್ರತ್ಯಯಃ” “ಪರಶ್ಚ” ಮತ್ತು “ಧಾತೋಃ” ಎಂಬ ಈ ಮೂರು ಸೂತ್ರಗಳು 
ಈ ಸೂತ್ರಕ್ಕೆ ಅಧಿಕಾರಗಳಾಗಿವೆ. 

ಅರ್ಥ: ಧಾತುವಿನ ನಂತರ ತವ್ಯತ್‌, ತವ್ಯ ಮತ್ತು ಅನೀಯರ್‌ ಪ್ರತ್ಯಯಗಳು 
ಬರುತ್ತವೆ. “ತವ್ಯತ್‌' ಪ್ರತ್ಯಯದಲ್ಲಿ "ತ್‌' ಕಾರವು ಇತ್‌ ಆಗಿದೆ. ಇದು ತಿತ್‌ 
ಆಗಿರುವುದರಿಂದ “ತಿತ್‌ ಸ್ವರಿತಂ” ಎಂಬ ಸೂತ್ರದಿಂದ ಸ್ವರಿತವಾಗುತ್ತದೆ. ತವ್ಯತ್‌ 
ಮತ್ತು “ತವ್ಯ'ಗಳು ಒಂದಾಗಿ ಕಂಡರೂ ಅವುಗಳಲ್ಲಿ ಭೇದವಿದೆ ಅನೀಯರ್‌ ಪ್ರತ್ಯಯದಲ್ಲಿ 
ರೇಫವು ಇತ್‌ ಸ೦ಜ್ಞಕವಾಗಿದೆ. 

ಉದಾ- ಏಧಿತವ್ಯಮ್‌-ಇದರಲ್ಲಿ ತವ್ಯ ಪ್ರತ್ಯಯವಿದೆ. ಇದು ಭಾವಾರ್ಥದಲ್ಲಿ 
ಏಧ್‌ ಧಾತುವಿನ ಪರದಲ್ಲಿ ಬಂದಿದೆ. “ಆರ್ಧಧಾತುಕಸ್ಕೇಡ್‌ವಲಾದೇಃ” ಎಂಬ 
ಸೂತ್ರದಿಂದ ತವ್ಯ ಪ್ರತ್ಯಯಕ್ಕೆ ಇಡಾಗಮ ಹಾಗೂ ಔತ್ಸರ್ಗಿಕ ನಪುಂಸಕ ಲಿಂಗವು 
ಬಂದು ಏಧ್‌೬ತವ್ಯ > ಏಧ್‌4ಇ4ತವ್ಯ » ಏಧ್‌.-ಇ.--ತವ್ಯಃ ಅಮ್‌ ಇ ಏಧಿತವ್ಯಮ್‌ 
ಎ೦ದು ರೂಪವು ಸಿದ್ಧವಾಗುತ್ತದೆ. 

ಉದಾ- ತ್ವಯಾ ಏಧನೀಯಮ್‌: ಏಧ್‌ ಧಾತುವಿನ ನಂತರ ಅನೀಯರ್‌ 
ಪ್ರತ್ಯಯವು ಹಾಗೂ ನಪುಂಸಕಲಿಂಗವು ಬಂದು ಏಧನೀಯಮ್‌ ಎಂದು ಆಗಿದೆ. 
ಈ ಪ್ರತ್ಯಯವು ಭಾವಾರ್ಥದಲ್ಲಿ ಬಂದಿರುವುದರಿಂದ ಏಧ್‌ ಧಾತುವು ಅಕರ್ಮಕವಾಗಿದೆ. 
ಇಲ್ಲಿ ಕರ್ತೃವು ಅನುಕ್ತವಾಗಿರುವುದರಿಂದ ತ್ವಯಾ ಎಂದು ಕರ್ತೃವು ತೃತೀಯಾ 
ವಿಭಕ್ತಿಯಲ್ಲಿ ಹೇಳಲಾಗಿದೆ. ಭಾವದಲ್ಲಿ ಸಾಮಾನ್ಯ ನಪುಂಸಕ ಮತ್ತು ಏಕವಚನದಲ್ಲಿದೆ. 
ಕಮಾರ್ಥದಲ್ಲಿ ಯಾವ ಪ್ರತ್ಯಯವು ಸಕರ್ಮಕ ಧಾತುವಿನ ನಂತರ ಬರುತ್ತದೋ 
ಆಗ "ಲಿಂಗ ವಚನವು' ಕರ್ಮಕ್ಕೆ ಅನುಸಾರವಾಗಿ ಇರುತ್ತದೆ. 

ಉದಾ- ಚೇತವ್ಯಃ - ಚಯನೀಯೋ ವಾ ಧರ್ಮಃ ತ್ವಯಾ। “ಚಿ” ಧಾತುವು 
ಸಕರ್ಮಕವಾಗಿದೆ ಆದ್ದರಿಂದ ಇಲ್ಲಿ ಕರ್ಮಾರ್ಥದಲ್ಲಿ ತವ್ಯ ಮತ್ತು ಅನೀಯರ್‌ 


1086 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪ್ರತ್ಯಯಗಳು ಬಂದಿವೆ. ಚಯನದ ಕರ್ಮವು ಧರ್ಮವಾಗಿದೆ. ಇಲ್ಲಿ ಪುಲ್ಲಿಂಗ 
ಮತ್ತು ಏಕವಚನ ಇದೆ. ಕರ್ತೃವು ಅನುಕ್ಷ್ತವಾಗಿರುವುದರಿಂದ ತೃತೀಯಾ ವಿಭಕ್ತಿಯು 
ಬಂದಿದೆ. 

ವಾರ್ತಿಕ- ಕೇಅಮರ ಉಪಸಂಖ್ಯಾನಮ್‌ । 

“ಕೇಲಿಮರ' ಪ್ರತ್ಯಯವನ್ನು ವಿಧಿಸುವ ವಾರ್ತಿಕವಿದು. “ಕೇಲಿಮರ' ಪ್ರತ್ಯಯವು 
ಇಲ್ಲಿ ಭಾವ ಮತ್ತು ಕರ್ಮಾರ್ಥದಲ್ಲಿ ಬರುತ್ತದೆಂದು ತಿಳಿಯಬೇಕು. ಕೇಲಿಮರದಲ್ಲಿ 
“ಕ' ಕಾರ ಮತ್ತು ರೇಫಗಳು ಇತ್‌ ಸಂಜ್ಞಕವಾಗಿವೆ. "ಏಲಿಮ' ಮಾತ್ರ ಉಳಿಯುತ್ತದೆ. 

ಉದಾ- ಪಚೇಲಿಮಾ ಮಾಷಾಃ- ಪಕ್ಷವ್ಯಾಃ ಇತ್ಯರ್ಥಃ- ಪಚ್‌ ಧಾತುವಿನ 
ನಂತರ ಈ ವಾರ್ತಿಕದ ಪ್ರಕಾರ “ಕೇಲಿಮರ' ಪ್ರತ್ಯಯವನ್ನು ಸೇರಿಸಿದಾಗ 
ಪಚ್‌--ಏಲಿಮ-* ಅಸ್‌(ಜಸ್‌)- ಪಚೇಲಿಮಾಃ ಎಂದು ರೂಪವು ಸಿದ್ಧವಾಗುತ್ತದೆ. 
(ಬೇಯಿಸಲು ಯೋಗ್ಯವಾದ ಉದ್ದು ಎಂದರ್ಥ) 

ಭಿದೇಲಿಮಾಃ ಸರಲಾಃ ಭೇತ್ತವ್ಯಾಃ ಇತ್ಯರ್ಥಃ-ಸರಲ ವೃಕ್ಷಗಳು ಕಡಿಯಲು 
ಯೋಗ್ಯವಾಗಿವೆ ಎಂದರ್ಥ. 

“ಪಚೇಲಿಮಾಃ' ಮತ್ತು “ಭಿದೇಲಿಮಾಃ' ಎಂಬಲ್ಲಿರುವ “ಕೇಲಿಮರ' ಪ್ರತ್ಯಯಗಳು 
ಕರ್ಮಾರ್ಥದಲ್ಲಿವೆ. ಯಾಕೆಂದರೆ ಧಾತುವು ಸಕರ್ಮಕವಾಗಿದೆ. ಕೆಲವು ಆಚಾರ್ಯರು 
ಇಲ್ಲಿ ಕರ್ಮಕರ್ತೃ ಅರ್ಥದಲ್ಲಿ ಈ ಪ್ರತ್ಯಯವು ಬಂದಿದೆ ಎಂದು ಹೇಳುತ್ತಾರೆ. 

(ಕೃತ್ಯ, ಮತ್ತು ಲ್ಯುಟ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ- 773 ಕೃತ್ಯು-ಲ್ಯುಟೋ ಬಹುಲಮ್‌,। (3.3.13) 

ವೃತ್ತಿ- ಬಹುಲ ಪರಿಭಾಷಾ 

ಕೃಚಿತ್ವವೃತ್ತಿಃ ಕೃಚಿದಪ್ರವೃತ್ತಿಃ ಕೃಚಿದ್ದಿಭಾಷಾ ಕೃಚಿದನ್ಯದೇವ! 

ವಿಧೇರ್ವಿಧಾನಂ ಬಹುಧಾ ಸಮೀಕ್ಷ ಸ ಚತುರ್ವಿಧಂ ಬಾಹುಲಕಂ ವದನ್ತಿ ॥॥ 

ಸ್ನಾನ್ತಿ ಅನೇನ ಇತಿ ಸ್ನಾನೀಯಂ ಚೂರ್ಣಮ್‌। ದೀಯತೇ ಅಸ್ಕೈ ದಾನೀಯೋ 
ವಿಪ್ರಃ 

ಅರ್ಥ: “ಕೃತ್ಯ ಸ೦ಜ್ಞಕ' ಮತ್ತು "ಲ್ಕುಟ್‌' ಪ್ರತ್ಯಯಗಳು "ಬಹುಲ'ದಿಂದ ಬರುತ್ತವೆ. 
ಬಹುಲ ಎಂದರೆ ಅಧಿಕ ಎಂದು ಅರ್ಥವಲ್ಲ. ಇದು ಪಾರಿಭಾಷಿಕ ಶಬ್ದ ಇದರ 
ಪರಿಭಾಷೆಯನ್ನು ಹೇಳುವದಕ್ಕಾಗಿಯೇ ಈ ಮೇಲಿನ ಶ್ಲೋಕವು (ಕ್ವಚಿತ್‌ 
ಪ್ರವೃತ್ತಿಃ) ಪ್ರವೃತ್ತವಾಗಿದೆ. 

ಕ್ವಚಿತ್‌ ಪ್ರವೃತ್ತಿ ಎನ್ನುವುದರ ಜೊತೆಗೆ ಅಪ್ರಾಪ್ತಸ್ಕಾಖ ಎ೦ದು ಸೇರಿಸಿಕೊಳ್ಳಬೇಕು. 
ಎಂದರೆ ಎಲ್ಲಿ ಸೂತ್ರವು ಪ್ರವೃತ್ತವಾಗಲು ಅವಕಾಶವಿರುವದಿಲ್ಲವೋ ಅಲ್ಲಿಯೂ 
ಪ್ರವೃತ್ತವಾಗುವುದು ಎಂದರ್ಥ. 


ಕೃದಂತ 1087 


ಉದಾ- ಸ್ನಾನೀಯಂ ಚೂರ್ಣಮ್‌ - ಸ್ಥಾನ್ತಿ ಅನೇನ ಇತಿ ಸ್ನಾನೀಯಮ್‌ 
ಚೂರ್ಣಮ್‌-ಯಾವ ಚೂರ್ಣದಿಂದ ಸ್ನಾನವು ಮಾಡಲಾಗುತ್ತದೋ ಅದಕ್ಕೆ ಸ್ನಾನೀಯ 
ಎಂದು ಕರೆಯುತ್ತಾರೆ. ಇಲ್ಲಿ “ಕೃತ್ಯಲ್ಯುಟೋ ಬಹುಲಮ್‌” ಎಂಬ ಸೂತ್ರದಿಂದ 
"ಸ್ನಾ' ಧಾತುವಿನ ಮುಂದೆ ಕರಣಾರ್ಥದಲ್ಲಿ ಅನೀಯರ್‌ ಎಂಬ ಕೃತ್ಯ ಪ್ರತ್ಯಯವು 
ಬಂದಿದೆ. ಆದರೆ ಇದಕ್ಕೆ ಇಲ್ಲಿ ಅವಕಾಶವಿಲ್ಲ. (ಬರಬಾರದಾಗಿತ್ತು) ಏಕೆಂದರೆ ಭಾವ- 
ಕರ್ಮದಲ್ಲಿಯೇ ಬರಬೇಕಾಗಿದ್ದ ಅನೀಯರ್‌ ಪ್ರತ್ಯಯಪು ಬಹುಲಮ್‌ ಎಂಬುದರಿಂದ 
ಕರಣಾರ್ಥದಲ್ಲಿಯೂ ಬಂದಿದೆ. 

"ಕೃಚಿದ್‌ ಪ್ರವೃತ್ತಿ' ಎನ್ನುವುದರ ಜೊತೆಗೆ ಪ್ರಾಪ್ತಸ್ಕಾಪಿ ಎಂದು ಸೇರಿಸಿಕೊಳ್ಳಬೇಕು. 
ಎಂದರೆ ಎಲ್ಲಿ ಸೂತ್ರವು ಪ್ರವರ್ತಿಸಲು ಅವಕಾಶವಿದೆಯೋ ಅಲ್ಲಿ ಪ್ರವರ್ತಿಸದೇ 
ಇರುವುದು ಎಂದರ್ಥ. 

ಉದಾ:- ಅಗ್ರಸರಃ ಎಂಬುದು "ಯೂಥಂ೦ ತದಗ್ರಸರಗರ್ವಿತ-ಕೃಷ್ಣಸಾರಮ್‌' 
ಎಂಬಲ್ಲಿ “ಪುರೋಗ್ರತೋಗೇಷುಸರ್ತೇಃ” ಎಂಬ ಸೂತ್ರದಿಂದ ಅಗ್ರೇಸರಃ ಎಂದು 
ಪ್ರಯೋಗಿಸಬೇಕಾಗಿತ್ತು. ಆದರೆ ಸೂತ್ರವು ಪ್ರವರ್ತಿಸಲು ಅವಕಾಶವಿದ್ದರೂ ಪ್ರವರ್ತಿಸದೇ 
ಅಗ್ರಸರಃ ಎಂದು ಬಹುಲಗ್ರಹಣದಿಂದ ರೂಪವು ಸಿದ್ಧವಾಗಿದೆ. 

ಕೃಚಿದ್ದಿಭಾಷಾ:- ವಿಕಲ್ಪ ಎಂದರ್ಥ. ಅಂದರೆ ಬರಬಹುದು ಬಾರದೇನೂ 
ಇರಬಹುದು. "ಮಘವಾ ಬಹುಲಮ್‌' ಎಂಬಲ್ಲಿ ವಿಕಲ್ಪ ಬಂದಿರುವುದೇ ಇಲ್ಲಿ 
ಉದಾಹರಣೆ. 

ಕ್ಷಚಿದನ್ಯದೇವ- ನಾಲ್ಕನೇಯ ವಿಭಾಗವಾದ ಇದರ ವ್ಯಾಪ್ತಿಯು ವಿಶಾಲವಾಗಿದೆ. 
ಇದರಲ್ಲಿ ಕೆಲವು ಕಡೆ ಪ್ರಕೃತಿಯು ವಿಕಾರವಾಗುತ್ತದೆ. ಕೆಲವಡೆ ಪ್ರತ್ಯಯದ 
ವಿಕಾರವಾಗುತ್ತದೆ ಮತ್ತು "ಗುಣ' "ವೃದ್ಧಿ' ಮೊದಲಾದವುಗಳು ಪ್ರಾಪ್ತವಾದರೂ ಬಾರದೇ 
ಹೋಗುತ್ತವೆ. ಇನ್ನೂ ಕೆಲವಡೆ ಊಹಿಸಲು ಅಸಾಧ್ಯವಾದ ಬೇರೆ ಕಾರ್ಯವೇ 
ಆಗಿರುತ್ತದೆ. ಹೇಗೆಂದರೆ "ಮಘವಾ' ಎಂಬುದರ ರೂಪಸಿದ್ಧಿಯಲ್ಲಿ ಉಪಧಾಕ್ಕೆ 
ದೀರ್ಥವನ್ನು ಮಾಡುವಾಗ “ಸಂಯೋಗಾಂತ ಲೋಪಕ್ಕೆ' ಅಸಿದ್ಧಿಯನ್ನು 
ಅಂಗೀಕರಿಸದು. ಇದಕ್ಕೆ ಹೆಚ್ಚಿನ ಉದಾಹರಣೆಗಳು ಉಣಾದಿ ಪ್ರಕರಣದಲ್ಲಿ ಸಿಗುತ್ತವೆ. 

ಹೀಗೆ ನಾನಾ ರೀತಿಯಿಂದ ಕಾರ್ಯಪ್ರವೃತ್ತಿಯನ್ನು ನೋಡಿ ಬಹುಲಮ್‌ 
ಎ೦ಬುದನ್ನು ನಾಲ್ಕು ರೀತಿಯಾಗಿ ಹೇಳುತ್ತಾರೆ. 

ಉದಾ- ದಾನೀಯೋ ವಿಪ್ರು - "ದೀಯತೇ ಅಸ್ಕೈ ಇತಿ ದಾನೀಯಃ ವಿಪ? 
ಎಂದು ವಿಗ್ರಹ. ಯಾವನಿಗೆ ದಾನವು ಕೊಡಲ್ಪಡುತ್ತದೋ ಆ ಬ್ರಾಹ್ಮಣನು ಎಂದರ್ಥ. 
ಇಲ್ಲಿಯೂ ಸಹ ಬಾಹುಲಕದಿಂದ ಚತುರ್ಥ್ಯರ್ಥದಲ್ಲಿ ಅನೀಯರ್‌ ಪ್ರತ್ಯಯವು ಬಂದಿದೆ. 

(ಯತ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 774. ಅಚೋ ಯತ್‌।(3.197) 
ವೃತ್ತಿ ಅಜನ್ಮಾತ್‌ ಧಾತೋಃ ಯತ್‌ ಸ್ಯತ್‌। ಚೇಯಮ್‌। 


1088 ಲಘುಸಿದ್ಧಾ೦ತ ಕೌಮುದೀ-ಉತ್ತರಾರ್ಧ 


ಅವ್ಯ- “ಧಾತೋಃ', “ಪ್ರತ್ಯಯಃ” “ಪರಶ್ಚ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ: ಅಜನ್ತವಾದ ಧಾತುವಿನ ಮುಂದೆ ಯತ್‌ ಪ್ರತ್ಯಯವು ಬರುತ್ತದೆ. 

ಉದಾ:- ಚೇಯಮ್‌: “ಚಿಳ್‌' ಚಯನೇ (ಸಂಗ್ರಹ ಮಾಡಲು ಯೋಗ್ಯವಾದ 
ಎಂದರ್ಥ) ಧಾತು ಅಜನ್ನವಿರುವುದರಿಂದ ಪ್ರಕೃತ ಸೂತ್ರದಿಂದ ಯತ್‌ ಪ್ರತ್ಯಯವು 
ಬಂದು ಚಿ%ಯ (ಯತ್‌) ಎಂದಿದ್ದಾಗ, "ಯತ್‌' ಪ್ರತ್ಯಯವು ಆರ್ಧಧಾತುಕ 
ವಾಗುವುದರಿಂದ “ಸಾರ್ವಧಾತುಕಾರ್ಧಧಾತುಕಯೋಳ” ಎಂಬ ಸೂತ್ರದಿಂದ ಗುಣವು 
ಬಂದು ಚೇ*ಯ ಎಂದಿರುವಾಗ “ಸಾಮಾನ್ಯೇ ನಪುಂಸಕಮ್‌” ಎಂಬ ವಾರ್ತಿಕದ 
ನಿಯಮದಿಂದ ನಪುಂಸಕಲಿಂಗವು ಬಂದು ಚೇಯಮ್‌ ಎಂದು ರೂಪವಾಗುತ್ತದೆ. 

(ಈ ಕಾರ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 775 - ಈದ್ಯತಿ (6.4.65) 

ವೃತ್ತಿ- ಯತಿ ಪರೇ ಆತಃ ಈತ್‌ ಸ್ಯಾತ್‌ । ದೇಯಮ್‌। ಗ್ಲೇಯಮ್‌। 

ಅ.ವ್ಯ: “ಆತೋಲೋಪ ಇಟಿ ಚ” ಎಂಬ ಸೂತ್ರದಿಂದ "ಆತಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ:- ಯತ್‌ ಪ್ರತ್ಯಯವು ಪರದಲ್ಲಿದ್ದಾಗ ಧಾತುವಿನ ಅಂತ್ಯದಲ್ಲಿರುವ “ಆ' 
ಕಾರದ ಸ್ಥಾನದಲ್ಲಿ "ಈ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ:- ದಾತುಮ್‌ ಯೋಗ್ಯಂ ದೇಯಮ್‌ : (ಕೊಡಲು ಯೋಗ್ಯವಾದದ್ದು 
ಎಂದರ್ಥ) ಕರ್ಮಾರ್ಥದಲ್ಲಿ ಈ ಯತ್‌ ಪ್ರತ್ಯಯವು “ದಾ' ಧಾತುವಿನ ಮುಂದೆ 
ಬಂದು ದಾ*ಯ (ಯತ್‌) ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ “ಆ' ಕಾರಕ್ಕೆ "ಈ' 
ಕಾರವು ಆದೇಶವಾಗಿ ಬಂದು ದೀ೬ಯ ಎಂದಿದ್ದಾಗ, ಯತ್‌ ಪ್ರತ್ಯಯವು 
ಆರ್ಧಧಾತುಕವಾದ್ದರಿಂದ ಗುಣ ಬಂದು ದೇ.ಯ ಎ೦ದಿದ್ದಾಗ, “ಸಾಮಾನ್ಯೇ 
ನಪುಂಸಕಮ್‌” ಎಂಬುದರಿಂದ ನಪುಂಸಕ ಪ್ರತ್ಯಯವಾದ "ಅಮ್‌' ಬಂದು 
ದೇ4ಯ-+ಅಮ್‌ ಎಂದಿದ್ದಾಗ ಪೂರ್ವರೂಪವು ಬಂದು ದೇಯಮ್‌ ಎಂದಾಗಿದೆ. 

ಉದಾ- ಗ್ಲೇಯಮ್‌- ಗ್ಲಾತುಂ ಯೋಗ್ಯಂ ಗ್ಲೇಯಮ್‌ (ಹರ್ಷಕ್ಷಯವಾಗಲು 
ಯೋಗ್ಯವಾದದ್ದು ಎಂದರ್ಥ) ಭಾವಾರ್ಥಲ್ಲಿ ಈ ಧಾತುವಿನ ಮುಂದೆ “ಅಚೋ 
ಯತ್‌” ಎಂಬ ಸೂತ್ರದಿಂದ ಯತ್‌ ಪ್ರತ್ಯಯವು ಬಂದು ಗ್ಲೈ*ಯ (ಯತ್‌) 
ಎ೦ದಿದ್ದಾಗ, “ಆದೇಚ ಉಪದೇಶೇ ಅಶಿತಿ” ಎಂಬ ಸೂತ್ರದಿಂದ "ಐ' ಕಾರಕ್ಕೆ “ಆ' 
ಕಾರವಾದೇಶವಾಗಿ ಗ್ಲೇ*ಯ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ಆ'ಕಾರಕ್ಕೆ “ಈ' 
ಕಾರಾದೇಶವಾಗಿ ಗ್ಲೀ೬ಯ ಎಂದಿರುವಾಗ ಗುಣವಾಗಿ ಗ್ಲೇಃ-ಯ ಎಂದಿದ್ದಾಗ 
“ಸಾಮಾನ್ಯೇ ನಪುಂಸಕಮ್‌” ಎಂಬುದರಿಂದ ಅಮ್‌ ಪ್ರತ್ಯಯವು ಬಂದು ಗ್ಲೇಯಮ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. 

(ಯತ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ - 776 ಫೋರದುಪಧಾತ್‌ (3.1.೨8) 


ಕೃದಂತ 1089 


ವೃತ್ತಿ- ಪವರ್ಗನ್ಹಾತ್‌ ಅತ್‌-ಉಪಧಾತ್‌ ಯತ್‌ ಸ್ಯಾತ್‌। ಣ್ಯತೋ*ಪವಾದಃ। 
ಶಪ್ಯಮ್‌। ಲಭ್ಯಮ್‌। 

ಪ.ಚ್ಛೇ: ಪೋಃ, ಅತ್‌- ಉಪಧಾತ್‌ । 

ಅ.ವೃ: “ಧಾತೋಃ” “ಪ್ರತ್ಯಯಃ” “ಪರಶ್ನ” ಎಂಬ ಈ ಸೂತ್ರಗಳು ಅಧಿಕಾರ 
ಸೂತ್ರಗಳಾಗಿವೆ. “ಅಚೋಯತ್‌” ಸೂತ್ರದಿಂದ "ಯತ್‌' ಪದವು ಅನುವೃತ್ತವಾಗಿದೆ. 

ಅರ್ಥ:- ಪವರ್ಗಾನ್ತವಾದ ಅಥವಾ ಹ್ರಸ್ವ “ಅ” ಕಾರವನ್ನು ಉಪಧೆಯಾಗಿಯುಳ್ಳ 
ಧಾತುವಿನ ನಂತರ ಯತ್‌ ಪ್ರತ್ಯಯವು ಬರುತ್ತದೆ. ಇದು “ಯಹಲೋರ್ಣ್ಯತ್‌” 
ಎ೦ಬ ಸೂತ್ರಕ್ಕೆ ಅಪವಾದವಾಗಿದೆ. 

ಉದಾ - ಶಪ್ಯಮ್‌- ಶಪ ಆಕ್ರೋಶೇ (ಶಪಿಸಲು ಯೋಗ್ಯವಾದ ಎಂದರ್ಥ) 
ಈ ಧಾತುವು ಪವರ್ಗಾಂತಾಗಿದೆ. ಹಾಗೂ ಹ್ರಸ್ವ "ಅ' ಕಾರವನ್ನು 
ಉಪಧೆಯಾಗಿವುಳ್ಳಂತಹದ್ದಾಗಿದೆ. ಆದ್ದರಿಂದ ಇದು ಹಲನ್ನವಾಗುವುದರಿಂದ 
“ಯಹಲೋರ್ಣತ್‌” ಎಂಬುದರಿಂದ "ಣ್ಯತ್‌' ಪ್ರಾಪ್ತವಾಗಿತ್ತು. ಅದನ್ನು ಬಾಧಿಸಿ 
ಪ್ರಕೃತ ಸೂತ್ರದಿಂದ "ಯತ್‌' ಪ್ರತ್ಯಯವು ಬಂದು ಶಪಯ ಎಂದಿದ್ದಾಗ ಸು, 
ಅಮ್‌ಗಳು ಆದೇಶ ಬಂದು, ಪೂರ್ವರೂಪವಾಗಿ ಶಪ್ಯಮ್‌ ರೂಪವು ಸಿದ್ಧವಾಗುತ್ತದೆ. 

ಉದಾ- ಲಭ್ಯಮ್‌-ಡುಲಭಷ್‌ ಪ್ರಾಪ್ಟೌ (ಹೊಂದಲು ಯೋಗ್ಯವಾದದ್ದು ಎಂದರ್ಥ) 
ಇಲ್ಲಿಯೂ ಸಹ ಹಲನ್ನವಾದದ್ದರಿಂದ “ಯಹಲೋರ್ಣ್ಯ್ಯತ್‌” ಎಂಬುದರಿಂದ "ಣ್ಯತ್‌' 
ಪ್ರಾಪ್ತವಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಯತ್‌' ಪ್ರತ್ಯಯವು ಬಂದು 
ಹಿಂದಿನ ಉದಾಹರಣೆಯಂತೆ ರೂಪವು ಸಿದ್ಧವಾಗುತ್ತದೆ. 

(ಕ್ಯಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 777 ಏತಿ-ಸ್ತು-ಶಾಸ್‌-ವೃ-ದೃ-ಜುಷಃ ಕ್ಯಪ್‌ (3.1109) 

ವೃತ್ತಿ- ಏಭ್ಯಃ ಕೃಪ್‌ ಸ್ಯಾತ್‌। 

ಅ.ವೃ- ಇಲ್ಲಿ “ಧಾತೋಳ” “ಪ್ರತ್ಯಯಃ” “ಪರಶ್ನ” ಎಂಬ ಈ ಮೂರು ಸೂತ್ರಗಳು 
ಈ ಸೂತ್ರಕ್ಕೆ ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ: ಇಣ್‌, ಸ್ತು ಶಾಸ್‌, ವೃ, ದೃ, ಮತ್ತು ಜುಷ್‌ ಈ ಧಾತುಗಳ ನಂತರ 
ಕೃಪ್‌ ಪ್ರತ್ಯಯವು ಬರುತ್ತದೆ. ಕೃಪ್‌ ನಲ್ಲಿ "ಕ್‌' ಕಾರ ಮತ್ತು "ಪ್‌' ಕಾರಗಳು ಇತ್‌ 
ಆಗಿ "ಯ' ಮಾತ್ರ ಉಳಿಯುತ್ತದೆ. ಇಲ್ಲಿ ಪ್ರತ್ಯಯವು "ಪಿತ್‌' ಆಗಿರುವುದರಿಂದ 
“ಹ್ರಸ್ಪಸ್ಯ ಪಿತಿ ಕೃತಿ ತುಕ್‌” ಎಂಬುದರಿಂದ ತುಕ್‌ ಆಗಮವು ಬರುತ್ತದೆ. ಅದರ 
ಫಲವಾಗಿ “ಕಿಜೆತಿಚ” ಎಂಬುದರಿಂದ ಗುಣ ನಿಷೇಧವಾಗುತ್ತದೆ. 

(ತುಕ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ- 778 ಪ್ರಷ್ಟಸ್ಯ ಪಿತಿ ಕೃತಿ ತುಕ್‌ (6.171) 
ವೃತ್ತಿ- ಇತ್ಯಃ। ಸ್ತುತ್ಯಃ। ಶಾಸು-ಅನುಶಿಷ್ಟೌ 


1090 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥ- ಪಿತ್‌ ಮತ್ತು ಕೃತ್‌ ಪ್ರತ್ಯಯಗಳು ಪರದಲ್ಲಿರುವಾಗ ಪೂರ್ವದಲ್ಲಿರುವ 
“ಹ್ರಸ್ತ' ವರ್ಣಕ್ಕೆ "ತುಕ್‌' ಆಗಮವು ಬಂದು “ಕ್‌” ಕಾರ "ಉ' ಕಾರಗಳು ಇತ್‌ ಆಗಿ 
"ತ್‌' ಮಾತ್ರ ಉಳಿಯುತ್ತದೆ. 

ಉದಾ:- ಇತ್ಯಃ - ಇಣ್‌-ಗತೌ ಎಂಬ ಈ ಧಾತುವಿನ ನಂತರ “ಅಚೋಯತ್‌” 
ಎಂಬುದರಿಂದ "ಯತ್‌' ಪ್ರತ್ಯಯವು ಪ್ರಾಪ್ತವಾಗಿತ್ತು ಅದನ್ನು ಬಾಧಿಸಿ “ಏತಿ- ಸ್ತು- 
ಶಾಸ್‌-ವೃ-ದೃ-ಜುಷಃ ಕ್ಯಪ್‌” ಎಂಬುದರಿಂದ "ಕ್ಯಪ್‌' ಬಂದು ಇಯ (ಕಪ್‌) 
ಎಂದಿರುವಾಗ, ಪ್ರಕೃತ ಸೂತ್ರದಿಂದ ತುಕ್‌ ಆಗಮವು ಬಂದು ಅದು ಕಿತ್ತಾಗಿರುವುದರಿಂದ 
ಹ್ರಸ್ಥವರ್ಣವಾದ “ಇ' ಕಾರದ ಅಂತ್ಯಾವಯವವಾಗಿ ಬಂದು ಇ4ತ್‌4ಯಃಸ್‌ 
(ಸು) ಎಂದಿದ್ದಾಗ ರುತ್ವ-ವಿಸರ್ಗಗಳಾಗಿ ಇತ್ಯಃ ಎಂದು ರೂಪವಾಗುತ್ತದೆ. 

ಉದಾ- ಸ್ತುತ್ಯಃ - ಷ್ಲುಣ ಎಂಬ "ಸ್ತು ಧಾತುವಿನ ನಂತರವೂ ಸಹ ಹಿಂದಿನ 
ರೀತಿಯಲ್ಲಿ ಕ್ಯಪ್‌, ತುಕ್‌, ಸು ಗಳು ಬಂದು ಸ್ತುತ್ಯಃ ಎಂದಾಗುತ್ತದೆ. 

ಶಾಸು-ಅನುಶಿಷ್ಟ್‌ ಧಾತು. ಇದಕ್ಕೆ ಕಪ್‌ ಪ್ರತ್ಯಯವು ಬಂದು ಶಾಸ್‌*-ಯ 
ಎ೦ದಿರುವಾಗ ಧಾತುವಿನ ಉಪಧೆಗೆ ಮುಂದಿನ ಸೂತ್ರದಿಂದ ಇತ್ತವನ್ನು ಹೇಳುತಾನೆ. 

(ಇ ಕಾರಾದೇಶವನ್ನು ಹೇಳುವ ಸೂತ್ರ) 

ಸೂತ್ರ- 779:- ಶಾಸ ಇದಣ್‌-ಹಲೋಃ (6.4.34) 

ವೃತ್ತಿ- ಶಾಸಃ ಉಪಧಾಯಾಃ ಇತ್‌ ಸ್ಯಾತ್‌ ಅಜಿ ಹಲಾದೌ ಕ್ವಿತಿ। ಶಿಷ್ಯಃ ವೃತ್ಯಃ॥ 
ಆದೃತ್ಯಃ। ಜುಷ್ಯಃ। 

ಪ. ಛೇ- ಶಾಸಃ, ಇತ್‌, ಅಜ್‌, ಹಲೋಃ। 

ಅ.ವೃ:- “ಅನಿದಿತಾಂ ಹಲ ಉಪಧಾಯಾಃ ಕಿಜಿತಿ” ಎಂಬ ಸೂತ್ರದಿಂದ 
ಉಪಧಾಯಾಃ ಮತ್ತು ಕಿಜಿತಿ ಎಂಬ ಎರಡು ಪದಗಳು ಅನುವೃತ್ತವಾಗುತ್ತವೆ. ಇಲ್ಲಿ 
“ಅಜ್ಞಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ:- ಅಜ್‌ ಅಥವಾ ಹಲಾದಿಯಾದ ಕಿತ್‌ ಮತ್ತು ಚಿತ್‌ ಆದ ಪ್ರತ್ಯಯಗಳು 
ಪರದಲ್ಲಿದ್ದಾಗ ಶಾಸ್‌ ಧಾತುವಿನ ಉಪಧೆಗೆ ಹ್ರಸ್ವ "ಇ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ:- ಶಿಷ್ಯಃ - ಶಾಸ್‌ ಧಾತುವಿನ ನಂತರ “ಏತಿ-ಸು-ಶಾಸ್‌-ವೃ-ದೃ- 
ಜುಷಃ-ಕ್ಯಪ್‌” ಎಂಬ ಸೂತ್ರದಿಂದ "ಕೃಪ್‌' ಪ್ರತ್ಯಯವು ಬಂದು ಶಾಸ್‌--ಯ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ ಉಪಧೆಯ "ಆ'ಕಾರಕ್ಕೆ "ಇ' ಕಾರ ಬಂದು, ಶಿಸ್‌.-ಯ ಎಂದಿದ್ದಾಗ, 
ಪರದಲ್ಲಿರುವ "ಸ್‌' ಕಾರಕ್ಕೆ “ಶಾಸಿವಸಿಘಸೀನಾ೦ ಚ” ಎಂಬುದರಿಂದ ಷತ್ವ ಬಂದು 
ಶ್‌.-ಇ.ಷ್‌-ಯ--ಸ್‌ (ಸು) ಎಂದಿದ್ದಾಗ, ರುತ್ವ ವಿಸರ್ಗಗಳಾಗಿ ಶಿಷ್ಯಃ ಎಂದು 
ರೂಪವು ಸಿದ್ಧವಾಗುತ್ತದೆ. 

ವೃತ್ಯಃ ದ "ವೃ' ಧಾತುವಿಗೆ “ಕೃಪ್‌' ಬಂದು ವೃ*ಯ ಎಂದಿರುವಾಗ "ತುಕ್‌' 
ಆಗಮ ಬಂದು ವೃತ್ಯಃ ಎಂದಾಗಿದೆ. 

ಆದೃತ್ಯಃ- "ಆ' ಪೂರ್ವಕವಾದ "ದೃ' ಧಾತುವಿನ ನಂತರ ಕೃಪ್‌, ತುಕ್‌ ಗಳು 


ಕೃದಂತ 1091 


ಬಂದು, ಹಿಂದಿನಂತೆ ಆದೃತ್ಯಃ ರೂಪವು ಸಿದ್ಧವಾಗುತ್ತವೆ. 
ಜುಷ್ಯಃ- ಜುಷ್‌ ಧಾತುವಿಗೆ ಕೃಪ್‌ ಪ್ರತ್ಯಯವು ಬಂದು ಕೃಪ್‌ ಕಿತ್ತಾಗಿರುವುದರಿಂದ 
ಗುಣವು ಬಾರದೇ ಜುಷ್ಯಃ ಎಂದು ರೂಪವಾಗಿದೆ. 
(ಕ್ಯಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 78೦ ಮೃಜೇರ್ಪ್ವಿಭಾಷಾ (3.1.13) 

ವೃತ್ತಿ- ಮೃಜೇಃ ಕ್ಯಪ್‌ ವಾ । ಮೃಜ್ಯಃ। 

ಪ.ಚ್ಛೇ:- ಮೃಜೇಃ, ವಿಭಾಷಾ। 

ಅ.ವೃ;- “ಏತಿ-ಸು-ಶಾಸ್‌ -ವೃ-ದೃ-ಜುಷಃ-ಕೃಪ್‌” ಎಂಬುದರಿಂದ "“ಕ್ಯಪ್‌' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಧಾತೋಃ? “ಪ್ರತ್ಯಯಃ” “ಪರಶ್ಚ” ಎಂಬ ಈ 
ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:- ಮೃಜ್‌ ಧಾತುವಿನ ನಂತರ ಕ್ಯ್ಕಪ್‌ ಪ್ರತ್ಯಯವು ವಿಕಲ್ಪವಾಗಿ ಬರುತ್ತದೆ. 

ಸೂಚನೆ: ಮೃಜ್‌ (ಸ್ವಚ್ಛ ಮಾಡುವುದು ಎಂದರ್ಥ) ಈ ಧಾತುವು ಹಲನ್ನವಾದ್ದರಿಂದ 
“ಜುಹಲೋರ್ಣ್ಯತ್‌” ಎಂಬುದರಿಂದ "ಣ್ಯತ್‌' ಪ್ರಾಪ್ತವಾಗಿತ್ತು. ಅದನ್ನು ಈ ಪ್ರಕೃತ 
ಸೂತ್ರವು ಬಾಧಿಸುತ್ತದೆ. 

ಉದಾ- ಮೃಜ್ಯ:- ಮೃಜ್‌ ಧಾತುವಿಗೆ ಪ್ರಕೃತ ಸೂತ್ರದಿಂದ ಕೃಪ್‌ ಪ್ರತ್ಯಯವು 
ಬಂದು “ಲಘೂಪಧಗುಣ' ವಾಗದೇ ಮೃಜ್ಯಃ ಎಂದಾಗಿದೆ. ಕಪ್‌ ಪ್ರತ್ಯಯವು 
ಬಾರದಿದ್ದಾಗ, “ಯಹಲೋರ್ಣ್ಯತ್‌” ಎಂಬುದರಿಂದ ಣ್ಯತ್‌ ಪ್ರತ್ಯಯ ಬಂದು 
ಮೃಜ್‌4+ಯ ಎಂದಿದ್ದಾಗ “ಮೃರ್ಜೆವೃದ್ಧಿಃ” ಎಂಬುದರಿಂದ ವೃದ್ಧಿಯಾಗಿ 
ಮಾರ್ಜ್‌.-ಯ ಎಂದಾಗಿ, “ಚಜೋಃ ಕುಫಿಣ್ಯತೋಃ” ಎಂಬ ಸೂತ್ರದಿಂದ "ಜ್‌' 
ಕಾರಕ್ಕೆ ಗ ಕಾರವಾಗಿ ಮಾರ್ಗ್ಯಃ ಎಂದಾಗುತ್ತದೆ. 

(ಣ್ಯತ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ - 78! ಖಹಲೋರ್ಣ್ಯ್ಯತ್‌ (3.1124) 

ವೃತ್ತಿ ಯವರ್ಣಾನ್ಹಾತ್‌ ಹಲನ್ಹಾತ್‌ ಚ ಧಾತೋಃ ಣ್ಯತ್‌। ಕಾರ್ಯಮ್‌,। 
ಹಾರ್ಯಮ್‌। ಧಾರ್ಯಮ್‌!। 

ಪ.ಚ್ಛೇ- ಯಹಲೋಃ, ಣ್ಯತ್‌। 

ಅ.ವೃ- “ಧಾತೋಃ” “ಪ್ರತ್ಯಯಃ” “ಪರಶ್ಚ” ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ:- ಯವರ್ಣಾನ್ಹ್ನ ಮತ್ತು ಹಲನ್ತ ಧಾತುಗಳ ನಂತರ "ಣ್ಯತ್‌' ಪ್ರತ್ಯಯವು 
ಬರುತ್ತದೆ. 

ಉದಾ:- ಕಾರ್ಯಮ್‌-ಡು ಕೃಇ್‌ ಕರಣೇ ಎಂಬ ಧಾತುವಿನ ನಂತರ ಪ್ರಕೃತ 
ಸೂತ್ರದಿಂದ “ಣ್ಯತ್‌' ಪ್ರತ್ಯಯವು ಬಂದು ಕೃ*ಯ (ಣ್ಯತ್‌) ಎಂದಿದ್ದಾಗ, “ಚಿತ್‌” 
ಆಗಿರುವುದರಿಂದ “ಅಚೋಜಿ ಣಿತಿ” ಎಂಬ ಸೂತ್ರದಿಂದ ವೃದ್ಧಿಯಾಗಿ ಕ್‌-ಆರ್‌-ಯ 


1092 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಎಂದಿದ್ದಾಗ "ಸು' ವಿಭಕ್ತಿ, "ಅಮ್‌' ಆದೇಶ ಮತ್ತು ಪೂರ್ವರೂಪಗಳು ಆದನಂತರ 
ಕಾರ್ಯಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

"ಹೃ' ಮತ್ತು "ಧೃ' ಧಾತುಗಳ ರೂಪಗಳಾದ ಹಾರ್ಯಮ್‌ ಮತ್ತು ಧಾರ್ಯಮ್‌ 
ಎಂಬುವುಗಳೂ ಹಿಂದಿನಂತೆ ರೂಪಗಳನ್ನು ಪಡೆಯುತ್ತವೆ. 

(ಕುತ್ಫ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ -782 ಚ-ಜೋಃ ಕು ಥಿಣ್‌-ಣ್ಯತೋಃ (7.3.52) 

ವೃತ್ತಿ- ಚ-ಜೋಃ ಕುತ್ವಮ್‌ ಸ್ಯಾತ್‌, ಫಿತಿ ಣ್ಯತಿ ಚ ಪರೇ। 

ಅರ್ಥ:- 'ಘಿತ್‌' ಮತ್ತು "ಣ್ಯತ್‌' ಪ್ರತ್ಯಯಗಳು ಪರದಲ್ಲಿದ್ದಾಗ "ಚ' ಕಾರ ಮತ್ತು 
“ಜ' ಕಾರಗಳ ಸ್ಥಾನದಲ್ಲಿ "ಕ' ವರ್ಗವು ಆದೇಶವಾಗಿ ಬರುತ್ತದೆ. 

(ವೃದ್ಧಿ ವಿಧಾಯಕ ಸೂತ್ರ) 

ಸೂತ್ರ- 763 ಮೃಜೇವ್ಯ್ಯದ್ಧಿಃ (7.2.14) 

ವೃತ್ತಿ- ಮೃಜೇಃ ಇಕಃ ವೃದ್ಧಿಃ ಸಾರ್ವಧಾತುಕ-ಆರ್ಧಧಾತುಕಯೋಃ ಮಾರ್ಯ್ಯ್ಗಃ। 

ಪ.ಚ್ಛೇ:- ಮೃಜೇಃ, ವೃದ್ಧಿ 

ಅ.ವೃ:- “ಇಕೋ ಗುಣವೃದ್ಧೀ” ಎಂಬ ಸೂತ್ರದಿಂದ “ಇಕಃ' ಎಂಬ ಷಷ್ಟ್ಯಂತ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ:- ಸಾರ್ವಧಾತುಕ "ಮೃಜ್‌' ಧಾತುವಿನ "ಇಕ್‌' ವರ್ಣಗಳಿಗೆ ವೃದ್ಧಿಯು 
ಬರುತ್ತದೆ. 

ಉದಾ:- ಮಾರ್ಗ್ಯಃ-ಇದರ ರೂಪಸಿದ್ಧಿಯನ್ನು “ಮೃಜೇಃ ರ್ವಿಭಾಷಾ” ಎಂಬ 
ಸೂತ್ರದಲ್ಲಿ ಹೇಳಲಾಗಿದೆ. 

(ಕುತ್ವಾಭಾವ ನಿಪಾತನ ವಿಧಾಯಕ ಸೂತ್ರ) 

ಸೂತ್ರ- 784 - ಭೋಜ್ಯಂ ಭಕ್ತೆ 8°! (7.3.69) 

ವೃತ್ತಿ- ಭೋಗ್ಯಮ್‌ ಅನ್ಯತ್‌। 

ಇತಿ ಕೃತ್ಯ ಪ್ರಕ್ರಿಯಾ। 

ಅರ್ಥ:- ಭಕ್ಷ್ಯ ಅಥವಾ ಖಾದ್ಯ ಎಂಬ ಅರ್ಥದಲ್ಲಿರುವ ಭುಜ್‌ ಧಾತುವಿನ 
ನಂತರ “ಭೋಜ್ಯ ರೂಪವು' ನಿಪಾತನ ಮಾಡಲಾಗಿದೆ. ಭಜ - ಪಾಲನ - 
ಅಭ್ಯವಹಾರಯೋಃ ಎಂಬುದು ಧಾತುವಿನ ಅರ್ಥ. ಹಲನ್ನವಾಗಿರುವುದರಿಂದ ಣ್ಯತ್‌ 
ಬಂದಾಗ ಕುತ್ವವು ಬಂದರೆ ಈ ಪ್ರಕೃತ ಸೂತ್ರದಿಂದ ಕುತ್ವ ಬಾರದೇ ಇರೋಣದರಿಂದ 
ನಿಪಾತ ಮಾಡಲಾಗಿದೆ ನಿಪಾತವೆಂದರೆ ಸಿದ್ಧ ರೂಪವನ್ನು ತೋರಿಸುವುದು ಎಂದರ್ಥ. 

ಭಕ್ಷ್ಯ ಭಿನ್ನಾರ್ಥದಲ್ಲಿ ಭೋಗ್ಯಮ್‌ ಎಂದಾಗುತ್ತದೆ. "ಲಘೂಪಧಗುಣವಾಗಿ' ಕುತ್ವವು 
ಬಂದು ಭೋಗ್ಯಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಇಲ್ಲಗೆ ಕೃದಂತ ಕೃತ್ಯ (33) ಪ್ರಕರಣವು ಮುಗಿಯಿತು 


ಪಕರಣ-34: ಪಾರ್ವ ಕೃದನ 
(ಸೂತ್ರ ಸಂಖ್ಯೆ 785 ರಿಂದ 848 ವರೆಗೆ) 
(ಕ್ವಲ್‌-ತೃಟ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 


ಸೂತ್ರ- 785. ಉ್ದುಲ್‌-ತೃಚೌ।(3.1.133) 
ವೃತ್ತಿ- ಧಾತೋರೇತೌ ಸ್ವಃ ಕರ್ತರಿ ಕೃದಿತಿ (769) ಕರ್ತರ್ಥೆೇ। 
ಅ.ವೃ-"ಧಾತೋಃ', "ಪ್ರತ್ಯಯ, “ಪರಶ್ಚ' -ಈ ಮೂರು ಅಧಿಕಾರ ಸೂತ್ರಗಳಾಗಿವೆ. 
ಅರ್ಥ- ಧಾತುವಿನ ನಂತರ "ಣ್ವುಲ್‌' ಮತ್ತು "ತೃಚ್‌' ಪ್ರತ್ಯಯಗಳು ಬರುತ್ತವೆ. 
ಈ ಪ್ರತ್ಯಯಗಳು "ಕರ್ತರಿ ಕೃತ್‌' ಎಂಬ ಸೂತ್ರಕ್ಕನುಗುಣವಾಗಿ ಕರ್ತ್ರರ್ಥದಲ್ಲೇ 
ಬರುತ್ತವೆ. "ಣ್ವುಲ್‌'ನಲ್ಲಿ “್‌'ಕಾರವು “ಚುಟೂ' ಸೂತ್ರದಿಂದ, "ಲ್‌'ಕಾರವು “ಹಲನ್ತ್ಯಮ್‌' 
ಸೂತ್ರದಿಂದ ಇತ್ತಾದ ನಂತರ "ವು' ಮಾತ್ರ ಉಳಿಯುತ್ತದೆ. ಅದಕ್ಕೆ "ಅಕ”-ಆದೇಶವನ್ನು 
ಮುಂದಿನ ಸೂತ್ರದಿಂದ ಹೇಳುತ್ತಾನೆ. "ತೃಚ್‌' ಪ್ರತ್ಯಯದಲ್ಲಿ “ಚ್‌'ಕಾರವು "ಇತ್‌' 
ಸಂಜ್ಞೆಯನ್ನು ಹೊಂದುತ್ತವೆ. 
(ಯು, ವು ಗಳಗೆ ಕ್ರಮವಾಗಿ ಅನ, ಅಕ ಗಳನ್ನು ಆದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ - 786. ಯುವೋರನಾಕೌ। (7.11) 

ವೃತ್ತಿ ಯು ವು ಏತಯೋಃ ಅನಾಕೌ (ಅನ--ಅಕೌ) ಸ್ವಃ ಕಾರಕಃ। ಕರ್ತಾ! 

ಪ.ಛೇ - ಯುವೋ, ಅನಾಕೌ । 

ಅರ್ಥ- "ಯು' ಮತ್ತು "ವು'ಗಳ ಸ್ಥಾನದಲ್ಲಿ ಕ್ರಮವಾಗಿ “ಅನ' ಮತ್ತು "ಅಕ' 
ಗಳು ಆದೇಶವಾಗಿ ಬರುತ್ತವೆ. 

“ಅನ' ಮತ್ತು “ಅಕ' ಆದೇಶಗಳು "ಅನೇಕಾಲ್‌' ಆಗಿರುವುದರಿಂದ ಸರ್ವಾದೇಶಗಳಾಗಿ 
ಬರುತ್ತವೆ. 

ಉದಾ- ಕಾರಕಃ - ಕೃ ವು(ಣ್ವುಲ್‌) ಎಂದಿದ್ದಾಗ ಪ್ರಕೃತ ಸೂತ್ರದಿಂದ "ಅಕ' 
ಆದೇಶವಾಗಿ ಕೃ4ಅಕ ಎಂದಿರುವಾಗ "ಅಚೋಹ್ಸೆಿತಿ' ಸೂತ್ರದಿಂದ ವೃದ್ಧಿ ಬಂದು 
ಕ್‌4ಆರ್‌ಅಕ4ಸ್‌(ಸು) ಎಂದಿದ್ದಾಗ, "ರುತ್ವ. ವಿಸರ್ಗಗಳಾಗಿ "ಕಾರಕಃ' ಎಂದು 
ರೂಪವಾಗುತ್ತದೆ. (ಮಾಡುವವನು ಎಂದರ್ಥ.) "ಕೃಇಗ್‌'ಗೆ “ತೃಚ್‌' ಬಂದರೆ ಕೃಃತೃ 
ಎ೦ದಿರುವಾಗ, ಆರ್ಧಧಾತುಕ ನಿಮಿತ್ತವಾಗಿ ಗುಣ ಬಂದು ಕ್‌--ಅರ್‌--ತೃ-ಕರ್ತೃ 
ಎಂದು ಶಬ್ದವು ನಿಷ್ಪನ್ನವಾಗುತ್ತದೆ. ಪ್ರಥಮಾ ವಿಭಕ್ತಿ 'ಸುಪ್‌' ಪರವಾದಾಗ 
“ಯದಶಸ್ಫುರುದಂಸಸ:' ಎಂಬ ಸೂತ್ರದಿಂದ "ಅನಜ್‌' ಆದೇಶ ಬಂದು "ಅಪ್‌ 
ತೃನ್‌ ತೃಚ್‌...' ಸೂತ್ರದಿಂದ ಕರ್ತ್‌4ಅನ್‌4ಸ್‌ ಎ೦ದಿದ್ದಾಗ, ಉಪಧಾ ದೀರ್ಫ 
ಬಂದು, ಕರ್ತಾನ್‌4ಸ್‌ ಎಂದಿರುವಾಗ, "ಹಲ್‌ಜ್ಯಾಭ್ಯೋ...' ಎಂಬ ಸೂತ್ರದಿಂದ 
"ಸ್‌'ಕಾರಕ್ಕೆ ಲೋಪವಾಗಿ ಕರ್ತಾನ್‌ ಎಂದಿರುವಾಗ "ನ ಲೋಪ ಪ್ರಾತಿಪದಿಕಾ೦ತಸ್ಕ' 


1094 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಎ೦ಬ ಸೂತ್ರದಿಂದ "ನ್‌'ಕಾರಕ್ಕೆ ಲೋಪವಾಗಿ ಕರ್ತಾ ಎಂದು ರೂಪವು 
ಸಿದ್ಧವಾಗುತ್ತದೆ. 
(ಲ್ಕು, ಣಿನಿ ಮತ್ತು ಅಜ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 


ಸೂತ್ರ- 787. ನನ್ಚಿ-ಗ್ರಹ-ಪಚಾದಿಭ್ಯೋ ಲ್ಯುಣಿನ್ಯಚಃ। ( 3.1134) 

ವೃತ್ತಿ - ನನ್ಹ್ಯಾದೇಃ ಲ್ಕುಃ, ಗ್ರಹ್ಯಾದೇಃ ಣಿನಿಃ, ಪಚಾದೇಃ ಅಜ್‌ ಸ್ಯಾತ್‌! 
ನಂದಯತಿ ಇತಿ ನಂದನಃ ಜನಂ ಅರ್ದಯತಿ ಇತಿ ಜನಾರ್ದನಃ ಲವಣಃ॥ ಗ್ರಾಹೀ। 
ಸ್ಥಾಯೀ। ಮನ್ನೀ। ಪಚಾದಿಃ ಆಕೃತಿ ಗಣ 

ಪ.ಛೇ - ನಂದಿ-ಗ್ರಹಿ-ಪಚಾದಿಭ್ಯಃ ಲ್ಯು-ಣಿನಿ-ಅಚಃ । 

ಅರ್ಥ - ನನ್ಹಾದಿ, ಗ್ರಹ್ಯಾದಿ ಮತ್ತು ಪಚಾದಿ ಗಣ ಪಠಿತ ಧಾತುಗಳ ನಂತರ 
ಕ್ರಮವಾಗಿ ಲ್ಯು, ಣಿನಿ ಮತ್ತು ಅಚ್‌ ಪ್ರತ್ಯಯಗಳು ಬರುತ್ತವೆ. 

ಉದಾ- ನನ್ನನಃ- ನನ್ನಯತೀತಿ- (ಸಂತೋಷಪಡಿಸುವವನು) ಎಂದರ್ಥ.- 
"ಲ್ಯು'ನಲ್ಲಿ"ಲಶಕ್ಷತದ್ದಿತೇ” ಸೂತ್ರದಿಂದ “ಲ್‌' ಇತ್ತಾಗಿಯು "ಯು' ಮಾತ್ರ ಉಳಿಯುತ್ತದೆ. 
"ಯುವೋರನಾಕೌ' ಸೂತ್ರದಿಂದ ನನ್ಜ್‌*ಯು(ಲ್ಯು) ಎಂದಿದ್ದಾಗ, "ಅನ' ಅನಾದೇಶವಾಗಿ 
ನನ್ನ್‌ * ಅನ ಎಂದಿದ್ದಾಗ, ನನ್ಸ್‌*ಅನ ಎಂದಿರುವಾಗ "ಸು' ಸೇರಿಸಿದಾಗ, ರುತ್ವ- 
ವಿಸರ್ಗಗಳಾಗಿ ನನ್ನನಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಜನಾರ್ದನಃ - ಜನಮ್‌ ಅರ್ದಯತಿ ಇತಿ ಜನಾರ್ದನ: (ಪಾಪಿಗಳನ್ನು 
ಶಿಕ್ಷಸುವವನು ಎಂದರ್ಥ). “ಅರ್ದ” ಧಾತುವು ನನ್ಹ್ಯಾದಿಯಲ್ಲಿ ಸೇರಿದೆ. ಇದಕ್ಕೂ 
"ಲ್ಯು' ಬಂದರೆ ಹಿಂದಿನಂತೆ "ಅನ' ಅದೇಶವಾಗಿ ಅರ್ದನಃ ಎಂದಾಗುತ್ತದೆ. 

ಉದಾ- ಲವಣಃ - ಲೂಇಣಿ- ಛೇದನೇ ಎಂಬುದು ಧಾತು. ಲೂ4ಯು ಇ. 
ಲೂ ಅನ ಎಂದಿದ್ದಾಗ, ಆರ್ಧಧಾತುಕ ನಿಮಿತ್ತವಾಗಿ ಗುಣ ಬಂದು ಲೋ ಅನ 
ಎಂದಿದ್ದಾಗ, "ಅವ್‌' ಆದೇಶವಾಗಿ ಲ್‌. ಅವ್‌--ಅನ ಎ೦ದಿರುವಾಗ ನನ್ಹ್ಯಾದಿಗಣದಲ್ಲಿ 
ನಿಪಾತ ಮಾಡಿರುವುದರಿಂದ ಣತ್ವವು ಬಂದು ಲವಣಃ ಎಂದಾಗಿದೆ. ಲುನಾತಿ ಇತಿ 
ಲವಣಃ (ಕತ್ತರಿಸುವವನು ಎಂದರ್ಥ.) 

ಗ್ರಾಹೀ - ಗ್ರಹ ಉಪಾದಾನೇ ಎಂಬುದು ಧಾತು. ಗೃಹ್ಣಾತಿ ಇತಿ ಗ್ರಾಹೀ (ಗ್ರಹಣ 
ಮಾಡುವವನು ಎಂದರ್ಥ) ಪ್ರಕೃತ ಸೂತ್ರದಿಂದ “ಣಿನಿ' ಪ್ರತ್ಯಯವು ಬಂದು ಇದು 
"ಣಿತ್‌'ಆದ್ದರಿ೦ದ “ಅತ ಉಪಧಾಯಾಃ' ಎಂಬುದರಿಂದ ಉಪಧಾಭೂತವಾದ 
“ಅ'ಕಾರಕ್ಕೆ ವೃದ್ಧಿಯಾಗಿ ಗ್ರಹ್‌--ಇನ್‌ = ಗ್ರಾಹ್‌4ಇನ್‌ ಎಂದಿದ್ದಾಗ, “ಇನ್‌ಹನ್‌ಪೂ...' 
ಎಂಬುದರಿಂದ "ದೀರ್ಫ್ಥ' ಬಂದು ಗ್ರಾಹೀನ್‌ ಎಂದಿರುವಾಗ "ನ ಲೋಪ: 
ಪ್ರಾತಿಪದಿಕಾನ್ನಸ್ಯ' ಎಂಬುದರಿಂದ "ನ್‌'ಕಾರವು ಲೋಪವಾಗಿ "ಗ್ರಾಹೀ' ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ- ಸ್ಥಾಯೀ - ಷ್ಠಾ- ಗತಿ ನಿವೃತ್ತ್‌ ಎಂಬುದು ಧಾತು. ಇದು ಗ್ರಹ್ಯಾದಿಗಣ 
ಪಠಿತವಾಗಿದೆ. ಪ್ರಕೃತ ಸೂತ್ರದಿಂದ "ಣಿನಿ' ಪ್ರತ್ಯಯ ಬಂದು ಸ್ಥಾ.-ಇನ್‌ ಎ೦ದಿರುವಾಗ 


ಪೂರ್ವ ಕೃದಂತ 1095 


"ಣಿನಿ' ಪ್ರತ್ಯಯವು "ಣಿತ್‌' ಆಗಿರುವುದರಿಂದ "ಆತೋ ಯುಕ್‌ ಚಿಣ್‌ ಕೃತೋಳ' 
ಎಂಬ ಸೂತ್ರದಿಂದ ಧಾತುವಿಗೆ "ಯುಕ್‌' ಆಗಮವು ಬಂದು ಸ್ಥಾಯ್‌4ಇನ್‌ 
ಎಂದಿರುವಾಗ, ಹಿಂದಿನಂತೆ ವಿಭಕ್ತಿ ಕಾರ್ಯವಾಗಿ “ಸ್ಥಾಯೀ' ಎಂದು ರೂಪವಾಗುತ್ತದೆ. 


ಉದಾ- ಮನ್ತೀ - ಮತ್ತಿ ಗುಪ್ತಭಾಷಣೇ ಎಂಬುದು ಧಾತು. ಇದು 
ಇದಿತ್ತಾದುದರಿಂದೆ “ನುಮ್‌' ಆಗಮವು ಬಂದು “ಮನ್ತ್‌' ಎ೦ದಿರುವಾಗ, ಪ್ರಕೃತ 
ಸೂತ್ರನಿಂದ "ಣಿನಿ' ಪ್ರತ್ಯಯವು ಬಂದು ಮನ್ತ್‌.- ಣಿನಿ `ಿಂದಿದ್ದಾಗ 'ಹೇರನಿಟ್‌ 
ಎ೦ಬ ಸೂತ್ರದಿಂದ ಗೆ ಲೋಪ ಬಂದು ಮನ್ರ್‌-ಇನ್‌ ಎಂದಿರುವಾಗ ವಿಭಕ್ತಿ 
ಕಾರ್ಯದಿಂದ “ಮನ್ತೀ' ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ- ಪಚಃ - ಡುಪಚಷ್‌ - ಪಾಕೇ ಧಾತುವಿಗೆ "ಅಚ್‌' ಪ್ರತ್ಯಯವು ಬಂದು 
ಪಜ್‌--ಅ(ಅಚ್‌) ಎಂದಿದ್ದಾಗ ಸುಪ್‌, ರುತ್ವ-ವಿಸರ್ಗಗಳಾಗಿ ಪಚಃ ಎಂದು 
ರೂಪವಾಗುತ್ತದೆ. ಇದರಂತೆ ನದಃ ಚೋರಃ ಮೊದಲಾದ ಶಬ್ದಗಳನ್ನು ತಿಳಿಯಬೇಕು. 
ಇಲ್ಲಿ ಪಚಾದಿ ಎಂಬುದು ಆಕೃತಿಗಣ. ಅಂದರೆ ಪಚಾದಿ ಗಣದಲ್ಲಿ ಇರುವವುಗಳನ್ನು 
ನೋಡಿಇದರಂತೆ ಇರುವ ಪಚಾದಿ ಗಣದಲ್ಲಿ ಪಠಿಸದೇ ಇರುವವುಗಳು ಅದರಲ್ಲಿ 
ಸೇರಿವೆ ಎಂದು ತಿಳಿಯಬೇಕು. 

("ಕ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 788. ಇಗುಪಧ-ಹ್ಞಾ-ಪ್ರೀ-ಕಿರಃ ಕಃ (3.1135) 

ವೃತ್ತಿ- ಏಭ್ಯಃ ಕಃ ಸ್ಯಾತ್‌ ಬುಧಃ ಕೃಶಃ। ಜಸಿ ಪ್ರಿಯಃ ಕಿರಃ 

ಅರ್ಥ-“ಇಕ್‌' ವರ್ಣಗಳನ್ನು ಉಪಧೆಯಲ್ಲಿವುಳ್ಳ ಹಾಗು ಜ್ಞಾ ಪ್ರೀ, ಕ್ಕ ಧಾತುಗಳ 
ನಂತರ "ಕ' ಪ್ರತ್ಯಯವು ಬರುತ್ತದೆ. 

ಉದಾಃ ಬುಧಃ-ಬುಧ ಅವಗಮನೇ ಎಂಬುದು ಧಾತು. ಬುಧ್‌ ಎಂಬಲ್ಲಿ 
“ಇಕ್‌'(ಉ)-ಉಪಧಾ ಇದೆ. ಪ್ರಕೃತಸೂತ್ರದಿಂದ "ಕ' ಪ್ರತ್ಯಯವು ಬಂದು ಬುಧ್‌+ಕ 
ಎಂದಿದ್ದಾಗ "ಕ'ಕಾರವು "ಲಶಕ್ಟತದ್ದಿತೇ' ಎಂಬ ಸೂತ್ರದಿಂದ ಇತ್ತಾಗಿ "ಅ' ಮಾತ್ರ 
ಉಳಿದು 'ಬುಧ್‌ ಅ4ಸ್‌ (ಸುಪ್‌ ಭೆ ಎರಿದಿರುವಾಗ ರುತ್ವ- ವಿಸರ್ಗಗಳಾಗಿ ಬುಧಃ ಎಂದು 
ರೂಪವಾಗುತ್ತದೆ. (ಪಂಡಿತ ಎಂದರ್ಥ.) "ಕ' ಪ್ರತ್ಯಯವು “ಕಿತ್‌' ಆಗಿರುವುದರಿಂದ 
ಲಘೂಪಧಗುಣವಾಗಲೀ, ವೃದ್ಧಿಯಾಗಲೀ ಬರುವುದಿಲ್ಲ. 

ಉದಾ-ಕೃಶಃ- ಕೃಶ- ತನೂಕರಣೇ ಎಂಬುದು ಧಾತು. ಕೃಶ್ಯತಿ ಇತಿ ಕೃಶ: 
(ತೆಳ್ಳಗಿರುವವನು ಎಂದರ್ಥ). ಇಲ್ಲಿಯೂ "ಇಕ್‌' (ಯ) ಉಪಧೆಯಾಗಿದೆ. ಹಿಂದಿನಂತೆ 
ಕೃಶಃ ರೂಪವು ಸಿದ್ಧವಾಗುತ್ತದೆ. 

ಉದಾ- ಜ್ರ - ಜ್ಞಾ- ಅವಬೋಧನೇ ಎಂಬುದು ಧಾತು. ಜ್ಞಾ-ಅ ಎಂದಿರುವಾಗ, 
"ಆತೋಲೋಪ ಇಟ ಚ' ಸೂತ್ರದಿಂದ ಕಾರ್ಯ ಲೋಪವಾಗಿ ಜ್ಜ್‌-ಅ--ಸ್‌(ಸು) 
ಎ೦ದಿದ್ದಾಗ, ರುತ್ವ-ವಿಸ ರ್ಗಗಳಾಗಿ “ಜ್ಞ ಎಂದು ರೂಪವು "ಸಿದ್ಧವಾಗಿದೆ. 
(ವಿದ್ವಾಂಸನೆಂದರ್ಥ ) 


1096 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪ್ರಿಯಃ - ಪ್ರೀಳ್‌- ತರ್ಪಣೇ ಎಂಬುದು ಧಾತು. ಪ್ರೀ*ಅ ಎಂದಿರುವಾಗ, 
"ಅಚಿ ಶ್ನುಧಾತುಭ್ರುವಾ೦ ಇಯಜ್‌...' ಎಂಬ ಸೂತ್ರದಿಂದ “ಇಯಜ್‌' (ಇಯ್‌) 
ಆದೇಶವಾಗಿ ಪ್ರ್‌-ಇಯ್‌.-ಅ*-ಸ್‌- ಪ್ರಿಯಃ ಎಂದು ರೂಪವಾಗುತ್ತದೆ. 

ಉದಾ- ಕಿರಃ - ಕ್ಯ- ವಿಕ್ಷೇಪೇ ಎಂಬುದು ಧಾತು. ಕ್ಯೃ*ಅ ಎಂದಿದ್ದಾಗ 
“ಬೂತ ಇದ್ಧಾತೋಃ' ಎಂಬುದರಿಂದ "ಇರ್‌' ಬಂದು ಕ್‌4ಇರ್‌4ಅ4ಸ್‌ವ ಕಿರಃ 
ಎಂದು ರೂಪವಾಗಿದೆ. 

("ಕ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ - 789. ಆತಶ್ವೋಪಸರ್ಗೆ। (3.1.1936) 

ವೃತ್ತಿ-ಪ್ರಜ್ಞ ಸುಗ್ಗಃ॥ 

ಪ.ಛೇ-ಆತಃ, ಚ, ಉಪಸರ್ಗೇ । 

ಅ.ವೃ- "ಇಗುಪಧ-ಜ್ಞಾ-ಪ್ರೀ-ಕಿರಃ ಕಃ'ಎಂಬ ಸೂತ್ರದಿಂದ "ಕಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. "'ಧಾತೋಳ, "ಪ್ರತ್ಯಯ, “ಪರಶ್ಚ' ಎಂಬವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ - ಉಪಸರ್ಗಸಹಿತವಾದ ಆದಂತ ಧಾತುವಿನ ಪರದಲ್ಲಿ “ಕ' ಪ್ರತ್ಯಯವು 
ಬರುತ್ತದೆ. 

ಉದಾ- ಪ್ರಜ್ಞ - ಪ್ರಕರ್ಷೇಣ ಜಾನಾತಿ ಇತಿ ಎಂದು ವಿಗ್ರಹ (ಚೆನ್ನಾಗಿ 
ತಿಳಿದಿರುವವನು ಎಂದರ್ಥ). "ಪ್ರ' ಉಪಸರ್ಗಪೂರ್ವಕ ಜ್ಞಾ ಅವಬೋಧನೇ 
ಎಂಬುದು ಧಾತು. ಇದರ ಪರದಲ್ಲಿ "ಕ' ಪ್ರತ್ಯಯವನ್ನು ಸೇರಿಸಿದಾಗ ಪ್ರ*ಜ್ಞಾಸ-ಅ(ಕ) 
ಎಂದಿದ್ದಾಗ, "ಆತೋ ಲೋಪ ಇಟಿ ಚ' ಎಂಬುದರಿಂದ "ಆ'ಕಾರ ಲೋಪವಾಗಿ 
ಪ್ರ*ಜ್ಞ್‌*ಅ+ಸ್‌ವ ಪ್ರಜ್ಞ ಎಂದಾಗುತ್ತದೆ. 

ಉದಾ-ಸುಗ್ಗಃ-ಗ್ಲೆ 4`ಹರ್ಷಕ್ಷಯೇ ಎಂಬುದು ಧಾತು. (ಹೆಚ್ಚಾಗಿ ಆನಂದವನ್ನು 
ಕಳೆದುಕಂಡವನು ಎಂದರ್ಥ.). ಸು ಉಪಸರ್ಗ ಪೂರ್ವಕ ಗ್ಲೈ ಧಾತುವಿನ ಪರದಲ್ಲಿ 
"ಕ' ಪ್ರತ್ಯಯ ಬಂದು ಸುಗ್ಳೈ*ಅ ಎಂದಿದ್ದಾಗ, "ಆದೇಚ ಉಪದೇಶೇಶಶಿತಿ' ಎಂಬ 
ಸೂತ್ರದಿಂದ "ಐ' ಕಾರಕ್ಕೆ ಆತ್ಸವು ಬಂದು ಸು*ಗ್ಲಾ* ಅ ಎಂದಿರುವಾಗ, "ಆತೋಲೋಪ 
ಇಟಿ ಚ' ಎಂಬುದರಿಂದ "ಆ'ಕಾರಕ್ಕೆ ಲೋಪವಾಗಿ ಸುಗ್ಗ್‌+೬ಅ+ಸ್‌ವ ಸುಗ್ಗಃ ಎಂದು 
ರೂಪವು ಸಿದ್ಧವಾಗುತ್ತದೆ. 

("ಗ್ರಹ' ಧಾತುವಿಗೆ “ಕ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 79೦. ಗೇಹೇ ಕಃ(7.114.4) 

ವೃತ್ತಿ- ಗೇಹೇ ಕರ್ತರಿ ಗ್ರಹೇಃ ಕಃ ಸ್ಯಾತ್‌। ಗೃಹಮ್‌। 

ಅ.ವೃ - "ವಿಭಾಷಾ ಗ್ರಹಃ' ಎಂಬ ಸೂತ್ರದಿಂದ "ಗ್ರಹಃ” ಎಂಬ ಪದವು 
ಅನುವೃತ್ತವಾಗುತ್ತದೆ. 


ಪೂರ್ವ ಕೃದಂತ 1097 


ಅರ್ಥ- ಗ್ರಹ್‌ ಧಾತುವಿನ ನಂತರ "ಕ' ಪ್ರತ್ಯಯವು ಬರುತ್ತದೆ "ಮನೆ' ಎಂಬುದು 
ಕರ್ತೃವಾಗಿರುವಾಗ. 

ಉದಾ- ಗೃಹಮ್‌।-ಗೃಹ್ನಾತಿ ಧಾನ್ಯಾದಿಕಂ ಇತಿ ಗೃಹಮ್‌ (ಧಾನ್ಯ 
ಮೊದಲಾದವುಗಳನ್ನು ತನ್ನಲ್ಲಿ ಇರಿಸಿಕೊಳ್ಳುವುದರಿಂದ ಗೃಹಮ್‌ ಎಂದು 
ಕರೆಸಿಕೊಳ್ಳುತ್ತದೆ.) "ಗ್ರಹ್‌' ಧಾತುವಿನ ಮುಂದೆ ಪ್ರಕೃತ ಸೂತ್ರದಿಂದ "ಕ' ಪ್ರತ್ಯಯ 
ಬಂದು ಗ್ರಹ್‌--ಅ(ಕ) ಎ೦ದಿರುವಾಗ "ಕಿತ್‌' ಪ್ರತ್ಯಯ ಪರದಲ್ಲಿರುವುದರಿಂದ "ಗ್ರಹಿ- 
ಜ್ಯಾ-ವಯಿ-ವ್ಯಧಿ- ವಷ್ಟಿ-ವಿಚತಿ- ವೃಶ್ಚತಿ-ಪೃಚ್ಛತಿ-ಭೃಜ್ಜತೀನಾಮ್‌ ಚಿತಿ ಚ' 
ಎಂಬುದರಿಂದ ಸಂಪ್ರಸಾರಣ ಬಂದು ರೇಫಕ್ಕೆ "ಯ'ಕಾರಾದೇಶವಾಗಿ ಗ್‌. ಯ.ಹ್‌* 
ಅ4ಅಮ್‌ ಎಂದಿದ್ದಾಗ, ಪೂರ್ವರೂಪವಾಗಿ "ಗೃಹಮ್‌' ರೂಪವು ಸಿದ್ಧವಾಗುತ್ತದೆ. 

("ಅಣ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 791. ಕರ್ಮಣ್ಯಣ್‌।(3.2.1) 
ವೃತ್ತಿ- ಕರ್ಮಣ್ಯುಪಪದೇ ಧಾತೋರಣ್‌ ಪ್ರತ್ಯಯಃ ಸ್ಯಾತ್‌। ಕುಮೃಂ ಕರೋತಿ 
ಇತಿ ಕುಮೃಕಾರಃ। 


ಪ.ಛೇ - "ಕರ್ಮಣಿ, ಅಣ್‌' । 

ಅರ್ಥ - ಕರ್ಮವಾಚಕ ಪದವು ಉಪಪದವಾಗಿರುವಾಗ ಧಾತುವಿನ ಪರದಲ್ಲಿ 
"ಅಣ್‌' ಪ್ರತ್ಯಯವು ಬರುತ್ತದೆ. 

ಉದಾ- ಕುಂಭಕಾರಃ - ಇಲ್ಲಿ "ಕುಂಭ' ಎಂಬ ಕರ್ಮವಾಚಕಪದವು 
ಉಪಪದವಾಗಿರುವುದರಿಂದ “ಕೃಇ್‌' ಧಾತುವಿಗೆ ಕುಂಭ--ಅಮ್‌--ಕೃ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ “ಅಣ್‌' ಪ್ರತ್ಯಯವು ಬಂದು ಕುಂಭ ಅಮ್‌..ಕೃ ಅ ಎ೦ದಿರುವಾಗ, 
"ಅಚೋಜ್ಪಿತಿ' ಎಂಬುದರಿಂದ ವೃದ್ಧಿಯಾಗಿ ಕುಂಭ--ಅಮ್‌*ಕ್‌- ಆರ್‌.-ಅ ಎಂದಿದ್ದಾಗ 
“ಸುಪೋಧಾತುಪ್ರಾತಿಪದಿಕಯೋಃ' ಎಂಬ ಸೂತ್ರದಿಂದ "ಅಮ್‌'ಗೆ ಲೋಪವಾಗಿ 
ಕುಂಭ--ಕ್‌.-ಆರ್‌.ಅ ಎಂದಿದ್ದಾಗ, ಇದು ಕೃದಂತವಾಗಿರುವುದರಿಂದ ಪ್ರಾತಿಪದಿಕ 
ಸಂಜೆ. ಹಾಗು ಸುಪ್‌ ಬಂದು ಕುಂಭ+ಕ್‌4ಆರ್‌4ಅ4ಸ್‌= ಕುಂಭಕಾರಃ ಎಂದು 
ರೂಪವಾಗುತ್ತದೆ. 

("ಕ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 792. ಆತೊಂಸುಪಸರ್ಗೆೇ ಕಃ(3.1.3) 

ವೃತ್ತಿ ಆದನ್ಮಾತ್‌ ಧಾತೋಃ ಅನುಪಸರ್ಗಾತ್‌ ಕರ್ಮಣ್ಯುಪಪದೇ ಕಃ ಸ್ಯಾತ್‌! 
ಅಣೋತಪವಾದಃ। ಆತೋ ಲೋಪಃ ಗೋದಃ ಧನದಃ ಕಮ್ದ್ಮಲದಃ ಅನುಪಸರ್ಗೇ 
ಕಿಮ್‌ ಗೋಸನ್ಹಾಯಃ। (ಮೂಲವಿಭುಜಾದಿಭ್ಯಃ ಕಃ) ಮೂಲಾನಿ ವಿಭುಜತಿ 
ಮೂಲವಿಭುಜೋ ರಥಃ ಆಕೃತಿಗಣೋ*ಯಮ್‌। ಮಹೀದ್ರಃ ಕುಧಃ 

ಪ.ಛೇ - "ಆತಃ, ಅನುಪಸರ್ಗೆ, ಕಃ” 


1098 ' ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ.ವೃ - ಕರ್ಮಣ್ಯಣ್‌' ಸೂತ್ರದಿಂದ “ಕರ್ಮಣಿ' ಎಂಬ ಪದವು ಅನುವೃತ್ತವಾಗು 
ತ್ತದೆ. "ಛಾತೋ:ಃ', “ಪ್ರತ್ಯಯಃ', "ಪರಶ್ನ' ಎಂಬವುಗಳು ಅಧಿಕಾರಸೂತ್ರಗಳು. 

ಅರ್ಥ - ಉಪಸರ್ಗರಹಿತ “ಆ'ಕಾರಾಂತ ಧಾತುವಿನ ಮುಂದೆ "ಕರ್ಮ' 
ಉಪಪದವಾಗಿರುವಾಗ ಕ(ಅ) ಪ್ರತ್ಯಯವು ಬರುತ್ತದೆ. “ಠರ್ಮಣ್ಯಣ್‌' ಎ೦ಬ ಸೂತ್ರಕ್ಕೆ 
ಇದು ಅಪವಾದವಾಗಿದೆ. 

ಉದಾ- ಗೋದಃ - ಗಾಂ ದದಾತಿ ಇತಿ ಗೋದ: ಎಂಬ ಅರ್ಥದಲ್ಲಿ ಗೋ-ದಾ 
ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ "ಕ' ಪ್ರತ್ಯಯವು ಬಂದು ಗೋಃದಾ4ಅ 
ಎ೦ದಿರುವಾಗ, “ಆತೋಲೋಪ ಇಟಿಚಿ' ಎಂಬ ಸೂತ್ರದಿಂದ "ಆ'ಕಾರಕ್ಕೆ ಲೋಪವಾಗಿ 
ಗೋ-ದ್‌.-ಅ ಎಂದಿದ್ದಾಗ "ಸು' ಮೊದಲಾದ ವಿಭಕ್ತಿಕಾರ್ಯಗಳಾಗಿ ಗೋ.--ದ್‌- 
ಅಸ್‌. ಗೋದ ಎಂದು ರೂಪವು ಸಿದ್ಧವಾಗುತ್ತದೆ. 

ಧನದಃ ಎ (ಧನವನ್ನು ಕೊಡುವವನು ಎಂದರ್ಥ) ಹಾಗು ಕಮ್ದ್ಮಲದ=(ಕಂಬಲವನ್ನು 
ಕೊಡುವವನು) ಇವುಗಳ ರೂಪಸಿದ್ಧಯೂ "ಗೋದಃ' ಶಬ್ದದಂತೆ ಆಗುತ್ತದೆ. 

"ಆ'ಕಾರಾಂತ ಧಾತುವಿನ ಜೊತೆಗೆ ಉಪಸರ್ಗವಿರಬಾರದೆಂದು ಏಕೆ ಹೇಳಿದ್ದಾರೆ? 
ಇದರ ಉತ್ತರವನ್ನು ಗೋಸನ್ದಾಯಃ ಎಂಬುದರಿಂದ ಹೇಳುತ್ತಾರೆ. ಗಾ೦*ಸಮ್‌-.-ದದಾತಿ 
ಎಂಬಲ್ಲಿ ಧಾತುವು “ಸಮ್‌' ಉಪಸರ್ಗದಿಂದ ಕೂಡಿರುವುದರಿಂದ 
“ಕ'ಪ್ರತ್ಯಯವು ಬಾರದೇ, ಹಿಂದಿನ ಸೂತ್ರದಿಂದ "ಅಣ್‌' ಬಂದು ಗೋ--ಸಂ-ದಾ--ಅ 
ಎಂದಿರುವಾಗ, "ಆತೋ ಯುಕ್‌ ಚಿಣ್‌ ಕೃತೋ:' ಎಂಬುದರಿಂದ "ಯುಕ್‌' ಆಗಮವು 
ಬಂದು, ಗೋ-4ಸಂ+ದಾ4ಯ್‌4ಅ4ಸ್‌= "ಗೋಸಂದಾಯ: ರೂಪವು ಸಿದ್ಧವಾಗುತ್ತದೆ. 

(ಮೂಲವಿಭುಜಾದಿಭ್ಯಃ ಕ? ಇದು ವಾರ್ತಿಕ). ಮೂಲ, ವಿಭುಜ ಮುಂತಾದ 
ಶಬ್ದಗಳ ಸಿದ್ಧಿ ಮಾಡುವಾಗ, "ಕ' ಪ್ರತ್ಯಯವು ಬರುತ್ತದೆ ಎಂದರ್ಥ. ಮೂಲವನ್ನು 
ಮರ್ದಿಸುತ್ತದೆ ಎಂದರ್ಥ. (ರಥದ ಚಕ್ರದಿಂದ ಭೂಮಿಯು ಮರ್ದನವಾಗುತ್ತದೆ.) 
ಮೂಲ ಪದವು ಉಪಪದವಾಗಿರುವುದಿಂದ “ವಿ” ಉಪಸರ್ಗಪೂರ್ವಕ ಭುಜೋವ 
ಕೌಟಿಲ್ಯೇ ಧಾತುವಿಗೆ “ಕ'ಪ್ರತ್ಯಯ ಬಂದಿದೆ. ಇದು ಆಕೃತಿಗಣ. ಮಹೀಂ ಧರತಿ ಇತಿ 
ಮಹೀಧ್ರ:-ಭೂಮಿಯನ್ನು ಧರಿಸಿರುವ ಪರ್ವತ ಎಂದರ್ಥ, ಕುಮ್‌ ಧರತಿ ಇತಿ 
ಕುಧ್ರ. ಇಲ್ಲಿ "ಕ'(ಅ) ಪ್ರತ್ಯಯ ಬಂದನಂತರ “ಯಣ್‌” ಆದೇಶವಾಗಿದೆ. ಇದಕ್ಕೂ 
ಪರ್ವತವೆಂದೇ ಅರ್ಥ. ಯಾವ ಸೂತ್ರದಿಂದಲೂ ಶಬ್ದಕ್ಕೆ "ಕ' ಪ್ರತ್ಯಯವು ವಿಧಿಸಲ್ಪಡದೇ 
ಕಪ್ರತ್ಯಯಾಂತ ರೂಪವನ್ನು ಪಡೆದಿದ್ದರೆ ಅದು ಮೂಲ ವಿಭುಜಾದಿಗಣದಲ್ಲಿ ಸೇರಿದಂತೆ 
ಭಾವಿಸಬೇಕು. 


("ಟ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 793. ಚರೇಷ್ಟಃ। (3.1.16) 
ವೃತ್ತಿ- ಅಧಿಕರಣೇ ಉಪಪದೇ। ಕುರುಚರಃ। 
ಪ. ಛೇ - ಚರೇಃ ಟಃ 


ಪೂರ್ವ ಕೃದಂತ 1099 


ಅ.ವೃ-"ಅಧಿಕರಣೇ ಶೇತೇಃ' ಸೂತ್ರದಿಂದ "ಅಧಿಕರಣೇ' ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಸಪ್ತಮ್ಯಂತ ಪದವು ಉಪಪದವಾಗಿರುವಾಗ "“ಚರ್‌' ಧಾತುವಿನ ನಂತರ 

"ಟ'(ಅ) ಪ್ರತ್ಯಯ ಬರುತ್ತದೆ. ಕುರುಷು ಚರತಿ ಅರ್ಥದಲ್ಲಿ ಕುರು--ಚರ್‌--ಅ ಎಂದಿದ್ದಾಗ, 

"ಉಪಪದಮತಿಜ್‌'ನಿಂದ ಉಪಪದದ ಸಮಾಸವಾಗಿ “ಕುರುಚರಃ' ಎಂದಾಗುತ್ತದೆ. 
("ಟ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ-794. ಛಕ್ಷಾ-ಸೇನಾssದಾಯೇಷು ಚ।(3.2.17) 

ವೃತ್ತಿ- ಭಿಕ್ಷಾಚರಃ। ಸೇನಾಚರಃ। ಆದಾಯೇತಿ ಲ್ಯಬನ್ನಮ್‌। ಆದಾಯಚರಃ। 

ಪ.ಛೇ- ಭಿಕ್ಷಾ, ಸೇನಾ, ಆದಾಯೇಷು, ಚ । | 

ಅ.ವೃ- "ಚರೇಷ್ಟಃ' ಎ೦ಬ ಸೂತ್ರದಿಂದ “ಚರೇಃ' ಮತ್ತು "ಟಃ' ಎ೦ಬ ಪದಗಳು 
ಹಾಗೂ 'ಸುಪಿಸ್ಥಃ' ಎಂಬುದರಿಂದ ವಚನ ವಿಪರಿಣಾಮ ಮಾಡಿದ ನಂತರ "ಸುಪು' 
ಎಂಬ ಪದವೂ ಅನುವೃತ್ತವಾಗುತ್ತದೆ. "ಧಾತೋಃ', “ಪ್ರತ್ಯಯಃ' ಮತ್ತು "ಪರಶ್ಚ' 
ಎಂಬವುಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಭಿಕ್ಷಾ, ಸೇನಾ ಮತ್ತು ಆದಾಯ ಎಂಬ ಈ ಸುಬಂತಗಳು 
ಉಪಪದವಾಗಿದ್ದಾಗ “ಚರ್‌' ಧಾತುವಿನ ನಂತರ ಟ(ಅ) ಪ್ರತ್ಯಯವು ಬರುತ್ತದೆ. 

ಉದಾ-1. ಭಿಕ್ಷಾಚರಃ-ಭಿಕ್ಷಾಂ ಚರತಿ ಇತಿ ಭಿಕ್ಷಾಚರ: ಎಂದು ವಿಗ್ರಹ. (ಭಿಕ್ಷೆಗಾಗಿ 
ಸಂಚರಿಸುವವನು). ಚರ-ಗತಿಭಕ್ಷಣಯೋಃ ಎಂಬುದು ಧಾತು. ಇಲ್ಲಿ ಭಿಕ್ಷಾ ಎಂಬ 
ಕರ್ಮಪದವನ್ನು ಉಪಪದವಾಗಿಯುಳ್ಳ "ಚರ್‌' ಧಾತುವಿಗೆ ಪ್ರಕೃತ ಸೂತ್ರದಿಂದ 
"ಟ' ಬಂದಿದೆ. 

ಉದಾ-2. ಸೇನಾಚರಃ-ಸೇನಾಯಾಂ ಚರತಿ ಇತಿ ಸೇನಾಚರಃ ಎಂದು ವಿಗ್ರಹ. 
(ಸೈನ್ಯದಲ್ಲಿ ಸಂಚರಿಸುವವನು). ಸೇನಾರೂಪ ಉಪಪದಸಹಿತವಾದ “ಚರ್‌' ಧಾತುವಿಗೆ 
ಟ (ಅ) ಪ್ರತ್ಯಯವು ಬಂದಿದೆ. 

ಉದಾ-3.ಆದಾಯಚರಃ-ಆದಾಯ ಚರತಿ ಇತಿ ಆದಾಯಚರಃ (ತೆಗೆದು ಕೊಂಡು 
ಸಂಚರಿಸುವನು). ಇದು “ಲ್ಯಪ್‌' ಪ್ರತ್ಯಯಾ೦ತ ಪದವಾಗಿದೆ. ಉಪಪದ ಸಮಾಸವಾದ 
ಮೇಲೆ ಇದು ಕೃದಂತವಾಗುವುದರಿಂದ, 

ಆದಾಯಚರಃ ಎಂಬುದಕ್ಕೆ “ಕೃತ್ತದ್ಧಿತಸಮಾಸಾಶ್ಚ' ಎಂಬುದರಿಂದ ಪ್ರಾತಿಪದಿಕ 
ಸಂಜ್ಞಾ ಹಾಗೂ "ಸುಪ್‌' ಪ್ರತ್ಯಯ, ರುತ್ವ-ವಿಸರ್ಗಗಳಾಗಿ ಈ ಶಬ್ದವು ನಿಷ್ಠನ್ನವಾಗುತ್ತದೆ. 
ಈ ಉದಾಹರಣೆಗಳಲ್ಲಿ ಅಧಿಕರಣಾರ್ಥವಿರಬೇಕೆಂದು ನಿಯಮವಿಲ್ಲ. 

("ಕೃಷ್‌್‌' ಧಾತುವಿಗೆ "ಟ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-795. ಕೃಷಾಗೋ ಹೇತು-ತಾಜ್ಛೀಲ್ಯಾನುಲೋಮ್ಯೇಷು।(3.2.2೦) 

ವೃತ್ತಿ- ಏಷು ದ್ಯೋತ್ಯೇಷು ಕರೋತೇಷ್ಟಃ ಸ್ಕಾತ್‌। 

ಅ.ವೃ - “ಚರೇಷ್ಟಃ' ಎ೦ಬ ಸೂತ್ತದಿಂಧ "ಟಃ' ಎಂಬ ಪದವು ಅನುವೃತ್ತವಾಗುತ್ತದೆ. 


1100 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅಧಿಕಾರ ಸೂತ್ರಗಳು ಹಿ೦ದಿನಂತಿವೆ. 

ಅರ್ಥ-ಹೇತು (ಕಾರಣ), ತಾಚ್ಛೀಲ್ಯ, (ತತ್ವ್ವಭಾವ) ಮತ್ತು ಆನುಲೋಮ್ಯ 
(ಅನುಕೂಲವಾಗಿ ನಡೆದುಕೊಳ್ಳುವದು) ಈ ಅರ್ಥಗಳು ತೋರುವಾಗ "ಕೃ' ಧಾತುವಿನ 
ನಂತರ "ಟ'(ಅ) ಪ್ರತ್ಯಯ ಬರುತ್ತದೆ. 

(ಸಮಾಸದಲ್ಲ ವಿಸರ್ಗಕ್ಕೆ "ಸ್‌' ಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 


ಸೂತ್ರ-796. ಅತಃ ಕೃ-ಕಮಿ-ಕಂಸ-ಕುಂಫ-ಪಾತ್ರ-ಕುಶಾ- 
ಕರ್ಣೀಷ್ಟನವ್ಯಯಸ್ಯ| (8.3.46) 

ವೃತ್ತಿ ಆದುತ್ತರಸ್ಯ ಅನ್ವ್ಯಯಸ್ಯ ವಿಸರ್ಗಸ್ಯ ಸಮಾಸೇ ನಿತ್ಯಂ ಸಾದೇಶಃ 
ಕರೋತ್ಯಾದಿಷು ಪರೇಷು। ಯಶಸ್ಕರೀ ವಿದ್ಯಾ ಶ್ರಾದ್ಧಕರ॥ ವಚನಕರಃ। 

ಪ. ಛೇ. - ಅತಃ, ಕೃ-ಕಮಿ-ಕಂಸ-ಕುಂಭ-ಪಾತ್ರ-ಕುಶಾ-ಕರ್ಣೀಷು, ಅನವ್ಯಯಸ್ಸ 

ಅ.ವೃ - "ವಿಸರ್ಜನೀಯಸ್ಯ ಸಃ' ಎಂಬುದರಿಂದ “ವಿಸರ್ಜನೀಯಸ್ಸ' ಎಂಬ 
ಪದವು, "ಸೋ ಪದಾದೌ” ಎಂಬ ಸೂತ್ರದಿಂದ "ಸಃ' ಎಂಬ ಪದವು ಹಾಗೆಯೇ 
"ನಿತ್ಯಂ ಸಮಾಸೇಇನುತ್ತರಪದಸ್ಥಸ್ಯ' ಎಂಬ ಪೂರ್ಣಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ - ಅವ್ಯಗಳನ್ನು ಬಿಟ್ಟು ಉಳಿದ ಶಬ್ದ ಗಳಲ್ಲಿ ಹ್ರಸ್ವ "ಅ'ಕಾರದ ಪರದಲ್ಲಿರುವ 
ವಿಸರ್ಗಕ್ಕೆ ಕೃ, ಕಮಿ, ಕಂಸ,ಕುಂಭ, ಪಾತ್ರ, ಕುಶಾ ಮತ್ತು ಕರ್ಣಿ ಈ ಶಬ್ದಗಳು 
ಪರವಾದಾಗ ಸಮಾಸದಲ್ಲಿ ನಿತ್ಯವಾಗಿ "ಸ'ಕಾರಾದೇಶ ಬರುತ್ತದೆ. 

ವಿಸರ್ಗದ ಸ್ಥಾನದಲ್ಲಿ "ಸ'ಕಾರಾದೇಶ ಬರುವಾಗ ಈ ಕೆಳಗಿನ ಅಂಶಗಳನ್ನು 
ಗಮನಿಸಬೇಕು. 


|.  ಅವ್ಯಯಭಿನ್ನವಾದ ವಿಸರ್ಗದ ಸ್ಥಾನದಲ್ಲೇ "ಸ'ಕಾರಾದೇಶವಾಗುತ್ತದೆ. 
2. ಸ್ಥಾನಿಯಾದ ವಿಸರ್ಗವು ಹ್ರಸ್ವ ಅಕಾರದ ಪರದಲ್ಲಿರಬೇಕು. 


3.  ವಿಸರ್ಗದ ನಂತರ ಸೂತ್ರದಲ್ಲಿ ಹೇಳಿರುವ ಕೃಕಮಿ ಮೊದಲಾದವುಗಳಲ್ಲಿ 
ಯಾವುದಾದರೊಂದು ಶಬ್ದವು ಇರಬೇಕು. 


4. ಇವೆಲ್ಲ ಕಾರ್ಯಗಳು ಸಮಾಸದಲ್ಲಿಯೇ ಆಗುತ್ತವೆ. 


ಉದಾ - ಯಶಸ್ಕರೀ-(ಯಶಸ್ಸಿಗೆ ಕಾರಣವಾದ ವಿದ್ಯ) ಯಶಃ ಕರೋತಿ ಇತಿ 
ಎಂಬ ವಿಗ್ರಹದಲ್ಲಿ ಯಶಸ್‌ಅಮ್‌+ಕೃ ಎಂದಿದ್ದಾಗ, ಹಿಂದಿನ ಸೂತ್ರ ಹಾಗು 
ಪ್ರಕೃತ ಸೂತ್ರದಿಂದ ಹೇತ್ಚರ್ಥದಲ್ಲಿ "ಟ' ಪ್ರತ್ಕಯವು ಬಂದು ಉಪಪದ ಸಮಾಸವಾದ 
ಮೇಲೆ “ಅಮ್‌' ಶಬ್ದದ ಲೋಪವಾಗಿ "ಯ'ಕಾರಕ್ಕೆ ಗುಣ ಬಂದು "ಅರ್‌' ಆಗಿ 
ಯಶಸ್ಕರ್‌--ಅ ಎ೦ದಿರುವಾಗ, ಇದು "ಟಿತ್‌' ಆಗಿರುವುದರಿಂದ, ಸ್ತೀಲಿಜ್ಞದಲ್ಲಿ "ಜೀಪ್‌' 
(ಈ) ಬಂದು, "ಅ'ಕಾರವು “ಯಸ್ಯೇತಿ ಚ' ಎಂಬುದರಿಂದ ಲೋಪವಾಗಿ “ಯಶಸ್ಕರೀ' 
ಎಂದು ರೂಪವಾಗುತ್ತದೆ. ಇಲ್ಲಿ ಜಿಹ್ಹಾಮೂಲಿಯವನ್ನು ಬಾಧಿಸಿ "ಸ'ಕಾರವೇ ಬಂದಿದೆ. 
ಶ್ರಾದ್ಧಕರಃ ಶ್ರಾದ್ಧಂ ಕರ್ತುಂ ಶಿಲಂ ಯಸ್ಯ (ಯಾರಿಗೆ ಶ್ರಾದ್ಧಮಾಡುವ ಸ್ವಭಾವವಿದೆಯೋ 


ಪೂರ್ವ ಕೃದಂತ 1101 


ಅವನು) ಇಲ್ಲಿ ತಾಚ್ಛೇಲ್ಯಾರ್ಥದಲ್ಲಿ "ಟ'ಪ್ರತ್ಯಯವು ಬಂದಿದೆ. 
ವಚನಕರಃ - ವಚನಂ ಕರೋತಿ ಇತಿ ವಿಗ್ರಹಃ (ಆಜ್ಞಾಪಾಲಕ) ಇಲ್ಲಿಯೂ 
ಹಿಂದಿನಂತೆ ವಚನ4ಅಮ್‌-ಕೃ+ಅ("ಟ') ಪ್ರತ್ಯಯವು ಬಂದಿದೆ. 
(ಖಶ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 797. ಏಜೇಃ ಖಶ್‌।( 3.2.26) 
ವೃತ್ತಿಣ್ಯನ್ನಾತ್‌ ಏಜೇಃ ಖಶ್‌ ಸ್ಯಾತ್‌। 
ಅ.ವೃ-“ಕರ್ಮಣ್ಯಣ್‌' ಎಂಬ ಸೂತ್ರದಿಂದ ಕರ್ಮಣಿ ಎಂಬ ಪದವು 
ಅನುವೃತ್ತವಾಗುತ್ತದೆ. 
ಅರ್ಥ-ಣಿಜನ್ತವಾದ ಏಜ್ಯ ಧಾತುವಿನ ಪರದಲ್ಲಿ ಕರ್ಮವು ಉಪಪದವಾಗಿರುವಾಗ 
"ಖಶ್‌' ಪ್ರತ್ಯಯವು ಬರುತ್ತದೆ. 
("ಮುಮ್‌' ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ- 798. ಆರುದಿಧಷದಜನ್ನಸ್ಯ ಮುಮ್‌(6.3.67) 

ವೃತ್ತಿ- ಅರುಷೋ ದ್ವಿಷತೋತಜನ್ನಸ್ಯ ಚ ಮುಮಾಗಮಃ ಸ್ಯಾತ್‌ ಖದನ್ನೇ ಪರೇ 
ನ ತು ಅವ್ಯಯಸ್ಯ! ಶಿತ್ವಾಚ್ಛವಾದಿ। ಜನಮೇಜಯತೀತಿ ಜನಮೇಜಯಃ 

ಪ.ಛೇ - ಅರುಸ್‌, ದ್ವಿಷತ್‌, ಅಜನ್ಹಸ್ಯ ಮುಮ್‌ । 

ಅ.ವ್ಯ-“ಅಲುಗುತ್ತರಪದೇ' ಎಂಬ ಅಧಿಕಾರ ಸೂತ್ರದಿಂದ ಉತ್ತರಪದೇ ಎಂಬ 
ಪದವು ಹಾಗು "ಖಿತ್ಯನವ್ಯಯಸ್ಯ' ಪೂರ್ಣಸೂತ್ರವೂ ಅನುವೃತ್ತವಾಗುತ್ತದೆ. 

ಅರ್ಥ - ಅರುಸ್‌, ದವಿಷತ್‌ ಹಾಗೆಯೇ ಅಜಂತ ಶಬ್ದಗಳಿಗೆ ಮುಮ್‌ ಆಗಮವು, 
ಖಿದನ್ನಪದವು ಉತ್ತರಪದವಾದಾಗ ಬರುತ್ತದೆ. ಆದರೆ ಈ ಆಗಮವು ಅವ್ಯಯಕ್ಕೆ 
ಬರುವುದಿಲ್ಲ. 

ಖಶ್‌ ಪ್ರತ್ಯಯವು “ಶಿತ್‌' ಆಗಿರುವುದರಿಂದ ಇದು ಪರದಲ್ಲಿದ್ದಾಗ ಶಬಾದಿಗಳು 
ಬರುತ್ತವೆ. 

"ತಿಜ್‌ ಶಿತ್‌ ಸಾರ್ವಧಾತುಕಮ್‌' ಎಂಬುದರಿಂದ "ಖಶ್‌' ಪ್ರತ್ಯಯಕ್ಕೆ ಸಾರ್ವಧಾತುಕ 
ಸಂಜ್ಞೆಯು ಬಂದು ಇದು ಪರದಲ್ಲಿರುವಾಗ "ಶಪ್‌' ಆದಿ ಪ್ರತ್ಯಯಗಳು ಬರುತ್ತವೆ. 

ಉದಾ:- ಜನಮೇಜಯ: ಜನಂ ಏಜಯತಿ ಇತಿ ವಿಗ್ರಹಃ. (ಜನರನ್ನು 
ನಡುಗಿಸುವವನು). ಇದು ಪರೀಕ್ಷಿತನ ಮಗನ ಹೆಸರು. ಏಜೃ ಕಂಪನೇ ಎಂಬುದು 
ಧಾತು. ಇದರಲ್ಲಿ "ಯ'ಕಾರವು ಇತ್ತಾಗಿದೆ. ಇದಕ್ಕೆ "ಣಿಚ್‌' ಪ್ರತ್ಯಯವು ಬರುವುದರಿಂದ 
ಏಜ್‌4+ಇ ಎಂದಿರುವಾಗ ಇದರ ಪೂರ್ವದಲ್ಲಿ "ಜನಮ್‌' ಎಂದು ಕರ್ಮ ಪದವು 
ಉಪಪದವಾಗಿದೆ. ಜನ*ಅಮ್‌+ಏಜ್‌+ಇ ಎಂದಿರುವಾಗ ಪೂರ್ವ ಸೂತ್ರದಿಂದ 
ಖಶ್‌ (ಅ) ಪ್ರತ್ಯಯ ಬಂದು ಜನ--ಅಮ್‌--ಏಜ್‌.-ಇ.-ಅ ಎಂದಿರುವಾಗ “ಶಪ್‌' 
ಪ್ರತ್ಯಯವು ಬಂದು ಜನ. ಅಮ್‌. ಏಜ್‌. ಇ. ಅ ಅ ಎಂದಿದ್ದಾಗ, ಕೊನೆಯ ಎರಡು 


1102 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅಕಾರಗಳಿಗೆ "ಅತೋಗುಣೇ' ಎಂಬುದರಿಂದ ಪರರೂಪ ಬಂದು ಒಂದು 
ಅಕಾರವಾಗಿ, ಜನ ಅಮ್‌.--ಏಜ್‌.-ಇ* ಅ ಎಂದಿದ್ದಾಗ, "“ಇ'ಕಾರಕ್ಕೆ ಗುಣವಾಗಿ 
ಜನ ಅಮ್‌. ಏಜ್‌.ಏ* ಅ ಎಂದಿರುವಾಗ, "ಏ' ಕಾರಕ್ಕೆ "ಅಯ್‌' ಆದೇಶವಾಗಿ 
ಜನ*ಅಮ್‌4+ಏಜ್‌ ಅಯ್‌ +ಅ ಎಂದಿದ್ದಾಗ, “ಅಮ್‌'ನ ಸ್ಥಾನದಲ್ಲಿ “ಕರ್ತೃ 
ಕರ್ಮಣೋ: ಕೃತಿ' ಎಂಬುದರಿಂದ ಷಷ್ಠೀ ವಿಭಕ್ತಿಯು ಬ೦ದು, ಜನ4ಅಸ್‌ (ಜಸ್‌) 
*ಏಜ್‌.*ಅಯ್‌--ಅ ಎಂದಿದ್ದಾಗ, "ಉಪಪದಮತಿಜ್‌' ಎಂಬುದರಿಂದ ಉಪಪದ 
ಸಮಾಸವಾಗಿ "ಸುಪೋಧಾತುಪ್ರಾತಿಪದಿಕಯೋ:' ಎಂಬುದರಿಂದ ಷಷ್ಠೀಗೆ ಲೋಪವಾಗಿ 
ಜನ4ಏಜ್‌4ಅಯ್‌4+ಅ+ಸ್‌ ಎಂದಿರುವಾಗ, ಪ್ರಕೃತ ಸೂತ್ರದಿಂದ ಮುಮ್‌ (ಮ್‌) 
ಆಗಮವು "ಮಿದಚೋನ್ರ್ಯಾತ್‌ ಪರ:' ಎಂಬುದರಿಂದ ಜನ ಎಂಬಲ್ಲಿರುವ ನಕಾರೋತ್ತರ 
ಅಕಾರಕ್ಕೆ ಅಂತ್ಯಾವಯವವಾಗಿ ಬಂದು, ಜನ4ಮ್‌+*ಏಜ್‌4೬ಅಯ್‌+ಅ4ಸ್‌ 
ಎಂದಿದ್ದಾಗ, ರುತ್ವ ವಿಸರ್ಗಗಳಾಗಿ "ಜನಮೇಜಯ: ಎ೦ದು ರೂಪವು ಸಿದ್ಧವಾಗುತ್ತದೆ. 
("ಬಜ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 799. ಪ್ರಿಯವಶೇ ವದಃ ಬಜ್‌! (3.2.38) 

ವೃತ್ತಿ- ಪ್ರಿಯಂವದಃ ವಶಂವದಃ 

ಅ.ವೃ- “ಕರ್ಮಣ್ಯಣ್‌' ಎಂಬ ಸೂತ್ರದಿಂದ ಕರ್ಮಣಿ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಪ್ರಿಯ ಮತ್ತು ವಶ ಎಂಬ ಕರ್ಮ ಪದಗಳು ಉಪಪದವಾಗಿರುವಾಗ 
“ವದ್‌' ಧಾತುವಿನ ನಂತರ "ಖಚ್‌' ಪ್ರತ್ಯಯವು ಬರುತ್ತದೆ. ಖಚ್‌ನಲ್ಲಿ "ಖ'ಕಾರ 
ಹಾಗು “ಚ'ಕಾರಗಳು ಇತ್‌ ಆಗಿದ್ದು "ಅ'ಕಾರ ಮಾತ್ರ ಉಳಿಯುತ್ತದೆ. 

ಉದಾ:- ಪ್ರಿಯಂ ವದ: - ಪ್ರಿಯಂ ವದತಿ ಇತಿ ವಿಗ್ರಹಃ (ಮಧುರ ಭಾಷಿ). 
ಪ್ರಿಯ--ಅಮ್‌ ಎಂದು ಉಪಪದವಾಗಿರುವಾಗ ವದ್‌ ಧಾತುವಿನ ನಂತರ 
"ಖಚ್‌' ಪ್ರತ್ಯಯ ಬಂದು ಪ್ರಿಯ. ಅಮ್‌ ವದ್‌. ಅ ಎಂದಿರುವಾಗ, ಉಪಪದ ' 
ಸಮಾಸವಾದ ನಂತರ “ಅಮ್‌'ನ ಲೋಪವಾಗಿ ಪ್ರಿಯ+ವದ್‌+ಅ ಎಂದಿರುವಾಗ, 
“ಅರುರ್ದಿಷದಜನ್ಹಸ್ಯ ಮುಮ್‌' ಎಂಬುದರಿಂದ “ಮುಮ್‌' ಆಗಮವು ಬಂದು 
ಪ್ರಿಯ.-ಮ್‌--ವದ್‌* ಸ್‌ ಎಂದಿದ್ದಾಗ ರುತ್ವ ವಿಸರ್ಗಗಳಾಗಿ "ಪ್ರಿಯಂವದ: ಎಂದು 
ರೂಪವಾಗುತ್ತದೆ. ವಶಂವದ:-ವಶಂ ವದತಿ ಇತಿ ವಿಗ್ರಹಃ (ಅಧೀನನಾಗಿ 
ಮಾತನಾಡುವವನು). ವಶಂ ಎಂಬುದು ಉಪಪದವಾಗಿದೆ. ಉಳಿದ 
ಪ್ರಕ್ರಿಯೆಯನ್ನು "ಪ್ರಿಯಂವದ:' ಎಂಬಂತೆ ತಿಳಿಯಬೇಕು. 

("ಮನಿನ್‌' ಮೊದಲಾದ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 


ಸೂತ್ರ-8೦೦. ಅನ್ಯೇಭ್ಯೋಃಪಿ ದೃಶ್ಯನ್ತೇ। (3.2.75) 
ವೃತ್ತಿ- ಮನಿನ್‌, ಕೃನಿಪ್‌, ವನಿಪ್‌, ವಿಚ್‌ ಏತೇ ಪ್ರತ್ಯಯಾ ಧಾತೋಃ ಸ್ಕುಃ। 
ಅ.ವೃ - “ಆತೋ-ಮನಿನ್‌-ಕ್ವನಿಪ್‌-ವನಿಪಶ್ಚ' ಎಂಬ ಸೂತ್ರದಿಂದ ಮನಿನ್‌, 


ಪೂರ್ವ ಕೃದಂತ 1103 


ಕ್ವನಿಪ್‌, ವನಿಪ: ಎಂಬ ಪದಗಳೂ ಮತ್ತು "ವಿಜುಪೇ ಛಂದಸಿ' ಎಂಬ ಸೂತ್ರದಿಂದ 
"ವಿಚ್‌' ಎಂಬ ಪದವು ಅನುವೃತ್ತವಾಗಿವೆ. 

ಅರ್ಥ- ಪ್ರಕೃತ ಸೂತ್ರಕ್ಕೆ ಪೂರ್ವಸೂತ್ರವಾದ "ಆತೋ-ಮನಿನ್‌-ಕ್ವನಿಪ್‌ ವನಿಪಶ್ನ' 
ಎಂಬುದರಿಂದ “ಆ'ದಂತ ಧಾತುಗಳಿಗೆ ವೈದಿಕ ಪ್ರಯೋಗದಲ್ಲಿ ಮಾತ್ರ ಈ ಪ್ರತ್ಯಯಗಳು 
ವಿಧಿಸಲ್ಪಟ್ಟಿವೆ. ಈ ಪ್ರಕೃತ ಸೂತ್ರದಲ್ಲಿ "ಅನ್ಯೇಭ್ಯ” ಎಂದು ಹೇಳಿರುವುದರಿಂದ 
ಮನಿನ್‌, ಕೃನಿಪ್‌, ವನಿಪ್‌ ಮತ್ತು ವಿಚ್‌ ಪ್ರತ್ಯಯಗಳು ಲೌಕಿಕ ಪ್ರಯೋಗದಲ್ಲಿ ಇತರ 
ಧಾತುಗಳ ಮೇಲೂ ಬರುತ್ತವೆ. 

("ವಶ್‌' ಮೊದಲಾದ 'ಕೃತ್‌' ಗೆ ಇಣ್‌ ನಿಷೇಧ ಹೇಳುವ ಸೂತ್ರ) 


ಸೂತ್ರ- 804. ನೇಡ್‌ ವಶಿ ಕೃತಿ (7.2.6) 

ವೃತ್ತಿ ವಶಾದೇಃ ಕೃತಃ ಇಣ್‌ ನ ಸ್ಯಾತ್‌। ಶೃ-ಹಿ೦ಸಾಯಾಮ್‌। ಸುಶರ್ಮಾ। 
ಪ್ರಾತರಿತ್ವಾ 

ಪ.ಛೇ - ನ, ಇಟ್‌, ವಶಿ, ಕೃತಿ | 

ಅರ್ಥ - "ವಶ್‌' ಪ್ರತ್ಕಾಹಾರದಲ್ಲಿ ಬರುವ ವರ್ಣಗಳನ್ನು ಆದಿಯಲ್ಲಿವುಳ್ಳ ಕೃತ್‌ 
ಪ್ರತ್ಯಯವು ಪರದಲ್ಲಿದ್ದಾಗ, "ಇಟ್‌' ಆಗಮವು ಬರುವುದಿಲ್ಲ. 

ಉದಾಃ- ಸುಶರ್ಮಾ - ಸುಷ್ಠು ಶೃಣಾತಿ-ಹಿನಸ್ತಿ ಪಾಪಾನ್‌ ಇತಿ ಎಂದು 
ವಿಗ್ರಹ. (ಚೆನ್ನಾಗಿ ಪಾಪಗಳನ್ನು ನಾಶಮಾಡುವವನು.) "ಸು' ಪೂರ್ವಕ "ಶ್ಯ' 
ಧಾತುವಿನ ನಂತರ ಪೂರ್ವಸೂತ್ರದಿಂದ ಮನಿನ್‌(ಮನ್‌) ಪ್ರತ್ಯಯ ಬಂದು 
ಸು-ಶ್ಲ್ಯಮನ್‌ ಎಂದಿದ್ದಾಗ, "ಆರ್ಧಧಾತುಕಸ್ಕ ಇಡ್‌ ವಲಾದೇಃ' ಎಂಬುದರಿಂದ 
ಇಟ್‌ ಪ್ರಾಪ್ತವಾಗಲು, ಪ್ರಕೃತ ಸೂತ್ರದಿಂದ ಅದನ್ನು ನಿಷೇಧಿಸಿ "ಬೂ' ಕಾರಕ್ಕೆ ಗುಣ 
ಬಂದು ಸುಶರ್‌.--ಮನ್‌ ಎಂದಿದ್ದಾಗ "ಸುಪ್‌' ಪ್ರತ್ಯಯವನ್ನು ಹಚ್ಚಿದ ಮೇಲೆ, 
ಸುಶರ್‌4ಮನ್‌4ಸ್‌ ಎಂದಿದ್ದಾಗ "ಸ್‌'ಕಾರಕ್ಕೆ “ಹಲ್‌ಜಾಭ್ಯೋ ದೀರ್ಥಾತ್‌ ಸುತಿಸಿ 
ಅಪೃಕ್ಷಂ ಹಲ್‌' ಎಂಬುದರಿಂದ ಲೋಪ ಬಂದು ನಾಂತ ಉಪಧೆಗೆ “ಸರ್ವನಾಮಸ್ಥಾನೇ' 
ಎಂಬುದರಿಂದ ದೀರ್ಫ್ಥವಾಗಿ ಸುಶರ್‌.-ಮಾನ್‌ ಎಂದಿದ್ದಾಗ "ನಲೋಪಃ 
ಪ್ರಾತಿಪದಿಕಾನ್ತಸ್ಯ' ಎಂಬುದರಿಂದ "ನ್‌'ಕಾರಕ್ಕೆ ಲೋಪವಾಗಿ “ಸುಶರ್ಮಾ' ಎಂದು 
ರೂಪವು ಸಿದ್ಧವಾಗಿದೆ. 

ಉದಾ-ಪ್ರಾತರಿತ್ವಾ - ಪ್ರಾತಃ ಏತಿ ಗಚ್ಛತಿ ಇತಿ ಎಂದು ವಿಗ್ರಹ- (ಪ್ರಾತಃ 
ಕಾಲವನ್ನು ತಿಳಿಯುವವನು). ಪ್ರಾತರ್‌ ಪೂರ್ವಕ ಇಣ್‌ ಗತೌ ಎಂಬುದು ಧಾತು. 
ಪ್ರಾತರ್‌- ಇ ಎಂದಿದ್ದಾಗ "ಅನ್ಯೇಭ್ಯೋಪಿ ದೃಶ್ಯಂತೇ” ಎಂಬುದರಿಂದ ಕ್ಷನಿಪ್‌(ವನ್‌) 
ಪ್ರತ್ಯಯ ಬಂದು ಪ್ರಾತರ್‌.-ಇಇ-ವನ್‌ ಎಂದಿದ್ದಾಗ “ವನ್‌'ಗೆ ಆರ್ಧಧಾತುಕ ಸಂಜ್ಞೆ 
ಬಂದು "ಆರ್ಧಧಾತುಕಸ್ಯ ಇಡ್ಡಲಾದೇಃ' ಎಂಬ ಸೂತ್ರದಿಂದ ಇಟ್‌ ಬರಲು “ನೇಡ್‌- 
ವಶಿ-ಕೃತಿ' ಎಂಬ ಸೂತ್ರದಿಂದ ಅದು ನಿಷೇಧವಾಗಿ "ಹಸ್ತಸ್ಯ ಪಿತಿ ಕೃತಿ ತುಕ್‌' 
ಎಂಬುದರಿಂದ "ತುಕ್‌' ಆಗಮ ಬಂದು ಪ್ರಾತರ್‌.-ಇ--ತ್‌-ವನ್‌--ಸ್‌ ಎಂದಿದ್ದಾಗ, 


1104 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


“ಸ್‌' ಗೆ ಲೋಪವಾಗಿ "ಪ್ರಾತರಿತ್ವನ್‌' ಎಂದು ಪ್ರಾತಿಪದಿಕವು ಸಿದ್ಧವಾಗುತ್ತದೆ. ನಂತರ 
ಪ್ರಾತರಿತ್ವಾ ಎಂಬ ಸುಬನ್ತ ರೂಪವು ಸಿದ್ಧವಾಗುತ್ತದೆ. 
: ("ಆತ್‌' ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 8೦2. ವಿಡ್‌-ವನೋರನುನಾಸಿಕಸ್ಯಾಂ5ತ್‌ (6.4.41) 

ವೃತ್ತಿ- ಅನುನಾಸಿಕಸ್ಯಾಇ3ತ್ಸ್ಯಾತ್‌। ವಿಜಾಯತ ಇತಿ ವಿಜಾವಾ। ಓಣ ಅಪನಯನೇ। 
ಅವಾವಾ। ವಿಚ್‌-ರುಷ್‌-ರಿಷ್‌ ಹಿಂಸಾಯಾಮ್‌। ರೋಟ್‌, ರೇಟ್‌, ಸುಗಣ್‌। 

ಪ.ಚೇ - ವಿಡ್ವನೋ;, ಅನುನಾಸಿಕಸ್ಯ, ಆತ್‌ । 

ಅ.ವೃ - "ಅಂಗಸ್ಯ' ಎಂಬುದು ಅಧಿಕಾರ ಸೂತ್ರ 

ಅರ್ಥ - ವಿಟ್‌ ಮತ್ತು ವನ್‌ ಪ್ರತ್ಯಯಗಳು ಪರದಲ್ಲಿರುವಾಗ, ಅನುನಾಸಿಕ 
ವರ್ಣಕ್ಕೆ "ಆ'ಕಾರವು ಆದೇಶವಾಗಿ ಬರುತ್ತದೆ. ಸೂತ್ರದಲ್ಲಿರುವ “ಅನುನಾಸಿಕಸ್ಕ' 
ಎಂಬ ಶಬ್ದವು ಅ೦ಗಸ್ಯ ಎಂಬುದಕ್ಕೆ ವಿಶೇಷಣವಾಗಿದೆ. ತದಂತ-ವಿಧಿಯಿಂದ 
ಅನುನಾಸಿಕಾಂತದ ಅಂಗಕ್ಕೆ “ಅಲೋನ್ತ ಸ್ಯ ಎಂಬುದರಿಂದ ಅಂತ್ನವರ್ಣಕ್ತೆ ಎಂದು 
ತೆಗೆದುಕೊಳ್ಳಬೇಕು.ಇಲ್ಲಿ “ವನ್‌” ಎಂಬುದರಿಂದ ಕೃನಿಪ್‌ ಮತ್ತು ವನಿಪ್‌ ಪ್ರತ್ಯಯಗಳನ್ನು 
ಸ್ವೀಕರಿಸಲಾಗುತ್ತದೆ. ಯಾಕೆಂದರೆ ಇವೆರಡೂ ಪ್ರತ್ಯಯಯಗಳಲ್ಲೂ ಕೊನೆಗೆ 
“ವನ್‌” ಎಂದೇ ಉಳಿಯುತ್ತದೆ. 


ಉದಾ-ವಿಜಾವಾ: ವಿಜಾಯತೇ ಇತಿ ವಿಜಾವಾ ಇತಿ ವಿಗ್ರಹಃ (ವಿಶೇಷ 
ರೂಪದಿಂದ ಹುಟ್ಟುವವನು). “ವಿ' ಪೂರ್ವಕ “ಜನ್‌' ಧಾತುವಿಗೆ "'ಅನ್ಯೇಭ್ಯೋತಪಿ 
ದೃಶ್ಯನ್ತೇ' ಎಂಬುದರಿಂದ (ವನ್‌) "ವನಿಪ್‌' ಪ್ರತ್ಯಯ ಬಂದು ವಿ.ಜನಿ ವನ್‌ 
ಎ೦ದಿದ್ದಾಗ ಪ್ರಕೃತ ಸೂತ್ರದಿಂದ ಅನುನಾಸಿಕವಾದ "ನ್‌'ಕಾರಕ್ಕೆ "ಆ'ಕಾರಾದೇಶವಾಗಿ 
ವಿ*ಜ4೮4+ವ*ನ್‌ ಎಂದಿದ್ದಾಗ, ಸವರ್ಣದೀರ್ಫವಾಗಿ "ವಿಜಾವನ್‌' ಎಂದು ರೂಪವು 
ಸಿದ್ಧವಾಗುತ್ತದೆ. ಉಪಧಾದೀರ್ಥವಾಗಿ ವಿಜಾವಾನ್‌ ಎಂದಿರುವಾಗ "ನ್‌'ಕಾರಕ್ಕೆ ಲೋಪ 
ಬಂದು "ವಿಜಾವಾ' ಎಂದು ರೂಪವು ಸಿದ್ಧವಾಗುತ್ತದೆ. ಇದು ವೈದಿಕ ಪ್ರಯೋಗವಾಗಿದೆ. 

ಗಮನಿಸಿ: "ವಿಟ್‌' ಪ್ರತ್ಯಯದ ಪ್ರಯೋಗವೂ ವೇದದಲ್ಲಿ ಕಂಡುಬರುತ್ತದೆ. ಇದರ 
ಉದಾಹರಣೆಯನ್ನು ವೈದಿಕ ಪ್ರಕಿಯೆಯಲ್ಲಿ ಕಾಣಬಹುದು. 

ಅವಾವಾ - ಅಪಹರಣ ಮಾಡುವವನು. ಓಣ್ಯ ಅಪನಯನೇ ಎಂಬುದು 
ಧಾತು. ಇದರಲ್ಲಿ "ಯ'ಕಾರವು ಇತ್‌. ಈ ಧಾತುವಿಗೆ "ವನಿಪ್‌(ವನ್‌)' ಪ್ರತ್ಯಯ 
ಬಂದು ಓಣ್‌4ವನ್‌ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ “ಣ್‌'ಕಾರಕ್ಕೆ "ಆ'ಕಾರಾದೇಶವಾಗಿ 
ಓ-ಆ.-ವನ್‌ ಎಂದಿರುವಾಗ “ಓ'ಕಾರಕ್ಕೆ "ಅವ್‌' ಆದೇಶವಾಗಿ ಅವ್‌-ಆ-ವನ್‌ 
ಎಂದಿರುವಾಗ ಉಪಧಾ ದೀರ್ಫ್ಥ ಹಾಗು "ನ್‌'ಕಾರಲೋಪಗಳಾಗಿ "ಅವಾವಾ' ಎಂದು 
ರೂಪವು ಸಿದ್ಧವಾಗುತ್ತದೆ. 

ವಿಚ್‌ ಪ್ರತ್ಯಯದ ಉದಾಹರಣೆಗಳು. 

ಉದಾ - ರೋಟ್‌ - "ರುಷ್‌' ಹಿಂಸಾಯಾಂ ಎಂಬ ಧಾತುವಿನ ನಂತರ ವಿಚ್‌ 


ಪೂರ್ವ ಕೃದಂತ 1105 


ಪ್ರತ್ಯಯ ಬಂದು ರುಷ್‌.-ವಿಚ್‌ ಎಂದಿದ್ದಾಗ, ಪ್ರತ್ಯಯಕ್ಕೆ ಸರ್ವಾಪಹಾರ ಲೋಪವಾಗಿ 
ಪ್ರತ್ಯಯ ಲಕ್ಷಣದಿಂದ ಪ್ರತ್ಯಯವು ಪರದಲ್ಲಿ ಇದ್ದಂತೆ ಭಾವಿಸಿ, ಇದು 
ಆರ್ಧಧಾತುಕವಾಗುವುದರಿಂದ, ಲಘೂಪದ ಗುಣವಾಗಿ "ರೋಷ್‌' ಎಂದಿದ್ದಾಗ, 
'ಸುಪ್‌' ಪ್ರತ್ಯಯ ಬ೦ದು ರೋಷ್‌ಸ್‌ ಎಂದಿರುವಾಗ, "ಸ್‌'ಕಾರಕ್ಕೆ ಲೋಪವಾಗಿ 
"ಷ್‌'ಕಾರಕ್ಕೆ "ಟ್‌'ಕಾರಾದೇಶವಾಗಿ "ರೋಟ್‌' ಎಂದು ರೂಪವು ಸಿದ್ಧವಾಗಿದೆ. 

ರೇಟ್‌-ಇದರ ಪ್ರಕ್ರಿಯೆಯನ್ನು ಹಿಂದಿನಂತೆ ತಿಳಿಯಬೇಕು. ಇಲ್ಲಿ "ರಿಷ್‌' ಎಂಬುದು 
ಧಾತು. 

ಸುಗಣ್‌-ಸುಷ್ಠು ಗಣಯತಿ ಇತಿ ಎಂದು ವಿಗ್ರಹ (ಚೆನ್ನಾಗಿ ಎಣಿಸುವವನು 
ಎಂದರ್ಥ). ಗಣ-ಸಂಖ್ಯಾನೇ ಎಂಬ ಧಾತುವಿಗೆ ಸ್ವಾರ್ಥದಲ್ಲಿ "ಣಿಚ್‌' ಪ್ರತ್ಯಯವು 
ಬಂದು "ಗಣಿ' ಎಂದು ರೂಪವಾಗಿದೆ. ಸು-ಪೂರ್ವಕವಾದ *ಗಿ'ಗೆ 'ಅನ್ಯೇಭ್ಯೋತಪಿ 
ದೃಶ್ಯನ್ನೇ' ಎಂಬುದರಿಂದ "ವಿಚ್‌' ಪ್ರತ್ಯಯವು ಬಂದು ಸರ್ವಾಪಹಾರ ಲೋಪವಾಗಿ 
“ಹೇರನಿಟಿ' ಎಂಬ ಸೂತ್ರದಿಂದ “ಇ'ಕಾರಕ್ಕೆ ಲೋಪವಾಗಿ ಹಾಗು ಉಪಪದ 
ಸಮಾಸಮಾಡುವುದರಿಂದ ಸು-ಗಣ್‌-'ಸುಗಣ್‌' ಎಂದು ರೂಪವು ಸಿದ್ಧವಾಗುತ್ತದೆ. 

('ಕ್ವಿಪ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 8೦3. ಕ್ವಿಪ್‌ ಚ। (3.2.76) 

ವೃತ್ತಿ- ಅಯಮಪಿ ದೃಶ್ಯತೇ। ಉಖಾಸ್ರತ್‌। ಪರ್ಣದ್ವತ್‌। ವಾಹಭ್ರಟ್‌। 

ಅ.ವೃ - "ಅನ್ಯೇಭ್ಯೋಪಿ ದೃಶ್ಯನ್ತೇ' ಎಂಬ ಸೂತ್ರದಿಂದ ವಚನ ವಿಪರಿಣಾಮ 
ಮಾಡಿ "ದೃಶ್ಯತೇ ಎಂಬ ಪದವು ಅನುವೃತ್ತವಗುತ್ತದೆ. 

ಅರ್ಥ - ಕರ್ತರ್ಥದಲ್ಲಿ ಧಾತುಗಳ ಪರದಲ್ಲಿ "ಕ್ವಿಪ್‌' ಪ್ರತ್ಯಯವೂ ಬರುತ್ತದೆ. 
“ಕ್ವಿಪ್‌' ಸರ್ವಾಪಹಾರ ಲೋಪವನ್ನು ಹೊಂದುತ್ತದೆ. ಇದು "ಕಿತ್‌' ಆಗಿರುವುದರಿಂದ 
ಗುಣ ಹಾಗು ವೃದ್ಧಿಗಳ ನಿಷೇಧವು ಬರುತ್ತದೆ. "ಹಸ್ವಸ್ಯ ಪಿತಿ ಕೃತಿ ತುಕ್‌' ಎಂಬುದರಿಂದ 
"ತುಕ್‌' ಆಗಮವು ಬರುವುದಕ್ಕಾಗಿ. “ಕ್ವಿಪ್‌'ನಲ್ಲಿ "ಪ್‌'ಕಾರದ ಲೋಪವಾಗಿದೆ. "ಕಿತ್‌ 
ಆಗಿರುವುದರಿಂದ ಧಾತುವಿನ ಉಪಧೆಯಲ್ಲಿ "ನ'ಕಾರವಿದ್ದರೆ ಅದರ ಲೋಪವೂ 
ಬರುತ್ತದೆ. 

ಉದಾ-ಉಖಾಸ್ರತ್‌- ಉಖಾಯಾಃ ಸ್ತಂಸತೇ ಇತಿ ಉಖಾಸ್ತತ್‌-(ಯಜ್ಞಪಾತ್ರದಿಂದ 
ಸೋರುವುದು ಎಂದರ್ಥ). "ಉಖಾ' ಎಂಬ ಶಬ್ದದಿಂದ ಪಂಚಮ್ಯಂತ ಉಖಾ 
ಪೂರ್ವಕ ಸ್ರಂಸ್‌-ಅವಸ್ರಂಸನೇ ಧಾತುವಿನ ಮುಂದೆ ಪ್ರಕೃತ ಸೂತ್ರದಿಂದ “ಕ್ವಿಪ್‌' 
ಪ್ರತ್ಯಯವು ಬಂದು ಉಖಾ-ಸ್ರಂಸ್‌*ಕ್ವಿಪ್‌ ಎಂದಿದ್ದಾಗ “ಕ್ವಿಪ್‌' ಪ್ರತ್ಯಯವು 
ಸರ್ವಾಪಹಾರ ಲೋಪವಾಗಿ ಉಖಾ*ಸಂಸ್‌=(ಸನ್‌ಸ್‌ ಎಂಬಲ್ಲಿ "ನ್‌'ಕಾರಕ್ಕೆ ಅನುಸ್ವಾರ 
ಬಂದು ಸ್ರಂಸ್‌ ಎಂದಾಗಿದೆ.) ಎ೦ದಿರುವಾಗ, ಪ್ರಾತಿಪದಿಕ ಸಂಜ್ಞಾ ಹಾಗು ವಿಭಕ್ತಿ 
ಲೋಪಗಳಾದ ನಂತರ “ಅನಿದಿತಾಂ ಹಲ ಉಪಧಾಯಾಃ ಕಿಜಿತಿ' ಎಂಬ ಸೂತ್ರದಿಂದ 
"ಸ್ರಂಸ್‌' ಎಂಬಲ್ಲಿರುವ ಅನುಸ್ವಾರ ಸ್ಥಾನೀಯ "ನ್‌'ಕಾರಕ್ಕೆ ಲೋಪವಾಗಿ 


1106 ಲಘುಸಿದ್ಧಾ೦ಂತ ಕೌಮುದೀ-ಉತ್ತರಾರ್ಧ 


ಉಪಖಾ+ಸ್ತಸ್‌ ಎ೦ದಿರುವಾಗ ಸಮಾಸವಾಗಿರುವುದರಿಂದ ಪ್ರಾತಿಪದಿಕ ಸಂಜ್ಞಾ ಹಾಗು 
"ಸುಪ್‌' ಪ್ರತ್ಯಯ ಬಂದು ಉಖಾಃಸ್ಪಸ್‌4ಸ್‌ ಎ೦ದಿರುವಾಗ "ಹಲ್ಮ್ಯಾಭ್ಕೋ 
'ದಿಂದ "ಸ್‌'ಗೆ ಲೋಪವಾಗಿ "ಸ್ಪಸ್‌'ನ "ಸ'ಕಾರಕ್ಕೆ "ವಸು-ಸ್ರಂಸು-ಧ್ವಂಸ್ವನಡುಹಾಂ 
ದಃ' ಎಂಬುದರಿಂದ "ದ'ಕಾರಾದೇಶವಾಗಿ ಉಖಾ+ಸದ್‌ ಎಂದಿರುವಾಗ “ವಾಂವಸಾನೇ' 
ಎಂಬುದರಿಂದ ಚರ್ತ್ವವು ವೈಕಲ್ಲಿಕವಾಗಿ ಬಂದು, ಉಖಾಸ್ಪತ್‌-ಉಖಾಸ್ಪತ್‌ 
ಎ೦ದೂ, ಚರ್ತ್ವ ಬಾರದ ಪಕ್ಷದಲ್ಲಿ ಉಖಾ+ಸ್ತದ್‌- ಉಖಾಸ್ರದ್‌ ಎಂದು ರೂಪಗಳು 
ಸಿದ್ಧವಾಗುತ್ತದೆ. 

ಪರ್ಣದಧ್ವತ್‌-ಪರ್ಣಾತ್‌ ಧ್ವಂಸತೇ ಇತಿ ಪರ್ಣಧ್ದತ್‌ ಎಂದು ವಿಗ್ರಹ. (ಎಲೆಯಿಂದ 
ಜಾರುವಂಥಾದ್ದು ಎಂದರ್ಥ). ಇದರ ರೂಪವನ್ನು ಹಿಂದಿನಂತೆ ತಿಳಿಯಬೇಕು. 

ವಾಹಭ್ರಟ್‌-ವಾಹಾತ್‌ ಭ್ರಂಶತೇ ಇತಿ ವಾಹಭ್ರಟ್‌ ಎಂದು ವಿಗ್ರಹ (ಕುದುರೆ 
ಅಥವಾ ವಾಹನದಿಂದ ಕೆಳಗೆ ಬೀಳುವವನು). ಇಲ್ಲಿ ವಾಹಭ್ರಶ್‌ ಎಂದಿರುವಾಗ 
"ವಶ್ನ-ಭಶ್ವ..' ಎಂಬ ಸೂತ್ರದಿಂದ "ಶ್‌' ಕಾರಕ್ಕೆ "ಷ್‌'ಕಾರಾದೇಶವಾಗಿ "ರುಲಾಂ 
ಜಶೋನ್ತೇ' ಎಂಬುದರಿಂದ “ಡ್‌'ಕಾರಾದೇಶವಾಗಿ ವಾಹಭ್ರಡ್‌ ಎಂದಿರುವಾಗ 
“ವಾಂವಸಾನೇ' ಎಂಬುದರಿಂದ "ಡ್‌' ಕಾರಕ್ಕೆ "ಟ್‌'ಕಾರಾದೇಶವಾಗಿ "ವಾಹಭ್ರಟ್‌' 
ಎಂದು ರೂಪವು ಸಿದ್ಧವಾಗುತ್ತದೆ. 

("ಣಿಸಿ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 8೦4. ಸುಪ್ಯಹಾತೌ ಣಿನಿಸ್ತಾಚ್ಛೀಲ್ಯೇ।(9.2.78) 

ವೃತ್ತಿ- ಅಜಾತ್ಯರ್ಥೇ ಸುಪಿ ಧಾತೋಃ ಣಿನಿಸ್ತಾಚ್ಛೇಲ್ಕೇ ದ್ಯೋತ್ಯೇ। ಉಷ್ಣಭೋಜೀ। 

ಪ.ಛೇ - ಸುಪಿ, ಅಜಾತ್‌, ಣಿನಿ:, ತಾಚ್ಛೇಲ್ಯೇ | 

ಅರ್ಥ - ಜಾತ್ಯರ್ಥಕ್ಕಿಂತ ಭಿನ್ನವಾದ ಸುಬಂತವು ಉಪಪದವಾಗಿರುವಾಗ 
ಧಾತುವಿನ ಪರದಲ್ಲಿ ಕರ್ತೃವಿನ ಸ್ವಭಾವವು ತೋರುವಾಗ "ಣಿನಿ” ಪ್ರತ್ಯಯವು ಬರುತ್ತದೆ. 

ಉದಾ - ಉಷ್ಣ-ಭೋಜೀ - ಉಷ್ಣಂ ಭುಂಕ್ತೇ ತಚ್ಛೇಲಂ (ತತ್ಸ್ವಭಾವ:) 
ಎಂದು ವಿಗ್ರಹ. (ಬಿಸಿ ಬಿಸಿಯಾದ ಊಟವನ್ನು ಮಾಡುವವನು). ಇಲ್ಲಿ “ಉಷ್ಣಂ' 
ಎಂಬುದು ಕರ್ಮಾರ್ಥದಲ್ಲಿರುವ ಜಾತ್ಕರ್ಥಕ್ಕಿಂತ ಭಿನ್ನವಾದ ಸುಬ೦ತ ಉಪಪದವಾಗಿದೆ 
ಮತ್ತು ತಾಚ್ಛೀಲ್ಯಾರ್ಥವೂ (ಸ್ವಭಾವಾರ್ಥ) ಗಮ್ಯಮಾನವಾಗಿದೆ. ಆದ್ದರಿಂದ ಪ್ರಕೃತ 
ಸೂತ್ರದಿಂದ “ಣಿನಿ' (ಇನಿ) ಪ್ರತ್ಯಯವು ಬಂದು ಉಷ್ಣ--ಅಮ್‌.-- ಭುಜ್‌. ಇನ್‌ 
ಎಂದಿದ್ದಾಗ. “ಕರ್ತೃಕರ್ಮಣೋಕಕೃತಿ' ಎ೦ಬ ಸೂತ್ರದಿಂದ ಉಷ್ಣ ಶಬ್ದಕ್ಕೆ ಷಷ್ಠೀ 
ವಿಭಕ್ತಿಯು ಬಂದು, ಉಷ್ಪ*ಅಸ್‌(ಜಸ್‌)+ಭುಜ್‌4ಇನ್‌ ಎ೦ದಿರುವಾಗ, ಪುಗಂತ 
ಲಘೂಪದ ಗುಣವಾಗಿ ಉಷ್ಟ*ಅಸ್‌-ಭೋಜ್‌-*ಇನ್‌-ಸ್‌ ಎಂದಿದ್ದಾಗ, 
ಉಪಪದಸಮಾಸವಾದ ಮೇಲೆ "“ಸುಪ್‌'ಗೆ ಲೋಪವಾಗಿ "ಉಷ್ಣಭೋಜಿನ್‌' 
ಎ೦ದಿರುವಾಗ ಪ್ರಾತಿಪದಿಕ ಸಂಜ್ಞೆಯು ಬಂದು ಉಪಧಾದೀರ್ಫ ಹಾಗು "ನ್‌'ಕಾರಕ್ಕೆ 
ಲೋಪವಾಗಿ "ಉಷ್ಣಭೋಜೀ' ಎಂದು ರೂಪವು ಸಿದ್ಧವಾಗುತ್ತದೆ. 


ಪೂರ್ವ ಕೃದಂತ 1107 
("ಣಿನಿ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 8೦೮.  ಮನಃ(3.2.82) 

ವೃತ್ತಿ- ಸುಪಿ ಮನ್ಯತೇಃ ಣಿನಿಃ ಸ್ಯಾತ್‌ | ದರ್ಶನೀಯಮಾನೀ। 

ಅ.ವೃ - "ಸುಪ್ಯಜಾತೌ ಣಿನಿಸ್ತಾಚ್ಛೇಲ್ಕೇ ಎಂಬ ಸೂತ್ರದಿಂದ "ಸುಪಿ' ಮತ್ತು 
“ಣಿನಿ: ಎಂಬ ಎರಡು ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ - "ಮನ್‌' ಧಾತುವಿಗೆ ಸುಬಂತ ಪದವು ಉಪಪದವಾಗಿದ್ದಾಗ ಣಿನಿ(ಇನ್‌) 
ಪ್ರತ್ಯಯವು ಬರುತ್ತದೆ. 

ಉದಾ 1- ದರ್ಶನೀಯ ಮಾನೀ - (ಸುಂದರನನ್ನಾಗಿ ತಿಳಿಯುತ್ತಾನೆ). 
ದರ್ಶನೀಯಮ್‌ ಎಂಬ ಸುಬ೦ತ ಪದವು ಮನ್‌ ಧಾತುವಿಗೆ ಉಪಪದವಾಗಿ 
ಇರುವುದರಿಂದ ಣಿನಿ(ಇನ್‌) ಪ್ರತ್ಯಯವು ಬಂದು ದರ್ಶನೀಯಮ್‌.-ಮನ್‌.-ಇನ್‌ 
ಎಂದಿದ್ದಾಗ, ಉಪಪದಸಮಾಸವಾಗಿ"ಸುಪ್‌' ಗೆ ಲೋಪ ಬಂದು ಉಪಧಾ “ಅ'ಕಾರಕ್ಕೆ 
ವೃದ್ಧಿಯಾಗಿ ದರ್ಶನೀಯ- ಮಾನ್‌. ಇನ್‌--ಸ್‌ ಎಂದಿದ್ದಾಗ ಉಪಧಾ(ಇ)ದೀರ್ಪವಾಗಿ 
“ನ್‌” ಮತ್ತು "ಸ್‌' ಗಳಿಗೆ ಲೋಪಬಂದು ದರ್ಶನೀಯಮಾನೀ ಎಂದು ರೂಪವು 
ಸಿದ್ಧವಾಗಿದೆ. 

("ಬಶ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 8೦6. ಆತ್ಮಮಾನೇ ಖಶ್‌ ಚ (3.2.59) 

ವೃತ್ತಿ ಸಕರ್ಮಕೇ ಮನನೇ ವರ್ತಮಾನಾತ್‌ಮನ್ಯತೇಃ ಸುಪಿ ಖಶ್‌ ಸ್ಯಾತ್‌। 
ಚಾಣ್ಣಿನಿಃ ಪಂಡಿತಮಾತ್ಮಾನ೦ ಮನ್ಯತೇ ಪಂಡಿತಮ್ಮನ್ಯಃ ಪಂಡಿತಮಾನೀ। 

ಅ.ವೃ - "ಸುಪ್ಯಜಾತೌ ಣಿನಿಸ್ತಾಚ್ಛೀಲ್ಫೇ' ಎಂಬ ಸೂತ್ರದಿಂದ "ಸುಪಿ' ಮತ್ತು 
"ಣಿನಿ: ಎಂಬ ಪದಗಳು ಹಾಗು "ಮನ:' ಎಂಬ ಸೂತ್ರದಿಂದ "ಮನ:' ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ - "ಮನ್‌' ಧಾತುವಿಗೆ ಯಾರು ಕರ್ತೃವಾಗಿದ್ದಾನೋ ಅವನೇ ಕರ್ಮವಾಗಿ 
ತೋರುವಾಗ ಹಾಗೂ ಸುಬಂತವು ಉಪಪದವಾಗಿರುವಾಗ ಧಾತುವಿನ ಪರದಲ್ಲಿ 
"ಖಶ್‌' ಮತ್ತು "ಣಿನಿ” ಪ್ರತ್ಯಯಗಳು ಬರುತ್ತವೆ. 

ಸೂತ್ರದಲ್ಲಿ ಹೇಳಿರುವ "ಚ' ಶಬ್ದದಿಂದ "ಣಿನಿಳ' ಪ್ರತ್ಯಯವೂ ಗೃಹೀತವಾಗಿರುತ್ತದೆ. 

ಉದಾ- ಪಂಡಿತಮ್ಮನ್ಯ ಆತ್ಮಾನಂ ಪಂಡಿತಂ ಮನ್ಯತೇ ಇತಿ ವಿಗ್ರಹಃ(ತನ್ನನ್ನು 
ಪಂಡಿತನೆಂದು ಭಾವಿಸಿಕೊಳ್ಳುವವನು) (ತಾನು ಪಂಡಿತನಾಗಿಲ್ಲದಿದ್ದರೂ ಪಂಡಿತನೆಂದು 
ತಿಳಿದುಕೊಳ್ಳುವವನು ಎಂದು ಅರ್ಥ). 

ಇಲ್ಲಿ "ಮನ್‌' ಧಾತುವಿನ ಕರ್ತೃವಾದ ಪಂಡಿತ ಶಬ್ದವಾಚ್ಯನಾದವನು ತನ್ನನ್ನು 
ಪಂಡಿತನೆಂದು ಭಾವಿಸುತ್ತಾನೆ. ಆದ್ದರಿ೦ದ "ಮನ್‌' ಧಾತುವು ಆತ್ಮಮಾನೇ ಅರ್ಥದಲ್ಲಿ 
ಪ್ರಯುಕ್ತವಾಗಿದೆ. "ಪಂಡಿತ' ಶಬ್ದವು ಕತಣವೂ ಮತ್ತು ಕರ್ಮವಾಗಿಯೂ 


1108 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉಪಪದವಾಗಿರುವಾಗ, "ಮನ್‌' ಜ್ಞಾನೇ ಎ೦ಬ ನಾಲ್ಕನೇ ಗಣದ ಧಾತುವಿನ ಮೇಲೆ 
"ಖಶ್‌'(ಅ) ಪ್ರತ್ಯಯವು , ಬಂದು, ಕೃದ್ಯೋಗದಲ್ಲಿ ಷಷ್ಠೀ ಬರುತ್ತದೆ. ಆಗ 
ಪಂಡಿತ4ಅಸ್‌(ಜಸ್‌)4ಮನ್‌4ಅ(ಖಶ್‌) ಎಂದಿರುತ್ತದೆ. ಆಗ "ಖಶ್‌' “ಶಿತ್‌' 
ಆಗಿರುವುದರಿಂದ ಸಾರ್ವಧಾತುಕ ಸಂಜ್ಞೆ ಬಂದು “ಕರ್ತರಿ ಶಪ್‌” ಎಂಬ ಸೂತ್ರದಿಂದ 
“ಶಪ್‌' ಬರಬೇಕಾಗಿತ್ತು. ಆದರೆ ದಿವಾದಿ ಗಣವಾಗಿರುವುದರಿಂದ “ದಿವಾದಿಭ್ಯಃ ಶ್ಯನ್‌” 
ಎಂಬ ಸೂತ್ರದಿಂದ "ಶ್ಯನ್‌' (ಯ) ಪ್ರತ್ಯಯವು ಬರುತ್ತದೆ. ಆಗ ಮನ್‌..ಯ- ಅ 
ಎ೦ದಿದ್ದಾಗ, ಪರರೂಪ ಬಂದು "ಮನ್ಯ' ಎಂದಾಗುತ್ತದೆ. “ಉಪಪದಮತಿಜ್‌” 
ಎಂಬ ಸೂತ್ರದಿಂದ ಉಪಪದಸಮಾಸವಾಗಿ ಪ್ರಾತಿಪದಿಕ ಸಂಜ್ಞೆ ಬಂದು, 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ "“ಸುಪ್‌'(ಜಸ್‌)-ಲೋಪವಾಗಿ 
ಪಂಡಿತ4ಮನ್ಯ ಎಂದಾಗುತ್ತದೆ. “ಅರುರ್ದ್ವಿಷದಜನ್ನಸ್ಯ ಮುಮ್‌' ಎಂಬ ಸೂತ್ರದಿಂದ, 
"ಖತ್‌' (ಖಶ್‌) ಪರದಲ್ಲಿ ಇರುವುದರಿಂದ, "ಮುಮ್‌'(ಮ್‌) ಆಗಮವು ಬಂದು, 
ಅದಕ್ಕೆ ಅನುಸ್ವಾರ ಮತ್ತು ಪರಸವರ್ಣ ಬಂದಮೇಲೆ ಪಂಡಿತಮ್‌--ಮನ್ಯ ಎಂದು 
ರೂಪವಾಗುತ್ತದೆ. ವಿಭಕ್ತಿ ಕಾರ್ಯವಾದಮೇಲೆ, ಪಂಡಿತಮ್ಮನ್ಯಃ ಎಂದು 
ರೂಪವಾಗುತ್ತದೆ.ಪಂಡಿತಮಾನೀ - ಆತ್ಮಾನಂ ಪಂಡಿತಂ ಮನ್ಯತೇ ಇತಿ ಎಂದು 
ವಿಗ್ರಹ. (ತನ್ನನ್ನು ಪಂಡಿತನೆಂದು ಭಾವಿಸುವವ). (ತಾನು ಪಂಡಿತನಾಗಿದ್ದು, ತನ್ನನ್ನು 
ಪಂಡಿತನೆಂದು ತಿಳಿದುಕೊಳ್ಳುವವನು ಎಂದು ಅರ್ಥ). 

"ಖಶ್‌' ಪ್ರತ್ಯಯವು ಬಾರದ ಪಕ್ಷದಲ್ಲಿ "ಚ'ಕಾರದದ ಪ್ರಯೋಗದಿಂದ "ಣೆನಿ' 
ಪ್ರತ್ಯಯವು ಬರುತ್ತದೆ. ಹಿಂದಿನಂತೆ ಉಪಪದ ಸಮಾಸ ಹಾಗು ಸುಪ್‌ ಲೋಪವಾಗಿ 
ಉಪಧಾ-ವೃದ್ಧಿಯಾಗಿ (ಇನ್‌) ಣಿನಿ ಇನ್ನಂತ ಪ್ರಾತಿಪದಿಕವಾದನ೦ತರ ಸು ಹಾಗು 
“ನ'ಕಾರಗಳ ಲೋಪವಾಗಿ ಉಪಧಾ-ದೀರ್ಪವಾಗಿ "ಪಂಡಿತಮಾನೀ' ಎಂದು ರೂಪವು 
ಸಿದ್ಧವಾಗುತ್ತದೆ. 

("ಹ್ರಸ್ವ' ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ-80೦7. ಅತ್ಯನವ್ಯಯಸ್ಯ। (6.3.66) 

ವೃತ್ತಿ-ಖಿದನ್ನೇ ಪರೇ ಪೂರ್ವಪದಸ್ಯ ಪ್ರಸ್ತಃ ನತು ಅವ್ಯಯಸ್ಸ ತತೋ ಮುಮ್‌। 
ಕಾಲಿಮ್ಮನ್ಯಾ 

ಪ.ಛೇ - ಖಿತಿ, ಅನವ್ಯಯಸ್ಯ । 

ಅ.ವೃ- “ಅಲುಗುತ್ತರಪದೇ' ಎಂಬ ಸೂತ್ರದಲ್ಲಿಯ "ಉತ್ತರಪದೇ' ಎಂಬುದರ 
ಅಧಿಕಾರವಿದೆ. “ಇಕೋ ಹ್ರಸ್ಟೋsಜ್ಯೋಗಾಲವಸ್ಯ' ಎಂಬ ಸೂತ್ರದಿಂದ "ಹ್ರಸ್ವಃ' ಎಂಬ 
ಪದವು ಅನುವೃತ್ತವಾಗುತ್ತವೆ. 

ಅರ್ಥ - ಖಿದಂತ ಶಬ್ದವು ಉತ್ತರಪದವಾಗಿರುವಾಗ ಪೂರ್ವಪದದ ಅಂತ್ಯ 
ವರ್ಣಕ್ಕೆ "ಹ್ರಸ್ತ'ವು ಬರುತ್ತದೆ. ಅವ್ಯಯವು ಪೂರ್ವಪದವಾಗಿ ಇರದೇ ಇದ್ದಾಗ. 

ಉದಾ -ಕಾಲಿಮ್ಮನ್ಯಾ - ಆತ್ಮಾನಂ ಕಾಲೀ೦ ಮನ್ಯತೇ ಇತಿ ಎಂದು ವಿಗ್ರಹ. 


ಪೂರ್ವ ಕೃದಂತ 1109 


(ತನ್ನನ್ನು ಕಾಲಿ ಎಂದು ಭಾವಿಸುವವಳು). 

“ಮನ್‌' ಧಾತುವಿಗೆ ಕರ್ತೀಯಾಗಿರುವಾಗ ಸ್ತ್ರೀಯೇ ಕರ್ಮವಾಗಿ ಉಪಪದವಾಗಿ 
ಇರುವುದರಿಂದ ಖಶ್‌(ಅ) ಪ್ರತ್ಯಯವು ಬಂದು ಉಪಪದಸಮಾಸವಾಗಿ ಸುಪ್‌ 
ಲೋಪವಾಗಿ “ಶ್ಯನ್‌' ಬಂದು ಪೂರ್ವಪದವಾದ “ಕಾಲೀ” ಶಬ್ದದ ಅಂತ್ಯ ವರ್ಣಕ್ಕೆ 
ಪ್ರಕೃತ ಸೂತ್ರದಿಂದ ಹ್ರಸ್ವ ಹಾಗು "ಮುಮ್‌' ಆಗಮಗಳು ಬಂದು ಸ್ತ್ರೀತ್ವ ವಿವಕ್ಷೆಯಲ್ಲಿ 
"ಟಾಪ್‌'(ಆ) ಬ೦ದು "ಕಾಲಿಮ್ಮನ್ಯಾ' ಎಂದು ರೂಪವಾಗುತ್ತವೆ. 

('ಣಿನಿ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 8೦8. ಕರಣೇ ಯಜಃ(3.2.85) 

ವೃತ್ತಿ- ಕರಣೇ ಉಪಪದೇ ಭೂತಾರ್ಥಯಜೇಃ ಣಿನಿಃ ಕರ್ತರಿ। ಸೋಮೇನೇಷ್ಟವಾನ್‌ 
ಸೋಮಯಾಜೀ! ಅಗ್ನಿಷ್ಟೋಮಯಾಜೀ। 

ಅ.ವೃ - "ಸುಪ್ಯಜಾತೌ ಣಿನಿಸ್ತಾಚ್ಛೀಲ್ಕೇ' ಎಂಬ ಸೂತ್ರದಿಂದ "ಣಿನಿಃ' ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ - ಕರಣವು ಉಪಪದವಾಗಿರುವಾಗ ಭೂತಕಾಲ ಕ್ರಿಯಾವಾಚಕ "ಯಜ್‌' 
ಧಾತುವಿನ ನಂತರ ಕರ್ತ್ರರ್ಥದಲ್ಲಿ “ಣಿನಿ' ಪ್ರತ್ಯಯವು ಬರುತ್ತದೆ. 

ಉದಾ - ಸೋಮಯಾಜೀ - ಸೋಮೇನ ಇಷ್ಟವಾನ್‌- (ಸೋಮಲತೆಯಿಂದ 
ಯಜ್ಞಮಾಡಿದವನು). ಇಲ್ಲಿ ಸೋಮಲತೆಯು ಯಾಗಕ್ಕೆ ಸಾಧನವಾಗಿದೆ. ಇದನ್ನು 
(ಸೋಮ) ಉಪಪದವಾಗಿವುಳ್ಳ ಭೂತಕಾಲಾರ್ಥಕ "ಯಜ್‌' ಧಾತುವಿಗೆ 
ಪ್ರಕೃತ ಸೂತ್ರದಿಂದ "ಣಿನಿ' ಪ್ರತ್ಯಯವು ಬಂದು ವಿಭಕ್ತಿಕಾರ್ಯವಾಗಿ “ಸೋಮಯಾಜೀ' 
ಎ೦ದು ರೂಪವಾಗುತ್ತದೆ. 

ಅಗ್ನಿಷ್ಟೋಮಯಾಜೀ — ಅಗ್ನಿಷ್ಟೋಮ ಯಾಗವನ್ನು ಮಾಡಿದವನು. ಇದರ 
ರೂಪವನ್ನು ಹಿ೦ದಿನಂತೆ ತಿಳಿಯಬೇಕು. 

("ಕೃನಿಪ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ-8೦9. ದೃಶೇಃ ಕ್ಟಸಿಪ್‌। (3.2.೨4) 
ವೃತ್ತಿ- ಕರ್ಮಣಿ ಭೂತೇ। ಪಾರಂದೃಷ್ಟವಾನ್‌ ಪಾರದೃಶ್ಪಾ 
ಅ.ವೃ - ಭೂತೇ, ಧಾತೋ, ಪ್ರತ್ಯಯ:, ಪರಶ್ಚ ಇವು ಅಧಿಕಾರ ಸೂತ್ರಗಳಾಗಿವೆ. 
"ಕರ್ಮಣಿ ಹನ: ಎಂಬುದರಿಂದ "ಕರ್ಮಣಿ" ಎಂಬುದು ಅನುವೃತ್ತವಾಗಿದೆ. 
ಅರ್ಥ - ಕರ್ಮಪದವು ಉಪಪದವಾಗಿರುವಾಗ ಭೂತಕಾಲಕ್ರಿಯೆಯು "ದೃಶ್‌' 
ಧಾತುವಿನಿಂದ ತೋರುವಾಗ ಕರ್ತ್ರರ್ಥದಲ್ಲಿ "ಕೃನಿಪ್‌'(ವನ್‌) ಪ್ರತ್ಯಯವು ಬರುತ್ತದೆ. 
ಉದಾ-ಪಾರದೃಶ್ವಾಃ ಪಾರಂ ದೃಷ್ಟವಾನ್‌-ದಡವನ್ನು ನೋಡಿದವನು 
(ಪಾರಂಗತನು). ಪಾರ.-ಅಮ್‌--ದೃಶ್‌-ವನ್‌ ಎಂದಿದ್ದಾಗ, ಉಪಪದ ಸಮಾಸವಾಗಿ 
"ಅಮ್‌'ಗೆ ಲೋಪವಾಗಿ ಪಾರ-ದೃಶ್‌--ವನ್‌ ಎಂದಿರುವಾಗ, ಪ್ರಾತಿಪದಿಕ ಸಂಜ್ಞೆ 


1110 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸುಪ್‌, ಸುಪ್‌-ಲೋಪ, ಉಪಧಾದೀರ್ಫ್ಥವಾಗಿ, ಪಾರ--ದೃಶ್‌.-ವಾನ್‌ ಎಂದಿರುವಾಗ, 
“ನ್‌'ಕಾರ ಲೋಪವಾಗಿ “ಪಾರದೃಶ್ವಾ' ಎಂದು ರೂಪವು ಸಿದ್ಧವಾಗಿದೆ. 
('ಕ್ಷನಿಪ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 81೦. ರಾಜನಿ ಯುಧಿ ಕೃಷಾ॥( 3.2.೨೮) 

ವೃತ್ತಿ- ಕೃನಿಪ್‌ ಸ್ಯಾತ್‌। ಯಧಿರನ್ತರ್ಭಾವಿತಣ್ಯರ್ಥಃ ರಾಜಾನಮ್‌ ಯೋಧಿತವಾನ್‌ 
ರಾಜಯುಧ್ವಾ ರಾಜಕೃತ್ವಾ 

ಅ.ವೃ -ಭೂತೇ, ಧಾತೋಃ, ಪ್ರತ್ಯಯಃ, ಪರಶ್ಚ ಇವು ಅಧಿಕಾರ ಸೂತ್ರಗಳಾಗಿವೆ. 
“ಕರ್ಮಣಿ ಹನಃ' ಎಂಬುದರಿಂದ "ಕರ್ಮಣಿ' ಎಂಬ ಪದವು, ಹಾಗೆಯೇ “ದೃಶೇಃ 
ಕೃನಿಪ್‌' ಎಂಬ ಸೂತ್ರದಿಂದ "ಕೃನಿಪ್‌' ಎಂಬ ಪದವೂ ಅನುವೃತ್ತವಾಗಿವೆ. 

ಅರ್ಥ - "ರಾಜನ್‌' ಎಂಬ ಕರ್ಮಪದವು ಉಪಪದವಾಗಿರುವಾಗ ಭೂತಕಾಲ 
ಕ್ರಿಯೆಯು "ಯುಧ್‌' ಹಾಗು "ಕೃಇ್‌' ಧಾತುಗಳಿಂದ ತೋರುವಾಗ ಧಾತುಗಳ 
ಪರದಲ್ಲಿ "ಕೃನಿಪ್‌' (ವನ್‌) ಪ್ರತ್ಯಯವು ಬರುತ್ತದೆ. 

ಇಲ್ಲಿ "ಯುಧ್‌' ಧಾತುವು ಅಂತರ್ಭಾವಿತ "ಣ್ಯ'ರ್ಥವಾಗಿದೆ. ಅಂದರೆ ಈ 
ಧಾತುವಿನಲ್ಲಿ “ಇೈ'ರ್ಥವು ಸೇರಿದೆ. (ಯುದ್ಧಮಾಡಲು ಪ್ರೇರೇಪಿಸುವವನು) 

ಉದಾ - ರಾಜಯುದ್ವಾ! ರಾಜಾನಂ ಯೋಧಿತವಾನ್‌-(ರಾಜನನ್ನು 
ಯುದ್ಧಮಾಡುವಂತೆ ಮಾಡುವವನು). ಇಲ್ಲಿ ರಾಜನ್‌. ಅಮ್‌.-ಯುಧ್‌ ಎಂದಿರುವಾಗ, 
ಪ್ರಕೃತ ಸೂತ್ರದಿಂದ “ಕ್ವನಿಪ್‌' ಪ್ರತ್ಯಯ ಬಂದು ರಾಜನ್‌. ಅಮ್‌-ಯುಧ್‌--ವನ್‌ 
ಎ೦ದಿದ್ದಾಗ, ಉಪಪದ ಸಮಾಸವಾಗಿ ಸುಪ್‌(ಅಮ್‌) ಗೆ ಲೋಪವಾಗಿ "ನ್‌' ಕಾರಕ್ಕೆ 
ಲೋಪವಾಗಿ ರಾಜ--ಯುಧ್‌*ವನ್‌ ಎಂದಿರುವಾಗ "ರಾಜಯುಧ್ದನ್‌' ಎಂದು ನಾಂತ 
ಪ್ರಾತಿಪದಿಕವು ಸಿದ್ಧವಾಗಿ ಪ್ರಥಮಾ ಏಕವಚನದಲ್ಲಿ ಉಪಧಾದೀರ್ಫ ಹಾಗು 
"ನ್‌'ಕಾಗಳಿಗೆ ಲೋಪವಾಗಿ "ರಾಜಯುಧ್ದಾ' ಎಂದು ರೂಪವಾಗುತ್ತದೆ. 

ರಾಜಕೃತ್ವಾ-ರಾಜಾನಂ ಕೃತವಾನ್‌-ರಾಜನನ್ನಾಗಿ ಮಾಡಿದನು. ಹಿಂದಿನ "ಯುಧ್‌' 
ಧಾತುವಿಗೆ "ಕೃನಿಪ್‌'ಸೇರಿಸಿದಾಗ, ಯಾವ ಪ್ರಕ್ರಿಯೆ ಇದೆಯೋ ಅದನ್ನೇ ಇಲ್ಲಿಯೂ 
(ಕಷ್‌) ಧಾತುವಿಗೂ ಅನುಸರಿಸಬೇಕು. ಇಲ್ಲಿ ರಾಜನ್‌--ಅಮ್‌* ಕೃ*-ವನ್‌ ಎಂದಿದ್ದಾಗ, 
ರಾಜನ್‌ ಶಬ್ದಲ್ಲಿಯ "ನ್‌' ಕಾರ ಲೋಪವಾದ ಮೇಲೆ 'ಹ್ರಸ್ಥಸ್ಯ ಪತಿ ಕೃತಿ ತುಕ್‌' 
ಎಂಬುದರಿಂದ “ತುಕ್‌' ಆಗಮವು ಬಂದು, ರಾಜ ಅಮ್‌ ಕೃತ ತ್‌-ವನ್‌ 
ವಿಭಕ್ತಿಕಾರ್ಯವಾದಮೇಲೆ, ವನ್‌ ನಲ್ಲಿಯ "ನ್‌' ಕಾರಲೋಪ,ಉಪಧಾ ದೀರ್ಫವಾಗಿ 
ರಾಜ+ಕೃಃತ್‌4ವಾ-ರಾಜಕೃತ್ವಾ ಎಂಬ ರೂಪ ಸಿದ್ಧವಾಗುತ್ತದೆ. 

("ಕ್ಷನಿಪ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-811. ಸಹೇ ಚ( 3.2.96) 
ವೃತ್ತಿ-ಕರ್ಮಣಿ ಇತಿ ನಿವೃತ್ತಮ್‌। ಸಹ-ಯೋಧಿತವಾನ್‌ ೬ ಸಹಯುಧ್ಧಾ ಸಹಕ್ಕತ್ವಾ 


ಪೂರ್ವ ಕೃದಂತ 1111 


ಅ.ವೃ-"ದೃಶೇ: ಕ್ಷನಿಪ್‌' ಎಂಬ ಸೂತ್ರದಿಂದ 'ಕೃನಿಪ್‌' ಎಂಬ ಪದವು ಮತ್ತು 
"ರಾಜನಿ ಯುಧಿ ಕೃಇ೫' ಎಂಬುದರಿಂದ "ಯುಧಿ' ಮತ್ತು "ಕೃಣ?'ಎಂಬ ಪದಗಳು 
ಅನುವೃತ್ತವಾಗುತ್ತವೆ. 
ಅರ್ಥ-ಸಹ ಎಂಬ ಪದವು ಉಪಪದವಾಗಿರುವಾಗ ಭೂತಕಾಲಿಕ ಕ್ರಿಯಾರ್ಥ 
ವಿರುವಾಗ "ಯುಧ್‌' ಮತ್ತು 'ಕೃ್‌' ಧಾತುಗಳ ನಂತರ "ಕೃನಿಪ್‌' ಪ್ರತ್ಯಯವು 
ಬರುತ್ತದೆ. “ಕರ್ಮಣಿ' ಎಂಬ ಪದವು ಇಲ್ಲಿ ಅನುವೃತ್ತವಾಗುವುದಿಲ್ಲ. 
ಉದಾ-1 ಸಹ-ಯುಧ್ವಾ ಸಹ ಯೋಧಿತವಾನ್‌-ಯಾರದೋ ಜೊತೆಗೆ ಯುದ್ಧ 
ಮಾಡಿದ. 
2. ಸಹ- ಕೃತ್ವಾಂ ಸಹ ಕೃತವಾನ್‌ - ಜೊತೆಗೆ ಮಾಡಿದವನು. ಇಎ್ರಿಗ' ೪' 
ರೂಪಗಳು ರಾಜಯುಧ್ವಾ, ರಾಜಕೃತ್ವಾ ಗಳಂತೆ ಆಗುತ್ತವೆ. 
("ಡ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-812. ಸಪ್ತಮ್ಯಾಂ ಜನೇರ್ಡ೯ಃ(9.2.೨7) 
ವೃತ್ತಿ- ಇಲ್ಲ. 
ಪ.ಛೇ - ಸಪ್ತಮ್ಯಾಂ, ಜನೇಃ, ಡಃ । 
ಅರ್ಥ - ಸಪ್ತಮ್ಯನ್ತ ಪದವು ಉಪಪದವಾಗಿರುವಾಗ “ಜನ್‌' ಧಾತುವಿಗೆ "ಡ' 
ಪ್ರತ್ಯಯವು ಬರುತ್ತದೆ. ("ಡ'ದಲಿ "ಅ'ಕಾರವು ಮಾತ್ರ ಉಳಿಯುತ್ತದೆ.) 
“ಭ'ಸಂಜ್ಞೆ ಇಲ್ಲದಿದ್ದರೂ “ಡಿತ್‌' ಆಗಿರುವುದರಿಂದ "ಟಿ'ಗೆ ಲೋಪ ಬರುತ್ತದೆ. 
("ೆ' ಗೆ ಅಲುಕ್‌ ವಿಧಿಸುವ ಸೂತ್ರ) 


ಸೂತ್ರ-813. ತತ್ತುರುಷೇ ಕೃತಿ ಬಹುಲಮ್‌। (6.3.14) 

ವೃತ್ತಿ- ಜೇಃ ಅಲುಜ್‌। ಸರಸಿಜಮ್‌। ಸರೋಜಮ್‌। 

ಅ.ವೃ-“ಹಲದಂತಾತ್‌ ಸಪ್ತಮ್ಯಾ: ಸಂಜ್ಞಾಯಾಂ' ಎಂಬ ಸೂತ್ರದಿಂದ ಸಪ್ತಮ್ಯಾ: 
ಎಂಬ ಪದವು ಮತ್ತು "ಅಲುಗುತ್ತರಪದೇ' ಎಂಬ ಸಂಪೂರ್ಣ ಸೂತ್ರ 
ಅನುವೃತ್ತವಾಗುತ್ತವೆ. 

ಅರ್ಥ-ತತ್ಪುರುಷ ಸಮಾಸದಲ್ಲಿ "ಕೃತ್‌' ಪ್ರತ್ಯಯವು ಪರದಲ್ಲಿರುವಾಗ (ಉತ್ತರ 
ಪದವಾಗಿರುವಾಗ) ಬಹುಲಗ್ರಹಣದಿಂದ(ವಿಕಲ್ಲದಿಂದ) ಸಪ್ತಮಿಗೆ ಅಲುಕ್‌ ಬರುತ್ತದೆ. 

ಉದಾ-ಸರಸಿಜಮ್‌। (ಸರೋವರದಲ್ಲಿ ಬೆಳೆದ ಕಮಲ)-ಸರಸ್‌-ಜೆ.-ಜನ್‌ 
ಎ೦ದಿದ್ದಾಗ, "ಅ' (ಡ) ಪ್ರತ್ಯಯವು ಬಂದು ಸರಸ್‌--ಇ--ಜನ್‌--ಅ ಎಂದಿದ್ದಾಗ, 
"ಡಿ'ತ್‌ ಆದ ಪ್ರತ್ಯಯವು ಪರದಲ್ಲಿರುವುದರಿಂದ “ಭ' ಸಂಜ್ಞೆ ಇಲ್ಲದಿದ್ದರೂ 
“ಅನ್‌' ಎಂಬ "ಟಿ'ಗೆ ಲೋಪವಾಗಿ ಸರಸ್‌.-ಇ.-ಜ್‌.ಅ ಎಂದಿದ್ದಾಗ, ಪ್ರಕೃತ 
ಸೂತ್ರದಿಂದ “ಇ” (ಜಿ)ಗೆ ವಿಕಲ್ಪವಾಗಿ "ಅಲುಕ್‌' ಬಂದು "ಸರಸಿಜ' ಎಂದಿರುವಾಗ, 
ಪ್ರಾತಿಪದಿಕ ಸಂಜ್ಞಾ ಹಾಗು ನಪುಂಸಕಲಿಂಗದ "ಅಮ್‌' ಆದೇಶವಾಗಿ "ಸರಸಿಜಮ್‌' 


1110 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸುಪ್‌, ಸುಪ್‌-ಲೋಪ, ಉಪಧಾದೀರ್ಫವಾಗಿ, ಪಾರ--ದೃಶ್‌.-ವಾನ್‌ ಎಂದಿರುವಾಗ, 
"ನ್‌'ಕಾರ ಲೋಪವಾಗಿ “ಪಾರದೃಶ್ವಾ' ಎಂದು ರೂಪವು ಸಿದ್ಧವಾಗಿದೆ. 
("ಕ್ಚನಿಪ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 81೦. ರಾಜಸಿ ಯುಧಿ ಕೃಇಃ( 3.2.೨5) 

ವೃತ್ತಿ- ಕ್ಷನಿಪ್‌ ಸ್ಯಾತ್‌। ಯುಧಿರನ್ತರ್ಭಾವಿತಣ್ಯರ್ಥಃ ರಾಜಾನಮ್‌ ಯೋಧಿತವಾನ್‌ 
ರಾಜಯುಧ್ವಾ ರಾಜಕೃತ್ವಾ 

ಅ.ವೃ -ಭೂತೇ, ಧಾತೋಃ, ಪ್ರತ್ಯಯಃ, ಪರಶ್ಚ ಇವು ಅಧಿಕಾರ ಸೂತ್ರಗಳಾಗಿವೆ. 
“ಕರ್ಮಣಿ ಹನಃ' ಎಂಬುದರಿಂದ “ಠರ್ಮಣಿ' ಎಂಬ ಪದವು, ಹಾಗೆಯೇ "ದೃಶೇಃ 
ಕೃನಿಪ್‌' ಎಂಬ ಸೂತ್ರದಿಂದ "ಕೃನಿಪ್‌' ಎಂಬ ಪದವೂ ಅನುವೃತ್ತವಾಗಿವೆ. 

ಅರ್ಥ - "ರಾಜನ್‌' ಎಂಬ ಕರ್ಮಪದವು ಉಪಪದವಾಗಿರುವಾಗ ಭೂತಕಾಲ 
ಕ್ರಿಯೆಯು "ಯುಧ್‌' ಹಾಗು "ಕೃಷ್‌' ಧಾತುಗಳಿಂದ ತೋರುವಾಗ ಧಾತುಗಳ 
ಪರದಲ್ಲಿ "ಕೃನಿಪ್‌' (ವನ್‌) ಪ್ರತ್ಯಯವು ಬರುತ್ತದೆ. 

ಇಲ್ಲಿ "ಯುಧ್‌' ಧಾತುವು ಅಂತರ್ಭಾವಿತ "ಣ್ಯ'ರ್ಥವಾಗಿದೆ. ಅಂದರೆ ಈ 
ಧಾತುವಿನಲ್ಲಿ "ಣ್ಯ'ರ್ಥವು ಸೇರಿದೆ. (ಯುದ್ಧಮಾಡಲು ಪ್ರೇರೇಪಿಸುವವನು) 

ಉದಾ - ರಾಜಯುದ್ವಾ ರಾಜಾನಂ ಯೋಧಿತವಾನ್‌-(ರಾಜನನ್ನು 
ಯುದ್ಧಮಾಡುವಂತೆ ಮಾಡುವವನು). ಇಲ್ಲಿ ರಾಜನ್‌- ಅಮ್‌--ಯುಧ್‌ ಎಂದಿರುವಾಗ, 
ಪ್ರಕೃತ ಸೂತ್ರದಿಂದ “ಕ್ವನಿಪ್‌' ಪ್ರತ್ಯಯ ಬಂದು ರಾಜನ್‌. ಅಮ್‌. ಯುಧ್‌*ವನ್‌ 
ಎ೦ದಿದ್ದಾಗ, ಉಪಪದ ಸಮಾಸವಾಗಿ ಸುಪ್‌(ಅಮ್‌) ಗೆ ಲೋಪವಾಗಿ "ನ್‌' ಕಾರಕ್ಕೆ 
ಲೋಪವಾಗಿ ರಾಜ-ಯುಧ್‌--ವನ್‌ ಎಂದಿರುವಾಗ “ರಾಜಯುದ್ವನ್‌' ಎಂದು ನಾಂತ 
ಪ್ರಾತಿಪದಿಕವು ಸಿದ್ಧವಾಗಿ ಪ್ರಥಮಾ ಏಕವಚನದಲ್ಲಿ ಉಪಧಾದೀರ್ಫ ಹಾಗು 
“ನ್‌'ಕಾಗಳಿಗೆ ಲೋಪವಾಗಿ “ರಾಜಯುದಧ್ದಾ' ಎಂದು ರೂಪವಾಗುತ್ತದೆ. 

ರಾಜಕೃತ್ಟಾ-ರಾಜಾನಂ ಕೃತವಾನ್‌-ರಾಜನನ್ನಾಗಿ ಮಾಡಿದನು. ಹಿಂದಿನ "ಯುಧ್‌' 
ಧಾತುವಿಗೆ “ಕ್ವನಿಪ್‌'ಸೇರಿಸಿದಾಗ, ಯಾವ ಪ್ರಕ್ರಿಯೆ ಇದೆಯೋ ಅದನ್ನೇ ಇಲ್ಲಿಯೂ 
(ಕೃಜ್‌) ಧಾತುವಿಗೂ ಅನುಸರಿಸಬೇಕು. ಇಲ್ಲಿ ರಾಜನ್‌ಅಮ್‌+ಕೃ4ವನ್‌ ಎಂದಿದ್ದಾಗ, 
ರಾಜನ್‌ ಶಬ್ದಲ್ಲಿಯ "ನ್‌' ಕಾರ ಲೋಪವಾದ ಮೇಲೆ *ಹಸ್ಟಸ್ಯ ಪಿತಿ ಕೃತಿ ತುಕ್‌' 
ಎಂಬುದರಿಂದ “ತುಕ್‌' ಆಗಮವು ಬಂದು, ರಾಜ--ಅಮ್‌- ಕೃ-ತ್‌--ವನ್‌ 
ವಿಭಕ್ತಿಕಾರ್ಯವಾದಮೇಲೆ, ವನ್‌ ನಲ್ಲಿಯ "ನ್‌' ಕಾರಲೋಪ,ಉಪಧಾ ದೀರ್ಫವಾಗಿ 
ರಾಜ-ಕೃ*ತ್‌*ವಾಸರಾಜಕೃತ್ವಾ ಎಂಬ ರೂಪ ಸಿದ್ಧವಾಗುತ್ತದೆ. 

("ಕ್ಷನಿಪ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-811. ಸಹೇ ಚ( 3.2.96) 
ವೃತ್ತಿ-ಕರ್ಮಣಿ ಇತಿ ನಿವೃತ್ತಮ್‌। ಸಹ-ಯೋಧಿತವಾನ್‌ ಎ ಸಹಯಧ್ವಾ ಸಹಕ್ಕತ್ವಾ 


ಪೂರ್ವ ಕೃದಂತ 1111 


ಅ.ವೃ-"ದೃಶೇ: ಕೃನಿಪ್‌' ಎಂಬ ಸೂತ್ರದಿಂದ "ಕ್ಸನಿಪ್‌' ಎಂಬ ಪದವು ಮತ್ತು 
“ರಾಜನಿ ಯುಧಿ ಕೃಇಗಃ' ಎಂಬುದರಿಂದ "ಯುಧಿ' ಮತ್ತು "ಕೃಜಾಃ'ಎ೦ಬ ಪದಗಳು 
ಅನುವೃತ್ತವಾಗುತ್ತವೆ. 
ಅರ್ಥ-ಸಹ ಎಂಬ ಪದವು ಉಪಪದವಾಗಿರುವಾಗ ಭೂತಕಾಲಿಕ ಕ್ರಿಯಾರ್ಥ 
ವಿರುವಾಗ "ಯುಧ್‌' ಮತ್ತು “ಕೃಜ್‌' ಧಾತುಗಳ ನಂತರ "ಕೃನಿಪ್‌' ಪ್ರತ್ಯಯವು 
ಬರುತ್ತದೆ. "ಕರ್ಮಣಿ' ಎಂಬ ಪದವು ಇಲ್ಲಿ ಅನುವೃತ್ತವಾಗುವುದಿಲ್ಲ. 
ಉದಾ-1. ಸಹ-ಯುಧ್ವಾ ಸಹ ಯೋಧಿತವಾನ್‌-ಯಾರದೋ ಜೊತೆಗೆ ಯುದ್ಧ 
ಮಾಡಿದ. 
2. ಸಹ- ಕೃತ್ವಾಂ ಸಹ ಕೃತವಾನ್‌ - ಜೊತೆಗೆ ಮಾಡಿದವನು. ಇವ) ೧' ೪' 
ರೂಪಗಳು ರಾಜಯುಧ್ವಾ, ರಾಜಕೃತ್ವಾ ಗಳಂತೆ ಆಗುತ್ತವೆ. 
("ಡ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-812. ಸಪ್ತಮ್ಯಾಂ ಜನೇರ್ಡಃ೩(3.2.೨7) 
ವೃತ್ತಿ- ಇಲ್ಲ. 
ಪ.ಛೇ - ಸಪ್ಪಮ್ಕಾಂ, ಜನೇಃ ಡಃ । 
ಅರ್ಥ - ಸಪ್ತಮ್ಯನ್ತ ಪದವು ಉಪಪದವಾಗಿರುವಾಗ “ಜನ್‌' ಧಾತುವಿಗೆ “ಡ' 
ಪ್ರತ್ಯಯವು ಬರುತ್ತದೆ. ("ಡ'ದಲಿ "ಅ'ಕಾರವು ಮಾತ್ರ ಉಳಿಯುತ್ತದೆ.) 
"ಭ'ಸ೦ಜ್ಞೆ ಇಲ್ಲದಿದ್ದರೂ "ಡಿತ್‌' ಆಗಿರುವುದರಿಂದ "ಟಿ'ಗೆ ಲೋಪ ಬರುತ್ತದೆ. 
("ಜಿ' ಗೆ ಅಲುಕ್‌ ವಿಧಿಸುವ ಸೂತ್ರ) 


ಸೂತ್ರ-813. ತತ್ತುರುಷೇ ಕೃತಿ ಬಹುಲಮ್‌। (6.3.14) 

ವೃತ್ತಿ- ಜೇಃ ಅಲುಜ್‌। ಸರಸಿಜಮ್‌। ಸರೋಜಮ್‌। 

ಅ.ವೃ-“ಹಲದಂತಾತ್‌ ಸಪ್ತಮ್ಯಾ: ಸಂಜ್ಞಾಯಾಂ' ಎಂಬ ಸೂತ್ರದಿಂದ ಸಪ್ತಮ್ಯಾ: 
ಎಂಬ ಪದವು ಮತ್ತು “ಅಲುಗುತ್ತರಪದೇ' ಎಂಬ ಸಂಪೂರ್ಣ ಸೂತ್ರ 
ಅನುವೃತ್ತವಾಗುತ್ತವೆ. 

ಅರ್ಥ-ತತ್ಪುರುಷ ಸಮಾಸದಲ್ಲಿ "ಕೃತ್‌' ಪ್ರತ್ಯಯವು ಪರದಲ್ಲಿರುವಾಗ (ಉತ್ತರ 
ಪದವಾಗಿರುವಾಗ) ಬಹುಲಗ್ರಹಣದಿಂದ(ವಿಕಲ್ಲದಿಂದ) ಸಪ್ತಮಿಗೆ ಅಲುಕ್‌ ಬರುತ್ತದೆ. 

ಉದಾ-ಸರಸಿಜಮ್‌। (ಸರೋವರದಲ್ಲಿ ಬೆಳೆದ ಕಮಲ)-ಸರಸ್‌--ಜೆ.-ಜನ್‌ 
ಎಂದಿದ್ದಾಗ, "ಅ' (ಡ) ಪ್ರತ್ಯಯವು ಬಂದು ಸರಸ್‌.-ಇ--ಜನ್‌--ಅ ಎಂದಿದ್ದಾಗ, 
"ಡಿ'ತ್‌ ಆದ ಪ್ರತ್ಯಯವು ಪರದಲ್ಲಿರುವುದರಿಂದ “ಭ' ಸಂಜ್ಞೆ ಇಲ್ಲದಿದ್ದರೂ 
“ಅನ್‌' ಎಂಬ "ಟಿ'ಗೆ ಲೋಪವಾಗಿ ಸರಸ್‌.-ಇ.ಜ್‌-ಅ ಎಂದಿದ್ದಾಗ, ಪ್ರಕೃತ 
ಸೂತ್ರದಿಂದ “ಇ' (ಜಿ)ಗೆ ವಿಕಲ್ಪವಾಗಿ "ಅಲುಕ್‌' ಬಂದು "ಸರಸಿಜ' ಎಂದಿರುವಾಗ, 
ಪ್ರಾತಿಪದಿಕ ಸಂಜ್ಞಾ ಹಾಗು ನಪುಂಸಕಲಿಂಗದ "ಅಮ್‌' ಆದೇಶವಾಗಿ "ಸರಸಿಜಮ್‌' 


1112 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ:-ಸರೋಜಮ್‌--ಇಲ್ಲಿ "ಜಿ' ಪ್ರತ್ಯಯವು "ಲುಕ್‌' ಆಗಿರುವಾಗ ಸರಸ್‌.-ಜ-- 
ಆಮ್‌ ಎಂದಿದ್ದಾಗ, "ಸ್‌'ಕಾರಕ್ಕೆ ರುತ್ನವಾಗಿ ಸರರು-ಜ.ಅಮ್‌ ಎಂದಿರುವಾಗ, 
“ಹಶಿ ಚ' ಎ೦ಬ ಸೂತ್ರದಿಂದ "ರುತ್ನ' ಕ್ಕೆ "ಉ'ಕಾರಾದೇಶವಾಗಿ ಸರ4ಉ+ಜ4ಅ 
ಎಂದಿದ್ದಾಗ, “ಅ” ಕಾರ “ಉ'ಕಾರಗಳಿಗೆ ಗುಣವಾಗಿ ಸರ್‌.ಓ.-ಜ.-ಅಮ್‌ಐ 
ಸರೋಜಮ್‌ ಎಂದು ರೂಪಸಿದ್ಧವಾಗಿದೆ. 

("ಡ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 814. ಉಪಸರ್ಗೇ ಚ ಸಂಜ್ಞಾಯಾಮ್‌!। (3.2.9೨) 

ವೃತ್ತಿ- ಪ್ರಜಾ ಸ್ಕಾತ್‌ ಸಂತತೌ ಜನೇ। 

ಅ.ವೃ - "ಸಪ್ಪಮ್ಯಾಂ ಜನೇರ್ಡ:' ಎ೦ಬ ಸೂತ್ರದಿಂದ ಜನೇ: ಮತ್ತು ಡ: ಎಂಬ 
ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ - ಉಪಸರ್ಗವು ಉಪಪದವಾಗಿರುವಾಗ ಭೂತಕಾಲದಲ್ಲಿ "ಜನ್‌' ಧಾತುವಿಗೆ 
“ಡ' ಪ್ರತ್ಯಯವು ಸಂಜ್ಞೆಯು ತೋರುವಾಗ ಬರುತ್ತದೆ. 

ಉದಾ - ಪ್ರಜಾ-(ಸಂತತಿ)। ಇಲ್ಲಿ “ಪ' ಉಪಸರ್ಗ ಪೂರ್ವಕ “ಜನ್‌' ಧಾತುವಿಗೆ 
ಸಂಜ್ಞಾರ್ಥವು ಬಂದು “ಡ' ಪ್ರತ್ಯಯವೂ ಬಂದಿದೆ. ಆಗ ಪ್ರ.ಜನ್‌--ಅ(ಡ) 

ಎ೦ದಿದ್ದಾಗ, "ಡಿತ್ತ' ಸಾಮರ್ಥ್ಯದಿಂದ “ಡ್‌'(ಅನ್‌)ಗೆ ಲೋಪವಾಗಿ ಪ್ರ.ಜ್‌--ಅ 
ಎಂದಿದ್ದಾಗ "ಕುಗತಿ ಪ್ರಾದಯ:' ಎಂಬುದರಿಂದ "ಗತಿ' ಸಮಾಸವಾಗಿ ಸ್ತೀತ್ವ ವಿವಕ್ಷೆಯಲ್ಲಿ 
"ಟಾಪ್‌'(ಆ) ಬಂದು “ಪ್ರಜಾ' ಎಂದು ರೂಪ ಸಿದ್ಧವಾಗುತ್ತದೆ. 

(ನಿಷ್ಠಾ ಸಂಜ್ಞೆಯನ್ನು ಹೇಳುವ ಸೂತ್ರ) 

ಸೂತ್ರ-815. ಕ್ತ-ಕ್ತವತು ನಿಷ್ಠಾ।(1.1.26) 

ವೃತ್ತಿ-ಏತೌ ನಿಷ್ಠಾಸಂಜ್ಞೌ ಸ್ತಃ 

ಅರ್ಥ-ಕ್ತ ಮತ್ತು "ಕ್ಷವತು' ಪ್ರತ್ಯಯಗಳಿಗೆ "ನಿಷ್ಠಾ' ಎಂಬ ಸಂಜ್ಞೆಯು ಬರುತ್ತದೆ. 

("ನಿಷ್ಠಾ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 816. ನಿಷ್ಠಾ/(3.1.1೦2) 

ವೃತ್ತಿ- ಭೂತಾರ್ಥವೃತ್ತೆಃ ಧಾತೋಃ ನಿಷ್ಠಾ ಸ್ಯಾತ್‌/ತತ್ರ(770) ತಯೋರೇವೇತಿ 
ಭಾವಕರ್ಮಣೋಃ ಕ್ಷ॥ (769) ಕರ್ತರಿ ಕೃದಿತಿ ಕರ್ತರಿ ಕ್ಷವತುಃ। ಉಕಾವಿತೌ। 
ಸ್ನಾತಂ ಮಯಾ। ಸ್ತುತಸ್ತ ವಯಾ ಎಷ್ಟುಃ। ವಿಶ್ವಂ ಕೃತವಾನ್‌ ವಿಷ್ಣುಃ 

ಅ.ವೃ-ಭೂತೇ, ಧಾತೋಃ, ಪ್ರತ್ಯಯಃ, ಪರಶ್ಚ ಇವು ಅಧಿಕಾರ ಸೂತ್ರಗಳು. 

ಅರ್ಥ-ನಿಷ್ಠಾ ಸಂಜ್ಞೆಯಳ್ಳ "ಕ್ರ' ಮತ್ತು "ಕ್ಷವತು' ಪ್ರತ್ಯಯಗಳು ಭೂತಕಾಲಾರ್ಥದಲ್ಲಿ 
ಎಲ್ಲ ಧಾತುಗಳಿಗೂ ಬರುತ್ತದೆ. ಇವೆರಡೂ ಪ್ರತ್ಯಯಗಳಲ್ಲಿ “ತಯೋರೇವ ಕೃತ್ಯ-ಕ್ತ- 


ಪೂರ್ವ ಕೃದಂತ 1113 


ಖಲರ್ಥಾಃ' ಎ೦ಬ ಸೂತ್ರದಿಂದ "ಕ್ಷ' ಪ್ರತ್ಯಯವು ಭಾವ ಮತ್ತು ಕರ್ಮಾರ್ಥದಲ್ಲೂ 
ಹಾಗೆಯೇ "ಕರ್ತರಿ ಕೃತ್‌' ಎಂಬ ಸೂತ್ರಕ್ಕನುಗುಣವಾಗಿ "ಕ "ಕವತು' ಪ್ರಕ್ಯಯವು ಕತ್ರರ್ಥದಲ್ಲಿ 
ಬರುತ್ತದೆ. ಭಾವ ಮತ್ತು ಕರ್ಮಾರ್ಥದಲ್ಲಿ "ಕ' ಪ್ರ ತ್ಯಯವು ಬರುವುದರಿಂದ ಕರ್ತೃವು 
ತೃತೀಯಾಂತವಾಗಿರುತ್ತದೆ. ಆದರೆ "ಕ್ಷವತು' "ಪ್ರತ್ಯಯವು ಕರ್ತ್ರರ್ಥದಲ್ಲಿ 
ಇರುವುದರಿಂದ ಕರ್ತೃವು ಪ್ರಥಮಾಂತವಾಗಿರುತ್ತದೆ. 

'ಕ್ಷವತು' ಪ್ರತ್ಯಯದಲ್ಲಿ "ಉ'ಕಾರ "ಕ'ಕಾರಗಳು ಇತ್‌ ಆಗಿರುತ್ತವೆ. 


ಉದಾ-ಸಾ ತಂ ಮಯಾ-ನನ್ನಿಂದ ಸ್ನಾನವು ಮಾಡಲ್ಪಟ್ಟಿತು. ಇಲ್ಲಿ "ಸ್ನಾ' ಧಾತುವು 
ಅಕರ್ಮಕವಾಗಿರುವುದರಿಂದ ಭಾವಾರ್ಥದಲ್ಲಿ ಕ್ವ” ಪ್ರತ್ಯಯ ಬಂದು ಸ್ಯ, ಕಾರವು 
ಲೋಪವಾಗಿ ಸ್ನಾ-ತ(ಕ್ಷ) ಎಂದಿದ್ದಾಗ ಪ್ರಾತಪದಿಕ ಸಂಜ್ಞಾ ಹಾಗು-"ಸು'ಗೆ, 
"ಅಮಾದೇಶ'ವಾಗಿ ಸ್ನಾ*ತ-4ಅಮ್‌ ಎಂದಿರುವಾಗ, ಪೂರ್ವರೂಪ ಅದೇಶವಾಗಿ 
"ಸ್ನಾತಮ್‌' ಎಂದು ರೂಪವಾಗಿದೆ. 

ಮಯಾ-ಎಂಬ "ಅಸ್ಮದ್‌' ಶಬ್ದವು ಕರ್ತೃವಾಚಕವಾಗಿದೆ. ಆದ್ದರಿಂದ ತೃತೀಯಾ 
ವಿಭಕ್ತಿಯನ್ನು. “ಕರ್ತೃಕರಣಯೋ: ತೃತೀಯಾ' ಎಂಬುದರಿಂದ ಪಡೆದಿದೆ. 

ಸ್ತುತಸ್ವ್ವಯಾ ವಿಷ್ಣುಃ-ನಿನ್ನಿಂದ ವಿಷ್ಣುವು ಸ್ತುತಿಸಲ್ಪಟ್ಟನು. ಇಲ್ಲಿ "ಷ್ಟುಇ್‌' ಸ್ತುತೌ 
ಎಂಬುದು ಧಾತು. "ಧಾತ್ಸಾದೇ: ಷ: ಸ' ಎಂಬ ಸೂತ್ರದಿಂದ "ಹ್‌'ಕಾರಕ್ಕೆ "ಸ'ಕಾರವು 
ಬರುವುದರಿಂದ "ಟ'ಕಾರಕ್ಕೆ “ತ'ಕಾರವು ಬಂದು "ಸ್ತು' ಎಂದಾಯಿತು. ಇದರ ಪರದಲ್ಲಿ 
ಕರ್ಮ ಹಾಗು ಭೂತಕಾಲಾರ್ಥದಲ್ಲಿ ತ("ಕ) ಪ್ರತ್ಯಯ ಬಂದು ಸ್ತುಃತ ಎಂದಿರುವಾಗ, 
ಪ್ರತ್ಯಯವು ಕಿತ್‌ ಆಗಿರುವುದರಿಂದ ಧಾತುವಿನ "ಉ'ಕಾರಕ್ಕೆ ಗುಣವು, ಹಾಗು ಧಾತುವು 
ಅನಿಟ್‌ ಆಗಿರುವುದರಿಂದ, ಇಡಾಗಮವು ಇವೆರಡೂ ಬಾರದೇ ಪ್ರಾತಿಪದಿಕ ಸಂಜ್ಞೆಯು 
ಬಂದು ಸುಪ್‌ ಸೇರಿಸಿದಾಗ ರುತ್ವ ವಿಸರ್ಗಗಳಿಂದ ಸ್ತುಃತ4ಸ್‌, ಸ್ತು*ತ4ರು, 
ಸ್ತು*ತ:ವಸ್ತುತ: ಎಂದು ರೂಪವಾಗುತ್ತದೆ. 

"ಸ್ತು' ಧಾತುವು ಸಕರ್ಮಕವಾಗಿರುವುದರಿಂದ ಕರ್ಮಾರ್ಥದಲ್ಲಿ ನಿಷ್ಠಾ(ಕ) ಪ್ರತ್ಯಯ 
ಬಂದಿದೆ. ಕರ್ಮಾರ್ಥದಲ್ಲಿ ಪ್ರತ್ಯಯವು ಬಂದಿರುವುದರಿಂದ ಕರ್ತೃವು ಅನುಕ್ತವಾಗಿದ್ದಾನೆ. 
ಆದ್ದರಿಂದ “ತ್ವಯಾ” ಎಂದು ಕರ್ತೃವಾಚಕಪದವು ತೃತೀಯಾ ವಿಭಕ್ತಿಯನ್ನು ಪಡೆದಿದೆ. 

ವಿಶ್ವಂ ಕೃತವಾನ್‌ ವಿಷ್ಣುಃ 1-ವಿಷ್ಣುವು ವಿಶ್ವವನ್ನು ಸೃಷ್ಟಿಸಿದನು. ಇಲ್ಲಿ "ಕ್ಕ ೈ' ಧಾತುವಿಗೆ 
ಕರ್ತ್ವರ್ಥದಲ್ಲಿ "ಕ್ಷ್ರವತು' ಪ್ರ ಪ್ರತ್ಯಯವು ಬಂದು ಕೃಸತವತ್‌ ಎಂದಿದ್ದಾಗ, ಪ್ರಾತಿಪದಿಕ 
ಸಂಜ್ಞೆಂಯು ಬಂದು ಕ್ಷವತು' ಉಗಿತ್ತಾಗಿರುವುದರಿಂದ. "ಉಗಿದಚಾಂ 
ಸರ್ವನಾಮಸ್ಥಾ ಸನೇಂಧಾತೋಃ 1 ಎಂಬುದರಿಂದ "ನುಮ್‌' ಆಗಮವು ಬಂದು, 
ಕೃತವ4ನ್‌4ತ್‌4ಸ್‌ ಎಂದಿದ್ದಾಗ, "ಅತ್ವಸ೦ತಸ್ಯ ಚಾಧಾತೋಃ' ಎಂಬುದರಿಂದ,"ವ್‌' 
ಕಾರದ ನಂತರ ಇರುವ ಆ ಕಾರಕ್ಕೆ ದೀರ್ಫ ಬಂದು, ಕೃತವಾ--ನ್‌--ತ್‌-ಸ್‌ 
ಎ೦ದಿದ್ದಾಗ, 'ಸ್‌'ಕಾರಕ್ಕೆ “ಹಲ್‌ ಜಭ್ಯೋದೀರ್ಫಾತ್‌ ಸುತಿಸಿ ಅಪೃಕ್ಷಂ ಹಲ್‌' 
ಎಂಬುದರಿಂದ ಲೋಪವಾಗಿ "ತ್‌'ಕಾರಕ್ಕೆ "ಸಂಯೋಗಾಂತಸ್ಕ ಲೋಪಃ' ಎಂಬುದರಿಂದ 
ಲೋಪವಾಗಿ, ಕೃ-ತವಾ*ನ್‌-ಕೃತವಾನ್‌ ಎಂದು ರೂಪವು ಸಿದ್ಧವಾಗಿದೆ. ಇಲ್ಲಿ 


1114 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಕರ್ತರ್ಥದಲ್ಲಿ ಕವತು' ಪ್ರತ್ಯಯವು ಬಂದಿದೆ. ಆದರೆ ಕರ್ತೃವು ಉಕ್ತವಾಗಿರುವುದರಿಂದ, 
ಕರ್ತೃವಾಚಕವಾದ ವಿಷು ಶಬ್ದಕ್ಕೆ ಪ್ರ ಪ್ರಥಮಾ ವಿಭಕ್ತಿಯು ಬಂದಿದೆ. ಕರ್ಮವಾದ 
ವಿಶ್ವವು ಧಾತುವಿನಿಂದ ಅನುಕ್ತವಾದ್ದರಿ೦ದ, ದ್ವಿತೀಯಾ ವಿಬಕ್ತಿಯು ಬಂದಿದೆ. 


('ನತ್ವ' ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 817. ರದಾಛ್ಯಾಂ ಸಿಷ್ಠಾತೋ ನಃ ಪೂರ್ವಸ್ಯ ಚ ದಃ॥( 8.142) 

ವೃತ್ತಿ- ರದಾಭ್ಯಾಂ ಪರಸ್ಯ ನಿಷ್ಠಾತಸ್ಯ ನಃ ಸ್ಯಾತ್‌! ನಿಷ್ಠಾಪೇಕ್ಷಯಾ ಪೂರ್ವಸ್ಯ 
ಧಾತೋಃ ದಸ್ಯ ಚ। ಶೃ-ಹಿ೦ಸಾಯಾಮ್‌। (660) ಯತ ಇತ್‌। ರಪರಃ। ಣತ್ವಮ್‌। 
ಶೀರ್ಣಃ ಭಿನ್ನಃಿ ಚ್ಛನ್ನಃ। 

ಅರ್ಥ-"ರೇಫ' ಅಥವಾ "ದ'ಕಾರಗಳ ಪರದಲ್ಲಿರುವ "ನಿಷ್ಠಾ' ಸ೦ಜ್ಞಕ ಪ್ರತ್ಯಯದ 
"ತ್‌' ಕಾರಕ್ಕೆ "ನ್‌'ಕಾರವು ಆದೇಶವಾಗಿ ಬರುತ್ತದೆ. ಹಾಗು "ನಿಷ್ಠಾ ಪ್ರತ್ಯಯದ 
ದೃಷ್ಟಿಯಲ್ಲಿ ಪೂರ್ವದಲ್ಲಿರುವ ಧಾತುವಿನ "ದ'ಕಾರಕ್ಕೂ "ನ್‌'ಕಾರವು ಆದೇಶವಾಗಿ 
ಬರುತ್ತದೆ. 

ಉದಾ - ಶೀರ್ಣಃ - ಶ್ಲ ಹಿಂಸಾಯಾಂ ಎಂಬುದು ಧಾತು (ಧ್ವಂಸಗೊಳಿಸಲ್ಪಟ್ಟ). 
ಇದಕ್ಕೆ ಕರ್ಮಾರ್ಥದಲ್ಲಿ "ನಿಷ್ಠಾ' ಪ್ರತ್ಯಯವು ಬಂದು ಶ್ಲೈಃತ(ಕ್ರು ಎಂದಿದ್ದಾಗ, 
"ಯತ ಇದ್ದಾತೋ:' ಎ೦ಬ ಸೂತ್ರದಿಂದ “ಇರ್‌” ಆದೇಶವಾಗಿ ಶಿರ್‌--ತ ಎ೦ದಿದ್ದಾಗ 
“ಹಲಿಚ' ಎಂಬುದರಿಂದ ದೀರ್ಪವಾಗಿ ಶೀರ್‌4+ತ ಎ೦ದಿರುವಾಗ ಪ್ರಕೃತ ಸೂತ್ರದಿಂದ 
“ತ್‌' ಕಾರಕ್ಕೆ "ನ'ಕಾರಾದೇಶವಾಗಿ ಶೀರ್‌-ನ ಎಂದಿರುವಾಗ "ರಷಾಭ್ಯಾಂ ನೋಣ: 
ಮ ಪದೇ” ಎಂಬುದರಿಂದ “ನ'ಕಾರಕ್ಕೆ “ಇ 'ಕಾರಾದೇಶವಾಗಿ ಶೀರ್‌ ಎಂದಿದ್ದಾಗ 

ಪದಿಕಸ ೦ಜ್ಞಾಹಾಗು "ಸುಪ್‌' ಪ್ರತ್ಯಯವು ಬಂದು ಶೀರ್‌--ಣ-ಸ್‌ ಎಂದಿರುವಾಗ 

ಸ ವಿಸ ರ್ಗಗಳಾಗಿ “ಶೀರ್ಣ:' ಎಂದು ರೂಪವಾಗುತ್ತದೆ. 

ಭಿನ್ನ-ಭಿದಿರ್‌ (ಭಿದ್‌) ವಿದಾರಣೇ ಎ೦ಬುದು ಧಾತು (ಸೀಳುವುದು) ಎಂದರ್ಥ. 
ಕರ್ಮಾರ್ಥದಲ್ಲಿ "ನಿಷ್ಠಾ' ಪ್ರತ್ಯಯವು ಬಂದು ಭಿದ್‌-ತ ಎಂದಿದ್ದಾಗ ಪ್ರಕೃತ 
ಸೂತ್ರದಿಂದ "ದ್‌ 'ಕಾರ' "ತ ಕಾರಗಳಿಗೆ “ನ'ಕಾರಾದೇಶವಾಗಿ ಭಿನ್‌*ನ4ಸ್‌ (ಸುಪ್‌) 
ಎಂದಿರುವಾಗ ರುತ್ವ ವಿಸರ್ಗಗಳಾಗಿ “ಭಿನ್ನ” ಎಂದು ರೂಪವಾಗುತ್ತದೆ. 

ಛಿನ್ನಃ। - ಛಿದಿರ್‌- ದ್ವೈಧೀಕರಣೇ ಎಂಬುದು ಧಾತು (ಕತ್ತರಿಸುವುದು) ಎಂದರ್ಥ. 
ಇದರ ರೂಪವು ಮೇಲಿನಂತೆಯೇ ಆಗುತ್ತದೆ. 


("ನ್‌'ಕಾರಾದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ-818. 'ಸ೦ಂಯೋಗಾದೇರಾತೋಧಾತೋರ್ಯಣ್ವತಃ | 
ವೃತ್ತಿ - ನಿಷ್ಠಾತಸ್ಯ ನಃ ಸ್ಯಾತ್‌ದ್ರಾಣ8 ಗ್ಲಾನಃ। 
ಪ.ಛೇ - "ಸ೦ಯೋಗಾದೇಃ, ಆತಃ, ಧಾತೋಃ, ಯಣ್ವತಃ 1' 
ಅ.ವೃ - ಪೂರ್ವ ಸೂತ್ರದಿಂದ "ನಿಷ್ಠಾತ:' ಮತ್ತು “ನ: ಎಂಬ ಪದಗಳ 


ಪೂರ್ವ ಕೃದಂತ 1115 


ಅನುವೃತ್ತವಾಗುತ್ತದೆ. 

ಅರ್ಥ- ಸಂಯೋಗಾದಿಯಾದ (ಸಂಯುಕ್ತ ವರ್ಣವನ್ನು ಆದಿಯಲ್ಲಿ ವುಳ್ಳ) 
"ಆ'ಕಾರಾನ್ನವಾದ ಹಾಗೂ "ಯಣ್‌' ವರ್ಣಗಳಿಂದ ಕೂಡಿದ ಧಾತುವಿನ 
ಪರದಲ್ಲಿರುವ "ನಿಷ್ಠಾ? ದ "ತ'(ಕ್ರ) ಕಾರಕ್ಕೆ "ನ್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ -ದ್ರಾಣಃ - ದ್ರಾ ಕುತ್ಸಾಯಾಂ ಗತೌ ಎಂಬುದು ಧಾತು (ಕುತ್ತಿತವಾದ 
ಗತಿಯುಳ್ಳವನು) ಎಂದರ್ಥ. ಇದರ ಪರದಲ್ಲಿ "ನಿಷ್ಠಾ' ದ "ತ'(ಕ) ಪ್ರತ್ಯಯವು 
ಬಂದು ದ್ರಾಃತ ಎಂದಿರುವಾಗ, ಈ ಧಾತುವು ಸಂಯೋಗಾದಿಯಾಗಿಯೂ ಮತ್ತು 
"ಆ' ಕಾರಾನ್ಷವಾಗಿಯೂ ಹಾಗೂ "ಯಣ್‌' ಉಳ್ಳದ್ದಾಗಿಯೂ ಇರುವುದರಿಂದ, “ತ” 
ಪ್ರತ್ಯಯಕ್ಕೆ "ನ'  ಕಾರಾದೇಶವು ಬಂದು ದ್ರಾ*ನ ಎಂದಿದ್ದಾಗ, "ಅಟ್ಕುಪ್ಪಾಜ್ಜುಮ್‌ 
ವ್ಯವಾಯೇಷಪಿ' ಎಂಬುದರಿಂದ "ನ' ಕಾರಕ್ಕೆ “ಇತ್ವ' ಬಂದು ದ್ರಾಃಣ ಎಂದಾದಾಗ, 
ಪ್ರಾತಿಪದಿಕ ಸಂಜ್ಞೆ ಬಂದು ವಿಭಕ್ತಿ ಕಾರ್ಯ ಮಾಡಿದಮೇಲೆ ದಾ್ರಾಣ4+ಸ್‌ಎದ್ರಾಣಃ 
ಎಂಬ ರೂಪವು ಸಿದ್ಧವಾಗುತ್ತದೆ. 

"ಕ್ಷವತು' ಪ್ರತ್ಯಯವು ಬಂದಾಗಲೂ ಸಹ ಇದೇ ರೀತಿಯ ಪ್ರಕ್ರಿಯೆಯಿಂದ 
ದ್ರಾಣವಾನ್‌ ಎಂದು ರೂಪವಾಗುತ್ತದೆ. (ದುರ್ಗತಿಯನ್ನು ಹೊಂದಿದವನು) ಎಂದರ್ಥ. 

ಗ್ಲಾನಃ ಗೈ ಹರ್ಷಕ್ಷಯೇ ಎಂದು ಧಾತು. (ಸಂತೋಷವನ್ನು ಕುಗ್ಗಿಸುವದು 
ಎಂದರ್ಥ). ಈ ಧಾತುವಿನ ಪರದಲ್ಲಿ "ನಿಷ್ಠಾ' ಪ್ರತ್ಯಯದ್ರ (ತ) ಬಂದು ಗ್ಗೆ ಚೆ 
ಎಂದಿದ್ದಾಗ, "ಆದೇಚ ಉಪದೇಶೇಶಶಿತಿ' ಎಂಬ ಸೂತ್ರದಿಂದ "ಐ ಕಾರಕ್ಕೆ "ಆ' 
ಕಾರ ಆದೇಶವಾಗಿ ಗ್ಲಾ*ತ ಎಂದಿದ್ದಾಗ, ಇದು "ಆ' ಕಾರಾನ್ಷವಾಗಿಯೂ, 
ಸಂಯೋಗಾದಿಯಾಗಿಯೂ ಹಾಗೂ "ಲ' ಕಾರರೂಪವಾದ "ಯಣ್‌' ಉಳ್ಳದ್ದಾಗಿಯೂ 
ಇರುವುದರಿಂದ, ಪ್ರಕೃತ ಸೂತ್ರದಿಂದ "ತ' ಕಾರಕ್ಕೆ "ನ' ಕಾರಾದೇಶವಾಗಿ ಗ್ಲಾ*ನ 
ಎ೦ದಿರುವಾಗ, ಪ್ರಾತಿಪದಿಕ ಸಂಜ್ಞೆ ಬಂದು, ವಿಭಕ್ತಿ ಕಾರ್ಯ ಮಾಡಿದ ಮೇಲೆ 
ಗ್ರಾ*ನ*ಸ =ಗ್ಲಾನಃ ಎಂದು ರೂಪವು ಸಿದ್ಧವಾಗುತ್ತದೆ. ದುಃಖಿತನು ಎಂದು ಇದರರ್ಥ. 

(ನ- ಕಾರಾದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ-819. ಲ್ಹಾದಿಭ್ಯಃ(8.2.44) 

ವೃತ್ತಿ- ಏಕವಿಂಶತೇಃ ಲೂಇಗದಿಭ್ಯಃ ಪ್ರಾಗ್ವತ್‌। ಲೂನಃ ಜ್ಯಾ ಧಾತುಃ ಗ್ರಹಿಜ್ಯೇತಿ 
ಸಂಪ್ರಸಾರಣಮ್‌। 

ಅ. ವೃ - “ರದಾಭ್ಯಾಂ ನಿಷ್ಠಾತೋ ನಃ ಪೂರ್ವಸ್ಯ ಚ ದಃ” ಎಂಬುದರಿಂದ 
"ನಿಷ್ಠಾತಃ' ಮತ್ತು "ನಃ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ - "ಲೂಇ್‌' ಮೊದಲಾದ 21 ಧಾತುಗಳನಂತರ ಬರುವ "ನಿಷ್ಠಾ'ದ 
'ತ್‌' (ಕ್ರ) ಕಾರಕ್ಕೆ "ನ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ - ಲೂನಃ ಲೂಇ್‌-ಛೇದನೇ (ಕತ್ತರಿಸುವದು) ಎಂಬ ಧಾತುವಿನ 
ಪರದಲ್ಲಿ, "ನಿಷ್ಠಾ' ದ “ತ' (ಕ್ವ) ಪ್ರತ್ಯಯವು ಬಂದು ಲೂ ತ ಎ೦ದಿದ್ದಾಗ, ಪ್ರಕೃತ 


1116 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸೂತ್ರದಿಂದ “ತ' ಕಾರಕ್ಕೆ "ನ' ಕಾರಾದೇಶವಾಗಿ ಲೂ--ನ ಎಂದಿರುವಾಗ, ಪ್ರಾತಿಪದಿಕ 
ಸಂಜ್ಞೆ ಬಂದು, "ಸುಪ್‌' ಸೇರಿಸಿ ರುತ್ನ-ವಿಸರ್ಗ ಮಾಡಿದಾಗ, ಲೂ*ನ+ಸ್‌-ಲೂನಃ 
ಎಂದು ರೂಪವಾಗುತ್ತದೆ. 

“ಕವತು' ಪ್ರತ್ಯಯವನ್ನು ಸೇರಿಸಿದಾಗ, "ಲೂನವಾನ್‌' ಎಂದಾಗುತ್ತದೆ. 

“ಜೀನಃ' ಎಂಬುದರ ರೂಪಸಿದ್ಧಿಯನ್ನು “ಜ್ಯಾ ಧಾತುಃ' ಎಂಬ ವಾಕ್ಯದಿಂದ 
ತಿಳಿಸುತ್ತಾನೆ. 

(ದೀರ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ- 82೦. ಹಲಃ। (6.4.2) 

ವೃತ್ತಿ-ಅಜ್ಞಾವಯವಾತ್‌ ಹಲಃ ಪರಂ ಯತ್‌ ಸಂಪ್ರಸಾರಣಂ ತದನ್ನಸ್ಯ ದೀರ್ಫಃ 
ಜೀನ॥ 

ಅ.ವೃ.- “ಸಂಪ್ರಸಾರಣಸ್ಯ” ಎ೦ಬ ಸೂತ್ರದಿಂದ "ಸಂಪ್ರಸಾರಣಸ್ಯ' ಎಂಬ ಪದವೂ 
“ಡ್ರಲೋಪೇ ಪೂರ್ವಸ್ಯ ದೀರ್ಫೂಇಣಃ” ಎಂಬ ಸೂತ್ರದಿಂದ "ದೀರ್ಫಃ' ಎಂಬ 
ಪದವೂ ಅನುವೃತ್ತವಾಗುತ್ತವೆ. “ಅಜ್ಞಸ್ಯ” ಎ೦ಬುದು ಅಧಿಕಾರ ಸೂತ್ರ. 

ಅರ್ಥ-ಅಜ್ಜದ ಅವಯವವಾದ "ಹಲ್‌' ವರ್ಣದ ಪರದಲ್ಲಿ ಯಾವ 
ಸಂಪ್ರಸಾರಣವು ಇದೆಯೋ ಅದರ ಅಜ್ಲಕ್ಕೆ ದೀರ್ಫವು ಬರುತ್ತದೆ. 

ಉದಾ - ಜೀನಃ “ಜ್ಯಾ' ಧಾತುವಿನ ಪರದಲ್ಲಿ, "ನಿಷ್ಠಾ? ದ "ತ್‌' (ಕ್ರ) ಪ್ರತ್ಯಯವು 
ಬಂದು ಜ್ಯಾ*ತ ಎಂದಿದ್ದಾಗ, “ಲ್ವಾದಿಭ್ಯಃ” ಎಂಬುದರಿಂದ "ತೌ ಕಾರಕ್ಕೆ "ನ' ಕಾರವಾಗಿ 
ಜ್ಯಾ*ನ ಎಂದಿದ್ದಾಗ, “ಗ್ರಹೀಜ್ಯಾ-ವೈ-ವ್ಯಧಿ-ವಷ್ಟಿ-ವಿಚತಿ-ವೃಶ್ಚತಿ-ಪೃಚ್ಛತಿ- 
ಭೃಜ್ಯತೀನಾಂ ಜಿತಿ ಚ” ಎಂಬ ಸೂತ್ರದಿಂದ "ಯ್‌' ಕಾರಕ್ಕೆ ಸಂಪ್ರಾಸರಣ (ಇ) 
ಕಾರ ಬಂದು ಜ್‌4ಇ4+೮+ನ ಎಂದಿದ್ದಾಗ, “ಸಂಪ್ರಸಾರಣಾಚ್ಚ” ಎಂಬ ಸೂತ್ರದಿಂದ 
ಪೂರ್ವರೂಪವು ಬಂದು ಜ್‌4ಇ4ನ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ, ದೀರ್ಫವು 
ಬಂದು ಜ್‌+ಕಈ4ನ ಎಂದಿದ್ದಾಗ, ಪ್ರಾತಿಪದಿಕ ಸಂಜ್ಞೆ ಬಂದು "ಸುಪ್‌' ಮೊದಲಾದ 
ವಿಭಕ್ತಿ ಕಾರ್ಯಗಳಾಗಿ, ಜೀನಃ ಎಂದು ರೂಪವಾಗುತ್ತದೆ. "ಕ್ಷವತು' ಪ್ರತ್ಯಯ 
ಬಂದರೆ "ಜೀನವಾನ್‌' ಎಂದು ರೂಪವಾಗುತ್ತದೆ. 

("ನ' ಕಾರಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ-821. ಓದಿತಶ್ಚ(( 8.2.45) 

ವೃತ್ತಿ-ಭುಜೋ-ಭುಗ್ನಃ। ಟುಓಸ್ವಿ-ಉಚ್ಛೂನಃ॥ 

ಪ.ಛೇ.-ಓದಿತಃ, ಚ। 

ಅ.ವ್ಯ.-“ರಧಾಭ್ಯಾಂ ನಿಷ್ಠಾತೋ ನಃ ಪೂರ್ವಸ್ಯ ಚ ದಃ” ಎಂಬುದರಿಂದ “ನಿಷ್ಠಾತಃ' 
ಮತ್ತು "ನಃ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-"ಓ' ಕಾರವನ್ನು “ಇತ್‌” ಆಗಿ ಉಳ್ಳ ಧಾತುವಿನ ನಂತರ ಬರುವ ನಿಷ್ಠಾದ 


ಪೂರ್ವ ಕೃದಂತ 1117 


"ತ' ಕಾರಕ್ಕೆ "ನ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ-1 ಭುಗ್ನಃ ಭುಜೋ ಕೌಟಲ್ಯೇ (ಮುರಿಯುವದು) ಎಂಬುದು ಧಾತುವು. 
ಇದರ ಪರದಲ್ಲಿ "ತ' ಪ್ರತ್ಯಯವು ಬಂದು, "ಓದಿತ್‌ (ಓತ್‌ ಇತ್‌)” ಆಗಿರುವುದರಿಂದ 
ಭುಜ್‌+ತ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ತ” ಕಾರಕ್ಕೆ "ನ' ಕಾರವು ಬಂದು, 
ಭುಜ್‌+ನ ಎಂದಿರುವಾಗ, “ಚೋಃ ಕುಃ” ಎ೦ಬ ಸೂತ್ರದಿಂದ, “ಜ್‌'ಗೆ "ಗ್‌ 
ಆದೇಶವಾಗಿ ಬಂದು ಭುಗ್‌--ನ ಎಂದಿದ್ದಾಗ, ಪ್ರಾತಿಪದಿಕಸಂಜ್ಞೆ ಬಂದು "ಸು'(ಸುಪ್‌) 
ಪ್ರತ್ಯಯವನ್ನು ಸೇರಿಸಿದಾಗ, ಭುಗ್‌--ನ.ಸ್‌ ಎಂದಿರುವಾಗ ರುತ್ವ-ವಿಸರ್ಗಗಳಾಗಿ 
ಭುಗ್ಗಃ ಎಂದು ರೂಪವಾಗುತ್ತದೆ. 

ಉದಾ-2. ಉಚ್ಛೂನಃ "ಉತ್‌' ಉಪಸರ್ಗಪೂರ್ವಕ ಟು-ಓ-ಶ್ಚಿ-ಗತಿ ವೃಧ್ಯೋಃ 
ಎ೦ಬುದು ಧಾತು. ಇದಕ್ಕೆ ಗತಿ ಮತ್ತು ವೃದ್ಧಿ ಗಳೆಂದು ಅರ್ಥ. ಇದರ ಪರದಲ್ಲಿ, 
ನಿಷ್ಠಾ (ತ) ಪ್ರತ್ಯಯವು ಬಂದು ಉತ್‌-ಶ್ವಿ.-ತ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ 
"ತ'ಕಾರಕ್ಕೆ "ನ' ಕಾರವು ಬಂದು, ಉತ್‌*-ಶ್ವಿ-ನ ಎಂದಿರುವಾಗ, “ವಚಿಸ್ವಪಿ 
ಯಜಾದೀನಾಂ ಕಿತಿ” ಎಂಬ ಸೂತ್ರದಿಂದ, "ವ್‌' ಕಾರಕ್ಕೆ ಸಂಪ್ರಸಾರಣವಾಗಿ, 
ಉತ್‌4ಶ್‌4ಉ-+ಇ4+ನ ಎಂದಿದ್ದಾಗ, “ಸಂಪ್ರಸರಣಾಚ್ಚ” ಎಂಬ ಸೂತ್ರದಿಂದ, "ಉ' 
ಕಾರ “ಇ' ಕಾರಗಳಿಗೆ ಪೂರ್ವರೂಪ ಏಕಾದೇಶವಾಗಿ ಬಂದು, ಉತ್‌4ಶು4ನ 
ಎಂದಿದ್ದಾಗ, “ಹಲಃ” ಎಂಬ ಸೂತ್ರದಿಂದ "ಶ್‌' ಕಾರೋತ್ತರವರ್ತಿ “ಉ' ಕಾರಕ್ಕೆ 
ದೀರ್ಪವು ಬಂದು, ಉತ್‌-ಶೂ.ನ ಎಂದಿದ್ದಾಗ, “ಸ್ತೋಃ ಶ್ವುನಾಶ್ಚುಃ” ಎಂಬ 
ಸೂತ್ರದಿಂದ, “ಶ್ವುತ್ವ' ಬಂದು, ಉಚ್‌+ಶೂ4ನ ಎಂದಿದ್ದಾಗ, “ಶಶ್ಟೋಇಟಿ” ಎಂಬ 
ಸೂತ್ರದಿಂದ, “ಛತ್ವ” ಬಂದು ಉಚ್‌--ಛೂ.-ನ ಎಂದಾಗಿ ಪ್ರಾತಿಪದಿಕ ಸಂಜ್ಞಾ 
ಹಾಗೂ "ಸುಪ್‌'ಗಳು ಬಂದು, ರುತ್ವ-ವಿಸರ್ಗಗಳಿಂದ, "ಉಚ್ಛೂನಃ” ಎಂದು 
ರೂಪವಾಗುತ್ತದೆ. 

(ಕ - ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ - 822. ಶುಷಃ ಕಃ (8/.2.೮1 

ವೃತ್ತಿ- ನಿಷ್ಠಾತಸ್ಯ ಕಃ ಶುಷ್ಪಃ। 

ಅ. ವೃ.-“ರಧಾಭ್ಯಾಂ ನಿಷ್ಠಾ ತೋ ನಃ ಪೂರ್ವಸ್ಯ ಚ ದಃ” ಎಂಬುದರಿಂದ 
ನಿಷ್ಠಾತಃ' ಮತ್ತು "ನಃ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-"ಶುಷ್‌' ಧಾತುವಿನ ಪರದಲ್ಲಿರುವ “ನಿಷ್ಠಾ'ದ “ತ' ಕಾರಕ್ಕೆ "ಕ'ಕಾರವು 
ಆದೇಶವಾಗಿ ಬರುತ್ತದೆ. 

ಉದಾ- ಶುಷ್ಕಃ (ಒಣಗಿದ)! ಇಲ್ಲಿ "ಶುಷ್‌' ಧಾತುವಿನ ಪರದಲ್ಲಿ ನಿಷ್ಠಾದ ತ 
(ಕ) ಪ್ರತಯವು ಬಂದು, ಶುಷ್‌ತ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ, "ತ'ಕಾರಕ್ಕೆ 
"ಕ' ಕಾರ ಆದೇಶವಾಗಿ ಬಂದು, ಪ್ರಾತಿಪದಿಕ ಸಂಜ್ಞಾ "ಸುಪ್‌' ಮೊದಲಾದ ವಿಭಕ್ತಿ 
ಕಾರ್ಯಗಳಾಗಿ, ಶುಷ್‌೬ಕ4ಸ್‌ ಎಂದಿದ್ದಾಗ, ರುತ್ವ-ವಿಸರ್ಗಗಳಿಂದ ಶುಷ್ಠಃ ಎಂದು 


1118 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ರೂಪವು ಸಿದ್ಧಿಸುತ್ತದೆ. 'ಕ್ಷವತು' ಪ್ರತ್ಯಯವನ್ನು ಸೇರಿಸಿದರೆ, "ಶುಷ್ಠವಾನ್‌' ಎಂದಾಗುತ್ತದೆ. 
(ವ-ಕಾರ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 823. ಪಜೋವಃ(6.2.52) 

ವೃತ್ತಿ- ಪಕ್ಷ ಕ್ಷೈೆ-ಹರ್ಷಕ್ಷಯೇ। 

ಅ. ವೃ. - “ರಧಾಭ್ಯಾಂ ನಿಷ್ಠಾತೋ ನಃ ಪೂರ್ವಸ್ಯ ಚ ದಃ” ಎಂಬುದರಿಂದ 
"ನಿಷ್ಠಾತಃ' ಮತ್ತು "ನಃ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-"ಪಚ್‌' ಧಾತುವಿನ ನಂತರ ಇರುವ `ನಿಷ್ಠಾ' ದ “ತ' (ಕ್ರ) ಕಾರಕ್ಕೆ, “ವ' 
ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ಪಚ್‌*ತ್‌ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ, “ತ' ಕಾರಕ್ಕೆ "ವ' ಕಾರ 
ಆದೇಶವಾಗಿ ಬಂದು, ಪಚ್‌4ವ ಎಂದಿರುವಾಗ, “ಜೋಃ ಕುಃ” ಎಂಬ ಸೂತ್ರದಿಂದ, 
“ಚ್‌' ಕಾರಕ್ಕೆ "ಕ್‌' ಕಾರ ಆದೇಶವಾಗಿ ಬಂದು, ಪಕ್‌4ವ ಎಂದಿದ್ದಾಗ, ಪ್ರಾತಿಪದಿಕ 
ಸಂಜ್ಞಾ ಬಂದು, "ಸುಪ್‌' ಸೇರಿಸಿದಾಗ, ಪಕ್‌4ವ4ಸ್‌=ಪಕ್ಸಸ್‌ ಎಂದಾಗಿ, "ಸ್‌' 
ಕಾರಕ್ಕೆ ರುತ್ವ-ವಿಸರ್ಗಗಳಾಗಿ “ಪಕ್ವ ಎಂದು ರೂಪವಾಗುತ್ತದೆ. "ಕ್ಷವತು' 
ಪ್ರತ್ಯಯಸೇರಿಸಿದಾಗ, “ಪಕ್ಕವಾನ್‌' ಎಂದು ರೂಪವಾಗುತ್ತದೆ. 

(ಮ- ಕಾರಾದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 824. ಕ್ಷಾಯೋ ಮಃ(8.2.53) 


ವೃತ್ತಿ - ಕ್ಷಾಮಃ। 

ಅ. ವೃ.-“ರಧಾಭ್ಯಾಂ ನಿಷ್ಠಾತೋ ನಃ ಪೂರ್ವಸ್ಯ ಚ ದಃ” ಎಂಬುದರಿಂದ 
“ನಿಷ್ಠಾತಃ' ಮತ್ತು "ನಃ" ಎ೦ಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-ಕ್ಷೆ 4 ಧಾತುವಿನ ನಂತರ ಇರುವ ನಿಷ್ಠಾ ದ “ತ' ಕಾರಕ್ಕೆ “ಮ' ಕಾರ 
ಆದೇಶವಾಗಿ ಬರುತ್ತದೆ. 

ಉದಾ- ಕ್ಲಾಮಃ (ಕ್ಷೀಣವಾದ) ಕ್ಷೆ `ಕೆಯೇ ಎಂಬ ಧಾತುವಿಗೆ “ತ' ಪ್ರತ್ಯಯವು 
ಬಂದು ಕ್ಷೈ*ತ ಎಂದಿರುವಾಗ, “ಆದೇಚ ಉಪದೇಶೇಶಿ” ಎಂಬ ಸೂತ್ರದಿಂದ, 
"ಐ' ಕಾರಕ್ಕೆ "ಆ' ಆದೇಶವಾಗಿ ಬಂದು, ಕ್ಷಾ--ತ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ, 
“ತ' ಕಾರಕ್ಕೆ "ಮ' ಕಾರವು ಆದೇಶವಾಗಿ ಬಂದು, ಕ್ಷಾಮ ಎಂದಿದ್ದಾಗ, ಪ್ರಾತಿಪದಿಕ 
ಸಂಜ್ಞಾ ಬಂದು, "ಸುಪ್‌' ಮೊದಲಾದ ವಿಭಕ್ತಿ ಕಾರ್ಯಗಳಾಗಿ, ಕ್ಲಾಃಮಃಸ್‌ ಎ 
ಕ್ಷಾಮಸ್‌ ಎಂದಿದ್ದಾಗ, ರುತ್ವ-ವಿಸರ್ಗಗಳಿ೦ದ, ಕ್ಲಾಮಃ ಎಂದು ರೂಪವಾಗುತ್ತದೆ. 

“ಕವತು' ಪ್ರತ್ಯಯ ಬಂದಾಗ ಕ್ಲಾಮವಾನ್‌ ಎಂದು ರೂಪವಾಗುತ್ತದೆ. 


(ಣಿ - ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ - 825. ನಿಷ್ಠಾಯಾಂ ಸೇಟ।(6.4.52) 


ವೃತ್ತಿ ಣೇರ್ಲೋಪಃ ಭಾವಿತಃ ಭಾವಿತವಾನ್‌। ದೃಹ್‌-ಹಿ೦ಸಾಯಾಮ್‌। 


ಪೂರ್ವ ಕೃದಂತ 1119 


ಅ. ವೃ. - “ಹೇರನಿಟಿ” ಎಂಬ ಸೂತ್ತದಿಂದ "ಹೇಃ' ಎಂಬ ಪದವು ಮತ್ತು 
“ಅತೋಲೋಪಃ” ಸೂತ್ರದಿಂದ, "ರೋಪಃ' ಎಂಬ ಪದವೂ ಅನುವೃತ್ತವಾಗುತ್ತವೆ. 

ಅರ್ಥ-ಇಡಾಗಮ (ಇಟ್‌ ಆಗಮ)ದಿಂದ ಕೂಡಿದ ನಿಷ್ಠಾ ಪ್ರತ್ಯಯವು 
ಪರದಲ್ಲಿದ್ದಾಗ, "ಣೀ' ಗೆ ಲೋಪವು ಬರುತ್ತದೆ. 

ಉದಾ- ಭಾವಿತಃ (ಆಗುವಂತೆ ಮಾಡಿದ) ಎಂಬಲ್ಲಿ, ಭೂ ಇ(ಣಿಚ್‌) ಎಂದಿದ್ದಾಗ, 
“ಅಚೋಚಿತಿ” ಎಂಬುದರಿಂದ, "ಊ' ಕಾರಕ್ಕೆ ವೃದ್ಧಿ ಬಂದು ಭೌ4ಇ ಎಂದಿರುವಾಗ, 
“ಏಚೊಂಯವಾಯಾವಃ” ಎಂಬ ಸೂತ್ರದಿಂದ "ಆವ್‌' ಆದೇಶವಾಗಿ ಬಂದು, 
ಭ್‌*ಆವ್‌. ಇ ಎಂದಿರುವಾಗ, ಣಿಜನ್ತ ಭೂ ಧಾತುವಿನ ಮುಂದೆ ನಿಷ್ಠಾದ “ತ' 
ಪ್ರತ್ಯಯವು ಬಂದು ಭ್‌--ಆವ್‌-ಇ.-ತ ಎಂದಿರುವಾಗ, ಈ ಧಾತುವು 
ಆರ್ಧಧಾತುಕವಾಗಿರುವುದರಿಂದ, ಇಡಾಗಮವು ಬಂದು, ಭ್‌.-ಆವ್‌-ಇ.ಇ.- ತ 
ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ, "ಣಿ' ಗೆ ಲೋಪವು ಬಂದು ಭ್‌4ಆವ್‌+೬ಇ+ತ 
ಎ೦ದಿರುವಾಗ, ಪ್ರಾತಿಪದಿಕಸಂಜ್ಞೆ ಬ೦ದು, "ಸುಪ್‌' ಮೊದಲಾದ ವಿಭಕ್ತಿ ಕಾರ್ಯಗಳಾಗಿ, 
ಭ್‌4ಆವ್‌4ಇ+ತ4ಸ್‌=-ಭಾವಿತಸ್‌ ಎಂದಾಗಿ ರುತ್ವ-ವಿಸರ್ಗಗಳಿಂದ ಭಾವಿತಃ 
ರೂಪವಾಗುತ್ತದೆ. "ಕ್ಷವತು' ಪ್ರತ್ಯಯವನ್ನು ಸೇರಿಸಿದಾಗ, ಭಾವಿತವಾನ್‌ ಎಂದು 
ರೂಪವಾಗುತ್ತದೆ. | 

(ಢತ್ವ ನಿಪಾತನ ಸೂತ್ರ) 


ಸೂತ್ರ- 826. ದೃಢಃ ಸ್ಥೂಲ-ಬಲಯೋಃ(7.2.2೦) 

ವೃತ್ತಿ- ಸ್ಕೂಲೇ ಬಲವತಿ ಚ ನಿಪಾತ್ಯತೇ। 

ಅರ್ಥ-ಸ್ಥೂಲ ಮತ್ತು ಬಲವಾನ್‌ ಎಂಬ ಅರ್ಥದಲ್ಲಿ “ದೃಢ' ಶಬ್ದದ ನಿಪಾತನವು 
ಮಾಡಲಾಗಿದೆ. 

ಉದಾ-ದೃಹ್‌ (ಹಿ೦ಸಾಯಾಮ್‌) ಧಾತುವಿನ ನಂತರ ನಿಷ್ಠಾ ದ 'ತ' ಪ್ರತ್ಯಯ 
ಸೇರಿಸಿದಾಗ, “ಹೋ ಢಃ” ಎಂಬ ಸೂತ್ರದಿಂದ "ಹ್‌' ಕಾರಕ್ಕೆ “ಢ್‌' ಕಾರವು 
ಬಂದು, ದೃಢ್‌-ತ ಎಂದಿರುವಾಗ, “ರುಷಸ್ತಥೋರ್ಧೋಧಃ? ಎಂಬುದರಿಂದ, 
“ತ' ಕಾರಕ್ಕೆ "ಧ' ಕಾರ ಬಂದು ದೃಢ್‌-ಧ ಎಂದಿದ್ದಾಗ, “ಷ್ಟುನಾಷ್ಟುಃ” ಎಂಬ 
ಸೂತ್ರದಿಂದ “ಧ' ಕಾರಕ್ಕೆ “ಢ' ಕಾರವಾಗಿ ದೃಢ್‌-- ಢ ಎ೦ದಿದ್ದಾಗ, “ಡೋಢೇರ್ಲೋಪಃ” 
ಎಂಬ ಸೂತ್ರದಿಂದ, ಪೂರ್ವ “ಢ' ಕಾರಕ್ಕೆ ಲೋಪ ಬಂದು, ದೃ*ಢ ಎಂದಿದ್ದಾಗ, 
ಪ್ರಾತಿಪದಿಕ ಸಂಜ್ಞಾ ಬಂದು, "ಸುಪ್‌' ಸೇರಿ ದೃ-ಢ--ಸ್‌-ದೃಢಸ್‌ ಎಂದಿದ್ದಾಗ, 
ರುತ್ವ-ವಿಸರ್ಗಗಳು ಬಂದು, ದೃಢಃ ರೂಪ ಸಿದ್ಧಿಸುತ್ತದೆ. ಸೂತ್ರದಿಂದ ಸ್ಥೂಲ ಮತ್ತು 
ಬಲವಾನ್‌ (ಬಲವುಳ್ಳ) ಎಂಬ ವಿಶೇಷಾರ್ಥದಲ್ಲಿ ಇದರ ನಿಪಾತನವು ಮಾಡಲಾಗಿದೆ. 

(ಹಿ -ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 827. ದಧಾತೇರ್ಹಿಃ(7.4.42) 
ವೃತ್ತಿ- ತಾದೌ ಕಿತಿ। ಹಿತಮ್‌। 


1120 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪ.ಛೇ. - ದಧಾತೇಃ, ಹಿ 

ಅ. ವೃ. - “ದ್ಯಕಿಸ್ಯತಿಮಾಸ್ಕಾಮಿತ್ತಿಕಿತಿ” ಎಂಬುದರಿಂದ, “ತಿ' ಮತ್ತು *ತಿ' 
ಎಂಬ ಪದಗಳು ಅನುವೃತ್ತವಾಗುತ್ತವೆ. “ಅಜ್ಞಸ್ಯ” ಎಂಬುದು ಅಧಿಕಾರ ಸೂತ್ರ. 

ಅರ್ಥ-"ಧಾ' ಧಾತುವಿಗೆ "ತ'ಕಾರಾದಿ "ಕಿತ್‌' ಪ್ರತ್ಯಯ ಪರದಲ್ಲಿದ್ದಾಗ "ಹಿ' 
ಆದೇಶವು ಬರುತ್ತದೆ. 

ಉದಾ- ಹಿತಮ್‌। ಡು ಧಾ೫್‌ - ಧಾರಣ-ಪಫೋಷಣಯೋಃ ಎಂಬ ಧಾತುವಿನ 
ನಂತರ ನಿಷ್ಠಾದ “ತ' ಪ್ರತ್ಯಯವು ಬಂದು ಧಾ*ತ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ, 
"ಧಾ' ಎಂಬುದಕ್ಕೆ "ಓ' ಆದೇಶವಾಗಿ ಹಿ-ತ ಎಂದಿದ್ದಾಗ, ಪ್ರಾತಿಪದಿಕ ಸಂಜ್ಞೆ 
ಬಂದು, "ಸುಪ್‌' ಸೇರಿ ಹಿ೬ತ4ಸ್‌ ಎಂದಿರುವಾಗ, "ಸ್‌ ಕಾರಕ್ಕೆ “ಸ್ವಮೋರ್‌ 
ನಪುಂಸಕಾಚ್ಚ” ಎಂಬ ಸೂತ್ರದಿಂದ ನಪುಂಸಕಲಿಜ್ಗದ "ಅಮ್‌' ಪ್ರತ್ಯಯ ಬಂದು 
ಹಿ+ತ4ಅಮ್‌ ಎಂದಿದ್ದಾಗ, “ಅಮಿಪೂರ್ವಃ” ಎಂಬ ಸೂತ್ರದಿಂದ ಪೂರ್ವರೂಪ 
ಬಂದು, ಹಿತಮ್‌ ಎಂದು ರೂಪವಾಗುತ್ತದೆ. 

(ದದ್‌- ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ-528. ದೋ ದದ್ಯೋಃ(7.4.46) 

ವೃತ್ತಿ- ಘು ಸಂಜ್ಞಕಸ್ಯ ದಾ ಇತ್ಯಸ್ಯ ದದ್‌ ಸ್ಯಾತ್‌ ತಾದೌ ಕಿತಿ। ಚತಣ್ವಮ್‌। ದತ್ತಃ 

ಪ.ಛೇ. - ದಃ, ದದ್‌, ಘೋಷ 

ಅ. ವೃ. - ಹಿಂದಿನಂತೆ "ತಿ' ಮತ್ತು "ಕಿತಿ' ಗಳು ಅನುವೃತ್ತವಾಗುತ್ತವೆ. 

ಅರ್ಥ. - “ತ” ಕಾರಾದಿ "ಕಿತ್‌' ಪ್ರತ್ಯಯವು ಪರದಲ್ಲಿದ್ದಾಗ, “ಘು' ಸ೦ಜ್ಜೆಯುಳ್ಳ 
"ದಾ' ಧಾತುವಿನ ಮೇಲೆ “ದದ್‌' ಆದೇಶವು ಬರುತ್ತದೆ. 

ಉದಾ- ದತ್ತಃ (ಕೊಡಲ್ಪಟ್ಟ) -ಡು ದಾಇ್‌ ದಾನೇ ಧಾತುವಿನ ಪರದಲ್ಲಿ ನಿಷ್ಠಾದ 
(ತ) ಪ್ರತ್ಯಯವು ಬಂದು, ದಾಃತ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ "ದಾಗಗೆ 
“ದದ್‌' ಆದೇಶವಾಗಿ ಬಂದು, ದದ್‌4+ತ ಎಂದಿರುವಾಗ, “ದ್‌' ಕಾರಕ್ಕೆ “ಖರಿಚ” 
ಎಂಬ ಸೂತ್ರದಿಂದ, ಚತಣನ್ವ (ತ್‌) ಬಂದು, ದತ್‌-ತ ಎಂದಿದ್ದಾಗ, ಪ್ರಾತಿಪದಿಕ 
ಸಂಜ್ಞೆ ಬಂದು "ಸುಪ್‌' ಸೇರಿಸಿ ವಿಭಕ್ತಿ ಕಾರ್ಯ ಮಾಡಿದಾಗ, ದತ್‌4ತ4ಸ್‌-ದತ್ತಸ್‌ 
ಎಂದಾಗಿ ರುತ್ವ-ವಿಸರ್ಗಗಳಿಂದ ದತ್ತಃ ಎಂಬ ರೂಪವು ಸಿದ್ಧವಾಗುತ್ತದೆ. ಕ್ಷವತು 
ಪ್ರತ್ಯಯ ಬಂದಾಗ ದತ್ತವಾನ್‌ ಎಂದು ರೂಪವಾಗುತ್ತದೆ. 

(ಕಾನಜ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 829. ಅಟಃ ಕಾನಜ್‌ ವಾ।(3.2.2೦6) 

ಅರ್ಥ-"ಲಿಟ್‌' ನ ಸ್ಥಾನದಲ್ಲಿ “ಕಾನಚ್‌' ಆದೇಶವು ವಿಕಲ್ಪವಾಗಿ ಬರುತ್ತದೆ. 

(ಕೃ್ಷಸು ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ-830. ಕೃಸುಶ್ಚ 1(3.2.107) 


ಪೂರ್ವ ಕೃದಂತ 1121 


ವೃತ್ತಿ-ಲಿಟಃ ಕಾನಚ್‌ ಕ್ವಸುಶ್ಚ ವಾ ಸ್ತಃತಜಾನಾವಾತ್ಮನೇಪದಮ್‌। ಚಕ್ರಾಣಃ। 

ಅ. ವೃ. - “ಲಿಟಃ ಕಾನಜ್ಜಾ” ಎಂಬ ಸೂತ್ರದಿಂದ "ಲಿಟಃ' ಮತ್ತು "ವಾ' ಎಂಬ 
ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-"ಲಿಟ್‌' ನ ಸ್ಥಾನದಲ್ಲಿ "ಕ್ಹಸು' ಆದೇಶವು ವಿಕಲ್ಪವಾಗಿ ಬರುತ್ತದೆ. ಈ 
ಪ್ರತ್ಯಯದಲ್ಲಿ "ಕ್‌' ಕಾರ ಹಾಗೂ "ಉ' ಕಾರಗಳು ಇತ್‌ ಸಂಜ್ಞೆಯನ್ನು ಹೊಂದುತ್ತವೆ. 
ಕೊನೆಯಲ್ಲಿ "ವಸ್‌' ಮಾತ್ರ ಉಳಿಯುತ್ತದೆ. "ಕಾನಚ್‌' ಪ್ರತ್ಯಂಯಕ್ಕೆ 
“ತಜಾನಾವಾತ್ಮನೇಪದಮ್‌” ಎಂಬ ಸೂತ್ರದಿಂದ ಆತ್ಮನೇಪದ ಸಂಜ್ಞೆಯು ಬರುತ್ತದೆ. 
“ಕಾನಚ್‌' ಪ್ರತ್ಯಯದಲ್ಲಿ "ಕ್‌' ಮತ್ತು "ಜ್‌' ಗಳು ಇತ್‌ ಸಂಜ್ಞೆಯನ್ನು ಹೊಂದಿ "ಆನ' 
ಮಾತ್ರ ಉಳಿಯುತ್ತದೆ. 

ಉದಾ- ಚಕ್ರಾಣಃ "ಕೃ' ಧಾತುವಿನ ನಂತರ ಇರುವ "ಲಿಟ್‌ ಗೆ ಪ್ರಕೃತ ಸೂತ್ರದಿಂದ 
“ಕಾನಚ್‌' ಬಂದು ಕೃ--ಆನ ಎಂದಿದ್ದಾಗ, ಸ್ಥಾನಿವದ್ಭಾವದಿ೦ದ “ಆನ' ಪ್ರತ್ಯಯವನ್ನು 
“ಲಿಟ್‌' ಎ೦ದು ಭಾವಿಸಿ "ಲಿಟಿ ಧಾತೋರನಭ್ಯಾಸಸ್ಯ” ಎಂಬ ಸೂತ್ರದಿಂದ, "ಕೃ' 
ಧಾತುವಿಗೆ ದ್ವಿತ್ವ ಬಂದು ಕೃಃಕೃಃಆನ ಎಂದಿರುವಾಗ, “ಉರತ್‌” ಎಂಬುದರಿಂದ 
ಅಭ್ಯಾಸದ “ಯ” ಕಾರಕ್ಕೆ "ಅತ್‌' ಆದೇಶವಾಗಿ ಬಂದು ಕ್‌. ಅತ್‌-ಕೃ- ಆನ ಎಂದಿದ್ದಾಗ, 
“ಹಲಾದಿಃ ಶೇಷಃ” ಎ೦ಬ ಸೂತ್ರದಿಂದ "ತ್‌' ಕಾರಕ್ಕೆ ಲೋಪ ಬಂದು, ಕ್‌--ಅ--ಕೃ* ಆನ 
ಎಂದಿದ್ದಾಗ, “ಅಭ್ಯಾಸೇ ಚರ್ಚ್‌” ಎಂಬ ಸೂತ್ರದಿಂದ, "ಕ್‌' ಕಾರಕ್ಕೆ ಚುತ್ವ ಬಂದು 
ಚ್‌.-ಅ-ಕೃ-ಆನ ಎಂದಿರುವಾಗ, “ಯಣ್‌' ಸಂಧಿಯಾಗಿ ಚ್‌.ಅ--ಕ್‌-ಅರ್‌.-ಆನ 
ಎಂದಿರುವಾಗ, "ನ್‌' ಕಾರಕ್ಕೆ ಣತ್ವ ಬಂದು, ಚ್‌. ಅ--ಕ--ರ್‌-ಆಣ ಎಂದಿರುವಾಗ, 
ಪ್ರಾತಿಪದಿಕ ಸಂಜ್ಞಾ ಬಂದು "ಸುಪ್‌' ಸೇರಿಸಿ ಚ್‌+ಅ+ಕ4ರ್‌4ಆಣ-4ಸ್‌ ಎಂದಿದ್ದಾಗ, 
ರುತ್ವ-ವಿಸರ್ಗಗಳಿಂದ ಚಕ್ರಾಣಃ ಎಂದು ರೂಪವಾಗುತ್ತದೆ. 

(ನ-ಕಾರಾದೇಶವನ್ನು ಹೇಳುವ ಸೂತ್ರ) 
ಸೂತ್ರ- 831. ಮ್ಹೋಶ್ಚ!(5.2.6೮) 

ವೃತ್ತಿ- ಮಾನ್ನಸ್ಯ ಧಾತೋರ್ನತ್ವಂ ಮ್ವೋಃ ಪರತಃ। ಜಗನ್ಹಾನ್‌। 

ಪ.ಛೇ- ಮ್ಹೋಃ ಚ। 

ಅ. ವೃ - “ಮೋನೋ ಧಾತೋಃ” ಎಂಬ ಸೂತ್ರವು ಸಂಪೂರ್ಣವಾಗಿ 
ಅನುವೃತ್ತವಾಗುತ್ತದೆ. 

ಅರ್ಥ - ಮ-ಕಾರಾನ್ತ ಧಾತುವಿನ "ಮ' ಕಾರದ ಸ್ಥಾನದಲ್ಲಿ "ಮ್‌'ಕಾರ ಅಥವಾ 
"ವ್‌'ಕಾರವು ಪರದಲ್ಲಿದ್ದಾಗ, "ನ್‌' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ- ಜಗನ್ವಾನ್‌। ಗಮ್‌ ಧಾತುವಿನ ಪರದಲ್ಲಿರುವ "ಲಿಟ್‌' ನ ಸ್ಥಾನದಲ್ಲಿ 
“ಕ್ವಸುಶ್ಚ? ಎ೦ಬ ಸೂತ್ರದಿಂದ ಕ್ವಸು(ವಸ್‌) ಆದೇಶ ಬಂದು ಗಮ್‌--ವಸ್‌ ಎಂದಿದ್ದಾಗ, 
ಸ್ಥಾನಿವದ್ಭಾವದಿಂದ, "ವಸ್‌' ಗೆ ಲಿಡ್ಡದ್ಧಾವ ಮಾಡಿ, "ಗಮ್‌' ಗೆ ದ್ವಿತ್ವ ಮಾಡಿ 
ಗಮ್‌. ಗಮ್‌. ವಸ್‌ ಎ೦ದಿರುವಾಗ, “ಹಲಾದಿಃ ಶೇಷಃ” ಎಂಬ ಸೂತ್ರದಿಂದ ಆದಿ 


1122 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಹಲ್‌ (ಗ್‌) ಮಾತ್ರ ಉಳಿದು ಮತ್ತು “ಚುತ್ವ'ವಾಗಿ ಜ*ಗಮ್‌.-ವಸ್‌ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ, “ಮ್‌' ಕಾರಕ್ಕೆ" "ನ್‌' ಾರಾದೇಶ ಬಂದು, ಜ4ಗ4ನವಸ್‌ 
ಎಂದಿರುವಾಗ, ಪ್ರಾತಿಪದಿಕ ಸಂಜ್ಞೆ ಬಂದು, "ಕ್ಷಸು' ಎಂಬುದು "ಉಗಿತ್‌' ಆಗಿರುವ 
ಕಾರಣದಿಂದ “ಉಗಿದಚಾಂ ಸರ್ವನಾಮಸ್ಥಾನೇಂಧಾತೋಃ” ಎಂಬ ಸೂತ್ರದಿಂದ, 
ನುಮಾ (ನ್‌) ಗಮವು ಬಂದು ಜ*-ಗ*ನ್‌.-ವ್‌.ಅ--ನ್‌.--ಸ್‌ ಎಂದಿದ್ದಾಗ, 
“ಸಾನ್ತಮಹತಃ ಸಂಯೋಗಸ್ಯ” ಎಂಬ ಸೂತ್ರದಿಂದ, “ವ' ಕಾರ ದೀರ್ಫವಾಗಿ, 
ಜ*ಗ*ನ್‌*-ವಾ*ನ್‌.ಸ್‌ ಎಂದಿದ್ದಾಗ, "ಸುಪ್‌' ಪ್ರತ್ಯಂಯ ಬಂದು 
ಜ*ಗ*ನ್‌.-ವ್‌.ಅಸನ್‌.-ಸ್‌.ಸ್‌ ಎಂದಿರುವಾಗ, "ಸುಪ್‌'ನ "ಸ್‌' ಕಾರಕ್ಕೆ 
“ಹಲ್‌ಜ್ಯಾಭ್ಯೋದೀರ್ಫಾತ್‌ ಸುತಿಸಿ ಅಪೃಕ್ಷಂ ಹಲ್‌” ಎಂಬುದರಿಂದ ಲೋಪ 
ಬಂದು, ಜ+ಗ4ನ್‌*ವಾ* ನ್‌4೬ಸ್‌ ಎಂದಿದ್ದಾಗ, "ಕೃಸ್‌' ನ "ಸ್‌' ಕಾರಕ್ಕೆ 
“ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ, ಲೋಪ ಬಂದು, ಜಗ 
+ನ್‌*ವಾ4ನ್‌-ಜಗನ್ಸಾನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
(ಶತೃ - ಶಾನಜ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 


ಸೂತ್ರ-832. ಲಟಃ ಶತೃ-ಶಾನಚಾವಪ್ರಥಮಾಸಮಾನಧಿಕರಣೇ। (9.2.124) 

ವೃತ್ತಿ ಅಪ್ರಥಮಾನ್ನೇನ ಸಮಾನಾಧಿಕರಣೇ ಲಟ ಏತೌ ವಾ ಸ್ತಃ ಶಬಾದಿ! 
ಪಚನ್ನಂ ಚೈತ್ರಂ ಪಶ್ಯ 

ಪ. ಛೇ. - ಲಟಃ, ಶತೃ-ಶಾನಚೌ, ಅಪ್ರಥಮಾ, ಸಮಾನಾಧಿಕರಣೇ। 

ಅರ್ಥ - ಪ್ರಥಮಾನ್ನವಲ್ಲದ ದ್ವಿತೀಯಾನ್ಷ ಮೊದಲಾದವುಗಳ ಜೊತೆಗೆ, 
ಸಮಾನಾಧಿಕರಣವಿರುವಾಗ, "ಲಟ್‌' ನ ಸ್ಥಾನದಲ್ಲಿ "ಶತೃ' ಮತ್ತು “ಶಾನಚ್‌' ಪ್ರತ್ಯಯಗಳು 
ವಿಕಲ್ಪವಾಗಿ ಆದೇಶವಾಗಿ ಬರುತ್ತವೆ. 

"ಅಪ್ರಥಮಾ ಸಮಾನಾಧಿಕರಣೇ' ಎಂದರೆ, "ಶತೃ' ಮತ್ತು "ಶಾನಚ್‌' 
ಪ್ರತ್ಯಯಗಳನ್ನು ಸೇರಿಸುವುದರಿಂದ, ಉಂಟಾದ ಪದವು ಸಾಮಾನಾಧಿಕರಣ್ಯದಿಂದ 
ಪ್ರಥಮಾ ವಿಭಕ್ತಿಯ ಜೊತೆಗೆ ಇರಬಾರದು ಎಂದು ತಾತ್ಪರ್ಯ. "ಸಮಾನಾಧಿಕರಣ' 
ಎಂದರೆ “ಸಮಾನಂ ಅಧಿಕರಣಂ ವಾಚ್ಯಮ್‌ ಯಸ್ಯ” ಸಃ ಸಮಾನಾಧಿಕರಣಃ”. 
ಅಭಿನ್ನವಾದ ವಾಚ್ಯವು (ಅರ್ಥವು) ಯಾವದಕ್ಕೆ (ಯಾವ "ಲ್‌' ಕಾರಕ್ಕೆ ಇದೆಯೋ 
ಅದು ಸಮಾನಾಧಿಕರಣವೆಂದು ಕರೆಯಿಸಿಕೊಳ್ಳುತ್ತದೆ. ದ್ವಿತೀಯಾನ್ನಾದಿ ಪದವು ಯಾವ 
ಕರ್ತ ಅಥವಾ ಕರ್ಮವನ್ನು ಹೇಳುತ್ತದೆಯೋ, ಅದನ್ನೇ "ಲಟ್‌' "ಲ್‌' ಕಾರವು 
ಹೇಳಿದರೆ, "ಲಟ್‌' ನ ಸ್ಥಾನದಲ್ಲಿ ಶತೃ ಮತ್ತು ಶಾನಚ್‌ ಪ್ರತ್ಯಯಗಳು ಆದೇಶವಾಗಿ 
ಬರುತ್ತವೆ. 

ಶತೃ ಪ್ರತ್ಯಯಗಳು ಹಾಗೂ ಶಾನಚ್‌ ಪ್ರತ್ಯಯಗಳು ಸಾರ್ವಧಾತುಕಗಳಾಗಿವೆ. 
ಆದ್ದರಿಂದ ಇವುಗಳು ಪರದಲ್ಲಿರುವಾಗ ಶಬಾದಿ (ಶಪ್‌ ಆದಿ ಶಬಾದಿ) ವಿಕರಣ 
ಪ್ರತ್ಯಯಗಳು ಬರುತ್ತವೆ. "ಶತ್ಮ” ಪ್ರತ್ಯಯವು ಪರಸ್ಥೆ ಪದಿ ಧಾತುಗಳಿಗೂ “ಶಾನಚ್‌' 


ಪೂರ್ವ ಕೃದಂತ 1123 


ಪ್ರತ್ಯಯವು ಆತ್ಮನೇಪದಿ ಧಾತುಗಳಿಗೂ ಬರುತ್ತದೆ. 

"ಶತೃ' ಪ್ರತ್ಯಯದಲ್ಲಿ "ಶ್‌' ಕಾರ ಮತ್ತು "ಯ' ಕಾರಗಳ ಇತ್‌/ಲೋಪವಾಗಿ 
“ಅತ್‌' ಮಾತ್ರ ಉಳಿಯುತ್ತದೆ. ಹಾಗೆಯೇ "ಶಾನಚ್‌' ಪ್ರತ್ಯಯದಲ್ಲಿ "ಶ್‌' ಕಾರ 
ಮತ್ತು "ಚ್‌' ಕಾರಗಳ ಇತ್‌/ಲೋಪವಾಗಿ "ಆನ' ಮಾತ್ರ ಉಳಿಯುತ್ತದೆ. 

ಶತೃ (ಅತ್‌) ಪ್ರತ್ಯಯದಲ್ಲಿ "ಯ' ಕಾರವು ಇತ್‌ ಆಗಿರುವುದರಿಂದ "ಉಗಿತ್‌' 
(ಉ-ಕಾರ ಇತ್ತಾಗಿರುವ) ಆಗಿದೆ. ಹಾಗೂ ಇದು ಸ್ತೀಲಿಜ್ಞದಲ್ಲಿ “ಜೀಪ್‌' (ಈ) 
ಪ್ರತ್ಯಯವನ್ನು ಹೊಂದಿ ದೀರ್ಫ (ಈ) ಕಾರಾನ್ತ ಶಬ್ದವಾಗುತ್ತದೆ. 

"ಶಾನಚ್‌' (ಆನ) ಪ್ರತ್ಯಯವು ಅ-ಕಾರಾನ್ನವಾಗಿರುವುದರಿಂದ, ಸ್ತ್ರೀಲಿಜ್ಗದಲ್ಲಿ 
"ಟಾಪ್‌' (ಆ) ಪ್ರತ್ಯಯವು ಬಂದು ಆಕಾರಾನ್ತ ಶಬ್ದವಾಗುತ್ತದೆ. 

ಉದಾ- ಪಚನ್ನಂ ಚೈತ್ರಂ ಪಶ್ಯ (ಬೇಯಿಸುತ್ತಿರುವ ಚೈತ್ರನನ್ನು ನೋಡು) ಎಂಬಲ್ಲಿ, 
"ಪಚ್‌' ಧಾತುವಿನ ಪರದಲ್ಲಿರುವ “ಲಟ್‌' ಲ್‌-ಕಾರದ ಸ್ಥಾನದಲ್ಲಿ "ಶತೃ' (ಉಗಿತ್‌) 
ಪ್ರತ್ಯಯವು ಬಂದು, ಪಚ್‌4ಅತ್‌ ಎಂದಿದ್ದಾಗ, "“ಶಪ್‌'(ಅ) ವಿಕರಣಪ್ರತ್ಯಯ ಬಂದು 
ಪಚ್‌--ಅ--ಅತ್‌ ಎಂದಿದ್ದಾಗ, “ಅತೋಗುಣೇ” ಎಂಬ ಸೂತ್ರದಿಂದ, ಪರರೂಪ 
ಬಂದು ಪಚ್‌.-ಅತ್‌ ಎಂದು ರೂಪವಾದಮೇಲೆ, ಪ್ರಾತಿಪದಿಕ ಸಂಜ್ಞಾ ಬಂದು 
“ಪಚತ್‌' ಎಂಬುದಕ್ಕೆ ದ್ವಿತೀಯ ಏಕವಚನದ "ಅಮ್‌' ಪ್ರತ್ಯಯವು ಬಂದು, 
ಪಚ್‌.ತ್‌4ಅಮ್‌ ಎಂದಿದ್ದಾಗ, (ಉಗಿತ್ತಾದುದರಿಂದ) "ನುಮ್‌' (ನ್‌) ಆಗಮವು 
ಬಂದು, ಪಚ್‌೬ನ್‌4ತ್‌4ಅಮ್‌ ಎಂದಾಗಿ "ಪಚನ್ತಮ್‌' ಎಂದು ರೂಪವಾಗುತ್ತದೆ. 

(ಮುಕ್‌ ಆಗಮವನ್ನು ವಿಧಿಸುವ ಸೂತ್ರ) 


ಸೂತ್ರ-833. ಆನೇ ಮುಕ್‌।(7.2.82) 

ವೃತ್ತಿ- ಅದನ್ತಾಜ್ಲಸ್ಯ ಮುಗಾಗಮಃ ಸ್ಯಾತ್‌ ಆನೇ ಪರೇ। ಪಚಮಾನಂ ಚೈತ್ರಂ 
ಪಶ್ಯ! ಲಡಿತಿ ಅನುವರ್ತವರಾನೇ ಪುನರ್ಲಡ್‌ಗ್ರಹಣಾತ್‌ ಪ್ರಥಮಾ 
ಸಾಮಾನಾಧಿಕರಣ್ಯೇಪಿ ಕೃಚಿತ್‌। ಸನ್‌ದ್ವಿಜಃ 

ಅ.ವ್ಯ.- “ಅತೋಯೇಯಃ” ಎಂಬ ಸೂತ್ರದಿಂದ, "ಅತಃ' ಎಂಬ ಪದವನ್ನು 
ಷಷ್ಠೀ ವಿಭಕ್ತಿಯಲ್ಲಿ ವಿಪರಿಣಾಮಗಳಿಸಿ ಅನುವೃತ್ತಿ ಮಾಡಲಾಗಿದೆ. ಮತ್ತು “ಅಜ್ಲಸ್ಥ' 
ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಶಾನಚ್‌ (ಆನ) ಪ್ರತ್ಯಯವು ಪರದಲ್ಲಿದ್ದಾಗ ಅದನ್ತವಾದ ಅಜ್ಜಕ್ಕೆ "ಮುಕ್‌' 
ಆಗಮವು ಬರುತ್ತದೆ. "ಮುಕ್‌' ನಲ್ಲಿ "ಉ'ಕಾರ ಮತ್ತು “್‌'ಕಾರಗಳು “ಇತ್‌” ಸಂಜ್ಞೆಯನ್ನು 
ಹೊಂದಿವೆ. ಹೀಗಾಗಿ ಅವು ಲೋಪವಾದಮೇಲೆ "ಮ್‌' ಮಾತ್ರ ಉಳಿಯುತ್ತದೆ. 
ಇದು "ಕಿತ್‌'(ಕ್‌ ಕಾರ ಇತ್‌) ಆಗಿರುವುದರಿಂದ ಅದನ್ನಕ್ಕೆ ಅಂತಾವಯಯವಾಗಿ 
ಬಂದಿದೆ. 

ಉದಾ- “ಪಚಮಾನಂ ಚೈತ್ರಂ ಪಶ್ಯ' ( ಬೇಯಿಸುತ್ತಿರುವ ಚೈತ್ರನನ್ನು ನೋಡು) 
ಎಂಬಲ್ಲಿ, "ಪಚ್‌' ಧಾತುವು ಉಭಯಪದಿ ಆಗಿರೋಣದರಿದ. ಇದಕ್ಕೆ ಶತೃ ಮತ್ತು 


1124 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಶಾನಚ್‌ ಎರಡೂ ಪ್ರತ್ಯಯಗಳು ಬರುತ್ತವೆ. ಪ್ರಕೃತ "ಶಾನಚ್‌' ಪ್ರತಯದ ಬಗ್ಗೆ 
ಹೇಳುತ್ತಾನೆ. 

“ಪಚ್‌' ಧಾತುವಿನ ಪರದಲ್ಲಿರುವ “ಲಟ್‌' ನ ಸ್ಥಾನದಲ್ಲಿ “ಶಾನಚ್‌' ಪ್ರತ್ಯಯವು 
ಬಂದು, ಪಚ್‌.ಆನ ಎಂದಿರುವಾಗ, ಸಾರ್ವಧಾತುಕ ಸಂಜ್ಞಾ ಬಂದು, ನಂತರ 
“ಶಪ್‌' (ಅ) ವಿಕರಣ ಪ್ರತ್ಯಯ ಸೇರಿಸಿದಾಗ ಪಚ್‌.ಅ-ಆನ ಎಂದಿರುವಾಗ, ಇದು 
ಅದನ್ನವಾದ ಅಜವಾಗಿರುವುದರಿಂದ, ಪ್ರಕೃತ ಸೂತ್ರದಿಂದ "ಮುಕ್‌' (ಮ್‌) ಆಗಮವು 
ಅನ್ನಾವಯವವಾಗಿ ಬಂದು, ಪಚ್‌.-ಅ--ಮ್‌.-ಆನಂಪಚಮಾನ ಎಂದಿರುವಾಗ, 
ಪ್ರಾತಿಪದಿಕ ಸಂಜ್ಞಾ ಬಂದು, ದ್ವಿತೀಯಾ ವಿಭಕ್ತಿಯ “ಅಮ್‌' ಸೇರಿಸಿದಾಗ, 
ಪಚಮಾನ- ಅಮ್‌ ಎಂದಿರುವಾಗ, “ಅಮಿಪೂರ್ವಃ” ಎಂಬ ಸೂತ್ರದಿಂದ 
ಪೂರ್ವರೂಪ ಬಂದು ಪಚಮಾನಂ ಎಂಬ ರೂಪವು ಸಿದ್ಧಿಸುತ್ತದೆ. 

[“ಲಟಃ ಶತೃ ಶಾನಚಾವಪ್ರಥಮಾಸಮಾನಾಧಿಕರಣೇ” ಎಂಬ ಸೂತ್ರದಲ್ಲಿ, "ಲಟಃ' 
ಎಂಬ ಪದವನ್ನು ಹಾಕದೇ “ವರ್ತಮಾನೇ ಲಟ್‌” ಎಂಬ ಸೂತ್ರದಿಂದ "ಲಟ್‌' 
ಎಂಬ ಪದವನ್ನು ಅನುವೃತ್ತಿ ಮಾಡಲು ಬರುತ್ತಿರುವಾಗ, ಪುನಃ “ಲಟಃ' ಎಂದು 
ಗ್ರಹಣ ಮಾಡಿರುವುದರಿಂದ, ಪ್ರಥಮಾ ಸಮಾನಾಧಿಕರಣದಲ್ಲೂ ಕೆಲವೆಡೆ “ಶತ್ಕ' 
“ಶಾನಚ್‌' ಪ್ರತ್ಯಯಗಳು ಬರುತ್ತವೆ ಎಂಬುದನ್ನು ಸೂಚಿಸುತ್ತದೆ. ಇದಕ್ಕೆ ಉದಾಹರಣೆಯು 
ಕೆಳಗಿನಂತಿದೆ]. 

ಉದಾ- "ಸನ್‌ದ್ವಿಜಃ' (ಒಳ್ಳೆಯ ಬ್ರಾಹ್ಮಣ)-“ಅಸ ಭುವಿ' ಎಂಬ ಧಾತುವಿನ 
ಪರದಲ್ಲಿರುವ “ಲಟ್‌' ಸ್ಥಾನದಲ್ಲಿ ಪ್ರಥಮಾ ಸಮಾನಾಧಿಕರಣದಲ್ಲಿ, "ಶತೃ'(ಅತ್‌) 
ಪ್ರತ್ಯಯವು ಬಂದು, ಅಸ್‌4ಅತ್‌ ಎಂದಿರುವಾಗ, “ಶೃಸೋರಲ್ಲೋಪಃ” ಎಂಬ 
ಎಂಬ ಸೂತ್ರದಿಂದ, "ಅ' ಕಾರಕ್ಕೆ ಲೋಪ ಬಂದು ಸ್‌. ಅತ್‌ ಎಂದಿರುವಾಗ, 
ಪ್ರಾತಿಪದಿಕ ಸಂಜ್ಞಾ ಬಂದು ಅದಕ್ಕೆ "ಸುಪ್‌' ಸೇರಿಸಿದಾಗ, ಸ್‌4ಅತ್‌4ಸ್‌ 
ಎಂದಿರುವಾಗ, ಸ್‌ (ಸುಪ್‌) ಇದು ಉಗಿತ್ತಾಗಿರುವುದರಿಂದ,“ಉಗಿದಚಾಂ 
ಸರ್ವನಾಮಸ್ಥಾನೇಂಧಾತೋಃ” ಎ೦ಬ ಸೂತ್ರದಿಂದ, ನುಮ್‌(ನ್‌) ಆಗಮವು ಬಂದು, 
ಸ್‌+ಅ4ನ್‌4ತ್‌4ಸ್‌ ಎಂದಿರುವಾಗ, “ಹಲ್‌ಜ್ಯಾಭ್ಯೋದೀರ್ಫಾತ್‌ ಸುತಿಸಿ ಅಪೃಕ್ಷಂ 
ಹಲ್‌” ಎಂಬುದರಿಂದ "ಸುಪ್‌' ಗೆ ಲೋಪ ಬಂದು, ಸ್‌. ಅ--ನ್‌--ತ್‌ ಎ೦ದಿರುವಾಗ, 
“ತ್‌' ಕಾರಕ್ಕೆ “ಸಂಯೋಗಾನ್ವಸ್ಯ ಲೋಪಃ” ಎಂಬ ಸೂತ್ರದಿಂದ ಲೋಪ ಬಂದು, 
ಸ್‌4ಅ4ನ್‌ ಎ೦ದಿರುವಾಗ, ಸನ್‌ ಎಂಬ ಪ್ರಥಮಾವಿಭಕ್ತಿ ಏಕವಚನದ ರೂಪವು 
ಸಿದ್ಧಿಸುತ್ತದೆ. 

(ವಸು ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ- 834. ವಿದೇಃ ಶತುರ್ವಸುಃ (7.1.36) 
ವೃತ್ತಿ- ವೇತ್ತೇಃ ಪರಸ್ಕ ಶತುರ್ವಸುರಾದೇಶೋ ವಾ। ವಿದನ್‌। ವಿದ್ದಾನ್‌। 
ಪ. ಛೇ - ವಿದೇಃ, ಶತು, ವಸುಃ 


ಪೂರ್ವ ಕೃದಂತ 1125 


ಅ. ವೃ. - “ತುಹ್ಯೋಸ್ತಾತಜ್‌ ಆಶಿಷೀ ಅನ್ಯತರಸ್ಯಾಮ್‌” ಎ೦ಬ ಸೂತ್ರದಿಂದ, 
“ಅನ್ಯತರಸ್ಯಾಮ್‌' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- "ವಿದ್‌' ಧಾತುವಿನ ನಂತರ ಇರುವ “ಶತೃ' ಪ್ರತ್ಯಯದ ಸ ಸ್ಥಾನದಲ್ಲಿ 
ವಿಕಲ್ಪವಾಗಿ “ವಸು' ಆದೇಶವು ಬರುತ್ತದೆ. “ವಸು'ವಿನಲ್ಲಿ ್ಳಃ ಕಾರ ಇತ್‌/ಲೋಪ 
ಹೊಂದಿ "ವಸ್‌' ಮಾತ್ರ ಉಳಿಯುತ್ತದೆ. 

ಉದಾ-1. ವಿದನ್‌। "ವಿದ್‌' ಧಾತುವಿನ ಪರದಲ್ಲಿರುವ "ಲಟ್‌' ಲಕಾರದ ಸ್ಥಾನದಲ್ಲಿ, 
'ಶತೃ' (ಅತ್‌) ಪ್ರತ್ಯಯವು ಬಂದು ವಿದ್‌. ಅತ್‌  ಎಂದಿರುವಾಗ, "ಶತೃ' ಪ್ರತ್ಯಯಕ್ಕೆ 
ಸಾರ್ವಧಾತುಕ ಸಂಜ್ಞೆ ಬಂದು, ತನ್ನಿಮಿತ್ತಕವಾಗಿ, "ಶಪ್‌'(ಅ) ಬಂದು, ವಿದ್‌.-ಅ* ಅತ್‌ 
ಎಂದಿದ್ದಾಗ, ಇದು ಎರಡನೇ ಗಣದ ಧಾತುವಾದ್ದರಿಂದ, "ಶಪ್‌'ಗೆ "ಲುಕ್‌' ಬಂದು, 
ಪುನಃ ವಿದ್‌--ಅತ್‌ ಎಂದಿರುವಾಗ, ಪ್ರಾತಿಪದಿಕ ಸಂಜ್ಞಾ ಮತ್ತು ವಿಭಕ್ತಿ ಕಾರ್ಯ 
ಮಾಡಿದಮೇಲೆ ವಿದ್‌4ಅತ್‌4ಸ್‌ ಎಂದಿರುವಾಗ, “ಉಗಿದಚಾಂ ಸರ್ವನಾಮ 
ಸ್ಥಾನೇಂಧಾತೋಃ? ಎಂಬ ಸೂತ್ರದಿಂದ, ನುಮ್‌(ನ್‌) ಆಗಮವು ಬಂದು, 
ವಿದ್‌--ಅ--ನ್‌.ತ್‌.ಸ್‌ ಎ೦ದಿರುವಾಗ, “ಹಲ್‌ಜ್ಯಾಭ್ಯೋದೀರ್ಫಾತ್‌ ಸುತಿಸಿ ಅಪ್ಪಕ್ತಂ 
ಸೆ ಜೂ "ಸುಪ್‌'(ಸ್‌)ಗೆ ಲೋಪ ಬಂದು, "ತ್‌' ಕಾರಕ್ಕೆ “ಸಂಯೋಗಾನ್ನಸ್ಯ 
ಲೋಪಃ” ಎಂಬ ಸೂತ್ರದಿಂದ ಲೋಪ ಬಂದು, ವಿದ್‌+ಅ4ನ್‌ ಎ ವಿದನ್‌ ಎಂದು 
ರೂಪವಾಗುತ್ತದೆ. 

ಉದಾ-2 - ವಿದ್ವಾನ್‌ (ತಿಳಿದವನು) - ವಿದ್‌ ಜ್ಞಾನೇ ಎಂಬ ಧಾತುವಿನ 
ನಂತರ ಇರುವ "ಲಟ್‌' ಲಕಾರದ ಸ್ಥಾನದಲ್ಲಿ, ಪ್ರಥಮಾ ಸ ಸಾಮಾನಾಧಿಕರಣ್ಯದಲ್ಲಿ, 
"ಶತೃ' ಪ್ರ ಪ್ರತ್ಯಯವು ಬಂದು ವಿದ್‌--ಅತ್‌' ಎಂದಿರುವಾಗ, "ಶಪ್‌' (ವಿಕರಣ) ಬಂದು 
ನಂತರ `ಅದು ಲುಕ್‌(ಲೋಪ)ವಾಗಿ, ಪ್ರಕೃತ ಸೂತ್ರದಿಂದ “ವಸ್‌' ಆದೇಶ ಬಂದು 
ವಿದ್‌*ವಸ್‌ ಎಂದಿದ್ದಾಗ, ಪ್ರಾತಿಪದಿಕ ಸಂಜ್ಞಾ ಬಂದು, "ಸು'(ಸ್‌) ಸೇರಿಸಿ ವಿದ್‌. 
ವಸ್‌4ಸ್‌ ಎಂದಿರುವಾಗ, ನುಮಾಗಮ ಬಂದು ವಿದ್‌-ವ-ನ್‌.ಸ್‌.ಸ್‌ ಎ೦ದಿರುವಾಗ, 
“ಸಾನ್ತಮಹತಃ ಸಂಯೋಗಸ್ಯ” ಎ೦ಬ ಸೂತ್ತದಿಂದ, ಉಪದಾ "ವ' ಕಾರ ದೀರ್ಥವಾಗಿ, 
ವಿದ್‌-ವಾ--ನ್‌.-ಸ್‌.-ಸ್‌ ಎ೦ದಿರುವಾಗ, "ಸುಪ್‌' “ಸ್‌' ಕಾರಕ್ಕೆ “ಹಲ್ವಾ ಹ್ಯೋ 
ದೀರ್ಫಾತ್‌ ಸುತಿಸಿ ಅಪೃಕ್ಷಂ ಹಲ್‌” ಎಂಬುದರಿಂದ ಲೋಪ ಬಂದು, ಮತ್ತು "ನ್‌' 
ಕಾರದ ಪರದಲ್ಲಿರುವ "ಸ್‌' ಕಾರಾಕ್ಕೆ “ಸಂಯೋಗಾನ್ತಸ್ಯ ಲೋಪಃ” ಎಂಬ ಸೂತ್ರದಿಂದ 
ಲೋಪ ಬಂದು, ವಿದ್‌.-ವಾ-.ನ್‌ವಿದ್ವಾನ್‌ ಎಂಬ "ರೂಪವು ಸಿದ್ಧವಾಗುತ್ತದೆ. 

(ಸತ್‌' ಸಂಜ್ಞೆಯನ್ನು ವಿಧಿಸುವ ಸೂತ್ರ ) 

ಸೂತ್ರ- 835. ತೌ ಸತ್‌।(3.2.127) 

ವೃತ್ತಿ- ತೌ ಶತೃ-ಶಾನಚೌ ಸತ್ಸಂಜ್ಜೌ ಸಃ 

ಅರ್ಥ-"ಶತೃ' ಮತ್ತು "ಶಾನಚ್‌' ಪ್ರತ್ಯಯಗಳಿಗೆ "ಸತ್‌' ಎ೦ಬ ಸಂಜ್ಞೆಯು ಬರುತ್ತದೆ. 


1126 ಲಘುಸಿದ್ಧಾ೦ತ ಕೌಮುದೀ-ಉತ್ತರಾರ್ಧ 
(ವೈಕಲ್ಪಕವಾಗಿ 'ಸತ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-836. ಲ್ಭಟಃ ಸದ್ದಾ।(3.3.14) 

ವೃತ್ತಿ- ವ್ಯವಸ್ಥಿತವಿಭಾಷೇಯಮ್‌। ತೇನ ಅಪ್ರಥಮಾಸಾಮಾನಾಧಿಕರಣ್ಯೇ 
ಪ್ರತ್ಯಯೋತ್ತರಪದಯೋಃ ಸಮ್ಸೋಧನೇ ಲಕ್ಷಣಹೇತ್ವೋಶ್ಚ ನಿತ್ಯಮ್‌। ಕರಿಷ್ಯನ್ನಂ 
ಕರಿಷ್ಠಮಾಣಂ ಪಶ್ಯ 

ಅರ್ಥ-"ಲ್ಕಟ್‌'ನ ಸ್ಥಾನದಲ್ಲಿ “ಸತ್‌” ಸಂಜ್ಞೆಯುಳ್ಳ "ಶತೃ' ಮತ್ತು "ಶಾನಚ್‌' 
ಪ್ರತ್ಯಯಗಳು ವಿಕಲ್ಪವಾಗಿ ಆದೇಶವಾಗಿ ಬರುತ್ತವೆ. ಈ ವಿಕಲ್ಪಕ್ಕೆ ವ್ಯವಸ್ಥಿತ ವಿಭಾಷಾ 
ಎಂದು ಕರೆಯುತ್ತಾರೆ. “ವ್ಯವಸ್ಥಿತ ವಿಭಾಷಾ' ಎ೦ದರೆ, “ವ್ಯವಸ್ಥಾ ಸಇ್ಣಾತಾ ಅಸ್ಯಾಃ 
ಇತಿ ವ್ಯವಸ್ಥಿತಾ' ವ್ಯವಸ್ಥಿತಾಚಾಸೌ ವಿಭಾಷಾ ಚ ವ್ಯವಸ್ಥಿತ-ವಿಭಾಷಾ ಎಂದು 
ಕರ್ಮಧಾರಯ ಸಮಾಸ. ಅಂದರೆ ಇದರಿಂದ ವಿಧಿಸಲಾಗುವ ಕಾರ್ಯವು ಕೆಲವು 
ಉದಾಹರಣೆಗಳಲ್ಲಿ ಕಂಡುಬರುವದು, ಕೆಲವು ಉದಾಹರಣೆಗಳಲ್ಲಿ ಕಂಡುಬರುವದೇ 
ಇಲ್ಲ. ಈ ರೀತಿಯಾಗಿ ವ್ಯವಸ್ಥಿತ ವಿಭಾಷಾ ಇರೋಣದ್ದರಿಂದ ಪ್ರಥಮಾನ್ನದ ಜೊತೆಗೆ 
ಸಮಾನಾಧಿಕರಣವಿಲ್ಲದೇ ಇದ್ದಾಗ, ಪ್ರತ್ಯಯ ಅಥವಾ ಉತ್ತರಪದವು ಪರವಾದಾಗ, 
ಸಂಬೋಧನದಲ್ಲೂ ಮತ್ತು ಲಕ್ಷಣ, ಹೇತ್ಸರ್ಥಗಳಲ್ಲೂ, ಧಾತುವಿನ ಪರದಲ್ಲಿರುವ 
“ಲೃಟ್‌'ಗೆ ಈ ಪ್ರತ್ಯಯಗಳು ನಿತ್ಯವಾಗಿ ಆದೇಶವಾಗಿ ಬರುತ್ತವೆ. 

ಉದಾ- “ಕರಿಷ್ಕನ್ನಮ್‌ ಪಶ್ಯ' (ಮುಂದೆ ಕೆಲಸ ಮಾಡಲಿರುವವನನ್ನು ನೋಡು) 
ಎಂಬಲ್ಲಿ, "ಕೃ' ಧಾತುವಿನ ಪರದಲ್ಲಿರುವ "“ಲೃಟ್‌' ನ ಸ್ಥಾನದಲ್ಲಿ "ಶತೃ' ಕೃದಂತೇ 
ಪೂರ್ವಕೃದನ್ತ ಪ್ರತ್ಯಯವು ಆದೇಶವಾಗಿ ಬಂದು, ಕೃ. ಅತ್‌ ಎ೦ದಿರುವಾಗ, “ಸ್ಯತಾಸೀ 
ಲೃ ಲೃಟೋಃ” ಎಂಬ ಸೂತ್ರದಿಂದ "ಸ್ಕ' ಪ್ರತ್ಯಯವು ಬಂದು ಕೃ--ಸ್ಯ* ಅತ್‌ ಎಂದಿದ್ದಾಗ, 
“ಯದ್ದನೋಃ ಸ್ಯೇತಿ” ಸೂತ್ರದಿಂದ, ಇಡಾಗಮ (ಇ) ಬಂದು ಕೃ೬ಇ+ಸ್ಯ4ಅತ್‌ 
ಎ೦ದಿರುವಾಗ, "ಸ' ಕಾರಕ್ಕೆ “ಆದೇಶ ಪ್ರತ್ಯಯಯೋಃ” ಎಂಬುದರಿಂದ, "ಷ್‌ 
ಕಾರವು ಆದೇಶವಾಗಿ ಬಂದು, ಕೃ-ಇ-ಷ್ಯ--ಅತ್‌ ಎ೦ದಿರುವಾಗ, "ಅತೋ ಗುಣೇ” 
ಎಂಬ ಸೂತ್ರದಿಂದ, ಪರರೂಪ ಬಂದು, ಕರಿಷ್ಠತ್‌ ಎಂದು ರೂಪವಾಗಿ ನಂತರ 
ಅದಕ್ಕೆ ಪ್ರಾತಿಪದಿಕ ಸಂಜ್ಞಾ ಬಂದು, ಅಪ್ರಥಮಾ ಸಮಾನಾಧಿಕರಣ್ಯದಲ್ಲಿ ನಿತ್ಯವಾಗಿ 
ಬರುತ್ತದೆ ಎಂದು ಹೇಳಿದ್ದರಿಂದ, ದ್ವಿತೀಯಾ ವಿಭಕ್ತಿಯ "ಅಮ್‌' ಪ್ರತ್ಯಯ ಬಂದು 
ಕರಿಷ್ಯತ್‌ ಅಮ್‌ ಎಂದಿದ್ದಾಗ, ಉಗಿತ್ತಾದ್ದರಿಂದ, ನುಮಾಗಮ ಬಂದು ಕರಿಷ್ಯ 
+ನ್‌4ತ್‌4ಅಮ್‌ ಎಂದಿದ್ದಾಗ, "ನ್‌' ಕಾರಕ್ಕೆ “ನಶ್ಚಾಃಪದಾನ್ತಸ್ಯ ರುಲಿ” ಎಂಬುದರಿಂದ 
ಅನುಸ್ವಾರವಾಗಿ, ಕರಿಷ್ಯ4೦+ತ್‌4ಅಮ್‌ ಎಂದಿದ್ದಾಗ, ಪರಸವರ್ಣವಾಗಿ 
ಕರಿಷ್ಯ4ನ್‌ ೬ತ್‌4ಅಮ್‌-ಕರಿಷ್ಯನ್ರಮ್‌ ಎಂದು ರೂಪವಾಗುತ್ತದೆ. 

ಉದಾ. 2-ಕರಿಷ್ಯವರಾಣವರ್‌ (ಮುಂದೆ ಮಾಡಲಿರುವ)-ಕರಿಷ್ಯ- 
ಆನ(ಶಾನಚ್‌)+ಅಮ್‌ ಎಂದಿದ್ದಾಗ, “ಆನೇ ಮುಕ್‌” ಎಂಬ ಸೂತ್ರದಿಂದ "ಮುಕ್‌' 
ಆಗಮವು ಬಂದು ಕರಿಷ್ಯ--ಮ್‌.-ಆನ--ಅಮ್‌ ಎಂದಿರುವಾಗ, “ರಷಾಭ್ಯಾಮ್‌ ನೋಣಃ 
ಸಮಾನಪದೇ” ಸೂತ್ರದಿಂದ "ನ' ಕಾರಕ್ಕೆ "ಣತ್ಸ' ಬ೦ದು ಕರಿಷ್ಯಮ್‌4ಆಣ-+ಅಮ್‌ 


ಪೂರ್ವ ಕೃದಂತ 1127 


ಎ೦ದಿರುವಾಗ “ಅಮಿಪೂರ್ವಃ” ಎಂಬ ಸೂತ್ರದಿಂದ ಪೂರ್ವರೂಪ ಬಂದು 
ಕರಿಷ್ಕಮಾಣಮ್‌ ಎಂದು ರೂಪವಾಗುತ್ತದೆ. 


('ತಜ್ಛೀಲಾದಿ' ಅಧಿಕಾರ ಸೂತ್ರ) 


ಸೂತ್ರ-637 - ಆ ಕ್ಷೇಸಚ್ಛೀಲ-ತದ್ಧರ್ಮ-ತತ್ಲಾಧುಕಾರಿಷು।(3.2.134) 

ವೃತ್ತಿ - ಕ್ಷಿಪಮಭಿವ್ಯಾಪ್ಯ ವಕ್ಷ್ಯಮಾಣಾಃ ಪ್ರತ್ಯಯಾಃ ತಚ್ಛೇಲಾದಿಷು ಕರ್ತಷು 
ಬೋಧ್ಯಾಃ। 

ಪ.ಛೇ.-ಆ, ಕ್ವೇಃ, ತಚ್ಛೇಲ-ತದ್ಭರ್ಮ-ತತ್ಸಾಧುಕಾರಿಷು| 

ಅ.ವೃ.-“ಧಾತೋಃ” ಎಂಬುದು ಅಧಿಕಾರಸೂತ್ರ ಸೂತ್ರದಲ್ಲಿರುವ “ತತ್‌' ಶಬ್ದದಿಂದ 
ಧಾತುವಿನ ಜ್ಞಾನವಾಗುತ್ತದೆ. 

ಅರ್ಥ - ಪ್ರಕೃತ ಸೂತ್ರದಿ೦ದ ಆರಂಭಿಸಿ “ಭ್ರಾಜ-ಭಾಸ-ಧುರ್ವಿ-ದ್ಯುತೋರ್ಜಿ- 
ಪ್ಯೃ-ಜು-ಗ್ರಾವಸ್ತುವಃ ಕ್ಲಿಪ್‌” ಇಲ್ಲಿಯವರೆಗೆ ಹೇಳಿರುವ “ಕ್ವಿಪ್‌' ಪ್ರತ್ಯಯಾನ್ತ ಪರ್ಯನ್ತ 
ಹೇಳಲಾಗಿರುವ ಪ್ರತ್ಯಯಗಳು “ತಚ್ಛೇಲ' “ತದ್ಭರ್ಮ' "ತತ್ಲಾಧುಕಾರಿ' ಈ ಮೂರು 
ಅರ್ಥಗಳು ತೋರುವಾಗ, ಕತ್ರರ್ಥದಲ್ಲಿ ಬರುತ್ತವೆ. 

ಇಲ್ಲಿ ಹೇಳಲಾಗಿರುವ "ಆಜ್‌' ಉಪಸರ್ಗವು “ಅಭಿವಿಧಿ' ಎಂಬ ಅರ್ಥವನ್ನು 
ಹೇಳೋಣದ್ದರಿಂದ "ಕ್ವಿಪ್‌' ಪ್ರತ್ಯಯವನ್ನೂ ಗಣನೆಗೆ ತೆಗೆದುಕೊಳ್ಳಲಾಗಿದೆ. 

(ತ್ಯನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 838 ತೃನ್‌।(3.2.135) 

ವೃತ್ತಿ- ಕರ್ತಾ ಕಟಾನ್‌। 

ಅ. ವೃ. - "ಧಾತೋಃ' "ಪ್ರತ್ಯಯಃ' "ಪರಶ್ಚ' ಎಂಬವು ಅಧಿಕಾರ ಸೂತ್ರಗಳಾಗಿವೆ. 
ಮತ್ತು “ತಚ್ಛೇಲ ತದ್ಭರ್ಮ ತತ್ಸಾಧುಕಾರಿಷು” ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಉದಾ-ಕರ್ತಾ ಕಟಾನ್‌-(ಚಾಪೆಯನ್ನು ಮಾಡುವ ಸ್ವಭಾವವುಳ್ಳವನು, 
ಧರ್ಮವುಳ್ಳವನು. ಚೆನ್ನಾಗಿ ತಯಾರಿಸುವವನು) ಎಂ೦ಬಲ್ಲಿ-“ಕೃಷ್‌್‌' ಧಾತುವಿಗೆ 
ತಚ್ಛೇಲಾರ್ಥದಲ್ಲಿ, “ತೃನ್‌' (ತೃ) ಪ್ರತ್ಯಯ ಬಂದು, ಕೃತತ್ಛ ಎಂದಿದ್ದಾಗ, “ತೃನ್‌' 
(ತೃ) ಪ್ರತ್ಗಂರ ೨ ಮ್ರ ಆದರ್ದಿದಾತುಕವಾಗಿರುವುದರಿಂದ 
“ಸಾರ್ವಧಾತುಕಾರ್ಧಧಾತುಕಂಯೋಃ” ಎಂಬುದರಿಂದ ಗುಣ ಬಂದು 
ಕ4ಅರ್‌+೬ತೃವಕತಣ್ಯ ಎಂದಿರುವಾಗ, ಪ್ರಾತಿಪದಿಕ ಸಂಜ್ಞೆ ಬಂದು "ಸುಪ್‌' ಪ್ರತ್ಯಯ 
ಸೇರಿಸಿದಾಗ, ಕತಣೃ4ಸ್‌(ಸುಪ್‌) ಎಂದಿರುವಾಗ, "ಯದುಶನಸ್‌ 
ಪುರುದಂಸೋಇನೇಹಸಾಂಚ” ಎಂಬ ಸೂತ್ರದಿಂದ "ಯ' ಕಾರಕ್ಕೆ “ಅನಜ್‌” (ಅನ್‌) 
ಆದೇಶ ಬಂದು, ಕರ್ತ್‌--ಅನ್‌--ಸ್‌ ಎಂದಿದ್ದಾಗ, “ಅಪ್‌-ತೃನ್‌-ತ ಟ್‌-ಸ್ಪಸ್ಫ-ನಪ್ಪೃ- 
ನೇಷ್ಟೃ-ಕ್ಷತೃ-ಹೋತೃ- ಪೋತೃ-ಪ್ರಶಾಸ್ತ್ಯೃಣಾಮ್‌” ಎಂಬುದರಿಂದ 
ಉಪಧಾಭೂತವಾದ “ಅ' ಕಾರಕ್ಕೆ ಕೃದಂತೇ ಪೂರ್ವಕೃದನ್ನ ದೀರ್ಫ್ಥ ಬಂದು 


1128 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಕರ್ತ್‌4ಆನ್‌4ಸ್‌ ಎಂದಿರುವಾಗ, “ಹಲ್ವಾ ್ಛ(ವಿಭ್ಯೋದೀರ್ಫಾತ್‌ ಸುತಿಸಿ ಅಪೃಕ್ಷಂ 
ಹಲ್‌” ಎಂಬುದರಿಂದ "ಸ್‌' ಕಾರಕ್ಕೆ ಲೋಪ ಬಂದು ಕರ್ತ್‌4ಆನ್‌ ಎ೦ದಿರುವಾಗ, 
“ನಲೋಪಃ ಪ್ರಾತಿಪದಿಕಾನ್ನಸ್ಕ” ಎಂಬ ಸೂತ್ರದಿಂದ "ನ್‌' ಕಾರಕ್ಕೆ ಲೋಪ ಬಂದು 
ಕರ್ತಾ ಎಂದು ರೂಪವು ಸಿದ್ಧವಾಗುತ್ತದೆ.“ಕಟಾನ್‌' ಎಂಬುದು ಕರ್ಮವಾಚಕ 
ಪದವಾಗಿದೆ. ಇದಕ್ಕೆ ತೃನ್ನನ್ತ-ಕೃದನ್ತ ಶಬ್ದದ ಪ್ರಯೋಗವಿದ್ದಾಗ, “ಕರ್ತ-ಕರ್ಮಣೋಃ 
ಕೃತಿ” ಎಂಬುದರಿಂದ "ಕಟ' ಶಬ್ದಕ್ಕೆ 'ಷಷ್ಕೀ' ಪ್ರಾಪ್ತವಾಗ'ಲು 
“ನಲೋಕಾವ್ಯಯನಿಷ್ಠಾಖಲರ್ಥತೃನಾಮ್‌” ಎಂಬುದರಿಂದ ನಿಷೇಧವು ಬಂದು, 
“ಕರ್ಮಣೀ ದ್ವಿತೀಯಾ” ಎಂಬುದರಿಂದ “ಕಟ' ಶಬ್ದಕ್ಕೆ ದ್ವಿತೀಯಾ ಬಂದು “ಕರ್ತಾ 
ಕಟಾನ್‌' ಎಂಬ ರೂಪವು ಸಿದ್ಧಿಸುತ್ತದೆ. 
("ಷಾಕನ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-839. ಜಲ್ಪ-ಛಕ್‌ಷ-ಕುಟ್ಟ-ಲುಣ್ಣ-ವೃಣಃ ಷಾಕನ್‌।(3.2.15ರ5) 

ಅ. ವೃ. - "ಧಾತೋಳಿ "ಪ್ರತ್ಯಯಃ' “ಪರಶ್ಚ' ಎಂಬವು ಅಧಿಕಾರ ಸೂತ್ರಗಳಾಗಿವೆ. 
ಮತ್ತು “ತಚ್ಛೇಲ ತದ್ಧರ್ಮ ತತ್ಸಾಧುಕಾರಿಷು” ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ-"ಷಾಕನ್‌' ಪ್ರತ್ಯಯವು ಮತ್ತು “ತಚ್ಛೇಲ' “ತದ್ಭರ್ಮ' "ತತ್ಸಾಧುಕಾರಿ' 
ಎಂಬ ಅರ್ಥಗಳು ಜಲ್ಪ, ಭಿಕ್ಷ, ಕುಟ್ಟ, ಲುಣ್ಣ, ವೃಜ್‌ ಎಂಬ ಈ ಧಾತುವಳಿಂದ 
ತೋರುವಾಗ ಕರ್ತರ್ಥದಲ್ಲಿ ಬರುತ್ತವೆ. ಷಾಕನ್‌' ಎಂಬಲ್ಲಿರುವ "ಷ್‌' ಕಾರಕ್ಕೆ ಮುಂದಿನ 
ಸೂತ್ರದಿಂದ ಲೋಪ ಬಂದು "ಆಕ' ಮಾತ್ರ ಉಳಿಯುತ್ತದೆ. 

(ಷ್‌' ಕಾರಕ್ಕೆ "ಇತ್‌' ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ- 840೦. ಷಃ ಪ್ರತ್ಯಯಸ್ಯ।(1.3.6) 

ವೃತ್ತಿ- ಪ್ರತ್ಯಯಸ್ಯಾದಿಃ ಷ ಇತ್‌ ಸಂಜ; ಸ್ಕಾತ್‌। ಜಲ್ಲಾಕಃ ಭಿಕ್ಷಾಕಃ ಕುಟ್ಟಾಕಃ। 
ಲುಣ್ಣಾಕಃ ವರಾಕಃ। ವರಾಕೀ। 

ಅ.ವ್ಯ. - “ಆದಿರ್ಜಿ ಟುಡವಃ” ಎಂಬ ಸೂತ್ರದಿಂದ, “ಆದಿಃ? ಎಂಬ ಪದವೂ 
ಮತ್ತು “ಉಪದೇಶೇಇಜನುನಾಸಿಕ ಇತ್‌” ಎಂಬ ಸೂತ್ರದಿ೦ದ “ಇತ್‌' ಎಂಬ ಪದವೂ 
ಅನುವೃತ್ತವಾಗುತ್ತವೆ. 

ಅರ್ಥ- ಪ್ರತ್ಯಯದ ಆದಿಯಲ್ಲಿರುವ "ಕ್ಷಷ್‌' ಕಾರವು "ಇತ್‌' ಸಂಜ್ಞೆಯನ್ನು 
ಹೊಂದುತ್ತದೆ. 

ಉದಾ- “ಜಲ್ಪಾಕಳ'- (ಬಹಳ ಮಾತಾಡುವ ಸ್ವಭಾವವುಳ್ಳವನು)-ಈ ಅರ್ಥದ 
ಜೊತೆಗೆ ಮಾತನಾಡುವ ತನ್ನ ಧರ್ಮವನ್ನು ತಿಳಿದವನು ಮತ್ತು ಒಳ್ಳೆಯ ರೀತಿಯಲ್ಲಿ 
ಮಾತನಾಡುವ ಸಾಮಥಣ್ಯವುಳ್ಳವನು ಎಂಬ ಈ ಎರಡು ಅರ್ಥಗಳೂ ಸಹ “ಆಕ್ಟೇಃ 
ತಚ್ಛೇಲ-ತದ್ಭರ್ಮ-ತತ್ಸಾಧುಕಾರಿಷು” ಎ೦ಬ ಸೂತ್ರದಲ್ಲಿ, ಹೇಳಿರುವ ಈ ಅರ್ಥಗಳೂ 
ಇಲ್ಲಿ ಅಡಕವಾಗಿವೆ. 


ಪೂರ್ವ ಕೃದಂತ 1129 


ಮೇಲೆ ಹೇಳಿದ ಮೂರು ಅರ್ಥಗಳಿಂದ ಕೂಡಿದ ಜಲ್ಬ ವ್ಯಕ್ತಾಯಾಂ ವಾಚಿ 
ಎಂಬ ಧಾತುವಿನ ಪರದಲ್ಲಿ ಕರ್ತರ್ಥದಲ್ಲಿ “ಜಲ್ಬ ಭಿಷ” ಎಂಬ ಸೂತ್ರದಿಂದ, 
"ಷಾಕನ್‌' ಪ್ರತ್ಯಯವು ಜಲ್ಟ್‌*ಷಾಕನ್‌ ಎಂದಿದ್ದಾಗ, "ಷ್‌' ಕಾರಕ್ಕೆ ಪ್ರಕೃತ ಸೂತ್ರದಿಂದ 
“ಇತ್‌? ಸಂಜ್ಞೆ ಬಂದು ಅದು ಲೋಪವಾಗಿ ಜಲ್ಫ್‌*ಆಕನ್‌ ಎಂದಿದ್ದಾಗ, "ನ್‌ 
ಕಾರಕ್ಕೆ “ಹಲನ್ತ್ಯಮ್‌” ಸೂತ್ರದಿಂದ “ಇತ್‌' ಸಂಜ್ಞೆ ಬಂದು ಲೋಪವಾಗಿ, ಜಲ್ವ್‌* 
ಆಕ=ಜಲ್ಪಾಕ ಎಂದಿದ್ದಾಗ, ಪ್ರಾತಿಪದಿಕ ಸಂಜ್ಞಾ ಬ೦ದು, ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ 
"ಸುಪ್‌' (ಸ್‌) ಪ್ರತ್ಯಯ ಸೇರಿಸಿ ಜಲ್ಫ್‌*ಆಕ4ಸ್‌ ಎಂದಿದ್ದಾಗ "ಸ್‌' ಕಾರಕ್ಕೆ ರುತ್ವ- 
ವಿಸರ್ಗಗಳಿಂದ ಜಲ್ಟಾಕಃ ಎಂಬ ರೂಪವು ಸಿದ್ಧಿಸುತ್ತದೆ. 

ಇದೇರೀತಿಯಾಗಿ, “ಭಿಕ್ಷಾಕಃ' (ಭಿಕ್ಷೆ ಬೇಡುವ ಸ್ವಭಾವ ಅಥವಾ ಧರ್ಮ 
ಸಾಮರ್ಥ್ಯವುಳ್ಳವನು), ಕುಟ್ಟಾಕಃ-(ಛೇದನ ಅಥವಾ ಹೆದರಿಸುವ ಸ್ವಭಾವವುಳ್ಳವನು), 
ಲುಂಟಾಕಃ- (ಲೂಟಿ ಮಾಡುವ ಸ್ವಭಾವವುಳ್ಳವನು), ವರಾಕಃ-(ವರಿಸುವ 
ಸ್ವಭಾವವುಳ್ಳವನು) ಎಂಬ ಅರ್ಥದ ಜೊತೆಗೆ ಎಲ್ಲ ಶಬ್ದಗಳಿಗೂ ಧರ್ಮ ಹಾಗೂ 
ಸಾಮರ್ಥ ಎಂಬ ಅರ್ಥಗಳನ್ನು ಸೇರಿಸಿಕೊಳ್ಳಬೇಕು. ಇವುಗಳ ರೂಪ ಸಿದ್ಧಿಯನ್ನು 
ಜಲ್ಲಾಕಃ ಶಬ್ದದಂತೆಯೇ ಎಂದು ತಿಳಿಯಬೇಕು. 

("ಉ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 841. ಸನಾಶ೦ಸ-ಜಕ್ಷ ಉಃ( 3.2.1698) 

ವೃತ್ತಿ-ಚಿಕೀರ್ದುಃ ಆಶಂಸುಃ ಭಿಕ್ಷು 

ಪ.ಛೇ.-ಸನ್‌, ಆಶಂಸ, ಭಿಕ್ಷ, ಉಃ। 

ಅ. ವ್ಯ-“ಧಾತೋ:', “ಪ್ರತ್ಯಯಃ?, “ಪರಶ್ಚ” ಎಂಬ ಮೂರು ಅಧಿಕಾರ ಸೂತ್ರಗಳು 
ಅನುವೃತ್ತವಾಗುತ್ತವೆ. 

ಕೃದಂತೇ ಪೂರ್ವಕೃದನ್ನ 

ಅರ್ಥ-ಸನ್ನನ್ತ ಧಾತುಗಳಿಗೆ ಆಜ್‌-ಪೂರ್ವಕ "ಶಂಸ್‌' ಧಾತು ಹಾಗೂ `ಭಿಕ್ಸ್‌' 
ಧಾತುಗಳಿಗೆ ತಚ್ಛೇಲಾದ್ಯರ್ಥಗಳಲ್ಲಿ ಉ' ಪ್ರತ್ಯಯವು ಬರುತ್ತದೆ. “ಪ್ರತ್ಯಯಗ್ರಹಣೇ 
ತದನ್ತ್ನ ಗ್ರಹಣಮ್‌” ಎಂಬ ನಿಯಮದಿಂದ "ಸನ್‌' ಶಬ್ದದಿಂದ ಸನ್ನನ್ಹ ಗ್ರಹಣವು 
ಮಾಡಲಾಗಿದೆ. 

ಉದಾ- * ಚಿಕೀರ್ಷುಃ' (ಮಾಡಲು ಇಚ್ಛಿಸುವ ಸ್ವಭಾವವುಳ್ಳವನು) ಎಂಬಲ್ಲಿ, 
"ಡು' ಕೃಣ್‌ ಕರಣೇ ಎಂಬ ಧಾತುವಿಗೆ "ಸನ್‌' ಪ್ರತ್ಯಯವನ್ನು ಸೇರಿಸಿ “ಚಿಕೀರ್ಷ' 
ಎ೦ಬ ರೂಪವು ಸಿದ್ಧವಾಗುತ್ತದೆ. ಇದು ಸನ್ನನ್ತ ರೂಪವಾಗಿದೆ. ಪ್ರಕೃತ ಸೂತ್ರದಿಂದ 
ಇದಕ್ಕೆ "ಉ' ಪ್ರತ್ಯಯವು ಬಂದು ಚಿಕೀರ್ಷ*ಉ ಎಂದಿದ್ದಾಗ “ಉ' ಪ್ರತ್ಯಯವು 
ಆರ್ಧಧಾತುಕವಾದ್ದರಿ೦ದ, “ಅತೋ ಲೋಪಃ” ಎಂಬುದರಿಂದ “ಷ' ಕಾರೋತ್ತರವರ್ತಿ 
“ಅ' ಕಾರಕ್ಕೆ ಲೋಪ ಬಂದು ಚಿಕೀರ್ಷ್‌*ಉ ಎಂದಿದ್ದಾಗ, ಹಿಂದಿನಂತೆ ಪ್ರಾತಿಪದಿಕ 
ಸಂಜ್ಞಾ ವಿಭಕ್ತಿ. ರುತ್ವ-ವಿಸರ್ಗ ಮೊದಲಾದ ಕಾರ್ಯಗಳಾಗಿ ಚಿಕೀರ್ಷುಃ ಎಂದು 


1130 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ರೂಪವಾಗುತ್ತದೆ. ಉದಾ-2 ಆಶಂಸುಃ (ಆಶೆಪಡುವ ಸ್ವಭಾವವುಳ್ಳವನು) ಎಂಬಲ್ಲಿ, 
ಆಜ್‌ ಪೂರ್ವಕ "ಶಂಸ್‌' ಧಾತುವಿಗೆ ಪ್ರಕೃತ ಸೂತ್ರದಿಂದ, “ಉ' ಪ್ರತ್ಯಯವು ಬಂದು 
ಹಿಂದಿನಂತೆಯೇ ಪಕ್ರಿಯೆ ನಡೆದು “ಆಶ೦ಸುಃ' ಎಂಬ ರೂಪವು ಸಿದ್ಧಿಸುತ್ತದೆ. ಭಿಕ್ಷುಃ 
- (ಭಿಕ್ಷೆ ಬೇಡುವವನು) ಭಿಕ್ಷ ಭಿಕ್ಷಾಯಾಂ ಎಂಬ ಧಾತುವಿಗೆ, ಪ್ರಕೃತ ಸೂತ್ರದಿಂದ 
"ಉ' ಪ್ರತ್ಯಯವು ಬಂದು ಹಿಂದಿನಂತೆಯೇ ಪಕ್ರಿಯೆ ನಡೆದು `'ಭಿಕ್ಷುಃ' ಎಂಬ 
ರೂಪವು ಸಿದ್ಧಿಸುತ್ತದೆ. 

(ಕ್ಟಿಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ-642. ಛ್ರಾಜ-ಭಾಸ-ಧುರ್ವಿ-ದ್ಯುತೋರ್ಜ-ಪ್ಯೂ-ಜು- 
ಗ್ರಾವಸ್ತುವಃ ಕ್ಚಿಪ್‌।(3.3.177) 

ವೃತ್ತಿ- ವಿಭ್ರಾಟ್‌। ಭಾಃ। 

ಪ. ಛೇ. - ಭ್ರಾಜ, ಭಾಸ, ಧುರ್ವೀ, ದ್ಯುತ್‌, ಊರ್ಜಿ, ಪ್ಯು, ಜು, ಗ್ರಾವಸ್ತುವಃ 
ಕ್ವಿಪ್‌। 

ಅ. ವೃ.-“ಧಾತೋಃ', “ಪ್ರತ್ಯಯಃ”, “ಪರಶ್ಚ” ಎಂಬ ಮೂರು ಅಧಿಕಾರ ಸೂತ್ರಗಳು 
ಅನುವೃತ್ತವಾಗುತ್ತವೆ. ಇದರ ಜೊತೆಗೆ “ ಆಕ್ಷೇಃ-ತಚ್ಛೇಲ-ತದ್ಭರ್ಮ-ತತ್ಸಾಧಿಕಾರಿಷು” 
ಎಂಬ ಸೂತ್ರದಿಂದ, ತಚ್ಛೇಲ, ತದ್ಭರ್ಮ, ತತ್ಸಾಧಿಕಾರಿಷು ಎ೦ಬ ಸೂತ್ರದ ಭಾಗವು 
ಅಧಿಕೃತವಾಗಿದೆ. 

ಅರ್ಥ - ಭ್ರಾಜ, ಭಾಸ, ಧುರ್ವಿ, ದ್ಯುತ್‌, ಊರ್ಜ್‌, ಪೃ, ಜು, ಮತ್ತು ಗ್ರಾವ 
ಪೂರ್ವಕ "“ಸ್ತು' ಧಾತುಗಳ ಪರದಲ್ಲಿ ತಚ್ಛೇಲ, ತದ್ಭರ್ಮ, ತತ್ಸಾಧಿಕಾರಿ ಎಂಬ 
ಕರ್ತರ್ಥದಲ್ಲಿ, “ಕ್ವಿಪ್‌' ಪ್ರತ್ಯಯವು ಬರುತ್ತದೆ. 

“ಕ್ವಿಪ್‌' ಪ್ರತ್ಯಯವು ಸರ್ವಾಪಹಾರಿಯಾಗಿದ್ದು, ಲೋಪವಾಗುತ್ತದೆ. ಹಾಗಾದರೆ 
ಏನು ಲಾಭವೆಂದರೆ, ಪ್ರತ್ಯಯಲಕ್ಷಣದಿಂದ ಧಾತುವು ಕೃದನ್ನವಾಗಿ, ಪ್ರಾತಿಪದಿಕ 
ಸಂಜ್ಞೆಯು ಬರುತ್ತದೆ. ಈ ಪ್ರತ್ಯಯವು "ಕಿತ್‌' ಆಗಿರುವುದರಿಂದ “ಕಿಜಿತಿ ಚ” ಎಂಬ 
ಸೂತ್ರದಿಂದ, "ಗುಣ' "ವೃದ್ಧಿ' ನಿಷೇಧವು ಬರುತ್ತದೆ. ಮತ್ತು "ಪಿತ್‌' ಆಗಿರುವುದರಿಂದ 
“ಹಸ್ಟಸ್ಯ ಪಿತಿ-ಕೃತಿ-ತುಕ್‌” ಎಂಬುದರಿಂದ "ತುಕ್‌' ಆಗಮ ಇವೇ ಮೊದಲಾದ 
ಫಲಗಳು ಇದರಿಂದ ಸಿಗುತ್ತವೆ. 

ಉದಾ-1 ವಿಭ್ರಾಟ್‌। (ವಿಶೇಷವಾಗಿ ಹೊಳೆಯುವ ಸ್ವಭಾವದವನು)-ಎಂಬಲ್ಲಿ, 
"ವಿ' ಉಪಸರ್ಗಪೂರ್ವಕ "ಭ್ರಾಜ್‌' ಧಾತುವಿಗೆ ಪ್ರಕೃತ ಸೂತ್ರದಿಂದ, “ಕ್ವಿಪ್‌' ಪ್ರತ್ಯಯ 
ಬಂದು ಸರ್ವಾಪಹಾರ ಲೋಪವಾಗಿ, ವಿ. ಭ್ರಾಜ್‌-ವಿಭ್ರಾಜ್‌ ಎಂದು “ಜ್‌' ಕಾರಾನ್ತ 
ಪ್ರಾತಿಪದಿಕವು ಸಿದ್ಧವಾಗುತ್ತದೆ. ಇದರ ಪ್ರಥಮೈಕವಚನದಲ್ಲಿ “ವ್ರಶ್ಚ-ಭ್ರಸ್ಟ-ಸೃಜ- 
ಮೃಜ-ಯಜ-ರಾಜ-ಭ್ರಾಜಚ್ಛಶಾಮ್‌ ಷಃ” ಎಂಬ ಸೂತ್ರದಿಂದ, “ಜ್‌' ಕಾರಕ್ಕೆ 
“ಷ್‌' ಕಾರಾದೇಶ ಬಂದು “ಷ್‌' ಕಾರಕ್ಕೆ “ರುಲಾಮ್‌ ಜಶೋತನ್ವೇ” ಎಂಬ ಸೂತ್ರದಿಂದ 
“ಜಶ್‌ತ್ಹ' (ಡ್‌) ಬಂದು “ವಾsವಸಾನೇ” ಎಂಬ ಸೂತ್ರದಿಂದ ಚರ್ತವು ವೈಕಲ್ಪಿಕವಾಗಿ 


ಪೂರ್ವ ಕೃದಂತ 1131 


ಬ೦ದು, "ವಿಭ್ರಾಟ್‌' ಮತ್ತು "ವಿಭ್ರಾಡ್‌' ಎಂದು ಎರಡು ರೂಪಗಳಾಗುತ್ತವೆ. 
ಉದಾ-2.-ಭಾಃ (ಹೊಳೆಯುವ ಸ್ವಭಾವವುಳ್ಳವನು)-ಎಂಬಲ್ಲಿ, "ಭಾಸ್ಕ' ದೀಪ್ರೌ 
ಎಂಬ ಧಾತುವಿಗೆ ಪ್ರಕೃತ ಸೂತ್ರದಿಂದ, “ಕ್ವಿಪ್‌' ಪ್ರತ್ಯಯ ಬಂದು ಸರ್ವಾಪಹಾರ 
ಲೋಪವಾಗಿ "ಭಾಸ್‌' ಎಂದು ಪ್ರಾತಿಪದಿಕವು ಸಿದ್ಧವಾಗುತ್ತದೆ. "ಸ್‌? ಕಾರಕ್ಕೆ ರುತ್ಪ- 
ವಿಸರ್ಗಗಳು ಬಂದು, "ಭಾಃ' ಎಂದು ರೂಪವಾಗುತ್ತದೆ. 
("ಶ್‌(ಛ್‌)' ಕಾರ ಮತ್ತು "ವ್‌' ಕಾರಗಳಗೆ ಲೋಪವನ್ನು ವಿಧಿಸುವ ಸೂತ್ರ) 


ಸೂತ್ರ- 843. ರಾಲ್ಲೋಪಃ(6.4.21) 

ವೃತ್ತಿ- ರೇಫಾಚ್ಫೊ ಆರೋಪಃ ಕ್ಸ್‌ ರುಲಾದೌ ಕ್ವಿತಿ। ಧೂ ವಿದ್ಯುತ್‌। ಊರ್ಕ್‌। 
ಪೂಃ ದೃಶಿಗ್ರಹಣಸ್ಯಅಪಕರ್ಷಾತ್‌ ಚ ವತೇರ್ದೀರ್ಥಃ ಗ್ರಾವಸ್ತುತ್‌। (ಕ್ವಿಬ್ವಚಿ- 
ಪ್ರಚ್ಛಚಾಯತಸ್ತು-ಕಟಪ್ಪು-ಜು-ಶ್ರೀಣಾಮ್‌ ದೀರ್ಫೂಃಸಮ್ಮಸಾರಣಂ ಚ। 
ವಕೀತಿ ವಾಕ್‌। 


ಪ. ಛೇ. - ರಾತ್‌, ಲೋಪಃ। 

ಅ. ವೃ-“ಛ್ವೋಃ ಶೂಡ್‌ ಅನುನಾಸಿಕೇ ಚ” ಸೂತ್ರದಿಂದ "ಭ್ವೋಃ' ಎಂಬ 
ಪದವು ಮತ್ತು “ಅನುನಾಸಿಕಸ್ಯ ಕ್ವಿರುಲೋಃ ಕಿಜಿತಿ” ಎಂಬ ಸೂತ್ರದಿಂದ, “ಕ್ವಿರುಲೋಃ' 
ಮತ್ತು “ಕಿಜೆತಿ' ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ - "ಕ್ವಿಪ್‌' ಪ್ರತ್ಯಯ ಅಥವಾ ರುಲಾದಿ "ಕಿತ್‌' ಮತ್ತು “ಜಿತ್‌' ಪರದಲ್ಲಿದ್ದಾಗ, 
ರೇಫದ ಪರದಲ್ಲಿರುವ "ಛ್‌' ಕಾರ ಮತ್ತು "ವ್‌' ಕಾರಗಳಿಗೆ ಲೋಪವು ಬರುತ್ತದೆ. 

ಉದಾ 1-ಧೂಃ। (ಚಕ್ರದ ಕೀಲು ಅಥವಾ ನೊಗ)-ಧುರ್ವಿ ಹಿಂಸಾಯಾಂ 
ಎ೦ಬ ಧಾತು ಪಾಠದಲ್ಲಿ, "ಧುರ್ವ್‌' ಧಾತುವಿನ ಪರದಲ್ಲಿ, “ಭ್ರಾಜ,-ಭಾಸ-ಧುರ್ವ್‌- 
ದ್ಯುತ್‌-ಊರ್ಜಿ-ಪೃ-ಜು- ಗ್ರಾವಸ್ತುವಃ” ಸೂತ್ರದಿಂದ, “್ವಿಪ್‌' ಪ್ರತ್ಯಯವು ಬಂದು, 
ಅದು ಸರ್ವಾಪಹಾರ ಲೋಪವಾಗಿ ಪ್ರಕೃತ ಸೂತ್ರದಿಂದ "ಧುರ್ವ' ಎಂಬಲ್ಲಿರುವ 
"ವ' ಕಾರವು ರೇಫದ ಪರದಲ್ಲಿರುವುದರಿ೦ದ, ಅದು ಲೋಪವಾಗಿ, "ಧುರ್‌' ಎಂಬ 
ಪ್ರಾತಿಪದಿಕವು ಸಿದ್ಧವಾಗಿ, ಧುರ್‌-ಸ್‌(ಸುಪ್‌) ಎಂದಿರುವಾಗ, "ಸ್‌(ಸುಪ್‌)'ಗೆ 
“ಹಲ್‌ಜ್ಯಾಭ್ಯೋ ದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” ಎಂಬುದರಿಂದ ಲೋಪ ಬಂದು, 
“ರ್ವೋವೋರುಪಧಾಯಾಃ” ಎ೦ಬ ಸೂತ್ರದಿಂದ ಉಪಧಾ "ಉ' ಕಾರಕ್ಕೆ ದೀರ್ಫವಾಗಿ 
ಧೂರ್‌ ಎಂದಿರುವಾಗ ರೇಫಕ್ಕೆ “ಖರವಸಾನಯೋರ್ವಿಸರ್ಜನೀಯಃ” ಎಂಬ 
ಸೂತ್ರದಿಂದ ವಿಸರ್ಗವಾಗಿ ಧೂಃ ಎಂಬ ರೂಪವು ಸಿದ್ಧಿಸುತ್ತದೆ. 

ಉದಾ-2-ವಿದ್ಯುತ್‌। (ಮಿಂಚುವ ಸ್ವಭಾವವುಳ್ಳದ್ದು) ಎಂಬಲ್ಲಿ, "ವಿ' ಉಪಸರ್ಗ 
ಪೂರ್ವಕ ದ್ಯುತ ದೀಪ್ಪೌ ಎಂಬ ಧಾತುವಿನ ಪರದಲ್ಲಿ "ಕ್ವಿಪ್‌' ಪ್ರತ್ಯಯ ಬಂದು 
ಅದು ಸರ್ವಾಪಹಾರ ಲೋಪವಾಗಿ ನಂತರ ವಿದ್ಯುತ್‌ ಎಂದು ಪ್ರಾತಿಪದಿಕವಾಗಿ, 
ಅದಕ್ಕೆ "ಸ್‌'(ಸುಪ್‌) ಸೇರಿಸಿ, ವಿದ್ಯುತ್‌.ಸ್‌(ಸುಪ್‌) ಎ೦ದಿರುವಾಗ, "ಸುಪ್‌'ನ "ಸ್‌' 
ಕಾರಕ್ಕೆ “ಹಲ್‌ಜ್ಯಾಭ್ಯೋದೀರ್ಫ್ಥಾತ್‌ ಸುತಿಸ್ಕಪೃಕ್ತಂ ಹಲ್‌” ಎಂಬುದರಿಂದ ಲೋಪ 


4 


1132 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಬಂದು, ವಿದ್ಯುತ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

ಉದಾ-3- ಊರ್ಕ್‌। (ಬಲವಂತ) ಎಂಬಲ್ಲಿ, "ಊರ್ಜ್‌' ಧಾತುವಿನ ಪರದಲ್ಲಿ 
"ಕ್ಷಿಪ್‌' ಪ್ರತ್ಯಯ ಬಂದು, ಅದು ಸರ್ವಾಪಹಾರ ಲೋಪವಾಗಿ "ಊರ್ಜ್‌' ಎಂಬ 
ಪ್ರಾತಿಪದಿಕವಾಗಿ ಅದಕ್ಕೆ ಹಿಂದಿನಂತೆ "ಸುಪ್‌' ನ "ಸ್‌' ಕಾರಕ್ಕೆ ಲೋಪವಾಗಿ, 
“ಊರ್ಜ್‌' ಎಂದಿರುವಾಗ, “ಜೋಃ ಕುಃ” ಎಂಬ ಸೂತ್ರದಿಂದ, "ಚ್‌' ವರ್ಗವಾದ 
“ಜ್‌' ಕಾರಕ್ಕೆ ಕುತ್ಸ(ಗ್‌) ಆದೇಶವಾಗಿ ಬಂದು. "ಊರ್ಗ್‌' ಎಂದಾಗುತ್ತದೆ. 
“ವಾಂವಸಾನೇ” ಎಂಬ ಸೂತ್ರದಿಂದ "ಗ್‌' ಕಾರಕ್ಕೆ ವೈಕಲ್ಲಿಕವಾಗಿ ಚರ್ತ (ಕ್‌) 
ಬಂದು "ಊರ್ಕ್‌' ಮತ್ತು "ಊರ್ಗ್‌' ಎಂಬ ರೂಪಗಳು ಸಿದ್ಧಿಸುತ್ತವೆ. “ರಾತ್‌ಸಸ್ಯ” 
ಎಂಬ ಸೂತ್ರಕ್ಕೆ ಇಲ್ಲಿ ಅವಕಾಶವಿಲ್ಲ. 

ಉದಾ- 4. ಪೂಃ (ಪಟ್ಟಣ) - ಫೃ ಪಾಲನ-ಪೋಷಣಯೋಳ” ಎಂಬಲ್ಲಿ "ಪೃ' 
ಎಂಬ ಧಾತುವಿಗೆ "ಕ್ವಿಪ್‌' ಪ್ರತ್ಯಯ ಬಂದು ಅದು ಸರ್ವಾಪಹಾರ ಲೋಪವಾಗಿ 
"ಪೃ' ಎ೦ದಿದ್ದಾಗ, “ಕ್ವಿಪ್‌' ಪ್ರತ್ಯಯವು ಪ್ರತ್ಯಯಲಕ್ಷಣದಿ೦ದ "ಕಿತ್‌' ಆಗಿರುವುದರಿಂದ, 
ಗುಣ ನಿಷೇಧವಾಗಿ “ಯೂತಇದ್ದಾತೋಃ” ಎಂಬ ಸೂತ್ರದಿಂದ ಬರಬೇಕಾಗಿದ್ದ 
"ಇತ್ತ' ವನ್ನು ಬಾಧಿಸಿ, “ಉದೋಷ್ಠ್ಯಪೂರ್ವಸ್ಯ?” ಎಂಬ ಸೂತ್ರದಿಂದ "ಉತ್ಸ' ಹಾಗೂ 
“ರ್‌'ಪರಗಳಾಗಿ “ಪುರ್‌” ಎಂದಾಗಿ, ಪ್ರಾತಿಪದಿಕ ಸಂಜ್ಞಾ ಬಂದು, "ಸುಪ್‌' ನ “ಸ್‌' 
ಕಾರಕ್ಕೆ “ಹಲ್‌ಜ್ಯಾಭ್ಯೋದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” ಎಂಬುದರಿಂದ ಲೋಪ 
ಬಂದು, ಪುರ್‌ ಎಂದೇ ಇರುತ್ತದೆ. ಆಗ “ರ್ವೋವೋರುಪಧಾಯಾಃ” ಎಂಬ 
ಸೂತ್ರದಿಂದ ಉಪಧಾ "ಉ' ಕಾರಕ್ಕೆ ದೀರ್ಪ ಬಂದು, ಹಾಗೆಯೇ ರೇಫಕ್ಕೆ ವಿಸರ್ಗ 
ಬಂದು ಪೂಃ ಎಂಬ ರೂಪವು ಸಿದ್ಧವಾಗುತ್ತದೆ.“ಅನ್ಯೇಭ್ಯೋಿ ದೃಶ್ಯತೇ” ಎಂಬ 
ಸೂತ್ರದಲ್ಲಿ, "ದೃಶ್ಯತೇ” ಎಂಬ ಪದವಿದೆ. ಈ "ದೃಶ್ಯ' ಪದವನ್ನು ಗ್ರಹಣ ಮಾಡಿದ 
ಫಲವೇನೆಂದರೆ, ಇದರಿಂದ ಅನ್ಯ ಕಾರ್ಯವೂ ಆಗುತ್ತದೆ. ಈ ಸೂತ್ರದಲ್ಲಿ ಆ 
ಪದವನ್ನು ಅಪಕರ್ಷ ಮಾಡುವುದರಿಂದ, “ಜು' ಧಾತುವಿಗೆ “್ವಿಪ್‌' ಪ್ರತ್ಯಯ ಸೇರಿಸಿದಾಗ, 
ದೀರ್ಫ್ಥವು ಆಗುತ್ತದೆ. ಅಂದರೆ "ಊ' ಕಾರಾನ್ತವಾಗಿ "ಜೂ' ಎಂದಾಗುತ್ತದೆ. ಇದರ 
ಅರ್ಥ ರೋಗಿ ಎಂದು. "ಭೂ' ಶಬ್ದದಂತೆ ಜೂಃ, ಜುವೌ, ಜುವಃ ಎಂದು ನಡೆಯುತ್ತದೆ. 

ಉದಾ-4. ಗ್ರಾವಸ್ತುತ್‌। (ಮೂರ್ತಿಪೂಜಕನು ಅಥವಾ ಶಿಲೆಯ ಗುಣವನ್ನು 
ಸ್ತುತಿಸುವವನು) - ಗ್ರಾವ ಪೂರ್ವಕ "ಸ್ತು' ಧಾತುವಿಗೆ "ಕ್ವಿಪ್‌' ಸೇರಿಸಿ ಸರ್ವಾಪಹಾರ 
ಲೋಪ” ವಾದಮೇಲೆ “ಹ್ರಸ್ವಸ್ಯ ಪಿತಿ ಕೃತಿ ತುಕ್‌” ಎಂಬ ಸೂತ್ರದಿಂದ "ತುಕ್‌' 
ಆಗಮ ಬಂದಮೇಲೆ ತುಕ್‌ ನಲ್ಲಿ "ತ್‌' ಮಾತ್ರ ಉಳಿದು ಗ್ರಾವ+ಸ್ತು*ತ್‌-ಗ್ರಾವಸ್ತುತ್‌ 
ಎಂದು ಪ್ರಥಮೈಕವಚನದ ರೂಪವು ಸಿದ್ಧವಾಗುತ್ತದೆ. 

(ಕಿಪ್‌ ಪ್ರತ್ಯಯವನ್ನು ವಿಧಿಸುವ ವಾರ್ತಿಕ) 
ವಾರ್ತಿಕ - ಕ್ರಿಬ್ಬಚಿ-ಪ್ರಚ್ಞಾ  ್ಯಯತಸ್ತು-ಕಟಪ್ಪೂ-ಜು-ಶ್ರೀಣಾಮ್‌ 
ದಿರ್ಫೋಸಂಪ್ರಸಾರಣಂ ಜಃ 
ಅರ್ಥ- ವಚ್‌, ಪೃಚ್ಛ, ಆಯತ ಪೂರ್ವಸ್ತು, ಕಟಪೂರ್ವಕ "ಪೃ' ಮತ್ತು “ಜು' 


ಪೂರ್ವ ಕೃದಂತ 1133 


ಹಾಗೂ 'ಶ್ರೀ' ಧಾತುವಿನ ನಂತರ ಕಿಪ್‌” ಪ್ರತ್ಯಯ ಬಂದು, ದೀರ್ಫವಾಗಿ 
ಸಂಪ್ರಸಾರಣದ ಅಭಾವವಿರಬೇಕು. 

ಉದಾ- ವಾಕ್‌। ವಕ್ತೀತಿ ವಾಕ್‌ ಎಂದು ವಿಗ್ರಹ (ಮಾತು) ಎಂದು ಅರ್ಥ. - 
ವಚ ಪರಿಭಾಷಣೇ ಎಂಬ ಧಾತುವಿಗೆ “ಕ್ವಿಪ್‌' ಪ್ರತ್ಯಯ ಸೇರಿಸಿ “ಸರ್ವಾಪಹಾರ 
ಲೋಪ” ವಾದಮೇಲೆ, ದೀರ್ಫವಾಗಿ "ವಾಚ್‌' ಎಂದು ಪ್ರಾತಿಪದಿಕವು ಸಿದ್ಧವಾಗುತ್ತದೆ. 
ತದನಂತರ ಪ್ರಥಮೈಕವಚನದಲ್ಲಿ, “ಜೋಃ ಕುಃ” ಎಂಬ ಸೂತ್ರದಿಂದ "ಚ್‌' ಕಾರಕ್ಕೆ 
“ಕುತ್ವ' ಬಂದು “ವಾಕ್‌' ಎಂದು ರೂಪವು ಸಿದ್ಧವಾಗುತ್ತದೆ. 

("ಶ್‌' ಮತ್ತು "ಊಠ್‌' ಆದೇಶಗಳನ್ನು ವಿಧಿಸುವ ಸೂತ್ರ) 


ಸೂತ್ರ- 844. ಜ್ಞ್ಯೋಃ ಶೂಡನುನಾಸಿಕೇ ಚ।( 6.4.19) 

ವೃತ್ತಿ- ಸತುಕ್ಟಸ್ಯ ಛಸ್ಕ ವಸ್ಯ ಚ ಕ್ರಮಾತ್‌ ಶ ಊ್‌ ಇತಿ ಅದೇಶೌ ಸ್ತಃ 
ಅನುನಾಸಿಕೇ ಕ್ವೌ ರುಲಾದೌ ಚ ಕಿಜಿತಿ। ಪೃಚ್ಛತೀತಿ- ಪ್ರಾಟ್‌। ಆಯತಂ ಸೌತಿ- 
ಆಯತಸ್ತೂಃ ಕಟಂ ಪ್ರವತೇ ಕಟಪ್ರೂಃ ಜೂರುಕ್ತಃ ಶ್ರಯತಿ ಹರಿಂ- ಶ್ರೀಃ 

ಪ.ಛೇ- ಚ್ಛೊ ವಿ ಶೂಡ್‌, ಅನುನಾಸಿಕೇ, ಚ। 

ಅ. ವೃ. - “ ಅನುನಾಸಿಕಸ್ಯ ಕ್ವಿರುಲೋಃ ಕಿಚಿತಿ” ಎಂಬ ಸೂತ್ರದಿಂದ ಕ್ವಿರುಲೋಃ 
ಮತ್ತು ಕಿಜೆತಿ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-“ತುಕ್‌' ಆಗಮಸಹಿತ "ಛ್‌'ಕಾರಕ್ಕೆ "ಶ್‌'ಕಾರಾದೇಶ ಮತ್ತು “ವ್‌' ಕಾರಕ್ಕೆ 
"ಊಠ್‌' ಆದೇಶವು ಕ್ರಮವಾಗಿ ಬರುತ್ತವೆ-ಅನುನಾಸಿಕ “ಕ್ವಿ' ಮತ್ತು ರುಲಾದಿಯಾದ 
"ಕಿತ್‌ “ಜಿತ್‌' ಗಳು ಪರದಲ್ಲಿದ್ದಾಗ. 

ಉದಾ. 1-ಪ್ರಾಟ್‌। ಪೃಚ್ಛತಿ ಇತಿ ಎಂದು ವಿಗ್ರಹ. ಪ್ರಶ್ನೆಮಾಡುವವನು ಎಂದರ್ಥ. 
"ಪೃಚ್ಛ' ಧಾತುವಿನ ಪರದಲ್ಲಿ, ಪೂರ್ವ ವಾರ್ತಿಕದಿಂದ "ಕ್ಲಿಪ್‌', ದೀರ್ಫ ಮತ್ತು 
ಸಂಪ್ರಸಾರಣದ ನಿಷೇಧಗಳಾಗಿ, ಪ್ರಕೃತ ಸೂತ್ರದಿಂದ "ಚ್ಛ' ಗೆ "ಶ್‌' ಕಾರಾದೇಶವಾಗಿ, 
“ವ್ರಶ್ವ-ಭ್ರಸ್ಟ-ಸೃಜ-ಮೃಜ-ಯಜ-ರಾಜ-ಭಾಜಚ್ಛಶಾಮ್‌ ಷಃ” ಎಂಬ ಸೂತ್ರದಿಂದ, 
“ಶ್‌' ಕಾರಕ್ಕೆ ಮೂರ್ಧನ್ಯ “ಷ್‌' ಕಾರಾದೇಶವಾಗಿ, "ಜಶ್ಚ್ವ' ದಿಂದ “ಡ್‌' ಕಾರ 
ಬಂದು, “ಚರ್ತ' ದಿಂದ "ಡ್‌' ಕಾರಕ್ಕೆ "ಟ್‌' ಕಾರ ಆದೇಶವಾಗಿ ಪ್ರಾಟ್‌ ಎಂಬ 
ರೂಪವು ಸಿದ್ಧಿಸುತ್ತದೆ. 

ಪ್ರಕ್ರಿಯೆ- ಪ್ರಚ್ಛಃಕ್ಸಿಪ್‌ ಎಂದಿದ್ದಾಗ, "ಕ್ಲಿಪ್‌' ಪ್ರತ್ಯಯ ಸರ್ವಾಪಹಾರ ಲೋಪವಾಗಿ 
“ಪ್ರಚ್ಛ' ಎ೦ದಿದ್ದಾಗ, “ಗ್ರಹಿಜ್ಯಾವಯೀ... ಎಂಬ ಸೂತ್ರದಿಂದ ಪ್ರಾಪ್ತವಾದ ಸಂಪ್ರಸಾರಣದ 
ನಿಷೇಧ, “ರ್ಮೋನವೋರುಪಧಾಯಾಃ”ಎಂಬ ಸೂತ್ರದಿಂದ ಉಪಧಾ ದೀರ್ಫ್ಥವಾಗಿ 
» "ಪ್ರಾಚ್ಛ' ಎ೦ದಿದ್ದಾಗ, ಪ್ರಕೃತ ಸೂತ್ರದಿಂದ "ಚ್ಛ್‌' ಗೆ "ಶ್‌' ಕಾರ ಬಂದು "ಪ್ರಾಶ್‌' 
ಎ೦ದಿರುವಾಗ, “ವ್ರಶ್ವ-ಭ್ರಷ್ಟ್ವ-ಸೃಜ-ಮೃಜ-ಯಜ-ರಾಜ-ಭಾಜಚ್ಛಶಾಮ್‌ ಷಃ” ಎಂಬ 
ಸೂತ್ರದಿಂದ, "ಶ್‌' ಕಾರಕ್ಕೆ ಮೂರ್ಧನ್ಯ "ಷ್‌' ಕಾರಾದೇಶವಾಗಿ, “ಪ್ರಾಷ್‌' ಎಂದಿದ್ದಾಗ, 
(ಜಶ್ತ್ವ) "ಷ್‌' ಕಾರಕ್ಕೆ "ಡ್‌' ಕಾರ ಬಂದು ಪ್ರಾಡ್‌ ಎಂದು ರೂಪವಾಗುತ್ತದೆ. ಇದೇ 


1134 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಮುಂದೆ “ವಾಂವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ ಚತ್ವ(ಟ್‌) ಬಂದು 
ಪ್ರಾಟ್‌ ಎಂದಾಗುತ್ತದೆ. ಹೀಗೆ "ಪ್ರಾಟ್‌' ಮತ್ತು "ಪ್ರಾಡ್‌' ಎಂದು ಎರಡು 
ರೂಪಗಳಾಗುತ್ತವೆ. 

ಉದಾ-2-ಆಯತಸ್ಪೂಃ। ಆಯತಂ ಸ್ಟೌತೀತಿ ವಿಗ್ರಹಃ (ವಿಸ್ತಾರವಾಗಿ ಸ್ತೋತ್ರ 
ಮಾಡುವ ಸ್ವಭಾವವುಳ್ಳವನು)-ಆಯತಪೂರ್ವಕ `ಸ್ತು' ಧಾತುವಿಗೆ ಪೂರ್ವೋಕ್ತ 
ವಾರ್ತಿಕದಿಂದ “ಕ್ವಿಪ್‌' ಪ್ರತ್ಯಯ ಬಂದು ಸರ್ವಾಪಹಾರಲೋಪವಾಗಿ, ಪ್ರತ್ಯಯ 
ಲಕ್ಷಣದಿಂದ ದೀರ್ಫ ಬಂದು "ಆಯತಸ್ತೂ' ಎಂದಾಗಿ ಪ್ರಾತಿಪದಿಕ ಸಂಜ್ಞಾ ಬಂದು, 
ಅದರ ಪರದಲ್ಲಿ ಇರುವ ಪ್ರತ್ಯಯದ "ಸ್‌' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು 
ಆಯತಸ್ತೂಃ ಎಂಬ ರೂಪವು ಸಿದ್ಧವಾಗುತ್ತದೆ. ಅಜಾದಿ "ಸುಪ್‌' ಪ್ರತ್ಯಯಗಳು 
ಪರದಲ್ಲಿ ಬಂದಾಗ, "ಉವಜ್‌' ಆದೇಶ ಬಂದು ಆಯತಸ್ತುವೌ, ಆಯತಸ್ತುವಃ 
ಎ೦ದು ರೂಪಗಳಾಗುತ್ತವೆ. 


ಉದಾ-3-ಕಟಪ್ಲ್ಯಃ ಕಟಂ ಪ್ರವತೇ ಇತಿ ವಿಗ್ರಹಃ (ಚಾಪೆಯನ್ನು ಹೆಣೆಯು 
ವವನು). ಕಟ ಪೂರ್ವಕ "ಪೃಜ್‌' ಧಾತುವಿಗೆ ಹಿಂದಿನ ವಾರ್ತಿಕದಿಂದ “ಕ್ವಿಪ್‌ 
ಪ್ರತ್ಯಯ ಬಂದು ಸರ್ವಾಪಹಾರಲೋಪವಾಗಿ, ದೀರ್ಫವು ಬಂದು ಕಟ- ಫ್ಲೈ. 
ಕಟಪ್ಪ ಎ೦ದು ಪ್ರಾತಿಪದಿಕ ಸಿದ್ಧವಾಗಿ "ಸುಪ್‌'(ಸ್‌) ಪ್ರತ್ಯಯ ಸೇರಿಸಿ ಕಟಪ್ಪ್ಯ*ಸ್‌ 
ಎಂದಿದ್ದಾಗ, "ಸ್‌ ಕಾರಕ್ಕೆ ರುತ್ವ-ವಿಸರ್ಗಗಳು ಬರಿದು ಕಟಪ್ಪ್ಯೃಃ ಎಂಬ 
ರೂಪವಾಗುತ್ತದೆ. 


ಉದಾ- 4 ಜೂರುಕ್ತಃ ಇದರ ರೂಪವನ್ನು “ರಾಲ್ಲೋಪಃ” ಎಂಬ ಸೂ ತ್ರದಲ್ಲಿ 
ಹೇಳಲಾಗಿದೆ. 


ಉದಾ- 5 - ಶ್ರೀಃ - ಶ್ರಯತಿ ಹರಿಂ ಇತಿ ಶ್ರೀಃ ಎಂದು ವಿಗ್ರಹ (ಹರಿಯನ್ನು 
ಆಶ್ರಯಿಸುವ ಸ್ವಭಾವುಳ್ಳ ಲಕ್ಷ್ಮೀ). ಶ್ರಿಜ್‌ ಸೇವಾಯಾಮ್‌ ಎಂಬ ಧಾತುವಿಗೆ 
ಹಿಂದಿನ ವಾರ್ತಿಕದಿಂದ “ಕ್ವಿಪ್‌' ಪ್ರತ್ಯಯ ಬಂದು ಸರ್ವಾಪಹಾರಲೋಪವಾಗಿ, 
ದೀರ್ಫ ಬಂದು ಶ್ರೀ ಎಂದು "ಈ' ಕಾರಾನ್ತ ಪ್ರಾತಿಪದಿಕವು ಸಿದ್ಧವಾಗಿ, ಅದಕ್ಕೆ 
“ಸುಪ್‌' (ಸ್‌) ಸೇರಿಸಿ, ಮುಂದೆ "ಸ್‌ ಗೆ “`ರುತ್ವ-ವಿಸ ರ್ಗಗಳಾಗಿ ಶ್ರೀಃ ಎಂದು 
ರೂಪವಾಗುತ್ತದೆ. ಮುಂದೆ ಅಜಾದಿ (ಔ, ಅಸ್‌(ಜಸ್‌)) ಪ್ರತ್ಯಯಗಳು ಪರದಲ್ಲಿದ್ದಾಗ, 
"ಇಯಜ್‌' ಆದೇಶ ಬಂದು ಶ್ರಿಯೌ, ಶ್ರಿಯಃ ಎಂದು 'ರೂಪಗಳಾಗುತ್ತವೆ. 


(ಷ್ಹನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 845.  ದಾಮ್‌-ನೀ-ಶಸ-ಯು-ಯುಜ-ಸ್ತು-ತುದ-ಸಿ-ಸಿಚ- 
ಮಿಹ-ಪತ-ದಶ-ನಃ ಕರಣೇ। (9.2.1582) 
ವೃತ್ತಿ- ದಾಬಾದೇಃ ಷ್ಟನ್‌ ನ್‌ ಸ್ಯಾತ್‌ ಕರಣೇ*ರ್ಥೇ। ದಾತ್ಯನೇನ-ದಾತ್ರಮ್‌। ನೇತ್ರಮ್‌। 


ಅ. ವೃ. - “ಧಃ ಕರ್ಮಣಿ ಷ್ಟನ್‌” ಎಂಬ ಸೂತ್ರದಿಂದ “ಷ್ವನ್‌' ಎಂಬ ಪದವು 
ಅನುವೃ ಮಾಗುತ್ತದೆ. “ಧಾತೋಳ”,. “ಪ್ರತ್ಯಯಃ?, “ಪರಶ್ಚ” ಎಂಬ ಮೂರು ಅಧಿಕಾರ 


ಪೂರ್ವ ಕೃದಂತ 1135 


ಸೂತ್ರಗಳು. 

ಅರ್ಥ - ದಾಪ್‌, ನೀ, ಶಸ್‌, ಯು, ಯುಜ್‌, ಸ್ತು, ತುದ್‌, ಸಿ, ಸಿಚ್‌, ಮಿಹ್‌, 
ಪತ್‌, ದಂಶ್‌ ಮತ್ತು ನಹ್‌ ಈ ಧಾತುಗಳಿಗೆ ಕರಣಾರ್ಥದಲ್ಲಿ 'ಸ್ವನ್‌' ಪ್ರತ್ಯಯ 
ಬರುತ್ತದೆ. 

ಉದಾ- 1 ಷ್ಟನ್‌ ಪ್ರತ್ಯಯದಲ್ಲಿ "ಷ್‌' ಕಾರಕ್ಕೆ “ಷಃ ಪ್ರತ್ಯಯಸ್ಕ” ಎಂಬ ಸೂತ್ರದಿಂದ 
ಲೋಪವು ಬರುತ್ತದೆ. ನ್‌ ಕಾರಕ್ಕೆ “ಹಲನ್ನ ಮ್‌” ಎಂಬ ಸೂತ್ರದಿಂದ ಲೋಪ ವು 
ಬಂದು “ಷ್‌' ಕಾರದ ಲೋಪವನ್ನು ನಿಮಿತ್ತೀಕರಿಸಿ ಬಂದ ಟ್‌ ಕಾರವು ಹೋಗಿ 
"ತ' ಎಂಬುದು ಮಾತ್ರ ಉಳಿಯುತ್ತದೆ. “ನಿಮಿತ್ತಾಪಾಯೇ ನೈಮಿತ್ತಿಕಸ್ಕಾಪ್ಯಪಾಯಃ' 
ಎಂಬ ನಿಯಮಕ್ಕನುಸಾರವಾಗಿ "ಪೆತ್ರನ್‌' ಎಂದಿದ್ದಾಗ, “ಷ್‌' ಕಾರದ ನಿಮಿತ್ತಕವಾಗಿ, 
'ತ್‌' ಕಾರಕ್ಕೆ “ಟ್‌ ಕಾರವು ಆದೇಶವಾಗಿತ್ತು. (ಈಗ ನಿಮಿತ್ತವಾದ “ಷ್‌' ಕಾರದ 
ಲೋಪದಿಂದ ನೈಮಿತ್ತಿಕವಾದ “ಟ್‌” ಕಾರವು ಲೋಪವಾಗಿ “ತ್‌' ಕಾರವೇ ಉಳಿಯಿತು). 
ಹೀಗೆ ಕೊನೆಯಲ್ಲಿ ಉಳಿಯುವದು “ತ್ರ' ಎಂಬುದು ಮಾತ್ರ. 

ಉದಾ- 2. ದಾತ್ರಮ್‌। ದಾತಿ ಅನೇನ ಇತಿ ಎಂದು ವಿಗ್ರಹ. (ಯಾವುದರಿಂದ 
ಕತ್ತರಿಸಲ್ಪಡುತ್ತದೋ ಅದು-ಕುಡುಗೋಲು) ದಾಪ್‌-ಲವನೇ ಎಂಬ "ದಾ' ಧಾತುವಿನ 
ನಂತರ ಪ್ರಕೃತ ಸೂತ್ರದಿಂದ “ಷ್ವನ್‌' ಪ್ರ ಪ್ರತ್ಯಯ ಬಂದು, ಅನುಬಂಧ ಲೋಪವಾದನಂತರ 
ದಾ+ತ್ರವ ದಾತ್ರ ಎಂದಿದ್ದಾಗ, ಪ್ರಾತಿಪದಿಕ ಸಂಜ್ಞಾ ಬಂದು, “ಅತೋಇಮ್‌” ಎಂಬ 
ಸೂತ್ರದಿಂದ, ನಪುಂಸಕಲಿಜ್ಲದ “ಅಮ್‌' ಪ್ರತ್ಯ ೈ[ಯವು ಆದೇಶವಾಗಿ ಬಂದು, 
ದಾತ್ರ*ಅಮ್‌ ಎಂದಿದ್ದಾಗ ಪೂರ್ವರೂಪ ಬಂದು ದಾತ್ರಮ್‌ ಎಂದು ರೂಪವಾಗುತ್ತದೆ. 

ಉದಾ-3.-ನೇತ್ರಮ್‌। ನೀಯತಿ ಅನೇನ ಇತಿ (ಕಣ್ಣು) ಎ೦ದು ವಿಗ್ರಹ- ನ್ಯ 
ಪ್ರಾಪಣೇ ಎಂಬ ಧಾತುವಿಗೆ ಪ್ರಕೃತ ಸೂತ್ರದಿಂದ "ಷ್ಟನ್‌' ಪ್ರ ಪ್ರತ್ಯಯ ಬಂದು, “ 
ನಃ” ಎಂಬುದರಿಂದ ಧಾತುವಿನ" “ಣ್‌' ಕಾರಕ್ಕೆ “ನ್‌” ನ್ಹೌರಾದೇಶರ ಬಂದು, ಹ 
ಎಂದಿದ್ದಾಗ, “ಈ” ಕಾರಕ್ಕೆ ಸಾರ್ವಧಾತುಕ ಗುಣ ಬಂದು ನ್‌* ಏಃತ್ರ ಎಂದಿದ್ದಾಗ, 
"ಸ್‌'ಗೆ ನಪುಂಸಕ ಲಿಜದಲ್ಲಿ "ಅಮ್‌' ಆದೇಶ ಬಂದು ನೇಃತ್ರಃಅಮ್‌ ಎಂದಿದ್ದಾಗ 
ಪೂರ್ವರೂಪ ಬಂದು ನೇತ್ರಮ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

(ಇಡಾಗಮವನ್ನು ನಿಷೇಧಿಸುವ ಸೂತ್ರ) 


ಸೂತ್ರ-846. ತಿ-ತು-ತ್ರ-ತ-ಥ-ಸಿ-ಸು-ಸರ-ಕ-ಸೇಷು ಚ।(7.2.೨) 
ವೃತ್ತಿ- ಏಷಾಂ ದಶಾನಾಂ ಕೃತ್ವತ್ಯಯಾನಾಮಿಣ್‌ ನ। ಶಸ್ತ್ರಮ್‌| ಯೋತ್ರಮ್‌। 
ಸ್ತೋತ್ರಮ್‌ ತೋತ್ರಮ್‌। ಸೇತ್ರಮ್‌! ಸೇಕ್ರಮ್‌ಮೇಡ್ರಮ್‌ ಪತ್ತಮೌ ದಂಷ್ಟಾ ನಧ್ರೀ। 
ಅ. ವ್ಯ.-“ನೇಡ್‌ ವಶಿಕೃತಿ” ಎಂಬ ನ ಸೊತ್ರದಿಂದ "ನ್‌, ಟ್‌” ಮತ್ತು “ಕೃತಿ” 
ಎಂಬ ಮೂರು ಪದಗಳು ಅನುವೃತ್ತವಾಗುತ್ತವೆ. 
ಅರ್ಥ-"ತಿ” ಮೊದಲಾದ ಹತ್ತು (10) "ಕೃತ್‌' ಪ್ರತ್ಯಯಗಳಿಗೆ ಇಡಾ(ಇಟ್‌)ಗಮ 
ಬರುವುದಿಲ್ಲ 


1136 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


1. ಮೊದಲನೆಯದಾದ "ತಿ' ಪ್ರತ್ಯಯದಿಂದ “ಸ್ವಿಯಾಂ ಕ್ರಿನ್‌” ಎಂದು ಮುಂದೆ 
ಹೇಳಲಾಗುವ ಸೂತ್ರದಲ್ಲಿರುವ ಕ್ಷನ್‌" ನಲ್ಲಿ ಉಳಿಯುವ “ತಿ' ಹಾಗೂ *ಕ್ವಿಚ್‌' 
ಪ್ರತ್ಯಯದಲ್ಲಿ ಉಳಿಯುವ "ತ್ರ'ಗಳು ಗೃಹೀತವಾಗುತ್ತವೆ. 


ಉದಾ-1 ದೀಪ್ತಿಃ ೬ ದೀಪ್‌4ತಿ4ಸ್‌ ಎಂಬಲ್ಲಿ “ಇಡಾಗಮ' ನಿಷೇಧವಾಗಿದೆ. 

2. ತು - “ಸಿತನಿಗಮಿಮಸಿಸಚ್ಯವಿಧಾಇ್‌ ಕ್ರುಶಿಭ್ಯಸ್‌ತುನ್‌”... ಎಂಬ ಉಣಾದಿ 
ಸೂತ್ರದಿ೦ದ ಹೇಳಲಾಗಿರುವ “ತುನ್‌' ಪ್ರತ್ಯಯದಲ್ಲಿ ಉಳಿಯುವದು "ತು' ಎಂದು 
ತಿಳಿಯಬೇಕು. 


ಉದಾ: 1. ತುನ್‌(ತು)- ಸಿನೋತಿ ಇತಿ ಸೇತುಃ | ಇಡಾಗಮವು ಬಾರದೇ “ತು' 
ಪ್ರತ್ಯಯವು ಬಂದಿದೆ. 

2, ತುನ್‌(ತು)-ಸಚ್ಯತೇ ಇತಿ ಸಕ್ತುಃ | ಸಚ್‌.-ತು(ತುನ್‌)*-ಸ್‌ ಎಂದಿದ್ದಾಗ, “ಚ್‌' 
ಕಾರಕ್ಕೆ “ಜೋಃ ಕುಃ” ಎಂಬ ಸೂತ್ರದಿಂದ ಕುತ್ವ ಬಂದು ಸಕ್‌*ತು4ಸ್‌ ಎಂದಾಗಿ 
ಸ "ಸ್‌' ಕಾರಕ್ಕೆ ರುತ್ವ- ವಿಸರ್ಗಗಳಿ೦ದ ಸಕ್ತುಃ ಎಂಬ ರೂಪವು ಸಿದ್ಧವಾಗಿದೆ. 

ತ್ರ-“ದಾಮ್ನೀ-ಶಸ-ಯು” ಎಂಬ ಸೂತ್ರದಿಂದ "ಷನ್‌ (ತ್ರ' ಪ್ರತ್ಯಯ ಬಂದು 
ಹ ಪಾತ್ರಮ್‌, ಶಸ್ತ್ರಮ್‌ ಇತ್ಯಾದಿ ಶಬ್ದಗಳು ನಿಷ್ಠನ್ನವಾಗಿವೆ. 

4. ತ-ಹಸ್ತಃ, ಲೋತಃ, ಪೋತಃ, ಮೊದಲಾದವುಗಳಲ್ಲಿ, "ಹಸ್‌', "ಲು', ಮತ್ತು 
“ಪು' ಧಾತುಗಳ ನಂತರ "ಹಸಿ-ಮೃ-ಗಿಣ್‌-ವಾ.... ತನ್‌” ಎಂಬ ಉಣಾದಿಸೂತ್ರದಿಂದ 
“ತನ್‌' ಪ್ರ ತ್ಯಯವು ಬಂದು, ಈ ಧಾತುಗಳಿಗೆ ಆರ್ಧತಾತುಕ ನಿಮಿತ್ತಕ ಗುಣ ಬಂದು 


ಸ್‌'ಗೆ `ರುತ್ತ- ವಿಸರ್ಗಗಳು ಬಂದು ಹಸ್ತಃ, ಲೋತಃ, ಪೋತಃ, ಎಂದು ರೂಪಗಳು 
ಸಿದ್ಧವಾಗಿವೆ.. 


ಣೆ ಥ- “ಹನಿ-ಕುಶಿ-ನೀ-ರಮಿ-ಕಾಶಿಭ್ಯಃ ಕ್ಠನ್‌” ಎ೦ಬ ಉಣಾದಿ ಸೂತ್ರದಿಂದ 
"ಕವ್‌ (ಥ) (ಕ್‌, ನ್‌ ಕಾರಗಳು ಇತ್‌/ಲೋಪಗಳಾಗಿ "ಥ' ಮಾತ್ರ ಉಳಿಯುತ್ತದೆ). 
ಪ್ರತ್ಯಯವು ಬರುತ್ತದೆ. 

ಉದಾ- ಕಾಷ್ಠಮ್‌। ಕಾಶ್‌-ಥ ಎಂದಿದ್ದಾಗ, “ವಶ್ಚ- ಭ್ರಸ್ತ-ಸೃಜ-ಮೃಜ-ಯಜ- 
ರಾಜ-ಭಾಜಚ್ಛಶಾಮ್‌ ಷಃ” ಎಂಬ ಸೂತ್ರದಿಂದ, "ಶ್‌" ಕಾರಕ್ಕೆ ಮೂರ್ಧನ್ಯ “ಷ್‌' 
ಕಾರಾದೇಶವಾಗಿ, ಕಾಷ್‌-ಥ ಎಂದಿದ್ದಾಗ, ಥ್‌” ಗೆ “ಷ್ಟುನಾಷ್ಟುಃ” ಎಂಬ ಸೂತ್ರದಿಂದ 
ಷ್ಟುತ್ವ (ಠ್‌) ಬಂದು ಕಾಷ್‌--ಠ ಎಂದಿದ್ದಾಗ, ಪ್ರಾತಿಪದಿಕ ಸಂಜ್ಞಾ ಬಂದು ನಪುಂಸಕ 
ಲಿಜ್ಲದ “"ಅಮ್‌' ಪ್ರತ್ಯಯ ಸೇರಿಸಿ ಕಾಷ್‌- ಠ್‌. ಅಮ್‌ ಎಂದಿದ್ದಾಗ, ಕಾಷ್ಠಮ್‌ ಎಂದು 
ರೂಪವಾಗಿದೆ. 

ಇದರಂತೆಯೇ ಕುಶ್‌*ಥ ಎಂದಿದ್ದಾಗ, ಮೇಲಿನಂತೆಯೇ ಪ್ರಕ್ರಿಯೆ ನಡೆದು 
ಕುಷ್ಠಮ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

6. ಸಿ-ಕುಷ್‌ ಧಾತುವಿನ ಮೇಲೆ “ಪ್ಲುಷಿ-ಕುಷಿ-ಶುಷಿಭ್ಯಃ ಕ್ಲಿ ಎಂಬ ಉಣಾದಿ 
ಸೂತ್ರದಿಂದ "ಕ್ಷೀಸಿ)' ಪ್ರತ್ಯಯವು ಬಂದಿದೆ. ಇದು “ಕಿತ್‌' ಆಗಿರುವುದರಿಂದ ಲಘೂಪಧ 


ಪೂರ್ವ ಕೃದಂತ 1137 


ಗುಣ ಬರಲಿಲ್ಲ. 

ಉದಾ- ಕುಷ್‌.ಸಿ ಎಂಬಲ್ಲಿ “ಷಢೋಃ ಕಃ ಸೀ” ಎಂಬ ಸೂತ್ರದಿಂದ “ಷ್‌' 
ಕಾರಕ್ಕೆ "ಕುತ್ಸ(ಕ್‌) ಬಂದು ಕುಕ್‌4ಸಿ ಎಂದಿದ್ದಾಗ, "ಸ್‌' ಕಾರಕ್ಕೆ ಷತ್ವ ಬಂದು, ಕುಕ್‌ 
*ಷ್‌*ಇ ಎಂದಿದ್ದಾಗ, “ಕಷಯೋಃ ಕ್ಷಃ” ಸೂತ್ರದಿಂದ ಕುಕ್ಷಿ ಎಂದಾಗಿ ರುತ್ವ- 
ವಿಸರ್ಗಗಳಿಂದ ಕುಕ್ಷಿಃ ಎಂದು ರೂಪವಾಗುತ್ತದೆ. (ಕಷಯೋಃ ಕ್ಷಃ ಎಂದರೆ "ಕ್‌'ಕಾರ 
ಮತ್ತು'ಷ್‌' ಕಾರ ಕೂಡಿ ಆದ ಸಂಯುಕ್ತಾರವೇ ಕ್ಷ ಎಂಬುದು. 

7. ಸು - "ಇಷ್‌' ಧಾತುವಿನನಂತರ “ಇಷೇಃಕ್ಸುಃ” ಎಂಬ ಉಣಾದಿ ಸೂತ್ರದಿಂದ 
ಕ್ಸು (ಸು) ಪ್ರತ್ಯಯ ಬಂದು, ಇಷ್‌*ಸು ಎಂದಿದ್ದಾಗ, "ಷ್‌'ಗೆ ಹಿಂದಿನಂತೆಯೇ 
ಕುತ್ವ(ಕ್‌) ಬಂದು, ಇಕ್‌+ಸುವಇಕ್ಸು ಎಂದಿರುವಾಗ, "ಸು' ನ ಕಾರ ಷತ್ವ (ಷ್‌) 
ಬಂದು ಇಕ್‌4ಷ್‌+ಉ ಎಂದಿದ್ದಾಗ, ಕತ್ವ-ಷತ್ವಗಳು ಸೇರಿ ಇಕ್ಷು ಎಂದು 
ಪ್ರಾತಿಪದಿಕವಾಗಿ, "ಸುಪ್‌'(ಸ್‌) ಪ್ರತ್ಯಯ ಸೇರಿಸಿ, ರುತ್ನ-ವಿಸ ಸರ್ಗಗಳಿಂದ ಇಕ್ಷುಃ 
ಎಂಬ ರೂಪವು ಸಿದ್ಧಿಸುತ್ತದೆ. 

8. ಸರ-“ಅಶ್‌' ಧಾತುವಿನ ಪರದಲ್ಲಿ “ಅಶೇಃ ಸರನ್‌” ಎಂಬ ಉಣಾದಿ ಸೂತ್ರದಿಂದ 
"ಸರನ್‌' (ಸರ) ಪ್ರತ್ಯಯವು ಬಂದು, ಮೊದಲಿನಂತೆ ಷತ್ವ ನಂತರ ಕತ್ವ, ತದನಂತರ 
ಷತ್ವ ಬಂದು ಅಶ್‌ ಸರ, ಅಷ್‌--ಸರ, ಮತ್ತು ಅಕ್‌--ಸರ, ಅಕ್‌-ಷರ-ಅಕ್ಷರ ಎಂಬ 
ಪ್ರಾತಿಪದಿಕವಾಗಿ, ನಪುಂಸಕಲಿಜ್ಲದ "ಅಮ್‌' ಪ್ರತ್ಯಯ ಬಂದು ಅಕ್ಷರಮ್‌ ಎಂದು 
ರೂಪವಾಗುತ್ತದೆ. 

9. ಶಲ್ಯಃ - "ಶಲ್‌' ಧಾತುವಿನ ನಂತರ “ಇಣ್‌-ಭಿ-ಕಾ-ಪಾ-ಶಲ್ಯತಿ-ಮರ್ಚಿಭ್ಯಃ 
ಕನ್‌” ಎಂಬ ಉಣಾದಿ ಸೂತ್ರದಿಂದ "ಕನ್‌' (ಕ) ಪ್ರತ್ಯಯವು ಬಂದು, 
ಶಲ್‌+ಕ4ಸ್‌=ಶಲ್ಕಃ ಎಂದು ರೂಪವಾಗುತ್ತದೆ. ಶಲ್ಯಃ ಎಂದರೆ ಹೊಟ್ಟು ಎಂದರ್ಥ. 

10. ವತ್ತಃ- 'ವದ್‌' ಧಾತುವಿನ ನಂತರ “ವ್ಯ-ತ್ಛ ತ ಹನಿ-ಕಮಿ-ಕಷಿಭ್ಯಃ ಸಃ” 
ಎಂಬ ಉಣಾದಿ ಸೂತ್ರದಿಂದ ಸ” ಪ್ರತ್ಯಯವು ಬಂದು ವದ್‌4ಸ ಎಂದಿದ್ದಾಗ, 
"ದ್‌' ಕಾರಕ್ಕೆ ಚರ್ತ (ತ್‌) ಬಂದು ವತ್‌4ಸ4ಸ್‌ +ವತ್ನಃ ಎಂದು ರೂಪವಾಗುತ್ತದೆ. 

ತ್‌' ಸಂಜ್ಞೆ. ಇರುವ “ತಿ' ಮೊದಲಾದ ಹತ್ತು ಪ್ರತ್ಯಯಗಳಿಗೆ ಇಡಾಗಮವು 
ನ 'ಷ್ರನ್‌' ಪ್ರ ಪ್ರತ್ಯಯ ಬಂದಾಗ ಇಡಾಗಮವನ್ನು ನಿಷೇಧಿಸ ಲಿಕ್ಕಾಗಿಯೇ 
ಈ ಸೂತ್ರವು ಪ್ರವೃ ವಾಗಿದೆ. 

ಉದಾ- 

I. ಶಸ್ತ್ರಮ್‌ - "ಶಸ್‌' ಧಾತುವಿಗೆ "ಷನ್‌' ಪ್ರತ್ಯಯ ಬಂದು ಪ್ರಕೃತ ಸೂತ್ರದಿಂದ 
ಇಡಾಗವು' ನಿಷೇಧವಾಗಿ ಶಸ್ತ್ರ ಮ 'ನಪುಂಸಕಲಿಜ್ಲದ “ಅಮ್‌” ಪ್ರತ್ಯಯ 
ಬಂದು ಶಸ ಸ್ತಮ್‌ ಎಂದು ರಿಪವಾಗುತ್ತದೆ. 

ಸೆ ಯೋತ್ರಮ್‌- -ಯು ಮಿಶ್ರಣಾಮಿಶ್ರಣಯೋಃ ಎಂಬ ಧಾತುವಿಗೆ ಷ್ಟನ್‌ ಪ್ರತ್ಯಯ 
ಬಂದು, ಯು-ತ್ರ ಎಂದಿದ್ದಾಗ, ಆರ್ಧಧಾತುಕ ಗುಣ ಬಂದು ಯೋಃತ್ರ* ಅಮ್‌ 


1138 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಯೋತ್ರಮ್‌ ಎಂದು ರೂಪವಾಗುತ್ತದೆ. 


3. ಯೋಕ್ತಮ್‌- =ಯುಜಿರ್‌-ಯೋಗೇ ಎಂಬ ಧಾತುವಿಗೆ ಷನ್‌ ಪ್ರತ್ಯಯ ಬಂದು, 
ಯುಜ್‌-ತ್ರ ನೆಂದಿದ್ದಾಗ, ಲಘೂಪದ ಗುಣವಾಗಿ ಯ್‌+೬ಓ+ಜ್‌+ತ್ರ "ಎಂದಿದ್ದಾಗ, 
“ಚೋಃ ಕುಃ” ಎಂಬ ಸೂತ್ರದಿಂದ “ಜ್‌' ಕಾರಕ್ಕೆ ಕುತ್ತ (ಕ್‌) ಬಂದು, 
ಯ್‌..ಓ--ಕ್‌--ತ್ರ-ಅಮ್‌ಎ ಎಯೋಕ್ತಮ್‌ ಎಂಬ ರೂಪವು" ಸಿದ್ಧಿಸುತ್ತದೆ. ಯೋಕ್ತಮ್‌ 
ಎಂದರೆ ನೊಗ ಎಂದರ್ಥ. 


4. ಸ್ತೋತ್ರಮ್‌। ಷ್ಟುಇಗ್‌ ಸ್ತುತೌ ಎಂಬ ಧಾತುವಿಗೆ 'ಷ್ಟನ್‌' ಪ್ರತ್ಯಯ ಬಂದು, 
ಷ್ಟು.ತ್ರ ಎಂದಿದ್ದಾಗ, “ಧಾತ್ವಾದೇಃ ಷಃ ಸಃ" ಎಂಬ ಸೂತ್ರದಿಂದ ಷ್‌ ಕಾರಕ್ಕೆ "ಸ್‌ 
ಕಾರ, ಬಂದಿರುವುದರಿಂದ “ಮಿತ್ತೊಪಾಯೇ ನೈಮಿತ್ತಿಕಸ್ಕಾಾಪೃಪಾಯಃ' ಎಂಬ 
ನ್ಯಾಯದಿಂದ "ಟ್‌' ಕಾರಕ್ಕೆ "ತ್‌' ಕಾರ ಬ೦ದು ಸ್ತುಃತ್ರ ಎ೦ದಿದ್ದಾಗ, “ಉ' ಕಾರಕ್ಕೆ 
ಆರ್ಧಧಾತುಕ ಗುಣ ಬಂದು ಸ್ತ್‌*ಓ*ತ್ರ ಎಂದಿದ್ದಾಗ, ಸ್ತೋತ್ರ ಎಂದಾಗಿ, 
ನಪುಂಸಕಲಿಜ್ಲದ "ಅಮ್‌' ಪ್ರತ್ಯಯ ಬಂದು, ಸ್ತೋತ್ರಮ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

5. ತೋತ್ರಮ್‌। ತುದ್‌ ವೃಥನೇ ಎಂಬ ಧಾತುವಿನ ಪರದಲ್ಲಿ "ಷ್ಟನ್‌' ಪ್ರತ್ಯಯ 
ಬಂದು ತುದ್‌-ತ್ರ ಎಂದಿದ್ದಾಗ, “ಉ' ಕಾರಕ್ಕೆ ಲಘೂಪದಗುಣ `ಬಂದು ಈ 
ಓ+ದ್‌+ತ್ರ ಎ೦ದಿರುವಾಗ “ಖಂ ಚ” ಎಂಬ 5ೂತ್ರದಿಂದ ಚರ್ತ ಬಂದು ತ್‌+ 
ಓ--ತ್‌.-ತ್ರ* ಅಮ್‌-ತೋತ್ರಮ್‌ ಎಂದು ರೂಪವಾಗಿದೆ. ಚಾವಟಿ ನಿಂದು ಅರ್ಥ. 

6. ಸೇತ್ರಮ್‌ - ಹಿಇಗ್‌ ಬಂಧನೇ ಎಂಬ ಧಾತುವಿಗೆ "ಷನ್‌' ಪ್ರತ್ಯಯ ಬಂದು 
ಷಿ೬ತ್ರ ಎಂದಿದ್ದಾಗ, ಹಿಂದಿನಂತೆಯೇ “ಧಾತ್ವಾದೇಃ ಷಃ ಸಳ್‌ ಎಂಬ ಸೂತ್ರದಿಂದ 
“ಷ್‌' ಕಾರಕ್ಕೆ "ಸ್‌' ಕಾರ, ಬಂದು ಸಿ*ತ್ರ ಎಂದಿದ್ದಾಗ, ಲಘೂಪದಗುಣದಿಂದ 
ಸ್‌.-ಏ*ತ್ರ ಎ೦ದಿದ್ದಾಗ, ನಪುಂಸಕ ಲಿಜ್ಲದ "ಅಮ್‌' ಪ್ರತ್ಯಯ ಸೇರಿಸಿದಾಗ ಸೇತ್ರಮ್‌ 
ಎಂಬ ರೂಪವಾಗಿದೆ. ಬಂಧನ ಎಂದು ಅರ್ಥ. 

7. ಸೇಕ್ವಮ್‌-ಷಿಚಿರ್‌ ಕ್ಷ ಕರಣೇ ಎಂಬ ಧಾತುವಿನ ನಂತರ ಷ್ಟನ್‌ ಪ್ರತ್ಯಯ 
ಬಂದು ಸಿಚ್‌--ತ್ರ ಎಂದಿದ್ದಾಗ, ಲಘೂಪದ ಗುಣವಾಗಿ ಸ್‌*ಏ+ಚ್‌4ತ್ರ ಎಂದಿದ್ದಾಗ, 
“ಚೋ ಕು” ಎಂಬ ಸೂತ್ರದಿಂದ “ಚ್‌' ಕಾರಕ್ಕೆ ಕುತ್ವ (ಕ್‌) ಬಂದು ನಂತರ 
“ಅಮ್‌' ಪ್ರತ್ಯಯ ಸೇರಿಸಿದಾಗ, ಸ್‌*ಏ4ಕ್‌4ತ್ರಃಅಮ್‌ ಎಂದಾಗಿ ಸೇಕ್ವಮ್‌ ಎಂಬ 
ರೂಪ ವಾಗಿದೆ. ನೀರು ಸಿ೦ಪಡಿಸುವ ಪಾತ್ರೆ ಎಂದು ಅರ್ಥ. 

ಹ ಮೇಢ್ರಮ್‌-ಮಿಹ-ಸೇಚನೇ (ಮೂತ್ರ ತ್ಯಾಗೇ)-ಮಿಹ ಧಾತುವಿಗೆ ಷ್ಟನ್‌ 

ಯವನ್ನು ಸೇರಿಸಿ ಮಿಹ4ತ್ರ ಎಂದಿರುವಾಗ ಲಘೂಪದಗುಣವಾಗಿ ಮ್‌+ಏ+ಹೆಸತ್ರ 
| “ಹೋಢಃ” ಎಂಬ ಸೂತ್ರದಿಂದ ಮ್‌. ಏ.-ಢ್‌*ತ್ರ ಎಂದಿದ್ದಾಗ, 
ರುಷಸ್ತಥೋದೋರ್ಧಃ” ಎಂಬುದರಿಂದ *ತ್‌' ಕಾರಕ್ಕೆ ಧತ್ವ (ಧ್‌) ಕಾರ ಬಂದು, 
ಮ್‌.-ಏ..ಢ್‌.-ಧ್ರ ಎ೦ದಿರುವಾಗ, “ಷ್ಟುನಾಷ್ಟುಃ” ಎಂಬ ಸೂತ್ರದಿಂದ, ಮ್‌.-ಏ-- 
ಢ್‌*-ಢ್ರ ಎಂದಿರುವಾಗ, “ಢೋಢೇರ್ಲೊೋಪಃ” ಎಂಬ ಸೂತ್ರದಿಂದ ಪೂರ್ವ “ಢ್‌' 
ಕಾರಕ್ಕೆ ಲೋಪ ಬಂದು ಮ್‌. ಏ. ಢ್ರ. ಅಮ್‌-ಮೇಡ್ರಮ್‌ ಎಂದು ರೂಪವಾಗುತ್ತದೆ 


ಪೂರ್ವ ಕೃದಂತ 1139 


(ಜನನೇಂದ್ರಿಯ) ಎಂದರ್ಥ. 

9. SR. ಪತನೇ-ಎಂಬ ಧಾತುವಿಗೆ ಷ್ಟನ್‌ ಪ್ರತ್ಯಯ ಸೇರಿಸಿದಾಗ, 
ಪತ್‌--ತ್ರ- ಅಮ್‌-ಪ ತ್ವಮ್‌ ಎಂದು ರೂಪವಾಗಿದೆ. (ವಾಹನ, ಎಲೆ, ರೆಕ್ಕೆ ಬಾಣ, 
ಪಕ್ಷಿ) ಎಂದು ಅರ್ಥಗಳು. 

10. ದಂಷಾ ಷ್ಟಾ ದಂಶ-ದಂಶನೇ ಎಂಬ ಧಾತುವಿಗೆ ಷ್ವನ್‌ ಪ್ರ ಪ್ರತ್ಯಯ ಸೇರಿಸಿದಾಗ 
ದಂಶ್‌-ತ್ರ ಎರಿದಿದ್ದಾಗ, “ವಶ್ಚ-ಭಸ್ಟ -ಸೃಜ-ಮ ೃಜ-ಯಜ-ರಾಜ-ಭಾಜಚ್ಛೆ ಶಾಮ್‌ 
ಷಃ” ಎಂಬ ಸೂತ್ರದಿಂದ, “ಶ್‌ ಕಾರಕ್ಕೆ “ಷ್‌' ಕಾರಾದೇಶ ಬಂದು, ದರಿಷ್‌ತ್ರ 
ಎಂದಿದ್ದಾಗ, “ಷ್ಟುನಾಷ್ಟುಃ” ಎಂಬ ಸೂತ್ರದಿಂದ, ಷ್ಟುತ್ವ "ಟ್‌' ಬಂದು ದಂಷ್‌+ಟ್ರ 
ಎಂದಿರುವಾಗ, ಈ ಪ್ರಾತಿಪದಿಕಕ್ಕೆ ಸ್ತೀಲಿಜ್ಗ ಪ್ರತ್ಯಯವಾದ ಆ(ಟಾಪ್‌) ಬಂದು, 
ದಂಷ್ಟ್ರಾ ಎಂದು ರೂಪವಾಗಿದೆ. 

11. ನದ್‌ಧ್ರೀ- ಣಹ -ಬಂಧನೇ ಎಂಬ ಧಾತುವಿಗೆ “ಣೋ ನಃ” ಎಂಬಸೂತ್ತದಿಂದ 
ಆದಿ “ಣ್‌' ಕಾರಕ್ಕೆ “ನ್‌” ಕಾರ ಬಂದು ನಹ್‌ ಎಂದಾಗಿ ಇದಕ್ಕೆ "ಷ್ಟನ್‌' ಪ್ರತ್ಯಯ 
ಸೇರಿಸಿ ನಹ್‌4ತ್ರ "ಎಂದಿದ್ದಾಗ, “ನಹೋ ಧಃ” ಎಂಬ ಸೂತ್ರದಿಂದ “ಹ್‌' "ಕಾರಕ್ಕೆ 
"ಧ್‌' ಕಾರ ಬಂದು ನಧ್‌4ತ್ರ ಎಂದಾಗಿ, “ರುಷ ಷಸ್ತಥೋರ್ಧೋಧಃ” ಎಂಬುದರಿಂದ 
"ತ್‌' ಕಾರಕ್ಕೆ ಧತ್ವ (ಧ್‌) ಕಾರ ಬಂದು, ನಧ್‌- ಧ್ರ ಎಂದಿರುವಾಗ, “ರುಲಾಂ ಜಶ್‌ 
ರುಶಿ” ಎಂಬ ಸೂತ್ರದಿಂದ ಪೂರ್ವ "ಧ್‌' ಕಾರಕ್ಕೆ ದತ್ವ (ದ್‌) ಬಂದು ನದ್‌-ಧ್ರ 
ಎಂದಿದ್ದಾಗ, ಸ್ತೀಲಿಜ್ಸ ಪ್ರತ್ಯಯ "ಈ' (ಜೇಷ್‌) ಬಂದು ನದ್‌- ಧ್ರ*ಈ ಎಂದಿದ್ದಾಗ, 
“ಯಸ್ಯೇತಿ ಚ್‌ ಎಂಬ ಸೂತ್ರದಿಂದ "ಧ್ರ'ದಲ್ಲಿರುವ "ಅ' ಕಾರಕ್ಕೆ ಲೋಪ ಬಂದು 
ನದ್‌--ದ್ರ್‌-ಈ-ನದ್‌ಧ್ರೀ ಎಂದು ರೂಪವಾಗಿದೆ. 

(ಇತ್ರ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 847. ಅರ್ತಿ-ಲೂ-ಧೂ-ಸೂ-ಖನ-ಸಹ-ಚರ-ಇತ್ರಃ। (3.2.1584) 
ವೃತ್ತಿ- ಅರಿತ್ರಮ್‌। ಲವಿತ್ರಮ್‌। ಧವಿತ್ರಮ್‌। ಸವಿತ್ರಮ್‌। ಖನಿತ್ರಮ್‌। ಸಹಿತ್ರಮ್‌। 
ಚರಿತ್ರಮ್‌। 

ಅ. ವೃ - “ದಾಮ್‌-ನೀ-ಶಸ.. ಕರಣೇ” ಎಂಬ ಸೂತ್ರದಿಂದ, “ಕರಣೇ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಧಾತೋಃ”, “ಪ್ರತ್ಯಯಃ” ಮತ್ತು “ಪರಶ್ಚ” 
ಎಂಬವು ಅಧಿಕಾರ ಸೂ ಇತ್ರಗಳು. 

ಅರ್ಥ - ಯ, ಲೂ, ಧೂ, ಸೂ, ಖನ್‌, ಸಹ್‌ ಮತ್ತು ಚರ್‌ ಧಾತುಗಳ ನಂತರ 
ಕರಣಾರ್ಥದಲ್ಲಿ “ಇತ್ರ' ಪ್ರತ್ಯಯ ಬರುತ್ತದೆ. 

ಉದಾ॥.-ಅರಿತ್ರಮ್‌-(ದೋಣಿ ಚಲಿಸುವಂತೆ ಮಾಡುವ ಕೋಲು)-ಇಲ್ಲಿರು- 
ಗತಿ ಪ್ರಾಪಣಯೋಃ ಎ೦ಬ ಧಾತುವಿನ ನಂತರ, ಕರಣಾ(ಸಾಧನ)ರ್ಥದಲ್ಲಿ ಪ್ರಕೃತ 
ಸೂತ್ರದಿಂದ “ಇತ್ರ' ಪ್ರತ್ಯಯವು ಬಂದು, ರು. ಇತ್ರ ಎಂದಿದ್ದಾಗ, ಆರ್ಧಧಾತುಕ 
ಗುಣ ಬ೦ದು, ಅರ್‌--ಇತ್ರ*ಅಮ್‌ ಎಂದಿದ್ದಾಗ, ಪೂರ್ವರೂಪ ಬಂದು ಅರಿತ್ರಮ್‌ 


1140 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಎಂದು ರೂಪವಾಗಿದೆ. 


ಉದಾ-2. ಲವಿತ್ರಮ್‌- (ಕೊಯ್ಯುವದಕ್ಕೆ ಸಾಧನವಾಗಿರುವದು ಕೊಯ್ರ). ಇಲ್ಲಿ 
“ಲುನನ್ತಿ ಅನೇನ ಇತಿ ಲವಿತ್ರಮ್‌' ಎಂದು ವಿಗ್ರಹ. ಲೂಇ್‌್‌-ಛೇದನೇ ಎಂಬ 
ಧಾತುವಿನ ನಂತರ ಕರಣಾರ್ಥದಲ್ಲಿ ಪ್ರಕೃತ ಸೂತ್ರದಿಂದ “ಇತ್ರ' ಪ್ರತ್ಯಯವು ಬಂದು, 
ಲೂ ಇತ್ರ ಎಂದಿದ್ದಾಗ, ಆರ್ಧಧಾತುಕ ಗುಣ ಬಂದು ಲೋ4 ಇತ್ರ ಎಂದಿರುವಾಗ, 
“ವಿಚೋತಯವಾಯಾವಃ” ಎಂಬ ಸೂತ್ರದಿಂದ "ಓ' ಕಾರಕ್ಕೆ "ಅವ್‌' ಆದೇಶ ಬಂದು, 
ಲ್‌. ಅವ್‌. ಇತ್ರ*ಅಮ್‌ ಎಂದಿದ್ದಾಗ, ಪೂರ್ವರೂಪದಿಂದ 'ಲವಿತ್ರಮ್‌ ಎಂದು 
ರೂಪವಾಗಿದೆ. 


ಉದಾ-3. ಧುವಿತ್ರಮ್‌-(ಬೀಸಣಿಕೆ)-“ಧುವನ್ತಿ ಅನೇನ ಧುವಿತ್ರಮ್‌' ಎಂದು 
ವಿಗ್ರಹ. ಧೂ-ವಿಧೂವನೇ ಎಂಬ ಧಾತುವಿನ ಮುಂದೆ ಕರಣಾರ್ಥದಲ್ಲಿ ಪ್ರಕೃತ 
ಸೂತ್ರದಿಂದ, “ಇತ್ರ' ಪ್ರತ್ಯಯ ಬಂದು ಧೂ*-ಇತ್ರ ಎಂದಿರುವಾಗ, ಆರ್ಧಧಾತುಕ 
ಗುಣ ಪ್ರಾಪ್ತವಾಗಲು, "ಕುಟಾದಿ' ಗಣ ಪಠಿತವಾದದ್ದರಿಂದ “ಗಾಜ* 
ಕುಟಾದಿಭೊಂಇಗ್‌ಣಿನ್ವಿತ್‌” ಎಂಬ ಸೂತ್ರದಿಂದ ಜಿದ್ದದ್ಧಾವ ಬಂದು, “ಕಿಜೆತಿ ಚ” 
ಎ೦ಬ ಸೂತ್ರದಿಂದ, ಗುಣದ ನಿಷೇಧವಾಗಿದೆ. ಆದ್ದರಿಂದ “ಅಚಿ ಶ್ನುಧಾತುಭ್ರುವಾಮ್‌...” 
ಎಂಬ ಸೂತ್ರದಿಂದ, "ಉವಜ್‌' ಆದೇಶ ಬಂದು ಧ್‌. ಉವ್‌4. ಇತ್ರ-ಅಮ್‌ 
ಎಂದಿದ್ದಾಗ, ಪೂರ್ವರೂಪ ಬಂದು ಧುವಿತ್ರಮ್‌ ಎಂದು ರೂಪವಾಗುತ್ತದೆ. 


ಉದಾ-4. ಸವಿತ್ರಮ್‌ - ಸುವನ್ತಿ ಅನೇನ ಸವಿತ್ರಮ್‌ ಎಂದು ವಿಗ್ರಹ (ಜೋದನೆಗೆ 
ಸಾಧನವಾಗಿರುವದು) ಷೂ-ಪ್ರೇರಣೆ ಎಂಬ ಧಾತುವಿನ ಮುಂದೆ ಪ್ರಕೃತ ಸೂತ್ರದಿಂದ 
ಕರಣಾರ್ಥದಲ್ಲಿ “ಇತ್ರ' ಪ್ರತ್ಯಯ ಬಂದು ಷೂ* ಇತ್ರ ಎಂದಿರುವಾಗ, ಆರ್ಧಧಾತುಕ 
ಗುಣ ಬಂದು "ಅವ್‌' ಆದೇಶವಾಗಿ ಸ್‌. ಅವ್‌. ಇತ್ರ* ಅಮ್‌ ಎಂದಿದ್ದಾಗ, 
ಪೂರ್ವರೂಪವಾಗಿ ಸವಿತ್ರಮ್‌ ಎಂಬ ರೂಪ ಸಿದ್ಧಿಸುತ್ತದೆ. 

ಉದಾ- 5. ಖನಿತ್ರಮ್‌-ಖನನ್ನಿ ಅನೇನ ಇತಿ ಖನಿತ್ರಮ್‌( ಗುದ್ದಲಿ)-ಖನು 
ಅವಧಾರಣೇ ಎ೦ಬ ಧಾತುವಿನ ನಂತರ ಪ್ರಕೃತ ಸೂತ್ರದಿಂದ ಕರಣಾರ್ಥದಲ್ಲಿ 
"ಇತ್ರ' ಪ್ರತ್ಯಯ ಬಂದು, ಖನ್‌4ಇತ್ರ*ಅಮ್‌ಎಂದಿದ್ದಾಗ, ಪೂರ್ವರೂಪ ಬಂದು 
ಖನಿತ್ರಮ್‌ ಎಂದು ರೂಪವಾಗಿದೆ. 


ಉದಾ-6. ಸಹಿತ್ರಮ್‌-ಸಹನ್ತೇ ಅನೇನ ಇತಿ ಸಹಿತ್ರಮ್‌ ಎಂದು ವಿಗ್ರಹ. (ಸಹನೆಗೆ 
ಸಾಧನವಾಗಿರುವದು). ಷಹ - ಮರ್ಷಣೇ ಎಂಬ ಧಾತುವಿನ ನಂತರ ಪ್ರಕೃತ 
ಸೂತ್ರದಿಂದ ಕರಣಾರ್ಥದಲ್ಲಿ “ಇತ್ರ' ಪ್ರತ್ಯಯ ಬಂದು, ಸಹ್‌* ಇತ್ರ*ಅಮ್‌ 
ಎ೦ದಿರುವಾಗ, ಪೂರ್ವರೂಪ ಬಂದು ಸಹಿತ್ರಮ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

ಉದಾ- 6. ಚರಿತ್ರಮ್‌ - “ಚರನ್ತಿ ಅನೇನ ಇತಿ” ಎಂದು ವಿಗ್ರಹ. (ಯಾವುದರಿಂದ 
ಮನುಷ್ಯನು ಸಮಾಜದಲ್ಲಿ ಜೀವನವನ್ನು ಸಾಗಿಸುವನೋ ಅದಕ್ಕೆ ಸಾಧನವಾಗಿರುವ 
ಆಚರಣೆ ಅಥವಾ ಸ್ವಭಾವ, ವ್ಯವಹಾರ ಮೊದಲಾದವು). ಚರ - ಗತಿ ಭಕ್ಷಣಯೋಃ 
ಧಾತುವಿನ ನಂತರ ಪ್ರಕೃತ ಸೂತ್ರದಿಂದ ಕರಣಾರ್ಥದಲ್ಲಿ “ಇತ್ರ' ಪ್ರತ್ಕ್ವಯ ಬಂದು, 


ರ ದೌ 


ಪೂರ್ವ ಕೃದಂತ 1141 


ಚರ್‌--ಇತ್ರ*ಅಮ್‌ ಎಂದಿದ್ದಾಗ ಪೂರ್ವರೂಪದಿಂದ ಚರಿತ್ರಮ್‌ ರೂಪವಾಗುತ್ತದೆ. 
(ಇತ್ರ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ- 848. ಪುವಃ ಸಂಜ್ಞಾಯಾಮ್‌।(3.2.185) 

ವೃತ್ತಿ - ಪವಿತ್ರಮ್‌! 

ಅ.ವೃ. - “ಅರ್ತಿ-ಲೂ - ಧೂ...” ಎಂಬ ಸೂತ್ರದಿಂದ "ಇತ್ತ' ಎಂಬ ಪದವೂ 
ಮತ್ತು “ದಾಮ್‌-ನೀ-ಶಸ.... ಕರಣೇ” ಎಂಬ ಸೂತ್ರದಿಂದ, "ಕರಣೇ' ಎಂಬ ಪದವೂ 
ಅನುವೃತ್ತವಾಗುತ್ತವೆ. “ಧಾತೋಃ”, “ಪ್ರತ್ಯಯಃ” ಮತ್ತು “ಪರಶ್ಚ” ಅಧಿಕಾರ ಸೂತ್ರಗಳು. 

ಅರ್ಥ - ಪೂಣ್‌ ಧಾತುವಿಗೆ ಸಂಜ್ಞಾ ತೋರುವಾಗ “ಇತ್ರ' ಪ್ರತ್ಯಯವು ಬರುತ್ತದೆ. 

ಉದಾ- 1. ಪವಿತ್ರಮ್‌ - ಪೂಯತೇ ಅನೇನ ಇತಿ ಪವಿತ್ರಮ್‌ ಎಂದು ವಿಗ್ರಹ. 
(ಪವಿತ್ರಗೊಳಿಸಲು ಸಾಧನವಾಗಿರುವ ದರ್ಭೆ, ಜಲ, ವಾಯು, ಅಗ್ನಿ ಮೊದಲಾದವು). 
ಪೂಜ್‌/ಪೂಣಗ್‌ ಪವನೇ ಎಂಬ ಸಮಾನಾರ್ಥಕ ಧಾತುಗಳು ಇಲ್ಲಿ ಗೃಹೀತವಾಗುತ್ತವೆ. 
“ಪೂ' ಧಾತುವಿಗೆ ಪ್ರಕೃತ ಸೂತ್ರದಿಂದ “ಇತ್ರ' ಪ್ರತ್ಯಯ ಬಂದು ಪೂ-ಇತ್ರ ಎ೦ದಿರುವಾಗ, 
ಆರ್ಧಧಾತುಕ ಗುಣವು ಬಂದು ಪೋ4ಇತ್ರ ಎಂದಿರುವಾಗ, "ಓ' ಕಾರಕ್ಕೆ "ಅವ್‌' 
ಆದೇಶವಾಗಿ ಪ್‌.-ಅವ್‌--ಇತ್ರ- ಅಮ್‌ ಎಂದಾಗಿ ಪೂರ್ವರೂಪ ಬಂದು ಪವಿತ್ರಮ್‌ 
ಎಂದು ರೂಪವಾಗುತ್ತದೆ. 

॥ ಇಲ್ಲಗೆ ಪೂರ್ವಕೃದನ್ತ (34) ಪ್ರಕರಣವು ಮುಗಿದುದು॥ 


ಪ್ರಕರಣ-35: ಉಣಾದಯ 


(ಸೂತ್ರ ಸಂಖ್ಯೆ 849 ರಿಂದ 85೦ ವರೆಗೆ) 
("ಉಣ್‌' ಪ್ರತ್ಯಯವನ್ನು ವಿಧಿಸುವ ಶಾಕಟಾಯನ ಸೂತ್ರ) 

ಪೂರ್ವ ಕೃದಂತ ಪ್ರಕರಣವನ್ನು ಮುಗಿಸಿದ ಮೇಲೆ ಪಂಡಿತ ವರದರಾಜರು 
ಉಣಾದಿ ಪ್ರಕರಣವನ್ನು ಪ್ರಾರಂಭಿಸುತ್ತಾರೆ. ಉಣಾದಿ ಪ್ರತ್ಯಯಾಂತ ಶಬ್ದಗಳನ್ನು 
ಕೆಲವು ವೈಯಾಕರಣಿಗಳು ವ್ರತ್ಪನ್ನ ಶಬ್ದಗಳೆಂದು ಪರಿಗಣಿಸುತ್ತಾರೆ. ಇನ್ನು ಕೆಲವರು 
ಅವ್ಯತ್ತನ್ನವೆಂದು ವರ್ಣಿಸುತ್ತಾರೆ. ಪಾಣಿನಿಯವರು “ಉಣಾದಯೋ ಬಹುಲಮ್‌” 
ಎಂಬ ಸೂತ್ರದಿಂದ ಇವುಗಳನ್ನು ವ್ಯತ್ತನ್ನಗಳೆಂದು ಭಾವಿಸುತ್ತಾರೆ. ಈ ಉಣಾದಿ 
ಪ್ರತ್ಯಯಗಳನ್ನು ಶಾಕಟಾಯನರಿಂದ ರಚಿತವಾದ ಪಂಚಪಾದೀ ಉಣಾದಿ ಸೂತ್ರಗಳಿಂದ 
ಆಯ್ದು ಕೊಂಡು ಪಾಣಿನಿಯವರು ತಮ್ಮ ಅಷ್ಟಾಧ್ಯಾಯಿಯಲ್ಲಿ ಬಳಸಿಕೊಂಡಿದ್ದಾರೆ. 
ಉದಾಹರಣೆಗಾಗಿ ವರದರಾಜರು ಪ್ರಕೃತವನ್ನು ತೆಗೆದುಕೊಂಡಿದ್ದಾರೆ. 


("ಉಣ್‌' ಪ್ರತ್ಯಯವನ್ನು ವಿಧಿಸುವ ಶಾಕಟಾಯನ ಸೂತ್ರ) 


ಸೂತ್ರ-849 - ಕೃ-ವಾ-ಪಾ-ಜ-ಮಿ-ಸ್ವದಿ-ಸಾಧ್ಯಶ್ಯೂಭ್ಯ ಉಣ್‌। 

ಆರ್ಥ-ಕೃ-ವಾ-ಪಾ...ಉಣ್‌ ಸೂತ್ರದಲ್ಲಿ ಕೃ, ವಾ, ಪಾ, ಜಿ, ಮಿ, ಸಾಥ್‌ ಮತ್ತು 
ಅಶ್‌ ಈ ಧಾತುಗಳ ಮುಂದೆ "ಉಣ್‌' ಪ್ರತ್ಯಯ ಬರುತ್ತದೆ ಎಂದು ಇದರ ಅರ್ಥ. 

ಉದಾ- ಕಾರುಃ - ಕರೋತಿ ಇತಿ ಎ೦ದು ವಿಗ್ರಹ (ಮಾಡುವವನು). ಆದರೆ 
ರೂಢಿಯಲ್ಲಿ ಶಿಲ್ಪಿ ಎಂದರ್ಥ. ಕೃ- ಧಾತುವಿನ ನಂತರ ಪ್ರಕೃತ ಸೂತ್ರದಿಂದ ಕರ್ತ್ರರ್ಥದಲ್ಲಿ 
ಉಣ್‌(ಉ) ಪ್ರತ್ಯಯವು ಬಂದು ಕೃ*ಉ ಎಂದಿದ್ದಾಗ ಕೈ'ಗೆ “ಅಜೋಜಿಣಿತಿ' 
ಎಂಬುದರಿಂದ ವೃದ್ಧಿ ಬಂದು ಕ್‌4ಆರ್‌*ಉ ಎಂದಿರುವಾಗ ಸುಪ್‌ ಪ್ರತ್ಯಯ 
ಸೇರಿಸಿ ಕ್‌4ಆರ್‌4ಉ4+ಸ್‌ ಎಂದಿದ್ದಾಗ ರುತ್ವ ವಿಸರ್ಗಗಳಾಗಿ "ಕಾರುಃ' ಎಂದು 
ರೂಪವಾಗುತ್ತದೆ. 

ಉದಾ- ವಾಯುಃ - ವಾತೀತಿ ಎಂದು ವಿಗ್ರಹ. (ಹೊರುವವನು). “ವಾ- ಗತಿ 
ಗಂಧನಯೋಃ' ಎಂಬ ಧಾತುವಿನ ಮುಂದೆ "ಉಣ್‌' ಪ್ರತ್ಯಯವು ಬಂದು ವಾಉ 
ಎ೦ದಿದ್ದಾಗ "ಆತೋ ಯುಕ್‌ ಚಿಣ್‌ ಕೃತೋಃ' ಎಂಬ ಸೂತ್ರದಿಂದ ಯುಕ್‌(ಯ್‌) 
ಆಗಮ ಬಂದು ವಾಯ್‌. ಉ- ವಾಯು ಎಂದಾಗಿ ವಿಭಕ್ತಿ ಕಾರ್ಯವಾಗಿ ವಾಯುಃ 
ಎಂದು ರೂಪವಾಗುತ್ತದೆ. 


ಉದಾ- ಪಾಯುಃ - ಪಾತಿ ರಕ್ಷತಿ ಅಪಾನಾದಿ ನಿಸ್ವರಣದ್ವಾರಾ ಶರೀರಮಿತಿ 
ಪಾಯುಃ (ಗುದ). ಪಾ (ರಕ್ಷಣೆ) ಎಂಬ ಧಾತುವಿನ ಮುಂದೆ "ಉಣ್‌' 
ಬಂದು,ಯುಗಾಗಮ ಬಂದ ಮೇಲೆ ಪಾ.-“ಯ್‌..ಉ- ಪಾಯು ಎಂದಾಗಿ ವಿಭಕ್ತಿ 
ಕಾರ್ಯ ರುತ್ವ ವಿಸರ್ಗಗಳಿಂದ "ಪಾಯುಃ' ಎಂದು ರೂಪವಾಗಿದೆ. 


ಉದಾ- ಜಾಯುಃ (ಔಷಧ) ಜಯತಿ ಅಭಿಭವತಿ ರೋಗಾನ್‌ ಎಂದು ವಿಗ್ರಹ. 


ಉಣಾದಿ 1143 


ಜಿ -ಜಯೆ ಎಂಬ ಧಾತುವಿನ ಮುಂದೆ "ಉಣ್‌' ಪ್ರತ್ಯಯವು ಬಂದು ಹಿಂದಿನಂತೆ 
ವೃದ್ಧಿ ಕಾರ್ಯವಾಗಿ ಜೈ*ಉ ಎಂದಿದ್ದಾಗ "ಆಯ್‌' ಆದೇಶವಾಗಿ ಜ್‌--ಆಯ್‌.-ಉ 
ಎಂದಿದ್ದಾಗ ಜಾಯು ಎಂದಾಗಿ ವಿಭಕ್ತಿ ಕಾರ್ಯವಾಗಿ ರುತ್ವ ವಿಸರ್ಗಗಳಿಂದ “ಜಾಯುಃ' 
ಎಂದು ರೂಪವಾಗುತ್ತದೆ. 

ಮಾಯುಃ - (ಪಿತ್ರು ಮಿನೋತಿ ಪ್ರಕ್ಷಿಪತಿ ದೇಹೇ ಊಷ್ಠಾ ಷ್ಮಾಣಮ್‌ ಎಂದು 
ವಿಗ್ರಹ. (ಯಾವುದು ಶರೀರದಲ್ಲಿರುವ ಉಷ್ಣವನ್ನು ಹೊರಗೆ ಹಾಕುತ್ತದೋ ಅದು 
ಎಂದರ್ಥ.) ಮಿ- ಪ್ರಕ್ಷೇಪಣೇ ಎಂಬ ಧಾತುವಿನ ಮುಂದೆ "ಉಣ್‌' ಪ್ರತ್ಯಯವು 
ಬಂದು ಮಿ+ಉ ಎಂದಿದ್ದಾಗ ಹಿಂದಿನಂತೆ ವೃದ್ಧಿ, "ಆಯ್‌' ಆದೇಶ ಮತ್ತು ವಿಭಕ್ತಿ 
ಕಾರ್ಯಗಳು ಬಂದು ಮಾಯುಃ ರೂಪವಾಗುತ್ತದೆ. 

ಉದಾ- ಸ್ವಾದುಃ - (ಯಾವುದು ರುಚಿಕರವಾಗಿದೆಯೋ ಅದು) ಸ್ವದ- ಆಸ್ವಾದನೇ 
ಎಂಬ ಧಾತುವಿನ ನಂತರ "ಉಣ್‌' ಸೇರಿಸಿ ಸ್ವದ್‌-ಉ ಎಂದಿದ್ದಾಗ "ಅತ 
ಉಪಧಾಯಾಃ' ಎಂಬುದರಿಂದ ಉಪಧಾ ವೃದ್ಧಿ ಬಂದು ಸ್ವಾದ್‌ಉ ಎಂದಿರುವಾಗ 
ವಿಭಕ್ತಿ ಕಾರ್ಯವಾಗಿ ರುತ್ವ ವಿಸರ್ಗಗಳಿಂದ "ಸ್ವಾದುಃ' ಎಂದು ರೂಪವಾಗುತ್ತದೆ. 

ಉದಾ-ಸಾಧು-(ಯಾರು ಬೇರೆಯವರಿಗೆ ಉಪಕಾರವನ್ನು ಮಾಡುತ್ತಾನೋ 
ಅವನು-ಸಜ್ಜನ ಎಂದರ್ಥ). "ಸಾಧ್ನೋತಿ ಪರಕಾರ್ಯಂ ಇತಿ' ಎಂದು ವಿಗ್ರಹ. 
ಸಾಧ್‌ (ಸಂಸಿದ್ದೌ) ಎ೦ಬ ಧಾತುವಿನ ಮುಂದೆ "ಉಣ್‌' ಪ್ರತ್ಯಯ ಬಂದು ಸಾಧ್‌*ಉ 
ಎಂದಿರುವಾಗ ವಿಭಕ್ತಿ ಕಾರ್ಯವಾಗಿ ರುತ್ವ ವಿಸರ್ಗಗಳಾಗಿ “ಸಾಧುಃ' ಎಂದು 
ರೂಪವಾಗುತ್ತದೆ. 

ಉದಾ- ಆಶು- (ಶೀಘ್ರ ಎಂದರ್ಥ. “ಅಶ್ನುತೇ ವ್ಯಾಪ್ನೋತಿ ಇತಿ' ಎಂದು 
ವಿಗ್ರಹ. (ಯಾವುದು ಶೀಘ್ರವಾಗಿ ಎಲ್ಲೆಡೆಯಲ್ಲಿ ವ್ಯಾಪಿಸಿದೆಯೋ ಅದು ಎಂದರ್ಥ.) 
ಅಶೂಜ್‌ (ವ್ಯಾಪೌ) ಎಂಬ ಧಾತುವಿನ ಮುಂದೆ ಉಣ್‌ ಪ್ರತ್ಯಯವು ಬಂದು 
ಅಶ್‌.ಉ ಎಂದಿದ್ದಾಗ ಉಪಧಾ ವೃದ್ಧಿಯಾಗಿ ಆಶ್‌.ಉ ಎಂದಿರುವಾಗ ಸ್ವಾದಿ 
ಕಾರ್ಯಗಳಾಗಿ ಆಶು ಎಂದು ರೂಪವು ಸಿದ್ಧವಾಗುತ್ತದೆ. ಇದರ ರೂಪವು ನಪುಂಸಕ 
ಲಿಂಗದ "ಮಧು' ಶಬ್ದದಂತೆ ಆಗುತ್ತದೆ. ಶೀಘ್ರ-ಎಂಬರ್ಥದಲ್ಲಿ ಇದು ಅವ್ಯಯ 
ವಾಗುತ್ತದೆ. ಇದು ದ್ರವ್ಯವಾಚಿಯಾದಾಗ ಮೂರೂ ಲಿಂಗದಲ್ಲಿಯೂ ನಡೆಯುತ್ತದೆ. 

("ಉಣಾದಿ' ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 


ಸೂತ್ರ- 85೦- ಉಣಾದಯೋ ಬಹುಲಮ್‌।(3.3.1) 

ವೃತ್ತಿ- ಏತೇ ಚ್‌ ಸಂಜ್ಞಾಯಾಂ ಚ ಬಹುಲಮ್‌ ಸ್ಕುಃ। ಕೇಚಿದ್‌ 
ಅವಿಹಿತಾ ಅಪ್ಯೂಹ್ಯಾ 

ಅ.ವೃ- ಸ ಲಟ್‌' ಎ೦ಬ ಸೂತ್ರದಿಂದ ವರ್ತಮಾನೇ ಎಂಬ ಪದವು 
"ಪುವಃ ಸಂಜ್ಞಾಯಾಂ' ಎಂಬ ಸೂತ್ರದಿಂದ ಸಂಜ್ಞಾಯಾಂ ಎಂಬ ಪದವು 
ಅನುವೃ ತ್ತವಾಗುತ್ತದೆ. “ಧಾತೋಃ' ಎಂಬುದು ಅಧಿಕಾರ ಸೂತ್ರ 


1144 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥ- ವರ್ತಮಾನ ಕಾಲಾರ್ಥದಲ್ಲಿ ಈ ಉಣಾದಿ ಪ್ರತ್ಯಯಗಳ ಸಂಜ್ಞೆಯು 
ತೋರುವಾಗ ವಿಕಲ್ಪವಾಗಿ (ಬಾಹುಲಕವಾಗಿ) ಬರುತ್ತವೆ. ಪಾಣಿನಿಯವರು ತಮ್ಮ 
ಸೂತ್ರಗಳಿಂದ ಶಬ್ದ ನಿಷ್ಪತ್ತಿಯನ್ನು ಮಾಡುವಾಗ ಶಾಕಟಾಯನರ ಉಣಾದಿ ಪ್ರತ್ಯಯಗಳ 
ಸಹಾಯವನ್ನು ಪಡೆದಿದ್ದಾರೆ. ಆದ್ದರಿಂದ ಬಹುಲ ಪದವನ್ನು ಹೇಳಿರುವರು. ಬಹುಲ 
ಶಬ್ದಕ್ಕೆ ಅನೇಕಾರ್ಥವುಳ್ಳದ್ದೆಂದು ಹೇಳಿರುವುದರಿಂದ ಸೂತ್ರದಿಂದ ವಿಹಿತವಾಗದಿರುವ 
ಕೆಲವು ಪ್ರತ್ಯಯಗಳನ್ನು ಊಹೆಯಿಂದ ಕಲ್ಪಿಸಿಕೊಳ್ಳಬೇಕು. ಈ ಊಹೆಯ ಬಗ್ಗೆ 
ಮಹಾಭಾಷ್ಕದ ಒಂದು ಶ್ಲೋಕ ಕಾರಿಕೆಯು ಪ್ರಸಿದ್ಧವಾಗಿದೆ. 

ಕಾರಿಕಾ- ಸಂಜ್ಞಾಸು ಧಾತುರೂಪಾಣಿ ಪ್ರತ್ಯಯಾಶ್ಚ ತತಃ ಪರೇ। 

ಕಾರ್ಯಾದ್‌ ವಿದ್ಯಾದ್‌ ಅನುಬ೦ಧಮ್‌ ಏತಚ್ಛಾಸ್ಟ್ರಮ್‌ ಉಣಾದಿಷು॥ ॥ 

ಇತ್ಯುಣಾದಯಃ॥ 


ಸಂಜ್ಞಾ ಶಬ್ದಗಳಲ್ಲಿ ಆಯಾ ಧಾತುಗಳನ್ನು ತಿಳಿದು ಅವುಗಳ ಮೇಲೆ ಬರುವ 
ಪ್ರತ್ಯಯಗಳನ್ನು ಊಹಿಸಿ ನಿಶ್ಚಯಿಸಬೇಕು. ಅವುಗಳಲ್ಲಿಯೂ (ಆ ಪ್ರತ್ಯಯಗಳಲ್ಲಿಯೂ) 
ಗುಣ, ವೃದ್ಧಿ ಕಾರ್ಯಗಳು ಬರುವ ಪಕ್ಷ ಮತ್ತು ಅವುಗಳು ಬಾರದಿರುವ ಪಕ್ಷ 
ಸಂಪ್ರಸಾರಣಾದಿ ಕಾರ್ಯಗಳು, ಜಿತ್ವ ಣಿತ್ವ ಕಿತ್ವ ಮೊದಲಾದ ಅನುಬಂಧ, ಇವುಗಳನ್ನು 
ಉಣಾದಿ ಸೂತ್ರಗಳಲ್ಲಿ ತಿಳಿಯಬೇಕು. ಇದೇ ಇಲ್ಲಿಯ ಶಾಸ್ತ್ರದ ನಿಯಮ.ಇದರ 
ತಾತ್ತರ್ಯವೇನೆಂದರೆ ಯಾವ ಸಂಜ್ಞಾ ಶಬ್ದವನ್ನು ಸಿದ್ಧ ಪಡಿಸಬೇಕೋ ಆ ಶಬ್ದದ 
ಪೂರ್ವ ಭಾಗವನ್ನು ಧಾತುವೆಂದು ಭಾವಿಸಬೇಕು. ಉಳಿದ ಭಾಗವನ್ನು ಪ್ರತ್ಯಯವೆಂದು 
ತಿಳಿಸಿ ಅದರ ಜೊತೆಗೆ ಆಗುವ ಕಾರ್ಯ, ಗುಣ ನಿಷೇಧ ಮೊದಲಾದವುಗಳಿಗೆ 
ಅನುಸಾರವಾಗಿ ಅನುಬಂಧದ ಕಲ್ಪನೆಯನ್ನು ಮಾಡಬೇಕು. ಇದೇ ಉಣಾದಿ ಪ್ರತ್ಯಯಗಳ 
ಸ್ವಭಾವವಾಗಿದೆ. 


ಹೇಗೆಂದರೆ - "ದುಕ್ಷೇರುಲಚ್‌' ಎಂಬ ಉಣಾದಿ ಸೂತ್ರದಿಂದ "ಉಲಚ್‌' ಪ್ರತ್ಯಯವು 
ಬರುತ್ತದೆ. ಶಜಕುಲಾ ಶಬ್ದದಲ್ಲಿ ಪೂರ್ವಭಾಗವು ಶಜ್‌ಕ್‌ ಧಾತುವೆಂದು ಉತ್ತರ 
ಭಾಗವು "ಉಲಚ್‌' ಪ್ರತ್ಯಯವೆಂದು ಭಾವಿಸಿ ಅದರ ವ್ಯುತ್ಪತ್ತಿಯನ್ನು ಮಾಡಬೇಕು. 
ಇದೇ ರೀತಿಯಲ್ಲಿ "ಯಫಿಡ' ಶಬ್ದದಲ್ಲೂ ಪೂರ್ವಭಾಗದ "ಯ'ವನ್ನು ಧಾತುವೆಂದು 
ಭಾವಿಸಿ ನಂತರ ಉತ್ತರ ಭಾಗವನ್ನು "ಫಿಡ' ಪ್ರತ್ಯಯವೆಂದು ಕಲ್ಪಿಸಿದಾಗ ಇಲ್ಲಿ 
ಗುಣದ ಪ್ರತಿಷೇಧ ಆಗಿದೆ. ಎಂದು ತಿಳಿಯಬೇಕು. ಇದಕ್ಕಾಗಿ ಪ್ರತ್ಯಯದ ಜೊತೆಗೆ 
ಗುಣ ನಿಷೇಧ ಮೊದಲಾದ ಕಾರ್ಯಗಳಿಗೆ ನಿಮಿತ್ತವಾದ "ಕ್‌' ಮೊದಲಾದ 
ಅನುಬಂಧಗಳನ್ನು ಅಲ್ಲಿ ಹುಡುಕಿ ತಿಳಿಯಬೇಕು. 

ಇದೇ ರೀತಿ ಬೇರೆ ಸಂಜ್ಞಾ ಶಬ್ದಗಳಲ್ಲೂ ಉಣಾದಿ ಪ್ರತ್ಯಯಗಳ ಜೊತೆಗೆ ಪ್ರಕೃತಿ 
ಮತ್ತು ಅನುಬ೦ಧಗಳ ಕಲ್ಪನೆಯನ್ನು ಮಾಡಲೇಬೇಕು. ಉಣಾದಿ ಪ್ರತ್ಯಯವು ಪಾಣಿನಿಯ 
ಅಷ್ಟಾಧ್ಯಾಯಿಗೆ ಸಂಬಂಧಿಸಿದ್ದಲ್ಲವಾದರೂ "ಉಣಾದಯೋ ಬಹುಲಮ್‌' ಎಂಬ 
ಪಾಣಿನಿಯ ಸೂತ್ರದಿಂದ ಇದು ಪಾಣಿನಿಯವರಿಗೆ ಸಮ್ಮತವಾದ್ದೆಂದು ತಿಳಿದುಬರುತ್ತದೆ. 

ಇಲ್ಲಗೆ ಉಣಾದಿ (35) ಪ್ರಕರಣವು ಮುಗಿಯಿತು 


ಪಕರಣ 36: ಉತ್ತರ ೃದನ 


(ಸೂತ್ರ ಸಂಖ್ಯೆ ಆ೮! ರಿಂದ 889 ವರೆಗೆ) 
(ತುಮುನ್‌ ಮತ್ತು ಣ್ವುಲ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 851 -  ತುಮುನ್‌ಣ್ಬುಲೌ ಕ್ರಿಯಾಯಾಂ 
ಕ್ರಿಯಾರ್ಥಾಯಾಮ್‌ | (3-3-10) 

ವೃತ್ತಿ-ಕ್ರಿಯಾರ್ಥಾಯಾಂ ಕ್ರಿಯಾಯಾಮ್‌ ಉಪಪದೇ ಭವಿಷ್ಯತಿ ಅರ್ಥೇ ಧಾತೋ: 
ಏತೌ ಸ್ವ: | ಮಾನ್ತತ್ನಾತ್‌ ಅವ್ಯಯತ್ವಮ್‌ ಕೃಷ್ಣಂ ದ್ರಷ್ಟುಂ ಯಾತಿ । ಕೃಷ್ಣಂ ದರ್ಶಕೋ 
ಯಾತಿ” | 

ಅ.ವೃ.: ಭವಿಷ್ಯತಿ ಗಮ್ಯಾದಯಃಎಂಬ ಸೂತ್ರದಿಂದ “ಭವಿಷ್ಯತಿ” ಎಂಬ ಪದವು 
ಅನುವೃತ್ತವಾಗುತ್ತದೆ. ಧಾತೋ: ಪ್ರತ್ಯಯ: ಮತ್ತು ಪರಶ್ಚ ಎಂಬುವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ:- ಒಂದು ಕ್ರಿಯೆಯನ್ನು ಪ್ರಯೋಜನಕವಾಗಿಉಳ್ಳ ಮತ್ತೊಂದು ಕ್ರಿಯೆಯನ್ನು 
ಬೋಧಿಸುವ ಉಪಪದವಿರುವಾಗ ಪ್ರಯೋಜನಭೂತ ಕ್ರಿಯಾವಾಚಿಯಾದ ಧಾತುವಿನ 
ನಂತರ ಭವಿಷ್ಯದರ್ಥದಲ್ಲಿ ತುಮುನ್‌ ಮತ್ತು ಣ್ವುಲ್‌ ಪ್ರತ್ಯಯಗಳು ಬರುತ್ತವೆ. 
ತುಮುನ್‌ನಲ್ಲಿ ತುಮ್‌ ಮಾತ್ರ ಉಳಿಯುತ್ತದೆ. ಣ್ವುರ್‌ನಲ್ಲಿ ವ ಕಾರ "ಮಾತ್ರ ಉಳಿಯುತ್ತದೆ. 

ಉದಾ.].:- ಕೃಷ್ಣಂ ದ್ರಷ್ಟುಂ ಯಾತಿ. (ಕೃಷ್ಣನನ್ನು ನೋಡುವುದಕ್ಕಾಗಿ ಹೋಗುತ್ತಾನೆ). 
ಇಲ್ಲಿ ಹೋಗುವುದು ಎಂಬ ಕ್ರಿಯೆಗೆ ಕೃಷ್ಣನನ್ನು ನೋಡುವ ಕ್ರಿಯೆಯೇ ಪ್ರಯೋಜನ. 
ಯಾತಿ ಎಂಬುದು ಉಪಪದವಾಗಿದೆ. ಆದ್ದರಿಂದ ಪ್ರಯೋಜನ ರೂಪವಾಗಿರುವ 
ಗಮನವು ಮುಂದೆ ಆಗುವ ದರ್ಶನ ಕ್ರಿಯೆಯನ್ನು ಬೋಧಿಸುತ್ತದೆ. ಅಂತಹ ದೃಶ್‌ 
ಧಾತುವಿಗೆ ತುಮುನ್‌ ಪ್ರತ್ಯಯವು ಬಂದಿದೆ. ದೃಶ್‌.-ತುಮ್‌ ಎಂದಿದ್ದಾಗ “ಸೃಜಿ 
ದೃಶೋರುಲ್ಯಮಕಿತಿ” ಎಂಬ ಸೂತ್ರದಿಂದ ಅಮ್‌ ಆಗಮವು ಬರುತ್ತದೆ. ಇದು 
ಮಿತ್ತಾಗಿ ಇರುವುದರಿಂದ ಅಂತ್ಯ ಯ ಕಾರದ ನಂತರ ಬರುತ್ತದೆ. ದೃ. ಅಶ್‌-ತುಮ್‌ 
ಎಂದಿದ್ದಾಗ ಯಣ್‌ ಸಂಧಿಯಿಂದ ಯ ಕಾರಕ್ಕೆ ರೇಫ ಬಂದು ದ್ರಶ್‌-ತುಮ್‌ 
ಎಂದಾಗುತ್ತದೆ. “ವ್ರಶ್ನಭ್ರಶ್ವ...” ಎಂಬ ಸೂತ್ರದಿಂದ “ಶ್‌' ಕಾರಕ್ಕೆ “ಷ್‌' ಕಾರವು 
ಬರುತ್ತದೆ. ದ್ರಶ್‌.-ತುಮ್‌ ಬಂದಿದ್ದಾಗ ಪರದಲ್ಲಿರುವ ತ್‌ ಕಾರಕ್ಕೆ ಪುತ್ತ ಸಂಧಿಯಿಂದ 
ಟ್‌ ಕಾರವು ಬರುತ್ತದೆ. ದ್ರಷ್ಟುಂ ಎಂದು ರೂಪವಾಗುತ್ತದೆ. 

ಉದಾ:.2: ಕೃಷ್ಣಂ ದರ್ಶಕೋ ಯಾತಿ ಎಂಬ ಉದಾಹರಣೆಯಲ್ಲೂ ದೃಶ್‌.--ಣ್ವುಲ್‌ 
ಎ೦ದಿದ್ದಾಗ “ಯುವೋರನಾಕೌ” ಸೂತ್ರದಿಂದ ಅಕ ಆದೇಶ ಬಂದು ದರ್ಶ್‌+ಅಕ 
ಎಂದಾಗಿ ಯ ಕಾರಕ್ಕೆ ಗುಣ(ಅರ್‌) ಬಂದು ದರ್‌ಶ್‌.ಅಕಾದರ್ಶಕ ಎಂದು 
ರೂಪವಾಗುತ್ತದೆ. ಸುಬಂತ ಮಾಡಿದಾಗ ದರ್ಶತಃ ಎಂದಾಗುತ್ತದೆ. 


1146 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಕಾಲ, ಸಮಯ ಮತ್ತು ವೇಳಾ ಇವುಗಳನ್ನು ಉಪಯೋಗಿಸುವಾಗ 
ತುಮನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 852 - ಕಾಲಸಮಯವೇಲಾಸು ತುಮನ್‌ (3-3-167) 

ವೃತ್ತಿ ಕಾಲಾರ್ಥೇಷು ಉಪಪದೇಷು ತುಮನ್‌। ಕಾಲಃ ಸಮಯಃ ವೇಲಾ ವಾ 
ಭೋಕ್ತುಮ್‌. 

ಅನುವೃತ್ತಿ:- ಧಾತೋಃ, ಪ್ರತ್ಯಯಃ ಮತ್ತು ಪರಶ್ಚ ಎಂಬುವು ಅಧಿಕಾರ ಸೂತ್ರಗಳು. 

ಅರ್ಥ:- ಪರ್ಯಾಯ ಪದಗಳಾದ ಕಾಲ, ಸಮಯ ಮತ್ತು ವೇಳಾ ಎಂಬವು 
ಕಾಲವಾಚಕ ಶಬ್ಧಗಳು. ಇವು ಉಪಪದಗಳಾಗಿದ್ದಾಗ ಧಾತುವಿಗೆ ತುಮನ್‌ ಪ್ರತ್ಯಯವು 
ಬರುತ್ತದೆ. 

ಉದಾ:- ಭೋಕ್ತುಮ್‌:- ಭುಜ್‌.-ತುಮ್‌ ಎಂದಿದ್ದಾಗ ಲಘೂಪದ ಗುಣದಿಂದ 
ಉಕಾರಕ್ಕೆ ಓಕಾರವು ಮತ್ತು ಕುತ್ನದಿಂದ ಜಕಾರಕ್ಕೆ ಗ ಕಾರವು ಮತ್ತು ಚರ್ತ್ವ ಮಾಡಿದಾಗ 
ಭೋಕ್ತುಂ ಎಂದು ರೂಪ ಸಿದ್ಧವಾಗುತ್ತದೆ. 

(ಘರ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 853 - ಭಾವೇ। (3-3-18) 

ವೃತ್ತಿ- ಸಿದ್ಧಾವಸ್ಥಾಪನ್ನೇ ಧಾತ್ವರ್ಥೇ ಧಾತೋಃ ಘಇ್‌ | ಪಾಕಃ 

ಅನುವೃತ್ತಿ;- “ಪದರುಜವಿಶಸ್ಸ] ಶೋ ಫಘಣಇ್‌್‌” ಸೂತ್ರದಿಂದ “ಘ್‌” ಪದವು 
ಅನುವೃತ್ತವಾಗುತ್ತದೆ. ಧಾತೋಃ, ಪ್ರತ್ಯಯಃ, ಪರಶ್ಚ ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:- ಸಿದ್ಧಾವಸ್ಥೆಯನ್ನು ಹೊಂದಿರುವ ಧಾತ್ಚರ್ಥ ಅಂದರೆ ವ್ಯಾಪಾರವು 
ವಾಚ್ಯವಾದಾಗ ಧಾತುವಿನ ಪರದಲ್ಲಿ ಘ್‌ ಪ್ರತ್ಯಯವು ಬರುತ್ತದೆ. 

ಸಾಧಾರಣವಾಗಿ ಧಾತುಗಳು ಕ್ರಿಯೆಯನ್ನು ಬೋಧಿಸುವವು. ವಿಶೇಷರೂಪವಾಗಿ 
ಪಾಕಾದಿ ಕ್ರಿಯೆಗಳನ್ನು ಹೇಳುವುದು. ಉದಾಹರಣೆಗೆ ಪಚ್‌ ಧಾತುವು ವ್ಯಾಪಾರವನ್ನು 
ಸೂಚಿಸುತ್ತದೆ. ವಿಶೇಷರೂಪವಾಗಿ ವಿಕೃತ್ಯನುಕೂಲ ವ್ಯಾಪಾರವನ್ನು ಹೇಳುವುದು. 
ಸಾಧಾರಣ ಕ್ರಿಯೆಗೆ ಭಾವವೆಂದು ಹೆಸರು. ಈ ಭಾವವು ಎರಡು ವಿಧವಾಗಿರುತ್ತದೆ. 
ಸಾಧ್ಯಾವಸ್ಥಾಪನ್ನ ಮತ್ತು ಸಿದ್ಧಾವಸ್ಥಾಪನ್ನ ಎಂದು. ಪಚತಿ ಇತ್ಯಾದಿ ತಿಜ್‌ ವಾಚ್ಯಗಳಿಂದ 
ಭಾವವು ಸಾಧ್ಯಾವಸ್ಥಾಪನ್ನವಾಗಿರುತ್ತದೆ. ಇವುಗಳಿಗೆ ಅಲಿಂಗ ಸಂಖ್ಯಾದಿಗಳ ಜೊತೆಗೆ 
ಅನ್ವಯ ಯೋಗ್ಯತಾ ಇರುವುದಿಲ್ಲ. ಕೃತ್‌ ಪ್ರತ್ಯಯಗಳಿಂದ ವಾಚ್ಯವಾಗಿರುವ ಭಾವವು 
ಸಿದ್ಧಾವಸ್ಥಾಪನ್ನವಾಗಿರುತ್ತದೆ. ಇವುಗಳಿಗೆ ಲಿಂಗ ಸಂಖ್ಯಾನ್ವಯ ಯೋಗ್ಯತೆ ಇರುತ್ತದೆ. 
ಅಂತಹ ಅವಸ್ಥೆಯಲ್ಲಿ ಪಚ್‌ ಧಾತುವು ವಾಚ್ಯವಾಗುವಾಗ ಘ್‌ ಪ್ರತ್ಯಯವು 
ಕೂಡಿಕೊಳ್ಳುತ್ತದೆ. ಈ ಪ್ರತ್ಯಯದಲ್ಲಿ ಅ ಮಾತ್ರ ಉಳಿಯುತ್ತದೆ. 

ಉದಾ:-ಪಾಕಃ-ಪಚ್‌--ಅ ಎ೦ದಿದ್ದಾಗ “ಅತ ಉಪಧಾಯಾಃ” ಎಂಬುದರಿಂದ 
ಉಪಧಾರೂಪವಾದ ಅಕಾರಕ್ಕೆ (ವೃದ್ಧಿ ಬಂದು (ಆ) ಚ್‌ ಕಾರಕ್ಕೆ ಕುತ್ವ ಬಂದು) 


ಉತ್ತರ ಕೃದಂತ 1147 


ಪಾಕಃ ಎಂದಾಗುತ್ತದೆ. ಪಾಚ್‌.ಅ-ಪಾಕ್‌--ಅ ಎಂಬುದು ಸುಬಂತವಾದಾಗ ಪಾಕಃ 
ಎಂದು ರೂಪವು ಸಿದ್ಧವಾಗುತ್ತದೆ. 
(ಕಾರಕಾರ್ಥದಲ್ಲ ಘರ್‌ ವಿಧಾನ ಮಾಡುವ ಸೂತ್ರ) 

ಸೂತ್ರ- 8೮4 - ಅಕರ್ತರಿ ಚ ಕಾರಕೇ ಸ೦ಹ್ಞಾಯಾಮ್‌ | (3-3-19) 

ವೃತ್ತಿ:- ಕರ್ತೃಭಿನ್ನೇ ಕಾರಕೇ ಘಚ್‌ ಸ್ಯಾತ್‌। 

ಅ.ವೃ:- “ಪದರುಜ...” ಸೂತ್ರದಿಂದ ಘ್‌ ಎಂಬ ಪದವು ಅನುವೃತ್ತ ವಾಗುತ್ತದೆ. 
ಧಾತೋಃ, ಪ್ರತ್ಯಯಃ ಮತ್ತು ಪರಶ್ಚ ಎಂಬ ಅಧಿಕಾರ ಸೂತ್ರಗಳು ಅನುವೃತ್ತವಾಗುತ್ತವೆ. 

ಅರ್ಥ:- ಕರ್ತೃಭಿನ್ನ ಕಾರಕಾರ್ಥದಲ್ಲಿ (ರೂಢ್ಯರ್ಥವಿರುವಾಗ) ಧಾತುವಿನ ಪರದಲ್ಲಿ 
ಘ್‌ ಪ್ರತ್ಯಯವು ಸ೦ಜ್ಜಾರ್ಥದಲ್ಲಿ ಬರುತ್ತದೆ. 

ಉದಾ:- ರಇ್ಯ-ರಾಗೇ ಎಂಬ ಧಾತುವು ರಜ್ಯತೇ ಅನೇನ ಎಂದು ಕರಣಾರ್ಥವಿವಕ್ಷೆ 
ಮಾಡಿದಾಗ ಅದಕ್ಕೆ ಘ್‌ ಪ್ರತ್ಯಯವು ಸಂಜ್ಞಾರ್ಥದಲ್ಲಿ ಬಂದು ರಣ್‌. ಅ 
ಎಂದಿರುವಾಗ ನ-ಲೋಪವನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾನೆ. 


(ರ3ನಲ್ಲರುವ ಷ್‌ ಕಾರಕ್ಕೆ ಮೂಲವಾದ ನ್‌ ಕಾರಕ್ಕೆ 
ಲೋಪವನ್ನು ಹೇಳುವ ಸೂತ್ರ) 

ಸೂತ್ರ- 85೮ - ಘಷ್‌ ಚ ಭಾವಕರಣಯೋಃ | (6-4-27) 

ವೃತ್ತಿ:-ರಣ್ಲೇಃ ನ-ಲೋಪಃ ಸ್ಯಾತ್‌ರಾಗಃ। ಅನಯೋಃ ಕಿಮ್‌ ರಜ್ಯತ್ಯಸ್ಸಿನ್ನಿತಿ 
ರಜ್ಜಃ ॥ 

ಅ.ವೃ:- ರಣ್ಣೇಶ್ವ ಎಂಬ ಸೂತ್ರದಿಂದ ರೇಚ್ಛೇಃ ಎಂಬ ಪದವು ಅನುವೃತ್ತವಾಗುತ್ತದೆ. 
“ಶ್ನಾನ್ನಲೋಪಃ” ಎಂಬ ಸೂತ್ರದಿಂದ ನ-ಲೋಪಃ ಎಂಬವುಗಳು ಅನುವೃತ್ತವಾಗುತ್ತವೆ. 

ಅರ್ಥ:-ಭಾವಾರ್ಥ ಅಥವಾ ಕರಣಾರ್ಥದಲ್ಲಿಯೂ ಬಂದ ಘಣ್‌್‌ 
ಪ್ರತ್ಯಯಪರದಲ್ಲಿರುವಾಗ ರನ್ಸ್‌ ಧಾತುವಿನ ನ್‌ ಕಾರಕ್ಕೆ ಲೋಪಬರುತ್ತದೆ. ಜ್‌ ಕಾರ 
ಸಂಬಂಧದಿಂದ ನ್‌ ಕಾರಕ್ಕೆ ಇ್‌ ಕಾರ ಬಂದಿದೆ, ಆದರೆ ವಾಸ್ತವವಾಗಿರುವುದು 
ನ್‌-ಕಾರ. ಈಗ ಕರಣಾರ್ಥದಲ್ಲಿ ಘಇ್‌ ಬಂದಿರುವುದರಿಂದ ನ್‌ ಲೋಪ ಬಂದು 
ರಳ್ಬು-ಅ ಎಂದಾಗುತ್ತದೆ. 

ಉದಾ:-ರಾಗಃ/ಅತಉಪಧಾಯಾಃ ಎಂಬ ಸೂತ್ರದಿಂದ ಉಪಧಾವೃದ್ಧಿ ಬಂದು 
“ಚಜೋಕು- ಫಿಣ್ಯತೋಃ” ಎಂಬ ಸೂತ್ರದಿಂದ ಜ್‌ ಕಾರಕ್ಕೆ ಕುತ್ವ ಬಂದು ರಾಗ 
ಎಂದಾಗುತ್ತದೆ. ಇದನ್ನು ಸುಬಂತ ಮಾಡಿದಾಗ ರಾಗಃ ಎಂದಾಗುತ್ತದೆ. 
ಭಾವಾರ್ಥದಲ್ಲಿಯೂ ರಾಗಃ ಎಂದೇ ಇರುತ್ತದೆ. ಭಾವ ಕರಣಾರ್ಥದಲ್ಲಿ ಘ್‌ 
ಪ್ರತ್ಯಯ ಬಂದಾಗ ಮಾತ್ರ ನ-ಕಾರಕ್ಕೆ ಲೋಪ ಬರುತ್ತದೆ. ಆದರೆ ಇತರಾರ್ಥದಲ್ಲಿ 
ಅಂದರೆ ಅಧಿಕರಣಾದ್ಯರ್ಥದಲ್ಲಿ ಘಇ್‌ ಬಂದಾಗ ನ-ಕಾರ ಲೋಪವಾಗುವುದಿಲ್ಲ. 
ಉದಾಹರಣೆಗೆ ರಜ್ಯತ್ಯಸ್ಮಿನ್‌ ಎಂಬಲ್ಲಿ “ಇದರಲ್ಲಿ ರಂಜಿಸುವುದು” ಎಂಬ 


1148 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅಧಿಕರಣಾರ್ಥದಲ್ಲಿ ರಜ್‌ ಧಾತುವಿನ ಪರದಲ್ಲಿ ಘ್‌ ಪ್ರತ್ಯಯ ಬಂದು ರಂಜ್‌4+ಅ 
ಎಂದಿದ್ದಾಗ ನ ಕಾರ ಲೋಪವು ಬರುವುದಿಲ್ಲ. ಚಜೋಃ ಕುಫಿಣ್ಯತೋಃ ಎಂಬ 
ಸೂತ್ರದಿಂದ ಜ್‌-ಕಾರಕ್ಕೆ ಗ್‌ ಕಾರ ಬಂದು ಅನುಸ್ವಾರ ಪರಸ ರ್ವಣಗಳಿಂದ ರಂಗಃ 
ಎಂದು ರೂಪವಾಗುತ್ತದೆ. ರಂಗವೆಂದರೆ ನಾಟ್ಕಶಾಲೆ. 


(ಘರ್‌ ಪ್ರತ್ಯಯವನ್ನು ಮತ್ತು ಕಕಾರದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- 856- ಸಿವಾಸ-ಚಿತಿ-ಶರಿರೋಪಸಮಾಧಾನೇಷ್ಟಾದೇಶ್ಚ ಕಃ | (3.3.41) 
ವೃತ್ತಿ- ಏಷು ಚಿನೋತೇಃರ್ಫಳ್‌, ಆದೇಶ್ವ ಕಕಾರಃ। ಉಪಸಮಾಧಾನಂ 
ರಾಶೀಕರಣಂ | ನಿಕಾಯಃ ಕಾಯಃ। ಗೋಮಯನಿಕಾಯಃ 


ಪ. ಚ್ಛೇ:- ನಿವಾಸ-ಚಿತಿ-ಶರೀರೋಪಸಮಾಧಾನೇಷು, ಆದೇಃ, ಚ, ಕಃ 
ಅ. ವ್ಯ - “ಹಸ್ತಾದಾನೇ ಚೇರಸ್ತೇಯೇ” ಸೂತ್ರದಿಂದ ಚೇಃ “ಪದ-ರುಜ... ಘಡ್‌” 
ಸೂತ್ರದಿಂದ ಘಡ್‌ ಎಂಬ ಪದವು ಅನುವೃ ತ್ರವಾಗುತ್ತವೆ. ಹಾಗೆಯೇ “ಅಕರ್ತರಿ 


ಚ ಕಾರಕೇ ಸಂಜ್ಞಾಯಾಂ” ಸೂತ್ರವು ಅನುವ ತ್ತವಾಗುತ್ತದೆ. ಧಾತೋಃ, ಪ್ರತ್ಯಯಃ, 
ಪರಶ್ಚ ಎಂಬವು ಅಧಿಕಾರ ಸೂ ತ್ರಗಳು. 


ಜಾ ನಿವಾಸ, ಚಿತಿ (ಚಯನ) ಶರೀರ ಮತ್ತು ಉಪಸಮಾಧಾನ (ರಾಶೀಕರಣ) 
ಎಂಬ ಅರ್ಥಗಳಲ್ಲಿ ಧಾತುವಿನ ಪರದಲ್ಲಿ ಘ್‌ ಪ್ರತ್ಯಯವು ಬರುತ್ತದೆ. ಮತ್ತು 
ಧಾತುವಿನ ಆದಿ ವರ್ಣಕ್ಕೆ ಕ್‌ ಕಾರವು ಆದೇಶವಾಗಿಯೂ ಬರುತ್ತದೆ. 

ಉದಾ: ನಿಕಾಯಃ (ಮನೆ) ನಿಚೀಯತೇ ಧನಾದಿಕಮ್‌ (ಧನಾದಿಗಳು ಇಲ್ಲಿ 
ರಕ್ಷಿಸಲ್ಪಡುತ್ತವೆ) ಎಂಬ ಅರ್ಥದಲ್ಲಿ ಈ ಸೂತ್ರದಿಂದ ನಿಪೂರ್ವಕ ಚಿ ಧಾತುವಿನ 
ನಂತರ ಘಣ್‌ ಎಂಬ ಪ್ರತ್ಯಯವು ಬಂದು ಚ್‌ ಕಾರಕ್ಕೆ ಕ್‌ ಕಾರವು ಬಂದು 
ನಿ*ಚಿ-ಅ ಎಂದಿದ್ದಾಗ ಇ ಕಾರಕ್ಕೆ ವೃದ್ಧಿಯಿಂದ ಐ ಕಾರವು ಅನಂತರ 
ಏಚೋಂಯವಾಯಾವಃ ಎಂಬ ಸೂತ್ರದಿಂದ “ಆಯ್‌ ಆದೇಶ ಬಂದು ನಿಕಾಯಃ 
ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ: ಕಾಯಃ (ದೇಹು ಚೀಯತೇ ಅಸ್ಥಾ ಕಂ ಅಸ್ಮಿನ್‌ ಎಂಬುದು ವಿಗ್ರಹ 
ವಾಕ್ಯ. (ಇದರಲ್ಲಿ ಎಲುಬು ಮೊದಲಾದವು ಸಂಗ್ರಹಿಸಲ್ಪಡುತ್ತವೆ.) ಎಂಬ ಅರ್ಥದಲ್ಲಿ 
ಚಿ ಧಾತುವಿನ ನಂತರ ಪ್ರಕೃತ ಸೂತ್ರದಿಂದ ಘಣ್‌ ಪ್ರತ್ಯಯ ಮತ್ತು ಕಕಾರಗಳು 
ಬಂದು ಕಾಯಃ ಎಂದು "ಆಗುತ್ತದೆ. 


ಉದಾ: ಗೋಮಯ ನಿಕಾಯಃ-ನಿಚೀಯತೇ-ರಾಶೀಕ್ರಿಯತೇ ಅಂದರೆ ರಾಶಿಯಾಗಿ 
ಮಾಡಲ್ಪಡುತ್ತದೆ ಎಂಬ ಭಾವಾರ್ಥದಲ್ಲಿ ನಿ-ಪೂರ್ವಕ ಚೀಜ್‌ ಧಾತುವಿನ ನಂತರ 
ಘಇಗ್‌ ಎಂಬ ಪ್ರತ್ಯಯ ಬಂದಾಗ ಪ್ರಕೃತ ರೂಪವು ಸಿದ್ಧವಾಗುತ್ತದೆ. ಗೋಮಯದ 
ರಾಶಿ ಎಂದರ್ಥ) 


ಉತ್ತರ ಕೃದಂತ 1149 


(ಅಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- ಆ57- ಏರಜ್‌ (3-3-56) 

ವೃತ್ತಿ :- ಇವರ್ಣನ್ಹಾತ್‌ ಅಚ್‌ | ಚಯಃ | ಜಯಃ 

ಪ.ಛೇ:- ಏಃ ಅಚ್‌ । 

ಅ.ವೃ:- ಭಾವೇ ಅಕರ್ತರಿ ಕಾರಕೇ ಎಂಬ ಪದಗಳು ಅನುವೃತ್ತವಾಗುತ್ತವೆ. 
ಧಾತೋಃ, ಪ್ರತ್ಯಯಃ, ಪರಶ್ಚ ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ:- ಇವರ್ಣಾಂತವಾದ ಧಾತುವಿನ ಪರದಲ್ಲಿ ಭಾವಾರ್ಥದಲ್ಲೂ 
ಕರ್ತೃಭಿನ್ನವಾದ ಕಾರಕಾರ್ಥದಲ್ಲೂ ಅಚ್‌ ಪ್ರತ್ಯಯವು ಬರುತ್ತದೆ. 

ಉದಾ:- ಚಯಃ- ಚಿ ಧಾತುವಿನ ನಂತರ ಪ್ರಕೃತ ಸೂತ್ರದಿಂದ ಭಾವಾರ್ಥದಲ್ಲಿ 
ಅಚ್‌ (ಅ)ಪ್ರತ್ಯಯವು ಬಂದು ಧಾತುವಿನ ಇ ಕಾರಕ್ಕೆ ಗುಣ ಬಂದು ಅದಕ್ಕೆ 
“ಏಚೋಇಂತುವಾಂತತಾವಃ” ಎಂಬುದರಿಂದ ಅಂಶ್‌ ಆದೇಶ ಬಂದು 
ಚಯ್‌4+ಅ=ಚಯ ಎಂದಾಗಿ ಸುಬಂತ ಮಾಡಿದ ಮೇಲೆ ಚಯಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ;- ಜಯಃ-ಜಿ ಎಂಬ ಧಾತುವಿನ ಇ-ಕಾರಕ್ಕೆ ಗುಣ ಬ೦ದು ಭಾವಾರ್ಥದಲ್ಲಿ 
ಪ್ರಕೃತ ಸೂತ್ರದಿಂದ ಅಜ್‌ (ಅ) ಪ್ರತ್ಯಯ ಬಂದು ಹಿಂದಿನಂತೆಯೇ ಗುಣ (ಎ) 
ಮತು ಅಯಾದೇಶಗಳು ಬಂದು ಜಯ್‌. ಅಜಯ ಎಂದಾಗಿ ಸುಬಂತ ಮಾಡಿದ 
ಮೇಲೆ ಜಯಃ ಎಂಬ ರೂಪವು ಸಿದ್ದಿಸುತ್ತದೆ. 

(ಅಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 858 - ಭೂದೋರಪ್‌ | (3-3-57) 

ವಾರ್ತಿಕ-ಘಇರ್ಥೇ ಕ ವಿಧಾನಮ್‌। ಪ್ರಸ್ಥಃ ವಿಘ್ನಃ 

ವೃತ್ತಿಬೂದಂತಾತ್‌ ಉವರ್ಣನ್ಮಾತ್‌ ಅಪ್‌ । ಕರಃ। ಗರಃ । ಲವಃ ಸ್ತವಃ ಪವಃ। 

ಪ.ಛೇ;:-ಬೂದೋಃ, ಅಪ್‌। 

ಅ.ವ್ಯ;- ಭಾವೇ ಎಂಬ ಸೂತ್ರ, “ಅಕರ್ತರಿ ಚ ಕಾರಕೇ ಸಂಜ್ಞಾಯಾಮ್‌” 
ಎಂಬಲ್ಲಿ ಸಂಜ್ಞಾಯಾಮ್‌ ಎಂಬ ಪದವನ್ನು ಬಿಟ್ಟು ಉಳಿದ ಪದಗಳು 
ಅನುವೃತ್ತವಾಗುತ್ತವೆ. ಧಾತೋಃ, ಪ್ರತ್ಯಯಃ, ಪರಶ್ಚ ಎ೦ಬ ಅಧಿಕಾರ ಸೂತ್ರಗಳು. 

ಅರ್ಥ:- ಭಾವ ಅಥವಾ ಕರ್ತೃರ್ಥಕ್ಕಿಂತ ಭಿನ್ನವಾದ ಕಾರಕಾರ್ಥದಲ್ಲಿ ದೀರ್ಫವಾದ 
ಯೂ ವರ್ಣಾಂತ ಮತ್ತು ಉವರ್ಣಾನ್ತ ಧಾತುಗಳ ಮೇಲೆ ಅಪ್‌ ಪ್ರತ್ಯಯವು 
ಬರುತ್ತದೆ. 

ಕೃ, ಗೃ ಧಾತುಗಳ ಮುಂದೆ ಪ್ರಕೃತ ಸೂತ್ರದಿಂದ ಅಪ್‌ ಪ್ರತ್ಯಯ ಸೇರಿಸುವುದರಿಂದ 
ಯೂ ಕಾರಕ್ಕೆ ಸಾರ್ವಧಾತುಕಾರ್ಧಧಾತುಕಯೋಃ ಎಂಬ ಸೂತ್ರದಿಂದ ಗುಣ ಬಂದು 
ಕರ್‌--ಅ, ಗರ್‌.ಅ ಎಂದಾಗಿ ಸುಬಂತವಾದ ಮೇಲೆ ಕರಃ, ಗರಃ ಎಂಬ 


1150 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ರೂಪಗಳಾಗುತ್ತವೆ. ಹ್ರಸ್ವ ದೀರ್ಫ ಉ ಕಾರಾಂತಗಳಾದ ಯೂ, ಲೂ, ಸ್ತೂ, ಪೂ 
ಧಾತುಗಳಿಗೆ ಪ್ರಕೃತ ಸೂತ್ರದಿಂದ ,ಅಪ್‌ ಪ್ರತ್ಯಯವನ್ನು ಸೇರಿಸುವುದರಿಂದ ಗುಣ 
ಅವಾದೇಶಗಳು ಬಂದು ಸುಬಂತವಾದಾಗ ಯುವಃ, ಲವಃ, ಸ್ತವಃ ಮತ್ತು ಪವಃ 
ಎಂಬ ರೂಪಗಳಾಗುತ್ತವೆ. 


(ಘಷರ್ಥದಲ್ಲ ಕ-ವನ್ನು ವಿಧಿಸುವ ವಾರ್ತಿಕ) 

ವಾರ್ತಿಕ-ಘಷರ್ಥೇ ಕ ವಿಧಾನಮ್‌,। ಪ್ರಸ್ಥಃ ವಿಘ್ನಃ 

ಅರ್ಥ:-ಯಾವ ಅರ್ಥದಲ್ಲಿ ಘ್‌ ಪ್ರತ್ಯಯವು ವಿಧಿಸಲಾಗಿದೆಯೋ, ಆ ಅರ್ಥದಲ್ಲಿ 
ಕ ಪ್ರತ್ಯಯವು ವಿಧಿಸಲ್ಪಡಬೇಕು ಎಂದು ಹೇಳಬೇಕು. ಘಇ್‌ ಅರ್ಥದಲ್ಲಿ ಸ್ಥಾ, ಸ್ಟಾ 
ಪಾ,ವ್ಯಧ್‌, ಹನ್‌ ಮತ್ತು ಯುಧ್‌ ಧಾತುಗಳ ನಂತರ ಕ ಪ್ರತ್ಯಯವನ್ನು ವಿಧಿಸಬೇಕು. 
ಆದ್ದರಿಂದ ಪ್ರಸ್ಥಃ ವಿಘ್ನಃ ಎಂಬಲ್ಲಿ ಘ್‌ ಅರ್ಥವು ಇರುತ್ತದೆ. ಅಲ್ಲಿ ಕ ಪ್ರತ್ಯಯವು 
ವಿಧಿಸಲ್ಪಟಿದೆ. 

ಉದಾ: - ಪ್ರಸ್ಥಃ ಪ್ರತಿಷ್ಠತೇ ಅಸ್ಮಿನ್‌ ಧಾನ್ಯಾನಿ ಎಂದು ವಿಗ್ರಹ ವಾಕ್ಯ (ಯಾವುದಲ್ಲಿ 
ಧಾನ್ಯ ಮೊದಲಾದವು ಅಳೆಯಲ್ಲಡುತ್ತದೋ ಆ ಮಾಪಕಕ್ಕೆ ಪ್ರಸ್ಥಃ ಎಂದು ಹೇಳುತ್ತಾರೆ. 
ಪ್ರ -ಪೂರ್ವಕ ಸ್ಥಾ ಧಾತುವಿನ ನಂತರ ಘಇಗ್‌) ಅರ್ಥದಲ್ಲಿ, ಅಂದರೆ ಭಾವ 
ಮತ್ತು ಸಂಜ್ಞಾ ವಿಷಯಕವಾದ ಕರ್ತೃಭಿನ್ನ ಕಾರಕಾರ್ಥದಲ್ಲಿ ಘ್‌ ಪ್ರತ್ಯಯವನ್ನು 
ವಿಧಿಸಬೇಕೆಂಬ ವಾರ್ತಿಕದಿಂದ ಕ(ಅ) ಪ್ರತ್ಯಯವು ವಿಧಿಸಲಾಗಿದೆ. ಆಗ ಪ್ರ-ಸ್ಥಾ.-ಅ 
ಎಂದಾಗುತ್ತದೆ. “ಆತೋಲೋಪ ಇಟಿಚ” ಎಂಬ ಸೂತ್ರದಿಂದ ಆ ಕಾರಕ್ಕೆ ಲೋಪ 
ಬಂದು ಪ್ರಸ್ಥ ಎಂದಿರುತ್ತದೆ. ಸುಬ೦ತ ಮಾಡಿದ ಮೇಲೆ ಪ್ರಸ್ಥಃ ಎಂದು ರೂಪವು 
ಸಿದ್ದಿಸುತ್ತದೆ. 

ಉದಾ: - ವಿಘ್ನಃ-“ವಿಹನ್ಯಂತೇ ಅಸ್ಮಿನ್‌ ಇತಿ ವಿಘ್ನಃ” ಎಂದು ಅರ್ಥ. ವಿ- 
ಪೂರ್ವಕ ಹನ್‌ ಧಾತುವಿನ ಮೇಲೆ ಘಣ್‌-ಅರ್ಥದಲ್ಲಿ ಹಿಂದಿನಂತೆ ಕ ಪ್ರತ್ಯಯವು 
ಪ್ರಕೃತ ವಾರ್ತಿಕದಿಂದ ವಿಧಿಸಲಾಗಿದೆ. ವಿ4ಹಿನ್‌*ಅ ಎಂದಿದ್ದಾಗ ಅಜಾದಿ ಕೃತ್‌ 
ಪ್ರತ್ಯಯವು ಪರದಲ್ಲಿದ್ದಾಗ “ಗಮ-ಹನ ಕಿತ್ಯನಜೆ” ಎಂಬ ಸೂತ್ರದಿಂದ ಧಾತುವಿನ 
ಉಪಧೆಯಾದ ಅಕಾರಕ್ಕೆ ಲೋಪ ಬಂದು ವಿ.ಹನ್‌. ಅ ಎಂದಿರುತ್ತದೆ. ಹ-ಕಾರಕ್ಕೆ 
“ಹೋಹಂತೇಃ ಚ್ಹ್‌ರ್ನೇಷು” ಎಂಬ ಸೂತ್ರದಿಂದ ಕುತ್ವ ಮಾಡಿದಾಗ ವಿಘ್ನ ಎಂದು 
ರೂಪವಾಗುತ್ತದೆ. ಸುಬ೦ತ ಮಾಡಿದ ಮೇಲೆ ವಿಘ್ನಃ ಎಂದು ರೂಪವಾಗುತ್ತದೆ. 


(ಕ್ರಿ-ಪ್ರತ್ಯಯ ವಿಧಾಯಕ ಸೂತ್ರ) 
ಸೂತ್ರ- 859 - ಡ್ವಿತಃ ಕ್ರಿಃ | (3-3-88) 
ಅ.ವ್ಯ:-“ಭಾವೇ?” ಮತ್ತು “ಅಕರ್ತರಿ ಚ ಕಾರಕೇ” ಎ೦ಬ ಸೂತ್ರಗಳು 
ಅನುವೃತ್ತವಾಗುತ್ತವೆ. ಧಾತೋಃ,ಪ್ರತ್ಯಯಃ ಮತ್ತು ಪರಶ್ಚ ಎಂಬವು ಅಧಿಕಾರ ಸೂತ್ರಗಳು. 
ಅರ್ಥ: 'ಡು'ವನ್ನು ಇತ್‌ ಸಂಜ್ಞೆಯಾಗುಳ್ಳ ಧಾತುವಿನ ನಂತರ ಭಾವ ಮತ್ತು 
ಕರ್ತೃಭಿನ್ನ ಕಾರಕಾರ್ಥದಲ್ಲಿ ಕ್ವಿ-ಪ್ರತ್ಯಯವು ಬರುತ್ತದೆ. ಇದರಲ್ಲಿ ತ್ರಿ ಮಾತ್ರ ಉಳಿಯುತ್ತದೆ. 


ಉತ್ತರ ಕೃದಂತ 1151 


ಡುಪಚಷ್ಟಾ ಷ್ವಾಕೇ ಮೊದಲಾದ ಧಾತುಗಳಲ್ಲಿ ಡು ಎಂಬುದು ಇತ್‌ ಆಗಿರುತ್ತದೆ. ಇದರ 
ಜೊತೆಗೆ ಮುಂಬರುವ ಸೂತ್ರದಿಂದ “ಮಪ್‌” ಪ್ರತ್ಯಯವನ್ನು ಸೇರಿಸಲಾಗುತ್ತದೆ. ಕ್ರಿ 
ಎಂಬುದು ಕೃತ್‌ ಪ್ರತ್ಯಯವಾಗಿದೆ. ಮಪ್‌ ಎಂಬುದು ತದ್ಧಿತ ಪ್ರತ್ಯಯವಾಗಿದೆ. 
(ಮಪ್‌ ಪ್ರತ್ಯಯ ವಿಧಾಯಕ ಸೂತ್ರ) 

ಸೂತ್ರ- 86೦ - ಕ್ರೇರ್ಮಮ್‌ ನಿತ್ಯಮ್‌ (4-4-20) 

ವೃತ್ತಿ:- ಕ್ರಿಪ್ರತ್ಯಯಾನ್ಹಾತ್‌ ಮಪ್‌ ನಿರ್ವೃತ್ತೇ ಅರ್ಥೇ. ಪಾಕೇನ ನಿರ್ವ್ವೃತ್ತಮ್‌ 
ಪಕ್ತಿಮಮ್‌ ಡುವಪ್‌ ಉಪ್ಪ್ರಿಮಮ್‌ 

ಪ.ಛೇ:- ಕ್ರೇಃ, ಮಪ್‌, ನಿತ್ಯಮ್‌ । 

ಅ.ವೃ;- “ನಿವೃತ್ತೇಕ್ಷದ್ಯೂತಾದಿಭ್ಯಃ” ಎಂಬ ಸೂತ್ರದಿಂದ ನಿರ್ವೃತ್ತೇ ಎಂಬ ಪದವು 
ಅನುವೃತ್ತವಾಗುತ್ತದೆ. ಪ್ರತ್ಯಯ, ಪರಶ್ಚ ಮತ್ತು ತದ್ದಿತಾಃ ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ:- ಕ್ರಿ ಪ್ರತ್ಯಯಾಂತ ಶಬ್ದದ ಮೇಲೆ "ನಿವೃ ೯ತ್ತ ಎಂಬ ಅರ್ಥದಲ್ಲಿ ಮಪ್‌ 
ಪ್ರತ್ಯಯವು ಬರುತ್ತದೆ. ನಿರ್ವ್ಯತ್ತ ಎಂದರೆ 1) ಉತ್ಪನ್ನ. ವಾದದ್ದು 2) ಸಿದ್ದವಾದದ್ದು 
ಇತ್ಯಾದಿ ಅರ್ಥಗಳು. 

ಪಾಕೇನ ನಿರ್ವ್ಯತ್ತಂ ಪಕ್ತಿಮಮ್‌ (ಪಾಕದಿಂದ ಉಂಟಾದ ಎಂದರ್ಥ) ಡುಪಚಷ್‌ 
ಪಾಕೇ ಎಂಬಲ್ಲಿ ಪಚ್‌ ಧಾತುವು ಡ್ವಿತ್ತಾಗಿರುವುದರಿ೦ದ “ಡ್ವಿತಃ ಕ್ರಿ” ಎಂಬ ಸೂತ್ರದಿಂದ 
ಕ್ವಿಪ್ರತ್ಯ ಯ ಬರುತ್ತದೆ. ತ್ರಿ ಮಾತ್ರ ಉಳಿಯುತ್ತದೆ. ಪಚ್‌.33 ಎಂದಿದ್ದಾಗ “ಜೋಃಕುಃ” 
ವ್‌ ಸೂತ್ರದಿಂದ ಪಕ್ಕಿ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಮಪ್‌ ಮ) ಪ್ರ ಪ್ರತ್ಯಯವು 
ಬಂದು ಪಕ್ತಿಮ ಎಂದಾಗುತ್ತದೆ. ಇದಕ್ಕೆ ಸುಪ್ರತ್ಯಯ ಸೇರಿದಾಗ ನಪುಂಸಕ ಲಿಂಗದಲ್ಲಿ 
ಅಮ್‌ ಆಶೇಶ ಬಂದು ಪಕ್ತಿಮಮ್‌ ಎಂದು. ರೂಪಸಿದ್ಧವಾಗುತ್ತದೆ. 

ಇದೇ ರೀತಿಯಿಲ್ಲಿ ಡುವಪ್‌ ಬೀಜಸಂತಾನೇ ಎಂಬಲ್ಲಿ ವಪ್‌ ಧಾತುವು ಡ್ವಿತ್ತಾಗಿದೆ. 
ಈ ಧಾತುವಿನ ಮೇಲೆ ಕ್ರಿ (ತಿ) ಪ್ರತ್ಯಯ ಸೇರಿದಾಗ ವಪ್‌-ತ್ರಿ ಎಂದಾಗುತ್ತದೆ. 
ವಚಿಸ್ವಪಿ ಯಜಾದೀನಾಮಕಿತಿ ಎಂಬ ಸೂತ್ರದಿಂದ ಸಂಪ್ರಸಾರಣ ಬಂದು (ಇಗ್‌ಯಣಃ 
ಸಂಪ್ರಸಾರಣಮ್‌) ನಂತರ ಪೂರ್ವರೂಪ ಬಂದು ಮಪ್‌ ಪ್ರತ್ಯಯವನ್ನು 
ಸೇರಿಸುವುದರಿಂದ ಉಪ್‌ತ್ರಿಮ ಎಂದಾಗುತ್ತದೆ. ಇದನ್ನು ಸುಬಂತ ಮಾಡಿದಾಗ 
ನಪುಂಸಕದಲ್ಲಿ ಉಪ್‌ ತ್ರಿಮಮ್‌ ಎಂದು ರೂಪವಾಗುತ್ತದೆ. 

(ಅಥುಜ್‌ ಪ್ರತ್ಯಯ ವಿಧಿಸುವ ಸೂತ್ರ) 

ಸೂತ್ರ- 861 - ಟ್ವತೋ*ಥುಜ್‌ | (3-3-89) 

ವೃತ್ತಿ- ಟು ವೇಪೃ ಕಂಪನೇ. ವೇಪಥು 

ಪ.ಚ್ಛೇ:- ಟ್ವಿತಃ, ಅಥುಚ್‌ । 

ಅ.ವ್ಯ:- ಭಾವೇ ಮತ್ತು ಅಕರ್ತರಿ ಚ ಕಾರಕೇ ಎಂಬ ಸೂತ್ರಗಳು 
ಅನುವೃತ್ತವಾಗುತ್ತವೆ. ಧಾತೋಃ, ಪ್ರತ್ಯಯಃ, ಪರಶ್ಚ ಎಂಬುವು ಅಧಿಕಾರ ಸೂತ್ರಗಳು. 


1152 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥ:- ಟ್ವಿತ್‌ ಎಂದರೆ ಟುವನ್ನು ಇತ್ತಾಗಿಉಳ್ಳ ಧಾತು ಎಂದರ್ಥ. ಟ್ವಿತ್ತಾದ 
ಧಾತುವಿನ ನಂತರ ಭಾವಾರ್ಥದಲ್ಲಿ ಅಥುಚ್‌ ಪ್ರತ್ಯಯವು ಬರುತ್ತದೆ. (ಅಥು ಮಾತ್ರ 
ಉಳಿಯುತ್ತದೆ.) 

ಉದಾ:- ವೇಪಥುಃ (ಕಂಪನ) ಟು ವೇಪೃಕಂಪನೇ ಎಂಬಲ್ಲಿ ವೇಪ ಧಾತುವಿನ 
ನಂತರ ಪ್ರಕೃತ ಸೂತ್ರದಿಂದ ಅಥುಚ್‌ (ಅಥು) ಪ್ರತ್ಯಯ ಬಂದು ವೇಪ್‌4ಅಧು 
ಎಂದಿರುತ್ತದೆ. ಇದನ್ನು ಸುಬ೦ತ ಮಾಡಿದಾಗ ವೇಪಥುಃ ಎಂದು ರೂಪವಾಗುತ್ತದೆ. 


(ನಹ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 862 - ಯಜ-ಯಾಜ್‌- ಯತ-ವಿಜ್ಯ- 
ಪ್ರಜ್ಞ-ರಕ್ಷೋ ನಜ್‌ (3-3-೨೦) 

ವೃತ್ತಿ- ಯಜ್ಞ, ಯಾಚ್ಚಾ, ಯತ್‌, ವಿಶ್ನಃ, ಪ್ರಶ್ನಃ, ರಕ್ಷ್ಮಃ 

ಪ.ಚ್ಛೇ.:- ಯಜ-ಯಾಚ-ಯತ-ವಿಚ್ಛ-ಪ್ರಚ್ಛೆ-ರಕ್ಷಣನಜ್‌। 

ಅ.ವ್ಯ:- ಭಾವೇ ಎಂಬ ಸೂತ್ರ ಹಾಗೂ ಅಕರ್ತರಿಚ ಕಾರಕೇ ಸಂಜ್ಞಾಯಾಮ್‌ 
(ಸ೦ಜ್ಜಾಂಯಾಮ್‌ ಎಂಬ ಪದವನ್ನು ಬಿಟ್ಟು ಉಳಿದ ಪದಗಳು) ಎಂಬವು 
ಅನುತ್ತವಾಗುತ್ತವೆ, ಧಾತೋಃ, ಪ್ರತ್ಯಯ, ಪರಶ್ಚ ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ:- ಭಾವಾರ್ಥದಲ್ಲಿ ಹಾಗೂ ಕರ್ತೃಭಿನ್ನ ಕಾರಕಾರ್ಥದಲ್ಲೂ ಯಜ್‌ ಯಾಚ್‌, 
ಯತ್‌, ವಿಚ್ಛ್‌, ಪ್ರಚ್ಛ್‌ ಮತ್ತು ರಕ್ಷ ಧಾತುಗಳ ಮೇಲೆ ನಜ್‌ ಪ್ರತ್ಯಯವು ಬರುತ್ತದೆ. 
ನಜ್‌ನಲ್ಲಿ ನ್‌ ಕಾರ ಮಾತ್ರ ಉಳಿಯುತ್ತದೆ. (ಈ ಪ್ರತ್ಯಯಾಂತ ಶಬ್ದಗಳು 
ಪುಲ್ಲಿಂಗಳಾಗುತ್ತವೆ). 

ಉದಾ:- ಯಜ್ಞಃ -ಯಜ್ಞ ಮಾಡುವುದು ಯಜ ದೇವಪೂಜಾ ಸಂಗತಿಕರಣ 
ದಾನೇಷು ಎಂಬ ಅರ್ಥಗಳಲ್ಲಿ ಈ ಧಾತುವು ಇರುತ್ತದೆ. ಯಜ್‌ ಧಾತುವಿನ ನಂತರ 
ಪ್ರಕೃತ ಸೂತ್ರದಿಂದ ನಜ್‌ (ನ) ಪ್ರತ್ಯಯವು ಬಂದು ಯಜ್‌+ನ ಎಂದಿರುತ್ತದೆ. ಶ್ಚುತ್ವ 
ಸಂಧಿಯಿಂದ ಚುತ್ವ ಬಂದು ಯಜ್‌* ಆಗ್‌ ಎಂದಿರುತ್ತದೆ. ಈ ಎರಡು ಅಕ್ಷರಗಳು 
ಸೇರಿ ಜ್ಞ ಎಂದಾಗುತ್ತದೆ. ಇದನ್ನು ಸುಬ೦ತ ಮಾಡಿದಾಗ ಯಜ್ಞಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ: - ಯಾಚ್ಛಾ ಟುಯಾಚ್ಛ ಯಾಚ್ಚಾಯಾಮ್‌ (ಯಾಚಿಸುವುದು)ಯಾಚ್‌ 
ಧಾತುವಿನ ನಂತರ ಭಾವಾರ್ಥದಲ್ಲಿ ನಜ್‌ ಪ್ರತ್ಯಯವು ಬಂದು ಚುತ್ವ ಮಾಡಿದಾಗ 
ಯಾಚ್‌--ಇಗ್‌ ಎಂದಿರುತ್ತದೆ. ಸ್ತ್ರೀತ್ವ ವಿವಕ್ಷೆಯಲ್ಲಿ “ಅಜಾದ್ಯತಪ್ಪಾಪ್‌” ಎ೦ಬ ಸೂತ್ರದಿಂದ 
ಯಾಚ್‌ ಇಗ್‌ ಎಂದಿರುತ್ತದೆ. ಆದ್ದರಿಂದ ಇದಕ್ಕೆ ಸುಪ್‌ ಪ್ರತ್ಯಯವನ್ನು ಸೇರಿಸಿದಾಗ 
ಯಾಚ್ಞಾ ಎಂದು ರೂಪವು ಸಿದ್ದಿಸುತ್ತದೆ. 

ಉದಾ: ಯತ್ನಃ- (ಪ್ರಯತ್ನ) (ಯತಿ-ಪ್ರಯತ್ನೇ) ಯತ್‌ ಧಾತುವಿನ ನಂತರ 
ಪ್ರಕೃತ ಸೂತ್ರದಿಂದ ನಜ್‌ (ನ) ಪ್ರತ್ಯಯ ಬಂದು ಯತ್‌. ನ-ಯತ್ನ ಎಂದಾಗಿ 
ಅದನ್ನು ಸುಬಂತ ಮಾಡಿದಾಗ ಯತ್ನಃ ಎಂದು ರೂಪವಾಗುತ್ತದೆ. 


ಉತ್ತರ ಕೃದಂತ 1153 


ಉದಾ: - ವಿಶ್ನಃ-ವಿಚ್ಛ್‌ ಧಾತುವಿನ ನಂತರ ಪ್ರಕೃತ ಸೂತ್ರದಿಂದ ನಜ್‌(ನ) 
ಪ್ರತ್ಯಯವನ್ನು ಸೇರಿಸಿದಾಗ ವಿಚ್ಛ್‌-ನ ಎಂದಿರುತ್ತದೆ. “ಜ್ಹ್ಞೋಃಶೂಡನುನಾಸಿಕೇ 
ಚ” ಎಂಬ ಸೂತ್ರದಿಂದ ಶ ಕಾರಾದೇಶ ಬಂದು ವಿಶ್‌.ನ ಎಂದಾಗಿ ಇಲ್ಲಿ ಶಾತ್‌ 
ಎ೦ಬ ಸೂತ್ರದಿಂದ ಶ್ಚುತ್ವ ಬಾರದೇ ವಿಶ್ನ ಎಂದಿರುತ್ತದೆ. ಸುಬ೦ತ ಮಾಡಿದಾಗ 
ವಿಶ್ನಃ ಎಂದು ರೂಪಸಿದ್ದವಾಗುತ್ತದೆ. 

ಉದಾ: ಪ್ರಶ್ನಃ- ಪ್ರಚ್ಛ್‌-ಜ್ಲೇಪ್ಲಾಯಾಮ್‌ (ಪ್ರಶ್ನೆಮಾಡುವದು) ಪ್ರಚ್ಛ್‌ ಧಾತುವಿನ 
ನಂತರ ಪ್ರಕೃತ ಸೂತ್ರದಿಂದ ನಜ್‌ (ನ) ಪ್ರತ್ಯಯವು ಬಂದು ಪ್ರಚ್ಛ್‌.ನ ಎಂದಾಗಿರುತ್ತದೆ. 
“ಜ್ಹ್ಯೋಃಶೂಡನುನಾಸಿಕೇ ಚ” ಎಂಬ ಸೂತ್ರದಿಂದ ಶ-ಕಾರ ಆದೇಶ ಬಂದು 
ಪ್ರಶ್‌.-ನ- ಪ್ರಶ್ನ ಎಂದಾಗಿ ಸುಬಂತ ಮಾಡಿದಾಗ ಪ್ರಶ್ನಃ ಎಂದು ರೂಪವು ಸಿದ್ಧಿಸುತ್ತದೆ. 

ಉದಾ: - ರಕ್ಡ್‌ಣಃ-ರಕ್ಷ ಪಾಲನೇ (ರಕ್ಷಿಸುವದು ಎಂದರ್ಥ) ರಕ್ಷ ಧಾತುವಿನ 
ನಂತರ ಪ್ರಕೃತ ಸೂತ್ರದಿಂದ ನಜ್‌ (ನ) ಪ್ರತ್ಯಯ ಬಂದ ನಂತರ ರಕ್ಷ್‌--ನ “ರಷಾಭ್ಯಾಂ 
ನೋಣಃ ಸಮಾನಪದೇ” ಎಂಬ ಸೂತ್ರದಿಂದ ನ ಕಾರಕ್ಕೆ ಣತ್ವ ಬಂದು ರಕ್ಷಣ 
ಎಂದಾಗಿ ಸುಬ೦ತ ಮಾಡಿದ ಮೇಲೆ ರಕ್ಷ್‌ಣಃ ಎಂದು ರೂಪವು ಸಿದ್ಧವಾಗುತ್ತದೆ. 

(ನನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- ಆ63- ಸ್ವಪೋನನ್‌ (3-3-91). 

ವ್ರತ್ತಿ:- ಸ್ವಪ್ನಃ। 

ಪ.ಚ್ಛೇ:- ಸ್ವಪಃ, ನನ್‌। 

ಅ.ವೃ:- “ಭಾವೇ” ಎಂಬ ಸೂತ್ರ ಮತ್ತು “ಅಕರ್ತರಿ ಚ ಕಾರಕೇ ಸಂಜ್ಞಾಯಾಮ್‌” 
ಸೂತ್ರದಲ್ಲಿ (ಸಂಜ್ಞಾಯಾಮ್‌ ಎಂಬ ಪದ ಬಿಟ್ಟು) ಉಳಿದ ಪದಗಳು 
ಅನುವೃತ್ತವಾಗಿರುತ್ತವೆ. ಧಾತೋಃ, ಪ್ರತ್ಯಯಃ, ಪರಶ್ಚ ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ:- ಭಾವ ಮತ್ತು ಕರ್ತೃಭನ್ನ ಕಾರಕಾರ್ಥದಲ್ಲಿ ಸ್ಪಪ್‌ ಧಾತುವಿನ ಮೇಲೆ 
ಪುಲ್ಲಿಂಗದಲ್ಲೇ ನನ್‌ ಪ್ರತ್ಯಯವು ಬರುತ್ತದೆ. 

ಉದಾ:-ಸ್ವಪ್ನಃ:- (ಇ ಸ್ಪಪ್‌ ಶಯೇ ಮಲಗುವುದು ಎಂದು ಅರ್ಥ) ಸ್ಪಪ್‌ 
ಧಾತುವಿನ ನಂತರ ಪ್ರಕೃತ ಸೂತ್ರದಿಂದ ನನ್‌ (ನ) ಪ್ರತ್ಯಯ ಬಂದು ಸ್ವಪ್ನ ಎಂದಾಗಿ 
ಸುಬ೦ತ ಮಾಡಿದ ಮೇಲೆ ಸ್ವಪ್ನಃ ಎಂದು ರೂಪ ಸಿದ್ಧವಾಗುತ್ತದೆ. 

(ಕಿ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 864 - ಉಪಸರ್ಗೆೇ ಘೋಃ ಕಿಃ (3-9-೦2) 

ವೃತ್ತಿ: ಪ್ರಧಿಃ, ಉಪಧಿಃ । 

ಅ.ವೃ:- ಭಾವೇ ಮತ್ತು ಅಕರ್ತರಿ ಚ ಕಾರಕೇ ಎಂಬವು ಅನುವೃತ್ತವಾಗುತ್ತವೆ. 

ಅರ್ಥ:- ಉಪಸರ್ಗವು ಉಪಪದವಾಗಿದ್ದಾಗ ದಾ ಮತ್ತು ಧಾ ಧಾತುಗಳ 
ಮೇಲೆ ಭಾವಾರ್ಥದಲ್ಲಿ ಮತ್ತು ಕರ್ತೃಭಿನ್ನ ಕಾರಕಾರ್ಥದಲ್ಲಿ ಕಿ (ಇ) ಪ್ರತ್ಯಯವು 


1154 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಬರುತ್ತದೆ. “ದಾಧಾಳ್ದಧಾಪ್‌” ಎಂಬ ಸೂತ್ರದಿಂದ ಎರಡು ಧಾತುಗಳಿಗೆ ಘು-ಸಂಜ್ಞೆ 
ಬರುತ್ತದೆ. ಕಿ ಪ್ರತ್ಯಯದಲ್ಲಿ ಇ ಮಾತ್ರ ಉಳಿಯುತ್ತದೆ. ಇದು ಕಿತ್ತಾದ ಪ್ರತ್ಯಯವಾದ್ದರಿಂದ 
“ಆತೋಲೋಪಣಟಿ ಚ” ಎಂಬ ಸೂತ್ರದಿಂದ ಧಾತುವಿನ ಆಕಾರಕ್ಕೆ ಲೋಪಬರುತ್ತದೆ. 
ಉದಾ: - ಪ್ರಧಿಃ ಮತ್ತು ಉಪಧಿಃ (ಡಾಂಭಿಕ):-ಪ್ರಧಿಃ- ಪ್ರಧೀಯನ್ನೇ ಕಾಷ್ಠಾನಿ 
ಅಸ್ಮಿನ್‌ ಇತಿ ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಉಪಾಧೀಯನ್ನೇ ಅಸ್ಮಿನ್‌ ಇತಿ 
ಉಪಧಿಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಪ್ರ ಮತ್ತು ಉಪಸರ್ಗಗಳನ್ನು ಸೇರಿಸಿದ 
ಮೇಲೆ ಪ್ರಕೃತ ಸೂತ್ರದಿಂದ ಕಿ (ಇ) ಪ್ರತ್ಯಯವು ಬರುತ್ತದೆ. ಪ್ರಧಾ*ಇ ಮತ್ತು 
ಉಪಧಾ4ಇ ಎಂದಿದ್ದಾಗ ಈ ಕಿತ್ತಾಗಿರುವುದರಿಂದ “ಆತೋಲೋಪಣಟಿ ಚ” ಎಂಬ 
ಸೂತ್ರದಿಂದ ಆಕಾರಕ್ಕೆ ಲೋಪವು ಬರುತ್ತದೆ. ಪ್ರ£ಧ್‌*-ಇ ಮತ್ತು ಉಪ-ಧ್‌.-ಇ 
ಎಂದಿದ್ದಾಗ ಅದನ್ನು ಸುಬಂತ ಮಾಡಿದಾಗ ಪ್ರಧಿಃ ಮತ್ತು ಉಪಧಿಃ ಎಂದು 
ಪುಲ್ಲಿಂಗಳಾಗುತ್ತವೆ. ಕಿ ಪ್ರತ್ಯಯಾ೦ತ ಶಬ್ದಗಳಲ್ಲ ಪುಲ್ಲಿಂಗಗಳಾಗಿಯೇ ಇರುತ್ತವೆ. 


(ಕ್ರಿನ್‌ ಪ್ರತ್ಯಯ ವಿಧಿಸುವ ಸೂತ್ರ) 
ಸೂತ್ರ- 865 - ಸ್ತ್ರಿಯಾಮ್‌ ಕ್ರಿನ್‌ (3-9-9೨4) 
ವೃತ್ತಿ:- ಸೀಲಿಂಗೇ ಭಾವೇ ಕಿನ್‌ ಸ್ಯಾತ್‌ | ಕೃತಿಃ ಸ್ತುತಿಃ | 


ಅ.ವೃ;- ಭಾವೆ ಎಂಬ ಸೂತ್ರ ಮತ್ತು “ಅಕರ್ತರಿ ಚ ಕಾರಕೇ” ಎಂಬ ಪದಗಳು 
ಅನುವೃತ್ತವಾಗುತ್ತವೆ. ಧಾತೋಃ, ಪರಸ್ಯ, ಪ್ರತ್ಯಯಃ ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ:- ಸ್ತ್ರೀತ್ವ ವಿವಕ್ಷೆಯಲ್ಲಿ ಭಾವಾರ್ಥದಲ್ಲಿ ಧಾತುವಿನ ಪರದಲ್ಲಿ ಕ್ವಿನ್‌ ಪ್ರತ್ಯಯ 
ಬರುತ್ತದೆ. ಇದರಲ್ಲಿ ತಿ ಮಾತ್ರ ಉಳಿಯುತ್ತದೆ. 

ಉದಾ: - ಕೃತಿಃ (ಮಾಡುವುದು) ಕೃ-ಧಾತುವಿನ ಮೆಲೆ ಭಾವಾರ್ಥದಲ್ಲಿ ಪ್ರಕೃತ 
Ki ಕಿನ್‌ (ತಿ) ಪ್ರತ್ಯಯ ಬಂದು ಕೃತಿ ಎಂದಿದ್ದಾಗ ಸ್ತೀಲಿಂಗದಲ್ಲಿ ಈ 

ಪದಿಕಕ್ಕೆ ಸುಪ್‌ ಪ್ರತ್ಯಯ" ಸೇರಿದಾಗ ಕೃತಿಕ ಎಂದು ರೂಪವು” ಸಿದ್ಧವಾಗುತ್ತದೆ. 

ಉದಾ: - ಸ್ತುತಿಃ ಷ್ಲುಖ್‌ (ಸೋತ್ರ ಮಾಡುವುದು) (ಸ್ತುತೌ) ಎಂಬರ್ಥದಲ್ಲಿ 
“ಧಾತ್ವಾದೇಃಷಸ್ಟಃ” ಎಂಬುದರಿಂದ ಸ ಕಾರ ಬಂದು ಸ್ತು ಎಂದಾಗುತ್ತದೆ. ಇದಕ್ಕೆ 
ಕ್ವಿನ್‌ (ತಿ) ಸೇರಿಸಿ ಸುಬ೦ತ ಮಾಡಿದಾಗ ಸ್ತುತಿಃ ಎಂದು ರೂಪವು ಸಿದ್ಧವಾಗುತ್ತದೆ. 

1ನೇ ವಾರ್ತಿಕ: ಖೂಲ್ವಾದಿಭ್ಯಃ ಕ್ವಿನ್‌ ನಿಷ್ಠಾವದ್‌ ವಾಚ್ಯಃ 

ಯೂ-ವರ್ಣಾಂತ ಧಾತು ಮತ್ತು ಲೂದನ್ನು ಆದಿಯಲ್ಲಿ ಪಠಿತ ಗಣಕ್ಕೆ ಸೇರಿದ 
ಧಾತುವಿನ ಮೇಲೆ ಕ್ತಿನ್‌ ಪ್ರತ್ಯಯ ಸೇರಿಸಿದಾಗ ನಿಷ್ಠಾ ಸಂಜ್ಞೆಯಂತೆ 
ವ್ಯವಹರಿಸಲಾಗುವುದು. ಹೇಗೆ ನಿಷ್ಠಾ ಪ್ರತ್ಯಯದಲ್ಲಿ ತ ಕ್ಕೆ ಬದಲಾಗಿ ನ ಕಾರ 
ಸೇರಿಸಲಾಗುವದೋ ಹಾಗೆಯೇ ಕ್ರಿನ್‌ನಲ್ಲಿರುವ ತ ಕಾರಕ್ಕೆ ನ ಕಾರವನ್ನು 
ಸೇರಿಸಲಾಗುವುದು. ಲ್ಹಾದಿ ಧಾತುಗಳು ಕೆಳಗಿನಂತಿವೆ. 

ಲೂಣ್‌, ಸ್ಕೋಷ್‌, ಕ್ಯಾಡ್‌, ವ್ಯಇ್‌್‌, ಧ್ವಣ್‌, ಶ್ಯ, ಪ್ಯ್ರ, ವ್ಯ, ಭ್ಯ ಮ್ರ 
ಜ್ಯೂ ರ್ಳು. ಧ್ಯ ನ್ಯೂ ಕ್ವ, ಖೂ, ಗ್ಯ ಜ್ಯಾ, ರೀ, ಬ್ಲೀ ಮತ್ತು ಫ್ಲೀ 


ಉತ್ತರ ಕೃದಂತ 1155 


ಉದಾ: ಕೀರ್ಣಿಃ, ಕೃ-ವಿಕ್ಷೀಪೇ (ಎರಚುವದು) “ಬೂತ ಇದ್ದಾತೋಃ” ಎಂಬ 
ಸೂತ್ರದಿಂದ ಇ ಕಾರವು ಪರವಾಗಿ ಬಂದು (ಇರ್‌) ಕಿರ್‌4ತಿ ಎಂದಿರುತ್ತದೆ. “ಹಲಿ 
ಚ” ಎಂಬ ಸೂತ್ರದಿಂದ ದೀರ್ಫ ಬಂದು ಕೀರ್‌*ತಿ ಎಂದಿರುತ್ತದೆ. ಪ್ರಕೃತ 
ವಾರ್ತಿಕದಿಂದ ತ್‌ ಕಾರಕ್ಕೆ ನ್‌-ಕಾರ ಬಂದು ಅದಕ್ಕೆ “ಅಟ್‌ ಕುಪ್ಪಾಜ್‌ ನುಮ್‌ 
ವ್ಯವಾಯೇಃಪಿ” ಎಂಬ ಸೂತ್ರದಿಂದ ನ್‌ ಕಾರಕ್ಕೆ ಣ್‌ ಕಾರ ಬಂದು ಕೀರ್ಣಿಃ 
ಎಂದು ಸುಬಂತ ರೂಪ ಸಿದ್ಧವಾಗುತ್ತದೆ. 

ಉದಾ: ಲೂನಿಃ :-(ಕತ್ತರಿಸುವದು) ಲೂಇ್‌ ಛೇದನೆ ಎಂದು ಧಾತು. ಲು 
ಧಾತುವಿನ ನಂತರ ಕಿನ್‌ ಪ್ರತ್ಯಯ ಸೇರಿಸಿದಾಗ (ತಿ) ಲೂತಿ ಎಂದಿರುತ್ತದೆ. ಪ್ರಕೃತ 
ವಾರ್ತಿಕದಿಂದ ನಿಷ್ಠಾವದ್ಧಾವ ಮಾಡಿದಾಗ ಲ್ವಾದಿಭ್ಯಃ ಎಂಬುದರಿಂದ ತ ಕಾರಕ್ಕೆ 
ನತ್ವ ಮಾಡಿದಾಗ ಲೂನಿ ಎಂದಾಗಿ ಸುಬಂತ ಮಾಡಿದಾಗ ಲೂನಿಃ ಎಂದಾಗುತ್ತದೆ. 

ಉದಾ:-ಧೂನಿಃ :- ಧೂಣ್ಸ್‌-ಕಂಪನೇ (ಕಂಪಿಸುವದು). ಧೂ ಧಾತುವಿನ 
ಮೇಲೆ ಕ್ವಿನ್‌ ಪ್ರತ್ಯಯ ಸೇರಿಸಿದಾಗ ಧೂತಿ ಎಂದಾಗುತ್ತದೆ. ಪ್ರಕೃತ ವಾರ್ತಿಕದಿಂದ 
ತ ಕಾರಕ್ಕೆ ನತ್ವ ಬಂದು ಧೂನಿ ಎಂದಿದ್ದಾಗ ಸುಬ೦ತ ಮಾಡಿದ ಮೇಲೆ ಧೂನಿಃ 
ಎಂದು ರೂಪ ಸಿದ್ಧವಾಗುತ್ತದೆ. 

2ನೇ ವಾರ್ತಿಕ: ಸಂಪದಾದಿಭ್ಯ ಕ್ಲಿಪ್‌ । 

3ನೇ ವಾರ್ತಿಕ: ಕ್ವಿನ್‌ ಅಪಿ ಇಷ್ಯತೇ। : 

ಸಂಪತ್‌ ಮೊದಲಾದ ಶಬ್ದಗಳ ಮೇಲೆ ಕ್ಲಿಪ್‌ ಅಥವಾ ಕ್ವಿನ್‌ ಪ್ರತ್ಯಯಗಳು 
ಬರುತ್ತದೆ. ಕ್ವಿಪ್‌ ಬಂದರೆ ಸರ್ವಾಪಹಾರ ಲೋಪ ಬರುತ್ತದೆ. ಆಗ ಸಂಪತ್‌ ಎಂದು 
ರೂಪವು ಸಿದ್ದವಾಗುತ್ತದೆ. ಸುಬ೦ತ ಮಾಡಿದ ಮೇಲೂ ಸಂಪತ್‌ ಎಂದೇ ಉಳಿಯುತ್ತದೆ. 
“ವಾವಸಾನೇ” ಎಂಬ ಸೂತ್ರದಿಂದ ವೈಕಲ್ಲಿಕ ಚರ್ತ್ವ ಬಂದು ಸಂಪತ್‌, ಸಂಪದ್‌ 
ಎಂದು ಎರಡು ರೂಪಗಳು ಸಿದ್ಧವಾಗುತ್ತವೆ. ಕಿನ್‌ ಪ್ರತ್ಯಯವನ್ನು ಸೇರಿಸಿದಾಗ 
ಸಂಪದ್‌--ತಿ ಎಂದಾದಾಗ ದ್‌ ಕಾರಕ್ಕೆ “ಖನಿ ಚ” ಎಂಬ ಸೂತ್ರದಿಂದ ತ್‌ ಕಾರ 
ಬ೦ದು ಸಂಪತ್ತಿ ಎಂದಾಗುತ್ತದೆ. ಸುಬ೦ತ ಮಾಡಿದ ಮೇಲೆ ಸಂಪತ್ತಿಃ ಎಂದಾಗುತ್ತದೆ. 
ಇಲ್ಲಿ ಸಂ ಉಪಸರ್ಗಪೂರ್ವಕ ಪದ್‌ ಧಾತು ಇದೆ ಎಂದು ತಿಳಿಯಬೇಕು. 

ಉದಾ: - ವಿಪತ್ತಿಃ ಇಲ್ಲಿ ವಿ-ಉಪಸರ್ಗವಾಗಿದೆ. ಉಳಿದ ಪ್ರಕ್ರಿಯೆ ಹಿಂದಿನಂತೆ 
ಇರುವುದರಿಂದ ವಿಪತ್ತಿಃ ಎಂದು ರೂಪಸಿದ್ದವಾಗುತ್ತದೆ. 

ಉದಾ: - ಆಪತ್ತಿಃ ಇಲ್ಲಿ ಆ ಎಂಬುದು ಉಪಸರ್ಗವಾಗಿದೆ ಉಳಿದ ಪಕ್ರಿಯೆ 
ಹಿಂದಿನಂತೆ ಇದ್ದು ಆಪತ್ತಿಃ ಎಂದು ರೂಪಸಿದ್ಧವಾಗುತ್ತದೆ. 

(ಊತಿ ಮೊದಲಾದವುಗಳನ್ನು ನಿಪಾತಗಳಾಗಿ ವಿಧಿಸುವ ಸೂತ್ರ) 

ಸೂತ್ರ- 866 - ಊತಿ-ಯೂತಿ-ಜೂತಿ-ಸಾತಿ-ಹೇತಿ ಕೀರ್ತಯಶ್ಚ (3-3-97) 

ವೃತ್ತಿ:-ಏತೇ ನಿಪಾತ್ಯನ್ತೇ. 

ಪ.ಚ್ಛೇ.:- ಊತಿ-ಯೂತಿ-ಜ್ಯೋತಿ-ಸಾತಿ-ಹೇತಿ-ಕೀರ್ತಯಃ, ಚ। 


1156 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ.ವ್ಯ:- ಮಂತ್ರೇ ವೃಷೇಷ-ಪಚ-ಮನ-ವಿದ-ಭೂ-ವೀರಾ ಉದಾತ್ತಃ ಎಂಬ 
ಸೂತ್ರದಿಂದ ಉದಾತ್ರಃ ಎಂಬ ಪದವು ಮತ್ತು “ಭಾವೇ” ಹಾಗೂ “ಅಕರ್ತರಿ 
ಕಾರಕೇ” ಎಂಬ ಪದಗಳು ಅನುವೃತ್ತವಾಗುತ್ತವೆ. ಸ್ತಿಯಾಂ ಕ್ವಿನ್‌, ಧಾತೋಃ, ಪ್ರತ್ಯಯಃ 
ಮತ್ತು ಪರಶ್ಚ ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ:- ಸ್ತ್ರೀತ್ವ ವಿವಕ್ಷೆಯಿಂದ ಕೂಡಿದ ಭಾವ ಮತ್ತು ಕರ್ತೃಭಿನ್ನ ಕಾರಕಾರ್ಥದಲ್ಲಿ 
ಊತಿ, ಯೂತಿ, ಜೂತಿ, ಸಾತಿ, ಹೇತಿ ಮತ್ತು ಕೀರ್ತಿ ಇವು ಕ್ವಿನ್‌ ಪ್ರತ್ಯಯಾಂತ 
ಶಬ್ದಗಳಾಗಿ ನಿಪಾತಗಳಾಗುತ್ತವೆ. ಮತ್ತು ಇವು ಉದಾತ್ತವಾಗಿವೆ. 


ಉದಾ: - ಊತಿಃ ರಕ್ಷಣೇ, ಕ್ರೀಡಾ, ಲಿಲಾ ಇತ್ಯಾದಿ ಅರ್ಥಗಳಿರುತ್ತವೆ. ಅವ 
ರಕ್ಷಣೇ ಎಂಬುದು ಧಾತು. ಅವ-ಶಬ್ದದ ಮೇಲೆ ಸ್ತ್ರೀತ್ವವಿವಕ್ಷೆಯಲ್ಲಿ ಭಾವ ಅಥವಾ 
ಕರ್ತೃಭಿನ್ನ ಕಾರಕಾರ್ಥದಲ್ಲಿ ಕ್ವಿನ್‌ ಪ್ರತ್ಯಯವು ಬರುತ್ತದೆ. ಆಗ “ಜ್ವರ-ತ್ವರ- 
ಉಪಧಾಯಾಶ್ನ” ಎಂಬ ಸೂತ್ರದಿಂದ ಉಪಧಾಸಹಿತ ವಕಾರಕ್ಕೆ (ಅವ ಎಂಬುದಕ್ಕೆ) 
ಊ್‌ ಆದೇಶವು ಬಂದು, ಊತಿ ಎಂದಾಗುತ್ತದೆ. ನಿಪಾತನ ಆಗಿರುವುದರಿಂದ 
ಊತಿ ಶಬ್ದವನ್ನು ಸುಬ೦ತ ಮಾಡಿದಾಗ ಊತಿಃ ಎಂದು ರೂಪ ಸಿದ್ಧವಾಗುತ್ತದೆ. 
ಇದು ಸ್ತೀಲಿಂಗದಲ್ಲಿಯೇ ಇರುತ್ತದೆ. 


ಉದಾ: - ಯೂತಿಃ (ಕೂಡಿಸುವದು) ಮತ್ತು ಜೂತಿ (ವೇಗವಾಗಿ ಹೊಗುವುದು) 
ಇವು ನಿಪಾತನಗಳಾಗಿವೆ. ಮತ್ತು ಅಂತೋದಾತ್ತಗಳಾಗಿವೆ. ಈ ಪ್ರಾತಿಪದಿಕಗಳನ್ನು 
ಸುಬಂತ ಮಾಡಿದಾಗ ಯೂತಿಃ ಜೂತಿಃ ಎ೦ಬ ರೂಪಗಳು ಸ್ತ್ರೀಲಿಂಗ ಶಬ್ದಗಳಾಗಿವೆ. 

ಉದಾ:-ಸಾತಿಃ-ಷೋ-ಅ೦ತ ಕರ್ಮಣಿ ಎಂಬುದು ಧಾತು “ಧಾತ್ಪಾದೇಃ ಷಃಸಃ” 
ಎಂಬ ಸೂತ್ರದಿಂದ ಷ ಕಾರಕ್ಕೆ ಸ ಕಾರ ಬಂದು “ಆದೇಚ ಉಪದೇಶೇಶಿತಿ” ಎಂಬ 
ಸೂತ್ರದಿಂದ ಆತ್ಮ ಬಂದು ಸಾ ಎಂದಿರುತ್ತದೆ. ಹಿಂದಿನಂತೆ ಕ್ಲಿನ್‌ ಪ್ರತ್ಯಯವನ್ನು (ತಿ) 
ಸೇರಿಸಿದಾಗ ಸಾತಿ ಎ೦ದು ನಿಪಾತನವಾಗುತ್ತದೆ. ಸುಬಂತವಾದಾಗ ಸಾತಿಃ ಎಂದು 
ರೂಪವಾಗುತ್ತದೆ. 

ಉದಾ:-ಹೇತಿಃ:-(ಅಸ್ತ್ರ ಅಗ್ನಿಜ್ಞಾಲ ಮತ್ತು ಸೂರ್ಯಕಿರಣ ಎಂದು ಅರ್ಥಗಳು), 
ಹನ ಹಿಂಸಾಗತ್ಯೋಃ ಎಂಬುದು ಧಾತು. ಹನ ಧಾತುವಿಗೆ ಹಿಂದಿನಂತೆ ಕಿನ್‌ 
ಪ್ರತ್ಯಯವನ್ನು ಸೇರಿಸಿದಾಗ ನ ಕಾರ ಲೋಪವಾಗಿ ಹತಿ ಎಂದಾಗಬೇಕಿತ್ತು ಆದರೆ 
ನಿಪಾತನದಿಂದ ಹ ಕಾರ ಹೇಕಾರವಾಗಿ ಹೇತಿ ಎಂದು ರೂಪವಾಗುತ್ತದೆ.ಇದನ್ನು 
ಸುಬಂತ ಮಾಡಿದಾಗ ಹೇತಿಃ ಎಂದು ರೂಪವಾಗುತ್ತದೆ. 


ಉದಾ:-ಕೀರ್ತಿಃ:-(ಯಶಸ್ಸು) ಕೃತ ಸಂಶಬ್ದನೇ ಎಂದು ಚುರಾದಿಗಣ ಪಠಿತ 
ಧಾತು. ಕೃತ್‌ ಧಾತುವಿನ ಮೇಲೆ ಣಿಚ್‌ ಪ್ರತ್ಯಯ ಸೆರಿಸಿದಾಗ “ಣ್ಯಾಸ-ಸನ್ಫೋಯುಚ್‌” 
ಎಂಬ ಸೂತ್ರದಿಂದ ಯುಚ್‌ ಎಂದಾಗಬೇಕಾಗಿತ್ತು ಆದರೆ ಪ್ರಕೃತ ಸೂತ್ರದ 
ನಿಪಾತನದಿಂದ ಕ್ತಿನ್‌ ಪ್ರತ್ಯಯವೇ ಬಂದು “ಣೇರನಿಟಿ” ಎಂಬುದರಿಂದ ಣಿಗೆ 
ಲೋಪಬಂದು ಉಪಧೆಯಾದ ಯ ಕಾರಕ್ಕೆ ಇತ್ವ ರಪರವಾಗಿ ಬಂದು “ಹಲಿಚ” 
ಎಂಬ ಸೂತ್ರದಿಂದ ಇ ಕಾರಕ್ಕೆ ದೀರ್ಫ ಬಂದು ಕೀರ್ತಿ ಎಂದಾಗಿ ಸುಬಂತ 


ಉತ್ತರ ಕೃದಂತ 1157 


ಮಾಡಿದಾಗ ಕೀರ್ತಿಃ ಎಂದು ರೂಪ ಸಿದ್ಧವಾಗುತ್ತದೆ. 


(ಊಠ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 867 - ಜ್ವರ-ತ್ವರ-ಸ್ತ್ರಿವ್ಯ-ವಿಮ-ವಾಮುಪಧಾಯಾಶ್ಚ (6-4-20) 

ವೃತ್ತಿ- ಏಷಾಂ ಉಪಧಾ-ವಕಾರಯೋಃ ಊ್‌ ಅನುನಾಸಿಕೇ ಕ್ಸ್‌ ರುಲಾದೌ 
ಕಿಜಿತಿ। ಅತಃ ಕ್ವಿಪ್‌/ಜೂಃತೂಃ ಸ್ರೂಊಃಮೂಸ। 

ಪ.ಚ್ಛೇ. ದ ಜ್ವರ-ತ್ವರ-ಸ್ತ್ರಿವ್ಯ-ವಿಮ-ವಾಮ್‌, ಉಪಧಾಯಾಃ ಚ। 

ಅ.ವೃ:-“ಚ್ಛ್ಯೋಃಶೂಡನುನಾಸಿಕೇ ಚ”ಎಂಬ ಸೂತ್ರದಿಂದ ಶ್‌ ಎಂಬುದನ್ನು 
ಬಿಟ್ಟು ಉಳಿದ ಪದಗಳು ಅನುವೃತ್ತವಾಗುತ್ತವೆ. “ಅನುನಾಸಿಕಸ್ಯ ಕ್ವಿರುಲೋಃ ಕಿಜಿತಿ” 
ಎ೦ಬ ಸೂತ್ರದಿಂದ ಕ್ಲಿರುಲೋಃ ಮತ್ತು ಕಿಚಿತಿ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅ್ರರ್ಥ:- ಜ್ವರ್‌, ತ್ವರ್‌, ಸಿವ್‌, ಅವ್‌ ಹಾಗೂ ಮವ್‌-ಈ ಧಾತುಗಳ ಉಪಧಾ 
ಮತ್ತು ವಕಾರಗಳ ಸ್ಥಾನದಲ್ಲಿ ಊರ್‌ ಆದೇಶವು ಬರುತ್ತದೆ.- ಅನುನಾಸಿಕವು ಅಥವಾ 
ಕ್ವಿತ್‌ ಪ್ರತ್ಯಯವು ರುಲಾದಿಗಳಾದ ಕಿತ್‌ ಜಿತ್‌ ಪ್ರತ್ಯಯಗಳು ಪರವಾದಾಗ, ಮೇಲೆ 
ಹೇಳಿದ ಧಾತುಗಳಿಗೆ ಯಾವ ಸೂತ್ತದಿಂದಲೂ ಕ್ವಿಪ್‌ ಪ್ರತ್ಯಯವು ವಿಧಿಸಲಾಗಿಲ್ಲ. 
ಆದರೆ ಕ್ವಿಪ್‌ ಪ್ರತ್ಯಯವು ಪರದಲ್ಲಿದ್ದಾಗ ಊಠ್‌ ಬರುತ್ತದೆಂದು ಈ ಸೂತ್ರವು 
ಹೇಳುತ್ತದೆ. ಆದ್ದರಿಂದ ಪ್ರಕೃತ ಸೂತ್ರದ ಪ್ರಭಾವದಿಂದ ಮೇಲೆ ಹೇಳಿದ ಧಾತುಗಳ 
ನಂತರ ಕ್ವಿಪ್‌ ಬರುತ್ತದೆಂದು ತಿಳಿಯುತ್ತದೆ. 

ಉದಾ: - ಜೂಃ (ರೋಗ ಅಥವಾ ವ್ಯಾಧಿ) ಜ್ವರ್‌ ಧಾತುವಿನ ನಂತರ ಕ್ಲಿಪ್‌ 
ಬಂದು ಅದರ ಸರ್ವಲೋಪವಾಗಿದೆ, ಪ್ರಕೃತ ಸೂತ್ರದಿಂದ ಉಪಧಾ ರೂಪವಾದ 
ಅ ಕಾರಕ್ಕೂ ಮತ್ತು ವ ಕಾರಕ್ಕೂ ಊಠ್‌ (ಊ)ಅದಕ್ಕೆ (ವ್‌.ಅ) ಆದೇಶವು 
ಬಂದು ಜ್‌+ಉ=ಜೂ ಎಂದಾಗಿ ನಂತರ ಜೂರ್‌ ಎಂಬ ರೇಫಾಂತ ಪ್ರಾತಿಪದಿಕವು 
ಉಂಟಾಗುತ್ತದೆ. ಅದಕ್ಕೆ ಸು ಸೇರಿಸಿದ ಮೇಲೆ ಹಲ್ದಾಭ್ಯೋ ಸೂತ್ರದಿಂದ ಲೋಪಬಂದು 
ರೇಫಕ್ಕೆ ವಿಸರ್ಗವು ಬ೦ದು ಜೂಃ ಎಂದಾಗುತ್ತದೆ. ಅನಂತರ ಇದನ್ನು ಜೂಃ, 
ಜುರೌ, ಜುರಃ ಎಂದು ನುಡಿಸಬೇಕು. 

ಉದಾ :- ತೂಃ (ಶೀಘ್ರವಾಗಿ ಕೆಲಸಮಾಡುವವನು) ತ್ವರ್‌ ಧಾತುವಿನ ನಂತರ 
ಕ್ವಿಪ್‌ ಪ್ರತ್ಯಯ ಬಂದ ಮೇಲೆ ಉಪಧೆಯಾದ ಅ ಕಾರ ಸಹಿತ ವ್‌ ಕಾರಕ್ಕೂ 
(ವ್‌.--ಆ) ಊಠ್‌ ಆದೇಶವು ಬಂದು ತೂರ್‌ ಎಂಬ ರೇಫಾಂತ ಪ್ರಾತಿಪ್ರದಿಕವು 
ಸಿದ್ಧವಾಗುತ್ತದೆ. ಹಿ೦ದಿನಂತೆ ಪ್ರಕ್ರಿಯೆಯು ನಡೆದು ಇದನ್ನು ತೂಃ, ತುರೌ, ತುರಃ 
ಎಂದು ನುಡಿಸಬೇಕು. 

ಉದಾ: - ಸ್ರೂಃ (ಚಲಿಸುವವನು) ಸಿವ್‌ ಧಾತುವಿನ ನಂತರ ಕ್ಲಿಪ್‌ ಪ್ರತ್ಯಯ 
ಬಂದು ಇ ಕಾರಕ್ಕೂ ವ್‌ ಕಾರಕ್ಕೂ ಊಠ್‌ ಆದೇಶವು ಬಂದು ಹಿಂದಿನಂತೆ 
ಪ್ರಕ್ರಿಯೆಯು ನಡೆದು ಸ್ರೂಃ ಎಂದಾಗಿ ಅಜಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ ಉವಜ್‌ 
ಆದೇಶವು ಬಂದು ಕ್ರಮವಾಗಿ ಸ್ರೂಃ ಸುವೌ, ಸುವಃ ಎಂಬ ರೂಪಗಳನ್ನು ಹೊಂದುತ್ತವೆ. 


1158 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ:-ಊಃ: - ರಕ್ಷಕನು ಅವ್‌ ಧತುವಿನ ನಂತರ ಕ್ವಿಪ್‌ ಬಂದು ಇಡೀ 
ಧಾತುವಿಗೆ ಊಠ್‌ ಆದೇಶ ಬಂದು ಸುಬ೦ತವಾದ ಮೇಲೆ ಊಃ, ಉವೌ, ಉವಃ 
ಇತ್ಯಾದಿ ರೂಪಗಳಾಗುತ್ತವೆ. 


ಉದಾ:- ಮೂಃ:- (ಬಂಧಿಸುವವನು) ಮವ್‌ ಧಾತುವಿನ ನಂತರ ಕಿಪ್‌ ಪ್ರತ್ಯಯ 
ಬಂದ ಮೇಲೆ ಆಕಾರ ವ್‌ ಕಾರಗಳಿಗೆ ಊರ್‌ ಆದೇಶಬಂದು ಸುಬಂತಮಾಡಿದ 
ಮೇಲೆ ಮೂಃ, ಮುವೌ, ಮುವಃ ಎಂದು ರೂಪಗಳಾಗುತ್ತವೆ. 


(ಇಬ್ಛಾ ಶಬ್ದವನ್ನು ನಿಪಾತವಾಗಿ ವಿಧಿಸುವ ಸೂತ್ರ) 
ಸೂತ್ರ- 868 - ಇಚ್ಛಾ (3-3-101) 
ವೃತ್ತಿ- ಇಷೇಃ ನಿಪಾತೋಯಮ್‌। 


ಅ.ವೃ:- ಸ್ತಿಯಾಮ್‌ ಕ್ವಿನ್‌ ಎಂಬ ಸೂತ್ರದಿಂದ ಸ್ತಿಯಾಮ್‌ ಎಂಬ ಪದವು 
ಅನುವೃ ತವಾಗೆತದೆ. ಭಾವೇ ಎಂಬ ಸೂತ್ರವು ಅನುವೃ ಸ್ರವಾಗುತ್ತದೆ. 

ಅರ್ಥ:- ಇಷ್‌ (ಇಚ್ಛಾ) ಧಾತುವಿನ ನಂತರ ಭಾವಾರ್ಥದಲ್ಲಿ ಸ್ತ್ರೀವಿವಕ್ಷೆಯಲ್ಲಿ 
ಇಚ್ಛಾ ಶಬ್ದವನ್ನು ನಿಪಾತವಾಗಿ ವಿಧಿಸಲಾಗಿದೆ. ಧಾತುವಿನ ನಂತರ ಶ್‌ ಪ್ರತ್ಯಯವು 
ಬಂದು ಶ ಕಾರದ ಸ್ಥಾನದಲ್ಲಿ ಇಷುಗಮಿಯಮಾಮ್‌ಛಃ ಎಂಬ ಸೂತ್ರದಿಂದ ಛ್‌ 
ಕಾರವು ಆದೇಶವಾಗಿ ಬಂದು ತುಗಾಗಮ ಬಂದು ಅದರ ಕಾರ್ಯವಾದ ಮೇಲೆ 
ಇದು ನಿಪಾತವಾಗಿ ರೂಪವು ಸಿದ್ಧವಾಗಿದೆ. ಇಲ್ಲಿ ಈ ನಿಪಾತವು ಸ್ತೀಲಿಂಗದಲ್ಲಿ 
ಮಾಡಲಾಗಿದೆ. ಇದರಿ೦ದ ಇಚ್ಛಾ ಎ೦ಬ ಶಬ್ದವು ಸಿದ್ಧವಾಗಿದೆ. ಇದಕ್ಕೆ ಪ್ರಾತಿಪದಿಕ 
ಸಂಜ್ಞೆ ಬಂದ ಮೇಲೆ ಸುಬಂತ ಮಾಡಿದಾಗ ಹಲ್‌ಜ್ಯಾಭ್ಯೋ ಇಂದ ಸುಲೋಪವಾಗಿ 
ಇಚ್ಛಾ ಎಂಬ ಸ್ತೀಲಿಂಗ ಶಬ್ದವು ಸಿದ್ಧವಾಗಿದೆ. 


(ಅ-ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 869 - ಅ ಪ್ರತ್ಯಯಾತ್‌ | (3-3-102) 

ವೃತ್ತಿ; ಪ್ರತ್ಯಯಾಂತೇಭ್ಯಃ ಧಾತುಭ್ಯಃ ಸ್ತಿಯಾಂ ಅಕಾರಃ ಪ್ರತ್ಯಯಃ ಸ್ಯಾತ್‌ 
ಚಿಕೀರ್ಷಾ ಪುತ್ರಕಾಮ್ಯಾ 

ಪ.ಚ್ಛೇ. :- ಅಃ, ಪ್ರತ್ಯಯಾತ್‌। 

ಅ.ನು:- ಸ್ತ್ರಿಯಾಮ್‌ ಕ್ವಿನ್‌ ಎಂಬ ಸೂತ್ರದಿಂದ ಸ್ತಿಯಾಮ್‌ ಎಂಬ ಪದವೂ 
ಭಾವೇ ಎಂಬ ಸೂತ್ರವು. ಅಕರ್ತರಿ ಚ ಕಾರಕೆ ಎಂಬ ಪದಗಳು ಅನುವೃತ್ತವಾಗುತ್ತವೆ. 
ಧಾತೋಃ, ಪ್ರತ್ಯಯಃ ಮತ್ತು ಪರಶ್ಚ ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ:- ಪ್ರತ್ಯಯಾಂತಗಳಾದ ಧಾತುವಿನ ನಂತರ ಸ್ತೀಲಿಂಗದಲ್ಲಿ ಭಾವಾರ್ಥದಲ್ಲಿ 
ಮತ್ತು ಕರ್ತೃಭಿನ್ನ ಕಾರಕಾರ್ಥದಲ್ಲಿ “ಅ”ಎಂಬ ಪ್ರತ್ಯಯ ಬರುತ್ತದೆ. 

ಉದಾ:-ಜಿಕೀರ್ಷಾ;- (ಕರ್ತುಂ ಇಚ್ಛಾ- ಮಾಡುವ ಇಚ್ಛೆ) ಕೃ-ಧಾತುವಿನ 
ನಂತರ ಸನ್‌ ಪ್ರತ್ಯಯವನ್ನು ಸೇರಿಸಿದಾಗ ಚಿಕೀರ್ಷ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 


ಉತ್ತರ ಕೃದಂತ 1159 


ಅ ಪ್ರತ್ಯಯ ಬಂದು ಚಿಕೀರ್ಷ+೬ಅ ಎಂದಿರುತ್ತದೆ. “ಅತೋಲೋಪಃ” ಎಂಬ 
ಸೂತ್ರದಿಂದ ಆರ್ಧಧಾತುಕ ಸಂಜ್ಞೆ ಬಂದಿರುವ ಚಿಕೀರ್ಷ ಎಂಬ ಷಕಾರೋತ್ತರ 
ಅಕಾರ ಲೋಪವಾಗಿ ಚಿಕೀರ್ಷ್‌* ಅ ಎಂದಿರುತ್ತದೆ. ಸ್ತ್ರೀತ್ವ ವಿವಕ್ಷೆಯಲ್ಲಿ 
“ಅಜಾದ್ಯಜಷ್ಟಾಪ್‌” ಸೂತ್ರದಿಂದ ಟಾಪ್‌(ಆ)ಬಂದು ಚಿಕೀರ್ಷಾ ಎಂದಾದ ಮೇಲೆ 
ಸುಬ೦ತ ಮಾಡಿದ ಮೇಲೆ ಚಿಕೀರ್ಷ4ಸು ಎಂದಿರುತ್ತದೆ. ಆಮೇಲೆ “ಹಲ್‌ಜ್ಯಾಭ್ಯೋ 
ದೀರ್ಫಾತ್‌ ಸುತಿಸ್ಕ್ಯಪ್ಶಕ್ತಂ ಹಲ್‌” ಸೂತ್ರದಿಂದ ಸ್‌ ಲೋಪವಾಗಿ ಚಿಕೀರ್ಷಾ ಎಂದು 
ರೂಪವಾಗುತ್ತದೆ. 

ಉದಾ:-ಪುತ್ರಕಾಮ್ಯಾ (ಮಗನನ್ನು ಇಚ್ಛಿಸುವದು) ಪುತ್ರ ಶಬ್ದದ ಮೇಲೆ ಕಾಮ್ಯಚ್‌ 
ಪ್ರತ್ಯಯ ಸೇರಿದ ಮೇಲೆ “ಸನಾದ್ಯನ್ತಾಃ ಧಾತವಃ” ಎಂಬ ಸೂತ್ರದಿಂದ ಧಾತು 
ಸಂಜ್ಞೆ ಬಂದು ಪುತ್ರಕಾಮ್ಯ ಎಂಬುದು ಧಾತುವಾಗುತ್ತದೆ. ಈ ಪ್ರತ್ಯಯಾಂತ ಶಬ್ದದ 
ಮೇಲೆ ಪ್ರಕೃತ ಸೂತ್ರದಿಂದ “ಅ” ಪ್ರತ್ಯಯ ಬಂದು ಪುತ್ರಕಾಮ್ಯ. ಅ ಎಂದಿರುತ್ತದೆ. 
ಆರ್ಧಧಾತುಕ ಸಂಜ್ಞೆಯುಳ್ಳಿ ಅಕಾರಕ್ಕೆ “ಅತೋಲೋಪಃ” ಎಂಬ ಸೂತ್ರದಿಂದ 
ಪುತ್ರಕಾಮ್ಯದ ಕೊನೆಯ ಅಕಾರಕ್ಕೆ ಲೋಪಬಂದು ಪುತ್ರಕಾಮ್ಯ್‌- ಅಪುತ್ರಕಾಮ್ಯ 
ಎಂದಗುತ್ತದೆ. ಸ್ತ್ರೀತ್ವವಿವಕ್ಷೆಯಲ್ಲಿ ಟಾಪ್‌ (ಆ) ಪ್ರತ್ಯಯ ಬಂದು ಅದನ್ನು 
ಸುಬ೦ತಮಾಡಿದ ಮೇಲೆ ಅಪೃಕ್ಷವಾದ ಸ್‌ಗೆ ಲೋಪಬಂದು ಪುತ್ರಕಾಮ್ಯಾ ಎಂದು 
ರೂಪವು ಸಿದ್ಧವಾಗುತ್ತದೆ. ` 

(ಅ ಕಾರ ಪ್ರತ್ಯಯ ವಿಧಿಸುವ ಸೂತ್ರ) 

ಸೂತ್ರ- 87೦- ಗುರೋಶ್ಚ ಹಲಃ(3-3-1೦3) 

ವೃತ್ತಿ- ಗುರುಮತಃ ಹಲಂತಾತ್‌ ಸ್ತಿಯಾಮ್‌ “ಅ” ಪ್ರತ್ಯಯಃ ಸ್ಯಾತ್‌. ಈಹಾ। 

ಪ.ಚ್ಛೇ. :-ಗುರೋಃ, ಚ್‌, ಹಲಃ 

ಅ.ವ್ಯ:- ಅಃ ಪ್ರತ್ಯಯಾತ್‌ ಎಂಬ ಸೂತ್ರದಿಂದ ಅಃ ಎಂಬ ಪದವು, ಭಾವೇ 
ಎಂಬ ಸೂತ್ರವು ಅಕರ್ತರಿ ಚ ಕಾರಕೇ ಎಂಬ ಸೂತ್ರವು ಅನುವೃತ್ತವಾಗುತ್ತವೆ. 
ಧಾತೋಃ, ಪ್ರತ್ಯಯಃ ಮತ್ತು ಪರಶ್ಚ ಎಂಬವು ಅಧಿಕಾರ ಸೂತ್ರಗಳು 

ಅರ್ಥ:- ಗುರು ಸ೦ಜ್ಜೆಯುಳ್ಳ ಅಕ್ಷರಗಳ ನಂತರ ಹಲಂತ ಧಾತುಗಳ ನಂತರ 
ಸ್ತ್ರೀಲಿಂಗದಲ್ಲಿ ಭಾವಾರ್ಥದಲ್ಲಿ ಕರ್ತೃಭಿನ್ನ ಕಾರಕಾರ್ಥದಲ್ಲೂ ಆಅ್ರ? ಪ್ರತ್ಯಯ ಬರುತ್ತದೆ. 

ಉದಾ:- ಈಹಾ ಈಹ್‌ ಧಾತುವಿನಲ್ಲಿ ಈ ಕಾರವು ಗುರು ಸಂಜ್ಞೆ ಉಳ್ಳದ್ದಾಗಿದೆ. 
ಮತ್ತು ಹಲಂತವಾಗಿದೆ. ಆದ್ದರಿಂದ ಪ್ರಕೃತ ಸೂತ್ರದಿಂದ “ಅ” ಪ್ರತ್ಯಯವು ಬಂದು 
ಈಹ್‌4ಅ ಎಂದಾಗಿ ಸ್ವೀತ್ವ ವಿವಕ್ಷೆಯಲ್ಲಿ ಟಾಪ್‌ ಬಂದು ಸುಬ೦ತ ಮಾಡಿದ ಮೇಲೆ 
ಈಹಾ ಎಂದು ಆಗುತ್ತದೆ. 

(ಯುಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 871 - ಹ್ಯಾಸ-ಶ್ರಂಥೋ ಯುಜ್‌ ।(3-3-107) 

ವೃತ್ತಿ:- ಅಕಾರಸ್ಯ ಅಪವಾದಃ ಕಾರಣಾ ಹಾರಣಾ। 


1160 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪ.ಚ್ಛೇ.:- ಣ್ಯಾಸ, ಶ್ರಂಥಃ, ಯುಚ್‌। 

ಅನ್ಯ - ಸ್ತಿಯಾಂ ಭಾವೇ ಎಂಬ ಸೂತ್ರಗಳು ಮತ್ತು ಅಕರ್ತರಿ ಚ ಕಾರಕೇ 
ಎಂಬ ಪದಗಳೆ ಅನುವೃ: ತವಾಗುತ್ತವೆ. ಧಾತೋಃ, ಪ್ರತ್ಯಯಃ ಮತ್ತು ಪರಶ್ವ ಎಂಬವು 
ಅಧಿಕಾರ ಸೂತ್ರಗಳು. 

ಅರ್ಥ:- ಸ್ತ್ರೀತ್ವ ವಿವಕ್ಷೆಯಲ್ಲಿ ಮತ್ತು ಭಾವಾರ್ಥದಲ್ಲಿ ಮತ್ತು ಕರ್ತೃಭಿನ್ನ 
ಕಾರಕಾರ್ಥದಲ್ಲೂ ಣ್ಯಂತ ಧಾತುಗಳು, ಆಸ್‌ ಧಾತು ಮತ್ತು ಶ್ರಂಥ್‌ ಧಾತುಗಳ 
ನಂತರ ಯುಚ್‌ ಪ್ರತ್ಯಯ ಬರುತ್ತದೆ. ಇದು “ಅ” ಪ್ರತ್ಯಯಗಳನ್ನು ವಿಧಿಸುವ 
ಸೂತ್ರಗಳಿಗೆ ಅಪವಾದವಾಗಿದೆ. 

ಉದಾ: - ಕಾರಣಾ-ಹಾರಣಾ: - (ಮಾಡುವುದು, ಅಪಹರಿಸವುದು) ಎಂಬವು 
ಣ್ಯಂತ ಕೃ ಮತ್ತು ಹೃ ಧಾತುಗಳ ನಂತರ ಪ್ರಕೃತ ಸೂತ್ರದಿಂದ ಯುಚ್‌ (ಯು) 
ಪ್ರತ್ಯಯವು ಬರುತ್ತದೆ. ಈ ಯು ಪ್ರತ್ಯಯಕ್ಕೆ “ಯುವೋರನಾಕೌ” ಎಂಬ ಸೂತ್ರದಿಂದ 
“ಅನ” ಆದೇಶವು ಬರುತ್ತದೆ. “ಹೇರನಿಟಿ” ಎಂಬ ಸೂತ್ರದಿಂದ ಣಿ ಗೆ ಲೋಪಬಂದು 
ಆದಿ ವೃದ್ಧಿಯಿಂದ ಕಾರ್‌--ಅನ ಎಂದಾಗಿ ಕಾರನ ಎಂದಾಗಿ “ಅಟ್‌ಕುಪ್ವಾಜ್‌ನುಮ್‌ 
ವ್ಯವಾಯೇಪಿ” ಸೂತ್ರದಿಂದ ನ್‌ ಕಾರಕ್ಕೆ ಣತ್ವ ಬಂದು ಕಾರಣ ಎಂದಾಗಿ, ಸ್ತ್ರೀತ್ವ 
ವಿವಕ್ಷೆಯಲ್ಲಿ ಟಾಪ್‌ (ಆ) ಬಂದು ಕಾರಣಾ ಎಂದು ರೂಪವಾಗುತ್ತದೆ. ಈರಿ 
ಎಂಬ ಶಬ್ದವು ಇದೇ ರೀತಿಯಲ್ಲಿ ಹಾರಣಾ ಎಂದಾಗುತ್ತದೆ. ಆಸ್‌ “ಎಂಬುದು 
ಆಸನಾ ಎಂದೂ ಶ್ರಂಥ್‌- ಶ್ರಾಂಥನಾ ಎಂದು ರೂಪವಾಗುತ್ತದೆ. 

(ಕ್ರ-ಪ್ರತ್ಯಯ ವಿಧಿಸುವ ಸೂತ್ರ) 

ಸೂತ್ರ- 872 - ನಮಂಸಕೇ ಭಾವೇ ಕ್ಷಃ (3-3-114) 

ಅ.ವೃ:- ನಪುಂಸಕೇ ಭಾವೇ ಕ್ಷ ಎಂಬ ಸೂತ್ರದಿಂದ ನಪುಂಸಕೇ ಮತ್ತು 
ಭಾವೇ ಎಂಬ ಪದವು ಅನುವೃತ್ತವಾಗುತ್ತವೆ. ಧಾತೋಃ, ಪ್ರತ್ಯಯಃ ಮತ್ತು ಪರಶ್ಚ 
ಎಂಬವು ಅಧಿಕಾರ ಸೂತ್ರಗಳು. 

(ಲ್ಯುಟ್‌ -ಪ್ರತ್ಯಯ ವಿಧಿಸುವ ಸೂತ್ರ) 

ಸೂತ್ರ- 873- ಲ್ಯುಟ್‌ ಚ (3-9-15) 

ವೃತ್ತಿ:- ಹಸಿತಮ್‌, ಹಸನಮ್‌। 

ಪ.ಜ್ಛೇ. :- ಲ್ಯುಟ್‌, ಚ। 

ಎರಡು ಸೂತ್ರಗಳಿಗೆ ಸೇರಿ ಅರ್ಥ:- ನಪುಂಸಕತ್ವ ವಿವಕ್ಷೆಯಲ್ಲಿ ಭಾವಾರ್ಥದಲ್ಲಿ 
ಕ್ರ-ಪ್ರತ್ಯಯವು ಬರುತ್ತದೆ. ಮತ್ತು ಲ್ಯುಟ್‌-ಪ್ರತ್ಯಯವು ಬರುತ್ತದೆ ಎಂಬುದು ಎರಡು 
ಸೂತ್ರಗಳ ಅರ್ಥವಾಗಿದೆ. ಲ್ಯುಟ್‌ನಲ್ಲಿ ಯು ಮಾತ್ರ ಉಳಿಯುತ್ತದೆ. ಯುವೋರನಾಕೌ 
ಎಂಬ ಸೂತ್ರದಿಂದ "ಯು'ಗೆ ಅನ ಆದೇಶ ಬರುತ್ತದೆ. 

ಉದಾ: - ಹಸಿತಮ್‌, ಹಸನಮ್‌ (ನಗುವುದು) ಹಸ ಹಸನೇ ಎಂಬ ಧಾತುವಿನಲ್ಲಿ 


ಉತ್ತರ ಕೃದಂತ 1161 


ಹಸ್‌ ಮಾತ್ರ ಉಳಿಯುತ್ತದೆ. ನಪುಂಸಕೇ ಭಾವೇ ಎಂಬ ಸೂತ್ರದಿಂದ ಕ್ತ (ತ) 
ಪ್ರತ್ಯಯ ಬಂದ ಮೇಲೆ ಹಸ್‌--ತ ಎಂದಿರುತ್ತದೆ. ಆರ್ಧಧಾತುಕ ಸಂಜ್ಞೆ ಪ್ರತ್ಯಯಕ್ಕೆ 
ಬಂದಾಗ ಆರ್ಧಧಾತುಕಸ್ಕೇಡ್‌ವಲಾದೇಃ ಎಂಬ ಸೂತ್ರದಿಂದ ಇಡಾಗಮವು ಬಂದು 
ಹಸಿತ ಎಂದಿರುತ್ತದೆ. ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ ಅದನ್ನು ಸುಬಂತ ಮಾಡಿದಾಗ 
ಅಮ್‌ ಆದೇಶ ಬಂದು ಹಸಿತಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. ಲ್ಯುಟ್ಟ ಎಂಬ 
ಸೂತ್ರದಿಂದ ಯು ಬಂದು ಅದಕ್ಕೆ ಅನ ಆದೇಶಬಂದಾಗ ಹಸ್‌4ಅನ-ಹಸನ 
ಎಂದಾಗುತ್ತದೆ. ವಲಾದಿ ಪ್ರತ್ಯಯಪರವಾಗಿಲ್ಲದಿರುವುದರಿಂದ ಇಡಾಗಮವು ಬರುವುದಿಲ್ಲ. 
ಅದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ ಸುಬಂತ ಮಾಡಿದಾಗ ಅಮ್‌ ಆದೇಶ 
ಬ೦ದು ಹಸನಮ್‌ ಎಂದು ರೂಪವಾಗುತ್ತದೆ. 

ಸೂಚನೆ:- ಣಿಜಂತ ಧಾತುಗಳ ನಂತರ ಲ್ಯುಟ್‌ ಬ೦ದಾಗ ಣೇರನಿಟಿ ಎಂಬ 
ಸೂತ್ರದಿಂದ ಣಿ ಗೆ ಲೋಪ ಬರುತ್ತದೆ. 

(ಘ-ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 874- ಪುಂಸಿ ಸಂಜ್ಞಾಯಾಮ್‌ ಘಃ ಪ್ರಾಯೇಣ। (3-3-118) 

ಅ.ವೃ;- ಕರಣಾಧಿಕರಣಯೋಶ್ಚ ಎಂಬ ಸೂತ್ರದಿಂದ ಕರಣಾಧಿಕರಣಯೋಃ 
ಎಂಬ ಪದವು ಅನುವೃತ್ತವಾಗುತ್ತದೆ. ಧಾತೋಃ, ಪ್ರತ್ಯಯಃ ಮತ್ತು ಪರಶ್ಚ ಎಂಬವು 
ಅಧಿಕಾರ ಸೂತ್ರಗಳು. 

ಅರ್ಥ:- ಪುಲ್ಲಿಂಗದಲ್ಲಿ ಸಂಜ್ಞಾರ್ಥವಾಗುವಾಗ ಕರಣ ಮತ್ತು ಅಧಿಕರಣಾರ್ಥದಲ್ಲಿ 
ಪ್ರಾಯಃ ಘ-ಪ್ರತ್ಯಯ ಬರುತ್ತದೆ. ಈ ಪ್ರತ್ಯಯದಲ್ಲಿ ಅ ಮಾತ್ರ ಉಳಿಯುತ್ತದೆ. (ಘ) 
ಫಿತ್‌ ಪ್ರತ್ಯಯ ಬರುವುದರಿಂದ ಹಲವು ಪ್ರಯೋಜನಗಳಿವೆ. ಘ ಪ್ರತ್ಯಯಾಂತ 
ಶಬ್ದಗಳು ಪುಲ್ಲಿಂಗದಲ್ಲಿ ಇರುತ್ತವೆ. 

(ಹ್ರಸ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ- 875 - ಛಾದೇರ್ಫೇದ್ವ್ಯುಪಸರ್ಗಸ್ಯ. (6-4-96) 

ವೃತ್ತಿ:- ದ್ವಿಪ್ರಭೃತ್ಕುಪಸರ್ಗಹೀನಸ್ಯ ಛಾದೇರ್ಪ್ರಸ್ತಃ ಘೇ ಪರೇ। ದನ್ತಾಃ ಛಾದ್ಯನ್ನೇ 
ಅನೇನ ಇತಿ ದನ್ನಚ್ಛದಃ। ಆಕುರ್ವನ್ತಿ ಅಸ್ಮಿನ್‌ ಇತಿ ಆಕರಃ । 

ಪ.ಚ್ಛೇ:- ಛಾದೇಃ, ಫೇ, ಅದ್ವ್ಯುಪಸರ್ಗಸ್ಯ 

ಅ.ವೃ:- ಖಚಿ ಹ್ರಸ್ತಃ ಎಂಬ ಸೂತ್ರದಿಂದ ಹ್ರಸ್ತಯಃ ಎಂಬ ಪದವು ಮತ್ತು 
ಊದುಪಧಾಯಾ ಗೋಹಃ ಎಂಬ ಸೂತ್ರದಿಂದ ಉಪಧಾಯಾಃ ಎಂಬ ಪದವು 
ಅನುವೃತ್ತವಾಗುತ್ತದೆ. ಅಂಗಸ್ಯ ಎಂಬುದು ಅಧಿಕಾರ ಸೂತ್ರ 

ಅರ್ಥ:-ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾದ ಉಪಸರ್ಗಗಳಿಂದ ಕೂಡಿಲ್ಲದಿರುವ 
ಛಾದ್‌ ಅಂಗದ ಉಪಧೆಗೆ ಹಸ್ತವು ಬರುತ್ತದೆ- ಘ ಪ್ರತ್ಯಯವು ಪರದಲ್ಲಿದ್ದಾಗ. 

ಉದಾ:- ದಂತಚ್ಛದಃ:- ದನ್ಹಾಃ ಛಾದ್ಯನ್ವೇ ಅನೇನ ಎಂಬುದು ವಿಗ್ರಹ ವಾಕ್ಯ 


1162 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಹಲ್ಲುಗಳು ಯಾವುದರಿಂದ ಮುಚ್ಚಲ್ಪಡುತ್ತವೊ ಅದು ಅಂದರೆ ತುಟಿ) ಛದ ಆವರಣೇ 
ಎಂಬುದು ಧಾತು. ಛದ್‌ ಧಾತುವಿನ ನಂತರ ಣಿಚ್‌ ಪ್ರತ್ಯಯವನ್ನು ಸೇರಿಸಿದಾಗ 
ಛಾದಿ ಎಂದಾಗುತ್ತದೆ. ಇದು ಣ್ಯಂತವಾಗಿರುವುದರಿ೦ದ ಸನಾದ್ಯನ್ನಾ ಧಾತವಃ ಎಂಬ 
ಸೂತ್ರದಿಂದ ಧಾತು ಸಂಜ್ಞೆ ಬರುತ್ತದೆ. ಪುಂಸಿ ಸಂಜ್ಞಾಯಾಮ್‌ ಘಃ ಪ್ರಾಯೇಣ 
ಎಂಬ ಸೂತ್ರದಿಂದ ಘ (ಅ) ಪ್ರತ್ಯಯವು ಬಂದು ಛಾದಿ* ಅ ಎಂದಿರುತ್ತದೆ. ಣೇರನಿಟಿ 
ಎಂಬ ಸೂತ್ರದಿಂದ ಣಿ(ಇ) ಗೆ ಲೋಪ ಬರುತ್ತದೆ ಆಗ ಛಾದ ಎಂದಿರುತ್ತದೆ. ಈ 
ಶಬ್ದಕ್ಕೆ ಪೂರ್ವದಲ್ಲಿ ದಂತ ಎಂಬುದು ಇರುತ್ತದೆ. ಕರ್ತಕರ್ಮಣೋಃ ಕೃತಿ ಎಂಬ 
ಸೂತ್ರದಿಂದ ಷಷ್ಠೀ ವಿಭಕ್ತಿಯು ಬರುವುದರಿಂದ ಷಷ್ಠೀ ಸಮಾಸ ಮಾಡಿದಾಗ 
ಲುಕ್‌ ಬರುತ್ತದೆ. ಆಗ ದಂತ4ಛಾದ ಎಂದಿದ್ದಾಗ "ಛೇ ಚ' ಎಂಬುದರಿಂದ ತುಕ್‌ 
ಆಗಮ ಬಂದು ದಂತ-*ತ್‌*ಛ್ಚಾ ಎಂದಿದ್ದಾಗ ತ್‌ಕಾರಕ್ಕೆ ಚುತ್ವ ಬಂದು ದಂತತ್ಸಾದ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಛಾದ್‌* ಅ ಎಂಬಲ್ಲಿ ಛ್‌ ಕಾರದ ಪರದಲ್ಲಿರುವ 
ಆಕಾರಕ್ಕೆ ಹಸ್ತ ಬಂದು ದಂತಚ್ಛದ ಎಂದು ಪ್ರಾತಿಪದಿಕವಾಗುತ್ತದೆ. ಇದನ್ನು 
ಸುಬಂತಮಾಡಿದಾಗ ದಂತಚ್ಛದಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ: - ಆಕರಃ (ಖನಿಜ) ಆಕುರ್ವನ್ನಿ ಅಸ್ಮಿನ್‌ ಇತಿ ಎಂಬುದು ವಿಗಹ ವಾಕ್ಯ. 
ಜನರನ್ನು ಸೇರಿಸಿ ಇದರೊಳಗೆ ಕೆಲಸವನ್ನು ಮಾಡಿಸುತ್ತಾರೆ ಎಂಬ ಅಧಿಕರಣಾರ್ಥದಲ್ಲಿ 
ಆಜ್‌-ಪೂರ್ವಕ ಕೃಇ್‌ ಧಾತುವಿನ ನಂತರ ಘ-ಪ್ರತ್ಯಯವು ಬರುತ್ತದೆ. ಅಕೃ*ಅ(ಘ) 
ಎಂದಿದ್ದಾಗ ಯಕಾರಕ್ಕೆ ಗುಣ (ಅರ್‌) ಬಂದು ಆಕರ ಎಂಬ ಶಬ್ದವು ಸಿದ್ಧವಾಗುತ್ತದೆ. 
ಇದನ್ನು ಸುಬಂತ ಮಾಡಿದಾಗ ಆಕರಃ ಎಂದು ರೂಪವಾಗುತ್ತದೆ. ಮೇಲಿನ ಎರಡು 
ಉದಾಹರಣೆಗಳು ಪುಲ್ಲಿಂಗದಲ್ಲಿ ಇರುತ್ತವೆ. 


(ಘರ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 676 - ಅವೇ ತೃಸ್ರೋರ್ಥಇ”್‌ (3-3-120) 

ವೃತ್ತಿ- ಅವತಾರಃ ಕೂಪಾದೇಃ | ಅವಸ್ತಾರೋ ಜವನಿಕಾ । 

ಪ.ಚ್ಛೇ. :- ಅವೇ, ತ್ಯಸ್ರೋಃ ಘಇಗೆ। 

ಅ.ವೃ;- ಕರಣಾಧಿಕರಣಯೋಶ್ಚ ಎಂಬ ಸೂತ್ರದಿಂದ ಕರಣಾಧಿಕರಣಯೋಃ 
ಎ೦ಬ ಪದವು ಮತ್ತು ಪುಂಸಿ ಸಂಜ್ಞಾಯಾಂ ಘಃ ಪ್ರಾಯೇಣ ಎಂಬ ಸೂತ್ರದಿಂದ 
ಸಂಜ್ಞಾಯಾಂ ಮತ್ತು ಪ್ರಾಯೇಣ ಎಂಬ ಪದಗಳು ಅನುವೃತ್ತವಾಗುತ್ತವೆ. ಧಾತೋಃ, 
ಪ್ರತ್ಯಯಃ, ಮತ್ತು ಪರಶ್ಚ ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ:- ಅವ ಎಂಬ ಉಪಸರ್ಗವು ಉಪಪದವಾಗಿರುವಾಗ ತ್ಯೊ ಧಾತು ಮತ್ತು 
ಸ್ತು ಧಾತುಗಳ ನಂತರ ಕರಣ ಮತ್ತು ಅಧಿಕರಣಾರ್ಥಗಳಲ್ಲಿ ಪ್ರಾಯಃ ಘ್‌ 
ಪ್ರತ್ಯಯವು ಪುಲ್ಲಿಂಗದಲ್ಲಿ ಬರುತ್ತದೆ. ಈ ಪ್ರತ್ಯಯದಲ್ಲಿ ಅ ಮಾತ್ರ ಉಳಿಯುತ್ತದೆ. 
ಇದು ಚಿತ್ತಾಗಿ ಇರುವುದರಿಂದ ವೃದ್ಧಿಯು ಬರುತ್ತದೆ. 

ಉದಾ: - ಅವತಾರಃ:- ಬಾವಿಗಳಲ್ಲಿ ಇಳಿಯಲು ಇರುವ ಮೆಟ್ಟಿಲು. 


ಉತ್ತರ ಕೃದಂತ 1163 


ಉದಾ: - ಅವಸ್ತಾರಃ:- ಅವ ಸ್ಪಣನ್ತಿ ಅನಯಾ ಎಂಬುದು ವಿಗ್ರಹ ವಾಕ್ಯ 
ಇದರಿಂದ ಆಚ್ಛಾದಿಸುವದೆಂಬ ಅನುಕರಣಾರ್ಥದಲ್ಲಿ ಅವ ಪೂರ್ವಕ ಸ ಸ ಧಾತು 
ವಿಗಿಂತ ಪರದಲ್ಲಿ ಘಇ್‌ ಪ್ರತ್ಯಯ ಬಂದು ಹಿಂದಿನಂತೆಯೇ ರೂಪವು ಸಿದ್ಧಿಸುತ್ತದೆ. 


(ಘರ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 
ಸೂತ್ರ- 877 - ಹಲಶ್ಚ ।(3-9-121) 
ವೃತ್ತಿ:- ಹಲನ್ಹಾತ್‌ ಘ್‌ | ಫಾಪವಾದಃ ರಮನ್ನೇ ಯೋಗಿನಃಅಸ್ಮಿನ್‌ ಇತಿ 
ರಾಮಃ" ಅಪಮೃಜ್ಯತೇ ಅನೇನ ವ್ಯಾಧ್ಯಾದಿಃ ಇತಿ ಅಪಾಮಾರ್ಗಃ॥। 
ಪ.ಚ್ಛೇ.:- ಹತ್ತೆ ಚ! 
ಅ.ವೃ:- ಕರಣಾಧಿಕರಣಯೋಶ್ಚ ಎಂಬ ಸೂತ್ರದಿಂದ ಕರಣಾಧಿಕರಣಯೋಃ 
ಎಂಬ ಪದವು ಮತ್ತು ಪುಂಸಿ ಸಂಜ್ಞಾಯಾಂ ಘಃ ಪ್ರಾಯೇಣ ಎಂಬ ಸೂತ್ರದಿಂದ 
ಸಂಜ್ಞಾಯಾಂ, ಪುಂಸಿ ಮತ್ತು ಪ್ರಾಯೇಣ ಎಂಬ ಪದಗಳು ಮತ್ತು ಅವೇ 
ತ್ಯಸ್ರೋರ್ಫಇಗ್‌ ಎಂಬ ಸೂತ್ರದಿಂದ ಘ್‌ ಎಂಬ ಪದವು ಅನುವೃತ್ತವಾಗುತ್ತವೆ. 
ಧಾತೋಃ, ಪ್ರತ್ಯಯಃ, ಮತ್ತು ಪರಶ್ಚ ಎಂಬವು ಅಧಿಕಾರ ಸೂತ್ರಗಳು. 
ಅರ್ಥ: - ಹಲನ್ತ ಧಾತುಗಳ 'ನಂತರ ಕರಣ ಮತ್ತು ಅಧಿಕಾರಣಾರ್ಥಗಳಲ್ಲಿ 
ಘಣ್‌ ಪ್ರತ್ಯಯವು ಪುಲ್ಲಿಂಗದಲ್ಲಿ ಬರುತ್ತದೆ. ಇದು ಪಂಸಿ ಸಂಜ್ಞಾಯಾಂ ಘಃ 
ಪ್ರಾಯೇಣ ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. ಇದು ಸಾಧಾರಣವಾಗಿ ಅಜಂತ 
ಧಾತುಗಳಿಂಗಿತ ಪರದಲ್ಲಿ ಮಾತ್ರ ಬರುತ್ತದೆ. 
ಉದಾ: - ರಾಮಃ:- ರಮನ್ತೇ ಯೋಗಿನಃಅಸ್ಮಿನ್‌ ಎಂಬುದು ವಿಗ್ರಹ ವಾಕ್ಯ 
(ಇವನಲ್ಲಿ ಯೋಗಿಗಳು ರಮಿಸುತ್ತಾರೆ) ಎಂಬ ಅಧಿಕರಣಾರ್ಥದಲ್ಲಿ ಈ ಸೂತ್ರದಿಂದ 
ಘಇ್‌ ಪ್ರತ್ಯಯವು ಬರುತ್ತದೆ. ಉಪಧಾ ವೃದ್ಧಿಯಾದ ಮೇಲೆ ರಾಮಃ ಎಂದು 
ರೂಪವು ಸಿದ್ಧವಾಗುತ್ತದೆ. 
ಉದಾ: - ಅಪಾಮಾರ್ಗಃ:- ಅಪಮ್ಯ ಜ್ಯತೇ ಅನೇನ ವ್ಯಾಧ್ಯಾದಿಃ ಇತಿ (ವ್ಯಾ 
ಮೊದಲಾದವು ಯಾವುದರಿಂದ ಹೊಗಲಾಡಿಸ್ಪಡುತ್ತದೆಯೊ ಅದು.) ಎಂಬ ಮ 
ಪ-ಪೂರ್ವಕ ಮೃಜ್‌ ಧಾತುವಿನ ನಂತರ ಪ್ರಕೃತ ಸೂತ್ರದಿಂದ ಘಇ್‌್‌ ಪ್ರತ್ಯಯವು 
ಬಂದು ಅಪಮೃಜ್‌--ಅ ಎಂದಿರುತ್ತದೆ. ಚಜೋಃಕುಫಿಣ್ಯತೋಃ ಎ೦ಬ ಸೂತ್ರದಿಂದ 
ಜ ಕಾರಕ್ಕೆ ಕುತ್ವ (ಗ್‌) ಬಂದು ಮೃಜೇರ್ವ್ಯದ್ಧಿಃ ಎಂಬ ಸೂತ್ರದಿಂದ ಯ ಕಾರಕ್ಕೆ 
ವೃದ್ಧಿ (ಆರ್‌) ಬಂದು ಅಪಾಮಾರ್ಗ*-ಅ ಎಂದಿದ್ದಾಗ ಉಪಸರ್ಗಸ್ಯ ಘಇ್ಣ ಮನುಷ್ಯೇ 
ಬಹೆಳಮ್‌ ಎಂಬ ಸೂತ್ರದಿಂದ ಉಪ ಸರ್ಗವಾದ' ಅಪ ಎಂಬಲ್ಲಿ" ಅಂತ್ಯ ಅಕಾರಕ್ಕೆ 
ದೀರ್ಪವು ಬಂದು ಅಪಾಮಾರ್ಗಃ ಎಂದು ಸುಬಂತ ರೂಪ ವು ಸಿದ್ಧವಾಗುತ್ತದೆ. 
(ಐಲ್‌- ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 878 - ಈಷದ್ದುಸ್ಸುಷು ಕೃಚ್ಛ್ರಾಕೃಜ್ಛಾರ್ಥೇಷು ಬಲ್‌! (3-3-126) 
ವೃತ್ತಿ: ಕರಣಾಧಿಕರಣಯೋರಿತಿ ನಿವೃತ್ತಮ್‌. ಏಷು ದುಃಖ-ಸುಖಾರ್ಥೇಷು 


1164 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉಪಪದೇಷು ಖಲ್‌. ತಯೋರೇವ ಇತಿ ಭಾವೇ ಕರ್ಮಣಿಚ. ಕೃಚ್ಛೇ- ದುಷ್ಠ $ 
ಕಟಃ ಭವತಾ। ಅಕೃಚ್ಛೇ-ಈಷತ್ವರಃ । ಸುಕರಃ। 

ಅ.ವೃ:- ಧಾತೋಃ, ಪ್ರತ್ಯಯಃ, ಮತ್ತು ಪರಶ್ಚ ಎ೦ಬವು ಅಧಿಕಾರ ಸೂತ್ರಗಳು. 

ಅರ್ಥ: - "ದುಃಖ ಮತ್ತು ಸುಖ ಅರ್ಥವುಳ್ಳ ಈಷತ್‌, ದುಸ್‌ ಮತ್ತು ಸು ಎಂಬ 
ಉಪಪದಗಳು ಇದ್ದಾಗ ಧಾತುವಿನ ನಂತರ ಖಲ್‌ ಪ್ರತ್ಯಯವು ಬರುತ್ತವೆ. 

ವಿವರಣೆ:- ಇಷ್ಟರವರೆಗೆ ಅಧಿಕಾರವಾಗಿ ಬಂದ ಕರಣಾಧಿಕರಣಯೋಶ್ಚ ಎಂಬುದು 
ಅದರ ಹಿಂದಿನ ಸೂತ್ರದ ಜೊತೆಗೆ ನಿವೃತ್ತವಾಗುವದು. ಆದುದರಿಂದ ಇವು ಮೊದಲು 
ವಿಧಿಸಲಾಗುವ ಪ್ರತ್ಯಯಗಳು ತಯೋರೇವ ಕೃತ್ಯಕ್ತಖಲರ್ಥಾಃ ಎಂಬ ಸಾಮಾನ್ಯ 
ಶಾಸ್ತ್ರವನ್ನು ಅನುಸರಿಸಿ ಭಾವಕರ್ಮಾರ್ಥಗಳಲ್ಲಿ ಮಾತ್ರ ಪ್ರವೃತ್ತಿಸುವುದು. ಸುಖವು 
ಮತ್ತು ದುಃಖವು ಎಂಬ ಅರ್ಥವುಳ್ಳ ಈಷತ್‌, ದುಸ್‌ ಮತ್ತ ಸು ಎಂಬವು 
ಉಪಪದಗಳಾಗಿದ್ದಾಗ ಧಾತುವಿನ ಪರದಲ್ಲಿ ಖಲ್‌ ಪ್ರತ್ಯಯವು ಬರುವುದು. ಇದರಲ್ಲಿ 
ಅ-ಕಾರ ಮಾತ್ರ ಉಳಿಯುವುದು. 

ಉದಾ:-ದುಷ್ಕರಃ ಕಟಃ ಭವತಾ:- (ನಿಮ್ಮಿಂದ ಚಾಪೆ ಮಾಡುವುದು ಕಷ್ಟವಾದುದ್ದು) 
ಇಲ್ಲಿ ಕಷ್ಟಾರ್ಥಕವಾದ ದುಸ್‌ ಎಂಬುದನ್ನು ಉಪಪದವಾಗಿವುಳ್ಳ ಕೃ(ಇಗ್‌) ಧಾತುವಿನ 
ನಂತರ ಖಲ್‌ ಪ್ರತ್ಯಯವು ಬಂದು ದುಸ್‌--ಕೃ(ಇ್‌)- ಅ ಎಂದಿರುತ್ತದೆ ಯ-ಕಾರಕ್ಕೆ 
ಗುಣವು (ಅರ್‌) ಬಂದು ಸಕಾರಕ್ಕೆ ಇದುದುಪಧಸ್ಯ ಚಾಪ್ರತ್ಯಯಸ್ಯ ಎಂಬ ಸೂತ್ರದಿಂದ 
ಷತ್ವವು ಬಂದು ದುಷ್ಕರಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಇದು ಸುಲಭವಾಗಿ ಮಾಡಲು ಸಾಧ್ಯ ಎಂಬ ಅರ್ಥದಲ್ಲಿ ಈಷತ್‌ ಮತ್ತ ಸು 
ಎಂಬ ಉಪಪದಗಳು ಇದ್ದಾಗ ಕೃ(ಇಗ್‌) ಧಾತುವಿನ ನಂತರ ಖಲ್‌ ಪ್ರತ್ಯಯವು 
ಬಂದು ಈಷತ್ಯರಃ ಮತ್ತು ಸುಕರಃ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

(ಯುಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 879- ಆತೋ ಯುಜ್‌ (3-3-128) 

ವೃತ್ತಿ;- ಖಲೋಪವಾದಃ । ಈಷತ್‌ಪಾನಃ ಸೋಮೋ ಭವತಾ [ದುಷ್ಪಾನಃ । 
ಸುಪಾನಃ। 

ಪ.ಚ್ಛೇ. - ಆತಃ, ಯುಚ್‌। 

ಅ.ವೃ:- ಈಷದ್ದುಸ್ಸುಷು ಕೃ ಕೃಚ್ಛ್ರಾರ್ಥೇಷು ಖಲ್‌ ಎಂಬ ಸೂತ್ರದಿಂದ 
ಈಷದ್ದುಸ್ಸುಷು ಮತ್ತು ಕೃಚ್ಛ್ರಾಕೃಚ್ಛಾ ೯೯ಷು ಎಂಬ ಪದಗಳು ಅನುವೃತ್ತವಾಗುತ್ತವೆ. 
ಮತ್ತು ಧಾತೋಃ, ಪ್ರತ್ಯಯಃ, ಮತ್ತು ಪರಶ್ಚ ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ: - ದುಃಖ ಮತ್ತು ಸುಖ ಎಂಬ ಅರ್ಥವುಳ್ಳ ಈಷತ್‌, ದುಸ್‌ ಮತ್ತು ಸು 
ಎಂಬ ಉಪಪದಗಳು ಇರುವಾಗ, ಆಕಾರಾ೦ತ ಧಾತುವಿನ ನಂತರ ಯುಚ್‌ ಪ್ರತ್ಯಯವು 
ಬರುತದೆ. 


ಉತ್ತರ ಕೃದಂತ 1165 


ಪ್ರಕೃತ ಸೂತ್ರವು ಈಷದ್ದುಸ್ಸುಷು ಕೃಚ್ಛಾಕೃಚ್ಛಾರ್ಥೇಷು ಖಲ್‌ ಎಂಬ ಸೂತ್ರಕ್ಕೆ 
ಅಪವಾದವಾಗಿದೆ. ಯುಚ್‌ ನಲ್ಲಿ ಯು ಮಾತ್ರ ಉಳಿಯುತ್ತದೆ. ಯುವೋರನಾಕೌ 
ಎ೦ಬ ಸೂತ್ರದಿಂದ ಅನ ಎಂಬ ಆದೇಶವು ಬರುತ್ತದೆ. ಇಲ್ಲಿಯೂ ಸಹ ಖಲರ್ಥ 
ಪ್ರತ್ಯಯವು ಬರುತ್ತದೆ. ಆದುದರಿಂದ ತಯೋರೇವ ಕೃತ್ಯಕ್ತಖಲರ್ಥಾಃ ಎಂಬ ಸೂತ್ರಕ್ಕೆ 
ಅನುಗುಣವಾಗಿ ಭಾವ ಮತ್ತು ಕರ್ಮ ಅರ್ಥಗಳಲ್ಲಿಯೇ ಬರುತ್ತವೆ. 

ಉದಾ:- ಈಷತ್‌ಪಾನಃ ಸೋಮೊ ಭವತಾದುಷ್ಟಾನಃ ಸುಪಾನಃ। ಕೃಚ್ಛ್ರ (ಕಷ್ಟಕರ) 
ಎಂಬ ಅರ್ಥದಲ್ಲಿ ದುಸ್‌ ಎಂಬ ಉಪಸರ್ಗವು ಪಾ-ಧಾತುವಿನ ಪೂರ್ವದಲ್ಲಿ 
ಬರುತ್ತದೆ. ಹಾಗೇಯೇ ಅಕೃಚ್ಛ್ರ ಅಂದರೆ ಸುಖ ಎಂಬ ಅರ್ಥದಲ್ಲಿ ಸು ಅಥವಾ 
ಈಷತ್‌ ಎಂಬ ಉಪಸರ್ಗಗಳು ಪಾ ಧಾತುವಿನ ಪರದಲ್ಲಿ ಬರುತ್ತವೆ. ದುಃಖೇನ 
ಪೀಯತೇ ಇತಿ ದುಷ್ಟಾನಃ ಶ್ರಮದಿಂದ ಕುಡಿಯಲು ಸಾಧ್ಯ ಎಂದರ್ಥ. 
ಸುಖಾರ್ಥದಲ್ಲಿಯೂ ಈಷತ್‌ ಎಂಬ ಪದದ ಪ್ರಯೊಗವು ಇದೆ- ಈಷತ್‌ಪಾನಃ 
ಇಲ್ಲಿ ದುಸ್‌, ಈಷತ್‌ ಮತ್ತು ಸು ಉಪಪದಗಳು ಇವೆ. ಪಾ(ಪಾನೆ)ಧಾತುವು ಪರದಲ್ಲಿ 
ಇದೆ. ಸುಖೇನ ಇತಿ ಸುಪಾನಃ । ಈಷತ್‌ ಪಾನಃ ಎ೦ದೂ ಪ್ರಯೋಗವಿದೆ. 

(ಕ್ರಾ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 88೦ - ಅಲಣ್ಣಲ್ವೋಃ ಪ್ರತಿಷೇಧಯೋಃ ಪ್ರಾಚಾಂ ಕ್ವ್ಯಾ। (3-4-18) 

ವೃತ್ತಿ- ಪ್ರತಿಷೇಧಾರ್ಥಯೋಃ ಅಲಜ್ಜಲ್ವೋಃ ಉಪಪದಯೋಃ ಕ್ವ್ವಾ ಸ್ಯಾತ್‌! 
ಪ್ರಾಚಾಂ ಗ್ರಹಣ೦ ಪೂಜಾರ್ಥಮ್‌। ಅಮೈವಾವ್ಯಯೇನ ಇತಿ ನಿಯಮಾತ್‌ ನ 
ಉಪಪದಸಮಾಸಃ ದೋ ದದ್‌ ಘೋಃ ಅಲಂ ದತ್ತಾ ಘುಮಾಸ್ಕೇತೀತ್ತ ಮ್‌! 
ಪೀತ್ವಾಖಲುಸೂತ್ರ- ಅಲಂಖಲ್ವೋಃ ಕಿಮ್‌? ಮಾ ಕಾರ್ಷೀತ್‌। ಪ್ರತಿಷೇಧಯೋಃ 
ಕಿಮ್‌? ಅಲಂಕಾರಃ । 

ಅ.ವೃಃ- ಧಾತೋಃ, ಪ್ರತ್ಯಯಃ, ಮತ್ತು ಪರಶ್ಚ ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ: - ನಿಷೇಧಾರ್ಥದಲ್ಲಿರುವ ಅಲಂ ಮತ್ತು ಖಲು ಶಬ್ದಗಳು ಉಪಪದವಾದಾಗ 
ಧಾತುವಿನ ನಂತರ ಕ್ವ್ವಾ ಪ್ರತ್ಯಯವು ಬರುತ್ತದೆ. 

ಕ್ತ್ಯಾದಲ್ಲಿ ತ್ವಾ ಮಾತ್ರ ಉಳಿಯುತ್ತದೆ. ಅಲಂಖಲ್ವೋಃ ಎಂಬುದು ಸಪ್ತಮೀ 
ವಿಭಕ್ತಿಯಲ್ಲಿದೆ ಇವು ಉಪಪದಗಳಾಗಿವೆ. ಆದುದರಿಂದ ಅಲಂ ದತ್ವ್ವಾ ಮತ್ತು 
ಪೀತ್ವಾ ಖಲು ಎಂದು ಪ್ರಯೋಗಗಳಾಗಿವೆ. ಕ್ರಾ x ಪ್ರತ್ಯಯವು ಭಾವಾರ್ಥಕವೆಂದು 
ಭಾಷ್ಕಕಾರರು ಹೇಳಿರುವರು. 

ಇಲ್ಲಿ ಪ್ರಾಚಾಮ್‌ ಎಂದು ಹೇಳಿರುವುದರಿಂದ ಕ್ವ್ವಾ ಪ್ರತ್ಯಯವು ವೈಕಲ್ಲಿಕವೆಂದು 
ಭಾವಿಸಬಾರದು. ಪ್ರಾಚಾಮ್‌ ಎಂಬುದು ಕೇವಲ ಪ್ರಾಚೀನ ಆಚಾರ್ಯರರ ವಿಷಯದಲ್ಲಿ 
ಗೌರವವನ್ನು ಸೂಚಿಸುದಕ್ಕಾಗಿ ಮಾತ್ರ ಇರುವುದು. ಆದುದರಿಂದ ಇದು 
ವೈಕಲ್ಪಿಕವಲ್ಲವೆಂದು ತಿಳಿಯಬೇಕು. ಅಲಂ ರೋದನೇನ ಮೊದಲಾದವು ಬಹುಳ 
ಗಹಣದಿಂದ ಸಾಧಿಸಬೇಕು ಎಂಬುದು ಬಾಲಮನೋರಮಾ ಕಾರರ ಅಭಿಪ್ರಾಯ. 


1166 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ: - ಅಲಂ ದತ್ತ್ವಾ (ಕೂಡಬಾರದು) ನಿಷೇಧಾರ್ಥಕವಾದ ಅಲಂ ಎಂಬುದು 
ಉಪಪದವಾಗಿರುವುದರಿಂದ ಪ್ರಕೃತ ಸೂತ್ರದಿಂದ ದಾ-ಧಾತುವಿನ ನಂತರ ಕ್ವ್ವಾ 
ಬಂದಿದೆ. ದಾತ್ವ್ವಾ ಎಂದಿದ್ದಾಗ ದೋ ದದ್‌ ಘೋಃ ಎಂಬ ಸೂತ್ರದಿಂದ ದಾ 
ಎಂಬುದಕ್ಕೆ ದದ್‌” ಆದೇಶವು ಬಂದಿರುವದು. ದ್‌ ಕಾರಕ್ಕೆ ಚರ್ತ್ವ ಬಂದು ದತ್ತ್ವಾ 
ಎಂದಾಗುತ್ತದೆ. ಕ್ವ್ವಾತೋಸುನ್‌ಕಸುನಃ ಎಂಬ ಸೂತ್ರದಿಂದ ಅದಕ್ಕೆ ಅವ್ಯಯ ಸಂಜ್ಞೆಯ 
ಬರುತ್ತದೆ. `ಈಗ ಅಲಂ ಎಂಬುದಕ್ಕೆ ದತ್ತ್ವಾ ಎಂಬುದರ ಜೊತೆಗೆ ಉಪ ಪಪದಮತಿಜ್‌ 
ಎಂಬ ಸೂತ್ರದಿಂದ ಸಮಾಸ ಬರಬೇಕಾಗಿತ್ತು ಆದರೆ ಅಮೈವಾವ್ಯಯೇನ ಎಂಬ 
ಸೂತ್ರದಿಂದ ಅವ್ಯಯದ ಜೊತೆಗೆ ಉಪಪದ ಸಮಾಸವು ಮಾಡಬೇಕಾದಾಗ 
ಅಮಂತಾವ್ಯಯದ ಜೊತೆಗೆ ಮಾತ್ರ ಮಾಡಬೇಕು ಎಂಬ ನಿಯಮವು ಇರುವುದರಿಂದ 
ಇಲ್ಲಿ ಸಮಾಸವು ಬರುವುದಿಲ್ಲ. 

ಉದಾ:-ಪೀತ್ವಾ ಖಲು: -ನಿಷೇಧಾರ್ಥಕವಾದ ಖಲು ಎಂಬುದು ಉಪಪದ 
ವಾಗಿದ್ದಾಗ ಈ ಸೂತ್ರದಿಂದ ಪಾ-ಧಾತುವಿನ ನಂತರ ಕ್ವ್ವಾ ಪ್ರತ್ಯಯವು ಬಂದಿರುವುದು. 
ಪಾತ್ವಾ "ಎಂದಿದ್ದಾಗ ಘುಮಾಸ್ಥಾಗಾಪಾಜಹಾತಿಸಾಮ್‌" ಹಲಿ ಎಂಬ ಸೂತ್ರದಿಂದ 
ಆಕಾರಕ್ಕೆ ಈಕಾರವು ಬಂದು ಪೀತ್ವಾ ಎಂದಾಗಿದೆ. 


ಮಾ ಎಂಬುದು ಕೂಡಾ ಅಲಂ ಖಲು ಎಂಬ ಎರಡು ಅವ್ಯಯಗಳಿಗೆ ಮಾತ್ರವೇ 

೬೬.1.1. ಸಲ್ಪಡುತ್ತವೆ. ಆದುದರಿಂದ ಮಾಕಾರ್ಷೀತ್‌ ಎಂಬಲ್ಲಿ 
ಪ್ರತ್ಯಯವು ಬರಲಿಲ್ಲ. ಪ್ರ ತಿಷೇಧಾರ್ಥದಲ್ಲಿ ಮಾತ್ರ ಈ ಸೂತ್ರವು ಪ್ರವ ತ್ತವಾಗುತ್ತದೆ 
ಕಃ ಅಲಜ್ಞಾರಃ ಎಂಬಲ್ಲಿ ಅಲಂ ಎಂಬುದು ಪ್ರಯುಕ್ತವಾದರೂ ಇದು 
ಭೂಷಣಾರ್ಥಕವಾಗಿರುವುದರಿಂದ ಕ್ಹ್ವ್ವಾ ಪ್ರತ್ಯಯವು ಬರಲಿಲ್ಲ. 
(ಕ್ರ್ವಾ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ- 881 - ಸಮಾನಕರ್ತ್ಯಕಯೋಃ ಪೂರ್ವಕಾಲೇ | (3-4-21) 

ವೃತ್ತಿ:-ಸಮಾನಕರ್ತೃಕಯೊಃ ಧಾತ್ವರ್ಥಯೋಃ ಪೂರ್ವಕಾಲೇ ವಿದ್ಯಮಾನಾ 
ದ್ಧಾತೋಃ ಕ್ವ್ವಾ ಸ್ಯಾತ್‌। ಭುಕ್ವ್ವಾ ವ್ರಜತಿ। ದ್ವಿತ್ವಮತನ್ತಮ್‌। ಭುಕ್ತ್ವಾ ಪೀತ್ವಾ ವ್ರಜತಿ। 

ಅ.ವ್ಯ:- ಅಲಜ್ಜಲ್ವೋಃ ಪ್ರತಿಷೇಧಯೋಃ ಪ್ರಾಚಾಂ ಕ್ವ್ವಾ ಎ೦ಬ ಸೂತ್ರದಿಂದ 
ಕ್ತ್ವಾ ಎಂಬ ಪದವು ಅನುವೃತ್ತವಾಗುತ್ತದೆ. ಧಾತೋಃ, ಪ್ರತ್ಯಯಃ, ಮತ್ತು ಪರಶ್ಚ 
ಎಂಬವು ಅಧಿಕಾರ ಸೂತ್ರಗಳು. 

ಅರ್ಥ: - ಸಮಾನ ಕರ್ತೃಕಗಳಾದ ಎರಡು ಕ್ರಿಯೆಗಳಲ್ಲಿ ಪೂರ್ವಕಾಲಕ್ಕೆ 
ಸಂಬದ್ಧವಾದ ಕ್ರಿಯೆಯನ್ನು ಬೋಧಿಸುವ ಧಾತುವಿನ ನಂತರ ಕ್ವ್ವಾ ಪ್ರತ್ಯಯವು 
ಬರುತ್ತದೆ. 

ಉದಾ: - ಭುಕ್ತ್ವಾ ವ್ರಜತಿ. (ಊಟಮಾಡಿ ಹೊಗುತ್ತಿದ್ದಾನೆ) ಎಂಬಲ್ಲಿ ಭೋಜನ 
ಕ್ರಿಯೆಯನ್ನು ಬೋಧಿಸುವ ಭುಜ್‌ ಧಾತುವು ಗಮನ ಕ್ರಿಯೆಯನ್ನು ಬೋಧಿಸುವ 
ವ್ರಜ್‌ ಧಾತುವು ಪ್ರಯೋಗಿಸಲಾಗಿವೆ ಇವು ಏಕಕರ್ತೃಕವಾಗಿವೆ. ಇದರಲ್ಲಿ ಭೋಜನ 


ಉತ್ತರ ಕೃದಂತ 1167 


ಕ್ರಿಯೆಯು ಗಮನ ಕ್ರಿಯೆಗಿ೦ತ ಪೂರ್ವದಲ್ಲಿ ಜರುಗಿದೆ. ಆದುದರಿಂದ ಧಾತುವಿನ 
ಮೇಲೆ ಕ್ತಾ ¥ ಪ್ರತ್ಯಯವು ಸೇರಿಸಿದಾಗ ಜ ಕಾರಕ್ಕೆ ಚರ್ತ್ವವು ಬಂದು ಭುಕ್ತಾ ಆ ಎಂದು 
ರೂಪವು ಸಿದ್ಧವಾಗಿದೆ. 

ಸಮಾನಕರ್ತೃಕಯೋಃ ಎಂದು ದ್ವಿವಚನದಲ್ಲಿ ಪ್ರಯೋಗಿಸಿರೋಣದರಿಂದ ಕ್ವ್ವಾ 
ಪ್ರತ್ಯಯವು ಎರಡು ಧಾತುಗಳನ್ನು ಪ್ರಯೋಗಿಸಿದಾಗ ಮಾತ್ರ ಬರುವುದು ಎಂದು 
ಸಂಶಯ ಬರುವುದು. ಅದಕ್ಕಾಗಿ ದ್ವಿವಚನಮತಂತ್ರಮ್‌ ಅಂದರೆ ದ್ವಿವಚನವು 
ವಿವಕ್ಷಿತವಾಗಿಲ್ಲ ಎಂದು ಹೇಳಲಾಗಿದೆ. ಎರಡು ಧಾತುಗಳಿಗಿಂತ ಹೆಚ್ಚು ಧಾತುಗಳು 
ಇರಬಹುದು ಎಂದು ಅರ್ಥವಾಗುತ್ತದೆ. ಆದುದರಿಂದಲೇ ಭುಕ್ತ್ವಾ, ಪೀತ್ವಾ ವ್ರಜತಿ 
ಮೊದಲಾದ ಉದಾಹರಣೆಗಳಲ್ಲಿ ಮೂರು ಧಾತುಗಳು ಇದ್ದರೂ ಪೂರ್ವಕಾಲವನ್ನು 
ಸೂಚಿಸುವ ಭುಜ್‌ ಮತ್ತು ಪಾ ಧಾತುಗಳಿಗೆ ಕ್ವ್ವಾ ಪ್ರತ್ಯಯವನ್ನು ಸೇರಿಸಲಾಗಿದೆ. 

(ಸೇಟ್‌ ಆದ ಕ್ವ್ಯಾ ಪ್ರತ್ಯಯಕ್ಕೆ ಕಿತ್ಚ ನಿಷೇಧ ಹೇಳುವ ಸೂತ್ರ) 
ಸೂತ್ರ- 862 - ನ ಕ್ಯಾ ಸೇಟ್‌ (1-2-18) 

ವೃತ್ತಿ:-ಸೇಟ್‌ ಕ್ರಾ ಕಿನ್ನ ಸ್ಯಾತ್‌ಶಯಿತ್ವಾ ಸೇಟ್‌ ಕಿಮ್‌? ಕೃತ್ವಾ 

ಅ.ವೃ:- ಅಸಂಯೋಗಾಲ್ಲಿಟ್‌ ಕಿತ್‌ ಎಂಬ ಸೂತ್ರದಿಂದ ಕಿತ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. | 

ಅರ್ಥ:- ಇಟ್‌ನಿಂದ ಕೂಡಿದ ಕ್ವ್ವಾ ಪ್ರತ್ಯಯಕ್ಕೆ ಕಿದ್ದದ್ಳಾವವು ಬರುವುದಿಲ್ಲ. 

ಸೂಚನೆ:-ಕ್ವ್ವಾದಲ್ಲಿ ಕ್‌-ಕಾರವು ಇತ್‌ ಆಗಿರುವುದರಿಂದ ಅದು ಕಿತ್‌ ಆಗಿಯೇ 
ಇದೆ. ಕಿತ್‌ ಆಗಿರುವ ಕ್ವ್ವಾವನ್ನು ಅಕಿತ್‌ ಆಗಿ ಭಾವಿಸುವುದರಿಂದ ಕಿದ್ದದ್ದಾವವು 
ನಿಷೇಧಿಸಲಾಗಿದೆ. ಆದುದರಿಂದ ಗುಣದ ನಿಷೇಧವು ಆಗಲಿಲ್ಲ. 

ಉದಾ:- ಶಯಿತ್ವಾ (ಮಲಗಿ) ಶೀಜ್‌ ಸ್ಪಷ್ನೇ ಎಂಬುದು ಧಾತು. ಪೂರ್ವ 
ಸೂತ್ರದಿಂದ ಶೀ-ಧಾತುವಿನ ನಂತರ ಕಾ ಪ್ರತ್ಯಯವು ಬರುತ್ತದೆ. ಈ ಧಾತುವು 
ಸೇಟ್‌ ಆಗಿರುವುದರಿಂದ ಆರ್ಧಧಾತುಕಸ್ಯೇಡ್ವಲಾದೇಃ ಎಂಬ ಸೂತ್ರದಿಂದ ಕ್ವ್ಯಾಗೆ 
ಇಡಾಗಮವು ಬಂದು ಶೀ ಇ*ಕ್ವ್ವಾ ಎಂದಿರುತ್ತದೆ. ಆಗ ಈ ಕಾರಕ್ಕೆ ಗುಣವು 
ಬರಬೇಕಾಗಿತ್ತು ಆದರೆ ಕ್ವಿತಿಚ ಎಂಬ ಸೂತ್ರದಿಂದ ಗುಣವು ನಿಷೇಧಿಸಲಾಗಿದೆ. 
ಆದ್ದರಿಂದ ಪ್ರಕೃತ ಸೂತ್ರವು ಕಿತ್ವ ಅಭಾವವನ್ನು ವಿಧಿಸುತ್ತದೆ. ಪ್ರಕೃತ ಸೂತ್ರದಿಂದ 
ಸೇಟ್‌ ಆಗಿರುವ ಕ್ವ್ವಾ ಪ್ರತ್ಯಯಕ್ಕೆ ಕಿತ್ತ ಇಲ್ಲದಿರುವುದರಿಂದ ಗುಣ ಬಂದು ಅಯ್‌ 
ಆದೇಶ ಬಂದು ಶಯಿತ್ವಾ ಎಂದು ರೂಪವು ಸಿದ್ಧಿಸುತ್ತದೆ. 

ಈ ಕಿತ್ವ ನಿಷೇಧವು ಸೇಟ್‌ ಆದ ಕ್ವ್ವಾ ಪ್ರತ್ಯಯಕ್ಕೆ ಮಾತ್ರ ಬರುತ್ತದೆ ಆದ್ದರಿಂದ 
ಕೃತ್ವಾ ಎಂಬುದಕ್ಕೆ ಅನಿಟ್‌ ಆದ ಕ್ವ್ವಾ ಪ್ರತ್ಯಯವು ಕಿತ್‌ ಆಗಿರುವುದರಿಂದ ಗುಣವು 
ಬರುವುದಿಲ್ಲ. 

(ಕ್ರಾ. ಸನ್‌ ಪ್ರತ್ಯಯಗಳಗೆ ವಿಕಲ್ಪದಿಂದ ಕಿತ್ಚ ಹೇಳುವ ಸೂತ್ರ) 


1168 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸೂತ್ರ- 883- ರಲೋ ವ್ಯುಪಧಾದ್ಧಲಾದೇಃ ಸಂಘ್ಯ | (1-2-26) 

ವೃತ್ತಿ;- ಇವರ್ಣ-ಉವರ್ಣೋಪಧಾತ್‌ ಹಲಾದೇಃ ರಲನ್ಹಾತ್‌ ಪರೌ ಕ್ವ್ವಾಸನೌ 
ಸೇಟೌ ವಾ ಕಿತೌ ಸಃ ದ್ಯುತಿತ್ವಾ, .ದ್ಯೋತಿತ್ವಾಲಿಖಿತ್ವಾ, ಲೇಖಿತ್ಪಾವ್ಯಪಧಾತ್‌ ಕಿಮ್‌ 
ವರ್ತಿತ್ವಾರಲಃ ಕಿಮ್‌) ಸೇವಿತ್ಪಾಹಲಾದೇ ಕಿಮ್‌? ಏಷಿತ್ವಾ ಸೇಟ್‌ ಕಿಮ್‌? ಭುಕ್ತಾ d 

ಪ.ಚ್ಛೇ. : - ರಲಃ, ವ್ರುಪಧಾತ್‌, ಹಲಾದೇಃ, ಸನ್‌, ಚ । 

ಅ.ವೃ;- ಪೂಜಃ ಕ್ವ್ವಾ ಚ ಎಂಬ ಸೂತ್ರದಿಂದ ಕ್ಯಾ ಎಂಬ ಪದವು ನಕ್ಷಾ 
ಸೇಟ್‌ ಸೂತ್ರದಿಂದ ಸೇಟ್‌ ಎಂಬ ಪದವು ನೋಪಧಾತ್‌ ಥಫಾನ್ತಾದ್ವಾ ಎಂಬ 
ಸೂತ್ರದಿಂದ ನ ಎಂಬ ಪದವು ಅಸ೦ಯೋಗಾಲ್ಲಿಟ್‌ ಕಿತ್‌ ಎ೦ಬ ಸೂತ್ರದಿಂದ ಕಿತ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ: ಇ-ವರ್ಣ ಮತ್ತು ಉ-ವರ್ಣಗಳನ್ನು ಉಪಧೇಯಾಗಿವುಳ್ಳ. ಹಲಾದಿಯು, 
ರಲ್‌-ನ್ನು ಅಂತವಾಗಿವುಳ್ಳ ಧಾತುವಿಗಿಂತ ಪರವಾದ ಸೇಟ್‌ಗಳಾದ ಕ್ತಾ ಆ ಮತ್ತು 
ಸನ್‌ ಪ್ರತ್ಯಯಗಳು ವಿಕಲ್ಲದಿಂದ ಕಿತ್‌ಗಳಾಗುತ್ತವೆ. ರಲ್‌ ಎಂಬುದು ಪ್ರತ್ಯಾಹಾರವಾಗಿದೆ. 

ಉದಾ:-ದ್ಯುತಿತ್ವಾ, ದ್ಯೋತಿತ್ವಾ - (ಹೊಳೆದು) ದ್ಯುತ್‌ ಧಾತುವಿನ ನಂತರ 
ಕ್ರಾ ಪ್ರತ್ಯಯ ಬಂದ ಮೇಲೆ ಇಡಾಗಮವು ಬಂದು ದ್ಯುತ್‌-ಇ-ತ್ವಾ ಎಂದಿದ್ದಾಗ, 
ದ್ಯುತ್‌ ಧಾತುವು ಹಲಾದಿ ಮತ್ತು ಇದರ ಉಕಾರವು ಉಪಧೆಯಾಗಿದೆ. ತ-ಕಾರ 
ರೂಪವಾದ ರಲ್‌ ಅಂತದಲ್ಲಿದೆ ಆದುದರಿಂದ ಅದಕ್ಕಿಂತ ಪರದಲ್ಲಿರುವ ಕ್ರಾ ಪ್ರತ್ಯಯಕ್ಕೆ 
ಪ್ರಕೃತ ಸೂತ್ರದಿಂದ ಕಿತ್ಸವು ವಿಕಲ್ಪವಾಗಿ ಬರುತ್ತದೆ. ಕಿತ್ಸವು ಇಲ್ಲದ ಪಕ್ಷದಲ್ಲಿ ಗುಣವು 
ಬಂದು ದ್ಯೂತಿತ್ವಾ ಎಂದೂ ಕಿತ್ವ ಬಂದ ಪಕ್ಷದಲ್ಲಿ ಗುಣವು ಬಾರದೇ ದ್ಯುತಿತ್ವಾ 
ಎಂದೂ ವೈಕಲ್ಪಿಕ ರೂಪಗಳಾಗುತ್ತವೆ. 


ಉದಾ:- ಲಿಖಿತ್ವಾ, ಲೇಖಿತ್ವಾ:- ಮೇಲೆ ಹೇಳಿದ ರಿತಿಯಲ್ಲಿಯೇ 
ಹಲಾದಿಯಾಗಿಯೂ ಇ-ಕಾರವನ್ನು ಉಪಧೆಯಾಗಿಯೂ ರಲನ್ತವಾಗಿಯೂ ಇರುವ 
ಲಿಖ್‌ ಧಾತುವಿನ ಪರದಲ್ಲಿ ಸೇಟ್‌ ಆದ ಕ್ವ್ವಾ ಪ್ರತ್ಯಯಕ್ಕೆ ಕಿತ್ಚವು ವಿಕಲ್ಪವಾಗಿ 
ಬರುವುದರಿಂದ ಲಿಖಿತ್ವಾ, ಲೇಖಿತ್ವಾ ಎಂಬ ವೈಕಲ್ಲಿಕ ರೂಪಗಳು ಸಿದ್ಧವಾಗುತ್ತವೆ. 

ಉದಾ: - ವ್ಯಪಧಾತ್‌ ಕಿಮ್‌ ವರ್ತಿತ್ವಾ- ಧಾತುವಿಗೆ ಇ-ಕಾರ ಅಥವಾ ಉ- 
ಕಾರ ಉಪಧೆಯಾಗಿ ಇರಬೇಕು ಎಂದು ಹೇಳಿರುವುದರಿಂದ ಯ-ಕಾರವನ್ನು 
ಉಪಧೆಯಾಗಿವುಳ್ಳ ವೃತ್‌ ಧಾತುವಿಗಿಂತ ಪರದಲ್ಲಿರುವ ಕ್ತಾ ವೌ ಕಿತ್ಸವು ವಿಕಲ್ಪವಾಗಿ 
ಇರುವುದಿಲ್ಲ. ಮೇಲಿನ ಸೂತ್ರದಿಂದ ಕಿತ್ವವು ನಿತ್ಯವಾಗಿ ನಿಷೇಧಿಸಲಾಗಿರುವುದರಿಂದ 
ಲಘೂಪಧ ಗುಣವು ಬಂದು ವರ್ತಿತ್ವಾ ಎಂಬ ಒಂದೇ ರೂಪವು ಸಿದ್ಧವಾಗುತ್ತದೆ. 

ಉದಾ:- ರಲಃ ಕಿಮ್‌) ಸೇವಿತ್ವಾ- (ಸೇವಿಸಿ) ಸಿವ್‌ ಧಾತುವು ಹಲಾದಿಯಾಗಿಯೂ 
ಇಕಾರವನ್ನು ಉಪಧೆಯಾಗಿಯುಳ್ಳದಾಗಿದ್ದರೂ, ರಲನ್ನವಾಗಿ ಇಲ್ಲದ್ದರಿಂದ ಅದಕ್ಕಿಂತ 
ಪರದಲ್ಲಿರುವ ಕ್ವ್ವಾ ಪ್ರತ್ಯಯಕ್ಕೆ ಕಿತ್ವವು ವಿಕಲ್ಪವಾಗಿ ಬರುವುದಿಲ್ಲ.ಪೂರ್ವ ಸೂತ್ರದಿಂದ 
ಕಿತ್ಸವು ನಿತ್ಯವಾಗಿ ನಿಷೇಧಿಸಲ್ಪಟ್ಟು ಗುಣವು ಬಂದು ಸೇವಿತ್ವಾ ಎಂಬ ರೂಪವು 


ಉತ್ತರ ಕೃದಂತ 1169 


ಸಿದ್ಧಸುತ್ತದೆ. 

ಉದಾ: ಹಲಾದೇಃ ಕಿಮ್‌? ಏಷಿತ್ಸಾ:- ಇಷ್‌ ಧಾತುವು ಇ-ಕಾರವನ್ನು 
ಉಪಧೆಯಾಗಿವುಳ್ಳದ್ದು ರಲನ್ನವಾಗಿದ್ದರೂ ಹಲಾದಿಯಾಗಿ ಇಲ್ಲದ್ದರಿಂದ ಈ ಸೂತ್ರವು 
ಪ್ರವರ್ತಿಸುವುದಿಲ್ಲ. 'ಪೂರ್ವಸೂತ್ರದಿಂದ ಕಿತ್ಸವು ನಿಷೇಧಿಸಲ್ಪಟ್ಟು ಗುಣವು ಬರುವುದರಿಂದ 
ಏಷಿತ್ವಾ ಎಂಬ ರೂಪವು ಸಿದ್ಧವಾಗಿದೆ. 

ಉದಾ: - ಸೇಟ್‌ ಕಿಮ್‌) "ಭುಕ್ತ್ವಾ :- (ಊಟಮಾಡಿ) “ಸೇಟ್‌ ಆದ ಕಾ ಸನ್‌ 
ಪ್ರತ್ಯಯಗಳಿಗೆ” ಎಂದು ಹೇಳಿರುವುದಂಂದ ಅನಿಟ್‌ ಆದ ಭುಜ್‌ ಧಾತುವಿಗಿಂತ 
ಪರವಾದ ಕ್ತ್ಯಾ ಪ್ರತ್ಯಯಕ್ಕೆ ಇಡಾಗಮವು ಬರುವುದಿಲ್ಲವಾದ್ದರಿಂದ ಇದರ ವಿಷಯದಲ್ಲಿ 
ಈ ಸೂತ್ರವು ಇ ಪ್ರವರ್ತಿಸುವುದಿಲ್ಲ. ಪೂರ್ವ ಸೂತ್ರವು ಪ್ರವರ್ತಿಸುವುದಿಲ್ಲ. ಭುಜ್‌4ಕ್ತಾ. ಚ 
ಎಂದಿದ್ದಾಗ ಜ್‌ ಕಾರಕ್ಕೆ ಕುತ್ವದಿ೦ದ ಕ್‌-ಕಾರವು ಬಂದು ಭುಕ್ತ್ವಾ ಎಂಬ ಗುಣಬಾರದ 
ರೂಪವು ಮಾತ್ರ ಸಿದ್ಧಿಸುತ್ತದೆ. 

(ವೈಕಟ್ಟಕವಾಗಿ ಇಟ್‌- ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ- 884- ಉದಿತೋವಾ (7-2-56) 

ವೃತ್ತಿ:-ಉದಿತಃ ಪರಸ್ಯ ಕ್ಯ ಇಟ್‌ ವಾ। ಶಮಿತ್ವಾ, ಶಾನ್ವ್ವಾ ದೇವಿತ್ವಾ, ದ್ಯೂತ್ವಾ 
ದಧಾತೇರ್ಹಿಃ, ಹಿತ್ವಾ 

ಪ. ಚ್ಛೇ.: :- ಉದಿತಃ, ವಾ। 

ಅ.ವ್ಯ - ಜೃವ್ರಶ್ಫ್ಯೋಃ ಕ್ಲಿ ಎಂಬ ಸೂತ್ರದಿಂದ ವಿಭಕ್ತಿ ಪರಿಣಾಮಮಾಡಿದ 

ಮೇಲೆ ಕ; ಫಿ ಮತ್ತು ವಸತಿ ಕ್ಷುಧೋರಿಟ್‌ ಎಂಬ ಸೂತ್ರದಿಂದ ಇಟ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ:- ಉದಿತ್‌ (ಉದಿತ್‌ ಎಂದರೆ ಹ್ರಸ್ವ ಉ ಕಾರವನ್ನು ಇತ್ತಾಗಿವುಳ್ಳದ್ದು)ಆದ 
ಧಾತುವಿಗಿಂತ ಪರದಲ್ಲಿ ಇರುವ ಕ್ವ್ಯಾ ಪ್ರತ್ಯಯಕ್ಕೆ ಇಡಾಗಮವು ವೈಕಲ್ಪಿಕವಾಗಿ 
ಬರುವುದು. 

ಉದಾ:- ಶಮಿತ್ವಾ, ಶಾನ್ಹ್ವಾ (ಶಾಂತವಾಗಿ) ಶಮು ಉಪ ಪಶಮೇ ಎ೦ಬ ಸೇಟ್‌ 
ಧಾತುವು ಉದಿತ್‌ ಆಗಿರುವುದರಿಂದ ಅದರ ಪರದಲ್ಲಿ ಇರುವ ಕ್ವ್ವಾ ಪ್ರತ್ಯಯಕ್ಕೆ 
ಪ್ರಕೃತ ಸೂತ್ರದಿಂದ ಇಡಾಗಮವು ವಿಕಲ್ಲವಾಗಿ ಬರುತ್ತದೆ. ಇಡಾಗಮ ಬಂದಾಗ 
ಶಮಿತ್ವಾ ಎಂದು ರೂಪವಾಗುತ್ತದೆ. ಇಡಾಗಮ ಬಾರದ ಪ ಪಕ್ಷದಲ್ಲಿ ಅನುನಾಸಿಕಸ್ಯ 
ಕ್ವಿರುಲೋಃ ಎ೦ಬ ಸೂತ್ರದಿಂದ ಉಪಧೆಯಾದ ಅ-ಕಾರಕ್ಕೆ ದೀರ್ಪಬಂದು 
ಶಾಮ್‌ತ್ವಾ ಎಂದಿದ್ದಾಗ ಮ್‌ ಕಾರಕ್ಕೆ ಅನುಸ್ವಾರ ಪರಸರ್ಣಗಳು ಬಂದು ಶಾನ್ಹ್ವಾ 
ಎ೦ದು ರೂಪವು ಸಿದ್ಧವಾಗುತ್ತದೆ. 

ಉದಾ:- ದೇವಿತ್ವಾ, ದ್ಯೂತ್ವಾ-(ಜೂಜಾಡಿ) ಉದಿತ್‌ ಆದ ಮತ್ತು ಸೇಟ್‌ ಆದ 
ದಿವು ಧಾತುವಿಗಿಂತ ಪರದಲ್ಲಿರುವ ಕ್ವ್ವಾ ಪ್ರತ್ಯಯಕ್ಕೆ ಪ್ರಕೃತ ಸೂತ್ರದಿಂದ ಇಟ್‌ 
ವಿಕಲ್ಪವಾಗಿ ಬರುತ್ತದೆ. ಇಡಾಗಮ ಬಂದ ಪಕ್ಷದಲ್ಲಿ ದಿವ್‌--ಇ--ಕ್ವ್ವಾ ಎಂದಿದ್ದಾಗ ನ 


1170 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಕ್ರಾ ಸೇಟ್‌ ಎಂಬ ಸೂತ್ರದಿಂದ ಕಿತ್ವವು ನಿಷೇಧಿಸಲಾಗಿರುವುದರಿಂದ ಲಘೂಪಧಗುಣ 
ಬಂದು ದೇವಿತ್ವಾ ಎಂದು ರೂಪವಾಗುತ್ತದೆ. ಇಡಾಗಮ ಬಾರದ ಪಕ್ಷದಲ್ಲಿ 
ಚ್ಹೋಃಶೂಡನುನಾಸಿಕೇ ಚ ಎಂಬ ಸೂತ್ರದಿಂದ ವಕಾರಕ್ಕೆ ಊಠ್‌ ಆದೇಶವು 
ಬಂದು ದಿ-ಊ-*ಕ್ವ್ವಾ ಎಂದಿದ್ದಾಗ ಯಣಾದೇಶ ಬಂದು ದ್ಯೂತ್ವಾ ಎಂದು ರೂಪವು 
ಸಿದ್ಧಿಸುತ್ತದೆ. 

ಉದಾ:- ಹಿತ್ವಾ- (ಧರಿಸಿ) ಧಾ ಧಾತುವಿನ ಪರದಲ್ಲಿ ಕ್ವ್ಯ್ವಾ ಪ್ರತ್ಯಯವು ಇರುತ್ತದೆ. 
ತ್ವಾ ಎಂಬುದು ತ-ಕಾರಾದಿಯಾದ ಕಿತ್‌- ಪ್ರತ್ಯಯವಾಗಿರುವುದರಿಂದ ದಧಾತೇರ್ಹಿಃ 
ಎಂಬ ಸೂತ್ರದಿಂದ ಧಾ ಎಂಬುದಕ್ಕೆ ಹಿ ಆದೇಶವು ಬಂದು ಹಿತ್ವಾ ಎಂಬ ರೂಪವು 
ಸಿದ್ಧಿಸುತ್ತದೆ. 

(ಹಿ-ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 885 - ಅಹಾತೇಶ್ಚ ಕ್ರಿ! (7-4-43) 

ವೃತ್ತಿ:- ಹಿತ್ವಾ ಹಾಜಸ್ತು-ಹಾತ್ವಾ 

ಪ.ಚ್ಛೇ.:- ಜಹಾತೇಃ ಚ, ಕ್ಷಿ 

ಅ.ವ್ಯ:- "ದಧಾತೇರ್ಹ್ಜಿಃ' ಸೂತ್ರದಿಂದ ಹಿಃ ಎ೦ಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ:- ಓಹಾಕ್‌ ತ್ಯಾಗೇ ಎಂಬ ಧಾತುವಿಗೂ ಕ್ವ್ವಾ ಪ್ರತ್ಯಯವು ಪರದಲ್ಲಿದ್ದಾಗ 
ಹಿ ಎಂಬ ಆದೇಶವು ಬರುವುದು. 

ಉದಾ:- ಹಿತ್ವಾ- (ತ್ಯಜಿಸಿ) ಓಹಾಕ್‌ ತ್ಯಾಗೇ ಎಂಬ ಧಾತುವಿಗಿಂತ ಪರದಲ್ಲಿ 
ಕ್ತ್ವಾ ಪ್ರತ್ಯಯವು ಇರುವುದರಿಂದ ಹಾತ್ವಾ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಹಿ 
ಆದೇಶವು ಬರುವುದರಿಂದ ಹಿತ್ವಾ ಎಂಬ ರೂಪವು ಸಿದ್ಧಿಸುತ್ತದೆ. 

ವಿವರಣೆ:- ಪ್ರಕೃತ ಸೂತ್ರದಿಂದ ಓಹಾಕ್‌ ತ್ಯಾಗೇ ಎಂಬ ಧಾತುವಿಗೆ ಮಾತ್ರ ಹಿ 
ಆದೇಶವು ವಿಧಿಸಲಾಗಿರುವುದರಿಂದ ಓಹಾಜ್‌ ಗತೌ ಎಂಬ ಧಾತುವಿಗೆ ಈ ಆದೇಶವು 
ಬರುವುದಿಲ್ಲ. ಅದರ ಪರದಲ್ಲಿ ಕ್ವ್ವಾ ಪ್ರತ್ಯಯವನ್ನು ಸೇರಿಸಿದಾಗ ಹಾತ್ವಾ ಎಂಬ 
ರೂಪವು ಸಿದ್ಧಿಸುತ್ತದೆ. 

(ಲ್ಯಪ್‌ -ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ- 886- ಸಮಾಸೇನರ್ಣ್‌ಪೂರ್ವೇ ಕ್ರೋ ಲ್ಯಪ್‌। (7-1-37) 

ವೃತ್ತಿ:- ಅವ್ಯಯ ಪೂರ್ವಪದೇ ಅನಇಗ್‌-ಸಮಾಸೇ ಕ್ತೊ ನೌ ಲೃಪ್‌-ಆದೇಶಃ 
ಸ್ಯಾತ್‌। ತುಕ್‌ಪ್ರಕೃತ್ಯ ಅನಇಗ್‌ ಕಿಮ್‌? ಅಕೃತ್ವಾ 

ಪ.ಚ್ಛೇ:- ಸಮಾಸೇ, ಅನಇ್‌್‌-ಪೂರ್ವೇ, ಕ್ವ್ವಃ, ಲೃಪ್‌। 

ಅರ್ಥ:- ನ್‌ ಭಿನ್ನವಾದ, ಅವ್ಯಯವನ್ನು ಪೂರ್ವಪದವಾಗಿವುಳ್ಳ ಸಮಾಸದಲ್ಲಿ 
ಕ್ಯಾ ಪ್ರತ್ಯಯಕ್ಕೆ ಲ್ಯಪ್‌ ಆದೇಶವು ಬರುತ್ತದೆ. ಲ್ಯಪ್‌ನಲ್ಲಿ ಯ ಮಾತ್ರ ಉಳಿಯುತ್ತದೆ. 


ಉದಾ:- ಪ್ರಕೃತ್ಯ (ವಿಶೇಷವಾಗಿ ಮಾಡಿ) ಕ್ಹ್ವಾ ಪ್ರತ್ಯಯಾ೦ತವಾದ ಕೃತ್ವಾ ಎಂಬ 


ಉತ್ತರ ಕೃದಂತ 1171 


ಕೃದಂತ ಅವ್ಯಯದ ಜೊತೆಗೆ ಪ್ರ ಎಂಬ ಉಪಸರ್ಗಕ್ಕೆ ಕುಗತಿಪ್ರಾದಯಃ ಎಂಬ 
ಸೂತ್ರದಿಂದ ಸಮಾಸವಾಗುತ್ತದೆ. ಅನಂತರ ಪ್ರಕೃತ ಸೂತ್ರದಿಂದ ಕ್ಹ್ಯಾಗೆ ಲ್ಯಪ್‌ 
ಆದೇಶವು ಬಂದು ಪ್ರಃಕೃ೬ಯ ಎಂದಿದ್ದಾಗ ಲ್ಯಪ್‌ ಪ್ರತ್ಯಯವು ಪಿತ್‌ ಆಗಿರುವುದರಿಂದ 
ಹ್ರಸ್ಪಸ್ಯ ಪಿತಿ ಕೃತಿ ತುಕ್‌ ಎಂಬ ಸೂತ್ರದಿಂದ ತುಕ್‌ ಆಗಮವು ಬಂದು ಪ್ರಕೃತ್ಯ 
ಎಂಬ ರೂಪವು ಸಿದ್ಧಿಸುತ್ತದೆ. 

ನಇ್‌ಗಿಂತ ಭಿನ್ನವಾದ ಅವ್ಯಯವು ಪೂರ್ವಪದವಾಗಿ ಇರಬೇಕು ಎಂಬ 
ನಿಯಮದಿಂದ ಕೃತ್ವಾ ಎಂಬ ಕೃದಂತದ ಜೊತೆಗೆ ನ್‌ ಎಂಬ ಸೂತ್ರದ ಜೊತೆಗೆ 
ಸಮಾಸ ಮಾಡಿದ ಮೇಲೆ ನಇ್‌-ಕೃತ್ವಾ ನ*ಕೃತ್ವಾ ಎಂದಿದ್ದಾಗ ನಕಾರದಲ್ಲಿರುವ 
ನ್‌-ಕಾರವು ನಲೋಪೋ ನಯಃ ಎಂಬ ಸೂತ್ರದಿಂದ ನ್‌-ಕಾರಕ್ಕೆ ಲೋಪಬಂದು 
ಅ ಕೃತ್ವಾಂ ಅಕೃತ್ವಾ ಎಂದು ರೂಪವಾಗುತ್ತದೆ ಇಲ್ಲಿ ಕ್ವ್ವಾಗೆ ಲೃಪ್‌ ಬರಲಿಲ್ಲ. 

(ಣಮುಲ್‌- ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 887 - ಅಫೀಕ್ಷ್ಯೋೇ ಣಮುಲ್‌ ಚ। (3-4-22) 

ವೃತ್ತಿ:- ಆಭೀಕ್ಷೆ Ky ದ್ಯೋತ್ಯೇ ಪೂರ್ವವಿಷಯೇ ಣಮುಲ್‌ ಸ್ಯಾತ್‌ ಕ್ರಾ ಚ। 

ಅ.ವ್ಯ:- ಸಮಾನಕರ್ತೃಕಯೋಃ ಪೂರ್ವಕಾಲೇ ಎಂಬ ಸೂತ್ರದಿಂದ ಪೂರ್ವಕಾಲೇ 
ಎಂಬ ಪದವು ಅಲಂ ಖಲ್ವೋಃ ಪ್ರತಿಷೇಧಯೋಃ ಪ್ರಾಚಾಮ್‌ ಕ್ವ್ವಾ ಎ೦ಬ ಸೂತ್ರದಿಂದ 
ಕಾ ಎಂಬ ಪದವು ಅನುವೃತ್ತವಾಗುತ್ತದೆ. ಧಾತೋಃ, ಪ್ರತ್ಯಯಃ ಮತ್ತು ಪರಶ್ಚ 
ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:- ನೈರಂತರ್ಯವು ಎಂಬ ಅರ್ಥವು ವ್ಯಕ್ತವಾಗುವಾಗ ಕ್ಹ್ವಾ ಪ್ರತ್ಯಯವು 
ಬರಬೇಕಾದ ಸ್ಥಳದಲ್ಲಿ ಣಮುಲ್‌ ಪ್ರತ್ಯಯವೂ ಸಹ ಬರುತ್ತದೆ ಚ ಎಂಬುದರಿಂದ 
ಕ್ತ್ಯಾ ಪ್ರತ್ಯಯವು ಬರುತ್ತದೆ. ಣಮುಲ್‌ನಲ್ಲಿ ಅಂ ಮಾತ್ರ ಉಳಿಯುತ್ತದೆ. ಈ ಪ್ರತ್ಯಯವನ್ನು 
ಸೇರಿಸಿದಾಗ ಕೃನ್ಮೇಜನ್ಹಃ ಎಂಬ ಸೂತ್ರದಿಂದ ಅವ್ಯಯಗಳಾಗುತ್ತವೆ. 

(ದ್ವಿತ್ವವನ್ನು ವಿಧಿಸುವ ಸೂತ್ರ) 

ಸೂತ್ರ- 888 - ನಿತ್ಯವೀಪ್ಪಯೋಃ (8-1-4) 

ವೃತ್ತಿ- ಆಭೀಕ್ಷೇ ವೀಪ್ಸಾಯಾಮ್‌ ಚ ದ್ಯೋತ್ಯೇ ಪದಸ್ಯ ದ್ವಿತ್ವಮ್‌ ಸ್ಯಾತ್‌! 
ಆಭೀಕ್ಷ್ಯಮ್‌ ತಿಜನ್ನೇಷು ಅವ್ಯಯಸಂಜ್ಞಕೇಷು ಚ ಕೃದನ್ತೇಷು ಚ । ಸ್ಮಾರಂ ಸ್ಮಾರಂ 
ನಮತಿ ಶಿವಮ್‌! ಸ್ಮತ್ವಾ ಸ್ಮತ್ವಾ ವಾ। ಪಾಯಮ್‌ ಪಾಯಮ್‌। ಭೋಜಮ್‌ ಭೋಜಮ್‌। 
ಶ್ರಾವಂ ಶಾವಮ್‌। 

ಅ.ವ್ಯ:- ಪದಸ್ಯ ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. ಸರ್ವಸ್ಯ ದ್ವೇ ಎಂಬುದು 
ಅಧಿಕಾರ ಸೂತ್ರ. 

ಅರ್ಥ: - ಆಭೀಕ್ಷ್ಯ್ಯಾರ್ಥ ಮತ್ತು ವೀಪ್ಲಾರ್ಥ ವ್ಯಕ್ತವಾಗುವಾಗ ಪದಕ್ಕೆ ದಿತ್ವವು 
ಬರುತ್ತದೆ. ನಿತ್ಯವೆಂಬುದಕ್ಕೆ ಪೌನಃ ಪುನ್ಯ ಅಂದರೆ ಆಭೀಕ್ಷ್ಯಾ ಎಂದರ್ಥ ವೀಪ್ಪ 


1172 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಎಂದರೆ ಸರ್ವವ್ಯಾಪ್ತಿ ಎಂದರ್ಥ (ಎಲ್ಲದಕ್ಕೂ ಸಂಬಂಧಿಸಿರುವುದು) ಈ 
ನೈರಂತರ್ಯವೆಂಬುದು ತಿಜನ್ತವಾಚ್ಯ ಕ್ರಿಯೆಗಳ ವಿಷಯದಲ್ಲೂ ಅವ್ಯಯ ಸಂಜ್ಞಕಗಳಾದ 
ಕೃದಂತಗಳಿ೦ದ ಬೋಧ್ಯಗಳಾದ ಕ್ರಿಯೆಗಳ ವಿಷಯದಲ್ಲಿ ಪ್ರಯೋಗಿಸಲಾಗುತ್ತದೆ. 


ಉದಾ: ಸ್ಮಾರಂ ಸ್ಮಾರಂ ನಮತಿ ಶಿವಮ್‌. (ಶಿವನನ್ನು ಸ್ಮರಿಸಿ ಸ್ಮರಿಸಿ ನಮಸ್ಕರಿಸು 
ತ್ತಾನೆ) ಇಲ್ಲಿ ಸ್ಮರಣ ಕ್ರಿಯೆಯು ಸತತವಾಗಿ ಆಗುತ್ತಿರುವುದನ್ನು ಸೂಚಿಸುವುದಕ್ಕಾಗಿ 
ಸ್ಮ-ಧಾತುವಿನ ನಂತರ ಪೂರ್ವಸೂತ್ತದಿಂದ ಣಮುಲ್‌ ಪ್ರತ್ಯಯವು ಬಂದಿದೆ. ಣಮುಲ್‌ 
ಣಿತ್‌ಆಗಿರುವುದರಿಂದ ವೃದ್ಧಿಬ೦ದು ಸ್ಮಾರಂ ಎಂದು ರೂಪವು ಸಿದ್ಧವಾಗಿದೆ. ಪ್ರಕೃತ 
ಸೂತ್ರದಿಂದ ಅದಕ್ಕೆ ದಿತ್ಸವು ಬಂದು ಸ್ಮಾರಂ ಸ್ಮಾರಂ ಎಂದು ರೂಪವಾಗಿದೆ. ಣಮುಲ್‌ 
ಪ್ರತ್ಯಯವು ಬಾರದ ಪಕ್ಷದಲ್ಲಿ ಕ್ಯಾ ಪ್ರತ್ಯಯವು ಬಂದು ಪ್ರಕೃತ ಸೂತ್ರದಿಂದ ಆ 
ಕ್ವ್ವಾ ಪ್ರತ್ಯಯಾಂತಕ್ಕೆ ದ್ವಿತ್ವವು ಬಂದು ಸ್ಮತ್ತಾ ಸ್ಮತ್ವಾ ಎಂದು ರೂಪವಾಗಿದೆ. 

ಉದಾ: - ಪಾಯಮ್‌ಪಾಯಮ್‌ । ಪಾ-ಪಾನೇ ಅಥವಾ ಪಾರಕ್ಷಣೇ ಎಂಬ 
ಧಾತುವಿನ ನಂತರ ಆಭೀಕ್ಷ್ಯ್ಯಾರ್ಥದಲ್ಲಿ ಣಮುಲ್‌ ಪ್ರತ್ಯಯವು ಬರುತ್ತದೆ. ಆತೋಯುಕ್‌ 
ಚಿಣ್‌ಕೃತೋಃ ಎಂಬ ಸೂತ್ರದಿಂದ ಯುಕ್‌ ಆಗಮವು ಬರುತ್ತದೆ ನಿತ್ಯವೀಪುಯೋಃ 
ಎಂಬ ಸೂತ್ರದಿಂದ ದ್ವಿತ್ತವು ಬಂದು ಪಾಯಮ್‌ ಪಾಯಮ್‌ ಎಂಬ ರೂಪವು 
ಸಿದ್ಧಸುತ್ತದೆ. (ಕುಡಿದು ಕುಡಿದು ಅಥವಾ ರಕ್ಷಸಿ ರಕ್ಷಸಿ) ಎಂಬ ಅರ್ಥವನ್ನು ಕೂಡುತ್ತದೆ. 

ಉದಾ: - ಭೋಜಮ್‌ಭೋಜಮ್‌ (ಮಾತು ಮಾತಿಗೆ ಊಟಮಾಡಿ) ಬುಜ್‌ 
ಧಾತುವಿನ ನಂತರ ಣಮುಲ್‌ ಪ್ರತ್ಯಯವು ಬಂದು ನಂತರ ಲಘೂಪದ ಗುಣವು 
ಬರುತ್ತದೆ. ಪ್ರಕೃತ ಸೂತ್ರದಿಂದ ದ್ವಿತ್ವವು ಬರುತ್ತದೆ. 

ಉದಾ: ಶ್ರಾವ೦ಶಾವಮ್‌ (ಕೇಳಿ ಕೇಳಿ) ಶ್ರು-ಧಾತುವಿನ ನಂತರ ಆಭೀಕ್ಷ್ಯ್ಯಾರ್ಥದಲ್ಲಿ 
ಣಮುಲ್‌ ಪ್ರತ್ಯಯವು ಬರುತ್ತದೆ.ಉಕಾರಕ್ಕೆ ವೃದ್ಧಿ ನಂತರ ಅವಾದೇಶ ಬರುತ್ತದೆ. 
ಪ್ರಕೃತ ಸೂತ್ರದಿಂದ ದ್ವಿತ್ವವು ಬರುತ್ತದೆ. 

(ಣಮುಲ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-889೨-ಅನ್ಯಥೈವಂ-ಕಥಮಿತ್ಯಮ್‌ಸು ಸಿದ್ಧಾಪ್ರಯೋಗಶ್ಚೇತ್‌ । (3-4-27) 

ವೃತ್ತಿ- ಏಷು ಕೃಳಃ ಣಮುಲ್‌ ಸ್ಯಾತ್‌, ಸಿದ್ಧಃ ಅಪ್ರಯೋಗಃ ಅಸ್ಯ ಏವಂ 
ಭೂತಶ್ವೇತ್‌ ಕೃಜ್‌। ವ್ಯರ್ಥತ್ವಾತ್‌ ಪ್ರಯೋಗಾನರ್ಹ ಇತ್ಯರ್ಥಃ 1. ಅನ್ಯಥಾಕಾರಮ್‌ 
(ಭುಜ್ಜ್ವೇ» 2. ಏವಜ್ಕಾರಮ್‌ (ಭುಜ್ಜ್ವೇ)। (ಕಥಜ್ಯಾರಮ್‌) 3. ಇತ್ನಜ್ಯಾರಮ್‌ 
ಭುಜ್ಕ್ನೇ। ಸಿದ್ಧೇತಿ ಕಿಮ್‌? ಶಿರೋನ್ಯಥಾ ಕೃತ್ವಾ ಭುಜ್ಞೇ। 

ಇತಿ ಉತ್ತರ ಕೃದನ್ತ ಪ್ರಕರಣಮ್‌ ॥36॥ 

ಪ.ಚ್ಛೇ. :- ಅನ್ಯಥೈವಮ್‌ ಕಥಮಿತ್ಸಮ್‌ಸು, ಸಿದ್ಧಾಪ್ರಯೋಗಃ, ಚೇತ್‌ 

ಅ.ವೃ;- ಕರ್ಮಣ್ಯಾಕ್ರೋಶೇ ಕೃಣಃ ಖಮುಜ್‌ ಎಂಬ ಸೂತ್ರದಿಂದ ಕೃಇ್‌ 
ಎಂಬ ಪದವು ಸ್ವಾದುಮಿ ಣಿಮುಲ್‌ ಎಂಬ ಸೂತ್ರದಿಂದ ಣಮುಲ್‌ ಎಂಬ ಪದವು 
ಅನುವೃತ್ತಿಯಾಗುತ್ತದೆ. ಧಾತೋಃ, ಪ್ರತ್ಯಯಃ ಮತ್ತು ಪರಶ್ಚ ಎಂಬವು ಅಧಿಕಾರ 


ಉತ್ತರ ಕೃದಂತ 1173 


ಸೂತ್ರಗಳು. 
ಅರ್ಥ: - ಅನ್ಯಥಾ, ಏವಂ, (ಕಥಮ್‌) ಮತ್ತು ಇತ್ಸಮ್‌ ಎ೦ಬ ಅವ್ಯಯಗಳು 
ಉಪಪದಗಳಾಗಿದ್ದಾಗ ಸಿದ್ಧಾಪ್ರಯೋಗವಾಗಿರುವ. ಕೃರ ಧಾತುವಿಗೆ ಹಮುಲ್‌ 
ಪ್ರತ್ಯಯವು ಬರುತ್ತದೆ. ಸಿದ್ಧಾಪ್ರಯೋಗವೆಂದರೆ ಯಾವುದೊಂದರ ಅಪ್ರಯೋಗವು 
ಸಿದ್ಧವಾಗಿರುವದೋ ಅದು, "ಅಂದರೆ ಈ ಕೃಇ್‌ ಧಾತುವನ್ನು ಪ್ರಯೊಗಿಸದಿದ್ದರೂ 
ಅರ್ಥದಲ್ಲಿ ಯಾವ ವಿಶೇಷವು ಇಲ್ಲದಿರುವುದರಿಂದ ಇದರ ಪ್ರಯೋಗವು ವ್ಯರ್ಥವೆಂದು 
ಅರ್ಥ. 
ಉದಾ।.-ಅನ್ಯಥಾಕಾರಮ್‌ (ಭುಜ್ಯೇ) 2. ಏವಜ್ಯಾರಮ್‌ (ಭುಜ್ಮಿೀ) 
(ಕಥಜ್ಯಾರಮ್‌) 3. ಇತ್ಮಜ್ಕಾರಮ್‌ (ಭುಜ್ಜೇ) [1. ಬೇರೆ ರೀತಿಯಿಂದ ತಿನ್ನುತ್ತಾನೆ. 
2. ಈ ರೀತಿಯಾಗಿ ತಿನ್ನುತ್ತಾನೆ. (ಹೀಗೆ ತಿನ್ನುತ್ತಾನೆ) 3. ಈ ರೀತಿಯೇ ತಿನ್ನುತಾನೆ.] 
ಈ ನಾಲ್ಕು ಪ್ರಯೋಗಗಳಲ್ಲಿ ಕೃ-ಧಾತುವು ಇದೆ. ಕ್ರಮವಾಗಿ ಅನ್ಯಥಾ ಏವಂ, 
(ಕಥಮ್‌) ಮತ್ತು ಇತ್ಸಮ್‌ ಎಂಬವು ಉಪಪದಗಳಾಗಿವೆ. ಅನ್ಯಥಾ ಭುಜ್ಞೇ ಎಂಬುದಕ್ಕೆ 
ಯಾವ ಅರ್ಥವಿದೆಯೋ ಅದೇ ಅರ್ಥ ಅನ ಥಾ ಕಾರಮ್‌ ಎಂಬುದಕ್ಕೂ ಇದೆ. 
ಕೃ-ಧಾತುವಿನ ಪ್ರಯೋಗದಿಂದ ವಿಶೇಷಾರ್ಥವು "ಯಾವುದೂ ಇರುವದಿಲ್ಲಾ ಆದ್ದರಿಂದ 
ಪ್ರಕೃತ ಸೂತ್ರದಿಂದ ಕೃಇ್‌ ಧಾತುವಿನ ನಂತರ ಣಮುಲ್‌ ಪ್ರತ್ಯಯವು ಬಂದು 
ನಂತರ ಅಜೋಳ್ಸೆತಿ ಎಂಬ ಸೂತ್ರದಿಂದ ವೃದ್ಧಿ ಮಾಡಿದಾಗ ಅನ್ಯಥಾಕಾರಮ್‌ 
ಇತ್ಯಾದಿ ರೂಪಗಳು ಆಗಿವೆ. 
ಪ್ರಯೋಗಃ ಎಂದು ಹೇಳಿರುವುದರಿಂದ ಕೃಇಗ್‌ ಧಾತುವಿನ ಪ್ರಯೋಗದಿಂದ 
ವಿಶೇಷವಾದ ಅರ್ಥವಿದ್ದಾಗ ಪ್ರಕೃತ ಸೂತ್ರವು ಉಪಯುಕ್ತವಾಗುತ್ತದೆ. ಆದುದರಿಂದ 
ಶಿರೋನ್ಯಥಾ ಕೃತ್ವಾ ಮೊದಲಾದ ಪ್ರಯೋಗಗಳಲ್ಲಿ ಶಿರಸ್ಸನ್ನು ಬೇರೆ ರೀತಿಯಲ್ಲಿ 
ಇಟ್ಟುಕೊಂಡು ಎಂದು ಕೃಇ್‌ ಧಾತುವಿನ ಅರ್ಥವನ್ನು ಬೋಧಿಸೋಣದರಿಂದ 
ಅನ್ಯಥಾ ಎಂಬುದು ಉಪಪದವಾಗಿದ್ದರೂ ಣಮುಲ್‌ ಪ್ರತ್ಯಯವು ಬರುವುದಿಲ್ಲ. 
ಕ್ವ್ವಾ ಪ್ರತ್ಯಯ ಮಾತ್ರ ಬರುತ್ತದೆ. 
(ಉತ್ತರ ಕೃದನ್ನ (36)ಪ್ರಕರಣವು ಸಮಾಸ್ತವು) 


ಪ್ರಕರಣ 37: ಏಭಷ್ಟ್ಯರ್ಥ (ತಾರಕ) 


(ಸೂತ್ರ ಸಂಖ್ಯೆ 89೦ ರಿಂದ ೨೦5 ವರೆಗೆ) 
ಗ್ರಂಥಕರ್ತೃವಾದ ವರದರಾಜರು ಉತ್ತರಕೃದನ್ನವನ್ನು ಮುಗಿಸಿದ ನಂತರ 
“ವಿಭಕ್ತ ರ್‌” ಪ್ರಕರಣವನ್ನು ಆರಂಭಿಸುತ್ತಾರೆ. “ಎಭಕ್ತಿಶ್ಚ1-4-104)7 ಸೂತ್ರದಿಂದ 
"ಸುಪ್‌' ಮತ್ತು "ತಿಜ್‌' ಪ್ರತ್ಯಯಗಳನ್ನು ಗುರುತಿಸಿದರೂ “ತಿಜ್‌' ಪ್ರತ್ಯಯಗಳ ಬಗ್ಗೆ 
“ದಶವಿಕರಣಿ” ಮೊದಲಾದ ಪ್ರಕರಣದಲ್ಲಿ ಅವುಗಳ ಉಪಯೋಗವನ್ನು ವಿಸ್ತಾರವಾಗಿ 
ಹೇಳಿರುವುದರಿಂದ ಈಗ ಈ ಪ್ರಕರಣದಲ್ಲಿ “ಸುಬರ್ಥ” ಪ್ರಯೋಗಗಳ ಬಗ್ಗೆ ವಿಚಾರಣೆ 
ಮಾಡಿರುವುದರಿಂದ ಇದಕ್ಕೆ “ಸುಬರ್ಥ'(ವಿಭಕ್ರಿ) ಪ್ರಕರಣವೆಂದು ಹೇಳುತ್ತಾರೆ. "ಕ್ರಿಯಾಂ 
ಕರೋತಿ ನಿವರ್ತಯತಿ ಇತಿ'- “ಕಾರಕಂ” ಎಂಬ ಲಕ್ಷಣದಿಂದ ಇವು ಕತಣ್ಯ, 
ಕರ್ಮ, ಕರಣ, ಸಂಪ್ರದಾನ, ಅಪಾದಾನ ಮತ್ತು ಅಧಿಕರಣವೆಂಬ ಆರು 
ಕಾರಕಗಳಾಗಿರುತ್ತವೆ. “ಸ೦ಬ೦ಧ' ಸೂಚಕವಾದ “ಷಷ್ಠೀ' ವಿಭಕ್ತಿಯನ್ನು ಸಾಮಾನ್ಯವಾಗಿ 
ಕಾರಕವಾಗಿ ಪರಿಗಣಿಸಲಿಲ್ಲ. ಹೀಗಾಗಿ "ಷಷ್ಠೀ' ವಿಭಕ್ತಿಯು ಯಾವಾಗಲೂ 
ಕಾರಕವಿಭಕ್ತಿಯಾಗಿರುವುದಿಲ್ಲವೆಂದು ಹೇಳಬಾರದು. ಕೆಲವೊಮ್ಮೆ ಅವು ಕಾರಕಗಳಾಗುತ್ತವೆ. 
ಇದನ್ನು “ಷಷ್ಟೀ' ವಿಭಕ್ತಿಯನ್ನು ಚರ್ಚಿಸುವಾಗ ವಿವರಿಸಲಾಗುವುದು. ಆದರೆ 
ಸಾಧಾರಾಣವಾಗಿ “ಷಷ್ಠೀ? ವಿಭಕ್ತಿಯು "ಸಂಬ೦ಧ-ಸೂಚಕ'ವಾಗಿ ಕಾಣಿಸಿಕೊಳ್ಳುತ್ತದೆ. 
"ಏಳು' ವಿಭಕ್ತಿಗಳಿದ್ದರೂ "ಕಾರಕ'ಗಳು "ಆರು', “ಷಷ್ಠೀ' ವಿಭಕ್ತಿಯು "ಕಾರಕ'ವಾಗಿರುವಾಗ 
ಅದು ಈ ಆರು ಕಾರಕಗಳಲ್ಲಿ ಸೇರಿದ ಕಾರಕವಾಗಿರುತ್ತದೆ. ಅದಕ್ಕೆ ಹೊಸ “ಕಾರಕತ್ವವಿಲ್ಲ. 

ಈ ಆರು ಕಾರಕಗಳನ್ನು ಕೆಳಗಿನ ಶ್ಲೋಕದಲ್ಲಿ ಸಂಗ್ರಹಿಸಲಾಗಿವೆ. 


“ಕರ್ತಾ ಕರ್ಮ ಚ ಕರಣ೦ ಸ೦ಪ್ರದಾನ೦ ತಥೈವ ಚ। 

ಅಪಾದಾನಾಧಿಕರಣೇ ಚೇತ್ಕಾಹುಃ ಕಾರಾಕಾಣಿ ಷಟ್‌” 

“ಕಾರಕ' ಪ್ರಕರಣವನ್ನು ಅಭ್ಯಾಸ ಮಾಡುವುದರಿಂದ "ವಾಕ್ಕ' ರಚನೆಯ ನೈಪುಣ್ಯವು 
ಹೆಚ್ಚಾಗುತ್ತದೆ. “ವೈಯಾಕರಣಸಿದ್ಧಾನ್ತಕೌಮುದೀ'ಯಲ್ಲಿ "ಭಟ್ಟೋಜಿ ದೀಕ್ಷೀತ'ರು(115) 
ಸೂತ್ರಗಳಲ್ಲಿ ವಿವರಿಸಿದ್ದಾರೆ, ಆದರೆ “ಲಘುಸಿದ್ಧಾನ್ತಕಾಮುದೀ'ಯಲ್ಲಿ “ವರದರಾಜರು' 
ಅತಿ ಸಂಕ್ಷೇಪವಾಗಿ ಕೇವಲ 16 ಸೂತ್ರಗಳಲ್ಲಿ ವಿವರಿಸಿದ್ದಾರೆ. ಮೊಟ್ಟ ಮೊದಲಾಗಿ 
“ಪ್ರಥಮಾ'(ಕಾರಕ)ವು ಚರ್ಚಿಸಲಾಗಿದೆ. 


(ಪ್ರಥಮಾ ವಿಭಕ್ತಿಯನ್ನು ವಿಧಿಸುವ ಸೂತ್ರ) 
ಸೂತ್ರ 89೦- ಪ್ರಾತಿಪದಿಕಾರ್ಥ-ಅಣ್ಣ-ಪರಿಮಾಣ-ವಚನ- 
ಮಾತ್ರೇ ಪ್ರಥಮಾ। (2.3.346) 
ವೃತ್ತಿ- ನಿಯತೋಪಸ್ಥಿತಿಕಃ ಪ್ರಾತಿಪದಿಕಾರ್ಥಃ। ಮಾತ್ರ ಶಬ್ದಸ್ಯ ಪ್ರತ್ಯೇಕಂ ಯೋಗಃ 
ಪ್ರಾತಿಪದಿಕಾರ್ಥಮಾತ್ರೇ ಲಿಜ್ಲಮಾತ್ರಾದ್ಯಾಧಿಕ್ಕೇ ಪರಿಮಾಣಮಾತ್ರೇ ಸಂಖ್ಯಾಮಾತ್ರೇ 
ಚ ಪ್ರಥಮಾ ಸ್ಯಾತ್‌। ಪ್ರಾತಿಪದಿಕಾರ್ಥಮಾತ್ರೇ-ಉಚ್ಚೈಃ। ನೀಚೈಃ ಕೃಷ್ಣಃ ಶ್ರೀಃ ಜ್ಞಾನಮ್‌। 
ಲಿಜ್ಜಮಾತ್ರೇ-ತಟಃ ತಟೀ। ತಟಮ್‌। ಪರಿಮಾಣಮಾತ್ರೇ-ದ್ರೋಣೋ ವೀಹಿಃ। ವಚನಂ- 


ವಿಭಕ್ಷ್ಯರ್ಥ 1175 


ಸಂಖ್ಯಾ ಏಕಃ ದ್ರೌ ಬಹವಃ 

ಪ. ಛೇ- ಪ್ರಾತಿಪದಿಕಾರ್ಥ-ಲಿಜ್ನ-ಪರಿಮಾಣ-ವಚನ-ಮಾತ್ರೇ, ಪ್ರಥಮಾ! 

ಅರ್ಥ- ಕೃದನ್ತ ಪ್ರಕರಣವನ್ನು ಮುಗಿಸಿದನಂತರ, ಪಂಡಿತ ವರದರಾಜರು ಅತಿ 
ಮುಖ್ಯವಾದ ಕಾರಕ ಪ್ರಕರಣವನ್ನು ಆರಂಭಿಸುತ್ತಾರೆ, ಈ ಪ್ರಕರಣದಲ್ಲಿ ಪ್ರಾತಿಪದಿಕ 
ಶಬ್ದದ ವಿಚಾರವನ್ನು ಮಾಡುತ್ತಾರೆ. “ಅರ್ಥವತ್‌-ಅದಧಾತು-ರಪ್ರತ್ಯಯಃ 
ಪ್ರಾತಿಪದಿಕಮ್‌(1.2.45)” ಎಂಬುದು ಪಾಣಿನಿ ಸೂತ್ರ. ಪ್ರಾತಿಪದಿಕಕ್ಕೆ ಅರ್ಥವಿದೆ. 
ಆದರೆ ಆ ಶಬ್ದವನ್ನು ಹಾಗೆಯೇ ಉಪಯೋಗಿಸುವುದಿಲ್ಲ. ಅದಕ್ಕೆ “ಸುಪ್‌' ಪ್ರತ್ಯಯವನ್ನು 
ಸೇರಿಸಿದಾಗ, ಸುಬಂತವಾಗುತ್ತದೆ. ಆಗ ಅದು ಪ್ರಯೋಗಾರ್ಹವಾಗುತ್ತದೆ. ಕಾರಣ, 
“ಕೇವಲಾ ಪ್ರಕೃತಿಃ ನ ಪ್ರಯೋಕ್ತವ್ಯಾ ನಾಪಿ ಪ್ರತ್ಯಯಃ” ಎಂದು ಮಹಾಭಾಷ್ಯಕಾರರು 
ಹೇಳಿರುವರು. ಉದಾ- “ಘಟ' ಎಂಬ ಶಬ್ದವು ಧಾತುವೂ ಅಲ್ಲ, ಪ್ರತ್ಯಯವೂ ಅಲ್ಲ, 
ಪ್ರತ್ಯಯಾನ್ರವೂ ಅಲ್ಲ. ಆದರೆ "ಅರ್ಥ'ವುಳ್ಳದ್ದಾಗಿದೆ. ಘಟ೬ಸ್‌(ಸು)-ಘಟಃ 
ಎಂದಾದ ಮೇಲೆ ಪ್ರಯೋಗಾರ್ಹವಾಗುತ್ತದೆ. “ಯಸ್ಮಿನ್‌ ಪ್ರಾತಿಪದಿಕೇ ಯಸ್ಯ 
ಅರ್ಥಸ್ಯ ನಿಯಮೇನ ಉಪಸ್ಥಿತಿಃ ಸಃ ಪ್ರಾತಿಪದಿಕಾರ್ಥಃ (ತತ್ವಬೋಧಿನಿ)”. 
ಪಾಣಿನಿಯವರು, ಸೂತ್ರದಲ್ಲಿ "ಮಾತ್ರ' ಎಂಬ ಶಬ್ದವನ್ನು ಅವಧಾರಣಾರ್ಥದಲ್ಲಿ 
ಹೇಳಿರುವರು. ಅದರ ಪ್ರಯೋಗವನ್ನು ಸಮಾಸದಲ್ಲಿ ಒಂದೊಂದು ಶಬ್ದದ ಜೊತೆಗೂ 
ಸೇರಿಸಲಾಗುತ್ತದೆ. "ದ್ವಂದ್ಧಾನ್ವೇ ಶ್ರೂಯಮಾಣಂ ಪದಂ ಪ್ರತ್ಯೇಕ೦ ಸಂಬಧ್ಯತೇ' 
ಎ೦ಬುದು ಪರಿಭಾಷಾ. 

ಪ್ರಾತಿಪದಿಕಾರ್ಥ- ಲಿಜ್ಲ-ಪರಿಮಾಣ- ವಚನಾನಿ ಏವ ಪ್ರಾತಿಪದಿಕಾರ್ಥ-ಲಿಜ್ಗ- 
ಪರಿಮಾಣ-ವಚನ ಮಾತ್ರಮ್‌' ಎಂದು ಏವಕಾರಾರ್ಥದಲ್ಲಿ, ಅಸ್ವಪದ ವಿಗ್ರಹ 
ಸಮಾಸವನ್ನು ಮಾಡಬೇಕು. ಮಯೂರವ್ಯಂಸಕಾದಿಗಣದಲ್ಲಿ, ಈ ಸಮಾಸವು 
ಅಂತರ್ಭಾವವನ್ನು ಹೊಂದುತ್ತದೆ. 

ಈ ಮೇಲಿನ ಸೂತ್ರವನ್ನು ಈ ರೀತಿ ಅರ್ಥ ಮಾಡಬಹುದು. ಕೇವಲ 
ಪ್ರಾತಿಪದಿಕಾರ್ಥವನ್ನೇ ಹೇಳಬೇಕಾಗಿದ್ದಾಗ, ಪ್ರಥಮಾ ವಿಭಕ್ತಿಯು ಬರುತ್ತದೆ. ಲಿಜ್ಲದ 
ಅರ್ಥವನ್ನೇ ಹೆಚ್ಚಾಗಿ ಹೇಳಬೇಕಾದಾಗಲೂ ಪ್ರಥಮಾ ವಿಭಕ್ತಿಯೇ ಬರುತ್ತದೆ. 
ಪರಿಮಾಣವನ್ನು ಹೇಳುವ ಶಬ್ದದಮೇಲೂ ಪ್ರಥಮಾ ವಿಭಕ್ತಿಯು ಇರುತ್ತದೆ. 
ಹಾಗೆಯೇ ಸಂಖ್ಯಾವಾಚಕ ಪದಗಳಿದ್ದಾಗಲೂ ಪ್ರಥಮಾ ಬರುತ್ತದೆ. ಅಂದರೆ ಸಂಖ್ಯಾ 
ಅರ್ಥವು ಹೆಚ್ಚಾಗಿ ತೋರುವಾಗ ಎಂದರ್ಥ. "ಹೆಚ್ಚಾಗಿ' ಎಂದರೆ, ಪ್ರಾತಿಪದಿಕಾರ್ಥವನ್ನು 
ಬಿಟ್ಟು ಎಂದು ತಿಳಿಯಬೇಕು, "ಉಚ್ಚೈಃ, ನೀಚೈಃ' ಎಂಬ ಅವ್ಯಯಗಳು 
ಪ್ರಾತಿಪದಿಕಾರ್ಥವನ್ನು ಮಾತ್ರ ಹೇಳುವದಕ್ಕೆ ಉದಾಹರಣೆಗಳಾಗಿವೆ. ಈ ಶಬ್ದಗಳಿಂದ 
ನಿಶ್ಚಿತವಾದ ಸ್ವರೂಪದಲ್ಲಿ ಯಾವ ಅರ್ಥವು (ಮನಸ್ಸಿನಲ್ಲಿ) ತೋರುತ್ತದೋ ಅಷ್ಟನ್ನೇ 
ಅದು ತಿಳಿಸುತ್ತದೆ. ಆ ಪ್ರಾತಿಪದಿಕಾರ್ಥಕ್ಕಿಂತ ಹೆಚ್ಚಾದ ಲಿಜ್ಲ. ಸಂಖ್ಯಾ, ಕಾರಕ 
ಇವುಗಳಲ್ಲಿ ಯಾವ ಅರ್ಥವನ್ನು ಹೆಚ್ಚಾಗಿ ತೋರಿಸುವುದಿಲ್ಲ. ಉಚ್ಚೈಃ ಮತ್ತು ನೀಚೈಃ 
ಎಂಬುವು ಅವ್ಯಯಗಳಾಗಿರುವುದರಿಂದ “ಅವ್ಯಯದಾಪ್ಪ್ಸುಪಃ” ಸೂತ್ರದಿಂದ "ಸುಪ್‌' 


1176 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪ್ರತ್ಯಯಗಳ ಲೋಪವು ಆಗುತ್ತದೆ. ಉಚ್ಚೆ ಸ್‌*ಸ್‌ ಎಂದಿದ್ದಾಗ, “ಹಲ್ಜಾಭ್ಯೋ...” 
ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪ ಬಂದು ಉಚ್ಛೈಃ ಎಂದಾಗಿದೆ. ಇದರಂತೆ ನೀಜೈಃ 
ಎಂಬ ರೂಪವು ಸಿದ್ಧವಾಗುತ್ತದೆ.ಕೃಷ್ಣಃ, ಶ್ರೀ, ಜ್ಞಾನಮ್‌, ತಟಃ, ತಟೀ, ತಟಮ್‌ 
ಇವುಗಳಲ್ಲಿ ಮೊದಲ ಮೂರು ಶಬ್ದಗಳು ನಿಯತ ಲಿಜ್ಗಗಳಾಗಿ ಇರುವುದರಿಂದ, 
ಪ್ರಾತಿಪದಿಕಾರ್ಥವನ್ನೇ ಹೇಳಬೇಕಾಗುತ್ತದೆ. ಆದರೆ ಆನಂತರ ಮೂರು ಶಬ್ದಗಳು 
(ತಟಃ, ತಟೀ, ತಟಮ್‌) ಅನಿಯತ ಲಿಜ್ಗಗಳಾಗಿರುವುದರಿಂದ ಪ್ರಾತಿಪದಿಕಾರ್ಥ 
ಅಪೇಕ್ಷೆಗಿ೦ತ ಹೆಚ್ಚಾಗಿ ಲಿಜ್ಲದ ವಿಶೇಷ ವಿವಕ್ಷೆ ಇರುತ್ತದೆ. ಆದ್ದರಿಂದ “ಲಿಂಗಮಾತ್ರಾಧಿಕ್ಕೇ' 
ಎಂಬುದಕ್ಕೆ ಉದಾಹರಣೆಗಳಾಗಿವೆ. (ಅನಿಯತ ಲಿಜಾಸ್ತು ಲಿಜ್ಗಮಾತ್ರಾಧಿಕ್ಕಸ್ಯ 
ಉದಾಹರಣಮ್‌-ಸಿದ್ಧಾನ್ತ ಕೌಮುದಿ). 

“ದ್ರೋಣೋ ವ್ರೀಹಿಃ'- ಇದು ಕೇವಲ ಪರಿಮಾಣ ಆಧಿಕ್ಕದ ಉದಾಹರಣೆಯಾಗಿದೆ. 
"ದ್ರೋಣ' ಎ೦ಬ ಶಬ್ದವು ಪರಿಮಾಣ ಎ೦ಬ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಾಗ, 
ಅದು ಲಿಜ್ಸ ಮಾತ್ರದ ಉದಾಹರಣೆಯಾಗಿಯೇ ಇರುತ್ತದೆ. ಆದರೆ ಅದು (ದ್ರೋಣ 
ಶಬ್ದವು) ಯಾವಾಗ ಪರಿಮಾಣದಿಂದ "ಅಳೆಯಲ್ಪಟ್ಟ' ಎಂಬ ಅರ್ಥದಲ್ಲಿ ವ್ರೀಹಿಃ 
ಮೊದಲಾದವುಗಳಿಗೆ ವಿಶೇಷಣವಾಗುತ್ತದೆಯೋ, ಆಗ ಆ ಅರ್ಥವು (ವ್ರೀಹಿಃ ಎಂಬ 
ಅರ್ಥವು) ವಿವಕ್ಷಿತವಾಗಿರುವರಿಂದ, ಲಿಜ್ಜಮಾತ್ರದ ಉದಾಹರಣೆಯಾಗುವುದಿಲ್ಲ. 
ಆದ್ಧರಿಂದ ಇಲ್ಲಿ ಪರಿಮಾಣವನ್ನು ಹೆಚ್ಚಾಗಿ ಗ್ರಹಿಸಿದೆ. ("ಹೆಚ್ಚಾಗಿ' ಎಂದರೆ 
"ಪ್ರಾತಿಪದಿಕಾರ್ಥವನ್ನು ಬಿಟ್ಟು' ಎಂದು ಎಲ್ಲ ಕಡೆಯೂ ತಿಳಿದುಕೊಳ್ಳಬೇಕು). 

ಏಕಃ, ದ್ವೌ ಬಹವಃ ಇವು “ವಚನಮಾತ್ರೇ' ಎಂಬುದಕ್ಕೆ ಉದಾಹರಣೆಗಳಾಗಿವೆ. 
ಇವುಗಳಲ್ಲಿ ಸಂಖ್ಯಾರ್ಥವು ಹೆಚ್ಚಾಗಿ ಹೇಳಲಾಗಿದೆ ಎಂಬುದು ಪಾಣಿನಿಯ ಮತ. 
ಇಲ್ಲಿ ಒಂದು ಆಕ್ಷೇಪ ಬರುತ್ತದೆ. ಏಕ, ದ್ವಿ ಬಹು ಎಂಬ ಪ್ರಾತಿಪದಿಕಗಳಿಂದಲೇ 
ಸಂಖ್ಯಾರ್ಥವು ಸಿಗುತ್ತಿರುವಾಗ, "ಏಕಃ' ಎ೦ದು "ಸುಪ್‌' ಪ್ರತ್ಯಯವನ್ನು ಸೇರಿಸಿ 
ಮತ್ತೆ ಅದೇ ಅರ್ಥವನ್ನು ಏಕೆ ಹೇಳಬೇಕು? ಎಂದು. (ಉಕ್ತಾರ್ಥಾನಾಂ ಅಪ್ರಯೋಗಃ) 
ಎಂಬುದು ಇದಕ್ಕೆ ಪ್ರಮಾಣ. ಅದುದರಿಂದಲೇ ಆ ವಿಭಕ್ತಿಪ್ರತ್ಯಯಗಳನ್ನು 
ಸೇರಿಸುವದಕ್ಕಾಗಿಯೇ "ವಚನ' ಎಂಬ ಶಬ್ದವನ್ನು ಪಾಣಿನಿಯವರು 
ಸೇರಿಸಿರುವರು. ಆದರೆ (ಅಪದಂ ನ ಪ್ರಯೋಕ್ತವ್ಯಂ) ಎಂಬ ಹಿಂದೆ ಹೇಳಿದ 
ನಿಯಮವನ್ನೇ ಅನುಸರಿಸಿ ಇಲ್ಲಿ "ಸುಪ್‌' ಪ್ರತ್ಯಯವು ಸೇರಿಸಲಾಗಿದೆ.[ಪ' ಜ್ವಕ ೦ 
ಪ್ರಾತಿಪದಿಕಾರ್ಥಃ ಎಂದು ಪ್ರಾತಿಪದಿಕದ ಅರ್ಥಗಳು "“ಐದು' ಎಂದು ಹೇಳಲಾಗಿದೆ. 
ಅವು ಸ್ವಾರ್ಥ, ದ್ರವ್ಯ, ಲಿಜ್ಲ, “ಸಂಖ್ಯಾ? ಮತ್ತು “ಕಾರಕ' ಎಂದು. ಕೈಯಟ 
(ವಯ್ಯಾಕರಣಿಗಳು)ರ ಪ್ರಕಾರ ಮೊದಲ "ನಾಲ್ಕು' ಅರ್ಥಗಳು ಮಾತ್ರ 
ಪ್ರಾತಿಪದಿಕಾರ್ಥಗಳು ಎಂದು. ವೃತ್ತಿಕಾರರ ಪ್ರಕಾರ ಮೊದಲ "ಮೂರು' ಅರ್ಥಗಳು 
ಮಾತ್ರವೆಂದು. ಇದಕ್ಕೆ ಕಾರಣ ಸಂಖ್ಯಾ ಮತ್ತು ಕಾರಕ ಇವೆರಡೂ ಅನ್ವಯ- 
ವ್ಯತಿರೇಕಗಳಿಂದ ಗೊತ್ತಾಗುತ್ತದೆ ಎಂದು ಮ.ಮ. ವಾಸುದೇವಶಾಸ್ತ್ರಿ ಅಭ್ಯಂಕರ 
ಇವರ ಅನುವಾದದಲ್ಲಿ ಹೇಳಿರುವರು]. 


ವಿಭಕ್ತ್ಯರ್ಥ 1177 


(ಸಂಬೋಧನದಲ್ಲ ಪ್ರಥಮಾವಿಭಕ್ತಿವಿಧಾಯಕ ಸೂತ್ರ) 

ಸೂತ್ರ - 891- ಸಮ್ಮೋಧನೇ ಚ।(2.9.47) 

ವೃತ್ತಿ- ಪ್ರಥಮಾ ಸ್ಕಾತ್‌। ಹೇ ರಾಮ! 

ಅ. ವೃ- ಪ್ರಾತಿಪದಿಕಾರ್ಥ-ಲಿಜ್ಲ-ಪರಿಮಾಣ-ವಚನ-ಮಾತ್ರೇ ಪ್ರಥಮಾ(2.3.346) 
ಎ೦ಬ ಸೂತ್ರದಿಂದ "ಪ್ರಥಮಾ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಯಾವದೇ ವ್ಯಕ್ತಿಯನ್ನು ಸಂಬೋಧಿಸುವಾಗ, ಈ ಸಂಬೋಧನಾರ್ಥದಲ್ಲಿ 
ಪ್ರಥಮಾ ವಿಭಕ್ತಿಯು ಬರುತ್ತದೆ. ಆದರೆ ಪ್ರಾತಿಪದಿಕಾರ್ಥಕ್ಕಿಂತ ಸಂಬೋಧನಾರ್ಥವು 
ಹೆಚ್ಚಾಗಿರೋಣದ್ದರಿಂದ ಈ ಪ್ರಕೃತ ಸೂತ್ರವು ಪ್ರವೃತ್ತವಾಗಿದೆ. (ಕಾಶಿಕಾ- 
ಆಭಿಮುಖ್ಯಕರಣಂ ಸಂಬೋಧನಮ್‌. ತದಧಿಕೇ ಪ್ರಾತಿಪದಿಕಾರ್ಥೇ ಪ್ರಥಮಾ ನ 
ಪ್ರಾಪ್ನೋತಿ "ತಿ ವಚನಮಾರಭ್ಯತೇ). ಆದ್ದರಿಂದಲೇ ಇದನ್ನು ಸಂಬೋಧನ ಪ್ರಥಮಾ 
ಸನ ಕರೆಯುತ್ತಾರೆ. 

ಉದಾ- ಹೇ ರಾಮ--ಸ್‌ ಎಂದಿದ್ದಾಗ, “ಏಜ್‌ ಹ್ರಸ್ಟಾತ್‌ ಸಂಬುದ್ದೇಃ” ಎ೦ಬ 
ಸೂತ್ರದಿಂದ "ಸುಪ್‌' ಪ್ರತ್ಯಯ (ಸ್‌) ಲೋಪವಾಗುತ್ತದೆ. 

(ಕರ್ಮಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ -892 - ಕರ್ತುರೀಪ್ಲಿತತಮಂ ಕರ್ಮ!(1.4.49) 

ವೃತ್ತಿ- ಕರ್ತುಃ ಕ್ರಿಯಯಾ ಆಪ್ರುಂ ಇಷ್ಟತಮಮ್‌ ಕಾರಕಮ್‌ ಕರ್ಮ ಸಂಜ್ಞಂ 
ಸ್ಯಾತ್‌। 

ಪ. ಛೇ- ಕರ್ತುಃ ಈಪ್ಲಿತತಮ೦ ಕರ್ಮ। 

ಅರ್ಥ - ಧಾತುವಿನಿಂದ ಹೇಳಲ್ಪಡುವ ಕ್ರಿಯೆಗೆ ಆಶ್ರಯವಾಗಿರುವವನು ಕರ್ತಾ. 
ಆಪ್ರುಂ ಇಷ್ಟಂ ಈಷ್ಲಿತಮ್‌. ಅತ್ಯನ್ತಂ ಈಪ್ಲಿತಂ ಈಪ್ಲಿತತಮಮ್‌. ಹೊಂದುವದಕ್ಕೆ 
ಹೆಚ್ಚಾಗಿ ಇಚ್ಛೆಸಲ್ಪಡುವಂಥಾದ್ದು ಎಂದರ್ಥ. "ಯಾವದರ ಮುಖಾನ್ನರ ಹೊಂದುವದು 
ಎಂಬ ಆಕಾಂಕ್ಷೆ ಇದ್ದಾಗ, ಕತಣ್ಯವಿನಲ್ಲಿ ಯಾವದೋ ಒಂದು ವ್ಯಾಪಾರದಿಂದ 
ಎಂದು ಅರ್ಥವು ಸಿಗುವದು. ಕರ್ತೃ ವಿನಲ್ಲಿರುವ ವ್ಯಾಪಾರದಿಂದ ಹೊಂದಲ್ಲಡುವ 
ಫಲದ ಜೊತೆಗೆ ಯಾವದಕ್ಕೆ ಸಂಬಂಧವು "ಹೊಂದುವದಕ್ಕೆ ಯತ್ನಿಸುವನೋ "ಅದು 
ಕರ್ಮ ಎಂದು ತಿಳಿಯಬೇಕು. 

ಉದಾ- “ತಂಡುಲಾನ್‌ ಪಚತಿ' ಎಂದು ಹೇಳುವಾಗ “ಪಚ್‌' ಧಾತುವಿಗೆ 
ವಿಕೃತ್ಯನುಕೂಲ ವ್ಯಾಪರವೇ ಅರ್ಥ. ಇಲ್ಲಿ ವಿಕೃತ್ತಿ ಎ೦ದರೆ' ಅಕ್ಕಿಕಾಳುಗಳು ಚೆನ್ನಾಗಿ 
ಬೆಂದು ಮೆತ್ತಗಾಗುವದು ಎಂದರ್ಥ. 'ಪಾತ್ರೆಯನ್ನು ಒಲೆಯಮೇಲೆ ಇಡುವದು. 
ಅದರಲ್ಲಿ ನೀರು ಹಾಕುವದು, ಒಲೆಯನ್ನು ಹೊತ್ತಿಸುವದು, ಮೊದಲಾದವುಗಳು 
ವಕ್ಷಿತಿಗೆ ಅನುಕೂಲವಾದ ವ್ಯಾಪಾರವು. ಇದರಿಂದ ವಟ್ರಿ ರೂಪ ಫಲವು ಅಕ್ಕಿಕಾಳುಗಳಲ್ಲಿ 
ಇರೋಣದ್ದರಿಂದ ಅವುಗಳಿಗೆ ಕರ್ಮವೆಂದು ಹೆಸರು. 


1178 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಕ್ರಿಯಾನ್ವಯಿ ಕಾರಕಮ್‌-ಕ್ರಿಯೆಗೆ ಸಂಬಂಧಿಸಿದಂಥಾದ್ದು ಅಥವಾ ಕ್ರಿಯೆಯನ್ನು 
ಉಂಟುಮಾಡಿಸುವದು ಕಾರಕ. ಅದು ಪ್ರತ್ಯಕ್ಷವಾಗಿಯೋ ಅಥವಾ ಅಪ್ರತ್ಯಕ್ಷವಾಗಿಯೋ 
ಸಂಬಂಧಿಸಿರುವದು. ವ್ಯಾಕರಣ ಶಾಸ್ತ್ರದಲ್ಲಿ ₹ ಕಾರಕಗಳು 7 ಎಂದು ಪರಿಗಣಿಸಲಾಗಿವೆ. 
1. ಕರ್ತಕಾರಕ, 2. ಕರ್ಮಕಾರಕ, ಡ್ಯ "ಕರಣಕಾರಕ, 4. ಸಂಪ್ರದಾನ ಕಾರಕ, 5. 
ಹೇತುಕಾರಕ, 6. ಅಪಾದಾನಕಾರಕ, 7. ಅಧಿಕರಣ ಕಾರಕ. ಇವುಗಳಲ್ಲಿ ಕರ್ತೃ, 
ಕರ್ಮ, ಕರಣಕಾರಕಗಳು ಕ್ರಿಯೆಯ ಜೊತೆಗೆ ಪ್ರತ್ಯಕ್ಷವಾಗಿ ಸಂಬಂಧ ಹೊಂದುತ್ತವೆ. 
ಉಳಿದ ಕಾರಕಗಳಾದರೋ ಕರ್ತ, ಕರ್ಮ ಮೊದಲಾದವುಗಳ ಮುಖಾಂತರ 
ಸಂಬಂಧವನ್ನು ಹೊಂದುತ್ತವೆ. 


(ದ್ವಿತೀಯಾವಿಭಕ್ತಿಯನ್ನು ವಿಧಿಸುವ ಸೂತ್ರ) 
ಸೂತ್ರ - 8೨3- ಕರ್ಮಣಿ ದ್ವಿತೀಯಾ।(2.3.2) 


ವೃತ್ತಿ- ಅನುಕ್ತೇ ಕರ್ಮಣಿ ದ್ವಿತೀಯಾ ಸ್ಯಾತ್‌। ಹರಿಂ ಭಜತಿ। ಅಭಿಹಿತೇ ತು 


ಕರ್ಮಾದೌ ಪ್ರಥಮಾ। ಹರಿಃ ಸೇವ್ಯತೇ। ಲಕ್ಷ್ಯ ಸೇವಿತಃ। 


ಅ. ವೃ- ಇಲ್ಲಿ “ಅನಭಿಹಿತೇ” ಎಂ ಅಧಿಕಾರ ಸೂತ್ರವಾಗಿದೆ. 

ಅರ್ಥ - “ಅನಭಿಹಿತ' ವೆಂದರೆ ಹೇಳಲ್ಲಡದೇ ಇರುವದು ಎಂದರ್ಥ. ಕರ್ಮವು 
“ತಿಜ್‌' ಮೊದಲಾದವುಗಳಿಂದ ಹೇಳಲ್ಲಡದೆ ಇರುವಾಗ, ಪ್ರಾತಿಪದಿಕದಮೇಲೆ ದ್ವಿತೀಯಾ 
ವಿಭಕ್ತಿಯು ಬರುವದು. ಉದಾ-ಭಕ್ತಃ ಹರಿ೦ ಭಜತಿ (ಹರಿಯನ್ನು ಭಜಿಸುತ್ತಾನೆ) 
ಎಂಬಲ್ಲಿ "“ಭಜ್‌' ಧಾತುವಿಗೆ ಸಂತುಷ್ಟ್ಯನುಕೂಲ ಪೂಜನಾದಿ ವ್ಯಾಪಾರವೆಂದಎರ್ಥ. 
ಅಂದರೆ ಪೂಜನಾದಿಗಳಿಂದ ಹರಿಯನ್ನು ಮೆಚ್ಚಿಸುತ್ತಾನೆ. ಇಲ್ಲಿ ಮೆಚ್ಚಿಸುವದೇ ಫಲ. 
ಅದಕ್ಕೆ ಆಶ್ರಯವಾಗಿರುವವನು ಹರಿ. ಅವನೇ ಇಲ್ಲಿ ಕರ್ಮ. ಹರಿಂ ಭಜತಿ ಎಂಬಲ್ಲಿ 
“"ತಿಜ*' ಪ್ರತ್ಯಂಶುಮು ಪೂಜಿಸುವ ಬಿಕ್ತನನ್ನು ಹೇಳುತ್ತದೆ. ಅವನು 
ಅಭಿಹಿತವಾಗಿರುವುದರಿ೦ದ, ಅವನಿಗೆ ಪ್ರಥಮಾ ವಿಭಕ್ತಿ ಬ೦ದಿದೆ. ಆದ್ದರಿ೦ದ ಅವನು 
ಕತಣ್ಯವಾಗಿದ್ದಾನೆ. ಇಲ್ಲಿ "ಹರಿ' ಶಬ್ದವು "ತಿಜ್‌' ಪ್ರತ್ಯಯದಿ೦ದ ಹೇಳಲ್ಪಡದೇ 
ಇರುವುದರಿಂದ ಆ ಕರ್ಮವಾಚಕ ಹರಿ ಶಬ್ದಕ್ಕೆ ದ್ವಿತೀಯಾ ವಿಭಕ್ತಿಯು ಬಂದಿದೆ. 

ಕರ್ಮ ಪದವು ಸಾಧಾರಣವಾಗಿ ತಿಜ್‌. ಕೃತ್‌, ತದ್ಧಿತ ಸಮಾಸಗಳಿಂದ 
ಹೇಳಲ್ಪಡುತ್ತದೆ. “ಹರಿಃ ಸೇವ್ಯತೇ' (ಹರಿಯು ಸೇವಿಸಲ್ಪಡುತ್ತಾನೆ) ಎಂಬಲ್ಲಿ, ಕರ್ಮವನ್ನು 
“ತಿಜ್‌' ಪ್ರತ್ಯಯವು ಬೋಧಿಸುತ್ತದೆ. ಹೀಗಾಗಿ ಹರಿ ಶಬ್ದಕ್ಕೆ ಪ್ರಥಮಾ ವಿಭಕ್ತಿ ಬಂದಿದೆ. 

ಲಕ್ಷ್ಯ ಸೇವಿತಃ (ಲಕ್ಷ್ಮಿ ಯಿ೦ದ ಸೇವಿಸಲ್ಪಡುತ್ತಾನೆ). ಎಂಬಲ್ಲಿ "ಸೇವಿತಃ' ಎಂಬ 
“ಕೃತ್‌' ಪ್ರತ್ಯಯಾಂತದಿ೦ದ ಹರಿಯು ಹೇಳಲ್ಪಟ್ಟಿದ್ದಾನೆ. ಲಕ್ಷ್ಮಿಯು ಹೇಳಲ್ಲಡಲಿಲ್ಲ. 
ಆದ್ದರಿಂದ “ಲಕ್ಷಿ ಸತ್ತ ಶಬ್ದಕ್ಕೆ ತೃತೀಯಾವಿಭಕ್ತಿಯು ಬಂದಿದೆ. 

(ಕರ್ಮಸಂಜ್ಞೆಯನ್ನು ವಿಧಿಸುವಸೂತ್ರ) 

ಸೂತ್ರ - 894- ಅಕಥಿತಂ ಚ ।(1.4.೮1) 

ವೃತ್ತಿ- ಅಪಾದಾನಾದಿ ವಿಶೇಷೈಃ ಅವಿವಕ್ಷಿತಂ ಕಾರಕಂ ಕರ್ಮಸಂಜ್ಞಂ ಸ್ಕಾತ್‌। 


ವಿಭಕ್ತ್ಯರ್ಥ 1179 


ದುಹ್‌-ಯಾಚ್‌-ಪಚ್‌-ದಂಡ್‌- ರುಧಿ-ಪ್ರಚ್ಛ್‌ -ಚಿ-ಬ್ರೂ-ಶಾಸು-ಜಿ-ಮಥ್‌- 
ಮುಷಾಮ್‌ಕರ್ಮಯುಕ್‌ ಸ್ಯಾತ್‌ ಅಕಥಿತಂ ತಥಾ” ಸ್ಯಾತ್‌ ಸ ೈ-ಕೃಷ್‌-ವಹಾಮ್‌॥ 


1. (ಗೋಪಾಲಕಃ)ಗಾಂ 'ದೋಗ್ಧಿ ಪ ಯಃ 2. ಬಲಿಂ ಯಾಚತೇ 
ವಸುಧಾಮ್‌। 3. (ಪಾಚಕಃ) ತಂಡುಲಾನ್‌ ಓದನಂ ಪಚತಿ। 4. (ಯಜಮಾನಃ) 
ಗರ್ಗಾನ್‌ ಶತಂ ದಂಡಯತಿ। 5. (ಗೋಪ?) ವ್ರಜಂ ಅವರುಣದ್ದಿ ಗಾಮ್‌। 6. 
(ಪಧಿಕಃ॥) ಮಾಣವಕಂ ಪಂಥಾನಂ ಪೃಚ್ಛತಿ! 7.(ಉದ್ಯಾನಪಾಲಕಃ) ವ್ಯಕ್ತಂ ಅವಚಿನೋತಿ 
ಫಲಾನಿ। 8, (ಗುರುಃ) ಮಾಣವಕಂ 'ಧರ್ಮಂ ಬ್ರೂತೇ ಶಾಸ್ತಿ ವಾ। 9. (ಯಜ್ಞದತ್ತಃ ) 
ಶತಂ ಜಯತಿ ದೇವದತ್ತಮ್‌। 10. (ಹರಿಃ) ಸುಧಾಂ "'ಕ್ಷೀರನಿಧಿಂ ಮಥ್ಮಾತಿ। 
11. (ಯಜ್ಞದತ್ತಃ ) ದೇವದತ್ತಮ್‌ ಶತಂ ಮುಷ್ಣಾತಿ। 12. (ಪುರುಷ 1) ಗ್ರಾಮಂ ಅಜಾಂ 
ನಯತಿ। 3: ಹರತಿ! 14. ಕರ್ಷತಿ। 15. -ವಹತಿ ವಾ। ಅರ್ಥನಿಬನ್ನನಾ ಇಯಂ 
ಸಂಜ್ಞಾ ಬಲಿಂ ಭಿಕ್ಷತೇ ವಸುಧಾಮ್‌ (ವಾಮನಃ) ಮಾಣವಕಂ ಧರ್ಮಂ ಭಾಷತೇ 
(ಗುರುಃ), ಅಭಿದತ್ತೇ, ವಕ್ತಿ ಇತ್ಯಾದಿ। 

ಅ.ವೃ- ಕರ್ತುರೀಪ್ಲಿತತಮಂ ಕರ್ಮ। (14.49) ಎಂಬ ಸೂತ್ರದಿಂದ "ಕರ್ಮ' 
ಎಂಬ ಪದವು ಅನುವೃತ್ತವಾಗುತ್ತದೆ. “ಕಾರಕೇ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಒಂದು ವಾಕ್ಯವನ್ನು ಉಚ್ಚರಿಸುವಾಗ ಕಾರಕಾರ್ಥಗಳಿಗನುಗುಣವಾಗಿ 
ಪದಗಳನ್ನು ಪ್ರಯೋಗಿಸಲಾಗುತ್ತದೆ. ಆದರೆ ಪ್ರಯೋಗಿಸಬೇಕಾದ ಅಪಾದಾನಾದಿ 
ಕಾರಕಾರ್ಥವು ವಿವಕ್ಷಿತವಾಗಿಲ್ಲದಿದ್ದಾಗ, ಕೇವಲ ಸಂಬಂಧವನ್ನು ಮಾತ್ರ 
ಸೂಚಿಸಬೇಕಾಗಿದ್ದಾಗ, ಅಪಾದಾನ ಮೊದಲಾದವು ಕರ್ಮ ಸಂಜ್ಞೆಯನ್ನು ಹೊಂದುತ್ತದೆ. 
ಆಗ ಕಾರಕ ವಿವಕ್ಚೆ ಇದ್ದರೆ, “ಚತುರ್ಥೀ ಸಂಪ್ರದಾನೇ” ಇತ್ಯಾದಿ ರೀತಿಯಲ್ಲಿ 
ಆಯಾ ವಿಭಕ್ತಿಗಳ ಪ್ರಯೋಗವು ಇದ್ದೇ ಇರುತ್ತದೆ. ಪ್ರಕೃತ ಸೂತ್ರದಲ್ಲಿ ಅಕಥಿತಂ 
ಎಂದು ಹೇಳಿರುವುದರಿಂದ, ಯಾರಿಂದ "ಅಕಥಿತ' ಎಂಬ ಆಕಾಂಕ್ಷೆ ಉಂಟಾಗುತ್ತದೆ. 
ಅದಕ್ಕೆ ಅಪಾದಾನಾದಿ ವಿಶೇಷಗಳಿಂದ ಎಂದು ಉತ್ತರವು ಸಿಗುತ್ತದೆ. 

ಉದಾ-(ಗೋಪಾಲಕಃ) ಗಾಂ ದೋಗ್ಲಿ ಪಯಃ ಎಂಬ ವಾಕ್ಯದಲ್ಲಿ, ಗೋಪಾಲಕನು 
(ಗೋ(ಹಸು)ವಿನಿಂದ ಗೋಃ) ಹಾಲನ್ನು ಕರೆಯುತ್ತಾನೆ. ಎಂದು ಹೇಳಬೇಕಾಗಿತ್ತು. 
ಆದರೆ ಈ ವಾಕ್ಯವನ್ನು ಹೇಳುವವನಿಗೆ ಹಸುವಿನಿಂದ (ಗೋಃ) ಎ೦ಬ ಅಪಾದಾನ 
ಕಾರಕವು ಅವಿವಕ್ಷಿತವಾಗಿ ಇರುವುದರಿಂದ ಗೋ ಶಬ್ದಕ್ಕೆ ಕರ್ಮ ಸಂಜ್ಞೆ ಬಂದು 
ಗಾಂ ಎಂದು ಪ್ರಯೋಗಿಸಲ್ಪಟ್ಟಿದೆ. 

ಮೇಲೆ ಹೇಳಿರುವ ಶ್ಲೋಕದಲ್ಲಿ ಇರುವ ಹದಿನಾರು(16) ಧಾತುಗಳು 
ದ್ವಿಕರ್ಮಕಗಳಾಗಿವೆ. ಇವುಗಳಲ್ಲಿ ಒಂದು ಪ್ರಧಾನ ಕರ್ಮ ಮತ್ತೊಂದು ಅಪ್ರಧಾನಕರ್ಮ 
ಎಂದು ತಿಳಿಯಬೇಕು. ಗಾಂ ದೋಗ್ಧಿ ಪಯಃ ಎಂಬಲ್ಲಿ ಪಯಃ ಎಂಬುದು ಪ್ರಧಾನ 
ಕರ್ಮ, ಅದು ದ್ವಿತಿಯಾ ವಿಭಕ್ತಿಯೆಲ್ಲಿಯೇ ವಿವಕ್ಷಿತವಾಗಿರುತ್ತದೆ. ಅಪಾದಾನಾದಿ 
ಕಾರಕಗಳು ಯಾವಾಗ ಅವಿವಕ್ಷಿತ್ವಾಗಿರುತ್ತದೋ ಆಗ ದ್ವಿತೀಯಾ ವಿಭಕ್ತಿ (ಕರ್ಮಸಂಜ್ಞೆ 
ಬಂದು) ಬಂದು ಅಪ್ರಧಾನ ಕರ್ಮವಾಗುತ್ತದೆ. ಹೀಗೆಯೇ ಮೇಲೆ ಹೇಳಿದ 


1180 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾಹರಣೆಗಳಲ್ಲಿ, ಪ್ರಧಾನ ಕರ್ಮವು ದ್ವಿತೀಯಾ ವಿಬ'ಕ್ತಿ೦ರರಲ್ಲಿ೦ತೆರೀ 
ಇರುತ್ತದೆ. ಅಪ್ರಧಾನ ಕರ್ಮವು ಕರ್ಮಸಂಜ್ಞೆಯನ್ನು ಪಡೆದಿದ್ದಕ್ಕೆ ಕಾರಣ, ಅಪಾದಾನಾದಿ 
ಕಾರಕಗಳು ಅವಿವಕ್ಷಿತವಗಿದ್ದದ್ದೇ. ಈ ದೃಷ್ಟಿಯಿಂದ ಮೇಲಿನ ಉದಾಹರಣೆಗಳನ್ನು 
ನೋಡಿದಾಗ, ಯಾವದು ಅಪ್ರಧಾನ ಕರ್ಮ ಮತ್ತು ಯಾವದು ಪ್ರಧಾನಕರ್ಮ 
ಎಂದು ನಿರ್ಧರಿಸಬಹುದು. ಅಪ್ರಧಾನ ಕರ್ಮ ಸಂಜ್ಞೆಯನ್ನು ಹೊಂದಿದ ಪದಾರ್ಥವು 
ಬೇರೆ ಕಾರಕಗಳಲ್ಲಿ ವಿವಕ್ಷಿತವಾಗಿದ್ದಿದ್ದರೆ ಆಯಾ ಕಾರಕಗಳಿಗನುಗುಣವಾದ 
ವಿಭಕ್ತಿಗಳಲ್ಲಿ ಪ್ರಯೋಗಿಸಲ್ಪಡುತ್ತಿದ್ದವು. ಈ ದೃಷ್ಟಿಯಲ್ಲಿ ಎಲ್ಲ ಉದಾಹರಣೆಗಳನ್ನು 
ಪರೀಕ್ಷಿಸಿದಾಗ, ಯಾವ ಕಾರಕವು ಅವಿವಕ್ಷಿತವಾಗಿತ್ತು ಎಂಬುದು 
ಗೊತ್ತಾಗುವದು. ಅವಿವಕ್ಷಿತವಾದ ಕಾರಕಗಳು ಯಾವವು ಎಂಬುದನ್ನು ಆಯಾ 
ಉದಾಹರಣೆಗಳಲ್ಲಿ' ನಾವು ತೋರಿಸುತ್ತೇವೆ. 


ಉದಾಹರಣೆಗಳು:- ಅವಿವಕ್ಷಿತವಾದ ಕಾರಕ 

1. (ಗೋಪಾಲಕಃ)ಗಾಂ ದೋಗ್ಧಿ ಪಯಃ "ಗೋಳಿ - ಪಣ್ಟುಮೀ 

2. (ವಾಮನಃ) ಬಲಿಂ ಯಾಚತೇ ವಸುಧಾಮ್‌। "ಬಲೇಃ'-ಪಳ್ಳುಮೀ 

3. (ಪಾಚಕಃ) ತಂಡುಲಾನ್‌ ಓದನಂ ಪಚತಿ। ತಂಡುಲೈಃ-ತೃತೀಯಾ 

4. (ಯಜಮಾನ?) ಗರ್ಗಾನ್‌ ಶತಂ ದಂಡಯತಿ। ಗರ್ಗೇಭ್ಯಃ - ಚತುರ್ಥೀ 
5. (ಗೋಪಃ) ವ್ರಜ೦ ಅವರುಣದ್ದಿ ಗಾಮ್‌। ವ್ರಜೇ - ಸಪ್ತಮೀ 

6. (ಪಧಿಕಃ) ಮಾಣವಕಂ ಪಂಥಾನಂ ಪೃಚ್ಛತಿ! ಮಾಣವಕಾಯ-ಚತುರ್ಥೀ 
7.(ಉದ್ಯಾನಪಾಲಕಃ) ವೃಕ್ಷಂ ಅವಚಿನೋತಿ ಫಲಾನಿ। ವೃಕ್ಷಾತ್‌-ಪಣ್ಣುಮೀ 


8-9. (ಗುರುಃ) ಮಾಣವಕಂ ಧರ್ಮಂ ಬ್ರೂತೇ ಶಾಸ್ತಿ ವಾ। ಮಾಣವಕಾಯ - 
ಚತುರ್ಥೀ 


10. (ಯಜ್ಞದತ್ತಃ) ಶತಂ ಜಯತಿ ದೇವದತ್ತಮ್‌। ದೇವದತ್ತಾತ್‌- ಪಂಣಳ್ಚುಮೀ 

11. (ಹರಿಃ) ಸುಧಾಂ ಕ್ಷೀರನಿಧಿ೦ ಮಥ್ಣಾತಿ। ಕ್ಷೀರನಿಧೇಃ-ಪಂಣ್ಣುಮೀ 

12.(ಯಜ್ಞದತ್ತಃ) ದೇವದತ್ತಮ್‌ ಶತಂ ಮುಷ್ಣಾತಿದೇವದತ್ತಾತ್‌- ಪಂಣ್ಜುಮೀ 

13. (ಪುರುಷಃ) ಗ್ರಾಮಂ ಅಜಾ೦ ನಯತಿ | ಗ್ರಾಮಾಯ - ಚತುರ್ಥೀ 

14. -ಹರತಿ। —“- 

15. -ಕರ್ಷತಿ। ಎಡ 

16.-ವಹತಿ ವಾ। —“- 

ಅರ್ಥನಿಬನ್ನನಾ ಇಯಂ ಸಂಜ್ಞಾ ಬಲಿಂ ಭಿಕ್ಷತೇ ವಸುಧಾಮ್‌ (ವಾಮನಃ) 
ಮಾಣವಕಂ ಧರ್ಮಂ ಭಾಷತೇ (ಗುರುಃ), ಅಭಿದತ್ತೇ, ವಕ್ತಿ ಇತ್ಯಾದಿ! 

"ಅರ್ಥನಿಬಂಧನೇsಯಮ್‌ ಸಂಜ್ಞಾ ಎಂದರೆ, ಮೇಲೆ ಹೇಳಿದ ಧಾತುಗಳಿಗೆ 


ವಿಭಕ್ರ್ಯರ್ಥ 1181 


ಮಾತ್ರ ಅನ್ವಯಿಸುತ್ತದೆ ಎ೦ದಿಲ್ಲ ಪರಂತು ಮೇಲೆ ಹೇಳಿದ ಧಾತುಗಲ 
ಅರ್ಥವುಳ್ಳ ಬೇರೆ ಧಾತುಗಳಿಗೂ ದ್ವಿಕರ್ಮತ್ವ ಬರುತ್ತದೆ. 
(ಕತಣ್ಯ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ - 895- ಸ್ವತನ್ತಃ ಕರ್ತಾ!(1.4.೮4) 

ವೃತ್ತಿ- ಕ್ರಿಯಾಯಾಂ ಸ್ಪಾತನ್ತೆ ಕಣಿ ವಿವಕ್ಷಿತೋರ್ಥಃ ಕರ್ತಾ ಸ್ಯಾತ್‌। 

ಅರ್ಥ - ವೃತ್ತಿಯಲ್ಲಿ ಸತ್ತೆ ಕಣಿ” ಮತ್ತು "ವಿವಕ್ಷಿತ' ಎಂಬ ಎರಡು ಶಬ್ದಗಳ 
ಅರ್ಥವನ್ನು ಅವಶ್ಯವಾಗಿ ಗಮನಿಸಬೇಕು. ಕಾಶಿಕೆಯಲ್ಲಿ ಸ ತನ ಇತಿ 'ಪ್ರಧಾನಭೂತಃ' 
ಉಚ್ಚ ತೇ. ಎಂದು ಹೇಳಲಾಗಿದೆ. ತತ್ವಬೋಧಿನಿಂಯೆಲ್ಲಿ “ಪ್ರಥಾನೀಭೂತ 
ಧಾತ್ಮರ್ಥಾಶ್ರಯತ್ನಂ ಸ್ವಾತನ್ನ ಕಮ್‌ ಎಂದು “ಹೇಳಲಾಗಿದೆ. ಕೈಯಟನು ತನ್ನ 
ವ್ಯಾಖ್ಯಾನದಲ್ಲಿ - ಸ್ವ ಶಬ್ದ ಅಿತ್ಯವಾಚೀ। "ಸ್ವಃ ಆತ್ಮಾ ಸ್ವತನ್ತಂ "ಪಧಾನಂ ಯಸ್ಯ ಸಃ 
ಸ್ವತನ್ನಃ' ಎಂದು” ಹೇಳಿರುವನು. ಕ್ರಿಯೆಯು “ಜಶೆಗುವದಕ್ಕೆ ಯಾರು 
ಮುಖಿ ಶೈನಾಗಿರುವನೋ ಅಂತಹವನನ್ನು ಸೂಚಿಸುವ ಕಾರಕಕ್ಕೆ ಕರ್ತಾ ಎಂದು 
ಹೇಳುತ್ತಾರೆ. “ರಾಮಃ ಪಚತಿ' ಎಂಬಲ್ಲಿ ಬೇಯಿಸುವ (ಪಚನ) ಕ್ರಿ ಕ್ರಿಯೆಗೆ ಮುಖ್ಯನಾದವನು 
ರಾಮನು. ಅದುದರಿಂದ ಅವನು ಸ್ವತನ್ಮನಾದ ಕರ್ತ ವಾಗಿರುತ್ತಾನೆ. ಇವನ 
ಸಂಬಂಧದಿಂದ ಬೇರೆ ಕಾರಕಗಳು ಕ್ರಿಯಾನ್ವಿತವಾಗುತ್ತವೆ. ಕರ್ತೆ -ಕಾರಕವಿಲ್ಲದೇ ಯಾವ 
ವಾಕ್ಯವೂ ಸಿದ್ದವಾಗುವುದಿಲ್ಲ. ಕರ್ತ -ಕಾರಕವನ್ನು ಬಿಟ್ಟು ಇತರೆ ಕಾರಕಗಳಿಲ್ಲದಿದ್ದರೂ 
ವಾಕ ರಚನೆಯಾಗುತ್ತದೆ. ಮೇಲಿನ ವೃತ್ತಿಯಲ್ಲಿ "ವಿವಕ್ಷಿತ' ಎ೦ಬ ಶಬ್ದಪ್ರಯೋಗ 
ಮಾಡಿರುವುದರಿಂದ ಕರಣ (ಕಾಷ್ಟು, ಅಧಿಕರಣ (ಸ್ಥಾಲೀ), ಇವುಗಳನ್ನು 
ಕರ್ತವಾಗಿ ವಿವಕ್ಷೆ ಮಾಡುವುದುಂಟು. 

ಉದಾ- 1. ಕಾಷ್ಟಾನಿ ಪಚನ್ತಿ 2. ಸ್ಥಾಲೀ ಪಚತಿ.ತತ್ವಬೋಧಿಯಲ್ಲಿಯೂ ಇದೇ 
ಅಭಿಪ್ರಾಯವನ್ನು ಹೀಗೆ ಹೇಳಲಾಗಿದೆ. “ಸ್ಥಾಲ್ಯಾದೀನಾಂ ವಸ್ತುತಃ ಸ್ವಾತನ್ನಾ ಬಾವೇತಪಿ 
ಸ್ಥಾಲೀ ಪಚತಿ ಇತ್ಯಾದಿ ಪ್ರಯೋಗಃ ಸಾಧುರೇವೇತಿ “ವಿವಕ್ಷಿತೋರ್ಥಃ” ಇತಿ 

(ಕರಣಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ - 8೨೦೮. ಸಾಧಕತಮಮ್‌ ಕರಣಮ್‌!।(1.4.42) 

ವೃತ್ತಿ- ಕ್ರಿಯಾಸಿದ್ಧೌ ಪ್ರಕೃಷ್ಟೋಪಕಾರಕಂ ಕರಣ ಸ೦ಜ್ಞಂ ಸ್ಯಾತ್‌! 

ಅ. ವೃ.- “ಕಾರಕೇ” ಎಂಬುದು ಅಧಿಕಾರಸೂತ್ರವಾಗಿದೆ. 

ಅರ್ಥ- ಯಾವದಾದರೂ ಒಂದು ಕ್ರಿಯೆಯು ಜರುಗುವದಕ್ಕೆ, ಅತ್ಯಂತ 
ಆವಶ್ಯಕವಾದ ಅಂದರೆ "ಸಾಧನ 'ವಾಗಿರುತ್ತದೋ ಅಂತಹ “ಕಾರಕ'ಕೈ, ಕರಣ” ಎಂಬ 
ಸಂಜ್ಞೆಯನ್ನು ಕೊಡಲಾಗಿದೆ. ಪ್ರಕೃಷ್ಟ ಶಬ್ದಕ್ಕೆ ಒಂದು ಪ್ರಮಾಣ ಹೀಗಿದೆ:- 

“ಯದ್ವಾ $ಪಾರಾನಂತರಂ ಫಲನಿಷ್ಟತ್ತಿಃ ತತ್‌ ಪ್ರಕೃಷ್ಣಮ್‌।”ಉಕ್ತ೦ ಚ- 
“ಕ್ರಿಯಾಯಾಃ ಫಲನಿಷ್ಟತ್ತಿಃ ಯದ್ವಾಪಾರಾದನ೦ತರಂ।! 


1182 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವಿವಕ್ಷ $ತೇ ಯದಾ ತತ್ರ ಕರಣಂ ತತ್‌ ತದಾ ಸ್ಕೃುತಮ್‌॥"” 

ಒಂದು ಕ್ರಿಯೆಯ ಸಿದ್ದಿಗಾಗಿ ಹಲವು ಸಾಧನಗಳಿದ್ದರೂ ಯಾವದು ಅತ್ಯಂತ 
ಮುಖ್ಯವೋ ಅಥವಾ ಯಾವುದಿಲ್ಲದಿದ್ದರೆ ಆ ಕಾರ್ಯವು ಜರುಗುವುದಿಲ್ಸವೋ 
ಅಂತಹ ಪ್ರಕೃಷ್ಟ ಉಪಕಾರಕವಾದ ಸಾಧನಕ್ಕೆ ಸಾಧಕತಮ ಎಂದು ಹೇಳುತ್ತಾರೆ. 
ಅದೇ ಕರಣವೆಂದು ಗುರುತಿಸಲಡುತ್ತದೆ. 


(ತೃತೀಯಾ ವಿಭಕ್ತಿಯನ್ನು ವಿಧಿಸುವ ಸೂತ್ರ) 

ಸೂತ್ರ - 897 - ಕತಣ್ಯಕರಣಯೋಸ್ಪೃತೀಯಾ।(2.3.18) 

ವೃತ್ತಿ-ಅನಭಿಹಿತೇ ಕರ್ತರಿ ಕರಣೇ ಚ ತೃತೀಯಾ ಸ್ಯಾತ್‌। ರಾಮೇಣ ಬಾಣೇನ 
ಹತೋ ವಾಲೀ। 

ಪ. ಛೇ-ಕರ್ತ-ಕರಣಯೋಃ, ತೃತೀಯಾ। 

ಅ.ವೃ - ಇಲ್ಲಿ "ಅನಭಿಹಿತೇ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ -ಒಂದು ವಾಕ್ಕದಲ್ಲಿ “ಕರ್ತ' ಮತ್ತು ಕರಣವು “ತಿಜ್‌' ಮೊದಲಾದ 
ಪ್ರತ್ಯಯಗಳಿಂದ ಹೇಳಲ್ಪಡದೇ ಇದ್ದಾಗ ಅವುಗಳಿಗೆ ತೃತೀಯಾ ವಿಭಕ್ತಿಯು ಬರುತ್ತದೆ. 


ಉದಾ- ರಾಮೇಣ ಬಾಣೇನ ಹತೋ ವಾಲೀ (ರಾಮನಿಂದ ಬಾಣದಿಂದ 
ವಾಲಿಯು ಕೊಲ್ಲಲ್ಪಟ್ಟನು).ಈ ವಾಕ್ಯದಲ್ಲಿ ಕೃದನ್ತ ಶಬ್ದವಾದ “ಹತಃ” ಎಂಬ ಶಬ್ದದಿಂದ 
“ಕರ್ಮ'ವಾದ ವಾಲಿಯು ಹೇಳಲ್ಪಟ್ಟಿರೋಣದ್ದರಿಂದ, ಅದಕ್ಕೆ ಪ್ರಥಮಾ ವಿಭಕ್ತಿಯು 
ಬಂದಿದೆ. ಕತಣ್ಯವಾದ ರಾಮ ಕರಣವಾದ ಬಾಣ ಇವೆರಡೂ "ತಿಜಾ'ದಿಗಳಿಂದ 
ಹೇಳಲ್ಪಡದೇ ಇರೋಣದ್ದರಿಂದ ಅವುಗಳಿಗೆ ಪ್ರಕೃತ ಸೂತ್ರದಿಂದ ತೃತೀಯಾ ವಿಭಕ್ತಿಯು 
ಬಂದಿದೆ. 


(ಸಂಪ್ರದಾನ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ - 898 - ಕರ್ಮಣಾ ಯಮಭಪ್ರೈತಿ ಸ ಸಂಪ್ರದಾನಂ।(1.4.32) 
ವೃತ್ತಿ- ದಾನಸ್ಯ ಕರ್ಮಣಾ ಯಮಭಿಪ್ರೈತಿ ಸ ಸಂಪ್ರದಾನಸಂಜ್ಯಃ ಸ್ಯಾತ್‌! 
ಪ. ಛೇ - ಕರ್ಮಣಾ, ಯಮ್‌, ಅಭಿಪ್ರೆ ಟೆ: ಸಃ, ಸಂಪ್ರದಾನಮ್‌। 
ಅ. ವೃ- “ಕಾರಕೇ” ಎಂಬುದು ಅಧಿಕಾರ ಸೂತ್ರವಾಗಿದೆ. 


ಅರ್ಥ- "ದಾನ'ವೆಂದರೆ ಒಂದು ವಸ್ತುವನ್ನು ಮತ್ತೆ ತಿರುಗಿ ಪಡೆಯದೇ ಅದರಮೇಲೆ 
ಇರುವ ತನ್ನ ಸ್ವಾಮಿತ್ವವನ್ನು ಕಳೆದುಕೊಂಡು ಮತ್ತೊಬ್ಬರಿಗೆ ಅದರ ಸ್ವಾಮಿತ್ವವನ್ನು 
ಕೊಡುವುದು- 

ದಾನಂ ಚ ಅಪುನರ್ಗಹಣಾಯ ಸ್ಪಸ್ಪತ್ವ-ನಿವೃತ್ತಿಪೂರ್ವಕಂ ಪರಸ್ಪತ್ವ-ಉಪಾದನಮ್‌। 
(ತತ್ವಬೋಧಿನಿ). 

ಪ್ರತ್ಯುದಾಹರಣೆ-“ರಜಕಸ್ಯ ವಸ್ತ್ರಂ ದದಾತಿ” ಎಂಬಲ್ಲಿ ಚತುರ್ಥೀ ಬರಲಿಲ್ಲ. 


ವಿಭಕ್ತ್ಯರ್ಥ 1183 


ಯಾಕೆಂದರೆ ವಸ್ತ್ರದ ಸ್ವಾಮಿತ್ವ ಕೊಡುವವನಲ್ಲಿಯೇ ಇದೆ. ದಾನಕ್ರಿಯೆಯ ಕರ್ಮಕ್ಕೆ 
ಯಾರು ಉದ್ದಿಷ್ಟನೌಗಿರುತ್ತಾನೋ ಅಂತಹ ಕಾರಕಾಕ್ಕೆ ಸಂಪ್ರದಾನ ಸಂಜ್ಞೆಯು ಬರುತ್ತದೆ. 


“ಸಂಪ್ರದಾನದ ಅರ್ಥ - ಸಮ್ಯಕ್‌ ವುದ ಅಸ್ತೆ ಕೈ ತತ್‌ ಸಂಪ್ರದಾನಮ್‌? 
ಎಂದು ತತ್ವಬೋಧಿನಿಯಲ್ಲಿ ಹೇಳಲಾಗಿದೆ. ನುಪಾಭಾವ್ಯಕಾರರು ಕೊಟ್ಟಿರುವ 
ಉದಾಹರಣೆಯಲ್ಲಿ ಖಂಡಿಕೋಪಾಧ್ಯಾಯಃ ತಸ್ಮೈ (ಶಿಷ್ಯಾಯ) ಚಪೇಟಾಂ ದದಾತಿ 
(ಖಂಡಿಕೋಪಾಧ್ಯಾ ಯನು ಕೆನ್ನೆಯ ಮೇಲೆ ಹೊಡೆತವನ್ನು ಕೊಡುತ್ತಾನೆ). 

(ಚತುರ್ಥಿ ವಿಭಕ್ತಿಯನ್ನು ವಿಧಿಸುವ ಸೂತ್ರ) 
ಸೂತ್ರ - 8೨೨- ಚತುರ್ಥಿ ಸಂಪ್ರದಾನೇ।(2.3.13) 

ಸ ವಿಪ್ರಾಯ ಗಾಂ ದದಾತಿ! 

ಅ. ವ್ರ.- ಇಲ್ಲಿ “ಅನಭಿಹಿತೇ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಹ ಸಂಪ್ರದಾನ ಸಂಜ್ಞೆಯುಳ್ಳ ಕಾರಕಕ್ಕೆ “ಚತುರ್ಥಿೀ' ವಿಭಕ್ತಿಯು ಬರುತ್ತದೆ. 
ಉದಾ- ವಿಪ್ರಾಯ ಗಾಂ ದದಾತಿ! (ಬ್ರಾಹ್ಮಣನಿಗೆ "ಹಸುವನ್ನು (ದಾನವಾಗಿ) ಕೊಡುತ್ತಾನೆ. 
ಎಂಬ ಈ ವಾಕ್ಯದಲ್ಲಿ ವಿಪ್ರನು ಸಂಪ್ರದಾನ ಕಾರಕನಾಗಿರುವುದರಿಂದ "ವಿಪ್ರ ' ಶಬ್ಧಕ್ಕೆ 
ಚತುರ್ಥೀ ವಿಭಕ್ತಿಯು ಬಂದಿದೆ. ಇಲ್ಲಿ "ತಿಜಾ'ದಿ ಪ್ರತ್ಯಯಗಳಿಂದ "ಎಫ ಶಬ್ದವು 
ಹೇಳಲ್ಪಡಲಿಲ್ಲ ಆದ್ದರಿಂದ “ಪ್ರಥಮಾ' ವಿಭಕ್ತಿಯು ಬರಲಿಲ್ಲ. ಆದರೆ “ದಾನೀಯೋ 
ವಿಪ್ರಃ” ಎಂಬಲ್ಲಿ. "ವಿಪ್ರನು' "ಕೃತ್‌' ಪ್ರತ್ಯಯದಿಂದ ಹೇಳಲ್ಲಟಿರುವುದರಿಂದ "ವಿಪ 
ಶಬ್ದವು ಚತುರ್ಥೀ ವಿಭಕ್ತಿಯಲ್ಲಿ ಹೇಳಲ್ಲಡಲಿಲ್ಲ. 

(ಚತುರ್ಥೀ ವಿಭಕ್ತಿಯನ್ನು ವಿಧಿಸುವ ಸೂತ್ರ) 
ಸೂತ್ರ - ೨೦೦ - ನಮಃ ಸ್ವಸ್ತಿ-ಸ್ವಾಹಾ-ಸ್ವಧಾ-5ಲಂ೦-ವಷಡ್ಯೋಗಾಚ್ಚ।(ಐ.3.16) 
ವೃತ್ತಿ- ೬... ಚತುರ್ಥೀ। ಹರಯೇ ನಮಃ। ಪ್ರಜಾಭ್ಯಃ ಸ್ವಸ್ತಿ: ಅಗ್ನಯೇ 
ಸ್ವಾಹಾ। | ಪಿತೃಭ್ಯಃ ಧಾ। ಅಲಮಿತಿ ಪರ್ಯಾಪ್ತ್ಯರ್ಥಗ್ರಹಣಮ್‌। ತೇನ ದೈತ್ಯೇಭ್ಯೋ 
ಹರಿರಲಂ Li “ಸಮರ್ಥಃ, ಶಕ್ತಇತ್ಯಾದಿ। ಪ. ಛೇ- ನಮಃ ಸ್ವಸ್ತಿ-ಸ್ವಾಹಾ-ಸ್ವಧಾ- 
5ಲ೦-ವಷಡ್ಕೋಗಾತ್‌ ಚ। ಅ. ವೃ- “ಚತುರ್ಥೀ ಸಂಪ್ರದಾನೇ” ಎಂಬ ಸೂತ್ರದಿಂದ 
“ಚತುರ್ಥೀ ಎಂಟಿ ಪದವು ಅನುವ್ಯ ತ್ತವಾಗುತ್ತದೆ. 

ಅರ್ಥ: ನಮಃ, ಸ್ವಸ್ತಿ, ಸ್ವಾಹಾ, ಸ್ವಧಾ, 5೮೦, ಮತ್ತು ವಷಟ್‌ ಇವುಗಳ 
ಸಂಬಂಧವಿದ್ದಾಗ, ಆ ಪದಗಳಿಗೆ ಚತುರ್ಥೀ ಬರುತ್ತದೆ. 

ಉದಾ 1: ಹರಯೇ ನಮಃ (ಹರಿಗೆ ನಮಸ್ಕಾರ ಇರಲಿ). 2. ಪ್ರಜಾಭ್ಯಃ ಸ್ವಸ್ತಿ 
(ಪ್ರಜೆಗಳಿಗೆ ಮಂಗಲವಿರಲಿ), 3. ಅಗ್ನಯೇ ಸ್ವಾಹಾ (ಅಗ್ನಿಗೆ ಅರ್ಪಿತವಾಗಳಿ). 
4.ಪಿತೃಭ್ಯಃ ಸ್ವಧಾ(ಪಿತೃ ಗಳಿಗೆ ಅರ್ಪಿತವಾಗಲಿ). ಇಲ್ಲಿ 'ಅಲಮ್‌' ಎಂಬುದು 
ಸಮರ್ಥ ಎಂಬ ಅರ್ಥವನ್ನು ಕೊಡುತ್ತದೆ. ದೈತ್ಯೇಭ್ಯೋ ಹರಿರಲಮ್‌((ದೈತ್ಯರಿಗೆ 
ಹರಿಯು (ಎದುರಿಸಲು)  ಸಮರ್ಥನು). ಇದೇ ಅರ್ಥವನ್ನು ಕೊಡುವ ಪ್ರಭುಃ, 


1184 ಲಘುಸಿದ್ಧಾ೦ತ ಕೌಮುದೀ-ಉತ್ತರಾರ್ಧ 


ಸಮರ್ಥಃ, ಶಕ್ತಃ ಮೊದಲಾದ ಪದಗಳ ಯೋಗವಿರುವಾಗಲೂ ಚತುರ್ಥೀ ವಿಭಕ್ತಿ 
ಬರುತದೆ. 


(ಅಪಾದಾನ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ - ೨೦1- ಧ್ರುವಮಪಾಯೇ*ಪಾದಾನಮ್‌।(14.24) 

ವೃತ್ತಿ ಅಪಾಯಃ- ವಿಶ್ಲೇಷಃ, ತಸ್ನಿನ್‌ ಸಾಧ್ಯೇ ಯದ್‌ ಧ್ರುವಂ ಅವಧಿಭೂತಂ 
ಕಾರಕಂ ತದಪಾದಾನಮ್‌ ಸ್ಯಾತ್‌! 

ಪ. ಛೇ- ಧ್ರುವಮ್‌, ಅಪಾಯೇ, ಅಪಾದಾನಮ್‌। 

ಅ. ವೃ. - ಅಪಾದಾನ ಸಂಜ್ಞೆಯ ಫಲವು “ಅಪಾದಾನೇ ಪಳಣ್ಣುಮೀ” ಎಂಬ 
ಸೂತ್ರದಿಂದ ಪಣ್ಬುಮೀ ವಿಭಕ್ತಿಯ, ಬರುತ್ತದೆ. 

ಅರ್ಥ- ಸೂತ್ರದಲ್ಲಿರುವ ಅಪಾಯ ಶಬ್ದಕ್ಕೆ ವಿಯೋಗ ಅಥವಾ ವಿಶ್ಲೇಷ ಎಂದರ್ಥ. 
ಎರಡು ಪದಾರ್ಥಗಳಲ್ಲಿ ವಿಯೋಗ ಉಂಟಾದಾಗ, ಯಾವ ಒಂದು ಪದಾರ್ಥ 
ಸ್ಥಿರವಾಗಿರುತ್ತದೋ ಅದಕ್ಕೆ ಅಪಾದಾನ ಸಂಜ್ಞೆ ಬರುತ್ತದೆ. 


(ಪಣ್ಣುಮೀ ವಿಭಕ್ತಿಯನ್ನು ವಿಧಿಸುವ ಸೂತ್ರ) 
ಸೂತ್ರ - ೨೦೨-ಅಪಾದಾನೇ ಪಣ್ಣುಮೀ।( 2.3.28) 

ವೃತ್ತಿ-ಗ್ರಾಮಾತ್‌ ಆಯಾತಿ। ಧಾವತೋಶಶ್ವಾತ್‌ ಪತತಿ। ಇತ್ಯಾದಿ! 

ಅರ್ಥ - ಅಪಾದಾನ ಸಂಜ್ಞೆಯನ್ನು ಹೊಂದಿರುವ ಕಾರಕಕ್ಕೆ ಪಳ್ಚುಮೀ ವಿಭಕ್ತಿಯು 
ಬರುತ್ತದೆ. 

ಉದಾ-1. ಗ್ರಾಮಾತ್‌ ಆಯಾತಿ (ಗ್ರಾಮದಿಂದ ಬರುತ್ತಾನೆ). ಇಲ್ಲಿ ಗ್ರಾಮವು 

ಸ್ಥಿರವಾಗಿದ್ದು ಪುರುಷನು ಗ್ರಾಮದಿಂದ ಹೊರಗೆ ಬರೋಣದ್ದರಿಂದ, ಸ್ಥಿರವಾಗಿರುವ 
ಗ್ರಾಮವು ಅಪಾದಾನ ಸಂಜ್ಞೆಯನ್ನು ಹೊಂದಿ ಪ್ರಕೃತ ಸೂತ್ರದಿಂದ ಪಳ್ಳುಮೀ 
ವಿಭಕ್ತಿಯನ್ನು ಪಡೆಯುತ್ತದೆ. 

ಉದಾ-2. ಧಾವತಃ ಅಶ್ವಾತ್‌ ಪತತಿ (ಓಡುತ್ತಿರುವ ಕುದುರೆಯ ಮೇಲಿಂದ 
ಬೀಳುತ್ತಾನೆ). ಇಲ್ಲಿ ಓಡುತ್ತಿರುವ ಅಶ್ವವು ಸ್ಥಿರವಲ್ಲ ಎ೦ದು ಸ೦ಶಯ ಬರುತ್ತದೆ. 
ಅದಕ್ಕೆ ಭರ್ತಹರಿಯು ಒಂದು ಕಾರಿಕೆಯಿಂದ ಸಮಾಧಾನವನ್ನು ಹೇಳಿರುವನು. 

ಕಾರಿಕೆ: ಅಪಾಯೇ ಯದುದಾಸೀನ೦ ಚಲಂ ವಾ ಯದಿವಾsಚಲಮ್‌! 

ಧ್ರುವಮೇವ ತದಾವೇಶಾತ್‌ ತದಪದಾನಮುಚ್ಯತೇ॥ 

ಈ ಶ್ಲೋಕದ ಪ್ರಕಾರ, ಗ್ರಾಮಾದಾಯಾತಿ ಎಂಬುದು ಸ್ಥಿರವಾಗಿದ್ದು, ಅಪಾದಾನ 
ಸಂಜ್ಞೆಯನ್ನು ಹೊಂದಿದೆ. ಆದರೆ ಧಾವತಃ ಅಶ್ವಾತ್‌ ಪತತಿ ಎಂಬಲ್ಲಿ 
ಅಸ್ಥಿರವಾಗಿರುವ ಕುದುರೆಗೂ ಅಪಾದಾನ ಸಂಜ್ಞೆ ಬಂದಿದೆ. 


ವಿಧಕ್ಷ್ಯರ್ಥ 1185 


(ಷಷ್ಟೀ ವಿಭಕ್ತಿಯನ್ನು ವಿಧಿಸುವ ಸೂತ್ರ) 

ಸೂತ್ರ - ೨೦೫- ಷಷ್ಠೀ ಶೇಷೇ।(2.3.5೦) 

ವೃತ್ತಿ- ಕಾರಕ-ಪ್ರಾತಿಪದಿಕಾರ್ಥ-ವ್ಯತಿರಿಕ್ತಃ ಸ್ವ- ಸ್ವಾಮಿಭಾವಾದಿ-ಸಂಬಂಧಃ 
ಶೇಷಃ, ತತ್ರ ಷಷ್ಠೀ ಸ್ಯಾತ್‌। ರಾಜ್ಞಃ ಪುರುಷಃ ಕರ್ಮಾದೀನಾಮಪಿ ಸಂಬಂಧಮಾತ್ರ- 
ವಿವಕ್ಷಾಷಾಯಾಂ ಷಷ್ಠ್ಯೇವ। ಸತಾಂ ಗತಂ। ಸರ್ಪಿಷೋ ಜಾನೀತೇ। ಮಾತುಃ 
ಸ್ಮರತಿ ಏಧೋಧಕಸ್ಯ ಉಪಸ್ಕುರುತೇ। ಭಜೇ ಶಂಭೋಃ ಚರಣಯೋಃ 

ಅರ್ಥ-ಅಪಾದಾನಾದಿ ಕಾರಕಗಳಿಂದ ಭಿನ್ನವಾಗಿರುವ ಸ್ವಾಮಿ-ಸೇವಕ ಮೊದಲಾದ 
ಸಂಬಂಧವನ್ನು ಹೇಳುವ ಅರ್ಥವನ್ನು “ಶೇಷ' ಶಬ್ದದಿಂದ ಹೇಳಲಾಗಿದೆ. 

ಉದಾ- ರಾಜ್ಯ ಪುರುಷಃ (ರಾಜನ ಸೇವಕ) - ಎಂಬಲ್ಲಿ, ರಾಜನು ಸ್ವಾಮಿ, 
ಮತ್ತು ಪುರುಷನು ಅವನ ಸೇವಕ. ಇದರಿಂದ ಅವರಲ್ಲಿ ಸ್ವ-ಸ್ವಾಮಿ ಭಾವ ಸಂಬಂಧ 
ಇರುತ್ತದೆ ಎಂದು ಗೊತ್ತಾಗುತ್ತದೆ. ಇಲ್ಲಿ. "ರಾಜನ್‌' ಶಬ್ದಕ್ಕೆ ಕ್ರಿಯಾನ್ಹಯಿತ್ವವಿಲ್ಲ. 
ಆದ್ದರಿಂದ "ಷಷ್ಟೀ' ವಿಭಕ್ತಿಯು ಬಂದಿದೆ. ಇಲ್ಲಿ "ರಾಜನ್‌' ಶಬ್ದದ ಕೇವಲ 
ಪ್ರಾತಿಪದಿಕಾರ್ಥವು ವಿವಕ್ಷಿತವಾಗಿಲ್ಲ. ಪುರುಷ ಶಬ್ದಕ್ಕೆ ಮಾತ್ರ ಪ್ರಾತಿಪದಿಕಾರ್ಥವಿದ್ದು 
ಪ್ರಥಮಾ ವಿಭಕ್ತಿಯು ಬಂದಿದೆ. ಕರ್ಮ ಮೊದಲಾದ ಕಾರಕಗಳ ಅರ್ಥ ಬರುವ 
ಸಮಯದಲ್ಲಿ, ಕೇವಲ ಸಂಬಂಧದ ವಿವಕ್ಷೆ ಮಾಡಿದಾಗ, (ಬೇರೆ ಯಾವ ವಿವಕ್ಷೇ 
ಇಲ್ಲದಿದ್ದಾಗ) "ಕಠರ್ಮ' ಮೊದಲಾದವುಗಳಿಗೆ "ಷಷ್ಠೀ' ವಿಭಕ್ತಿಯು ಬರುತ್ತದೆ. 

ಉದಾ-2. ಸತಾಂ ಗತಮ್‌ (ಸತ್ತುರುಷ ಸಂಬಂಧಿಯಾದ ಗಮನ) - ಇಲ್ಲಿ 
'ಸತಾಂ' ಎ೦ಬ ಕರ್ಮಕಾರಕವು “ಷಷ್ಠೀ? ವಿಭಕ್ತಿಯಲ್ಲಿದೆ. 

ಉದಾ- 3. ಸರ್ಪಿಷೋ ಜಾನೀತೇ (ತುಪ್ಪದ ಉಪಾಯದಿಂದ ತಿಳಿದುಕೊಳ್ಳುತ್ತಾನೆ). 
ಈ ಉದಾಹರಣೆಯಲ್ಲಿ"ಕರಣ ಕಾರಕದ' ಸಂಬಂಧವನ್ನು ಹೇಳುವ ವಿವಕ್ಷೆ 
ಇರೋಣದ್ದರಿಂದ, "ಸರ್ಪಿಸ್‌' ಶಬ್ದವು ಷಷ್ಠೀ ವಿಭಕ್ತಿಯಲ್ಲಿದೆ. 

ಉದಾ- 4. ಮಾತುಃ ಸ್ಮರತಿ (ತಾಯಿಯ ಸ್ಮರಣೆ ಮಾಡುತ್ತಾನೆ) - ಈ ವಾಕ್ಕದಲ್ಲಿ, 
ಕರ್ಮಕಾರಕವಾದ ತಾಯಿಯನ್ನು ಹೇಳುವ ಮಾತೃ ಶಬ್ದ ಕ್ಕ "ಷಷ್ಟೀ' ವಿಭಕ್ತಿ ಬಂದಿದೆ. 

ಉದಾ- 5. ಏಧೋದಕಸ್ಯ ಉಪಸ್ಕುರುತೇ (ಉರಿಯುವ ಕಟ್ಟಗೆಯು ನೀರಿನ 
ಗುಣವನ್ನು ಬದಲಾಯಿಸುತ್ತದೆ). ಇಲ್ಲಿ ಉರಿಯುವ ಕಟ್ಟಿಗೆಯು ನೀರಿನಲ್ಲಿರುವ ಶೈತ್ಯವನ್ನು 
ಹೋಗಲಾಡಿಸಿ ಉಷ್ಣತೆಯನ್ನು ಉ೦ಟುಮಾಡುತ್ತದೆ. "ಉಪಸ್ಕುರುತೇ' ಎಂಬ ಶಬ್ದಕ್ಕೆ 
"ಗುಣಾಂತರಾಧಾನಂ ಕರೋತಿ' ಎಂದು ಅರ್ಥ ಮಾಡಿದ್ದಾರೆ. ಕಾಶಿಕಾಕಾರರು ಈ 
ಸೂತ್ರದ ಬಗ್ಗೆ ವಿವರಣೆಯನ್ನು ಹೀಗೆ ನೀಡಿದ್ದಾರೆ- 

“ಕರೋತೇಃ ಕರ್ಮಣಿ ಕಾರಕೇ ಶೇಷತ್ತೇನ ವಿವಕ್ಷಿತೇ ಪ್ರತಿಯತ್ನೇ 

ಗಮ್ಯಮಾನೇ ಷಷ್ಠೀ ವಿಭಕ್ತಿರ್ಭವತಿ! ಸತೋ ಗುಣಾಸ್ತರಾಧಾನ೦ 

ಪ್ರತಿಯತ್ನಃ।' 

ಉದಾ- 6. ಭಜೇ ಶಂಭೋಃ ಚರಣಯೋಃ ( ಶಂಕರನ ಚರಣಗಳ ಸೇವೆಯನ್ನು 


1186 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಮಾಡುತ್ತೇನೆ) - ಇಲ್ಲಿ ಕರ್ಮಕಾರಕವಾದ ಚರಣಗಳಿಗೆ ಷಷ್ಠೀ ವಿಭಕ್ತಿಯು ಬಂದಿದೆ. 

ಗಮನಿಸಬೇಕಾದ ಅಂಶ: "ಷಷ್ಠೀ' ವಿಭಕ್ತಿಯು ಕಾರಕವಲ್ಲ ಎಂದು ಸಾಮಾನ್ಯವಾಗಿ 
ಹೇಳುತ್ತಾರೆ. ಆದರೆ, ಮೇಲಿನ ' 

ಉದಾಹರಣೆಗಳಿಂದ “ಷಷ್ಠೀ' ವಿಭಕ್ತಿಯು "ಕಾರಕಾರ್ಥ'ವನ್ನು ಕೆಲವೊಮ್ಮೆ 
ಕೊಡುತ್ತದೆ. 

ಬೇರೆ ಉದಾ- 1 ವ್ಯಾಸಸ್ಯ ಕೃತಿಃ (ವ್ಯಾಸನ ಗ್ರಂಥ) - ಇಲ್ಲಿ ವ್ಯಾಸನು 
ಕತಣೃಕಾರಕನಾಗಿದ್ದಾನೆ. 2. ಜಗತಃ ಕರ್ತಾ (ಜಗತ್ತನ್ನು ಸೃಷ್ಟಿಸಿದವನು) - ಇಲ್ಲಿ 
ಸೃಜನ ಕ್ರಿಯೆಗೆ ಕರ್ಮವಾಗಿರುವ ಜಗತ್ತು “ಷಷ್ಠೀ” ವಿಭಕ್ತಿಯಲ್ಲಿದೆ 

(ಅಧಿಕರಣ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ - ೨೦4- ಆಧಾರೋ*ಧಿಕರಣಮ್‌।(1.4.45) 

ವೃತ್ತಿ- ಕತಣೃ-ಕರ್ಮದ್ದಾರಾ ತನ್ನಿಷ್ಠ ಕ್ರಿಯಾಯಾಃ ಆಧಾರಃ ಕಾರಕಂ ಅಧಿಕರಣಂ 
ಸ್ಯಾತ್‌। 

ಪ. ಛೇ- ಆಧಾರಃ, ಅಧಿಕರಣಮ್‌। 

ಅರ್ಥ- “ತತ್ವಬೋಧಿನೀ'ಯಲ್ಲಿ, “ಆಧ್ರಿಯತೇ ಅಸ್ಮಿನ್‌ ಇತಿ ಆಧಾರಃ। ಸ ಕಸ್ಯ 
ಇತ್ಯಾಕಾಂಕ್ಷಾಯಾಮ್‌, ಕಾರಕಾಧಿಕಾರಾತ್‌ ಕ್ರಿಯಾಯಾ ಇತಿ ಲಭ್ಯತೇ? 

ಕರ್ತ ಮತ್ತು ಕರ್ಮ ಇವುಗಳ ಮುಖಾಂತರ ಅವುಗಳ ಸ್ಥಾನದಲ್ಲಿರುವ ಕ್ರಿಯೆಯ 
ಯಾವ ಆಧಾರವಿದೆಯೋ ಅಂತಹ ಆಧಾರವಾಗಿರುವ ಕಾರಕಕ್ಕೆ “ಅಧಿಕರಣ'ವೆಂಬ 
ಸಂಜ್ಞೆಯು ಬರುತ್ತದೆ. ಅಂದರೆ ಕ್ರಿಯೆಯ ಕತಣ್ಯವಿಗೆ ಅಥವಾ ಕರ್ಮಕ್ಕೆ ಯಾವದು 
ಆಧಾರವಾಗಿದೆಯೋ ಆ ಕಾರಕಕ್ಕೆ ಅಧಿಕರಣ ಸಂಜ್ಞೆ ಬರುತ್ತದೆ ಎಂದು ಅರ್ಥ. 


(ಸಪ್ತಮೀ ವಿಭಕ್ತಿಯನ್ನು ವಿಧಿಸುವ ಸೂತ್ರ) 

ಸೂತ್ರ - ೨೦೮-ಸಪ್ತಮ್ಯಧಿಕರಣೇ ಚ।(2.3.36) 

ವೃತ್ತಿ- ಅಧಿಕರಣೇ ಸಪ್ತಮೀ ಸ್ಯಾತ್‌, “ಚ'ಕಾರಾದ್‌ ದೂರಾನ್ತಿಕಾರ್ಥೇಭ್ಯಃ। 
ಔಪಶ್ಚೇಷಿಕಃ, ವೈಷಯಿಕಃ, ಅಭಿವ್ಯಾಪಕಶ್ಚ ಇತ್ಯಾಧಾರಃ ತ್ರಿಧಾ। ಕಟೇ ಆಸ್ತೇ। ಸ್ಥಾಲ್ಯಾಂ 
ಪಚತಿ। ಮೋಕ್ಷೇ ಇಚ್ಛಾಂಸಿ ಸರ್ವಸ್ಮಿನ್ನ್‌ ಆತ್ಮಾಸ್ತಿ! ವನಸ್ಯ ದೂರೇ ಅನ್ತಿಕೇ ವಾಃ। 

ಪ. ಛೇ-ಸಪ್ತಮೀ, ಅಧಿಕರಣೇ, ಚ। 

ಅರ್ಥ - “ಅಧಿಕರಣ” ಕಾರಕದಿಂದ ಸಪ್ತಮಿಯು ಬರುತ್ತದೆ. "ಚ' ಕಾರದಿಂದ 
ಹಾಗೆಯೇ ದೂರ ಅಥವಾ ಸಮೀಪ ಈ ಅರ್ಥವುಳ್ಳ ಶಬ್ದಗಳನ್ನು ಪ್ರಯೋಗ 
ಮಾಡಿದಾಗಲೂ, ಅವುಗಳಿಗೆ ಸಪ್ತಮೀ ಬರುತ್ತದೆ. ಈ ಸೂತ್ರದಲ್ಲಿ 
ಸಮುಚ್ಚಯಾರ್ಥಕವಾದ “ಚ' ಕಾರದಿಂದ “ದೂರಾನ್ತಿಕಾರ್ಥೇಭ್ಯಃ ದ್ವಿತೀಯಾ ಚ 
(2.3.35) ಎಂಬ ಹಿ೦ದಿನ ಸೂತ್ರದಿಂದ “ದೂರಾನ್ತಿಕಾರ್ಥೇಭ್ಯಃ” ಎಂಬ ಸಾಮಾಸಿಕ 
ಪದದ ಅನುವೃತ್ತಿಯೂ ಆಗಿದೆ.ಆಧಾರವು ಮೂರು ವಿಧವಾಗಿದೆ. 1. ಔಪಶ್ಲೇಶಿಕ 


ವಿಭಕ್ರ್ಯರ್ಥ 1187 


ಆಧಾರ, 2. ವೈಷಯಿಕ ಆಧಾರ, ಮತ್ತು 3.ಅಭಿವ್ಯಾಪಕ ಆಧಾರ ಎಂದು. 

1. ಔಪಶ್ಲೇಷಿಕ - “ಶ್ಲೇಷಃ' ಎಂದರೆ ಸಂಯೋಗ. ಉಪ-ಸಮೀಪೆ- 
ಶ್ಲೇಷ ಉಪಶ್ಷೇಷಃ ಈ ರೀತಿಯ ಉಪಶ್ಲೇಷದಿಂದ ಬಂದದ್ದು ಔಪಶ್ಲೇಷಿಕ ಆಧಾರ. 

ಉದಾ- “ಕಟೇ ಆಸ್ತೇ' ಎಂಬಲ್ಲಿ, ಚಾಪೆ(ಕಟ)ಯು ಆಧಾರವಾಗಿರುವುದರಿಂದ 
“ಕಟ' ಶಬ್ದಕ್ಕೆ ಸಪ್ತಮೀ ಬಂದಿದೆ. ಕಾರಣ "ಆಸ್ತೇ' ಎಂಬ ಕ್ರಿಯೆಗೆ ಔಪಶ್ಲೇಷಿಕವಾದ 
ಆಧಾರವು ಚಾಪೆ(ಕಟ)ಯಾಗಿದೆ. ಕಟಕ್ಕೆ ಕರ್ತವಿನ ಸಂಬಂಧವು ಉಪಶ್ಚೇಷವಾಗಿದೆ. 

2. ವೈಷಯಿಕ - ವಿಷಯಕ್ಕೆ ಸಂಬಂಧಿಸಿದ್ದು ಎಂದರ್ಥ. ಅಂದರೆ "ಕರ್ಮ' 
ಎಂದರ್ಥ. 

ಉದಾ- “ಸ್ಥಾಲ್ಯಾಂ ಪಚತಿ' ಎಂಬಲ್ಲಿ ಪಚನ ಕ್ರಿಯೆಗೆ ಕರ್ಮವಾದ "ತಂಡುಲ'ವು 
ಅಧ್ಯಾಹೃತವಾಗಿದೆ. ಆ ಕರ್ಮದ ಮುಖಾಂತರ ಸ್ಥಾಲೀ(ಪಾತ್ರೆಯು ಪಚ(ಬೇಯಿಸುವ 
ಕೆಯೆಗೆ)ನ ಕ್ರಿಯೆಗೆ "ಆಧಾರ'ವಾಗಿದೆ. "ಮೋಕ್ಷೇ ಇಚ್ಛಾ ಅಸ್ತಿ' ಎಂಬುದು "ವೈಷಯಿಕ' 
ಆಧಾರಕ್ಕೆ ಉದಾಹರಣೆಯಾಗಿದೆ. 

3.ಅಭಿವ್ಯಾಪಕ - ಸರ್ವಸ್ಮಿನ್ನ್‌ ಆತ್ಕಾಸ್ತಿ (ಆತ್ಮನು ಎಲ್ಲ ಸ್ಥಳದಲ್ಲಿಯೂ ಇದ್ದಾನೆ) 
ಎಂಬಲ್ಲಿ, "ಆತ್ಮನು' "ಆಧೇಯ'ವಾಗಿದ್ದುಕೊಂಡು ತನ್ನ ಅಸ್ತಿತ್ವದಿಂದ ಎಲ್ಲಕ್ಕೂ 
ಆಧಾರವಾಗಿ ವ್ಯಾಪಿಸಿಕೊಂಡಿದ್ದಾನೆ. ಇದಕ್ಕೇನೇ ಮತ್ತೊಂದು ಉದಾಹರಣೆ ಎಂದರೆ, 
"ತಿಲೇಷು ತೈಲಮ್‌' ( ಎಳ್ಳಿನಲ್ಲಿ ಎಣ್ಣೆ) ಎಂಬುದು. 

ಪ್ರಸ್ತುತ ಸೂತ್ರದಲ್ಲಿ "ದೂರಾನ್ವಿಕಾರ್ಥೇಭ್ಯಃ' ಎಂಬುದು ಅನುವೃತ್ತವಾಗಿರುವುದರಿಂದ 
“ವನಸ್ಯ ದೂರೇ ಅನ್ತಿಕೇ ವಾ' ಎಂಬಲ್ಲಿ "ದೂರ' ಮತ್ತು “ಅನ್ವಿಕ' ಶಬ್ದಗಳಿಗೂ 
“ಸಪ್ತಮೀ' ಬಂದಿದೆ. 

ಇತಿ ಕಾರಕ-ಪ್ರಕರಣಮ್‌ (37) (ವಿಭಕ್ತ *ರ್ಥಾಃ)॥ 


ಪ್ರತರಣ-38: ಸಮಾಸ 
(ಕೇವಲ ಸಮಾಸ : ಸೂತ್ರ ಸಂಖ್ಯೆ 9೦6 ರಿಂದ ೨೦8 ವರೆಗೆ) 


ಸಮಾಸಃ ಪಣ್ಣುಧಾ। ತತ್ರ ಸಮಸನಂ ಸಮಾಸಃ। 

ಸ ಚ ವಿಶೇಷಸಂಜ್ವಾವಿನಿರ್ಮುಕ್ತಃ ಕೇವಲಸಮಾಸಃ ಪ್ರಥಮಃ। 

ಪ್ರಾಯೇಣ ಪೂರ್ವಪದಾರ್ಥಪ್ರಧಾನಃ ಅವ್ಯಯೀಭಾವಃ ದ್ವಿತೀಯಃ 

ಪ್ರಾಯೇಣ ಉತ್ತರಪದಾರ್ಥಪ್ರಧಾನಃ ತತ್ತುರುಷಃ ತೃತೀಯಃ। 

ತತ್ತುರುಷ ಭೇದಃ ಕರ್ಮಧಾರಯಃ। ಕರ್ಮಧಾರಯಭೇದೋ ದಧ್ವಿಗುಃ। 

ಪ್ರಾಯೇಣ ಅನ್ಯಪದಾರ್ಥಪ್ರಧಾನಃ ಬಹುಪ್ರೀಹಿಃ ಚತುರ್ಥಃ। 

ಪ್ರಾಯೇಣ ಉಭಯಪದಾರ್ಥಪ್ರಧಾನಃ ಧ್ವನ್ಹ್ವಃ ಪಣ್ಣುಮಃ। 

ಅರ್ಥ: ಸಮಾಸ ಐದು ವಿಧವಾಗಿದೆ. ಸಮಾಸವೆಂದರೆ ಅರ್ಥ ದೃಷ್ಟಿಯಿಂದ 
ಒಂದೇ ಕಡೆ ಬರುವ ಯೋಗ್ಯವಾದ ಅನೇಕ ಪದಗಳನ್ನು ಒಂದು ಪದವನ್ನಾಗಿ 
ಮಾಡುವುದು. ಅರ್ಥದ ದೃಷ್ಟಿಯಿಂದ ಸಂಬಂಧ ಹೊಂದುವ ಪದಗಳು ಒಂದೆಕಡೆಗೆ 
ಸೇರಿದಾಗ ಸಮಾಸವಾಗುತ್ತದೆ.ಇದನ್ನೇ ಸಮಸನಂ ಸಮಾಸಃ ಎಂದು ಹೇಳಿರುವರು. 

1. ಕೇವಲ ಸಮಾಸ: ಸಮಾಸದಲ್ಲಿ ಮೇಲೆ ಹೇಳಿದ ಐದು ಪ್ರಕಾರಗಳಿದ್ದರೂ 
ಅದರಲ್ಲಿ ಕೇವಲ ಸಮಾಸವು ಪ್ರಥಮ ಸ್ಥಾನವನ್ನು ಪಡೆದಿದೆ. ಬೇರೆ ಸಮಾಸಗಳೆಲ್ಲ 
ಅವುಗಳಲ್ಲಿರುವ ಘಟಕ ಪದಗಳ ಸಂಬಂಧದಿಂದ ಬೇರೆ ಬೇರೆ ಸಂಜ್ಞೆಗಳನ್ನು ಹೊಂದಿ 
ಬೇರೆ-ಬೇರೆ ಪ್ರಕಾರಗಳಿಗೆ ಸೇರಿದವುಗಳಾಗುತ್ತವೆ. ಈ ರೀತಿ ವಿಶೇಷ ಸಂಜ್ಞೆ ಇಲ್ಲದಿರುವ 
ಸಮಾಸಕ್ಕೆ ಕೇವಲ ಸಮಾಸವೆಂದು ಹೇಳುತ್ತಾರೆ. ಇದನ್ನೇ ಸುಪ್‌-ಸುಪ್‌ ಸಮಾಸವೆಂದು 
ಕರೆಯುತ್ತಾರೆ ಒಂದು ಸುಬಂತವು ಮತ್ತೊಂದು ಸುಬಂತದ ಜೊತೆಗೆ ಸೇರಿ 
ಸಮಾಸವಾಗುತ್ತದೆ. 

ಉದಾ- ಪೂರ್ವಂ ಭೂತಃ-ಭೂತಪೂರ್ವಃ. (ಇಲ್ಲಿ ವಿಶೇಷ ಸಂಜ್ಞೆ ಇರುವುದಿಲ್ಲ). 

2. ಅವ್ಯಯೀಭಾವಃ ಸಮಾಸಃ (ಪೂರ್ವಪದಾರ್ಥಪ್ರಧಾನಃ ಅವ್ಯಯೀಭಾವಃ): 
ಇದು ಎರಡನೇಯ ಪ್ರಕಾರಕ್ಕೆ ಸೇರಿದೆ. ಇದರಲ್ಲಿ ಪೂರ್ವ ಪದದ ಅರ್ಥಕ್ಕೆ 
ಪ್ರಾಧಾನ್ಯವಿರುತ್ತದೆ. 

ಉದಾ- ಕೃಷ್ಣಸ್ಯ ಸಮೀಪೇ - ಉಪಕೃಷ್ಣಮ್‌। (ಕೃಷ್ಣನ ಸಮೀಪದಲ್ಲಿ) ಇಲ್ಲಿ 

2. ಸಮೀಪವೆಂಬ ಅವ್ಯಯಾರ್ಥದಲ್ಲಿ ಇರುವ ಉಪ ಶಬ್ದವು ಪೂರ್ವಪದವಾಗಿದೆ. 
ಆದ್ದರಿಂದ ಪೂರ್ವಪದಾರ್ಥಕ್ಕೆ ಇಲ್ಲಿ ಪ್ರಾಧಾನ್ಯವಿರುತ್ತದೆ. 

3. ತತ್ತುರುಷಃ ಸಮಾಸಃ (ಉತ್ತರಪದಾರ್ಥಪ್ರಧಾನಃ): ಈ ಸಮಾಸದಲ್ಲಿ 
ಎರಡನೇಯ ಪದಾರ್ಥಕ್ಕೆ ಅಂದರೆ ಉತ್ತರ ಪದಾರ್ಥಕ್ಕೆ ಪ್ರಾಧಾನ್ಯವಿರುತ್ತದೆ. 

ಉದಾ- ರಾಜ್ಯ ಪುರುಷ-ರಾಜಪುರುಷಃ (ರಾಜನ ಸೇವಕನು). ಇಲ್ಲಿ ಎರಡನೇಯ 
ಪದವಾದ ಪುರುಷ ಶಬ್ಧಕ್ಕೆ ಪ್ರಾಧಾನ್ಯವಿರುತ್ತದೆ. 


ಸಮಾಸ 1189 


3. ಅ. ಕರ್ಮಧಾರಯ ಸಮಾಸ : ಇದು ತತ್ಪುರುಷದ ಒಂದು ಪ್ರಭೇದವಾಗಿದೆ. 
ಕರ್ಮಧಾರಯವೆಂದರೆ ಎರಡು ಪದಗಳು ಒಂದೇ ವಿಭಕ್ತಿಯಲ್ಲಿರುತ್ತವೆ. ಅವುಗಳಿಗೆ 
ಸಾಮಾನಾಧಿಕರಣ್ಯವಿರುತ್ತದೆ (ಅಂದರೆ ಸಮಾನಲಿಂಗ ವಿಭಕ್ತಿ ವಚನಗಳಲ್ಲಿರುತ್ತವೆ) 
ಅವುಗಳಲ್ಲಿ ಅನೇಕ ಪ್ರಕಾರಗಳಿವೆ ಅವುಗಳನ್ನು ಮುಂದೆ ವಿವರಿಸಲಾಗುವುದು. 

ಉದಾ: ಕೃಷ್ಣ ಸರ್ಪಃ - ಕೃಷ್ಣಶ್ವ ಅಸೌ ಸರ್ಪಶ್ಚ ಎಂಬುದು ವಿಗ್ರಹವಾಕ್ಯ. ಕೃಷ್ಣ 
ಎಂಬುದು ವಿಶೇಷಣವಾಗಿಯೂ ಸರ್ಪಃ ಎಂಬುದು ವಿಶೇಷ್ಯವಾಗಿಯೂ ಇದೆ. 

3. ಬ. ದ್ವಿಗು ಸಮಾಸಃ :- ಇದು ಕರ್ಮಧಾರಯದ ಒಂದು ಪ್ರಭೇದವಾಗಿದೆ. 
ಕರ್ಮಧಾರಯ ಮತ್ತು ದ್ವಿಗು ಈ ಎರಡು ಸಮಾಸಗಳು ತತ್ತುರುಷದ ಪ್ರಭೇದಗಳಾಗಿವೆ. 
ದ್ವಿಗು ಸಮಾಸದಲ್ಲಿ ಪೂರ್ವ ಪದವು ಸಂಖ್ಯಾವಾಚಕವಾಗಿರುತ್ತದೆ. 

ಉದಾ:-ಪಂಚಗವಮ್‌ - ಪಂಚಾನಾಮ್‌ ಗವಾಮ್‌ ಸಮಾಹಾರಃ ಎಂಬುದು 
ವಿಗ್ರಹವಾಕ್ಯ. 

4. ಬಹುವ್ರೀಹಿಃ (ಅನ್ಯಪದಾರ್ಥಪ್ರಧಾನಃ): ಯಾವ ಸಮಾಸದಲ್ಲಿ ಎರಡು 
ಪದಾರ್ಥಗಳ ಅರ್ಥವು ಅಪ್ರಧಾನವಾಗಿದ್ದು ಮೂರನೇಯ ಪದದ (ಅಂದರೆ 
ಆಸಮಾಸದಲ್ಲಿ ಘಟಕವಾಗಿ ಇಲ್ಲದ ಕಸು ಅರ್ಥಕ್ಕೆ ಪ್ರಾಧಾನ್ಯವಿರುವುದೋ ಅದು 
ಬಹುವ್ರೀಹಿಃ "ಸಮಾಸವು. 

ಉದಾ- ಪೀತಾಮ್ಪರಃ =ಪೀತಂ ಅಮ್ದರಂ ಯಸ್ಯ ಸಃ (ಮಹಾವಿಷ್ಟುಃ) ಎಂಬುದು 
ವಿಗ್ರಹವಾಕ್ಯ. ಪೀತಾಮ್ಹರಃ ಎಂಬ ಸಮಾಸದಲ್ಲಿ ಪೀತ ಎ೦ಬ ಶಬ್ದದ ಅರ್ಥಕ್ಕೂ 
ಅಂಬರ ಎಂಬ ಶಬ್ದದ 'ಅರ್ಥಕ್ಕೂ ಪ್ರಾಧಾನ್ಯವಿಲ್ಲದೇ ಮಹಾವಿಷ್ಣುಃ ಎಂಬ ಮೂರನೆಯ 
ಪದಾರ್ಥಕ್ಕೆ ಪ್ರಾಧಾನ್ಯವಿರುತ್ತದೆ. ಹೀಗಾಗಿ ಇದು ಅನ್ಯಪದಾರ್ಥಪ್ರದಾನವಾಗಿದೆ. 

5. ದ್ವನ್ಹ್ವ ಸಮಾಸಃ (ಉಭಯಪದಾರ್ಥಪ್ರಧಾನಃ): ಈ ದ್ವನ್ಹ ಸಮಾಸದಲ್ಲಿ 
ಎರಡು ಪದಗಳಿಗೂ ಪ್ರಾಧಾನ್ಯವಿರುತ್ತದೆ. ಸಾಧಾರಣವಾಗಿ ಮೇಲೆ ಹೇಳಿದ ಸಮಾಸಗಳು 
ಎರಡು-ಎರಡು ಪದಗಳು ಸೇರಿ ಸಮಸ್ತಪ ದಗಳಾಗುತ್ತವೆ. ಈ ದ್ವನ್ಚ್ವ ಸಮಾಸದಲ್ಲಿ 
ಹಲವು ಪದಗಳು ಸೇರಿಯೂ ಒಂದು ಸಮಸ್ತಪ ದವಾಗುವುದುಂಟು. ಇದಕ್ಕೆ ಇತರೇತರ 
ದ್ವನ್ಹವೆ೦ದು ಹೇಳುತ್ತಾರೆ. ಇದೇ ದ್ವನ್ಹ ಸ ಸಮಾಸದಲ್ಲಿ ಮತ್ತೊಂದು ಪ್ರಕಾರವೆಂದರೆ 
ಸಮಾಹಾರ ದ್ವನ್ಹ್ವ. ಇವುಗಳ ಬಗ್ಗೆ ವಿಶೇಷವಾಗಿ ಆಯಾ ಪ್ರಕರಣಗಳಲ್ಲಿ 
ತಿಳಿದುಕೊಳ್ಳಬಹುದು. ಇದೇರೀತಿಯಲ್ಲಿ ಬಹುವ್ರೀಹಿಃ ಸಮಾಸದಲ್ಲೂ ಹಲವು ಪದಗಳು 
ಸೇರಿಯೂ ಒಂದು ಸಮಸ್ತಪದವಾಗುವುದುಂಟು. ಬೇರೆ ಸಮಾಸಗಳಲ್ಲಿ ಎರಡು 
ಎರಡು ಪದಗಳು ಸೇರಿ ಸಮಾಸವಾಗುತ್ತದೆ. 

ಉದಾ 1. ರಾಮಲಕ್ಷ್ಮಣೌ: ರಾಮಶ್ಚ ಲಕ್ಷ್ಮಣಶ್ಚ ಎಂಬುದು ವಿಗ್ರಹವಾಕ್ಯ. ಇದು 
ಎರಡು ಪದಗಳುಳ್ಳ ಇತರೇತರ ದ್ವನ್ಹ್ವ. ಇಲ್ಲಿ ಇಬ್ಬರು ವ್ಯಕ್ತಿಗಳಿರುವುದರಿಂದ ಕೊನೆಯ 
ಪದವಾದ ಲಕ್ಷಣ ` ಶಬ್ದಕ್ಕೆ ಅನುಗುಣವಾಗಿ ಪಲ್ಲಂಗದಲ್ಲಿ ದ್ವಿವಚನವು ಹೇಳಲಾಗಿದೆ. 
ಕೊನೆಯ ಪದದ ಲಿಂಗವನ್ನು ಅನುಸರಿಸಿ ವಿಭಕ್ತಿಯ ರೂಪಗಳು ಸಿದ್ಧವಾಗುತ್ತವೆ. 


1190 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ.2 ರಾಮಲಕ್ಷ್ಮಣಭರತಶತ್ರುಘ್ನಾಃ - ರಾಮಶ್ಚ ಲಕ್ಷ್ಮಣಶ್ಚ ಭರತಶ್ಚ ಶತುಘಶ್ಚ 
ಎಂದು ವಿಗ್ರಹ ವಾಕ್ಯ ಇಲ್ಲಿ ನಾಲ್ಕು ವ್ಯಕ್ತಿಗಳು ಇರುವುದರಿಂದ ಮತ್ತು ಕೊನೆಯ 
ಶಬ್ದವು ಪುಲ್ಲಿಂಗದಲ್ಲಿ ಇರುವುದರಿಂದ ಅದಕ್ಕೆ ಅನುಗುಣವಾಗಿ ಪ್ರಥಮಾ ವಿಭಕ್ತಿಯ 
ಬಹುವಚನದ ರೂಪವನ್ನು ತಾಳಿದೆ. ಇಲ್ಲಿ ಎಲ್ಲ ಪದಗಳಿಗೂ ಪ್ರಾಧಾನ್ಯವಿರುತ್ತದೆ. 
ಇದು ಇತರೇತರ ದ್ವನ್ಹದ ಮತ್ತೊಂದು ಪ್ರಕಾರವಾಗಿದೆ. 

ಇವುಗಳನ್ನು ಹೊರತು ನ್‌ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ 
ಮತ್ತು ಉಪಪದ ಸಮಾಸವೆಂದು ಸಮಾಸದ ಬೇರೆ-ಬೇರೆ ಪ್ರಕಾರಗಳಿವೆ. ಇವುಗಳಲ್ಲಿ 
ಕರ್ಮಧಾರಯ ಮತ್ತು ದ್ವಿಗು ಸಮಾಸಗಳ ಬಗ್ಗೆ ಹಿಂದೆ ಹೇಳಲಾಗಿದೆ. 

ವಿಗ್ರಹವಾಕ್ಕದಲ್ಲಿ ಎರಡು ಪ್ರಕಾರಗಳಿವೆ ಒಂದು ಲೌಕಿಕವಿಗ್ರಹ ವಾಕ್ಯ. ಮತ್ತೋಂದು 
ಅಲೌಕಿಕವಿಗ್ರಹ ವಾಕ್ಯ. ರಾಜ್ಯ ಪುರುಷಃ (ರಾಜಪುರುಷ) ಎಂಬುದು ಲೌಕಿಕ 
ವಿಗ್ರಹವಾಕ್ಯ ರಾಜನ್‌--ಜಸ್‌ ಮತ್ತು ಪುರುಷಃಸು ಎಂಬುದು ಅಲೌಕಿಕವಿಗ್ರಹವಾಕ್ಯ. 
ಅಲೌಕಿಕವಿಗ್ರಹವಾಕ್ಯವು ವ್ಯಾಕರಣದ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. 

(ಪರಿಭಾಷಾ ಸೂತ್ರ) 

ಸೂತ್ರ - ೨೦೮. ಸಮರ್ಥಃ ಪದವಿಧಿಃ(2.1.1) 

ವೃತ್ತಿ - ಪದಸಮ್ದನ್ಗೀ ಯೋ ವಿಧಿಃ ಸಃ ಸಮರ್ಥಾಶ್ರಿತೋ ಬೋಧ್ಯಃ। 

ಅರ್ಥ:- ವ್ಯಾಕರಣ ಶಾಸ್ತ್ರದಲ್ಲಿ ಪದಗಳಿಗೆ ಸಂಬಂಧವಾದ ಕಾರ್ಯವಾಗಬೇಕಾದರೆ 
ಅಲ್ಲಿ ಸಮರ್ಥವಾದ ಪದಗಳಿಗೇನೆ ಸಂಬಂಧವಾಗುತ್ತದೆ. 

ಆಕಾಜ್ಞಾ ಮೊದಲಾದವುಗಳಿಂದ ಪದಾರ್ಥಗಳಿಗೆ ಪರಸ್ಪರ ಸಂಬ೦ಧವಾಗುವದಕ್ಕೆ 
ಇರುವ ಯೋಗ್ಯತೆಗೇನೆ ಸಾಮರ್ಥ್ಯವೆಂದು ಹೇಳುತ್ತೇವೆ. ಸಾಮರ್ಥ್ಯವು ಎರಡು 
ವಿಧಗಳಿವೆ. ಅವು ಏಕಾರ್ಥೀ ಭಾವ ಸಾಮರ್ಥ್ಯ ಮತ್ತು ವ್ಯೇಪೇಕ್ಷಾರೂಪ 
ಸಾಮಾರ್ಥ್ಯವೆಂದು ಹೆಸರು. 

(ಸಮಾಸ ಸಂಜ್ಞೆಯನ್ನು ವಿಧಿಸುವ ಅಧಿಕಾರ ಸೂತ್ರ) 

ಸೂತ್ರ - ೨೦7. ಪ್ರಾಕ್ಕತಾರಾತ್‌ ಸಮಾಸಃ(2.1.3) 

ವೃತ್ತಿ - "ಕಡಾರಾಃ ಕರ್ಮಧಾರಯೇ' ಇತ್ಯತಃ ಪ್ರಾಕ್ಷಮಾಸ ಇತ್ಯಧಿಕ್ರಿಯತೇ। 

ಪ. ಛೇ- ಪ್ರಾಕ್‌ಕಡಾರಾತ್‌, ಸಮಾಸಃ 

ಅರ್ಥ-ದ್ವಿತೀಯಾ ಅಧ್ಯಾಯದ ದ್ವಿತೀಯ ಪಾದದಲ್ಲಿ ಕೊನೆಯ ಸೂತ್ರವಾದ 
ಕಡಾರಾಃ ಕರ್ಮಧಾರಯೇ ಎಂಬ ಸೂತ್ರದವರೆಗೆ ಸಮಾಸಃ ಎಂಬುದು 
ಅಧಿಕಾರದಲ್ಲಿರುವುದು. 

(ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ - ೨೦8. ಸಹ ಸುಪಾ (2.14) 


ವೃತ್ತಿ - ಸುಪ್‌ ಸುಪಾ ಸಹ ವಾ ಸಮಸ್ಯತೇ। ಸಮಾಸತ್ವಾತ್‌ ಪ್ರಾತಿಪದಿಕತ್ತೇನ 


ಸಮಾಸ 1191 


10 ಸುಪೋ ಲುಕ್‌। ಪರಾರ್ಥಾಭಿಧಾನಂ ವೃತ್ತಿಃ ಕೃತ್ತದ್ಧಿತ-ಸ ಮಾಸ್ಟೆ ೈಕಶೇಷ- 
ಸನಾದ್ಯನ್ನಧಾತುರೂಪಾಃ ಪಳ್ಳುವೃತ್ತ ತಯಃ। ವೃತ್ಯರ್ಥಾವಬೋದಕಂ ವಾಕ್ಕಂ' ವಿಗ್ರಹಃ 
ಸಚ 'ಲೌಕಿಕೋಲೌಕಿಕ್ಚೇತಿ ದ್ವಿಧಾ। ತತ್ರ ಪೂರ್ವಂ ಭೂತಃ-ಇತಿ ಲೌಕಿಕಃ। 
"ಫೂರ್ವ4ಅಮ್‌+ಭೂತ-ಸು' ಇತ್ಯ ರೌಕಿಕ॥ ಭೂತಪೂರ್ವಃ। ಭೂತಪೂರ್ವೆೇ ಚರಡಿತಿ 
ನಿರ್ದೇಶಾತ್‌ ಪೂರ್ವನಿಪಾತಃ 


(ಇವ ಪದ ಸಮಾಸವನ್ನು ವಿಧಿಸುವ ವಾರ್ತಿಕ) 
ವಾ। ಇವೇನ ಸಮಾಸೋ ವಿಭಕ್ತ್ಯಲೋಪಶ್ವ । 
ವಾಗರ್ಥೌ ಇವ ವಾಗರ್ಥಾವಿವ। 


36. ಇತಿ ಕೇವಲ ಸಮಾಸಃ 

ಅ. ವೃ. “ಸುಬಾಮನ್ವಿತೇ ಪರಾಜ್ನವತ್‌ ಸ್ವರೇ' ಎಂಬ ಸೂತ್ರದಿಂದ"ಸುಪ್‌' ಎಂಬ 
ಪದವೂ "ಮತ್ತು" ಪ್ರಾಕ್ಕಡೌರಾತ್‌ ಸಮಾಸ ಎಂಬ ಸೂತ್ರದಿಂದ "ಸಮಾಸಃ' ಎಂಬ 
ಪದವೂ ಅನುವ ತ್ರವಾಗುತ್ತದೆ. 

ಅರ್ಥ - ಸುಬಂತ ಶಬ್ದವು ಸುಬಂತ ಶಬ್ದದ ಜೊತೆಗೆ ವಿಕಲ್ಲದಿಂದ 
ಸಮಾಸವಾಗುತ್ತದೆ. 

ಆಗ ಈ ಶಬ್ದಕ್ತೆ  ಕೃತ್ತದ್ಧಿತ ಸಮಾಸಾಶ್ಚ ಎ೦ಬ ಸೂತ್ರದಿಂದ ಪ್ರಾತಿಪದಿಕ ಸಂಜ್ಞೆಯು 
ಬರುತ್ತದೆ. ಆಗ "ಸುಷೋಧಾತುಪ್ರಾತಿಪದಿಕಯೋಃ ಎಂಬ ಸೂತ್ರದಿಂದ ಸುಪ್‌ 
ಪ್ರತ್ಯಯಗಳಿಗೆ ಲೋಪವು ಬರುತ್ತದೆ. ಅಂದರೆ ಅಲೌಕಿಕ ವಿಗ್ರಹವಾಕ್ಯದಲ್ಲಿ ಇರುವ 
ಸು ಪ್‌ ಪ್ರತ್ಯಯಗಳಿಗೆ ಲೋಪ ಬರುತ್ತದೆ. 

ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾದ ಶಬ್ದಗಳು ಸಾಮರ್ಥ್ಯದಿಂದ ಸಂಬಂದ 
ಹೊಂದಿದಾಗ ತಮ್ಮ ಮೂಲ ಅರ್ಥಕ್ಕಿಂತ ಹೆಚ್ಚಾದ ಅರ್ಥವನ್ನು ಹೇಳಿದರೆ ಅದಕ್ಕೆ 
ವೃತ್ತಿ ಎಂದು ಹೇಳುತ್ತಾರೆ. ಈ ರೀತಿ ವೃತ್ತಿಗಳು ಐದು ವಿಧವಾಗಿವೆ. 1. ಕೃದನ್ತ 
ವೃತಃ 2 ತದ್ಧಿತ ವೃತ್ತಿಃ, 3. ಸಮಾಸವ, ತ್ತಿ, 4. ಏಕಶೇಷವೃ ತಿಃ ಮತ್ತು ಈ 
ಸನಾದ್ಯವ್ರಧಾತುವೈ ತ್ರಿ. ವೃತ್ತಿಯ ಅರ್ಥವನ್ನು ಸ್ಪಷ್ಟಪಡಿಸುವ ವಾಕ್ಯಕ್ಕೆ ವಿಗಹವಾಕ್ಕವೆಂದು 
ಹೇಳುತ್ತಾರೆ. ಬ ಎರಡ ಪ್ರಕಾರವಾಗಿರುವುದನ್ನು ಹಿಂದೆ ಹೇಳಲಾಗಿದೆ. 

ಪ್ರಕೃತ ಸೂತ್ರವು ಸಮಾಸವನ್ನು ವಿಧಿಸುವ ಸೂತ್ರವಾಗಿದ್ದು ಸುಬಂತಮ್‌ ಸುಬಂತೇನ 
ಸಮಸ್ಯ 'ತೇ ಎಂದು ಸಮಾಸ" ವಿಧಿಯನ್ನು "ಹೇಳಿದೆ. ಸಮಾಸ ಶಾಸ್ತ್ರದಲ್ಲಿ 
(ಸೂತಗಳಲ್ಲಿ)ಿಯಾವ ಪ ಪದವು ಪ್ರಥಮಾ ವಿಭಕ್ತಿಯಲ್ಲಿ ಇರುವುದೋ ಶೆದಕ್ಕ 
ಉಪಸರ್ಜನವೆಂದು ಸಂಜ್ಞೆಯನ್ನು ಪ ಪಡೆಯುತ್ತದೆ. ಅದರ ಪ್ರಕಾರ ಪ್ರಸ್ತುತ ಸೂತ್ರದಲ್ಲೆ 
ಎರಡು ಪದಗಳಿಗೆ ಉಪಸರ್ಜನ ಸಂಜ್ಞೆಯು ಬರುತ್ತದೆ. ಲೌಕಿಕ ದೃಷ್ಟಿಯಿಂದ ಪೂರ್ವಂ 
ಎಂಬುದೇ ಉಪಸರ್ಜನವಾಗಿರುತ್ತದೆ (ಅಪ್ರಧಾನ ವಿಶೇಷಣವಾಗಿರುತ್ತದೆ) ಆದುದರಿಂದ 
ಉಪಸರ್ಜನಮ್‌ ಪೂರ್ವಂ ಎಂಬ ಸೂತ್ರದ ಪ್ರಕಾರ ಪೂರ್ವ ಶಬ್ದವನ್ನೇ ಸಮಾಸದಲ್ಲಿ 
ಮೊದಲನೆಯ ಪದವಾಗಿ ಉಪಯೋಗಿಸಬೇಕು ಎಂದು ಹೇಳಿದಂತಾಗುತ್ತದೆ ಆದರೆ 


1190 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ.2 ರಾಮಲಕ್ಷ್ಮಣಭರತಶತ್ರುಘ್ನಾಃ - ರಾಮಶ್ಚ ಲಕ್ಷ್ಮಣಶ್ವ ಭರತಶ್ಚ ಶತುಘ ಶ್ಚ 
ಎಂದು ವಿಗ್ರಹ ವಾಕ್ಯ ಇಲ್ಲಿ ನಾಲ್ಕು ವ್ಯಕ್ತಿಗಳು ಇರುವುದರಿಂದ ಮತ್ತು ಕೊನೆಯ 
ಶಬ್ದವು ಪುಲ್ಲಿಂಗದಲ್ಲಿ ಇರುವುದರಿಂದ ಅದಕ್ಕೆ ಅನುಗುಣವಾಗಿ ಪ್ರಥಮಾ ವಿಭಕ್ತಿಯ 
ಬಹುವಚನದ ರೂಪವನ್ನು ತಾಳಿದೆ. ಇಲ್ಲಿ ಎಲ್ಲ ಪದಗಳಿಗೂ ಪ್ರಾಧಾನ್ಯವಿರುತ್ತದೆ. 
ಇದು ಇತರೇತರ ದ್ದನ್ನದ ಮತ್ತೊಂದು ಪ್ರಕಾರವಾಗಿದೆ. 

ಇವುಗಳನ್ನು ಹೊರತು ನಇ್‌ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ 
ಮತ್ತು ಉಪಪದ ಸಮಾಸವೆಂದು ಸಮಾಸದ ಬೇರೆ-ಬೇರೆ ಪ್ರಕಾರಗಳಿವೆ. ಇವುಗಳಲ್ಲಿ 
ಕರ್ಮಧಾರಯ ಮತ್ತು ದ್ವಿಗು ಸಮಾಸಗಳ ಬಗ್ಗೆ ಹಿ೦ದೆ ಹೇಳಲಾಗಿದೆ. 

ವಿಗ್ರಹವಾಕ್ಯದಲ್ಲಿ ಎರಡು ಪ್ರಕಾರಗಳಿವೆ ಒಂದು ಲೌಕಿಕವಿಗ್ರಹ ವಾಕ್ಯ ಮತ್ತೋಂದು 
ಅಲೌಕಿಕವಿಗ್ರಹ ವಾಕ್ಯ. ರಾಜ್ಞಃ ಪುರುಷಃ (ರಾಜಪುರುಷ) ಎಂಬುದು ಲೌಕಿಕ 
ವಿಗ್ರಹವಾಕ್ಯ. ರಾಜನ್‌--ಜಸ್‌ ಮತ್ತು ಪುರುಷ--ಸು ಎಂಬುದು ಅಲೌಕಿಕವಿಗ್ರಹವಾಕ್ಯ. 
ಅಲೌಕಿಕವಿಗ್ರಹವಾಕ್ಕವು ವ್ಯಾಕರಣದ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. 

(ಪರಿಭಾಷಾ ಸೂತ್ರ) 

ಸೂತ್ರ - ೨೦6. ಸಮರ್ಥಃ ಪದವಿಧಿಃ(2.11) 

ವೃತ್ತಿ - ಪದಸಮ್ಸನ್ನೀ ಯೋ ವಿಧಿಃ ಸಃ ಸಮರ್ಥಾಶಿತೋ ಬೋಧ್ಯಃ। 

ಅರ್ಥ:- ವ್ಯಾಕರಣ ಶಾಸ್ತ್ರದಲ್ಲಿ ಪದಗಳಿಗೆ ಸಂಬಂಧವಾದ ಕಾರ್ಯವಾಗಬೇಕಾದರೆ 
ಅಲ್ಲಿ ಸಮರ್ಥವಾದ ಪದಗಳಿಗೇನೆ ಸಂಬಂಧವಾಗುತ್ತದೆ. 

ಆಕಾಜ್ಞಾ ಮೊದಲಾದವುಗಳಿಂದ ಪದಾರ್ಥಗಳಿಗೆ ಪರಸ್ಪರ ಸಂಬ೦ಧವಾಗುವದಕ್ಕೆ 
ಇರುವ ಯೋಗ್ಯತೆಗೇನೆ ಸಾಮರ್ಥ್ಯವೆಂದು ಹೇಳುತ್ತೇವೆ. ಸಾಮರ್ಥ್ಯವು ಎರಡು 
ವಿಧಗಳಿವೆ. ಅವು ಏಕಾರ್ಥೀ ಭಾವ ಸಾಮರ್ಥ್ಯ ಮತ್ತು ವ್ಯೇಪೇಕ್ಷಾರೂಪ 
ಸಾಮಾರ್ಥ್ಯವೆಂದು ಹೆಸರು. 

(ಸಮಾಸ ಸಂಜ್ಞೆಯನ್ನು ವಿಧಿಸುವ ಅಧಿಕಾರ ಸೂತ್ರ) 

ಸೂತ್ರ - ೨೦7. ಪ್ರಾಕ್ಟಡಾರಾತ್‌ ಸಮಾಸಃ(2.1.3) 

ವೃತ್ತಿ - "ಕಡಾರಾಃ ಕರ್ಮಧಾರಯೇ' ಇತ್ಯತಃ ಪ್ರಾಕ್ಷಮಾಸ ಇತ್ಯಧಿಕ್ರಿಯತೇ। 

ಪ. ಛೇ- ಪ್ರಾಕ್‌ಕಡಾರಾತ್‌, ಸಮಾಸಃ। 

ಅರ್ಥ-ದ್ವಿಶೀಯಾ ಅಧ್ಯಾಯದ ದ್ವಿತೀಯ ಪಾದದಲ್ಲಿ ಕೊನೆಯ ಸೂತ್ರವಾದ 
ಕಡಾರಾಃ ಕರ್ಮಧಾರಯೇ ಎಂಬ ಸೂತ್ರದವರೆಗೆ ಸಮಾಸಃ ಎಂಬುದು 
ಅಧಿಕಾರದಲ್ಲಿರುವುದು. 

(ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ - ೨೦8. ಸಹ ಸುಪಾ (2.1.4) 


ವೃತ್ತಿ - ಸುಪ್‌ ಸುಪಾ ಸಹ ವಾ ಸಮಸ್ಕತೇ। ಸಮಾಸತ್ವಾತ್‌ ಪ್ರಾತಿಪದಿಕತ್ತೇನ 


ಸಮಾಸ 1191 


10 ಸುಪೋ ಲುಕ್‌। ಪರಾರ್ಥಾಭಿಧಾನಂ ವೃತ್ತಿಃ ಕೃತ್ತದ್ದಿತ-ಸಮಾಸೈಕಶೇಷ- 
ಸನಾದ್ಯನ್ತಧಾತುರೂಪಾಃ ಪಣ್ಣುವೃತ್ತಯಃ ವೃತ್ಯರ್ಥಾವಬೋಧಕಂ ವಾಕ್ಯಂ ವಿಗ್ರಹಃ 
ಸಚ ಲೌಕಿಕೋಲಾೌಕಿಕಶ್ಚೇತಿ ದ್ವಿಧಾ। ತತ್ರ ಪೂರ್ವಂ ಭೂತಃ ಇತಿ ಲೌಕಿಕಃ 
"ಪೂರ್ವ--ಅಮ್‌.-ಭೂತ-ಸು'ಇತ್ಯಲೌಕಿಕಃ॥। ಭೂತಪೂರ್ವಃ। ಭೂತಪೂರ್ವೆ ಚರಡಿತಿ 
ನಿರ್ದೇಶಾತ್‌ ಪೂರ್ವನಿಪಾತಃ 


(ಇವ ಪದ ಸಮಾಸವನ್ನು ವಿಧಿಸುವ ವಾರ್ತಿಕ) 
ವಾ। ಇವೇನ ಸಮಾಸೋ ವಿಭಕ್ತ ಕಲೋಪಶ್ವ | 
ವಾಗರ್ಥೌ ಇವ ವಾಗರ್ಥಾವಿವ। 


38. ಇತಿ ಕೇವಲ ಸಮಾಸಃ 

ಅ. ವೃ.-"ಸುಬಾಮನ್ವಿತೇ ಪರಾಜ್ಲವತ್‌ ಸ್ಪರೇ' ಎಂಬ ಸೂತ್ರದಿಂದ"ಸುಪ್‌' ಎಂಬ 
ಪದವೂ ಮತ್ತು'ಪ್ರಾಕೃಡಾರಾತ್‌ ಸಮಾಸಃ'ಎಂಬ ಸೂತ್ರದಿಂದ"ಸಮಾಸಃ' ಎಂಬ 
ಪದವೂ ಅನುವೃತ್ತವಾಗುತ್ತದೆ. 

ಅರ್ಥ - ಸುಬಂತ ಶಬ್ದವು ಸುಬಂತ ಶಬ್ದದ ಜೊತೆಗೆ ವಿಕಲ್ಪದಿಂದ 
ಸಮಾಸವಾಗುತ್ತದೆ. 

ಆಗ ಈ ಶಬ್ದಕ್ಕೆ ಕೃತ್ತದ್ಧಿತ ಸಮಾಸಾಶ್ವ. ಎಂಬ ಸೂತ್ರದಿಂದ ಪ್ರಾತಿಪದಿಕ ಸ ಸಂಜ್ಞೆಯು 
ಬರುತ್ತದೆ. ಆಗ ಇಮೋಧಾತುಪ್ರಾತಿಪದಿಕಯೋಃ ಎಂಬ ಸೂತ್ರದಿಂದ ಸುಪ್‌ 
ಪ್ರತ್ಯಯಗಳಿಗ ಲೋಪವು ಬರುತ್ತದೆ. ಅಂದರೆ ಅಲೌಕಿಕ ವಿಗ್ರಹವಾಕ್ಕದಲ್ಲಿ ಇರುವ 

ಸುಪ್‌ ಪ್ರತ್ಯಯಗಳಿಗೆ ಲೋಪ ಬರುತ್ತದೆ. 

ಕಾ ಅಥವಾ ಎರಡಕ್ಕಿಂತ ಹೆಚ್ಚಾದ ಶಬ್ದಗಳು ಸಾಮರ್ಥ್ಯದಿಂದ ಸಂಬಂದ 
ಹೊಂದಿದಾಗ ತಮ್ಮ ಮೂಲ ಅರ್ಥಕ್ಕಿಂತ ಹೆಚ್ಚಾದ ಅರ್ಥವನ್ನು ಹೇಳಿದರೆ ಅದಕ್ಕೆ 
ವೃತ್ತಿ ಎಂದು ಹೇಳುತ್ತಾರೆ. ಈ ರೀತಿ ವೃತ್ತಿಗಳು ಐದು ವಿಧವಾಗಿವೆ. 1. ಕೃದನ್ನ 
ವೃತ್ತಿ, ಚೈ ತದ್ಧಿತ ವೃತ್ತಿಃ, 3. ಸಮಾಸವ ೈತ್ತಿಕ, 4. ಏಕಶೇಷವೃ ತಿಃ ಮತ್ತು LW 
ಸನಾದ್ಯವ್ರಧಾತುವೈ ತ್ತಿ ವೃತ್ತಿಯ ಅರ್ಥವನ್ನು ಸ್ಪಷ್ಟಪಡಿಸುವ ವಾಕ್ಯಕ್ಕೆ ವಿಗಹವಾಕ್ಕವೆಂದು 
ಹೇಳುತ್ತಾರೆ. ಎಡ ಎರಡು ಪ್ರಕಾರವಾಗಿರುವುದನ್ನು ಹಿಂದೆ ಹೇಳಲಾಗಿದೆ. 

ಪ್ರಕೃತ ಸೂತ್ರವು ಸಮಾಸವನ್ನು ವಿಧಿಸುವ ಸೂತ್ರವಾಗಿದ್ದು ಸುಬಂತಮ್‌ ಸುಬಂತೇನ 
ಸಮಸ್ಯತೇ ಎಂದು ಸಮಾಸ. ವಿಧಿಯನ್ನು "ಹೇಳಿದೆ ಸಮಾಸ ಶಾಸ್ತ್ರ ದಲ್ಲಿ 
(ಸೂತ್ರಗಳಲ್ಲಿಯಾವ ಪದವು ಪ್ರಥಮಾ ವಿಭಕ್ತಿಯಲ್ಲಿ ಇರುವುದೋ ಶೆದಕ್ಕೆ 
ಉಪಸರ್ಜನವೆಂದು ಸಂಜ್ಞೆಯನ್ನು ಪಡೆಯುತ್ತದೆ. ಅದರ ಪ್ರಕಾರ ಪ್ರಸ್ತುತ ಸೂತ್ರದಲ್ಲಿ 
ಎರಡು ಪದಗಳಿಗೆ ಉಪಸರ್ಜನ ಸಂಜ್ಞೆಯು ಬರುತ್ತದೆ. ಲೌಕಿಕ ದೃಷ್ಟಿಯಿಂದ ಪೂರ್ವಂ 
ಎಂಬುದೇ ಉಪಸರ್ಜನವಾಗಿರುತ್ತದೆ (ಅಪ್ರಧಾನ ವಿಶೇಷಣವಾಗಿರುತ್ತದೆ.) ಆದುದರಿಂದ 
ಉಪಸರ್ಜನಮ್‌ ಪೂರ್ವಂ ಎ೦ಬ ಸೂತ್ರದ ಪ್ರಕಾರ ಪೂರ್ವ ಶಬ್ದವನ್ನೇ ಸಮಾಸದಲ್ಲಿ 
ಮೊದಲನೆಯ ಪದವಾಗಿ ಉಪಯೋಗಿಸಬೇಕು ಎಂದು ಹೇಳಿದಂತಾಗುತ್ತದೆ ಆದರೆ 


1192 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪಾಣಿನಿಯವರೇ ಭೂತಪೂರ್ವೇಚರಟ್‌ ಎಂಬ ಸೂತ್ರದಲ್ಲಿ ಹೇಳಿದ ಪ್ರಕಾರ ಭೂತ 
ಶಬ್ದಕ್ಕೆ ಪೂರ್ವ ನಿಪಾತವನ್ನು ಸೂಚಿಸಿರುವುದರಿಂದ ಭೂತಪೂರ್ವಃ ಎಂಬ ರೂಪವು 
ಸಿದ್ಧವಾಗಿದೆ. 

ವಾ। ಇವೇನ ಸಹ ಸಮಾಸೋ ವಿಭಕ್ತ ಕಲೋಪಶ್ನ - ಇವ ಶಬ್ದದ ಜೊತೆಗೆ 
ಸುಬನ್ನದ ಸಮಾಸವು ಆಗುತ್ತದೆ. ಮತ್ತು ವಿಭಕ್ತಿಯ ಲೋಪವಾಗುವುದಿಲ್ಲ. 
ಸಾಧಾರಣವಾಗಿ ಸಮಾಸವಾಗುವಾಗ ಸುಬನ್ತ ಪದಗಳಲ್ಲಿರುವ "ಸುಪ್‌' ಪ್ರತ್ಯಯಗಳು 
ಲೋಪವಾಗಬೇಕು. ಇದಕ್ಕೆ ಪ್ರಮಾಣ "ಸುಪೋಧಾತುಪ್ರಾತಿಪದಿಕಯೋಃ' ಎಂಬುದು 
ಪಾಣಿನೀಯ ಸೂತ್ರ. ಉದಾ- "ರಾಮಸ್ಯ ಪುಸ್ತಕಮ್‌'ಎಂಬಲ್ಲಿ ಷಷ್ಠೀ ವಿಭಕ್ತಿಯ"ಜಸ್‌' 
ಪ್ರತ್ಯಯವು ಲೋಪವಾಗುತ್ತದೆ.ಹಾಗೆಯೇ"ಪುಸ್ತಕಮ್‌' ಎಂಬಲ್ಲಿ "ಸು' ಪ್ರತ್ಯಯವು 
ಲೋಪವಾಗಿ “ರಾಮಪುಸ್ತಕ'ಎಂದು ಪ್ರಾತಿಪದಿಕವಾಗುತ್ತದೆ. ಮತ್ತೆ'ಸು' ಸೇರಿಸಿದಾಗ, 
“ರಾಮಪುಸ್ತಕಮ್‌'ಎಂದು ಸುಬ೦ತ ಸಮಸ್ತ ಶಬ್ದವಾಗುತ್ತದೆ. ಆದರೆ ಈ ವಾರ್ತಿಕದ 
ಪ್ರಕಾರ ವಾಗರ್ಥೌ.ಇಎಎಂ೦ಬುದುಲೌಕಿಕ ವಿಗ್ರಹ. ಅಲೌಕಿಕ ವಿಗ್ರಹವು 
ವಾಗರ್ಥ ಔ. ಇವ ಎಂದಿರುತ್ತದೆ. ಇಲ್ಲಿ"ಔ' ಎಂಬ "ಸುಪ್‌' ಪ್ರತ್ಯಯವು 
ಲೋಪವಾಗಬೇಕಾಗಿತ್ತು. ಆದರೆಈ ವಾರ್ತಿಕದ ಪ್ರಕಾರ ಪ್ರತ್ಯಯದ ಲೋಪವಾಗದೇ 
(ಸನ್ನಿಯಿಂದ) "ವಾಗರ್ಥಾವಿವ'ಎಂದೇಇರುತ್ತದೆ. 

ಯಾವ ಸಮಾಸಕ್ಕೆ ಯಾವ ಸಂಜ್ಞೆಯು ಇರುವುದಿಲ್ಲವೋ ಆ ಸಮಾಸಕ್ಕೆ ಕೇವಲ 
ಸಮಾಸವೆನ್ನುತ್ತಾರೆ. ಎಂದು ಹಿಂದೆ ಹೇಳಿದ್ದೇವೆ ಇಲ್ಲಿ ಪತಂಜಲಿ ಮುನಿಗಳು. ಈ 
ಸಂದಂರ್ಭದಲ್ಲಿ ಹೀಗೆ ಹೇಳಿರುವರು "ಯಸ್ಯ ಸಮಾಸಸ್ಯ ಅನ್ಯತ್‌ ಲಕ್ಷಣಮ್‌ ನಾಸ್ತಿ 
ಇದಮ್‌ ತಸ್ಯ ಲಕ್ಷಣಮ್‌ ಭವಿಷ್ಯ 


ಕೇವಲ ಸಮಾಸ (98) ಪ್ರಕರಣವು ಮುಗಿಯಿತು 


ಪಕರಣ-39: ಅವ್ಯಂಖೀಭಾವ 


(ಸೂತ್ರ ಸಂಖ್ಯೆ: ೨೦೨ ರಿಂದ ೨೨೦ ವರೆಗೆ) 
(ಅಧಿಕಾರ ಸೂತ್ರ) 
ಸೂತ್ರ - ೨೦೨9. ಅವ್ಯಯೀಭಾವಃ (2-1-5) 
ವೃತ್ತಿ.-ಅಧಿಕಾರೋsಯಂ ಪ್ರಾಕ್ಷತ್ತುರುಷಾತ್‌ । 
ಅರ್ಥ.-ತತ್ಪುರುಷಃ ಎ೦ಬ ಪಾಣಿನಿಯ ಅಷ್ಟಾದ್ಯಾಯಿ ಸೂತ್ರದ ಪೂರ್ವಸೂತ್ರದ 
ವರೆಗೆ ಅವ್ಯಯೀಭಾವಃ ಎಂಬ ಪ್ರಕೃತ ಸೂತ್ರವು ಅಧಿಕಾರ ಸೂತ್ರವಾಗಿದೆ. 


(ಸಮಾಸವನ್ನು ವಿಧಿಸುವ ಸೂತ್ರ) 


ಸೂತ್ರ- ೨1೦. ಅವ್ಯಯಂ ವಿಭಕ್ತಿ-ಸಮೀಪ-ಸಮೃದ್ಧಿ-ವ್ಯೃದ್ಧ ಕರಾ 
ಭಾವಾತ್ಯಯಾಸಮ್ಹತಿ-ಶಬ್ದಪ್ರಾದುರ್ಥಾವ- 
ಪಶ್ಚಾದ್ಯಥಾನುಪೂವಣ್ಯ-ಯೌಗಪದ್ಯ-ಸಾದೃಶ್ಯ-ಸಮ್ಮತ್ತಿ- 
ಸಾಕಲ್ಯಾನ್ತವಚನೇಷು(2-1-6) 
ವೃತ್ತಿ-ವಿಭಕ್ತ್ಯರ್ಥಾದಿಷು ವರ್ತಮಾನಂ ಅವ್ಯಯಂ ಸುಬಂತೇನ ಸಹ ನಿತ್ಯಂ 
ಸಮಸ್ಯತೇ ಸಃ ಅವ್ಯಯೀಭಾವಃಪ್ರಾಯೇಣ ಅವಿಗ್ರಹಃ ನಿತ್ಯಸಮಾಸಃ, ಪ್ರಾಯೇಣ 
ಅಸ್ಪಪದವಿಗ್ರಹಃ ವಾ /ವಿಭಕ್ತೌ-ಹರಿ- ಜೆ--ಅಧಿ- ಇತಿ ಸ್ಥಿತೇ- 
ಪ.ಚ್ಛೇ.-ಅವ್ಯಯಂ,ವಿಭಕ್ತಿ-ಸಮೀಪ-ಸಮೃದ್ಧಿ -ವ್ಯ ದಿ -ಅರ್ಥಾಭಾವ-ಅತ್ಯಯ- 
ಅಸಂಪ್ರತಿ-ಶಬ್ದಪ್ರಾದುರ್ಭಾವ-ಪಶ್ಚಾತ್‌-ಯಥಾ-ಆನುಪೂವ[-ಯೌಗಪದ್ಯ-ಸಾದೃಶ್ಯ- 
ಸಮ್ದತ್ತಿ-ಸಾಕಲ್ಯ-ಅನ್ತವಚನೇಷು । 
ಅ.ವೃ.-ಸುಬಾಮನ್ವಿತೇ ಪರಾಜ್ಞವತ್ನ ವೇ ಎಂಬ ಸೂತ್ರದಿಂದ ಸುಪ್‌ ಎಂಬ 
ಪದವು, ಹಾಗೆಯೇ ಸಹ ಸುಪಾ ಎಂಬ ಸೂತ್ರದಿಂದ ಸಹ ಎಂಬ ಪದವೂ 
ಅನುವೃತ್ತವಾಗುತ್ತವೆ. ಸಮರ್ಥಃ ಪದವಿಧಿಃ ಎಂಬ ಸೂತ್ರವನ್ನು ಅರ್ಥವನ್ನು 
ಅನ್ನಯಿಸಿಕೊಳ್ಳಬೇಕು. 
ಅರ್ಥ:-ವಿಬಕ್ತಿಸಮೀಪ,ಸಮೃದ್ಧಿ,ವ್ಯೃದ್ಧಿ(ವಿಗತಾಯದ್ದಿಃ-ಸಮೃದ್ಧಿಯ 
ಅಭಾವ),ಅರ್ಥಾಭಾವ, ಅತ್ಯಯ (ನಾಶಹೊಂದುವುದು), ಅಸಮೃತಿ (ಯುಕ್ತವಾದದ್ದಲ್ಲ), 
ಶಬ್ದಪ್ರಾದುರ್ಭಾವ (ಶಬ್ದದ ಪ್ರಕಾಶಅಥವಾ ಪ್ರಸಿದ್ಧಿ), ಪಶ್ಚಾತ್‌ (ಅನಂತರ), ಯಥಾ 
(ಯೋಗ್ಯತೆ, ದ್ವಿರುಕ್ತಿ ಪದಾರ್ಥವನ್ನು ಮೀರದೇ ಇರುವ ಮತ್ತು ಸಾದೃಶ್ಯ). ಆನುಪೂವಣ್ಯ 
(ಕ್ರಮದಿಂದ ಕೂಡಿದ), ಯೌಗಪದ್ಯ (ಒಮ್ಮೆಲೇ), ಸಾದೃಶ್ಛ(ಸದೃಶ), ಸಮ್ತತ್ತಿ (ಐಶ್ವರ್ಯ), 
ಸಾಕಲ್ಯ (ಪೂರ್ಣತೆ) ಮತ್ತು ಅನ್ತ (ಪರಿಸಮಾಪ್ತಿ ವರೆಗೆ)-ಈ ಹದಿನಾರು 
ಅರ್ಥಗಳಲ್ಲಿರುವ ಅವ್ಯಯಗಳಿಗೆ ಸಮರ್ಥವಾದ ಸುಬಂತ ಪದದ ಜೊತೆಗೆ ನಿತ್ಯವಾಗಿ 
ಸಮಾಸವಾಗುತ್ತದೆ. (ಇಲ್ಲಿ ವೈಕಲ್ಪಿಕವೆಂದು ಹೇಳಿಲ್ಲ ಆದ್ದರಿಂದ ಇಲ್ಲಿ ನಿತ್ಯಸಮಾಸವೆಂದು 
ತಿಳಿಯತಕ್ಕದ್ದು) ನಿತ್ಯ ಸಮಾಸಕ್ಕೆ ಪ್ರಾಯಶಃ ಲೌಕಿಕ ವಿಗ್ರಹವಾಕ್ಕವು ಇರುವುದಿಲ್ಲ. 


1194 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲೌಕಿಕ ವಿಗ್ರಹ ವಾಕ್ಯವನ್ನು ಹೇಳಬೇಕಾದರೆ ಅಸ್ವಪದ ವಿಗ್ರಹವಾಕ್ಕವನ್ನು ಹೇಳಬೇಕು 
ಅಂದರೆ ಸಮಾಸದಲ್ಲಿ ಘಟಿತವಾದ ಪದಗಳಿಗಿಂತ ಭಿನ್ನವಾದ ಪದಗಳನ್ನು 
ಉಪಯೋಗಿಸಿ ಹೇಳುವ ವಿಗ್ರಹ ವಾಕ್ಯಕ್ಕೇನೆ ಅಸ್ವಪದ ವಿಗ್ರಹವಾಕ್ಯವೆಂದು ಹೇಳುತ್ತೇವೆ. 
ಕೆಲವು ಸಂದರ್ಭದಲ್ಲಿ ಸಮಾಸ ಘಟಿತವಾದ ಎರಡು ಪದಗಳಲ್ಲಿ ಒಂದೇ ಪದದಿಂದ 
ವಿಗ್ರಹವಾಕ್ಕವನ್ನು ಹೇಳಿದರು ಅದು ಅಸ್ಪಪದ ವಿಗ್ರಹವಾಕ್ಯವಾಗುತ್ತದೆ. ಅವ್ಯಯಿಭಾವ 
ಸಮಾಸವೂ ಕೂಡಾ ಇದೇ ರೀತಿಯಲ್ಲಿ ಮೇಲೆ ಹೇಳಿದಂತೆ ನಿತ್ಯಸಮಾಸವಾಗಿರುತ್ತದೆ. 
ಉದಾ:-ಅಧಿಹರಿ (ಹರಿಯಲ್ಲಿ) ಅಧಿ ಎ೦ಬ ಅವ್ಯಯಕ್ಕೆ ಹರಿ ಶಬ್ದದ ಜೊತೆಗೆ 
ಸಪ್ತಮ್ಯರ್ಥದಲ್ಲಿ ಪ್ರಕೃತ ಸೂತ್ರದಿಂದ ಸಮಾಸವಾಗಿದೆ. ಹರೌ ಎಂಬುದು ಲೌಕಿಕ 
ವಿಗ್ರಹವಾಕ್ಯ. ಹರಿ೬ಚಿ4+ಅಧಿ ಎಂಬುದು ಅಲೌಕಿಕ ವಿಗ್ರಹವಾಕ್ಯ, “ಅಧಿ' ಎಂಬ 
ಅವ್ಯಯಕ್ಕೆ “ಸಪ್ತಮ್ಯಧೀಕರಣೇ ಚ” ಎಂಬ ಸೂತ್ರದಿಂದ ಅಧಿಕರಣಾರ್ಥವನ್ನು 
ಹೇಳುತ್ತದೆ. ಈ ರೀತಿಯಲ್ಲಿ ಸಮಾಸವಾದ ಮೇಲೆ ಸಮಾಸ ಘಟಿತವಾದ ಎರಡು 
ಪದಗಳಲ್ಲಿ ಯಾವ ಪದವನ್ನು ಮೊದಲು ಪ್ರಯೋಗಿಸಬೇಕು ಎಂಬುದನ್ನು ಮುಂದಿನ 
ಸೂತ್ರವು ಹೇಳುತ್ತದೆ. 
(ಉಪಸರ್ಜನ ಸಂಜ್ಞೆಯನ್ನು ವಿಧಿಸುವಸೂತ್ರ) 
ಸೂತ್ರ - ೨1. ಪ್ರಥಮಾನಿರ್ದಿಷ್ಟಂ ಸಮಾಸಉಪಸರ್ಜನಮ್‌ (1-2-43) 
ವೃತ್ತಿ: ಸಮಾಸಶಾಸ್ತ್ರೇ ಪ್ರಥಮಾನಿರ್ದಿಷ್ಟಂ ಉಪಸರ್ಜನಸಂಜ್ನಂ ಸ್ಯಾತ್‌ । 
ಪದಚ್ಛೇದ: ಪ್ರಥಮಾನಿರ್ದಿಷ್ಟಂ, ಸಮಾಸೇ, ಉಪಸರ್ಜನಮ್‌ । 
ಅರ್ಥ:ಸಮಾಸವಿಧಾಯಕಸೂತ್ರದಲ್ಲಿ ಪ್ರಥಮಾಂತಪದದಿಂದ ನಿರ್ದಿಷ್ಟವಾದ ಶಬ್ದಕ್ಕೆ 
ಉಪಸರ್ಜನಸಂಜ್ಞೆಯು ಬರುತ್ತದೆ.ಇಲ್ಲಿ ಅವ್ಯಯಂ ಎಂಬುದು ಪ್ರಥಮಾಂತ 
ಶಬ್ದವಾಗಿದೆ. ಈ ಪದದಿಂದ ನಿರ್ದಿಷ್ಟವಾದ ಪದಕ್ಕೆ ಉಪಸರ್ಜನ ಸಂಜ್ಞೆಯು ಬರುತ್ತದೆ. 
ವೃತ್ತಿ-ಸಮಾಸೇ ಉಪಸರ್ಜನಂ ಪ್ರಾಕ್ಷಯೋಜ್ಯಮ್‌ | ಇತಿಅಧೇಃ ಪ್ರಾಕ್‌ ಪ್ರಯೋಗಃ 
ಸುಪೋ ಲುಕ್‌, ಏಕದೇಶವಿಕೃತನ್ಯಾಯಸ್ಯ ಅನನ್ಯತ್ವಾತ್‌ ಪ್ರಾತಿಪದಿಕಸಇಸ್ಲಾಯಾಮ್‌ 
ಸ್ವಾದ್ಯುತ್ಪತ್ತಿಃ | ಅವ್ಯಯೀಭಾವಶ್ಚಇತಿಅವ್ಯಯತ್ವಾತ್‌ ಸುಪೋ ಲುಕ್‌-ಅಧಿಹರಿ. 
ಅರ್ಥ- ಉಪಸರ್ಜನಸಂಜ್ಞೆಯುಳ್ಳ ಶಬ್ದವನ್ನು ಪೂರ್ವದಲ್ಲಿ ಪ್ರಯೋಗಿಸಬೇಕು. 
(ಪೂರ್ವನಿಪಾತಮಾಡಬೇಕು). 
ಉದಾ: ಅಧಿಹರಿ (ಹರಿಯಲ್ಲಿ): ಇಲ್ಲಿ "ಅಧಿ' ಎಂಬುದು ಉಪಸರ್ಜನ ಸಂಜ್ಞೆಯನ್ನು 
ಹೊಂದಿರುವುದರಿಂದ ಅದು ಪೂರ್ವಪದವಾಗಿ ಅಧಿಹರಿ+ಜೆ ಎ೦ದಿದ್ದಾಗ 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಜಿ ಗೆ ಲೋಪವು ಬರುತ್ತದೆ. 
ಆಗ ಅಧಿಹರಿ ಎಂದಿರುತ್ತದೆ. ಅದರ ನಂತರ ಸುಪ್‌ ಪ್ರತ್ಯಯವನ್ನು ಸೇರಿಸಬಹುದು. 
ಅಧಿಹರಿಚಿ ಎಂಬುದೇ ಸಮಾಸವಾಗಿರುವುದರಿಂದ “ಕೃತ್‌ ತದ್ಧಿತ. ಸಮಾಸಾಶ್ನ” 
ಎ೦ಬ ಸೂತ್ರದಿಂದ ಅಧಿಹರಿ+ಜಿ ಎಂಬುದಕ್ಕೇನೆ ಪ್ರಾತಿಪದಿಕ ಸಂಜ್ಞೆ ಇರುವುದರಿಂದ 
'ಜಿ' ಲೋಪವಾಗುವುದರಿಂದ ಅಧಿಹರಿ ಎಂಬುದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬಾರದೇ 


ಅವ್ಯಯೀಭಾವ ` 1195 


ಹೋಗುವದು. ಅದಕ್ಕೆ "ಏಕದೇಶವಿಕೃತಮ್‌ ಅನನ್ಯವತ್‌' ಎಂಬ ನ್ಯಾಯದಿಂದ 
ಅಧಿಹರಿಜೆ ಎಂಬ ಪ್ರಾತಿಪದಿಕದಲ್ಲಿ ಜಿ ಲೋಪವಾದರೂ ಅದು ಪ್ರಾತಿಪದಿಕವಾಗಿಯೇ 
ಇರುತ್ತದೆ. ಆದುದರಿಂದ ಸುಪ್‌ ಪ್ರತ್ಯಯವನ್ನು ಸೇರಿಸಬಹುದು ಅವ್ಯಯೀಭಾವಶ್ಚ 
ಎ೦ಬ ಸೂತ್ರದಿಂದ ಅವ್ಯಯಿಭಾವಕ್ಕೆ ಅವ್ಯಯ ಸಂಜ್ಞೆಯು ಬರುತ್ತದೆ. “ಅವ್ಯಯಾದಾಪ್‌ 
ಸುಪಃ” ಎಂಬ ಸೂತ್ರದಿಂದ ಇದಕ್ಕೆ ಸೇರಿಸಿದ ಸುಪ್‌ ಪ್ರತ್ಯಯಗಳು ಲೋಪವಾದ 
ಮೇಲೆ ಅಧಿಹರಿ ಎಂಬ ರೂಪವು ಸಿದ್ಧವಾಗುತ್ತದೆ. 


(ಪೂರ್ವಸಿಪಾತವನ್ನು ವಿಧಿಸುವ ಸೂತ್ರ) 


ಸೂತ್ರ- ೨12. ಉಪಸರ್ಜನಂ ಪೂರ್ವಮ್‌ (2.2.3೦) 

ವೃತ್ತಿ- ಸಮಾಸೇ ಉಪಸರ್ಜನಂ ಪ್ರಾಕ್‌ ಪ್ರಯೋಜ್ಯಮ್‌। ಇತ್ಯದೇಃ ಪ್ರಾಕ್‌ 
ಪ್ರಯೋಗಃ। ಸುಪೋ ಲುಕ್‌, ಏಕದೇಶವಿಕೃತನ್ಯಾಯಸ್ಯ ಅನನ್ಯತ್ವಾತ್‌ ಪ್ರಾತಿಪದಿಕ 
ಸಂಜ್ಞಾಯಾಂ ಸ್ವಾದ್ಯುತ್ಪತ್ತಿ8 ಅವ್ಯಯಈ ಭಾವಸ್ಯ ಇತಿ ಅವ್ಯಯತ್ವಾತ್‌ ಸುಪೋ 
ಲುಕ್‌। ಅಧಿಹರಿ। 

ಅರ್ಥ- ಉಪಸರ್ಜನ ಸಂಜ್ಞೆಯುಳ್ಳ ಶಬ್ದವು ಸಮಾಸದಲ್ಲಿ ಪೂರ್ವನಿಪಾತವನ್ನು 
ಹೊಂದುತ್ತದೆ. (ಪೂರ್ವಪ್ರಯೋಗ ಮಾಡಬೇಕೆಂದು ಅರ್ಥ) 

ಉದಾ- ಅಧಿಹರಿ (ಹರಿಯಲ್ಲಿ) - ಇದು ಸಪ್ತಮಿ ವಿಭಕ್ತ್ಯರ್ಥದಲ್ಲಿ ಸಮಾಸಕ್ಕೆ 
ಉದಾಹರಣೆಯಾಗಿದೆ. ಈ ಪ್ರಯೋಗದಲ್ಲಿ "ಅಧಿ? ಎಂಬ ಶಬ್ದವು ಸಪ್ತಮೀ ವಿಭಕ್ತಿ 
ಅರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿದೆ. ಹರೌ--ಇತಿ ಎಂಬುದು ಲೌಕಿಕ ವಿಗ್ರಹ. ಹರಿ ಜಿ.-ಅಧಿ 
ಎ೦ಬ ಅಲೌಕಿಕ ವಿಗ್ರಹವಾಕ್ಕವಿರುವಾಗ, “ಅವ್ಯಯಂ ವಿಭಕ್ತಿ-ಸಮೀಪ-ಸಮೃದ್ಧಿ- 
ವ ್ಯೈದ್ಧ 'ರ್ಚಾಭಾವಾತ್ಯಯಾಸಮೃತಿ- -ಶಬ್ದಪ್ರಾದುರ್ಭಾವ-ಪಶ್ಚಾದ್ಯಥಾನುಪೂರ್ವ- 
ಯೌಗಪದ್ಯ -ಸಾದೃ ಶ್ಯ-ಸಮ್ಮತ್ತಿ-ಸಾಕಲ್ಯಾ ಪ್ರವಚನೇಷುಗ ಸೂತ್ರದಿಂದ ಅವು [ಯೀಭಾದ 
ಸಮಾಸ ಬಂದು, ಸಧಮಾ ನಿರ್ದಿಷ್ಟಮ್‌ ಸಮಾಸ ಉಪಸರ್ಜನಮ್‌” ಎಂಬ 
ಸೂತ್ರದಿಂದ “ಅಧಿ” ಎಂಬ ಅವ್ಯಯಕ್ಕೆ “ಉಪಸರ್ಜನ ಸಂಜ್ಞೆ ಬಂದು, ಪ್ರಕೃತ 
ಸೂತ್ರದಿಂದ ಅದಕ್ಕೆ ಪೂರ್ವನಿಪಾತವು ಬಂದು ಅಧಿ*ಹರಿ- ಜಿ ಎ೦ದಿರುವಾಗ “ಕೃತ್‌ 
ತದ್ಧಿತ ಸಮಾಸಾಶ್ಚ” ಎಂಬ ಸೂತ್ರದಿಂದ ಪ್ರಾತಿಪದಿಕ ಸಂಜ್ಞೆಯು ಬಂದು 
“ಸುಪೋಧಾತುಪ್ರಾತಿಪದಿಕಯೋಃ” ಎ೦ಬ ಸೂತ್ರದಿಂದ ಅದರ ಅವಯವವಾದ 
"ಸುಪ್‌'ಗೆ "ಲುಕ್‌' ಬಂದು ಅಧಿಹರಿ ಎಂದು ರೂಪವಾಗುತ್ತದೆ. ವ್ನಾಸ್ಟವಾದರೂ 
"ಏಕದೇಶವಿಕೃತಮ್‌ ಅನನ್ಯವತ್‌ (ಒಂದುಕಡೆ ವಿಕಾರ ಬಂದರೂ ಅದು ಬೇರೆ 
ಆಗುವುದಿಲ್ಲ) ಎಂಬ ನ್ಯಾಯದಿಂದ ಅದಕ್ಕೆ ಪ್ರಾತಿಪದಿಕ ಸಂಜ್ಞೆ ಇರುವುದರಿಂದ 
ಅದರ ಮೇಲೆ "ಸು' ಮುಂತಾದ ವಿಭಕ್ತಿ * ಪ್ರತ್ಯಯಗಳು ಬಂದು ಅಧಿಹರಿ-ಸು 
ಎ೦ದಿರುವಾಗ “ಅವ್ಯಯೀಭಾವಶ್ಚ” ಎಂಬ ಸೂತ್ರದಿಂದ ಇದಕ್ಕೆ ಅವ್ಯಯ ಸಂಜ್ಞೆ 
ಬಂದು “ಅವ್ಯಯಾದಾಪ್‌ ಸುಪಃ” ಎಂಬ ಸೂತ್ರದಿಂದ "ಸುಪ್‌'ಗೆ ಲುಕ್‌ ಬಂದು. 
ಎಲ್ಲ ವಿಭಕ್ತಿಗಳಲ್ಲಿ ಅಧಿಹರಿ ಎಂದು ರೂಪವಾಗುತ್ತದೆ. 


1196 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ನಪುಂಸಕಅಣ್ಣವನ್ನು ವಿಧಿಸುವ ಸಂಖ್ವಾಸೂತ್ರ) 
ಸೂತ್ರ- ೨೪3. ಅವ್ಯಯೀಭಾವಶ್ಚ।(2-4-18) 
ವೃತ್ತಿ : ಅಯಂ ನಪುಂಸಕಂ ಸ್ಯಾತ್‌ ಗಾಃ ಪಾತಿತಿ ಗೋಪಾಃ ತಸ್ಮಿನ್‌ ಇತಿ 
ಅಧಿಗೋಪಮ್‌,। 
ಪದಚ್ಛೇದ: ಅವ್ಯಯೀಭಾವಃ ಚ । 
ಅನುವೃತ್ತಿ: ಸ ನಪುಂಸಕಮ್‌ ಎಂಬ ಸೂತ್ರದಿಂದ ನಪುಂಸಕ೦ ಎಂಬ ಪದವು 
ಅನುವೃತ್ತವಾಗುತ್ತದೆ. 
ಅರ್ಥ : ಅವ್ಯಯೀಭಾವ ಸಮಾಸವಾದ ಮೇಲೆ ಅದಕ್ಕೆ ನಪುಂಸಕಲಿಂಗವಾಗುವುದು. 
ಉದಾ: ಅಧಿಗೋಪಮ್‌: ಗೋಪಾಃ (ಗೋವುಗಳನ್ನು ರಕ್ಷಿಸುವವನು ಎಂದರ್ಥ) 
ಎಂಬುದು ಆಕಾರಾಂತ ಗೋಪಾ ಶಬ್ದದ ಪ್ರಥಮಾವಿಭಕ್ತಿ ಏಕವಚನದ ರೂಪವು 
ಅಧಿಕರಣಾರ್ಥವಾದ ಸಪ್ತಮಿಯಲ್ಲಿ ಅಧಿ ಎಂಬ ಅವ್ಯಯವು “ಅವ್ಯಯಮ್‌... 
ವಚನೇಷು” ಎಂಬ ಸೂತ್ರದಿಂದ ಗೋಪಾ. ಜಿ ಎಂಬ ಸುಬಂತದ ಜೊತೆಗೆ 
ಸಮಾಸವಾಗುದು ಹಿಂದೆ ಹೇಳಿದಂತೆ ಅಧಿ ಎಂಬ ಉಪಸರ್ಜನಕ್ಕೆ ಪೂರ್ವನಿಪಾತವೂ 
ಬರುತ್ತದೆ. ಆಗ ಅಧಿಗೋಪಾ ಎಂದಾಗಿ ಪ್ರಕೃತ ಸೂತ್ರದಿಂದ ಅವ್ಯಯಭಾವವು 
ನಪುಂಸಕ ಲಿಂಗದಲ್ಲಿ ಇರಬೇಕಾಗಿದ್ದರಿಂದ “ಹೃಸ್ಟೋ ನಪುಂಸಕೇ ಪ್ರಾತಿಪದಿಕಸ್ಯ” 
ಎಂಬ ಸೂತ್ರದಿಂದ ಅಂತ್ಯ "ಆ' ಕಾರಕ್ಕೆ “ಪ್ರಸ್ತ ಬಂದು "ಸು' ಪ್ರತ್ಯವನ್ನು ಸೇರಿಸಿದಾಗ 
"ಅಂ' ಆದೇಶವು ಬ೦ದು "ಅಮಿ ಪೂರ್ವಃ' ಎ೦ಬ ಸೂತ್ರದಿಂದ "ಪೂರ್ವರೂಪವು' 
ಬಂದು ಅಧಿಗೋಪಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
(ಸುಪ್‌ಗೆ ಲುಕ್‌-ಸಿಷೇಧವನ್ನು ಮತ್ತು ಅಮ್‌-ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- ೨14. ನಾವ್ಯಯೀಛಾವಾದತೋಮ್ವ ಪಜ್ಣಾಮ್ಯಾಃ। (2-4-83) 
ವೃತ್ತಿ: ಅದನ್ಹಾತ್‌ಅವ್ಯಯೀಭಾವಾತ್‌ ಸುಪಃ ನ ಲುಕ್‌, ತಸ್ಯ ಪಣ್ಟುಮೀಂ ಎನಾ 
ಅಮ್‌-ಆದೇಶಃ ಚ ಸ್ಯಾತ್‌ಗಾಃ ಪಾತೀತಿ ಗೋಪಾಃ ತಸ್ತಿನ್ನಿತಿ ಅಧಿಗೋಪಮ್‌!। 
ಪದಚ್ಛೇದ: ನ, ಅವ್ಯಯೀಭಾವಾತ್‌,ಅತಃಅಮ್‌,ತು,ಅಪಇ್ಗಮ್ಯಾಃ । 
ಅನುವೃತ್ತಿ:ಅವ್ಯಯೀಭಾವಾದುಪ್ಸುಸಃ ಎಂಬ ಸೂತ್ರದಿಂದ ಸುಪಃ ಎಂಬ ಪದವು 
ಮತ್ತು ಣ್ಯಕ್ಟ್‌ತ್ರಿಯಾರ್ಷಇೆತೋಯೂನಿ ಲುಗಣಿಇಗೋಃ ಎಂಬ ಸೂತ್ರದಿಂದ ಲುಕ್‌ 
ಎ೦ಬ ಪದವು ಅನುವೃತ್ತವಾಗುತ್ತದೆ. 
ಅರ್ಥ: ಅದನವಾದ ಅವ್ಯಯೀಭಾವದ ನಂತರ ಇರುವ ಸುಪ್‌ಗೆ ಲುಕ್‌ 
ಬರುವುದಿಲ್ಲ. ಮತ್ತು ಪಂಚಮೀವಿಭಕ್ತಿಯನ್ನು ಬಿಟ್ಟು ಬೇರೆ ವಿಭಕ್ತಿಗಳ ಸ್ಥಾನದಲ್ಲಿ 
ಅಮ್‌ ಆದೇಶವು ಬರುತ್ತದೆ. ಪಂಚಮೀವಿಭಕ್ತಿ ಪ್ರತ್ಯಯವನ್ನು ಸೇರಿಸಿದಾಗ ಆತ್‌, 
ಭ್ಯಾಮ್‌ ಮತ್ತು ಭಸ್ಯ ಪ್ರತ್ಯಯಗಳು ಸೇರಿಸಲಾಗಿ ಅಧಿಗೋಪಾತ್‌, ಅಧಿಗೋಪಾಭ್ಯಾಮ್‌, 
ಅಧಿಗೋಪ್ಯಭ್ಯಃ ಎಂಬ ರೂಪಗಳು ಸಿದ್ಧವಾಗುವವು. 


ಅವ್ಯಯೀಭಾವ 1197 


(ಬಹುಳ ಪ್ರಯೋಗದಿಂದ ಅಮ್‌ ಭಾವವನ್ನು ವೈಕಲ್ತಕವಾಗಿ ವಿಧಿಸುವ ಸೂತ್ರ) 
ಸೂತ್ರ -915. ತೃತೀಯಾಸಪ್ರಮ್ಯೋರ್ಬಹುಳಮ್‌ (2-4-84) 
ವೃತ್ತಿ: ಅದನ್ಹಾತ್‌ ಅವ್ಯಯಿಭಾವಾತ್‌ ತೃತೀಯಾ-ಸಪ್ತಮ್ಯೋಃ ಬಹುಳಮ್‌ ಅಮ್‌ 
ಭಾವಃ ಸ್ಯಾತ್‌ । ಅಧಿಗೊಪಮ್‌, ಅಧಿಗೊಪೇನ,ಅಧಿಗೋಪೇ ವಾ । ಕೃಷ್ಣಸ್ಯ ಸಮೀಪಮ್‌ 
ಉಪಕೃಷ್ಣಮ್‌ । ಮದ್ರಾಣಾ೦ ಸಮ್ರವೃದ್ಧೀಃ-ಸುಮದ್ರಮ್‌। ಯವನಾನಾಮ್‌ 
ವ್ಯದ್ಧಿಃ ದುರ್ಯವನಮ್‌। ಮಕ್ಷಿಕಾಣಾಂ ಅಭಾವಃ ನಿರ್ಮಕ್ಷಿಕಮ್‌ । ಹಿಮಸ್ಯ ಅತ್ಯಯಃ 
ಅತಿಹಿಮಮ್‌ | ನಿದ್ರಾಸಂಪ್ರತಿ ನ ಯುಜ್ಯತೇ ಇತಿ ಅತಿನಿದ್ರಮ್‌ । ಹರಿ ಶಬ್ದಸ್ಯ 
ಪ್ರಕಾಶಃ ಇತಿಹರಿ । ವಿಷ್ಣೋಃಪಶ್ಚಾತ್‌-ಅನುವಿಷ್ಣು | ಯೋಗ್ಯತಾ-ವೀಪ್ಸಾ-ಪದಾರ್ಥ- 
ಅನತಿವೃತ್ತಿ-ಸಾದೃಶಾನಿ ಯಥಾರ್ಥ: ರೂಪಸ್ಯ ಯೋಗಮ್‌ ಅನುರೂಪಮ್‌। ಅರ್ಥಮ್‌ 
ಅರ್ಥಮ್‌ ಪ್ರತಿ-ಪ್ರತ್ಯರ್ಥಮ್‌। ಶಕಿಮ್‌ ಅನತಿ ಕ್ರಮ್ಯ-ಯಥಾ ಶಕ್ತಿ । 
ಪ.ಚ್ಛೇ- ತೃತೀಯಾ, ಸಪ್ತಮೋಃ ಬಹುಳಮ್‌। 
ಅ.ವೃ-ನಾವ್ಯಯೀಭಾವಾದತೋಮ್ಹಪಣ್ಟುವನ್ಯಾಃ ಎಂಬ ಸೂತ್ರದಿಂದ 
ಅವ್ಯಯಿಭಾವಾತ್‌, ಅತಃ ಮತ್ತು ಅಮ್‌ ಎಂಬ ಪದಗಳು ಅನುವೃತ್ತವಾಗುತ್ತವೆ. 
ಅರ್ಥ: ಅದನ್ತವಾದ (ಹ್ರಸ್ವ ಅಕಾರಾತ್ತವಾದ) ಅವ್ಯಯಿಭಾವದ ನಂತರ ತೃತೀಯಾ, 
ಸಪ್ತಮೀ ಪ್ರತ್ಯಯಗಳ ಸ್ಥಾನದಲ್ಲಿ ಬಹುಳ ಪ್ರಯೋಗದಿಂದ ಅಮ್‌ ಆದೇಶ ಬರುತ್ತದೆ. 
(ಸಹ ಎಂಬ ಅರ್ಥದಲ್ಲಿ ಸ-ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ- ೨16. ಅವ್ಯಯೀಭಾವೇ ಚಾಕಾಲೇ। (6-9-81) 
ವೃತ್ತಿ: ಸಹಸ್ಯ ಸ ಸ್ಯಾತ್‌ಅವ್ಯಯೀಭಾವೇ ನ ತು ಕಾಲೇ (ಹರೇಃ ಸಾದೃಶ್ಯಂ 
ಸಹರಿ। ಜ್ಯೇಷ್ಠಸ್ಕಅನುಪೂರ್ವೇಣಇತಿಅನುಜ್ಯೇಷ್ಯಮ್‌ । ಚಕ್ರೇಣಯುಗಪತ್‌ ಸಚಕ್ರಮ್‌। 
ಸದೃಶಃ ಸಖ್ಯಾ ಸಸಖಿ । ಕ್ಷತ್ರಾಣಾ೦ ಸಮ್ದತ್ತಿಃ ಸಕ್ಷತ್ರಮ್‌ (ತೃಣಮಪಿ ಅಪರಿತ್ಯಜ್ಯ 
ಸತೃಣಮತ್ತಿ । ಅಗ್ನಿಗ್ರನ್ಥಪರ್ಯನ್ತಮಧೀತೇ ಸಾಗ್ನಿ । 
ಪದಚ್ಛೇದ :ಅವ್ಯಯೀಭಾವೇ ಚ ಅಕಾಲೇ । 
ಅ.ವೃ:ಸಹಸ್ಯ ಸ ಸಂಜ್ಞಾಯಾಮ್‌ ಎಂಬ ಸೂತ್ರದಿಂದ ಸಹಸ್ಯ ಸ ಎಂಬ 
ಪದಗಳು ಅನುವೃತ್ತವಾಗುತ್ತವೆ. 
ಅರ್ಥ : ಕಾಲವಾಚಕ ಶಬ್ದವು ಉತ್ತರಪದವಾಗಿ ಇಲ್ಲದಿದ್ದರೆ ಅವ್ಯಯೀಭಾವ 
ಸಮಾಸದಲ್ಲಿ ಸಹ ಎಂಬುದಕ್ಕೆ ಸ ಆದೇಶವು ಬರುತ್ತದೆ. 
(ಸಮಾಸವನ್ನು ವಿಧಿಸುವ ವಿಧಿ ಸೂತ್ರ) 
ಸೂತ್ರ- ೨17. ನದೀಶ್ಚ((2-1-20೦) 
ವೃತ್ತಿ : ನದೀಭಿಃ ಸಹ ಸಂಖ್ಯಾ ಸಮಸ್ಯತೇ 
ವಾರ್ತಿಕ : ಸಮಾಹಾರೇಚಾಯಮಿಷ್ಯತೇ । ಪಣ್ಣುಗಜ್ಗಮ್‌ । ದ್ವಿಯಮುನಮ್‌। 
ಪ.ಚ್ಛೇ : ನದೀಭಿಃ ಚ । 


1198 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅನುವೃತ್ತಿ : ಸಂಖ್ಯಾ ವಂಶ್ಯೇನ ಎ೦ಬ ಸೂತ್ರದಿಂದ ಸಂಖ್ಯಾ ಎಂಬ ಪದವು 
ಅನುವೃ ತ್ರವಾಗುತ್ತದೆ. ಸುಪ್‌, ಸಹಸುಪಾ, ಪ್ರಾಕ್ಕಡಾರಾತ್ಸಮಾಸಃ $ ಮತ್ತುಅವ್ಯಯೀಭಾವಃ 
ಎಂಬ ಸೂ ತ್ರಗಳು ಅಧಿಕಾರಸೂ ತ್ರಗಳಾಗಿರುತ್ತವೆ. 

ಅರ್ಥ :ಸಂಖ್ಯಾವಾಚಕ ಸುಬಂತ ಶಬ್ದಗಳ ಜೊತೆಗೆ ನದೀವಾಚಕ ಸುಬಂತಶಬ್ದಗಳ 
ಜೊತೆಗೆ ಸಮಾಸವಾಗುತ್ತವೆ. ಮತ್ತು ಅದು ಅವ್ಯಯೀಭಾವಸಮಾಸವೆನಿಸಿಕೊಳ್ಳುತ್ತವೆ. 

(ತದ್ಧಿತಸ೦ಣ್ಣೆಯನ್ನು ವಿಧಿಸುವ ಅಧಿಕಾರಸೂತ್ರ) 

ಸೂತ್ರ- ೨%. ತದ್ಧಿತಾ॥(4-1-76) 

ವೃತ್ತಿ : ಆಪಳ್ಳುಮಸಮಾಪ್ತೇ ಅಧಿಕಾರೋ ಯಮ್‌ । 

ಅರ್ಥ : ಪಂಚಮಾಧ್ಯಾಯದ ಸಮಾಪ್ತಿಯವರೆಗೆ ತದ್ಧಿತಸಂಜ್ಠೆ[ ಗೆ ಸಂಬಂಧಿಸಿದ 
ಅಧಿಕಾರಸೂತ್ರವಾಗಿದೆ. 

(ಸಮಾಸಾಂತದಲ್ಲ ಟಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- ೨919. ಅವ್ಯುಯೀಭಾವೇ ಶರತ್ರಭೃತಿಭ್ಯಃ॥ (5-4-107) 

ವೃತ್ತಿ : ಶರದಾದಿಭ್ಯಃಟಚ್‌ ಸ್ಯಾತ್‌ ಸಮಾಸಾನ್ರಃಅವ್ಯಯೀಭಾವೇ।ಶರದಃ 
ಸಮೀಪಮ್‌ಉಪಶರದಮ್‌ । ಪ್ರತಿ ವಿಪಾಶಮ್‌ । 

ಗಣಸೂತ್ರಮ್‌ : ಜರಾಯಾಃ ಜರಶ್ಚ | ಉಪಜರಸಮ್‌ಇತ್ಯಾದಿ 

ಅನುವೃತ್ತಿ : ರಾಜಾಹಸ್ಸಖಿಭ್ಯಷ್ಟಚ್‌ ಎಂಬ ಸೂತ್ರದಿಂದ ಟಚ್‌ ಎಂಬ ಪದವು 
ಅನುವ ತ್ರವಾಗುತ್ತದೆ. ತದ್ದಿತಾಃ, ಸಮಾಸಾನ್ತಾಃ, ಪ್ರತ್ಯಯಾಃ , ಪರಶ್ಚ ಶ್ವ, ಜ್ಯಾಪ್ಟಾತಿಪದಿಕಾತ್‌ 
ಎಂಬುವು ಅಧಿಕಾರಸೂ ರತ್ರಗಳಾಗಿವೆ. 

ಅರ್ಥ-ಅವ್ಯಯೀಭಾವದಲ್ಲಿ ಶರತ್‌ ಮೊದಲಾದ ಶಬ್ದಗಳ ನಂತರ ಸಮಾಸದ 
ಕೊನೆಯಲ್ಲಿ "ಟಚ್‌' ಪ್ರತ್ಯಯವು ಬರುತ್ತದೆ. 

ಉದಾ : ಉಪಶರದಮ್‌ । (ಶರದ್‌ಯತುವನ್ನು ಸಮೀಪದಲ್ಲಿ ಉಳ್ಳ ಯತು) 

(ಸಮಾಸಾಂತದಲ್ಲ ಟಚ್‌ ಪ್ರತ್ಯವನ್ನು ವಿಧಿಸುವ ಸೂತ್ರ ) 

ಸೂತ್ರ- ೨೨೦. ಅನಶ್ಚಃ(೮-4-1೦8) 

ವೃತ್ತಿ: ಅನ್ನನ್ತಾತ್‌ಅವ್ಯಯೀಭಾವಾತ್‌ ಟಚ್‌ ಸ್ಯಾತ್‌ । 

ಪದಚ್ಛೇದ : ಅನಃ, ಚ । 

ಅನುವೃತ್ತಿ : “ರಾಜಾಹಸ್ಸಖಿಭ್ಯಶ್ಚಚ್‌” ಎಂಬ ಸೂತ್ರದಿಂದ "ಟಚ್‌' ಎಂಬ ಪದವು 
ಮತ್ತು “ಅವ್ಯಯೀಭಾವೇ ಶರತ್ವಭೃತಿಭ್ಯಃ” ಎಂಬ ಸೂತ್ರದಿಂದ ವಿಭಕ್ತಿಪರಿಣಾಮ 
ಮಾಡಿದ ಮೇಲೆ “ಅವ್ಯಯೀಭಾವಾತ್‌' ಎಂಬ ಪದವು ಅನುವೃತ್ತವಾಗುತ್ತದೆ. ತದ್ದಿತಾಃ, 
ಸಮಾಸಾನ್ತಾಃ, ವೃತ್ತಯಃ, ಪರಶ್ಚ, ಜಸ್ಯಾಪ್‌ ಪ್ರಾತಿಪದಿಕಾತ್‌ ಎಂಬುವು 
ಅಧಿಕಾರಸೂತ್ರಗಳಾಗಿವೆ. 


ಅವ್ಯಯೀಭಾವ 1199 


ಅರ್ಥ- ಅನ್ನನ್ನವಾದ ಅವ್ಯಯೀಭಾವದ ನಂತರ ಸಮಾಸಾಂತದಲ್ಲಿ 

ತದ್ದಿತಸಂಜ್ಞೆಯುಳ್ಳ ಟಚ್‌ ಪ್ರತ್ಯಯವು ಬರುತ್ತದೆ. 
(ಭ ಸಂಜ್ಞೆಯುಳ್ಳ ಶಬ್ದದ ಟ ಗೆ ಲೋಪವನ್ನು ಹೇಳುವ ಸೂತ್ರ) 

ಸೂತ್ರ- ೨21. ನಸ್ತದ್ಧಿತೇ।(6-4-1444) 

ವೃತ್ತಿ :ನಾನ್ನಸ್ಯ ಭಸ್ಯ ಟೇಃ ಲೋಪಃ ತದ್ಧಿತೇ | ಉಪರಾಜಮ್‌, ಅಧ್ಯಾತ್ಮಮ್‌ | 

ಪದಚ್ಛೇದ :ನಃ ತದ್ದಿತೇ | 

ಅನುವೃತ್ತಿ: “ಟೇಃ” ಎಂಬ ಸೂತ್ರ ಮತ್ತು “ಅಲ್ಲೋಪೋ ಅನಃ” ಎಂಬ ಸೂತ್ರದಿಂದ 
ಲೋಪಃ ಎಂಬ ಪದವುಅನುವೃತ್ತವಾಗುತ್ತದೆ. ಭಸ್ಯ ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ : ತದ್ಧಿತವು ಪರದಲ್ಲಿದ್ದಾಗ ನಕಾರಾನ್ತ ಶಬ್ದದ "ಭ' ಸಂಜ್ಞೆಯುಳ್ಳ “ಟಿ” ಗೆ 
ಲೋಪವು ಬರುತ್ತದೆ. 

ಉದಾ : ಉಪರಾಜಮ್‌ । 

(ವೈಕಲ್ತಕವಾಗಿ ಟಚ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ ) 

ಸೂತ್ರ- ೨೨೨. ನಪುಂಸಕಾದನ್ಯತರಸ್ಕಾಮ್‌।(5-4-109) 

ವೃತ್ತಿ : ಅನ್ನನ್ನಮ್‌೦ಯತ್‌ಕ್ಷೀಬಂತದನ್ಹಾತ್‌ಅವ್ಯಯೀಭಾವಾತ್‌ಟಚ್‌ ವಾ ಸ್ಯಾತ್‌। 
ಉಪಚರ್ಮಮ್‌। ಉಪಚರ್ಮ ।| 

ಪದಚ್ಛೇದ : ನಪುಂಸಕಾತ್‌, ಅನ್ಯತರಸ್ಯಾಮ್‌ । 

ಅನುವೃತ್ತಿ : ಅನಶ್ಚ ಎಂಬ ಸೂತ್ರದಿಂದ ಅನಃ ಎಂಬ ಪದವು ,ಅವ್ಯಯೀಭಾವೇ 
ಶರತ್ವಭೃತಿಭ್ಯಃ ಎ೦ಬ ಸೂತ್ರದಿಂದ ವಿಭಕ್ತಿ ಪರಿಣಾಮಮಾಡಿ ಅವ್ಯಯೀಭಾವಾತ್‌ 
ಎ೦ಬ ಪದವನ್ನು ಮತ್ತು ರಾಜಾಹಸ್ಸಖಿಭ್ಯಶ್ಚಚ್‌ ಎಂಬ ಸೂತ್ರದಿಂದ ಟಚ್‌ ಎಂಬ 
ಪದವನ್ನು ಅನುವೃತ್ತಿ ಮಾಡಿಕೊಳ್ಳಲಾಗಿದೆ. ಪ್ರತ್ಯಯಃ, ಪರಶ್ಚ, ತದ್ದಿತಾಃ, ಸಮಾಸಾನ್ರಾಃ 
ಇವು ಅಧಿಕಾರಸೂತ್ರಗಳಾಗಿವೆ. ಅನ್ನನ್ನವಾದ ನಪುಂಸಕಲಿಂಗಾಂತ ಅವ್ಯಯೀಭಾವದ 
ನಂತರ ವೈಕಲ್ಜಿಕವಾಗಿ ತದ್ಧಿತಸ೦ಜ್ಜೆಯುಳ್ಳ ಟಚ್‌ ಪ್ರತ್ಯಯವು ಬರುತ್ತದೆ. 

ಉದಾ : ಉಪಚರ್ಮಮ್‌ । ಉಪಚರ್ಮ । 

(ವೈಕಲ್ಪಕವಾಗಿಟಚ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- ೨೦3. ರುಯಃ (೮-4-11) 

ವೃತ್ತಿ: ರುಇನ್ವಾತ್‌ಅವ್ಯಯೀಭಾವಾತ್‌ ಟಚ್‌ ವಾ ಸ್ಯಾತ್‌ । ಉಪಸಮಿಧಮ್‌ । 
ಉಪಸಮಿತ್‌। 

ಅನುವೃತ್ತಿ : “ಅವ್ಯಯೀಭಾವೇ ಶರತ್ವಭೃತಿಭ್ಯಃ” ಎ೦ಬ ಸೂತ್ರದಿಂದ ವಿಭಕ್ತಿಪರಿಣಾಮ 
ಮಾಡಿದ ಮೇಲೆ “ಅವ್ಯಯೀಭಾವಾತ್‌' ಎಂಬ ಪದವು ಮತ್ತು “ರಾಜಾಹಸ್ಪಖಿಭ್ಯಷ್ಟಚ್‌” 
ಎ೦ಬ ಸೂತ್ರದಿಂದ "ಟಚ್‌' ಎ೦ಬ ಪದವು ಅನುವೃತ್ತವಾಗುತ್ತವೆ. ಪ್ರತ್ಯಯಃ, ಪರಶ್ವ, 


1200 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ತದ್ಭಿತಾಃ, ಸಮಾಸಾನ್ರಾಃ ಇವು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ : ರುಯ್‌ ಪ್ರತ್ಯಾಹಾರ ವರ್ಣವನ್ನು ಅಂತದಲ್ಲಿ ಉಳ್ಳ ಅವ್ಯಯೀಭಾವದ 
ನಂತರ ವೈಕಲ್ಲಿಕವಾಗಿ ತದ್ಧಿತ "ಟಚ್‌' ಪ್ರತ್ಯಯವು ಬರುತ್ತದೆ. 

ಉದಾ : ಉಪಸಮಿಧಮ್‌ ಟ।ಉಪಸಮಿತ್‌ । 


ಅವ್ಯಯೀಥಾವ ಸಮಾಸ (39) ಪ್ರಕರಣವು ಮುಗಿಯಿತು 


ಪ್ರಕರಣ-40: ತತ್ತುರುಷಃ 


(ಸೂತ್ರ ಸಂಖ್ಯೆ ೨೨4-೨೮೮ ವರೆಗೆ) 
(ತತ್ತುರುಷ ಸಂಜ್ಞೆಯನ್ನು ವಿಧಿಸುವ ಅಧಿಕಾರ ಸೂತ್ರ) 

ಸೂತ್ರ- ೨24- ತತ್ತುರುಷಃ (2-1-22) 

ವೃತ್ತಿ:- ಅಧಿಕಾರೋ*ಯಂ ಪ್ರಾಕ್‌ ಬಹುವ್ರೀಹೇಃ. 

ಅರ್ಥ:- ಈ ಸೂತ್ರವು "ಶೇಷೋ ಬಹುವ್ರೀಹಿಃ' ಎಂಬ ಸೂತ್ರದ ವರೆಗೆ, ತನ್ನ 
ಅಧಿಕಾರವನ್ನು ಚಲಾಯಿಸುತ್ತದೆ. 

(ತತ್ಪುರುಷ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ-೨೨ರ ಧ್ವಿಗುಶ್ಚ (2-1-23) 

ವೃತ್ತಿ:- ದ್ವಿಗುರಪಿ ತತ್ತುರುಷ-ಸಂಜ್ಞಕಃ ಸ್ಯಾತ್‌। 

ಪ.ಚ್ಛೇ:- ದ್ವಿಗು, ಚ । 

ಅ.ವೃ:- ತತ್ಪುರುಷ ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ:- ದ್ವಿಗುವೂ ಸಹ ತತ್ಪುರುಷ ಸಂಜ್ಞೆಯನ್ನು ಹೊಂದಿದೆ. “ಸಂಖ್ಯಾಪೂರ್ವೋ 
ದ್ವಿಗುಃ' ಎಂಬ ಸೂತ್ರದಿಂದ ಇದಕ್ಕೆ ದ್ವಿಗು ಸಮಾಸಕ್ಕೆ ದ್ವಿಗು ಸಂಜ್ಞೆಯು ಬಂದಿದೆ. 

ಉದಾ:- ಪಂಚವಟೀ, ದ್ವ್ಯಂಗುಲಮ್‌ ಮೊದಲಾದ ದ್ವಿಗು ಸಮಾಸಗಳು 
ತತ್ಪುರುಷವೇ. 

(ದ್ವಿತೀಯಾ ತತ್ಪುರುಷ ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ-೨26. ದ್ವಿತೀಯಾ ಶ್ರಿತಾತೀತಪತಿತಗತಾತ್ಯಸ್ತಪ್ರಾಪ್ರಾನ್ಸ್ಯೈ (2-1-24) 

ವೃತ್ತಿ:- ದ್ವಿತೀಯಾಂತಂ ಶ್ರಿತಾದಿಪ್ರಕೃತಿಕೈಃ ಸುಬಂತೈ ಸಹ ವಾಸಮಸ್ಯತೇ । ಸ 
ಚ ತತ್ತುರುಷಃ [ಕೃಷ್ಣಂತ್ರಿತಃ ಕೃಷ್ಣಶ್ರಿತಃ ಇತ್ಯಾದಿ. 

ಪ.ಚ್ಛೇ:-ದ್ವಿತೀಯಾ, ಶ್ರಿತಾತೀತ-ಪತಿತ-ಗತ-ಅತ್ಯಸ್ರ-ಪ್ರಾಪ್ತಾನ್ಸೈ 

ಅ.ವೃ:- "ಸುಬಾಮಂತ್ರಿತೇ ಪರಾಂಗವತ್‌ ಸ್ವರೇ' ಎಂಬ ಸೂತ್ರದಿಂದ ಸುಪ್‌ 
ಎಂಬ ಪದವು ಮತ್ತು ಸಹ ಸುಪಾ ಎಂಬ ಸೂತ್ರದಿಂದ ಸುಪಾ ಎಂಬ ಪದವು 
ಅನುವೃತ್ತವಾಗುತ್ತದೆ. ಸಮಾಸಃ ಮತ್ತು ತತ್ತುರುಷಃ ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:-ದ್ವಿತೀಯಾ ವಿಭಕ್ತಿಯಲ್ಲಿರುವ ಸಮರ್ಥವಾದ ಸುಬಂತ ಶಬ್ದ] ಗಳು ಶ್ರಿತ, 
ಅತೀತ, ಪತಿತ, ಗತ, ಅತ್ಯಸ್ತ, ಪ್ರಾಪ್ತ, ಆಪನ್ನ ಇವುಗಳನ್ನು ಪ್ರಾತಿಪದಿಕಗಳಾಗಿಉಳ್ಳ 
ಸುಬಂತ ಶಬ್ದದ ಜೊತೆಗೆ ವೈಕಲ್ಲಿಕವಾಗಿ ಸಮಾಸ ಹೊಂದುತ್ತವೆ. ಇಂತಹ ಸಮಾಸವು 
ತತ್ತುರುಷ ಸಂಜ್ಞೆಯನ್ನು ಹೊಂದುತ್ತವೆ. 

ಉದಾ:- ಕೃಷ್ಣಶ್ರಿತ (ಕೃಷ್ಣನನ್ನು ಆಶ್ರಯಿಸಿದ ವ್ಯಕ್ತಿ): ಕೃಷ್ಣಂ ಶ್ರಿತಃ ಎಂಬುದು 


1202 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲೌಕಿಕ ವಿಗ್ರಹವಾಕ್ಯ ಕೃಷ್ಣಃಅಮ್‌ಶ್ರಿತ*ಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. 
ಪ್ರಕೃತ ಸೂತ್ರದಿಂದ ಇದು ದ್ವಿತೀಯಾ ತತ್ಪುರುಷ ಸಮಾಸವಾಗಿದೆ. ದ್ವಿತೀಯಾಂತ 
ಪದವಾದ ಕೃಷ್ಣಃಅಮ್‌ ಮತ್ತು ಶ್ರಿತ ಮೊದಲಾದ ಪದಗಳನ್ನು ಪ್ರಾತಿಪದಿಕವಾಗಿಉಳ್ಳ 
ಶಬ್ದವು ಸೇರಿ ಸಮರ್ಥ ಸುಬಂತವಾಗುತ್ತದೆ. (ಶ್ರಿತಾಸು) ಸಮಾಸವಾಗುವಾಗ 
ಕೃಷ್ಣ*ಅಮ್‌* ಶ್ರಿತ*ಸು ಎ೦ದಿದ್ದಾಗ ಇದು ಪ್ರಾತಿಪದಿಕವೆನಿಸಿಕೊಳ್ಳುತ್ತದೆ. 
ಸುಪೋಧಾತುಪ್ರಾತಿಪದಿಕಯೋಃ ಎ೦ಬ ಸೂತ್ರದಿಂದ ಸುಪ್‌ಗಳಿಗೆ ಲುಕ್‌ (ಲೋಪ) 
ಬಂದು ಕೃಷ್ಣ” ಶ್ರಿತ ಎಂದಿರುತ್ತದೆ. ಪ್ರಕೃತ ಸೂತ್ರದಲ್ಲಿ ದ್ವಿತೀಯಾ ಎಂಬ ಶಬ್ದವು 
ಪ್ರಥಮಾಂತ ಶಬ್ದವಾಗಿದೆ. ಅದರಿಂದ ನಿದಿಷ್ಟವಾದ ಶಬ್ದವು ಕ ಷ್ಣ ಎಂದಿದೆ ಪ್ರಥಮಾ 
ನಿರ್ದಿಷ್ಟಂ ಸಮಾಸ ಉಪಸರ್ಜನಮ್‌ ಎಂಬ ಸೂತ್ರದಿಂದ ಉಪಸರ್ಜನ ಸಂಜ್ಞೆಯನ್ನು 
ಹೊಂದುತ್ತದೆ. ಉಪಸರ್ಜನಂ ಪೂರ್ವಮ್‌ ಎಂಬ ಸೂತ್ರದಿಂದ ಕೃಷ್ಣ ಶಬ್ಧಕ್ಕೆ 
ಪೂರ್ವನಿಪಾತವು ಬಂದು ಕೃಷ್ಣಶ್ರಿತ ಎಂದಿರುತ್ತದೆ. ಸುಬಂತವಾದ ಮೇಲೆ ರುತ್ವ 
ವಿಸರ್ಗಗಳಿಂದ ಕೃಷ್ಣಶ್ರಿತಃ ಎಂಬ ರೂಪವು ಸಿದ್ಧಿಸುತ್ತದೆ. ಇದೇ ರೀತಿಯಲ್ಲಿ ಉಳಿದ 
ಶಬ್ದಗಳ ಜೊತೆಗೆ ಸಮಾಸವಾಗುತ್ತದೆ. 

ಉದಾ:- ಅತೀತ-ದುಃಖಾತೀತಃ ವಿಗ್ರಹ-ದುಃಖಂ ಅತೀತಃ ದುಃಖಾತೀತಃ 

ಗ್ರಾಮಮ್‌ ಗತಃ ಗ್ರಾಮಗತಃ 

ಅತ್ಯಸ್ತ :- ಗ್ರಾಮಂ ಅತ್ಯಸ್ತಃ ಗ್ರಾಮಾತ್ಯಸ್ತಃ 

ಪ್ರಾಪ್ರ ಗ್ರಾಮಂ ಪ್ರಾಪ್ರಃ ಗ್ರಾಮಪ್ರಾಪ್ತಃ। 

ಅಪನ್ನ-ಸಂಶಯಂ ಆಪನ್ನಃ ಸಂಶಯಾಪನ್ನಃ ಇವೇ ಮೊದಲಾದ 
ಉದಾಹರಣೆಗಳು. 


(ತೃತಿಯಾ ತತ್ಪುರುಷ ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ-೨27 ತೃತೀಯಾ ತತ್ಸೃತಾರ್ಥೇನ ಗುಣವಚನೇನ (2-1-30) 

ವೃತ್ತಿ:- ತೃತೀಯಾಂತಂ ತೃತೀಯಾಂತಾರ್ಥಕೃತಗುಣವಚನೇನ ಅರ್ಥೇನ ಚ 
ಸಹ ವಾ ಪ್ರಾಗ್ವತ್‌ | ಶಂಕುಲಯಾ ಖಂಡಃ-ಶಂಕುಲಾಖಂಡಃ । ಧಾನ್ಯೇನಾರ್ಥೋ 

ನ್ಯಾರ್ಥಃ | ತತ್ಮೃತೇತಿ ಕಿಮ್‌? ಅಕ್ಷ್ಯಾ ಕಾಣಃ ॥ 

ಅ.ವೃ;- ಸಮಾಸಃ, ಸುಪ್‌, ಸಹ ಸುಪಾ, ವಿಭಾಷಾ ತತ್ಪುರುಷಃ ಎಂಬವು 
ಅಧಿಕಾರ ಸೂತ್ರಗಳು. 

ಅರ್ಥ:- ತೃತೀಯಾಂತ ಶಬ್ದವು ತ್ರತೀಯಾಂತವಾದ ಪದದ ಅರ್ಥದಿಂದ 
ಮಾಡಲ್ಪಟ್ಟ ಗುಣವನ್ನು ಬೋಧಿಸುವ ಶಬ್ದದ ಜೊತೆಗೂ ಮತ್ತು ಅರ್ಥ ಶಬ್ದದ 
ಜೊತೆಗೂ ಸಮಾಸವಾಗುವುದು. ಅದನ್ನು ತೃತೀಯಾ ತತ್ತುರುಷವೆನ್ನುತ್ತಾರೆ. 

ಉದಾ:- ಶಂಕುಲಾಖಂಡಃ (ಕತ್ತರಿಯಿಂದ ಮಾಡಲ್ಪಟ್ಟ ತುಂಡು): ಶಂಕುಲಯಾ 
ಖಂಡಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ, ಶಂಕುಲಯಾ ಎಂಬ ತೃತೀಯಾಂಕ 


ತತ್ತುರುಷ 1203 


ಪದದಲ್ಲಿ ಅರ್ಥವಾಗುವ ಶಂಕುಲೆಯಿಂದ ಮಾಡಲ್ಪಟ್ಟ ಎಂಬ ಅರ್ಥದಲ್ಲಿ ಇಲ್ಲಿ 
ಸಮಾಸವಾಗಿದೆ. ಸಮಾಸವಿಧಾಯಕವಾದ ಈ ಸೂತ್ರದಲ್ಲಿ ತೃತೀಯಾ ಎಂಬುದು 
ಪ್ರಥಮಾವಿಭಕ್ತಿಯಲ್ಲಿ ಹೇಳಲ್ಪಟ್ಟಿರುವುದರಿಂದ ಪ್ರಥಮಾ ನಿರ್ದಿಷ್ಟವಾದ 
ಶಂಕುಲಾ--ಟಾಪ್‌ ಎಂಬುದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು ಪೂರ್ವ ನಿಪಾತವಾದ 
ಮೇಲೆ ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪೋಧಾತುಪ್ರಾತಿಪದಿಕಯೋಃ ಎಂಬ 
ಸೂತ್ರದಿಂದ ಸುಪ್‌ ಲೋಪವಾಗಿ ಮತ್ತೆ ಸುಬ೦ತ ಮಾಡಿದಾಗ ಶಂಕಲಾಖಂಡ 
ಎಂದಾಗುತ್ತದೆ. 

ಉದಾ:- ಧಾನ್ಯೇನಾರ್ಥೋ ಧಾನ್ಯಾರ್ಥ (ಧಾನ್ಯದಿಂದ ಪ್ರಯೋಜನ):- ಧಾನ್ಯೇನ 
ಅರ್ಥಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಧಾನ್ಯ--ಟಾ- ಅರ್ಥ--ಸು ಎಂಬುದು 
ಅಲೌಕಿಕ ವಿಗ್ರಹವಾಕ್ಯ. ಪ್ರಕೃತ ಸೂತ್ರದಿಂದ ಸಮಾಸವಾಗಿದೆ. ಇಲ್ಲಿ ತೃತೀಯಾಂತವಾದ 
ಧಾನ್ಯೇನ (ಧಾನ್ಯಃಟಾ) ಎಂಬ ಪದವು ಸುಬಂತವಾದ ಅರ್ಥ ಶಬ್ದದ ಜೊತೆಗೆ 
ಸಮಾಸವಾದ ಮೇಲೆ ಧಾನ್ಯ-ಟಾ--ಅರ್ಥ* ಸು ಎಂಬುದು ಪ್ರಾತಿಪದಿಕವಾದ ಮೇಲೆ 
ಸುಪೋಧಾತುಪ್ರಾತಿಪದಿಕಯೋಃ ಎಂಬ ಸೂತ್ರದಿಂದ "“ಸುಪ್‌'ಗೆ ಲುಕ್‌ ಧಾನ್ಯ--ಅರ್ಥ 
ಎ೦ದು ಉಳಿಯುತ್ತದೆ. 

ಪ್ರಥಮಾ ನಿರ್ದಿಷ್ಟವಾದ ಧಾನ್ಯ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆ ಮತ್ತು 
ಪೂರ್ವನಿಪಾತವಾದ ಮೇಲೆ ಧಾನ್ಯಾರ್ಥ ಎಂದಿರುತ್ತದೆ. ಇದನ್ನು ಸುಬ೦ತ ಮಾಡಿದಾಗ 
ಧಾನ್ಯಾರ್ಥಃ ಎಂದು ರೂಪವು ಸಿದ್ಧವಾಗುತ್ತದೆ. 

ತತ್ಕೃತೇನ ಕಿಮ್‌? ಅಕ್ಷ್ವಾಕಾಣಃ :- ತತ್ಕೃತ ಎಂದು ಏಕೆ ಹೆಕಿಳಲಾಗಿದೆ ಎಂದರೆ 
ಅಕ್ಷ್ಮಾಕಾಣಃ ಎಂಬುದು ಉತ್ತರ ಇಲ್ಲಿ ತತ್ಮತಾರ್ಥ (ಅದರಿಂದ ಮಾಡಲ್ಪಟ್ಟಿದ್ದು) 
ಎಂಬ ಅರ್ಥವಿಲ್ಲದ ಕಾರಣ ಅಕ್ಷ್ವಾಕಾಣಃ ಎಂದೇ ಉಳಿದಿದೆ. ಸಮಾಸವಾಗಲಿಲ್ಲ 
(ಅಕ್ಷ್ಟಾಕಾಣಃ ಎ೦ದಾಗಿಲ್ಲ) (ಕುರುಡನಕ್ಕೆ ರೋಗಗಳು ಕಾರಣ; ಕಣ್ಣು ಕಾರಣವಲ್ಲ). 


(ತೃತೀಯಾ ತತ್ಪುರುಷ ಸಮಾಸವನ್ನು ವಿಧಿಸುವ ಸೂತ್ರ.) 

ಸೂತ್ರ- ೨೨8 ಕರ್ತ ಕರಣೇ ಕೃತಾ ಬಹುಲಮ್‌ (2-1-32) 

ವೃತ್ತಿ- ಕರ್ತರಿ ಕರಣೇ ಚ ತೃತೀಯಾ ಕೃದನ್ತೇನ ಬಹುಳಮ್‌ ಪ್ರಾಗ್ವತ್‌ [ಹರಿಣಾ 
ತ್ರಾತಃ ಹರಿತ್ರಾತಃ | ನಖೈಃ ಭಿನ್ನಃ ನಖಭಿನ್ನಃ। 

ಪರಿಭಾಷಾ:- ಕೃದ್‌ ಗ್ರಹಣೇ ಗತಿ-ಕಾರಕ ಪೂರ್ವಸ್ಯಾಪಿ ಗ್ರಹಣಂ। ನಖೈರ್ಭಿನ್ನಃ 

ಅ.ವ್ಯ:- ತೃತೀಯಾ ತತ್ನತಾರ್ಥೇನ ಗುಣವಚನೇನ ಎಂಬ ಸೂತ್ರದಿಂದ ತೃತೀಯಾ 
ಎಂಬ ಪದವು ಅನುವೃತ್ತವಾಗುತ್ತದೆ. ಸಮಾಸಃ ಸುಪ್‌ ಸಹ ಸುಪಾ ವಿಭಾಷಾ 
ಮತ್ತು ತತ್ತುರುಷಃ ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:- ಕರ್ತೃ ಮತ್ತು ಕರಣಾರ್ಥಗಳಲ್ಲಿ ಆಗುವ ತೃತೀಯಾಂತ ಸಮರ್ಥ 
ಶಬ್ದವು ಕೃದಂತ ಪ್ರಕೃತಿಕ ಸುಬಂತ ಶಬ್ದದ ಜೊತೆಗೆ ಬಹುಲಭಾವದಿಂದ 
ಸಮಾಸವಾಗುತ್ತದೆ. ಆ ಸಮಾಸವು ತತ್ತಪುರುಷವಾಗಿರುತ್ತದೆ. 


1204 ಲಘುಸಿದ್ದಾಂತ ಕೌಮುದೀ-ಉತ್ತರಾರ್ಧ 


ಉದಾ:- ಹರಿಣಾ ತ್ರಾತಃ ಹರಿತ್ರಾತಃ(ಹರಿಯಿಂದ ರಕ್ಷಿತನಾದವನು) ಹರಿಣಾ 
ತಾತಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಹರಿ4ಟಾ+ತ್ರಾತ*ಸು ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ ಅಲೌಕಿಕ ವಿಗ್ರಹ ವಾಕ್ಯದಲ್ಲಿ ಪ್ರಕೃತ ಸೂತ್ರದಿಂದ ಸಮಾಸವಾಗಿದೆ. 
ಇಲ್ಲಿ ಕರ್ತ್ರರ್ಥದಲ್ಲಿ ತೃತೀಯಾ ವಿಭಕ್ತಿಯಲ್ಲಿರುವ ಹರಿ-ಟಾ ಎಂಬ ಪದವು ತ್ರಾತ*ಸು 
ಎಂಬ ಸಮರ್ಥ ಪದದ ಜೊತೆಗೆ ಸಮಾಸವಾಗಿದೆ. ಈಗ ಹರಿ-ಟಾ*-ತ್ರಾತ-ಸು 
ಎಂಬುದು ಪ್ರಾತಿಪದಿಕವಾಗಿದೆ. ಸುಪೋಧಾತುಪ್ರಾತಿಪದಿಕಯೋಃ ಎಂಬ ಸೂತ್ರದಿಂದ 
ಎರಡು ಸುಪ್‌ ಪ್ರತ್ಯಯಗಳಿಗೂ ಲುಕ್‌ ಬಂದು ಹರಿ+ತ್ರಾತ ಎಂದಿರುತ್ತದೆ. ಸೂತ್ರಾರ್ಥ 
ಮಾಡುವ ಸಂದರ್ಭದಲ್ಲಿ ವೃತ್ತಿಯಲ್ಲಿ ಪ್ರಥಮಾಂತದಲ್ಲಿ ತೃತೀಯ ಶಬ್ದವಿದೆ (ತೃತೀಯಾ 
ಎಂಬ ಶಬ್ದವು ಪ್ರಥಮಾವಿಭಕ್ತ್ಯ೦ತವಾಗಿದೆ) ಅದರಿಂದ ಸೂಚಿತವಾದ ಹರಿ ಶಬ್ದವು 
ಉಪಸರ್ಜನವಾಗಿದೆ. ಇದು ಪೂರ್ವನಿಪಾತದಲ್ಲಿದ್ದು ಹರಿತ್ರಾತ ಎಂದಿರುತ್ತದೆ. ಇದು 
ಸುಬ೦ತವಾದಾಗ ಹರಿತ್ರಾತಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ:- ನಖ್ಯೆಃಭಿನ್ನಃ ನಖಭಿನ್ನಃ (ಉಗುರುಗಳಿಂದ ಭೇದಿಸಲ್ಪಟ್ಟ) : ನಖೈಃ 
ಭಿನ್ನಃ ಎಂಬುದು ಲೌಕಿಕ ವಿಗ್ರಹವಾಕ್ಯ ನಖ-ಭಿಸ್‌- ಭಿನ್ನ*ಸು ಎಂಬುದು ಅಲೌಕಿಕ 
ವಿಗ್ರಹವಾಕ್ಯ. ಇದು ಪ್ರಕೃತ ಸೂತ್ರದಿಂದ ಸಮಾಸವಾಗಿದೆ. ಈ ಸಮರ್ಥ ಪದವು 
ಭಿನ್ನ*ಸು ಜೊತೆಗೆ ಸಮಾಸವಾದ ಮೇಲೆ ನಖ-ಭಿಸ್‌-ಭಿನ್ನ*ಸು ಎಂದಿದ್ದಾಗ 
ಸುಪೋಧಾತುಪ್ರಾತಿಪದಿಕಯೋಃ ಎಂಬ ಸೂತ್ರದಿಂದ ಸುಪ್‌ ಪ್ರತ್ಯಯಗಳಿಗೂ ಲುಕ್‌ 
ಬಂದು ನಖ-ಭಿನ್ನ ಎಂದಿರುತ್ತದೆ. ಪ್ರಥಮಾ ನಿದಿಷ್ಟವಾದ ತೃತೀಯಾ ಶಬ್ದದಿಂದ 

ನಿರ್ದಿಷ್ಟವಾದ ನಖ-ಭಿಸ್‌ ಎಂಬುದು ಸಮರ್ಥ ಶಬ್ದವಾಗಿದೆ. ಸಮಾಸ ಮಾಡಿದ 
ಮೇಲೆ ನಖ-ಭಿಸ್‌-ಭಿನ್ನ ಎಂದಾದ ಮೇಲೆ ಪ್ರಾತಿಪದಿಕವಾಗುತ್ತದೆ. ಆಗ 
ಸುಪೋಧಾತುಪ್ರಾತಿಪದಿಕಯೋಃ ಎ೦ಬ ಸೂತ್ರದಿ೦ದ ಎರಡು ಸುಪ್‌ ಪ್ರತ್ಯಯಗಳಿಗೆ 
ಲುಕ್‌ ಬಂದು ನಖ- ಭಿನ್ನ ಎಂದಿರುತ್ತದೆ. ತೃತೀಯಾ ಎ೦ಬ ಪ್ರಥಮಾ ನಿದಿಷ್ಟವಾದ 
ನಖಭಿನ್ನ ಶಬ್ದಕ್ಕೆ ಉಪಸರ್ಜನವಾಗಿ ಪೂರ್ವನಿಪಾತವನ್ನು ಹೊಂದುತ್ತದೆ ಮತ್ತು 
ನಖಭಿನ್ನ ಎ೦ದು ರೂಪವಾಗಿದೆ. ಇದನ್ನು ಸುಬ೦ತ ಮಾಡಿದಾಗ ನಖಭಿನ್ನ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಪರಿಭಾಷಾ: ಕೃದ್‌ ಗ್ರಹಣೇ ಗತಿಕಾರಕ ಪೂರ್ವಸ್ಯಾಪಿ ಗ್ರಹಣಮ್‌ । ನಖನಿರ್ಭಿನ್ನಃ 

ಅರ್ಥ:- ಕೃದಂತ ಪ್ರಯೋಗವಿದ್ದಾಗ ಗತಿ ಮತ್ತು ಕಾರಕಗಳನ್ನು ಪೂರ್ವದಲ್ಲಿರುವ 
ಕೃದಂತವನ್ನು ಇಲ್ಲಿ ಗ್ರಹಿಸಬೇಕು. ಈ ಪರಿಭಾಷೆಯಿ೦ದ ಗತಿ ಮತ್ತು ಕಾರಕ ಪದಗಳ 
ಜೊತೆಗೂ ಸಮಾಸ ಮಾಡಬಹುದು ಎಂದು ಗೊತ್ತಾಗುತ್ತದೆ. 

ಉದಾ:- ನಖ್ಯೆಃ ನಿರ್ಭಿನ್ನಃ ನಖನಿರ್ಭಿನ್ನಃ ಇಲ್ಲಿಯೂ ಪ್ರಕೃತ ಸೂತ್ರದಿಂದ 
(ಕರ್ತೃ ಕರಣೇ ಕೃತಾ ಬಹುಲಮ್‌) ಸಮಾಸವಾಗುತ್ತದೆ. ಇಲ್ಲಿ ಭಿನ್ನ ಎಂಬುದು 
ಕೃದಂತವಾಗಿದೆ. ಈ ಶಬ್ದದ ಪೂರ್ವದಲ್ಲಿ ನಿರ್‌ ಎಂಬ ಗತಿ ಸಂಜ್ಞೆಯುಳ್ಳ ಶಬ್ದವನ್ನು 
ಸೇರಿಸಿದಾಗ ಸಮಾಸವಾಗುತ್ತದೆ. ಆದ್ದರಿಂದಲೇ ನಖೈಃ ನಿರ್ಭಿನ್ನಃ ಎಂಬ ಲೌಕಿಕ 
ವಿಗಹವಾಕ್ಯವು ನಖ--ಭಿಸ್‌-ನಿರ್ಭಿನ್ನ*ಸು ಎಂಬ ಅಲೌಕಿಕ ವಿಗ್ರಹವಾಕ್ಕದಲ್ಲಿ ಪ್ರಕೃತ 


ತತ್ಪುರುಷ 1205 


ಪರಿಭಾಷೆಯಿಂದ ಸುಬಂತವಾದ ಮೇಲೆ ನಖನಿರ್ಭಿನ್ನಃ ಎಂಬ ರೂಪವು 
ಸಿದ್ಧವಾಗುತ್ತದೆ. (ಕಾರಕಕ್ಕೆ ಉದಾಹರಣೆಯನ್ನು ಕೊಡಬೇಕಾಗಿತ್ತು ಲ. ಕೌಮುದಿಯಲ್ಲಿ 
ಕೊಟ್ಟಿಲ್ಲ) 
(ಚತುರ್ಥೀ ತತ್ತರುಷ ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ-೨29 ಚತುರ್ಥೀ ತದರ್ಥಾರ್ಥ ಬಅಹಿತ ಸುಖರಕ್ಷಿತೈಃ (2-1-36) 

ವೃತ್ತಿ: ಚತುರ್ಥ್ಯಂತಾರ್ಥಾಯ ಯತ್‌ ತದ್ದಾಚಿನಾ ಅರ್ಥಾದಿಭಿಶ್ಚ ಚತುರ್ಥ್ಯಂತಂ 
ವಾ ಪ್ರಾಗ್ರತ್‌ | ಯೂಪಾಯ ದಾರು ಯೂಪದಾರು। (ತದರ್ಥೇನ ಪ್ರಕೃತಿ ವಿಕೃತಿಭಾವ 
ಏವೇಷ್ಟಃತೇನೇಹ ನ-ರಂಧನಾಯ ಸ್ಥಾಲೀ | 

ವಾರ್ತಿಕ; (ಅರ್ಥೇನ ನಿತ್ಯಸಮಾಸೋ ವಿಶೇಷ್ಯಲಿಂಗತಾ ಚೇತಿ ವಕ್ತವ್ಯಮ್‌) 
ದ್ವಿಜಾರ್ಥಃ ಸೂಪಃ । ದ್ವಿಜಾರ್ಥಾ ಯವಾಗೂಃ । ದ್ವಿಜಾರ್ಥಂ ಪಯಃಭೂತ-ಬಲಿಃ 
ಗೋಹಿತಮ್‌/ಗೋಸುಖಮ್‌। ಗೋರಕ್ಷಿತಮ್‌॥ 

ಪ.ಚ್ಛೇ:- ಚತುರ್ಥೀ, ತರ್ಥಾರ್ಥ ಬಲಿ-ಹಿತ-ಸುಖ-ರಕ್ಷಿತೈಃ 

ಅ.ವೃ;- ಸಮಾಸಃ, ತತ್ಪುರುಷ, ಸುಪ್‌, ಸಹ, ಸುಪಾ, ವಿಭಾಷಾ ಇವುಗಳು 
ಅನುವೃತ್ತವಾಗಿವೆ ಮತ್ತು ಅಧಿಕಾರ ಸೂತ್ರಗಳೂ ಆಗಿವೆ. 

ಅರ್ಥ:- ಪ್ರತ್ಯಯ ಗ್ರಹಣೇ ತದಂತಾಃ ಗ್ರಾಹ್ಯಾಃ ಎಂಬ ಪರಿಭಾಷೆಯಿಂದ 
ಚತುರ್ಥೀ ಎಂಬುದಕ್ಕೆ ಚತುರ್ಥ್ಯಂತವೆಂದು ಅರ್ಥಮಾಡಬೇಕು. ತದರ್ಥ ಎಂಬ 
ಪದದಲ್ಲಿ ತಚ್ಛಬ್ಬ! ದಿಂದ ಚತುರ್ಥ್ಯಂತ ಪದವು ಸ್ವೀಕರಿಸಲ್ಪಟ್ಟವೆ. ಚತುರ್ಥ್ಯಂತ ಪದದಿಂದ 
ಹೇಳಲ್ಪಡುವುದು ಪ್ರಯೋಜನವಾಗಿ ನಿಮಿತ್ತವಾಗಿಯೂ ಇರುವುದನ್ನು ಬೋಧಿಸುವ 
ಪದವೆಂದು ಅರ್ಥವು ಬರುತ್ತದೆ. ಚತುರ್ಥ್ಯಂತವು ಮತ್ತು ಚತುರ್ಥ್ಯಂತಾರ್ಥದ 
(ಚತುರ್ಥೀ ವಿಭಕ್ತಿಯನ್ನು ಕೊನೆಯಲ್ಲಿ ಉಳ್ಳ ಪದದ) ಜೊತೆಗೂ ಅರ್ಥ ಬಲಿ- 
ಹಿತ-ಸುಖ-ರಕ್ಷಿತ ಎಂಬ ಶಬ್ದ ಗಳ ಜೊತೆಗೂ ಸಮಾಸವಾಗುದು. ಇಂತಹ ಸಮಾಸಕ್ಕೆ 
ತತ್ಪುರುಷ ಸಮಾಸವೆಂದು ಕರೆಯಲಾಗುತ್ತದೆ. 

ಉದಾ: ಯೂಪದಾರು (ಯೂಪಸ್ತಂಭಕ್ಕಾಗಿರುವ ಕಟ್ಟಿಗೆ: ಯೂಪಾಯ ದಾರು 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಯುಪಜೇ+ದಾರು+ಸು ಎಂಬುದು ಅಲೌಕಿಕವಿಗ್ರಹ 
ವಾಕ್ಯ. ಪ್ರಕೃತ ಸೂತ್ರದಿಂದ ಸಮಾಸವಾಗಿದೆ. ಯುಪ- ಜೇ ಇದು ಚತುಥಣ್ಯಂತ 
ಪದವಾಗಿದೆ. ದಾರು--ಸು ಎಂಬುದು ಸಮರ್ಥವಾಗಿದೆ. ಸು ಪೋಧಾತುಪ್ರಾತಿಪದಿಕಯೋ 
ಎಂಬುದರಿಂದ ಪ್ರಾತಿಪದಿಕ ಸಂಜ್ಞೆಬಂದ ಮೇಲೆ ಸುಪ್‌ ಪ್ರತ್ಯಯಗಳು ಲೋಪವಾಗಿ 
ಯುಪ-ದಾರು ಎಂದಿರುತ್ತದೆ. ಯೂಪ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು 
ಪೂರ್ವನಿಪಾತವಾದ ಮೇಲೆ ಯೂಪದಾರು ಎಂದಾಗುತ್ತದೆ. ಇದನ್ನು ಸುಬಂತ 
ಮಾಡಿದಾಗ ಸ್ವಮೋರ್ನನಂಪುಸಕಾತ್‌ ಎ೦ಬ ಸೂತ್ರದಿಂದ ಲುಕ್‌ ಬಂದು 
ಯೂಪದಾರು ಎಂದು ರೂಪವು ಸಿದ್ಧವಾಗುತ್ತದೆ. 

ತದರ್ಥೇನ ಪ್ರಕೃತಿ ವಿಕೃತಿಭಾವ ಏವೇಷ್ಟಃ, ತೇನೇಹ ನ-ರಂಧನಾಯ ಸ್ಥಾಲೀ:- 


1206 ಲಘುಸಿದ್ಧಾ೦ತ ಕೌಮುದೀ-ಉತ್ತರಾರ್ಧ 


ಇಲ್ಲಿ ದಾರು ಎಂಬುದು ಪ್ರಕೃತಿ, ಯೂಪ ಎಂಬುದು ವಿಕೃತಿ (ಕಾರ್ಯ) ಆದುದರಿಂದ 
ಇಲ್ಲಿ ಸಮಾಸವಾಗಿದೆ. ರಂಧನಾಯ ಸ್ಥಾಲೀ ಎಂಬಲ್ಲಿ ಅಡುಗೆಗಾಗಿ ಪಾತ್ರೆ ಇಲ್ಲಿ 
ಪ್ರಕೃತಿ ವಿಕೃತಿ ಭಾವಗಳು ಇಲ್ಲ ಆದುದರಿಂದ ಇಲ್ಲಿ ಸಮಾಸವಾಗುವುದಿಲ್ಲ. 

ಅರ್ಥೇನ ನಿತ್ಯಸಮಾಸೋ ವಿಶೇಷ್ಯ ಲಿಂಗತಾ ಚೇತಿ ವಕ್ತವ್ಯಮ್‌:- ಅರ್ಥ 
ಶಬ್ದದ ಜೊತೆಗೆ ನಿತ್ಯ ಸಮಾಸವಾಗುತ್ತದೆ. ಮತ್ತು ವಿಶೇಷಕ್ಕೆ ಅನುಗುಣವಾಗಿ ಲಿಂಗವು 
ಪರಿವರ್ತನೆಯಾಗುತ್ತದೆ. 

ಉದಾ:- ದ್ವಿಜಾರ್ಥಃ ಸೂಪ: (ಬ್ರಾಹ್ಮಣರಿಗಾಗಿ ಸೊಪ್ಪಿನ ಪಲ್ಲೆ) ಪ್ರಕೃತ ಸೂತ್ರದಿಂದ 
ಇಲ್ಲಿ ಸಮಾಸವಾಗಿದೆ. ಆದರೆ ಇಲ್ಲಿ ವಿಕಲ್ಪವಾಗಿ ಸಮಾಸವಾಗುತ್ತದೆ. 

ಆದುದರಿಂದ ನಿತ್ಯ ಸಮಾಸವೇ ಆಗಬೇಕೆಂಬ ಕಾರಣದಿಂದ ಈ ವಾರ್ತಿಕವು 
ಹೊರಟದೆ. ಪರವತ್‌ಲಿಂಗಮ್‌ ದ್ವಂದ ತತ್ಪುರುಷಯೋ ಎಂಬ ಸೂತ್ರದಿಂದ 
ಪರದಲ್ಲಿರುವ ಶಬ್ದದ ಲಿಂಗವೇ ತತ್ಪುರುಷ ಸಮಾಸದ ನಂತರ ಇರುತ್ತದೆ. ಆದರೆ 
ಇಲ್ಲಿ ಆ ನಿಯಮವು ಅರ್ಥ ಶಬ್ದದ ಜೊತೆಗೆ ಸಮಾಸವಾಗುವಾವುದಿಲ್ಲ.ಆದರೆ 
ವಿಶೇಷ್ಯದ ಲಿಂಗದಂತೆ ಲಿಂಗವು ಬರುತ್ತದೆ. ದ್ವಿಜಾಯ ಅಯಮ್‌ ಎಂಬುದು ಲೌಕಿಕ 
ವಿಗ್ರಹ ವಾಕ್ಯ. ದ್ವಿಜ*ಜೇ*ಅರ್ಥ4ಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ ಪ್ರಕೃತ 
ಸೂತ್ರದಿಂದ ಮತ್ತು ವಾರ್ತಿಕದಿಂದ ನಿತ್ಯ ಸಮಾಸವಾಗಿ ವಿಶೇಷದ ಲಿಂಗವೇ 
ಹೊಂದುತ್ತದೆ. ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ ಸುಪ್‌ ಲೋಪವಾಗಿ ದ್ವಿಜ-ಅರ್ಥ 
ಎಂದಿರುತ್ತದೆ. ಚುತುರ್ಥೀ ಎ೦ಬ ಪ್ರಥಮಾ ನಿರ್ದಿಷ್ಟವಾದ ದ್ವಿಜ ಶಬ್ದಕ್ಕೆ ಉಪಸರ್ಜನ 
ಸಂಜ್ಞೆಯು ಬಂದು ಪೂರ್ವ ನಿಪಾತವಾದ ಮೇಲೆ ಸವರ್ಣದೀರ್ಪದಿಂದ ದ್ವಿಜಾರ್ಥ 
ಎಂದಾಗುತ್ತದೆ. ಸೂಪಃ ಎಂಬುದು ಪುಲ್ಲಿಂಗವಾಗಿರುವುದರಿಂದ ವಿಶೇಷ್ಯಕ್ಕೆ 
ಅನುಗುಣವಾಗಿ ದ್ವಿಜಾರ್ಥಃ ಸೂಪಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ:- ದ್ವಿಜಾರ್ಥಾ ಯವಾಗೂಃ ದ್ವಿಜಾರ್ಥಂ ಪಯಃ:- (ಬ್ರಾಹ್ಮಣರಿಗಾಗಿ 
ಗಂಜಿ, ಬ್ರಾಹ್ಮಣರಿಗಾಗಿ ಹಾಲು):- ಇಲ್ಲಿ ವಿಶೇಷ್ಯವಾಚಕವಾದ ಯವಾಗೂಃ ಶಬ್ದವು 
ಸ್ತ್ರೀಲಿ೦ಗದಲ್ಲಿ ಇರುವುದರಿಂದ ಅರ್ಥ ಶಬ್ದದ ಜೊತೆಗೆ ಸಮಾಸಹೊಂದಿರುವ ದ್ವಿಜಾರ್ಥ 
ಶಬ್ದವು ದ್ವಿಜಾರ್ಥಾ ಎಂದು ಸ್ತೀಲಿಂಗದಲ್ಲಿ ಪ್ರಯೋಗಿಸಲಾಗಿದೆ. ಪ್ರಕ್ರಿಯೆಯು 
ಹಿಂದಿನಂತೆ ನಡೆದಿದೆ. ದ್ವಿಜಾರ್ಥಂ ಪಯಃ ಎಂಬುದು ಇದೇ ರೀತಿಯಲ್ಲಿ ಸಿದ್ಧವಾಗಿದೆ. 

ಉದಾ:- ಭೂತಬಲಿಃ (ಪ್ರಾಣಿಗಳಿಗಾಗಿ ಆಹಾರ) ಭೂತೇಭ್ಯಃ ಬಲಿಃ ಎಂಬುದು 
ಲೌಕಿಕವಿಗ್ರಹವಾಕ್ಯ ಭೂತ ಭ್ಯ*ಬಲಿ+ಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. 
ಪ್ರಕೃತ ಸೂತ್ರದಿಂದ ಸಮಾಸವಾಗಿದೆ. ಚತುರ್ಥ್ಯಂತವಾದ ಭೂತೇಭ್ಯಃ ಎಂಬುದು 
ಸಮರ್ಥ ಶಬ್ದವಾದ ಬಲಿ*ಸು ಎಂಬುದರದ ಜೊತೆಗೆ ಸಮಾಸವಾದ ಮೇಲೆ 
ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪ್‌ ಪ್ರತ್ಯಯಗಳ ಲೋಪವಾದ ಮೇಲೆ ಭೂತ-ಬಲಿ 
ಎಂದಿರುತ್ತದೆ. (ಚತುರ್ಥಿ) ಪ್ರಥಮಾ ನಿದಿಷ್ಟವಾದ ಭೂತ ಶಬ್ದಕ್ಕೆ ಉಪಸರ್ಜನ 
ಸಂಜ್ಞೆಯು ಬಂದು ಪೂರ್ವನಿಪಾತವಾದ ಮೇಲೆ ಭೂತಬಲಿ ಎಂದಿರುತ್ತದೆ. ಇದನ್ನು 
ಸುಬಂತ ಮಾಡಿದಾಗ ಭೂತಬಲಿಃ ಎಂದು ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ 


ತತ್ತುರುಷ 1207 
ಗೋಹಿತಮ್‌। ಗೋಸುಖಮ್‌। ಗೋರಕ್ಷಿ ತಮ್‌ ಎಂದು ರೂಪಗಳು ಸಿದ್ಧವಾಗುತ್ತವೆ. 


(ಪಂಚಮೀ ತತ್ಪುರುಷ ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ-೨3೦ ಪಷ್ಣುಮೀ ಭಯೇನ (2-2-37) 

ವೃತ್ತಿ:-ಚೋರಾದ್‌ ಭಯಂ ಚೋರಭಯಮ್‌ । 

ಅ.ವೃ;- ಸಮಾಸಃ, ತತ್ಪುರುಷ, ಸುಪ್‌, ಸಹಸುಪಾ, ವಿಭಾಷಾ ಇವುಗಳು 
ಅನುವೃತ್ತವಾಗಿವೆ ಮತ್ತು ಅಧಿಕಾರ ಸೂತ್ರಗಳೂ ಆಗಿವೆ. 

ಅರ್ಥ:- ಪಂಚಮ್ಯಂತ ಶಬ್ದವು ಸಮರ್ಥವಾದ ಸುಬಂತದ ಭಯವಾಚಕ ಶಬ್ದದ 
ಜೊತೆಗೆ ವಿಕಲ್ಲದಿಂದ ಸಮಾಸವಾಗುತ್ತದೆ. ಇಲ್ಲಿ ಪಂಚಮೀ ಶಬ್ದವು ಪ್ರಥಮಾಂತವಾಗಿದೆ. 
ಇದರಿಂದ ನಿರ್ದಿಷ್ಟವಾದ (ಪಂಚಮೀ ವಿಭಕ್ಷಿಯಿಂದ ನಿರ್ದಿಷ್ಟವಾದ) ಶಬ್ದವು 
ಉಪಸರ್ಜನ ಸಂಜ್ಞೆಯನ್ನು ಹೊಂದುತ್ತದೆ. 

ಉದಾ:- ಚೋರಭಯಮ್‌(ಕಳ್ಳನಿಂದ ಅಂಜಿಕೆ):- ಚೋರಾತ್‌ ಭಯಮ್‌ 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ, ಚೋರ ಜಸಿ-ಭಯ-ಸು ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ, ಪ್ರಕೃತ ಸೂತ್ರದಿಂದ ಸಮಾಸವಾಗಿದೆ. ಚೋರ4ಜಸಿ ಎಂಬುದು 
ಪಂಇ್ಞಾಮ್ಯಂತ ಶಬ್ದವಾಗಿದೆ. ಇದು ಸಮರ್ಥವಾದ ಭಯವಾಚಕ ಶಬ್ದದ ಜೊತೆಗೆ 
ಸಮಾಸವಾಗಿ ಸುಪ್‌ ಲೋಪವಾದ ಮೇಲೆ ಚೋರಭಯ ಎಂದಿದ್ದಾಗ ಅದನ್ನು 
ಸುಬಂತ ಮಾಡಿದಾಗ ನಪುಂಸಕ ಲಿಂಗದಲ್ಲಿ "ಸು'ಗೆ ಅಮ್‌ ಆದೇಶ ಬಂದು 
ಪೂರ್ವರೂಪವಾದ ಮೇಲೆ ಚೋರಭಯಮ್‌ ಎಂಬ ರೂಪವು ಸಿದ್ಧವಾಗಿದೆ. 

ವಿಶೇಷ:- ಪ್ರಕೃತ ಸೂತ್ರವನ್ನು ಪಂತಜಲಿ ಖಷಿಗಳು ಯೋಗ ವಿಭಾಗ ಮಾಡಿ 
ಪಣ್ಞುಮ್ಯಂತ ಶಬ್ದವು ಯಾವ ಸುಬಂತದ ಜೊತೆಗೂ ಸಮಾಸವಾಗಬಹುದು ಎಂದು 
ಹೇಳಿರುವುದರಿಂದ ವ್ಯಾಘ್ರಾತ್‌ ಭೀತಿಃ ವ್ಯಾಘ್ರ ಭೀತಿಃ ಮೊದಲಾದ ಸಮಾಸವಾಗಲು 
ಅವಕಾಶವಾಗಿದೆ. 

(ಪಂಚಮೀ ತತ್ಪುರುಷ ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ-೨31 ಸೋಕಾಂತಿಕ ದೂರಾರ್ಥ ಕೃಚ್ಛಾಣಿ ಕ್ಷೇನ (2-1-39) 

ಅ.ವೃ:- ಪ್ಣುಮೀ ಭಯೇನ ಎಂಬ ಸೂತ್ರದಿಂದ ಪಣ್ಣುಮೀ ಎಂಬ ಪದವು 
ಅನುವೃತ್ತವಾಗುತ್ತದೆ. ಸಮಾಸಃ ತತ್ಪುರುಷಃ ಸುಪ್‌ ಸಹ ಸುಪಾ ವಿಭಾಷಾ ಇವು 
ಅಧಿಕಾರಸೂತ್ರಗಳಾಗಿವೆ. 

ಅರ್ಥ:- ಸ್ತೋಕಾರ್ಥಕ (ಅಲ್ಲಾರ್ಥಕ) ಸಮೀಪಾರ್ಥಕ (ಅಂತಿಕಾರ್ಥಕ), 
ದೂರಾರ್ಥಕ (ದೂರ) ಮತ್ತು ಕೃಚ್ಛ್ರ ಶಬ್ದಗಳು ಪಣ್ಬುಮೀ ವಿಭಕ್ತ್ಯ೦ತವಾದಾಗ 
ಅವುಗಳಿಗೆ ಕ್ಷ-ಪ್ರತ್ಯಯಾಂತ ಶಬ್ದಗಳ ಜೊತೆಗೆ ವಿಕಲ್ಲದಿಂದ ಸಮಾಸವಾಗುತ್ತದೆ. 
ಅದು ತತ್ಪುರುಷ ಸಮಾಸ. 


1208 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಪಜ್ಜುಮ್ಯನ್ತ ಶಬ್ದಕ್ಕೆ ಅಲುಕ್‌ನ್ನು ವಿಧಿಸುವ ಸೂತ್ರ: 
ಪ್ರತ್ಯಯಕ್ಕೆ ಲೋಪವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ-೨32. ಪಜ್ಣಾಮ್ಯಾಃ ಸ್ತೋಕಾದಿಛ್ಯಃ (6-3-2) 
ವೃತ್ತಿ:- ಅಲುಕ್‌ ಉತ್ತರಪದೇ ಸ್ತೋಕಾನ್ನುಕ್ತಃ | ಅನ್ನಿಕಾದಾಗತಃ॥ ಅಭ್ಯಾಶಾದಾಗತಃ 
ದೂರಾದಾಗತಃ । ಕೃಚ್ಛ್ರಾದಾಗತಃ। 
ಅ.ವ್ಯ- ಅಲುಗುತ್ತರಪದೇ ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 
ಅರ್ಥ:- ಸ್ತೋಕ ಮೊದಲಾದ ಶಬ್ದಗಳ ನಂತರ ಪಳ್ಳುಮೀ-ವಿಭಕ್ತಿ ಪ್ರತ್ಯಯಗಳಿಗೆ 
ಉತ್ತರಪದವು ಪರದಲ್ಲಿದ್ದಾಗ ಆ ಪೂರ್ವ ಪದದ ಪ್ರತ್ಯಯಗಳಿಗೆ ಲೋಪವಾಗುವುದಿಲ್ಲ. 
(ಅಲುಕ್‌ ಬರುವುದು). 
ಉದಾ:- ಸ್ತೋಕಾನ್ಮುಕ್ತಃ (ಸ್ವಲ್ಪದರಿ೦ದ ಬಿಡುಗಡೆಯಾದವನು)ಸ್ತೋಕಾತ್‌ ಮುಕ್ತಃ 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಸ್ತೋಕ--ಜಸಿ-ಮುಕ--ಸು ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ ಸ್ತೋಕಾಂತಿಕ ದೂರಾರ್ಥ ಕೃಚ್ಛಾಣಿ ಕ್ಷೇನ ಎಂಬ ಸೂತ್ರದಿಂದ 
ಸ್ತೋಕಾರ್ಥಕ (ಸ್ವಲ್ಪವೆಂಬ ಅರ್ಥವುಳ್ಳ ಶಬ್ದದ ಜೊತೆಗೆ ಕ್ಷತ್‌ ಶಬ್ದದ ಜೊತೆಗೆ 
ಸಮಾಸವಾಗುತ್ತದೆ. ಪಂಇ್ಸಮೀ ಎಂಬ ಪ್ರಥಮಾಂತ ನಿರ್ದಿಷ್ಟ ಶಬ್ದ ಸ್ತೋಕ- ಜಸಿ 
ಎಂಬುದು. ಇದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು ಪೂರ್ವನಿಪಾತವು ಬರುತ್ತದೆ. 
ಆಗ ಸ್ತೋಕ- ಜಸಿ ಮುಕ್ತ೪ಸು ಎಂದಿರುತ್ತದೆ. ಕೃತ್‌ತದ್ದಿತ ಸಮಾಸಾಶ್ಚ ಎಂಬುದರಿಂದ 
ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪೋಧಾತುಪ್ರಾತಿಪದಿಕಯೋ ಎಂಬುದರಿಂದ 
ಸುಪ್‌ ಲೋಪವಾಗಬೇಕಾದಾಗ ಜಸಿ ಪ್ರತ್ಯಯವು ಪ್ರಕೃತ ಸೂತ್ರದಿಂದ 
ಲೋಪವಾಗುವುದಿಲ್ಲ. ಸು ಮಾತ್ರ ಲೋಪವಾಗುತ್ತದೆ. ಆಗ ಸ್ತೋಕಾತ್‌ ಮುಕ್ತ 
ಎಂದಿರುತ್ತದೆ. ಯರೋಇನುನಾಸಿಕೇಂನುನಾಸಿಕೇವಾ ಎಂಬುದರಿಂದ ತ್‌ ಕಾರಕ್ಕೆ 
ಅನುನಾಸಿಕ ಆದೇಶ ಬಂದು ಸ್ರೋಕಾನ್ಮುಕ್ತ ಎಂದಾಗುತ್ತದೆ. ಅದನ್ನು ಸುಬಂತ 
ಮಾಡಿದಾಗ ಸ್ತೋಕಾನ್ಮುಕ್ತಃ ಎಂದು ರೂಪವು ಸಿದ್ಧವಾಗುತ್ತದೆ. 
ಇದೇ ರೀತಿಯಲ್ಲಿ ಅನ್ತಿಕಾದಾಗತ। ಅಭ್ಯಾಶಾದಾಗತಃ । ದೂರಾದಾಗತಃ । 
ಕೃಚ್ಛಾದಾಗತಃ ಎಂಬ ರೂಪಗಳು ಸಿದ್ಧವಾಗಿವೆ. ಹೀಗೇ ಅಲುಕ್‌ ಸಮಾಸಗಳು 
ಸಿದ್ಧವಾಗಿವೆ. 
(ಷಷ್ಠೀ ತತ್ಪುರುಷ ಸಮಾಸವನ್ನು ವಿಧಿಸುವ ಸೂತ್ರ) 
ಸೂತ್ರ-೨33. ಷಷ್ಟೀ (2-2-8)ವೃತ್ತಿ:- ಸುಬನ್ತೇನ ಪ್ರಾಧ್ಧತ್‌ | ರಾಜಪುರಷಃ 
ಅ.ವೃ:- ಸಮಾಸಃ, ತತ್ತುರುಷಃ, ಸುಪ್‌, ಸಹಸುಪಾ, ವಿಭಾಷಾ ಎಂಬ ಪದಗಳು 
ಅನುವೃತ್ತವಾಗಿವೆ ಮತ್ತು ಅಧಿಕಾರಸೂತ್ರಗಳೂ ಆಗಿವೆ. 
ಅರ್ಥ:- ಷಷ್ಠ್ಯನ್ತ ಸುಬನ್ತವು ಸಮರ್ಥ ಸುಬಂತದ ಜೊತೆಗೆ ವಿಕಲ್ಲದಿಂದ 
ಸಮಾಸವಾಗುತ್ತದೆ. ಅದು ತತ್ಪುರುಷ. 
ಉದಾ:- ರಾಜ ಪುರಷಃ (ರಾಜನ ಸೇವಕ): ರಾಜ ಪುರುಷಃ ಎಂಬುದು 


ತತ್ಪುರುಷ 1209 


ಲೌಕಿಕವಿಗ್ರಹ ವಾಕ್ಯ ರಾಜನ್‌. ಜಸ್‌.-ಪುರುಷ-ಸು ಎಂಬುದು ಅಲೌಕಿಕ ವಿಗ್ರಹ 
ವಾಕ್ಯ. ಪ್ರಕೃತ ಸೂತ್ರದಿಂದ ಸಮಾಸವಾಗುತ್ತದೆ. ಸುಪೋಧಾತುಪ್ರಾತಿಪದಿಕಯೋ 
ಎಂಬುದರಿಂದ ವಿಭಕ್ತಿ ಪ್ರತ್ಯಯಗಳ ಲೋಪ ಮತ್ತು ನಲೋಪಃ ಪ್ರಾತಿಪದಿಕಾನ್ತಸ್ಯ 
ಎಂಬುದರಿಂದ "ರಾಜನ್‌'ನಲ್ಲಿರುವ ನ್‌ ಕಾರಕ್ಕೆ ಲೋಪ ಬಂದು ರಾಜಪುರಷ 
ಎಂದಾಗಿ ಪ್ರಥಮಾ ನಿರ್ದಿಷ್ಟ ರಾಜ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು 
ಪೂರ್ವನಿಪಾತವಾಗಿ ಅದನ್ನು ಸುಬ೦ತ ಮಾಡಿದ ಮೇಲೆ ರಾಜಪುರಷಃ ಎಂದು 
ರೂಪವು ಸಿದ್ಧವಾಗಿದೆ. 
(ಷಷ್ಠೀ ತತ್ಪುರುಷ ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ-೨34. ಪೂರ್ವಾಪರಾಧರೋತ್ತರಮೇಕದೇಶಿನೈಕಾಧಿಕರಣೇ (2-2-1) 

ವೃತ್ತಿ:- ಅವಂತುವಿನಾಂ ಸಹ ಪೂರ್ವಾದಂತು॥ ಸಮುಸ್ಕನ್ನೇ 
ಏಕತ್ವಸಂಖ್ಯಾವಿಶಿಷ್ಠಶ್ಚೇದ್ವಯವೀ । ಷಷ್ಠೀ ಸಮಾಸಾಪವಾದಃ ಪೂರ್ವಂ ಕಾಯಸ್ಯ 
ಪೂರ್ವಕಾಯಃಅಪರಕಾಯಃ ಏಕಾಧಿಕರಣೇ ಕಿಮ್‌?) ಪೂರ್ವಾಶ್ಭಾತ್ರಾಣಾಮ್‌ | 

ಪ.ಚ್ಛೇ:- ಪೂರ್ವಾಪರಾಧರೋತ್ತರಮ್‌, ಏಕದೇಶಿನಾ, ಏಕಾಧಿಕರಣೇ। 

ಅ.ವೃ:- ಸಮಾಸಃ, ಸುಪ್‌, ಸಹಸುಪಾ, ವಿಭಾಷಾ, ತತ್ಪುರುಷಃ ಇವೆಲ್ಲವೂ 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:- ಏಕದೇಶವೆಂದರೆ ಅವಯವ-ಏಕದೇಶಿ ಎಂದರೆ ಅವಯವಿ. 
ಅಧಿಕರಣವೆಂದರೆ ದ್ರವ್ಯ ಎಂದರ್ಥ. ಪೂರ್ವ, ಅಪರ, ಅಧರ ಮತ್ತು ಉತ್ತರ 
ಎಂಬ ಪದಗಳು ಏಕದ್ರವ್ಯರೂಪವಾದ ಅವಯವಿಯನ್ನು ಬೋಧಿಸುವ ಸುಬಂತದ 
ಜೊತೆಗೆ ಸಮಾಸವಾಗುವುದು. 

ಉದಾ:- ಪೂರ್ವಕಾಯಃ (ಶರಿರದ ಪೂರ್ವ (ಕೆಳಗಿನ ಭಾಗ)): ಪೂರ್ವಮ್‌ 
ಕಾಯಸ್ಯ ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಪೂರ್ವ--ಸು ಕಾಯ- ಜಸ್‌ ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ ಕಾಯ ಎಂಬುದು ಏಕತ್ವ ಸಂಖ್ಯಾವಿಶಿಷ್ಟವಾದ ಅವಯವಿಯಾಗಿ 
ಇರುವುದರಿಂದ, ಪ್ರಕೃತ ಸೂತ್ರದಿಂದ ಪೂರ್ವ--ಸು ಎಂಬುದಕ್ಕೆ ಕಾಯ. ಜಸ್‌ 
ಎಂಬ ಷಷ್ಯಂತ ಪದದ ಜೊತೆಗೆ ಸಮಾಸವಾಗುತ್ತದೆ. ಸಮಾಸ ವಿಧಾಯಕವಾದ 
ಪ್ರಕೃತ ಸೂತ್ರದಲ್ಲಿ ಪೂರ್ವ, ಅಪರ, ಅಧರ , ಉತ್ತರಮ್‌ ಎಂಬವು ಪ್ರಥಮಾ 
ನಿದಿಷ್ಟಗಳಾಗಿರುವುದರಿಂದ ಅವುಗಳಿಗೆ ಉಪಸರ್ಜನ ಸಂಜ್ಞೆಯು ಬಂದು 
ಪೂರ್ವನಿಪಾತಗಳಾಗಿವೆ. ಇವುಗಳಿಗೆ ಪ್ರಾತಿಪದಿಕತ್ವ ಸಂಜ್ಞೆಯು ಬಂದು ಸುಪ್‌ 
ಲೋಪವಾದ ಮೇಲೆ ಮತ್ತೆ ಸುಬಂತ ಮಾಡಿದಾಗ ಪೂರ್ವಕಾಯಃ ಎಂದು ರೂಪವು 
ಸಿದ್ಧವಾಗಿದೆ. 

ವಿಶೇಷ: ಪ್ರಕೃತ ಸೂತ್ರವು ಷಷ್ಠೀ ಎಂಬ ಷಷ್ಠೀ ತತ್ಪುರುಷ ವಿಧಾಯಕವಾದ 
ಸೂತ್ರಕ್ಕೆ ಅಪವಾದವಾಗಿದೆ. 

ಉಳಿದ ಉದಾಹರಣೆಗಳು ಅಪರಕಾಯಃ ಇತ್ಯಾದಿ ಹಿಂದಿನಂತೆ ಪ್ರಕ್ರಿಯೆ ನಡೆದು 


1210 ಲಘುಸಿದ್ಧಾ೦ಂತ ಕೌಮುದೀ-ಉತ್ತರಾರ್ಧ 
ಪ್ರಕೃತ ರೂಪಗಳು ಸಿದ್ಧವಾಗುತ್ತವೆ. 


ಏಕಾಧಿಕರಣೇ ಕಿಮ್‌? ಪೂರ್ವಾಶ್ರಾತ್ರಾಣಾಮ್‌: ಅವಯವಿವಾಚಕವು ಏಕತ್ವ 
ಸಂಖ್ಯಾವಿಶಿಷ್ಟವಾಗಿ ಇರಬೇಕೆಂದು ಹೇಳಿರುವುದರಿಂದ ಪೂರ್ವಃ ಫಾತ್ರಾಣಾಮ್‌ 
ಎಂಬಲ್ಲಿ ಘಾತ್ರಾಣಾಮ್‌ ಎಂಬ ಅವಯವಿವಾಚಕವು ಏಕತ್ವ-ಸಂಖ್ಯಾ-ವಿಶಿಷ್ಟವಾಗಿ 
ಇಲ್ಲದೆ ಇರುವುದರಿಂದ ಪೂರ್ವಶಬ್ದಕ್ಕೆ ಅದರ ಜೊತೆಗೆ ಸಮಾಸವಾಗುವುದಿಲ್ಲ. 
ವ್ಯಸ್ತವಾಗಿಯೇ ಪ್ರ ಪ್ರಯೋಗಿಸಬೇಕು. ಇಲ್ಲದಿದ್ದರೆ ಶ್ಲಾತ್ರಾಣಾಮ್‌ ಪೂರ್ವಃ ಶ್ಲಾತ್ರಪೂರ್ವಃ 
ಎಂಬ ಷಷ್ಠೀ ತತ್ಪುರುಷ ಸಮಾಸವನ್ನು ಮಾಡಬಹುದು. 
ಸೂತ್ರ-೨35. ಅರ್ಧಂ೦ ನಪುಂಸಕಮ್‌ (2-2-2) 


ವೃತ್ತಿ:- ಸಮಾಂಶವಾಚೀ ಅರ್ಧಶಬ್ದಃ । ನಿತ್ಯ೦ ಕ್ಲೀಬೇ, ಸ ಪ್ರಾಗ್ಟತ್‌। 
ಅರ್ಧಂ ಪಿಪ್ಟಲ್ಯಾಃ-ಅರ್ಧಹಿಪ್ಪಅ€॥ 

ಅ.ವೃ:- ಪೂರ್ವಾಪರಾಧರೋತ್ತರಮೇಕದೇಶಿನೈಕಾಧಿಕರಣೇ ಎಂಬ ಸೂತ್ರದಿಂದ 
ಏಕಾಧಿಕರಣೇ ಮತ್ತು ಏಕದೇಶಿನಾ ಎಂಬ ಪದಗಳು ಅನುವೃತ್ತವಾಗುತ್ತವೆ. ಸಮಾಸಃ 
ಸುಪ್‌, ಸಹಸುಪಾ, ವಿಭಾಷಾ, ತತ್ತುರುಷಃ ಇವೆಲ್ಲವೂ ಅಧಿಕಾರಸೂತ್ರಗಳಾಗಿವೆ. 

ಅರ್ಥ:- ಅರ್ಧ ಶಬ್ದಕ್ಕೆ ಅಂಶವೆಂದೂ ಅರ್ಧಭಾಗವೆಂದೂ ಎರಡು ಅರ್ಥದಲ್ಲಿ 
ನಪುಂಸ ಕಲಿಂಗವಾಗಿದೆ. ಸತತ ಪುಂಸ್ಕ ೈರ್ಧೋತಣರ್ಧಂ ನಹುಂಸಕೇ ಎಂಬುದು 
ಅಮರಕೋಶ ನಪುಂಸಕಲಿಂಗದಲ್ಲಿರುವ ಅಂದರೆ ಸಮಾಂಶ-ವಾಚಿಯಾದ ಅರ್ಧ 
ಶಬ್ದವು ಏಕತ್ವಸಂಖ್ಯಾವಿಶಿಷ್ಟವಾದ ಅವಯವಿಯನ್ನು ಬೋಧಿಸುವ ಸುಬನ್ತದ ಜೊತೆಗೆ 
ಸಮಾಸವಾಗುವುದು. 

ಉದಾ:- ಅರ್ಧಪಿಪ್ಪಲೀ (ಪಿಪಲೀಯ ಅರ್ಧಭಾಗ): ಅರ್ಧಂ ಪಿಪ್ಪಲ್ಯಾಃ ಎಂಬುದು 
ಲೌಕಿಕವಿಗ್ರಹವಾಕ್ಯ ಅರ್ಧ--ಸು ಪಿಪ್ಪಲೀ*ಜಸ್‌ ಎಂಬುದು ಅಲೌಕಿಕವಿಗ್ರಹ. 

ವಾಕ್ಯ ಪ್ರಕೃತ ಸೂತ್ರದಿಂದ ಸಮಾಸವಾಗುತ್ತದೆ. ಪ್ರಾತಿಪದಿಕಸಂಜ್ಞೆ ಬಂದ ಮೇಲೆ 
ಸುಪ್‌ ಲೋಪವಾಗಿ ಅರ್ಧಪಿಪ್ಪಲೀ ಎಂದು ರೂಪವು ಸಿದ್ಧವಾಗುತ್ತದೆ. ಈ ಪ್ರಕೃತ 
ಸೂತ್ರವು ಷಷ್ಠೀ ಎ೦ಬ ಸೂತ್ರಕ್ಕೆ ಅಪವಾದವಾಗಿದೆ. ಅರ್ಧ ಶಬ್ದಕ್ಕೆ ಪೂರ್ವನಿಪಾತ 
ಬರುವುದೇ ಈ ಸೂತ್ರದ ಪ್ರಯೋಜನವಾಗಿದೆ. 

(ಸಪ್ತಮೀ ತತ್ಪುರುಷ ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ-೨36. ಸಪ್ತಮೀ ಶೌಂಡೈಃ (2-1-4೦) 

ವೃತ್ತಿ- ಸಪ್ತಮ್ಯನ್ತಮ್‌ ಶಾಣ್ಣಾದಿಭಿಃ ಪ್ರಾಗ್ವತ್‌ । ಅಕ್ಷೇಷು ಶೌಣ್ಣಃ ಅಕ್ಷಶೌಣ್ಣ 
ಇತ್ಯಾದಿ। ದ್ವಿತೀಯಾತೃತೀಯೇತ್ಕಾದಿಯೇಗವಿಭಾಗಾದನ್ಯತ್ರಾಪಿ ತೃತೀಯಾದಿವಿಭಕ್ತೀನಾಂ 
ಪ್ರಯೋಗವಶಾತ್ಸಮಾಸೋ ಜ್ಞೇಯಃ 


ಅ.ವೃ:- ಸಮಾಸಃ, ತತ್ಪುರುಷಃ, ಸುಪ್‌, ಸಹ, ಸುಪಾ, ವಿಭಾಷಾ ಮೊದಲಾದ 
ಪದಗಳು. ಅನುವೃತ್ತವಾಗುತ್ತವೆ. ಇವೆಲ್ಲವೂ ಅಧಿಕಾರ ಸೂತ್ರಗಳಾಗಿವೆ. 


ತತ್ಪುರುಷ 1211 


ಅರ್ಥ:- ಸಪ್ತಮ್ಯಂತವಾದ ಶೌಣ್ಣ ಮೊದಲಾದವು ಸಮರ್ಥ ಶಬ್ದಗಳ ಜೊತೆಗೆ 
ಸಮಾಸವಾಗುತ್ತದೆ. ಈ ಸೂತ್ರದಲ್ಲಿ ಸಪ್ತಮೀ ಎಂಬ ಶಬ್ದವು ಪ್ರಥಮಾಂತ ಶಬ್ದವಾಗಿದೆ. 
ಆದ್ದರಿ೦ದ ಇದರಿಂದ ನಿರ್ದಿಷ್ಟವಾದ ಪದವು ಉಪಸರ್ಜನ ಸಂಜ್ಞೆಯನ್ನು ಹೊಂದುತ್ತದೆ. 

ಉದಾ:- ಅಕ್ಷಶೌಣ್ಣ (ಪಗಡೆಯಾಡುವುದರಲ್ಲಿ ನಿಪುಣ/ಪಗಡೆಗಳಿಂದ 
ಆಡುವುದರಲ್ಲಿ (ದಾಳ ಉರುಳಿಸುವುದರಲ್ಲಿ) ನಿಪುಣವು): ಅಕ್ಷೇಷು ಶೌಣ್ಣಿಃ ಎಂಬುದು 
ಲೌಕಿಕ ವಿಗ್ರಹವಾಕ್ಯ ಅಕ್ಷ*ಸುಪ್‌4ಶೌಣ್ಣ-ಸು ಎಂಬುದು ಅಲೌಕಿಕ ವಿಗ್ರಹವಾಕ್ಯ. 
ಪ್ರಕೃತ ಸೂತ್ರದಿಂದ ಇಲ್ಲಿ ಸಮಾಸವಾಗುತ್ತದೆ. ಸಪ್ತಮ್ಯಂತ ಶಬ್ದವಾದ ಅಕ್ಷ--ಸುಪ್‌ 
ಎಂಬುದು ಶೌಣ್ಮ*ಸು ಎಂಬ ಸಮರ್ಥ ಶಬ್ದದ ಜೊತೆಗೆ ಸಮಾಸವಾಗುತ್ತದೆ. 
ಸಮಾಸವಾದ ಮೇಲೆ ಅಕ್ಷ--ಸುಪ್‌-.ಶೌಣ್ಣಿ.-ಸು ಎಂಬುದು ಪ್ರಾತಿಪದಿಕ ಸಂಜ್ಞೆಯನ್ನು 
ಹೊಂದಿದೆ. ಸುಪೋಧಾತುಪ್ರಾತಿಪದಿಕಯೋಃ ಎಂಬ ಸೂತ್ರದಿ೦ದ ಸುಪ್‌ ಪ್ರತ್ಯಯಗಳಿಗೆ 
ಲುಕ್‌ ಬಂದು ಅಕ್ಷ--ಶೌಣ್ಣ ಎಂದಿರುತ್ತದೆ. ಪ್ರಥಮಾ ವಿಭಕ್ತಿಯಲ್ಲಿ ಹೇಳಲಾಗಿರುವ 
ಅಕ್ಷ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು ಪೂರ್ವನಿಪಾತವಾದ ಮೇಲೆ ಅಕ್ಷಶೌಣ್ಣ 
ಎಂದಾಗುತ್ತದೆ. ಇದನ್ನು ಸುಬಂತ ಮಾಡಿದಾಗ ಅಕ್ಷಶೌಣ್ಣಃ ಎಂದಾಗುತ್ತದೆ. 

ಉದಾ:- ದ್ವಿತೀಯಾತೃತೀಯೇತ್ಕಾದಿಯೋಗವಿಭಾಗಾದನ್ಯತ್ರಾಪಿ ತೃತೀಯಾದಿ 
ವಿಭಕ್ತೀನಾಂ ಪ್ರಯೋಗವಶಾತ್ಸಮಾಸೋ ಜ್ವೇಯಃ- ದ್ವಿತೀಯಾತ್ರೀತಾತಿತ ಮತ್ತು 
ತೃತೀಯಾ ತತ್‌ಕೃತ ಇತ್ಯಾದಿ ಸಮಾಸವಿಧಾಯಕ ಸೂತ್ರಗಳನ್ನು ಕುರಿತು 
ವಿಚಾರಮಾಡಿದಾಗ ದ್ವಿತೀಯಾಂತ ತೃತೀಯಾಂತ ಮೊದಲಾದವುಗಳಿಗೆ ಶ್ರಿತಾದಿ 
ಪದಗಳ ಜೊತೆಗೆ ಮಾತ್ರ ಸಮಾಸವು ಬರುವುದೆಂದು ಗೊತ್ತಾಗುತ್ತದೆ. ಆದರೆ 
ತೃತೀಯಾಂತಾದಿಗಳಿಗೆ ಶ್ರಿತಾದಿಗಳಿಗಿಂತ ಭಿನ್ನವಾದ ಪದಗಳ ಜೊತೆಗೂ 
ಸಮಾಸಗಳಾಗಿರುವುದೂ ಕಂಡುಬರುತ್ತವೆ. ಅವುಗಳ ರೂಪಸಾಧುತ್ವಕ್ಕಾಗಿ ಆ 
ಸೂತ್ರಗಳಲ್ಲಿರುವ “ದ್ವೀತಿಯಾ” “ತೃತೀಯಾ” “ಚತುರ್ಥಿ” “ಪಣ್ಣುಮೀ” ಮತ್ತು 
“ಸಪ್ತಮೀ” ಎಂಬ ಪದಗಳನ್ನು ಯೋಗವಿಭಾಗದಿಂದ ಬೇರೆ ಮಾಡಿದರೆ ದ್ವೀತಿಯಾ 
ಇತ್ಯಾದಿಗಳನ್ನು ಪ್ರತ್ಯೇಕ ಸೂತ್ರಗಳಂತೆ ಭಾವಿಸಿ ಅನುವೃತ್ತಿ ಮಾಡಿ ಸುಪಾ ಎಂಬುದರ 
ಜೊತೆಗೆ ಅನ್ವಯಿಸಿ ವ್ಯಾಖ್ಯಾನ ಮಾಡಿದರೆ “ ದ್ವೀತಿಯಾಂತಮ್‌ ಸುಬಂತೇನೆ ಸಮಸ್ಯತೇ” 
ತೃತೀಯಾ೦ತಮ್‌ ಚುತುರ್ಥ್ಯಂತಮ್‌ ಪಣ್ಣುಮ್ಕಂತಮ್‌ ಸಪ್ತಮ್ಮಂತಮ್‌ ಸುಬಂತೇನ 
ಸಹ ಸಮಸ್ಯತೇ ಎ೦ಬ ಅರ್ಥಗಳು ಸಾಮಾನ್ಯವಾಗಿ ಸಿದ್ಧಿಸುವವು. ಈ ರೀತಿಯಾಗಿ 
ದ್ವಿತಿಯಾದಿಗಳಿಗೆ ಶ್ರಿತಾದಿಗಳ ಜೊತೆಗೆ ಮಾತ್ರವಲ್ಲದೇ ಪ್ರಯೋಗಾನುಸಾರವಾಗಿ 
ಯಾವ ಸುಬಂತದ ಜೊತೆಗೂ ಸಮಾಸವಾಗಬಹುದು. 


(ದಿಕ್‌ ಸಂಖ್ಯಾ ಶಬ್ದಗಳಗೆ ಸಮಾಸವನ್ನು ವಿಧಿಸುವ ನಿಯಮ ಸೂತ್ರ) 


ಸೂತ್ರ-೨37 ದಿಕ್‌ಸಂಖ್ಯೇ ಸ೦ಹ್ಣಾಯಾಮ್‌ (2-1-50) 
ವೃತ್ತಿ: ಸಂಜ್ಞಾಯಾಮ್‌ ಏವ ಇತಿ ನಿಯಮಾರ್ಥಂ ಸೂತ್ರಮ್‌, ಪೂರ್ವೇಷು 
ಕಾಮಶಮೀ । ಸಪ್ಪರ್ಷಯಃ ತೇನೇಹ ನ-ಆಉತ್ತರಾ ವೃಕ್ಷಾಃ ಪಂಚ ಬ್ರಾಹ್ಮಣಾಃ । 


1212 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ.ವೃ:- ಪೂರ್ವಕಾಲೈಕ ಸರ್ವಜರತ್‌ ಪುರಾಣ ನವ ಕೇವಲಾಃ 
ಸಮಾನಾಧಿಕರಣೇನ ಎಂಬ ಸೂತ್ರದಿಂದ ಸಮಾನಾಧಿಕರಣೇನ ಎಂಬ ಪದವು 
ಅನುವೃತ್ತವಾಗುತ್ತದೆ. ಸಮಾಸಃ, ಸುಪ್‌ ಸಹ ಸುಪಾ ಮತ್ತು ತತ್ಪುರುಷ: ಎಂಬ 
ಪದಗಳು ಅನುವೃತ್ತವಾಗುತ್ತವೆ. ಮತ್ತು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ:- ದಿಗ್‌ ವಾಚಕ ಮತ್ತು ಸಂಖ್ಯಾವಾಚಕ ಸುಬನ್ತ ಶಬ್ದಗಳಿಗೆ ಸಮಾನಾಧಿಕರಣ 
ಸುಬನ್ತಗಳ ಜೊತೆಗೆ ಸಮಾಸವಾಗುತ್ತದೆ. ಸಂಜ್ಞಾರ್ಥವು ಗಮ್ಯಮಾನವಾಗಿದ್ದಾಗ 
ಅದು ತತ್ತುರುಷ ಸಮಾಸವಾಗುತ್ತದೆ. ವಿಶೇಷೇಣ ವಿಶೇಷಣಮ್‌ ಬಹುಳಮ್‌ ಎಂಬ 
ಮುಂಬರುವ ಸೂತ್ರದಿಂದಲ್ಲೆನೇ ಸಮಾಸವು ಸಿದ್ಧವಾಗುತ್ತಿರುವಾಗ “ದಿಕ್‌ 
ಸಂಖ್ಯಾರ್ಥಕಗಳಾದ ವಿಶೇಷಣಗಳು ಸಂಜ್ಞಾರ್ಥದಲ್ಲಿ ಮಾತ್ರ ಸಮಾಸವಾಗುವುದು” 
ಎ೦ಬ ನಿಯಮವನ್ನು ಹೇಳುವುದಕ್ಕಾಗಿ ಪ್ರಕೃತ ಸೂತ್ರವು ಹೊರಟಿದೆ. 

ಉದಾ:- ಪೂರ್ವೇಷು ಕಾಮಶಮೀ (ಪೂರ್ವೇಷು ಕಾಮಶಮೀ ಎಂಬ ಹೆಸರುಳ್ಳ 
ಒಂದು ಊರು): ಪೂರ್ವಶ್ಚಾಸೌ ಇಷುಕಾಮೀಚ ಎಂಬದು ಲೌಕಿಕ ವಿಗ್ರಹ ವಾಕ್ಯ. 
ಪೂರ್ವ+ಸು ಇಷುಕಾಮಶಮಿ*ಸು ಎಂಬ ಅಲೌಕಿಕ ವಿಗ್ರಹವಾಕ್ಯದಲ್ಲಿ ಪ್ರಕೃತ 
ಸೂತ್ರದಿಂದ ದಿಕ್‌ ವಾಚಕವಾದ ಪೂರ್ವ ಶಬ್ದದ ಜೊತೆಗೆ ಸಮಾಸವಾಗುತ್ತದೆ. 

ತಿಪದಿಕ ಸಂಜ್ಞೆ ಮತ್ತು ಸುಪ್‌ ಲೋಪಗಳಾದ ಮೇಲೆ ಪೂವೇಷು ಕಾಮಶಮೀ 
ಎಂಬ ಸುಬಂತವು ಸಿದ್ಧವಾಗುತ್ತದೆ. 

ಉದಾ:-ಸಪ್ತರ್ಷಯಃ (ಏಳು ಯಷಿಗಳುಉಳ್ಳ ನಕ್ಷತ್ರ ಮಂಡಲದ ಹೆಸರು): 
ನದ ಸಪ್ತನ್‌ ಶಬ್ದಕ್ಕೆ ಯಷಿ ಶಬ್ದದ ಜೊತೆಗೆ ಸಮಾಸವಾಗುತ್ತದೆ 
ಪ್ರಾಶಿಪ ಸಂಜ್ಞೆ ಸುಪ್‌ `ರೋಪವಾದ ಮೇಲೆ ಸಪ್ತನ್‌*-ಯಷಿ ಎಂದಿದ್ದಾಗ ಸಪ್ತನ್‌ 
ಶಬ್ದ ಚ ನ್‌ ಕಾರಕ್ಕೆ ನಲೋಪಃ ಪ್ರಾತಿಪದಿಕಾನ್ತಸ್ಯ ಎಂಬ ಸೂತ್ರದಿಂದ 
ಲೋಪಬಂದು ಗುಣವಾದ ಮೇಲೆ ಸಪ್ತರ್ಷಯಃ ಎಂದು ರೂಪವು ಸಿದ್ಧವಾಗಿದೆ. 

ಸಂಜ್ಞಾಯಾಮೇವ ಎಂಬ ನಿಯಮವನ್ನು ಹೇಳಿರುವುದರಿಂದ ಉತ್ತರಾ ವೃಕ್ಷಾಃ 
ಪಂಚ ಬ್ರಾಹ್ಮಣಾಃ ಮೊದಲಾದವುಗಳಲ್ಲಿ ಸಮಾಸವು ಸಂಜ್ಞಾವಾಚಕವಾಗಿ ಇಲ್ಲದೇ 
ಇರುವುದರಿಂದ ದಿಕ್‌-ವಾಚಕ ಸಂಖ್ಯಾವಾಚಕಗಳಾದ ಉತ್ತರ, ಪ೦ಚನ್‌ ಶಬ್ದಗಳು 
ಸಮಾಸವಾಗಲಿಲ್ಲ. 

(ತದ್ಧಿತಾರ್ಥ ಉತ್ತರಪದ ಸಮಾಹಾರ ಸಮಾಸಗಳನ್ನು ವಿಧಿಸುವ ಸೂತ್ರ) 

ಸೂತ್ರ-೨38- ತದ್ಧಿತಾರ್ಥೋತ್ತರಪದ ಸಮಾಹಾರೇ ಚ (2-1-೮1) 

ವೃತ್ತಿ;- ತದ್ಧಿತಾರ್ಥೇ ವಿಷಯೆ ಉತ್ತರಪದೇ ಚ ಪರತಃ ಸಮಾಹಾರೇ ಚ 
ವಾಜ್ಯೇ ದಿಕ್‌ ಸಂಖ್ಯೇ ಪ್ರಾಗ್ವತ್‌ | ಪೂರ್ವಸ್ಯಾಂ ಲಾಯಾಂ ಭವಃ- ಪೂರ್ವಾ 
ಶಾಲಾ ಇತಿ ಸಮಾಸೇ ಜಾತೇ 

ವಾರ್ತಿಕ:- ಸರ್ವನಾಮ್ನೋ ವೃತ್ತಿದೂತ್ರೇ ಪುಂವದ್ಭಾವಃ ॥ 

ಅ.ವೃ:- ದಿಕ್‌ ಸಂಖ್ಯೇ ಸಂಜ್ಞಾಯಾಮ್‌ ಸೂತ್ರದಿಂದ ದಿಕ್‌ ಸಂಖ್ಯೇ ಎಂಬ 


ತತ್ಪುರುಷ 1213 


ಪದವು ಪೂರ್ವಕಾಲೈಕ-ಸರ್ವಜರತ್‌ಪುರಾಣ ನವಕೇವಲಾಃ ಸಮಾನಾಧಿಕರಣೇನ 
ಎ೦ಬ ಸೂತ್ರದಿಂದ ಸಮಾನಾಧಿಕರಣೇನ ಎಂಬ ಪದವು ಅನುವೃತ್ತವಾಗುತ್ತದೆ. 
ಸಮಾಸಃ, ತತ್ಪುರುಷ, ಸುಪ್‌, ಸಹಸುಪಾ, ವಿಭಾಷಾ ಮೊದಲಾದ ಪದಗಳು 
ಅನುವೃ ತ್ತವಾಗುತ್ತವೆ. ಇವೆಲ್ಲವೂ ಅಧಿಕಾರಸೂತ್ರಗಳಾಗಿವೆ. 

ಅರ್ಥ:- ತದ್ಧಿತಾರ್ಥ ಪ್ರ ಪ್ರತ್ಯಯದ ಅರ್ಥಕ್ಕೆ ವಿಷಯವಾಗುವ ಅಥವಾ 
ಉತ್ತರಪದವಾಗಿರುವ ಅಥವಾ. ಸಿಮಾಹಾರ ಅಂದರೆ ಸಮೂಹಾರ್ಥವಾಗಿರುವ 
ದಿಶಾ ಮತ್ತು ಸಂಖ್ಯಾವಾಚಕ ಸಮರ್ಥ ಸುಬಂತ ಶಬ್ದಗಳು ಸಮಾನ ವಿಭಕ್ತಿಯುಳ್ಳ 
ಸುಬನ್ನದ ಜೊತೆಗೆ ಸಮಾಸವಾಗುತ್ತದೆ. ಅದು ತತ್ಪುರುಷ ಸಮಾಸವೆನಿಸಿಕೊಳ್ಳುತ್ತದೆ. 

ಉದಾ:- ಪೂರ್ವ್ಯಸ್ಯಾಂ ಶಾಲಾಯಾಂ ಭವಃ (ಪೂರ್ವದಿಕ್ಕಿನಲ್ಲಿರುವ ಶಾಲೆಯಲ್ಲಿ 
ಇರುವ) ಪೂವ್ಯಸ್ಯಾಂ ಶಾಲಾಯಾಂ ಭವಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. 
ಪೂರ್ವಾ ಮತ್ತು ಶಾಲಾ ಈ ಎರಡು ಸ್ತ್ರೀಲಿಂಗ ಶಬ್ದಗಳಿಗೆ ಸಮಾಸವಾದ ಮೇಲೆ 
ಪುಮ್‌ವದ್‌ಭಾವ ಮಾಡುವುದಕ್ಕಾಗಿ ಪ್ರಕೃತ ವಾರ್ತಿಕವು ಹೊರಟಿದೆ. 

ವಾರ್ತಿಕ:- ಸರ್ವನಾಮ್ನೋ ವೃತ್ತಿದಮಾತ್ರೇ ಪುಂವದ್ಧಾವ&- ಸರ್ವನಾಮ 
ಸ೦ಜ್ಞೆಯುಳ್ಳ ಶಬ್ದಗಳಲ್ಲಿ ವೃತ್ತಿ ಮಾತ್ರ ಎಂದರೆ ಸಮಾಸ, ತದ್ಧಿತ ಮೊದಲಾದ ಎಲ್ಲ 
ವೃತ್ತಿಗಳೂ "ಮುಂವದ್ದಾವವನ್ನು ಹೊಂದುತ್ತದೆ. ಸ್ತ್ರೀಲಿಂಗ ಶಬ್ದ ವಾದ ಪೂರ್ವಾ 
ಎ ಪುಲ್ಲಿಂಗವಾದ 'ಹೂರ್ವ ಶಬ್ದ ವಾಸೆ ಬದಲಾಗುತ್ತದೆ ಎಂದರ್ಥ 
ಪೂರ್ವಶಾಲಾ ಎಂದಿದ್ದಾಗ- 

(ಇಃ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-೨3೨ - ದಿಕ್ಟೂರ್ವಪದಾದಸಂಜ್ಞಾಯಾಂ ಇಃ॥(4-2-107) 

ವೃತ್ತಿ: ಅಸ್ಮಾದ್ಧಾವಾದರ್ಥೇ ಇ ಸ್ಯಾತ್‌ ಅಸಂಜ್ಞಾಯಾಮ್‌ | 

ಪ.ಚ್ಛೇ:- ದಿಕ್ಟೂರ್ವಪದಾತ್‌, ಅಸಂಜ್ಞಾಯಾಮ್‌,ಇ೩ 

ಅ.ವೃ:- ಶೇಷೇ ಎ೦ಬ ಸೂತ್ರದಿಂದ ಶೇಷೇ ಎಂಬ ಪದವು ಅನುವೃತ್ತವಾಗುತ್ತದೆ. 
ಪ್ರತ್ಯಯಃ, ಪರಶ್ಚ, ಪ್ರಾತಿಪದಿಕಾತ್‌ ಎಂಬವು ತದ್ಧಿತಾಃ ಎಂಬುದರ ಪೂರ್ವ 
ಭಾಗದವೆರೆಗೆ ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:- ದಿಗ್ವಾಚಕವು ಪೂರ್ವಪದವಾಗುಳ್ಳ ಸಮಾಸದ ನಂತರ ಸಂಜ್ಞಾವಾಚಕ 
ಇಲ್ಲದೇ ಇರುವ 'ಅಲ್ಲಿ ಇದೆ ಎಂಬರ್ಥದಲ್ಲಿ (ಅ) ಪ್ರತ್ಯಯವು ಬರುತ್ತದೆ. ಇ 
ಪ್ರತ್ಯಯದಲ್ಲಿ ಅಕಾರ ಮಾತ್ರ ಉಳಿಯುತ್ತದೆ. ತದ್ದಿತೇಷ್ವಚಾಮಾದೇಃ ಎಂಬ ಸೂತ್ರದಿಂದ 
ವೃದ್ಧಿಯಾಗುವುದೇ ಇತ್‌ ಪ್ರತ್ಯಯದ ಪ್ರಯೋಜನ. ಆದರೆ ಈ ಪ್ರತ್ಯಯವು ಸಂಜ್ಞೆಯಲ್ಲಿ 
ಬರುವುದಿಲ್ಲ. 

(ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ-೨4೦:- ತದ್ಧಿತೇಷ್ಟಚಾಮಾದೇಃ (7-2-117) 

ವೃತ್ತಿ:-"ಚ್‌ತಿ ಣಿತಿ ಚ ತದ್ಧಿ ಿತೇಷ್ಟಚಾಮಾದೇಃ ಅಚೋ ವೃ ದ್ಧಿಃ ಸ್ಕಾತ್‌ ತ್‌.ಯಸ್ಯೇತಿ ಚ 


1214 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪೂರ್ವಶಾಲಃ, ಪಂಚ ಗಾವಃ ಧನಂ ಯಸ್ಯ ಇತಿ ತ್ರಿಪದೇ ಬಹುವ್ರೀಹೌ। 
ವಾರ್ತಿಕ:- ದ್ವಂದ್ವತತ್ಪುರುಷಯೋರುತ್ತರಪದೇ ನಿತ್ಯಸಮಾಸವಚನಮ್‌। 
ಪ.ಚ್ಛೇ:- ತದ್ಧಿತೇಷು, ಅಚಾಮ್‌, ಆದೇಃ 


ಅ.ವ್ಯ:- ಅಚೋ ಇೌಣಿತಿ ಎಂಬ ಸೂತ್ರದಿಂದ ಅಚಃ ಎಂಬ ಪದವು ಚಿತಿ 
ಎಂಬ ಪದವು ಹಾಗೂ ಮೃಜೇರ್ವ್ಯದ್ಧಿಃ ಎ೦ಬ ಸೂತ್ರದಿಂದ ವೃದ್ಧಿಃ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ:- ಇಗೆತ್‌ ಅಥವಾ ಣಿತ್‌ ತದ್ಧಿತ ಪ್ರತ್ಯಯಗಳು ಪರದಲ್ಲಿದ್ದಾಗ ಅಚ್‌ಗಳಲ್ಲಿ 
ಆದಿಯಾದ ಅಚ್‌ ವರ್ಣಕ್ಕೆ ವೃದ್ಧಿಯು ಬರುತ್ತದೆ. 

ಉದಾ:- ಪೌರ್ವಶಾಲಃ (ಪೂರ್ವದಿಕ್ಕಿನಲ್ಲಿರುವ ಶಾಲೆಯಲ್ಲಿರುವ): ಪೂರ್ವಸ್ಯಾಮ್‌ 
ಶಾಲಾಯಾಮ್‌ ಭವಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಪೂರ್ವಾ-ಜಿ ಶಾಲಾ-ಜಿ 
ಎಂಬುದು ಅಲೌಕಿಕವಿಗ್ರಹ ವಾಕ್ಯ. ತದ್ಧಿತಾರ್ಥೋತ್ತರಪದ ಸಮಾಹಾರೇ ಚ ಎಂಬ 
ಸೂತ್ರದಿಂದ ತದ್ಧಿತಾರ್ಥದಲ್ಲಿ ಸುಪೋಧಾತುಪ್ರಾತಿಪದಿಕಯೋ ಎಂಬ ಸೂತ್ರದಿಂದ 
ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ ಸುಪ್‌ ಲೋಪಗಳಾಗಿ ಪೂರ್ವಾ. ಶಾಲಾ 
ಎಂದಿರುತ್ತದೆ. ಪೂರ್ವಾ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು ಪೂರ್ವನಿಪಾತವಾದ 
ಮೇಲೆ ಪೂರ್ವಾಶಾಲಾ ಎಂದಿರುತ್ತದೆ. ಸರ್ವನಾಮ್ನೋ ವೃತ್ತಿಮಾತ್ರೇ ಪುಂವದ್ಧಾವಃ 
ಎಂಬ ವಾರ್ತಿಕದಿಂದ ಸರ್ವಾದಿಯಾದ ಪೂರ್ವಾಶಬ್ಬ ಕ್ಕ ಪುಮ್‌ವದ್‌ಭಾವು ಬಂದು 
ಪೂರ್ವಶಾಲಾ ಎಂದಾಗುತ್ತದೆ.ತ ದ್ವಿತ ಪ್ರತ್ಯಂಯಿಮ ಬರುವಾಗ 
ದಿಕ್ಲೂರ್ವಪದಾದಸಂಜ್ಞಾಯಾಮ್‌ ಇಃ ಎ೦ಬ ಸೂತ್ರವು ಬಂದು ಪೂರ್ವಶಾಲಾ--ಅ 
ಎಂದಿರುತ್ತದೆ. ಇದರಲ್ಲಿ ಆದಿ ಅಚ್‌ ವರ್ಣಕ್ಕೆ ಅಂದರೆ ಊಕಾರಕ್ಕೆ ವೃದ್ಧಿ ಬಂದು 
ಪೌರ್ವಶಾಲ* ಅ ಎಂದಿದ್ದಾಗ ಯಸ್ಯೇತಿಚ ಎಂಬುದರಿಂದ ಅಕಾರಕ್ಕೆ ಲೋಪವು 
ಬಂದು ಪೌರ್ವಶಾಲ ಎಂದಾಗುತ್ತದೆ. ಏಕದೇಶವಿಕೃತಮ್‌ಅನನ್ಯವತ್‌ ಎಂಬ 
ನ್ಯಾಯದಿಂದ ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಬಂತ ಮಾಡಿದಾಗ ಪೌರ್ವಶಾಲ 
ಎ೦ಬ ರೂಪವು ಸಿದ್ಧವಾಗುತ್ತದೆ. 

ವಾರ್ತಿಕ:- ದ್ವಂದ್ವತತ್ಪುರುಷಯೋರುತ್ತರಪದೇ ನಿತ್ಯಸಮಾಸವಚನಮ್‌:- 
ಉತ್ತರಪದವು ಪರದಲ್ಲಿದಾಗ ದ್ವಂದ್ವ ಮತ್ತು ತತ್ಪುರುಷ ಸಮಾಸಗಳಿಗೆ ನಿತ್ಯ ಸಮಾಸವು 
ಬರಬೇಕು ಎಂದು ಹೇಳಬೇಕು. ಅಂದರೆ ಉತ್ತರಪದವು ಪರದಲ್ಲಿದ್ದಾಗ ಬರುವ 
ದ್ವಂದ್ವ ಸಮಾಸವಾಗಲಿ ತತ್ಪುರುಷ ಸಮಾಸವಾಗಲಿ ನಿತ್ಯ ಸಮಾಸವಾಗಿರುವುದು 
ಎಂದರ್ಥ. ಈ ಪ್ರಕೃತ ವಾರ್ತಿಕವನ್ನು ಅನುಸರಿಸಿ ಪಂಚನ್‌ ಮತ್ತು ಗೋ ಶಬ್ದಗಳಿಗೆ 
(ತದ್ಭಿತಾರ್ಥೋತ್ತರಪದ ಸಮಾಹಾರೇ ಚ) ಎಂಬ ಸೂತ್ರದಿಂದ ಬರುವ ತತ್ಪುರುಷ 
ಸಮಾಸವು ನಿತ್ಯ ಸಮಾಸವಾಗಿರುವುದು. ಪ್ರಾತಿಪದಿಕ ಸಂಜ್ಞೆ ಮತ್ತು ಸುಪ್‌ ಲೋಪಗಳು 
ಬಂದಮೇಲೆ ಪಂಚಗೋ ಎಂದಿದ್ದಾಗ- 


ತತ್ಪುರುಷ 1215 


(ಸಮಾಸಾಂತದಲ್ಲ ಟಚ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-941:-ಗೋರತದ್ಧಿತಲುಕಿ (೮-4-92) 

ವೃತ್ತಿ: ಗ್ಯೋನ್ತಾತ್ರತ್ಪುರುಷಾಟ್ಬಚ್‌ ಸ್ಯಾತ್‌ ಸಮಾಸಾನ್ನೋ ನ ತು ತದ್ದಿತಲುಕಿ॥ 
ಪಳ್ಳುಗವಧನಃ॥ 

ಪ.ಚ್ಛೇ:- ಗೋ, ಅತದ್ಭಿತಲುಕಿ। 

ಅ.ವೃ್ಯ;- ರಾಜಾಹಸ್ಸಖಿಭ್ಯಷ್ಟಚ್‌ ಎಂಬ ಸೂತ್ರದಿಂದ ಟಚ್‌ ಎಂಬ ಪದವು 
ಮತ್ತು ತತ್ಪುರುಷಸ್ಯಾಂಗುಲೇಃ ಸಂಖ್ಯಾವ್ಯಯಾದೇಃ ಎಂಬ ಸೂತ್ರದಿಂದ ವಚನ 
ವಿಪರಿಣಾಮಮಾಡಿ "ತತ್ಪುರುಷ ಸ್ಯ ಎಂಬ ದವು ಅನುವೃತ್ತವಾಗುತ್ತದೆ. ಪ್ರತ್ಯಯಃ 
ಪರಶ್ಚ, ತದ್ದಿತಾಃ ಮತ್ತು `ಸಮಾಸಾನ್ತಾಃ ಎಂಬವು ಅಧಿಕಾರ ಸೂ ತ್ರಗಳು. 

ko ಗೋ ಶಬ್ದವನ್ನು ಅನ್ನದಲ್ಲಿ ಉಳ್ಳ ತತ್ಪುರುಷ ಸಮಾಸದ ನಂತರ 
ಸಮಾಸಾನ್ತ ಟಚ್‌ ಪ್ರತ್ಯಯವು ಬರುತ್ತದೆ ತದ್ಧಿತ ಪ್ರತ್ಯಯವು ಲುಕ್‌ (ಲೋಪ) 
ಆಗದೆ ಇದ್ದರೆ. 

ಉದಾ:- ಪಳ್ಳುಗವಧನಃ (ಐದು ಆಕಳುಗಳನ್ನು ಧನವಾಗಿವುಳ್ಳವನು):- 
ಪಜ್ಞುಗಾವೋ ಧನಮ್‌ ಯಸ್ಯ ಎಂಬುದು ಲೌಕಿಕವಿಗ್ರಹ ವಾಕ್ಯ. ಪಳಠ್ಗಾನ್‌*ಜಸ್‌ 
ಗೋ+ಜಸ್‌ ಧನ4ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. ಅನೇಕಮನ್ಯಪದಾರ್ಥೇ 
ಎಂಬ ಸೂತ್ರದಿಂದ ಬಹ್ರುವೀಹಿ ಸಮಾಸವಾದ ಮೇಲೆ ಪಣ್ಣುನ್‌ ಮತ್ತು ಗೋ 
ಇವುಗಳಲ್ಲಿ ತದ್ಭಿತಾರ್ಥೋತ್ತರಪ ಪದಸಮಾಹಾರೇ ಚ ಎಂಬ ಸೂತ್ರದಿಂದ 
ಮಹಾವಿಭಾಷೆಯಿಂದ ವೈಕಲ್ಪಿಕವಾಗಿ ಸಮಾಸವಾಗಬೇಕಾಗಿತ್ತು. ಆದರೆ 
ದ್ವಂದ್ವತತ್ಹುರುಷಯೋರುತ್ತರಪದೇ ನಿತ್ಯಸಮಾಸವಚನಮ್‌ ಎಂಬ ವಾರ್ತಿಕದಿಂದ 
ಧನ4*ಸು ಎಂಬ ಉತ್ತರ ಪದವು ಪರದಲ್ಲಿದ್ದಾಗ ನಿತ್ಯ ಸಮಾಸವಾಗಿದೆ. ಇದಕ್ಕೆ 
ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪ್‌ ಲೋಪವಾದ ಮೇಲೆ ಪಣ್ಣುನ್‌-ಗೋ- ಧನ 
ಎಂದಿರುತ್ತದೆ. ಪಣ್ಗಾನ್‌ ಎಂಬಲ್ಲಿರುವ ನ್‌ ಕಾರಕ್ಕೆ ನಲೋಪಃ ಪ್ರಾತಿಪದಿಕಾನ್ನಸ್ಯ 
ಎಂಬ ಸೂತ್ರದಿಂದ ಲೋಪಬಂದು ಪಣ್ಣುಗೋ--ಧನ "ಎಂದಿರುತ್ತದೆ ಪ್ರಕೃತ ಸೂತ್ರದಿಂದ 
ಉತ್ತರಪದವಾದ ಧನ ಪದವು ಪರದಲ್ಲಿ ಇರುವುದರಿಂದ ಟಚ್‌ (ಅ) ಪ್ರತ್ಯಯವು 
ಬಂದು ಪಳ್ಣುಗೋ--ಅ--ಧನ ಎಂದಿರುತ್ತದೆ ಓಕಾರ ಅಕಾರಗಳಿಗೆ ಅವಾದೇಶ ಬಂದು 
ಪಣ್ಣುಗವಧನ ಎಂದಾಗುತ್ತದೆ. ಧನ ನಪುಂಸಕಲಿಂಗವಾಗಿದ್ದರೂ ಬಹುವೀಹಿ 
ಸಮಾಸವಾಗಿರುವುದರಿಂದ ಅನ್ಯಪದಾರ್ಥವಾದ ವ್ಯಕ್ತಿಗೆ ವಿಶೇಷಣವಾಗಿರುವುದರಿಂದ 
ಧನ ಶಬ್ದವು ಪುಂಲಿಂಗದಲ್ಲಿರುತ್ತದೆ. ಏಕದೇಶವಿಕೃತಮ್‌ಅನನ್ಯವತ್‌ ಎಂಬ 
ನ್ಯಾಯದಿಂದ ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಬ೦ತ ಮಾಡಿದಾಗ ಪಣ್ಣುಗವಧನಃ 
ಎಂಬ ರೂಪವು ಸಿದ್ಧವಾಗುತ್ತದೆ. 


1216 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಕರ್ಮಧಾರಯ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ-೨942. ತತ್ತುರುಷಃ ಸಮಾನಾಧಿಕರಣಃ ಕರ್ಮಧಾರಯಃ (1-2-42) 

ಅರ್ಥ:- ಯಾವ ಸಮಾಸದಲ್ಲಿ ಪೂರ್ವಪದ ಮತ್ತು ಉತ್ತರಪದಗಳು ಒಂದೇ 
ವಿಭಕ್ತಿಯಲ್ಲಿರುವುದೋ ಆ ಸಮಾಸಕ್ಕೆ ಕರ್ಮಧಾರಯ ಎಂಬ ಸಂಜ್ಞೆಯು ಬರತ್ತದೆ. 

(ದ್ವಿಗು ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ-೨43 : ಸಂಖ್ಯಾಪೂರ್ವೋದ್ದಿಗುಃ (2-1-೮2) 

ಅರ್ಥ:- ತದ್ಧಿತಾರ್ಥೋತ್ತರ ಪದ ಸಮಾಹಾರೇ ಚ ಎಂಬ ಸೂತ್ರದಲ್ಲಿ 
ಹೇಳಲಾಗಿರುವ ಮೂರು ವಿಧ ಸಮಾಸಗಳಲ್ಲಿ ಸಂಖ್ಯಾವಾಚಕ ಶಬ್ದವು 
ಪೂರ್ವಪದವಾಗಿದ್ದರೆ ಆ ಸಮಾಸಕ್ಕೆ ದ್ವಿಗು ಎಂಬ ಸಂಜ್ಞೆಯು ಬರುತ್ತದೆ. 

(ಏಕತ್ವವನ್ನು ಪ್ರತಿಪಾದಿಸುವ ಸೂತ್ರ) 

ಸೂತ್ರ-೨44 ದ್ವಿಗುರೇಕವಚನಮ್‌ (2-4-1) 

ವೃತ್ತಿ:- ದಿಗ್ವರ್ಥಃ ಸಮಾಹಾರೇ ಏಕತ್ವವತ್‌ ಸ್ಯಾತ್‌। 

ಪ.ಚ್ಛೇ:- ದ್ವಿಗು, ಏಕವಚನಮ್‌। 

ಅರ್ಥ:- ದ್ವಿಗು ಸಮಾಸಕ್ಕೆ ಅರ್ಥ ಸಮಾಹಾರವಾದರೆ ಅದು ಏಕವಚನದಲ್ಲಿ 
ಇರುತ್ತದೆ. 

(ನಪುಂಸಕ ಅಂಗವನ್ನು ವಿಧಿಸುವ ಸೂತ್ರ) 

ಸೂತ್ರ-945: ಸ ನಪುಂಸಕಮ್‌ (2-4-17) 

ವೃತ್ತಿ:- ಸಮಾಹಾರೇ ದ್ವಿಗುಃ ದ್ವಂದ್ವ ಚ ನಪುಂಸಕಂ ಸ್ಯಾತ್‌। ಪಇಗ್ಹಾನಾಂ 
ಗವಾಂ ಸಮಾಹಾರಃ ಪಣ್ಣುಗವಮ್‌॥ 

ಅರ್ಥ:- ಸಮಾಹಾರದಲ್ಲಿ ದ್ವಿಗು ಸಮಾಸ ಮತ್ತು ದ್ವಂದ್ವಸಮಾಸಗಳು 
ನಪುಂಸಕಲಿಂಗದಲ್ಲಿ ಇರುತ್ತವೆ. 

ಉದಾ:- ಪಣ್ಣುಗವಮ್‌ (ಐದು ಆಕಳುಗಳ ಸಮೂಹ): ಪಇಗ್ಚಾನಾಮ್‌ ಗವಾಮ್‌ 
ಸಮಾಹಾರಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಪಣಳ್ಳುನ್‌-ಆಮ್‌ ಗೋ4ಆಮ್‌ 
ಎ೦ಬುದು ಅಲೌಕಿಕ ವಿಗ್ರಹ ವಾಕ್ಯ ಸಂಖ್ಯಾವಾಚಕವಾದ ಪಣಳ್ಳುನ್‌- ಆಮ್‌ ಎಂಬುದಕ್ಕೆ 
ತದ್ಭಿತಾರ್ಥೋತ್ತರಪದಸಮಾಹಾರೇ ಚ ಎಂಬ ಸೂತ್ರದಿಂದ ಸಮಾಹಾರಾರ್ಥದಲ್ಲಿ 
ಗೋ ಆಮ್‌ ಎಂಬ ಸುಬಂತದ ಜೊತೆಗೆ ಸಮಾಸವಾಗುತ್ತದೆ. ಪ್ರಾತಿಪದಿಕ ಸಂಜ್ಞೆ 
ಬಂದಮೇಲೆ ಸುಪ್‌ ಲೋಪವಾಗಿ ಪಣ್ಣುಗೋ ಎಂದಿದ್ದಾಗ ಗೋರತದ್ದಿತಲುಕಿ ಎಂಬ 
ಸೂತ್ರದಿಂದ ಟಚ್‌) 

ಅ) ಪ್ರತ್ಯಯವು ಬಂದು ಅವಾದೇಶವಾಗಿ ಪ್ರಕೃತ ಸೂತ್ರಗಳಿಂದ ನಪುಂಸಕಲಿಂಗ 
ಮತ್ತು ಏಕವಚನಗಳು ಬಂದು ಪ್ರಥಮೈಕ ವಚನದಲ್ಲಿ ಪಣ್ಣುಗವಮ್‌ ಎಂದು ಇರುತ್ತದೆ. 


ತತ್ಪುರುಷ 1217 


ಇಲ್ಲಿಗೆ ತದ್ಧಿತಾರ್ಥೋತ್ತರ ಪದ ಸಮಾಹಾರೇ ಚ ಎಂಬ ಸೂತ್ರದ ವ್ಯಾಖ್ಯಾನವು 
ಮುಗಿಯುತ್ತದೆ. 

ಸೂಚನೆ:- ದಿಕ್‌ ವಾಚಕಕ್ಕೆ ಉತ್ತರಪದವು ಪರದಲ್ಲಿದ್ದಾಗ, ಸಂಖ್ಯಾವಾಚಕಕ್ಕೆ 
ತದ್ದಿತಾರ್ಥವು ವಿಷಯವಾಗುವಾಗ ಪೂರ್ವಶಾಲಾಪ್ರಿಯಃ, ಷಾಣ್ಮಾತುರಃ ಮೊದಲಾದ 
ಉದಾಹರಣೆಗಳು ಸಿದ್ಧಾಂತ ಕೌಮುದಿಯಲ್ಲಿ ಕಾಣಬಹುದು. 

(ಸಮಾಸ ವಿಧಾಯಕ ಸೂತ್ರ) 

ಸೂತ್ರ-೨46: ವಿಶೇಷಣ೦ ವಿಶೇಷ್ಯೇಣ ಬಹುಲಮ್‌ (2-1-57) 

ವೃತ್ತಿ:- ಭೇದಕಂ ಭೇದ್ಯೇನ ಸಮಾನಾಧಿಕರಣೇನ ಬಹುಲಂ ಪ್ರಾಗ್ವತ್‌ । ನಿಲಮ್‌ 
ಉತ್ಪಲಮ್‌ ನಿಲೋತ್ಸಲಮ್‌। ಬಹುಲಗ್ರಹಣಾತ್‌ ಕ್ವಚಿನ್ನಿತ್ಯಮ್‌, ಕೃಷ್ಣಸರ್ಪಃ । ಕೃಚಿನ್ನ 
ರಾಮ ಜಾಮದಗ್ವ್ಯಃ॥ 

ಅ.ವೃ- ಪೂರ್ವಕಾಲೈಕ ಸರ್ವಜರತ್‌ ಪುರಾಣನವಕೇವಲಾಃ ಸಮಾನಾಧಿಕರಣೇನ 
ಎಂಬ ಸೂತ್ರದಿಂದ ಸಮಾನಾಧಿಕರಣೇನ ಎಂಬ ಪದವು ಅನುವೃತ್ತವಾಗುತ್ತದೆ. 
ಸಮಾಸಃ ತತ್ತುರುಷಃ. ಸುಪ್‌, ಸಹ, ಸುಪಾ ಮತ್ತು ವಿಭಾಷಾ ಈ ಸೂತ್ರಗಳು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:- ವಿಶೇಷಣ ವಾಚಕ ಸುಬನ್ತವು ವಿಶೇಷ್ಯ ವಾಚಕ ಸುಬನ್ತದೊಡನೆ 
ಬಹುಲವಾಗಿ ಸಮಾಸವಾಗುತ್ತದೆ. ಸಮಾನಾಧಿಕರಣವಾಗಿರುವುದರಿಂದ ಇದು 
ಕರ್ಮದಾರಯವೆನುಸಿಕೊಳ್ಳುತ್ತದೆ. ವಿಶೇಷಣವು ಭೇದಕವಾಗಿದೆ. ವಿಶೇಷ್ಯವು 
ಭೇದ್ಯವಾಗಿದೆ. 

ವಿವರಣೆ:- ವಿಶಿಷ್ಠತೆ ಅನೇನ ಇತಿ ವಿಶೇಷಣಮ್‌ ನಿಲಮ್‌ ಉತ್ಪಲಮ್‌ ಎಂಬಲ್ಲಿ 
ನಿಲಮ್‌ ಎಂಬು ವಿಶೇಷಣ ಪದವು ವಿಶೇಷ್ಠವಾಗಿರುವ ಉತ್ಪಲವನ್ನು ಇತರ ಶುಕ್ಷ 
ರಕ್ತಾದಿ ಉತ್ಪಲಗಳಿಗಿಂತ ಬೇರ್ಪಡಿಸುತ್ತದೆ. ಆದ್ದರಿಂದ ಇದಕ್ಕೆ ಭೇದಕವೆಂದು 
ವಿಶೇಷವನ್ನು (ಉತ್ಪಲವನ್ನು) ಭೇದ್ಯವೆಂದು ಹೇಳುತ್ತಾರೆ. ಭೇದಕವು (ವಿಶೇಷಣವು) 
ಸಮಾನಾಧಿಕರಣವಾದ ಭೇದ್ಯದ ಜೊತೆಗೆ (ವಿಶೇಷದ ಜೊತೆಗೆ) ಬಹುಳದಿಂದ 
ಸಮಾಸವಾಗುವುದು. 

ಉದಾ:- ನಿಲೋತ್ಸಲಮ್‌(ನೀಲ ಬಣ್ಣದ ಉತ್ಪಲ ಪುಷ್ಟವು):- ನೀಲಮ್‌ ಚ 
ತತ್‌ ಉತ್ಪಲಮ್‌ ಚ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ನಿಲ--ಸು ಉತ್ಪಲ-ಸು 
ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ ಸೂತ್ರದಿಂದ ಸಮಾಸವಾಗಿದೆ. ಪ್ರಾತಿಪದಿಕ 
ಸಂಜ್ಜ ಬ೦ದ ಮೇಲೆ ಸುಪ್‌ ಲೋಪವಾಗಿ ಸುಬಂತಮಾಡಿದಾಗ ನಿಲೋತ್ಸಲಮ್‌ 
ಎಂಬ ರೂಪವು ಸಿದ್ಧವಾಗುತ್ತದೆ. ಇದು ತತ್ಪುರುಷ ಸಮಾಸ. ಆದರೆ ಸಮಾನಾಧಿಕರಣ 
ಪದಗಳಿಗೆ ಸಮಾಸವಾಗಿರುವುದರಿಂದ ಇದಕ್ಕೆ ಕರ್ಮಧಾರಯ ಸಮಾಸವೆಂದು ಹೆಸರು. 

ಬಹುಳ ಶಬ್ದವನ್ನು ಉಪಯೋಗಿಸಿರುವುದರಿಂದ ಕೆಲವು ಕಡೆ ಪ್ರಕೃತ ಸೂತ್ರವು 
ನಿತ್ಯವಾಗಿ ಇರುತ್ತದೆ. ಕೆಲವು ಕಡೆ ಪ್ರವೃತ್ತಿಸುವುದೇ ಇಲ್ಲ. ಆದುದರಿಂದ ಕೃಷ್ಣಃ 


1218 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸರ್ಪಃ ಎಂಬ ವ್ಯಸ್ತ ಪ್ರಯೋಗವು ಸಾಧುವಲ್ಲ. ರಾಮಃ ಜಾಮದಗ್ನಃ ಎಂಬಲ್ಲಿ 
ಜಾಮದಗ್ನಃ ಎಂಬುದು ವಿಶೇಷಣವಾದರೂ ಸಮಾಸವು ಆಗುವುದಿಲ್ಲ. 


(ಉಪಮಾನದಿಂದ ಕೂಡಿದ ಕರ್ಮಧಾರಯ ಸೂತ್ರವನ್ನು ವಿಧಿಸುವ ಸೂತ್ರ) 
ಸೂತ್ರ-947: ಉಪಮಾನಾನಿ ಸಾಮಾನ್ಯವಚನೈಃ (2-1-55) 

ವೃತ್ತಿ- ಘನ ಇವ ಶ್ಯಾಮೋ ಘನಶ್ಯಾಮಃ 

ವಾ। ಶಾಕಪಾರ್ಥ್ಧಿವಾದೀನಾಂ ಸಿದ್ಧಯೇ ಉತ್ತರಪದಲೋಪಸ್ಯ ಉಪಸಂಖ್ಯಾನಮ್‌। 

ಶಾಕಪ್ರಿಯಂ ಪಾರ್ಥಿವಃ ಶಾಕಪಾರ್ಥಿವಃ | ದೇವಪೂಜಕೋ ಬ್ರಾಹ್ಮಣಃ ದೇವ 
ಬ್ರಾಹ್ಮಣಃ 

ಅ.ವೃ:- ಪೂರ್ವಕಾಲೈಕ ಸರ್ವಜರತ್‌ ಪುರಾಣ ನವಕೇವಲಾಃ ಸಮಾನಾಧಿಕರಣೇನ 
ಎಂಬ ಸೂತ್ರದಿಂದ ಸಮಾನಾಧಿಕರಣೇನ ಎಂಬ ಪದವು ಅನುವೃತ್ತವಾಗುತ್ತದೆ. 
ಸಮಾಸಃ, ತತ್ಪುರುಷಃ, ಸುಪ್‌, ಸಹಸುಪಾ, ವಿಭಾಷಾ ಈ ಸೂತ್ರಗಳು 
ಅಧಿಕಾರಸೂತ್ರಗಳಾಗಿವೆ. 

ಅರ್ಥ:- ಉಪಮಾನವಾಚಕ ಶಬ್ದಗಳು ಸಾಧಾರಣಧರ್ಮ ವಾಚಕವಾದ 
ಸಮಾನಾಧಿಕರಣಗಳಾದ ಸುಬಂತ ಶಬ್ದಗಳ ಜೊತೆಗೆ ಸಮಾಸವಾಗುತ್ತದೆ. 

ಉದಾ:- ಘನಶ್ಯಾಮಃ (ಮೋಡದಂತೆ ಶ್ಯಾಮ ಬಣ್ಣವುಳ್ಳವನು):- ಘನಇವ 
ಶ್ಯಾಮಃ ಎಂಬುದು ಲೌಕಿಕವಿಗ್ರಹವಾಕ್ಯ. ಘನ. ಸು-ಶಾಮ--ಸು ಎಂಬುದು ಅಲೌಕಿಕ 
ವಿಗ್ರಹವಾಕ್ಯ ಪ್ರಕೃತ ಸೂತ್ರದಿಂದ ಸಮಾಸವಾಗುತ್ತದೆ. ಇಲ್ಲಿ ಘನಸು ಎಂಬುದು 
ಉಪಮಾನ ಸಮಾನಧರ್ಮವು ಶ್ಯಾಮಗುಣವಾಗಿದೆ (ಶ್ಯಾಮ--ಸು) ಎರಡು ಪ್ರಥಮಾ 
ವಿಭಕ್ತಿ ಏಕವಚನದಲ್ಲಿವೆ ಆದ್ದರಿಂದ ಸಮಾನಾಧಿಕರಣವಿದೆ. ಪ್ರಾತಿಪದಿಕ ಸಂಜ್ಞೆ 
ಬಂದ ಮೇಲೆ ಸುಪೋಧಾತುಪ್ರಾತಿಪದಿಕಯೋಃ ಎಂಬ ಸೂತ್ರದಿಂದ ಸುಪ್‌ ಪ್ರತ್ಯಯಗಳ 
ಲೋಪವಾದ ಮೇಲೆ ಘನಶ್ಯಾಮ ಎಂದಿರುತ್ತದೆ. ಉಪಮಾನಾನಿ ಎಂಬ ಪ್ರಥಮಾ 
ವಿಭಕ್ತಿಯಿ೦ದ ನಿರ್ದಿಷ್ಟವಾದ ಘನ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು 
ಪೂರ್ವನಿಪಾತವು ಬರುತ್ತದೆ. ಆಗ ಘನಶ್ಯಾಮ ಎಂದಾದ ಮೇಲೆ ಸುಬಂತ ಮಾಡಿದಾಗ 
ಘನಶ್ಯಾಮಃ ಎಂದು ರೂಪವು ಸಿದ್ಧವಾಗುತ್ತದೆ. 

ವಾರ್ತಿಕ। ಶಾಕಪಾರ್ಥಿ ವಾದೀನಾಂ ಸಿದ್ಧಯೇ | 

ಉತ್ತರಪದಲೋಪಸ್ಯ ಉಪಸಂಖ್ಯಾನಮ್‌॥ 

ಶಾಕಪ್ರಿಯಃ ಪಾರ್ಥಿವಃ ಶಾಕಪಾರ್ಥಿವಃ । 

ದೇವಪೂಜಕೋ ಬ್ರಾಹ್ಮಣೋ ದೇವ ಬ್ರಾಹ್ಮಣಃ ॥ 

ಅರ್ಥ:- ಶಾಕಪಾರ್ಥಿವ ಮೊದಲಾದ ಶಬ್ದಗಳ ಸಿದ್ಧಿಗಾಗಿ ಉತ್ತರಪದ ಲೋಪವನ್ನು 
ಮಾಡಬೇಕು (ಮಧ್ಯಮ ಪದದ ಲೋಪ) 


ಉದಾ:- ಶಾಕಪಾರ್ಥಿವಃ (ತರಕಾರಿಯಲ್ಲಿ ಪ್ರಿತಿಯುಳ್ಳ ರಾಜನು): ಶಾಕಃ ಪ್ರಿಯಃ 


ಢಿ 
ಇ 


ತತ್ಪುರುಷ 1219 


ಸ್ಯ ಸಃ -ಶಾಕಪ್ರಿಯಃ ಶಾಕಪ್ರಿಯಶ್ಚ ಅಸೌ ಪರ್ಪ್ಟಾವಶ್ಚ- ಶಾಕಪ್ರಿಯಪಾರ್ಥಿವಃ 


ಯ ಎ 
ಈ ಶಬ್ದ ಸ್ವರೂಪದಲ್ಲಿ ಶಾಕಪ್ರಿಯಃ ಎಂಬುದು ಬಹುವ್ರೀಹಿ ಸಮಾಸದಲ್ಲಿದೆ ಶಾಕಪ್ರಿಯ 
ಪಾರ್ಥಿವಃ ಎಂಬುದು ಬಹುವ್ರೀಹಿದಿ೦ಂದ ಕೂಡಿದ ವಿಶೇಷಣ ಸಮಾಸವಾಗಿದೆ. 
ಪ್ರಕೃತ ವಾರ್ತಿಕದಿ೦ದ ಶಾಕಪ್ರಿಯ ಎ೦ಬ ಬಹ್ರುವಿಹಿ ಸಮಾಸದಲ್ಲಿ ಉತ್ತರ ಪದವಾದ 
ಪ್ರಿಯ ಶಬ್ದವು ಲೋಪವಾಗುವುದರಿಂದ ಶಾಕಪಾರ್ಥಿವಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ:- ದೇವಬ್ರಾಹ್ಮಣಃ (ದೇವರನ್ನು ಪೂಜಿಸುವ ಬ್ರಾಹ್ಮಣ): ದೇವಾನಾಮ್‌ 
ಪೂಜಕಃ ದೇವಪೂಜಕಃ. ದೇವಪೂಜಕಃ ಬ್ರಾಹ್ಮಣಃ ದೇವಬ್ರಾಹ್ಮಣಃ ಇಲ್ಲಿ ದೇವ 
ಪೂಜಕಃ ಎಂಬುದು ಷಷ್ಠೀ ತತ್ಪುರುಷ ಸಮಾಸವಾಗಿದೆ. ದೇವ ಪೂಜಕಃ ಬ್ರಾಹ್ಮಣಃ 
ಎಂಬುದು ಷಷ್ಠೀ ತತ್ಪುರುಷದಿಂದ ಕೂಡಿದ ವಿಶೇಷಣ ಸಮಾಸವಾಗಿದೆ. ಈ 
ವಾರ್ತಿಕದಿಂದ ಷಷ್ಠೀ ತತ್ಪುರುಷ ಸಮಾಸದಲ್ಲಿ ಉತ್ತರಪದಾದ ಪೂಜಕ ಶಬ್ದವು 
ಲೋಪಹೊಂದಿ ದೇವ ಬ್ರಾಹ್ಮಣಃ ಪದವು ಸಿದ್ಧವಾಗುತ್ತದೆ. 

(ನಷ ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ-೨48: ನರ್ಷಾ್‌(2-2-6) 

ವೃತಿ:- ನಇಗ್‌ ಸುಪಾ ಸಹ ಸಮಸ್ಯತೇ 

ಅ.ವ್ಯ:- ಸಹಸುಪಾ ಎಂಬ ಸೂತ್ರದಿಂದ ಸುಪಾ ಎಂಬ ಪದವು 
ಅನುವೃತ್ತವಾಗುತ್ತದೆ. ಹಾಗೂ ತತ್ಪುರುಷಃ ಮತ್ತು ಸಮಾಸಃ ಎಂಬುವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ:- ನಂಗ್‌ ಎಂಬ ಅವ್ಯಯವು ಸಮರ್ಥವಾದ ಸುಬನ್ತದ ಜೊತೆಗೆ 
ಸಮಾಸವಾಗುತ್ತದೆ. ಇದು ಸಹ ತತ್ಪುರುಷ ಸಮಾಸವಾಗಿದೆ. ಇದು ನಇಗ್‌ 
ಪ್ರಥಮಾಂತವಾಗಿರುವುದರಿ೦ದ ಇದರಿಂದ ನಿರ್ದಿಷ್ಟವಾದ ನ ಶಬ್ದವು ಉಪಸರ್ಜನ 
ವಾಗಿದೆ. 

(ನಕಾರ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ-೨4೨: ನಲೋಪೋ  ನಇಃ (6-3-73) 

ವೃತ್ತಿ- ನಇಃ ನಸ್ಕಲೋಪಃ ಉತ್ತರಪದೇ । ನ ಬ್ರಾಹ್ಮಣಃ ಅಬ್ರಾಹ್ಮಣಃ। 

ಪ.ಚ್ಛೇ:- ನಲೋಪಃ ನಇಃ। 

ಅ.ವ್ಯ:- ಅಲುಗುತ್ತರಪದೇ ಎಂಬ ಸೂತ್ರದಿಂದ ಉತ್ತರಪದೇ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ:- ಉತ್ತರಪದವು ಪರದಲ್ಲಿದ್ದಾಗ ನಇ್‌ ಶಬ್ದದ ನ್‌ಕಾರಕ್ಕೆ ಲೋಪವು 
ಬರುತ್ತದೆ. 

ಉದಾ:- ಅಬ್ರಾಹ್ಮಣಃ (ಬ್ರಾಹ್ಮಣನಿಗಿಂತ ಭಿನ್ನನಾದನು):- ನ ಬ್ರಾಹ್ಮಣಃ ಎಂಬುದು 


1220 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲೌಕಿಕವಿಗ್ರಹ ವಾಕ್ಯ ನ. ಬ್ರಾಹ್ಮಣ-ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. ನ್‌ 
ಎಂಬ ಸೂತ್ರದಿಂದ ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪ್‌ 
ಲೋಪವಾದ ಮೇಲೆ ನ4ಬ್ರಾಹ್ಮಣ ಎಂದಿರುತ್ತದೆ. ನ ಎಂಬ ಶಬ್ದಕ್ಕೆ ಉಪಸರ್ಜನ 
ಸಂಜ್ಞೆಯು ಬಂದು ಅದಕ್ಕೆ ಪೂರ್ವನಿಪಾತವು ಬರುತ್ತದೆ. ಪ್ರಕೃತ ಸೂತ್ರದಿಂದ 
ಬ್ರಾಹ್ಮಣ ಎಂಬ ಪದವು (ವ್ಯಂಜನಾದಿಯಾದ ಪದವು) ಉತ್ತರಪದದಲ್ಲಿ ಇರುವುದರಿಂದ 
ನಕಾರದಲ್ಲಿರುವ ನ್‌ಕಾರಕ್ಕೆ ಲೋಪಬಂದು ಅ ಮಾತ್ರ ಉಳಿದು ಅಬ್ರಾಹ್ಮಣ 
ಅಬ್ರಾಹ್ಮಣ ಎಂದಾಗಿ ಸುಬಂತ ಮಾಡಿದಾಗ ಅಬ್ರಾಹ್ಮಣಃ ಎಂದು ರೂಪವು 
ಸಿದ್ಧವಾಗುತ್ತದೆ. 
(ನುಟ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ-95೦: ತಸ್ಕಾನ್ನುಡಜಿ (6-3-74) 

ವೃತ್ತಿ- ಲುಪ್ತನಕಾರಾತ್‌ ನಇಃ ಉತ್ತರ ಪದಸ್ಯ ಅಜಾದೇಃ ನುಟ್‌-ಆಗಮಃ 
ಸ್ಯಾತ್‌ । ಅನಶ್ವಃ ನೈಕಧಾ ಇತ್ಕಾದೌ ತು ನ ಶಬ್ದೇನ ಸಹ ಸುಪ್ಸುಪೇತಿ ಸಮಾಸಃ॥ 

ಪ.ಚ್ಛೇ:- ತಸ್ಮಾತ್‌, ನುಟ್‌, ಅಚಿ। 

ಅ.ವೃ- ನಲೋಪೋ ನಇಃ ಎಂಬ ಸೂತ್ರದಿಂದ ನಇಃ ಎಂಬ ಪದವು 
ಹಾಗೂ ಅಲುಗುತ್ತರಪದೇ ಎಂಬ ಸೂತ್ರದಿಂದ ಉತ್ತರಪದೇ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ:- ನಕಾರ ಲೋಪವಾದ ನಜ್‌ ಶಬ್ದದ ಪರದಲ್ಲಿ ಅಜಾದಿಯಾದ 
ಉತ್ತರಪದವಿದ್ದರೆ ನುಟ್‌ (ನ್‌) ಆಗಮವು ಬರುತ್ತದೆ ಇದು ಟಿತ್‌ ಆದುದರಿಂದ 
ಉತ್ತರಪದದ ಆದ್ಯವಯವಾಗಿ ಬರುತ್ತದೆ. 


ಉದಾ:- ಅನಶ್ವಃ (ಆಶ್ವಕ್ಕಿಂತ ಭಿನ್ನವಾದ ಪ್ರಾಣಿ): ನ ಅಶ್ವ ಎಂಬುದು ಲೌಕಿಕವಿಗ್ರಹ 
ವಾಕ್ಯ. ನ4ಅಶ್ವಃಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಇದರಲ್ಲಿ ನಇ್‌್‌ ಸೂತ್ರದಿಂದ 
ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆಬಂದ ಮೇಲೆ ಸುಪ್‌ ಲೋಪಬಂದು ನ ಅಶ್ವ 
ಎಂದಿರುತ್ತದೆ. ನ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು ಪೂರ್ವನಿಪಾತವಾಗಿರುತ್ತದೆ. 
ನಲೋಪೋ ನಯಃ ಎಂಬ ಸೂತ್ರದಿಂದ ಆಶ್ವ ಎ೦ಬ ಉತ್ತರಪದವು 
ಪರದಲ್ಲಿಯಿರೋಣದರಿಂದ ನಕಾರದ ನ್‌ಕಾರಕ್ಕೆ ಲೋಪಬ೦ದು ಅ--ಅಶ್ವ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ ನುಟ್‌ (ನ್‌)ಆಗಮವು ಬಂದು ಅ-ನ್‌--ಅಶ್ವಣ ಅನಶ್ವ ಎಂದಿದ್ದಾಗ 
ಸುಬಂತ ಮಾಡಿದ ಮೇಲೆ ಅನಶ್ಚಃ ಎಂದು ರೂಪವು ಸಿದ್ಧವಾಗಿತ್ತದೆ. 

ನೈಕಧಾ ಇತ್ಯಾದೌ ತು ನ ಶಬ್ದೇನ ಸಹ ಸುಪ್ಸುಪೇತಿ ಸಮಾಸಃ :- ನ ಏಕದಾ 
ಎಂಬಲ್ಲಿ ನುಟ್‌ ಬಂದು ಅನೇಕಧಾ ಎಂದಾಗಬೇಕಾಗಿತ್ತು. ಆದರೆ ನೈಕದಾ ಎಂದು 
ಪ್ರಯೋಗವು ಮಾಡಲಾಗಿದೆ. ಅದಕ್ಕೆ ಕಾರಣ ನ ಮತ್ತು ನೈ ಇವು ಭಿನ್ನಭಿನ್ನ 
ನಿಷೇದಾರ್ಥಕ ಅವ್ಯಯಗಳಾಗಿವೆ. ನ್‌ ಎಂಬುದು ಸಮಾಸವಿಧಾಯಕ ಸೂತ್ರ ನೈ 
ಜೊತೆಗೆ ಸಮಾಸವಾಗಿರುತ್ತದೆ. ನ ಶಬ್ದದ ಜೊತೆಗೆ ಆಗಿರುವುದಿಲ್ಲ. ನಲೋಪೋ 


ತತ್ಪುರುಷ 1221 


ನಯಃ ಎಂಬುದು ಸಹ ನೈಯಲ್ಲಿರುವ ನಕಾರಕ್ಕೆ ಲೋಪವು ಹೇಳುತ್ತದೆ(ಅ)ಮಾತ್ರ 
ಉಳಿಯುತ್ತದೆ. ನಕಾರದ ನ್‌ಕಾರಕ್ಕೆ ಲೋಪವು ಹೇಳಲಿಲ್ಲ. ಪ್ರಕೃತ ಸೂತ್ರವು ಸಹ 
ನಇ್‌ಗಿಂತ ಪರದಲ್ಲಿ ಅಜಾದಿ ಶಬ್ದವು ಪರದಲ್ಲಿದ್ದಾಗ ನುಡಾಗಮವು ಬರುತ್ತದೆ 
ಎಂದು ಹೇಳಲಾಗಿದೆ. ನ್‌ಕಾರದ ಪರದಲ್ಲಿ ಎಂದು ಹೇಳಲಾಗಿಲ್ಲ. ನೈಕಧಾ ಎಂಬಲ್ಲಿ 
ನ ಏಕಧಾ ಎಂಬಲ್ಲಿ ನ್‌ಕಾರವಿದೆ ಆದರೆ ನ್‌ ಪ್ರತ್ಯಯದ ನ್‌ ಕಾರವಲ್ಲ. ಆದರೆ 
ಅದು ಬೇರೆಂಯೇ ಶಬ್ದವಾಗಿದೆ. ಆದುದರಿಂದ ನರ್‌ ಜೊತೆಗೆ 
ಸಮಾಸವಾಗುವುದಿಲ್ಲ.ಜೊತೆಗೆ ನ ಕಾರದ ಲೋಪ ಮತ್ತು ನುಡಾಗಮ ಇವೆರಡು 
ಒಮ್ಮೇಲೆ ಆಗುವುದಿಲ್ಲ.ಆದ್ದರಿಂದ ಸಹಸುಪಾ ಸೂತ್ರದಿಂದ ಸಮಾಸ ಮಾಡಿದಾಗ 
ನೈಕದಾ ಎಂದಾಗುತ್ತದೆ. 
(ಗತಿ ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ-೨೮1: ಕುಗತಿ ಪ್ರಾದಯಃ (2-2-18) 

ವೃತ್ತಿ:-ಏತೇ ಸಮರ್ಥೇನ ನಿತ್ಯಂ ಸಮಸ್ಯನ್ನೇ! ಕುತ್ತಿತಃ ಪುರುಷಃ ಕುಪುರುಷಃ 

ಅ.ವೃ:- ನಿತ್ಯಂ ಕ್ರೀಡಾ ಜೀವಿಕಯೋಃ ಎಂಬ ಸೂತ್ರದಿಂದ ನಿತ್ಯಂ ಎಂಬ 
ಪದವು ಅನುವೃತ್ತವಾಗುತ್ತದೆ. ಸಮಾಸಃ, ತತ್ಪುರುಷಃ, ಸುಪ್‌, ಸಹ, ಸುಪಾ ಮತ್ತು 
ವಿಭಾಷಾ ಇವು ಅನುವೃತ್ತವಾಗುತ್ತವೆ. ಮತ್ತು ಅಧಿಕಾರ ಸೂತ್ರವಾಗಿವೆ. 

ಅರ್ಥ:- ಸಮರ್ಥವಾದ ಸುಬನ್ತ ಶಬ್ದಗಳ ಜೊತೆಗೆ ಕು-ಶಬ್ದ, ಗತಿ ಸಂಜ್ಞೆಯುಳ್ಳೆ 
ಶಬ್ದ ಮತ್ತು ಪ್ರ ಮೊದಲಾದವುಗಳ ಸಮಾಸವು ಆಗುತ್ತದೆ. ಈ ಸೂತ್ರದಿಂದ ಉಂಟಾಗುವ 
ಕಾರ್ಯಕ್ಕೆ ಗತಿ-ಸಮಾಸ ಅಥವಾ ಪ್ರಾದಿ-ಸಮಾಸವೆಂದು ಹೇಳಲಾಗುತ್ತದೆ. ಪ್ರಕೃತ 
ಸೂತ್ರದಿಂದ ಇದು ನಿತ್ಯ ಸಮಾಸವಾಗಿರುತ್ತದೆ. 

ಉದಾ:- ಕುಪುರುಷಃ (ಕೆಟ್ಟ ಪುರುಷನು): ಕುತ್ತಿತಃ ಪುರುಷಃ ಎ೦ಬುದು ಲೌಕಿಕ 
ವಿಗ್ರಹ ವಾಕ್ಯ. ಕು*ಪುರುಷಃಸು ಎಂಬುದು ಅಲೌಕಿ ವಿಗ್ರಹವಾಕ್ಯ. ಕುತ್ತಿತಾರ್ಥದಲ್ಲಿ 
ಕು ಶಬ್ದವು ಬಂದಿದೆ. ಪ್ರಕೃತ ಸೂತ್ರದಿಂದ ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆ 
ಬಂದ ಮೇಲೆ ವಿಭಕ್ತಿ ಲೋಪವಾದ ಮೇಲೆ ಕು*ಪುರುಷ ಎಂದಿರುತ್ತದೆ. ಇಡೀ 
ಸೂತ್ರವೇ ಪ್ರಥಮಾಂತದಲ್ಲಿ ಇರುವುದರಿಂದ ಇದರಿಂದ ನಿರ್ದಿಷ್ಟವಾದ ಕು ಶಬ್ಧಕ್ಕೆ 
ಉಪಸರ್ಜನ ಸಂಜ್ಞೆಯು ಬಂದು ಪೂರ್ವನಿಪಾತವಾದ ಮೇಲೆ ಏಕದೇಶವಿಕೃತ- 
ನ್ಯಾಯದಿಂದ ಪ್ರಾತಿಪದಿಕವನ್ನಾಗಿ ಭಾವಿಸಿ ಸುಬಂತ ಮಾಡಿದಾಗ ಕುಪುರುಷಃ 
ಎ೦ದು ರೂಪವು ಸಿದ್ಧವಾಗುತ್ತದೆ. ಕ್ರಿಯೆಯ ಸೆಂಬಂದು'ವಿದ್ಧಾಗ ಪ್ರ- 
ಮೊದಲಾದವುಗಳಿಗೆ ಉಪಸರ್ಗಾಃ ಕ್ರಿಯಾಯೋಗೇ ಎ೦ಬ ಸೂತ್ರದಿಂದ ಉಪಸರ್ಗ 
ಸಂಜ್ಞೆಯು ಬಂದು ಅದು ಗತಿಶ್ಚ ಎಂಬ ಸೂತ್ರದಿಂದ ಗತಿ ಸಂಜ್ಞೆಯನ್ನು ಹೊಂದುತ್ತದೆ. 
ಈ ಸಂಜ್ಞಾಸಲುವಾಗಿ ಬೇರೆ ಸೂತ್ರಗಳು ಪಠಿತವಾಗಿವೆ. 


(ಗತಿ ಸಂಜ್ಞೆಯನ್ನು ವಿಧಿಸುವ ಸಂಜ್ಞಾ ಸೂತ್ರ) 
ಸೂತ್ರ-೨52 : ಊರ್ಯಾದಿ ಚ್ಹ್ಚಿಡಾಚಶ್ಚ (1-4-61) 


1222 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವೃತ್ತಿ- ಊರ್ಯಾದ ಯಃ ಚ ಚ್ವ್ಯಂನ್ತಾಃ ಡಾಜನ್ತಾಃ ಚ ಕ್ರಿಯಾಯೋಗೇ ಗತಿ 
ಸಂಜ್ಞಾಃ ಸ್ಯುಃ | ಊರೀಕೃತ್ಯ। ಶುಕ್ಷೀಕೃತ್ಸ ಪಟಪಟಾಕೃತ್ಯ। ಸುಪುರುಷಃ । 

ವಾರ್ತಿಕ:- ಪ್ರಾದಯೋ ಗತಾದ್ಯರ್ಥೇ ಪ್ರಥಮಯಾ । 

ಪ್ರಗತಃ ಆಚಾರ್ಯ೯ಃ ಪ್ರಾಚಾರ್ಯಃ 


ವಾರ್ತಿಕ ಅತ್ಯಾದಯಃ ಕ್ರಾನ್ತಾದ್ಯರ್ಥೇ ದ್ವಿತಠೀಯಯಾ ಅತಿಕ್ರಾನ್ತಃ ಮಾಲಾಮ್‌ 
ಇತಿ ವಿಗಹೇ 


ಪ.ಚ್ಛೇ:-ಊರ್ಯಾದಿಚ್ಚಿಡಾಚಃ, ಚ। 


ಅ.ವ್ಯ:- ಉಪಸರ್ಗಾಃ ಕ್ರಿಯಾಯೋಗೇ ಎಂಬ ಸೂತ್ರದಿಂದ ಕ್ರಿಯಾಯೋಗೇ 
ಎಂಬ ಪದವು ಗತಿಶ್ಚ ಎಂಬ ಸೂತ್ರದಿಂದ ವಚನವಿಪರಿಣಾಮ ಮಾಡಿ ಗತಯಃ 
ಎಂಬ ಪದವು ಅನುವೃತ್ತವಾಗಿವೆ. 


ಅರ್ಥ:- ಊರ್ಯಾದಿ (ಊರಿ ಮೊದಲಾದ) ಗಣಪಠಿತ ಶಬ್ದಗಳು 
ಪ್ರತ್ಯಯಾಂತ ಶಬ್ದಗಳು ಡಾಚ್‌-ಪ್ರತ್ಯಯಾಂತ ಶಬ್ದಗಳು ಕ್ರಿಯಾಯೋಗವಿದ್ದಾ 
ಗತಿ-ಸಂಜ್ಞೆಯನ್ನು ಹೊಂದುತ್ತವೆ. 

ಉದಾ:- ಊರೀಕೃತ್ಯ (ಸ್ವೀಕಾರ ಮಾಡಿ): ಊರೀ ಎಂಬುದು ಅವ್ಯಯವು ಕಾ 
ಪ್ರತ್ಯಯಾಂತವಾದ ಕೃ ಧಾತುವಿನ ಜೊತೆಗೆ ಸಂಬಂಧಹೊಂದಿರುವುದರಿಂದ ಪ್ರಕೃತ 
ಸೂತ್ರದಿಂದ ಇದಕ್ಕೆ ಗತಿ-ಸಂಜ್ಞೆಯು ಬರುತ್ತದೆ. ಕುಗತಿ ಪ್ರಾದಯಃ ಎಂಬ ಸೂತ್ರದಿಂದ 
ಇದಕ್ಕೆ ಕೃತ್ವಾ ಎಂಬ ಸಮರ್ಥ-ಪದದ ಜೊತೆಗೆ ಸಮಾಸವಾಗುತ್ತದೆ. ಸಮಾಸೇ 
ನಇಪೂರ್ವೆಕ್ಟೋಲ್ಯಪ್‌ ಎಂಬ ಸೂತ್ರದಿಂದ ಕ್ಹ್ವಾ-ಗೆ ಲಪ್‌ ಆದೇಶವು ಬಂದು 
ಊರೀಕೃತ್ಯ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ:- ಶುಕ್ಲೀಕೃತ್ಯ (ಬಿಳುಪಾಗಿ ಇಲ್ಲದ್ದನ್ನು ಬಿಳಪಾಗಿ ಮಾಡಿ) ಅಶುಕ್ಷಮ್‌ 
ಶುಕ್ಕಮ್‌ ಕೃತ್ವಾ ಶುಕ್ಷೀಕೃತ್ಯ ಎಂಬುದು ಲೌಕಿಕ ವಿಗ್ರಹವಾಕ್ಯ. ಶುಕ್ಷಮ್‌ ಕೃತ್ವಾ ಎಂದಿದ್ದಾಗ 
ಕೃಚ್ಟಸ್ತಿಯೋಗೇ ಸಮಧ್ಯಕರ್ತರಿ ಜ್ವೆವಿಃ ಎ೦ಬ ಸೂತ್ರದಿಂದ ಶುಕ್ಷ ಶಬ್ದಕ್ಕೆ ಚ್ವಿ ಪ್ರತ್ಯಯವು 
ಬಂದಿದೆ. ಅಭೂತತದ್‌ಭಾವೇ ಚ್ವೀಃ ಇತಿ ಅವ್ಯಕ್ತಾಯಾಮ್‌ ಎಂಬ ವಾರ್ತಿಕದಿಂದ 
ಈ ಪ್ರತ್ಯಯವು ಅಭೂತ ತದ್‌ಭಾವಾರ್ಥದಲ್ಲಿ ಬಂದಿದೆ. ಚ್ವಿನಲ್ಲಿ ಚ್‌ಕಾರವು ಚುಟೂ 
ಎಂಬ ಸೂತ್ರದಿಂದ ಇತ್‌ ಸಂಜ್ಞೆಯನ್ನುಹೊಂದಿ ಲೋಪವಾಗುತ್ತದೆ. ವೇರಪ್ಪಕ್ತಸ್ಯ 
ಎಂಬ ಸೂತ್ರದಿಂದ ವ ಕಾರವು ಲೋಪವಾಗುತ್ತದೆ. ಅಸ್ಕಚ್ಚೌ ಎಂಬ ಸೂತ್ರದಿಂದ 
ಅಕಾರಕ್ಕೆ ಇಕಾರವು ಬರುತ್ತದೆ. ಆಗ ಶುಕ್ಷೀ ಎಂಬ ಶಬ್ದವು ಸಿದ್ಧಿಸುತ್ತದೆ. ಇದಕ್ಕೆ 
ಪ್ರಕೃತ ಸೂತ್ರದಿಂದ ಗತಿ ಸಂಜ್ಞೆಯು ಬರುತ್ತದೆ. ಪೂರ್ವಸೂತ್ರದಿಂದ ಕೃತ್ವಾ ಶಬ್ದದ 
ಜೊತೆಗೆ ಸಮಾಸವಾಗುತ್ತದೆ. ಸಮಾಸೇ ನಇಪೂರ್ವೇಕ್ವೋಲ್ಯಪ್‌ ಎಂಬ ಸೂತ್ರದಿಂದ 
ಕ್ಹ್ವಾಗೆ ಲ್ಯಪ್‌ ಆದೇಶವು ಬರುತ್ತದೆ. ಇದರಿಂದ ಶುಕ್ಷೀಕೃತ್ಯ ಎಂಬ ರೂಪವು 
ಸಿದ್ಧವಾಗುತ್ತದೆ. 


ಉದಾ:- ಪಟಪಟಾಕೃತ್ಯ (ಪಟತ್‌ ಎಂಬ ರೀತಿಯಲ್ಲಿ ಶಬ್ದವನ್ನು ಮಾಡಿ): 


ಚ್ಚ 
ಗ 


ತತ್ಪುರುಷ 1223 


ಪಟತ್‌ ಪಟತ್‌ ಇತಿ ಕೃತ್ವಾ ಎಂಬುದು ಲೌಕಿಕವಿಗ್ರಹ ವಾಕ್ಯ. ಪಟತ್‌ ಕೃತ್ವಾ ಎಂದಿದ್ದಾಗ 
ಅವ್ಯಕ್ತಧ್ವನಿಯನ್ನು ಅನುಕರಣ ಮಾಡುವ ಪಟತ್‌ ಎಂಬುದಕ್ಕೆ ಕೃ ಧಾತುವಿನ ಜೊತೆಗೆ 
ಸಂಬಂಧವಾಗೋಣದರಿಂದ ಅವ್ಯಕ್ತಾನುಕರಣಾತ್‌ ದ್ವಚ್‌-ದ್ವಜಪರಾ ರ್ಧಾತ್‌ 

ಅನಿತೋ ಡಾಚ್‌ ಎಂಬ ಸೂತ್ರದಿಂದ ಡಾಚ್‌ (ಆ) ಪ್ರತ್ಯಯವು ಬರುತ್ತದೆ. 
ಡಾಚಿ ಚ ದ್ವೇಬಹುಳಮ್‌ ಎಂಬ ವಾರ್ತಿಕದಿಂದ ಪಟತ್‌ ಎಂಬುದಕ್ಕೆ ದ್ವಿತ್ವವು 
ಬಂದು ಪಟತ್‌ ಪಟತ್‌ ಎಂದಾಗುತ್ತದೆ. ಪಟತ್‌ ಪಟತ್‌ ಆ ಕೃತ್ವಾ ಎಂದಿದ್ದಾಗ 
ಟೇಃ ಎಂಬ ಸೂತ್ರದಿಂದ ಟಿ ಲೋಪವು ಬಂದು ಪಟತ್‌ ಪಟಾ ಕೃತ್ವಾ ಎಂದಾಗಿ 
ನಿತ್ಯಃ ಆಮ್ರೇಡಿತೇಡಾಚಿ ಎಂಬ ಸೂತ್ರದಿಂದ “ತ'ಕಾರ "ಪ'ಕಾರಗಳಿಗೆ ಏಕಾದೇಶವು 
ಬಂದು ಪಟ ಪಟಾ ಎಂದಿರುತ್ತದೆ. ಡಾದ್ಯಂತವಾದ ಈ ಶಬ್ದಕ್ಕೆ ಪ್ರಕೃತ ಸೂತ್ರದಿಂದ 
ಗತಿ ಸಂಜ್ಞೆಯು ಬರುವುದರಿಂದ ಪೂರ್ವ ಸೂತ್ರದಿಂದ ಇದಕ್ಕೆ ಕೃತ್ವಾ ಶಬ್ದದ 
ಜೊತೆಗೆ ಸಮಾಸವಾಗುತ್ತದೆ. ಅನಂತರ ಲ್ಯಬಾದೇಶವು ಬಂದು ಪಟಪಟಾಕೃತ್ಯ 
ಎ೦ದು ರೂಪವು ಸಿದ್ಧವಾಗುತ್ತದೆ. 

ಉದಾ:- ಸುಪುರುಷಃ (ಒಳ್ಳೆಯ ಮನುಷ್ಯನು)ಶೋಭನಃ ಪುರುಷಃ ಎಂಬುದು 
ಲೌಕಿಕವಿಗ್ರಹ ವಾಕ್ಯ. ಸು ಎಂಬುದು ಪ್ರಾದಿಗಣಕ್ಕೆ ಸೇರಿದ್ದು ಕುಗತಿ ಪ್ರಾದಯಃ 
ಎಂಬ ಸೂತ್ರದಿಂದ ಪುರುಷ4ಸು ಎಂಬುದರ ಜೊತೆಗೆ ಸಮಾಸವಾಗುತ್ತದೆ. 


ಪ್ರಾದಿಗಳು ಕೂಡ ಗತಿ ಸಂಜ್ಞೆಯುಳ್ಳದ್ದರಿಂದ ಮತ್ತೆ ಕುಗತಿ ಪ್ರಾದಯಃ ಎಂಬ 
ಸೂತ್ರದಲ್ಲಿ ಪ್ರಾದಿಗಳನ್ನು ಹೇಳುವುದು ಅನಾವಶ್ಯಕವೆಂದು ಭಾವಿಸಬಾರದು. ಏಕೆಂದರೆ 
ಸುಪುರುಷಃ ಇತ್ಯಾದಿ ಉದಾಹರಣೆಗಳಲ್ಲಿ ಸು ಮೊದಲಾದವುಗಳಿಗೆ ಧಾತುವಾಚಕ 
ಕ್ರಿಯಾಯೋಗವು ಇಲ್ಲದಿರುವುದರಿಂದ ಗತಿ ಸಂಜ್ಞೆಯು ಇಲ್ಲವಾದ್ದರಿಂದ ಆಗಲೂ 
ಸಹ ಸಮಾಸವು ಆಗುವುದಕ್ಕೆ ಅವಕಾಶವಿರೋಣದರಿಂದ ಪ್ರಾದಿಗಳು ಗ್ರಹಿಸಲಾಗಿವೆ. 
ಸೂತ್ರದಲ್ಲಿ ಸಾಮಾನ್ಕರೂಪದಲ್ಲಿ ಸುಬಂತದ ಜೊತೆಗೆ ಸಮಾಸಹೊಂದುವವು ಎಂದು 
ಹೇಳಲಾದ ಈ ಪ್ರಾದಿಗಳು ಯಾವಯಾವ ಅರ್ಥಗಳಲ್ಲಿ ಸಮಾಸವನ್ನು ಹೊಂದವವೋ 
ಎಂಬುವ ವಾರ್ತಿಕಗಳನ್ನು ಕೆಳಗೆ ಕೊಡಲಾಗಿದೆ. 

ವಾರ್ತಿಕ:- ಪ್ರಾದಯೋ ಗತಾದ್ಯರ್ಥೇ ಪ್ರಥಮಯಾ । 

ಪ್ರಗತಃ ಆಚಾರ್ಯಃ ಪ್ರಾಚಾರ್ಯಃ 

1ನೇ ವಾರ್ತಿಕ : ಗತ ಮೊದಲಾದ ಅರ್ಥದಲ್ಲಿ ವರ್ತಮಾನ ಪ್ರ ಮೊದಲಾದವು 
ಪ್ರಥಮಾಂತ ಸುಬಂತದ ಜೊತೆಗೆ ನಿತ್ಯ ಸಮಾಸವಾಗುತ್ತದೆ. ಅದು ತತ್ತುರುಷ. 

ಉದಾ:- ಪ್ರಾಚಾರ್ಯಃ (ದೂರಹೊಗಿರುವ ಆಚಾರ್ಯ):- ಗತಃ ಆಚಾರ್ಯಃ 
ಎ೦ಬುದು ಲೌಕಿಕ ಅಸ್ಪಪದ ವಿಗ್ರಹ ವಾಕ್ಯ. ಪ್ರಗತಃ ಎಂಬುದರಲ್ಲಿ ಗತಃ ಎಂಬುದು 
ಪ್ರ ಎಂಬುದಕ್ಕೆ ವ್ಯಾಖ್ಯಾನ ರೂಪವಾಗಿದೆ. ಪ್ರ ಎಂಬುದಕ್ಕೆ ಗತ ಎಂಬುದರ ಜೊತೆಗೆ 


ಕುಗತಿ ಪ್ರಾದಯಃ ಸೂತ್ರದಿಂದ ಸಮಾಸವಾಗಿ ಪ್ರಾಚಾರ್ಯಃ ರೂಪವು ಸಿದ್ಧವಾಗುತ್ತದೆ. 
ವಾರ್ತಿಕ ಅತ್ಯಾದಯಃ ಕ್ರಾನ್ನಾದ್ಯರ್ಥೇ ದ್ವಿತೀಯಯಾ । 


1224 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅತಿಕ್ರಾನಃ ಮಾಲಾಮ್‌ ಇತಿ ವಿಗ್ರಹೇ। 


2ನೇ ವಾರ್ತಿಕ: ಕ್ರಾನ್ರ (ದಾಟಿದ) ಈ ಮೊದಲಾದ ಅರ್ಥದಲ್ಲಿ ವರ್ತಮಾನ 
ಅತಿ ಮೊದಲಾದ ನಿಪಾತಗಳು ದ್ವಿತೀಯಾಂತ ಸಮರ್ಥವಾದ ಸುಬನ್ನಗಳ ಜೊತೆಗೆ 
ಸಮಾಸವಾಗುತ್ತದೆ. ಅದು ತತ್ಪುರುಷ. 

ಉದಾ:- ಅತಿಮಾಲಃ:- (ಮಾಲ ಎಂಬ ಪ್ರದೇಶವನ್ನು ದಾಟಿದವನು):- ಕ್ರಾನ್ನಃ 
ಮಾಲಾಮ್‌ ಎಂಬದು ಅಸ್ಪಪದ ವಿಗ್ರಹವಾಕ್ಯ. ಅತಿ ಮಾಲಾ--ಅಮ್‌ ಎಂದಿದ್ದಾಗ 
ಕುಗತಿ ಪ್ರಾದಯಃ ಎಂಬ ಸೂತ್ರದಿಂದ ಸಮಾಸವಾಗುತ್ತದೆ. ಪ್ರಾತಿಪದಿಕ ಸಂಜ್ಞೆಬಂದ 
ಮೇಲೆ ಸುಪ್‌ ಲೋಪವಾದ ಮೇಲೆ ಅತಿ ಮಾಲಾ ಎಂದಿದ್ದಾಗ- 


(ಉಪಸರ್ಜನ ಸಂಜ್ಞಾ ವಿಧಾಯಕ ಸೂತ್ರ) 

ಸೂತ್ರ-೨೮೨: ಏಕವಿಛಕ್ತಿ ಚಾಪೂರ್ವ ನಿಪಾತೇ (1-2-44) 

ವೃತ್ತಿ- ವಿಗ್ರಹೇ ಯತ್‌ ನಿಯತವಿಭಕ್ತಿಕಂ ತದುಪಸರ್ಜನಸಂಜ್ಞಂ ಸ್ಯಾತ್‌ | ನ 
ತು ತಸ್ಯ ಪೂರ್ವನಿಪಾತಃ । 

ಪ.ಚ್ಛೇ:- ಏಕವಿಭಕ್ತಿ ಚ , ಅಪೂರ್ವನಿಪಾತೇ। 

ಅ.ವೃ:- ಪ್ರಥಮಾ ನಿರ್ದಿಷ್ಟಮ್‌ ಸಮಾಸ ಉಪಸರ್ಜನಮ್‌ ಎಂಬ ಸೂತ್ರದಿಂದ 
ಸಮಾಸೇ ಮತ್ತು ಉಪಸರ್ಜನಂ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ:- ವಿಗ್ರಹದಲ್ಲಿ ಯಾವುದು ನಿಯತ ವಿಭಕ್ತಿವುಳ್ಳದಾಗಿರುತ್ತದೇಯೋ ಅದಕ್ಕೆ 
ಉಪಸರ್ಜನ ಸಂಜ್ಞೆಯು ಬರುತ್ತದೆ. ಆದರೆ ಅದಕ್ಕೆ ಪೂರ್ವನಿಪಾತವು ಬರುವುದಿಲ್ಲ. 
ಕ್ರಾನಃ ಮಾಲಾಮ್‌ ಮೊದಲಾದವುಗಳಲ್ಲಿ ಮಾಲಾಮ್‌ ಎಂಬುದರ ವಿಭಕ್ತಿಯು 
ಯಾವಾಗಲೂ ದ್ವೀತಿಯಾದಲ್ಲಿಯೇ ಇರುತ್ತದೆ. ಬದಲಾವಣೆಯಾಗುವುದಿಲ್ಲ. 
ಆದ್ದುದ್ದರಿಂದ ಪ್ರಕೃತ ಸೂತ್ರದಿಂದ ಉಪಸರ್ಜನ ಸಂಜ್ಞೆಯು ಬರುವುದು. 

(ಪ್ರಷ್ಟವನ್ನು ವಿಧಿಸುವ ಸೂತ್ರ) 

ಸೂತ್ರ-೨೮4: ಗೋಸ್ತ್ರಿಯೋರುಪರ್ಜನಸ್ಯ (1-2-48) 

ವೃತ್ತಿ- ಉಪಸರ್ಜನ೦ ಯೋ ಗೋಶಬ್ಬಃ ಸ್ತ್ರಿ ಪ್ರತ್ಯಯಾನ್ನಂ ಚ ತದನ್ನಸ್ಯ 
ಪ್ರಾತಿಪ ಪದಿಕಸ್ಯ ಹ್ರಸ್ತಃ ಸ್ಯಾತ್‌ | ಅತಿಮಾಲಃ (ಅವಾದಯ್‌ ಕ್ರಷ್ಟಾದ್ಯರ್ಥೇ ತೃತೀಯಯಾ) 
ಅವಕ್ರುಷ್ಟಃ FSM ಲಾಲ ರ್ಥ” ಚತುರ್ಥ್ಯಾ) 
ಪರಿಗ್ಲಾನೋತಧ್ಯಯನಾಯ ಪರ್ಯಧ್ಯಯನಃ 

ವಾರ್ತಿಕ: (ನಿರಾದಯಃ ಕ್ರಾನ್ನಾದ್ಯರ್ಥೇ ಪಣ್ಣುಮ್ಯಾ) ನಿಷ್ರ್ಯಾನ್ತಃ ಕೌಶಾಮ್ಚ್ಯಾಃ 
ನಿಷ್ಕೌಶಾಮ್ಚಿಃ॥। 

ಪ.ಚ್ಛೇ:- ಗೋಸ್ತಿಯೋ, ಉಪಸರ್ಜನಸ್ಯ| 

ಅ.ವೃ:- ಹ್ರಸ್ವೋ ನಪುಂಸಕೇ ಪ್ರಾತಿಪದಿಕಸ್ಯ ಎಂಬ ಸೂತ್ರದಿಂದ ಪ್ರಾತಿಪದಿಕಸ್ಯ 
ಮತ್ತು ಹ್ರಸ್ವ ಎಂಬ ಪದಗಳು ಅನುವೃತ್ತವಾಗುತ್ತವೆ. 


ತತ್ಪುರುಷ 1225 


ಅರ್ಥ:-ಉಪಸರ್ಜನ ಸಂಜ್ಞೆಯುಳ್ಳ ಗೋ ಶಬ್ದ ಮತ್ತು ಉಪಸರ್ಜನ ಸ೦ಜ್ಞಯುಳ್ಳ 
ಸ್ತ್ರೀಲಿಂಗ ಪ್ರಾತಿಪದಿಕಗಳಿಗೆ ಹ್ರಸ್ತವು ಬರುತ್ತದೆ. 

ಉದಾ:- ಅತಿಮಾಲಃ (ಮಾಲಾ ಎಂಬ ದೇಶವನ್ನು ಅತಿಕ್ರಮಣ ಮಾಡಿದವನು): 
ಮಾಲಾಮ್‌ ಅತಿಕ್ರಾನ್ಷಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ, ಮಾಲಾ. ಅಮ್‌--ಅತಿ 
ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ ಅತಿ ಎಂಬುದು ಪ್ರಾದಿನಿಪಾತದ ಮಾಲಾ. ಅಮ್‌ 
ಎಂಬ ಸುಬಂತದ ಜೊತೆಗೆ ಅತ್ಯಾದಯಃ ಕ್ಲಾನ್ನಾದ್ಯರ್ಥೇ ದ್ವಿತೀಯಾ ಎಂಬ 
ವಾರ್ತಿಕದಿಂದ ಸಮಾಸವಾಗುತ್ತದೆ. ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ ಸುಪ್‌ 
ಲೋಪವಾದ ಮೇಲೆ ಮಾಲಾಅತಿ ಎಂದಿದ್ದಾಗ ಪ್ರಥಮಾನಿದಿಷ್ಠಮ್‌ ಉಪಸರ್ಜನಮ್‌ 
ಎಂಬ ಸೂತ್ರದಿಂದ ಅತಿ ಎಂಬುದಕ್ಕೆ ಉಪಸರ್ಜನ ಸಂಜ್ಞೆ ಬಂದು ಪೂರ್ವ 
ಪ್ರಯೋಗವಾಗಿದೆ. ನಂತರ ಏಕವಿಭಕ್ತಿಚ ಪೂರ್ವನಿಪಾತೇ ಎಂಬುದರಿಂದ ಮಾಲಾ 
ಎಂಬುದಕ್ಕೂ ಉಪಸರ್ಜನ ಸಂಜ್ಞೆಯು ಬಂದು ಪ್ರಕೃತ ಸೂತ್ರದಿಂದ ಉಪಸರ್ಜನವಾದ 
ಮಾಲಾ ಶಬ್ಧಕ್ಕೆ ಹ್ರಸ್ಥವು ಬಂದು ಅತಿಮಾಲ ಎಂದಾಗುತ್ತದೆ. ಇದನ್ನು ಸುಬಂತ 
ಮಾಡಿದಾಗ ಅತಿಮಾಲಃ ಎಂದು ರೂಪವು ಸಿದ್ಧವಾಗುತ್ತದೆ. 

ವಾರ್ತಿಕ :1 ಅವಾದಯಃ ಕ್ರುಷ್ಟಾದ್ಯರ್ಥೇ ತೃತೀಯಯಾ:- 

ಕ್ರುಷ್ಟ (ಕೂಜಿತ, ಆಹೂತ) ಮೊದಲಾದ ಅರ್ಥದಲ್ಲಿ ಇರುವ ಅವ ಮೊದಲಾದ 
ನಿಪಾತಗಳಿಗೆ ತೃತೀಯಾ೦ತ ಸುಬನ್ತದ ಜೊತೆಗೆ ನಿತ್ಯ ಸಮಾಸವಾಗುತ್ತದೆ. ಅದು 
ತತ್ಪುರುಷ ಸಮಾಸ. 

ಉದಾ:- ಅವಕೋಕಿಲಃ (ಕೊಗಿಲೆಯಿಂದ ಶಬ್ದಮಾಡಲ್ಪಟ್ಟ ಪ್ರದೇಶ): ಅವಕ್ರುಷ್ಟಃ 
ಕೋಕಿಲಯಾ ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಕೊಕಿಲಾ--ಟಾ-ಅವ ಎಂಬುದು 
ಅಲೌಕಿ ವಿಗ್ರಹ ವಾಕ್ಯ ಅವ ಎಂಬ ನಿಪಾತವು ಕುಷ್ಟ ಎಂಬ ಅರ್ಥದಲ್ಲಿದೆ ಆದುದರಿಂದ 
ಕೊಕಿಲಾ-ಟಾ ಎಂಬ ತೃತೀಯಾಂತ ಶಬ್ದದ ಜೊತೆಗೆ ಪ್ರಕೃತ ವಾರ್ತಿಕದಿಂದ 
ಸಮಾಸವಾಗಿದೆ. ಅವ--ಕೊಕಿಲಾ-ಟಾ ಎಂಬುದು ಪ್ರಾತಿಪದಿಕ ಸಂಜ್ಞೆ ಬ೦ದ ಮೇಲೆ 
ಸುಪ್‌ ಲೋಪವಾಗಿ ಅವ4ಕೊಕಿಲಾ ಎಂದಿರುತ್ತದೆ ಪ್ರಥಮಾನಿದಿಷ್ಟಮ್‌ ಸಮಾಸ 
ಉಪಸರ್ಜನಮ್‌ ಸೂತ್ರದಿಂದ ಅವ ಎಂಬುದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು 


ಪೂರ್ವನಿಪಾತವಾಗಿರುತ್ತದೆ ಮತ್ತೆ ಏಕವಿಭಕ್ತಿಚಾಪೂರ್ವನಿಪಾತೇ ಎಂಬ 
ಸೂತ್ರದಿಂದ ಕೊಕಿಲಾ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು ಪೂರ್ವನಿಪಾತವು 
ಬರುವುದಿಲ್ಲ.ಪ್ರಕೃತ ಸೂತ್ರದಿಂದ ಉಪಸರ್ಜನವಾದ ಕೊಕಿಲಾ ಶಬ್ದಕ್ಕೆ ಹಸ್ತವು ಬಂದು 
ಅವಕೋಕಿಲ ಎಂದಿರುತ್ತದೆ. ಇದನ್ನು ಸುಬಂತ ಮಾಡಿದಾಗ ಅವಕೋಕಿಲಃ ಎಂದು 
ರೂಪವು ಸಿದ್ದವಾಗುತ್ತದೆ. 

ವಾರ್ತಿಕ:2 ಪಂರ್ಚಾದಯೋ ಗ್ಲಾನಾದ್ಯರ್ಥೇ ಚತುರ್ಥ್ಯಾ :-ಗ್ಲಾನ 
(ದುಃಖಿತವಾದ)ಮೊದಲಾದ ಅರ್ಥದಲ್ಲಿರುವ ಪರಿ ಮೊದಲಾದ ನಿಪಾತಗಳಿಗೆ 
ಚತುರ್ಥ್ಯಂತ ಸುಬನ್ತದ ಜೊತೆಗೆ ನಿತ್ಯ ಸಮಾಸವಾಗುತ್ತದೆ ಅದು ತತ್ಪುರುಷ ಸಮಾಸ. 


1226 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ:- ಪರ್ಯಧ್ಯಯನಃ (ಅಧ್ಯಯನಕ್ಕಾಗಿ ಖೇದಹೊಂದಿದವನು): ಗ್ಲಾನ 
ಅಧ್ಯಯನಾಯ ಪರ್ಯಧ್ಯಯನಃ ಎಂಬುದು ಲೌಕಿಕ ಅಸ್ವಪದ ವಿಗ್ರಹ ವಾಕ್ಯ, 
ಅಧ್ಯಯನ ಜೇ ಪರಿ ಎಂಬುದು ಅಲೌಕಿ ವಿಗ್ರಹ ವಾಕ್ಯ ಇಲ್ಲಿ ಪರಿ ಎಂಬ ನಿಪಾತವು 
ಗ್ಲಾನ (ದುಖಿತ ಎಂಬರ್ಥದಲ್ಲಿದೆ) ಅಧ್ಯಯನ+ಟಾ ಎಂಬ ಸುಬಂತದ ಜೊತೆಗೆ 
ಪ್ರಕೃತ 2ನೇ ವಾರ್ತಿಕದಿಂದ ಸಮಾಸವಾಗಿದೆ. ಪ್ರಥಮಾನಿರ್ದಿಷ್ಟಮ್‌ ಸಮಾಸ 
ಉಪಸರ್ಜನಮ್‌ ಎಂಬ ಸೂತ್ರದಿಂದ ಪರಿ ಎಂಬುದಕ್ಕೆ ಉಪಸರ್ಜನ ಸಂಜ್ಞೆಯು 
ಬಂದು ಪೂರ್ವನಿಪಾತವಾಗಿ ಪರಿ- ಅಧ್ಯಯಯನ--ಟಾ ಎಂಬುದಕ್ಕೆ ಪ್ರಾತಿಪದಿಕ 
ಸಂಜ್ಞೆಯು ಬಂದು ಸುಪ್‌ ಲೋಪವಾದ ಮೇಲೆ ಪರ್ಯಧ್ಯಯನ ಎಂದಾಗಿ ಸುಬಂತ 
ಮಾಡಿದಾಗ ಪರ್ಯಧ್ಯಯನಃ ಎಂದು ರೂಪವು ಸಿದ್ಧವಾಗುತ್ತದೆ. 

ವಾರ್ತಿಕ: 3 ನಿರಾದಯಃ ಕ್ರಾನ್ನಾದ್ಯರ್ಥೇ ಪಣಳ್ಟುಮ್ಕಾ 

ಕ್ರಾನ್ವ:- (ಹೊರಬಿದ್ದ, ಗಡಿಪಾರಾದ) ಮೊದಲಾದ ಅರ್ಥದಲ್ಲಿ ಇರುವ ನಿರ್‌ 
ಮೊದಲಾದ ನಿಪಾತಗಳಿಗೆ ಪಣ್ಣುಮ್ಯಂತ ಸುಬನ್ತದ ಜೊತೆಗೆ ನಿತ್ಯವಾಗಿ ತತ್ಪುರುಷ 
ಸಮಾಸವಾಗುತ್ತದೆ. 

ಉದಾ:- ನಿಷ್ಠೌಶಾಮ್ಚಿಃ (ಕೌಶಾಂಬಿ ನಗರದಿಂದ ಹೊರಬಿದ್ದವನು):- 

ನಿಷ್ಕಾನ್ಷಃ ಕೌಶಾಮ್ಚ್ಯಾಃ ಎ೦ಬುದು ಲೌಕಿಕ ವಿಗ್ರಹ ವಾಕ್ಯ. ಕೌಶಾಂಬಿಜಸಿ*ನಿರ್‌ 
ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ ನಿರ್‌ ಎಂಬ ನಿಪಾತವು ಕ್ರಾಂತ ಎಂಬರ್ಥದಲ್ಲಿ 
ಕೌಶಾಂಬೀ*ಜಸಿ ಎಂಬ ಸುಬಂತದ ಜೊತೆಗೆ ಪ್ರಕೃತ 3ನೇ ವಾರ್ತಿಕದಿಂದ 
ಸಮಾಸವಾಗಿದೆ. ಪ್ರಥಮಾನಿರ್ದಿಷ್ಟಮ್‌ ಸಮಾಸ ಉಪಸರ್ಜನಮ್‌ ಎಂಬ ಸೂತ್ರದಿಂದ 
ನಿರ್‌ ಎಂಬುದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು ಪೂರ್ವನಿಪಾತವಾಗಿ 
ನಿರ್‌-ಕೌಶಾಂಬಿ- ಜಸಿ ಎ೦ದಿದ್ದಾಗ ಇದಕ್ಕೆ ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪ್‌ 
ಲೋಪವಾದ ಮೇಲೆ ನಿರ್‌ಕೌಶಾಂಬಿ ಎಂದಿರುತ್ತದೆ. ಕೌಶಾಂಬಿ ಎಂಬುದಕ್ಕೆ ಏಕವಿಭಕ್ತೌ 
ಪೂರ್ವನಿಪಾತೇ ಎಂಬ ಸೂತ್ರದಿಂದ ಉಪಸರ್ಜನ ಸಂಜ್ಞೆಯು ಬಂದು ಪ್ರಕೃತ 
ಸೂತ್ರದಿಂದ ಕೌಶಾಂಬೀ ಶಬ್ದಕ್ಕೆ ಹ್ರಸ್ತವು ಬಂದು ನಿರ್‌೬ಕೌಶಾಂಬಿ ಎಂದಿರುತ್ತದೆ. 
ನಿರ್‌ ಎಂಬಲ್ಲಿರುವ ರೇಫಕ್ಕೆ ಖರವಸಾನಯೋವಿಸರ್ಜನೀಯಃ ಎ೦ಬ ಸೂತ್ರದಿಂದ 
ವಿಸರ್ಗ ಬಂದು ಅದಕ್ಕೆ ಇದುದುಪಸ್ಯ ಚಾಪ್ರತ್ಯಯಃ ಎಂಬ ಸೂತ್ರದಿಂದ ಷ್‌ 
ಕಾರವು ಆದೇಶವಾಗಿ ಬಂದು ನಿಷ್ಕೌಶಾಮ್ಚಿ ಎಂದಿರುತ್ತದೆ. ಇದನ್ನು ಸುಬಂತ 
ಮಾಡಿದಾಗ ನಿಷ್ಕೌಶಾಮ್ಚಿಃ ಎಂದು ರೂಪವು ಸಿದ್ಧವಾಗುತ್ತದೆ. 

(ಉಪಪದ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ-೨೮೮: ತತ್ರೋಪಪದಂ ಸಪ್ತಮೀಸ್ಫಮ್‌ (3-1-92) 

ವೃತ್ತಿ:- ಸಪ್ತಮ್ಯನ್ತೇ ಪದೇ ಕರ್ಮಣೀತ್ಯಾದೌ ವಾಚ್ಛತ್ವೇನ ಸ್ಥಿತಂ ಯತ್‌ ಕುಮ್ಭಾದಿ, 
ತದ್ವಾಚಕ೦ ಪದಮ್‌ ಉಪಪದ ಸಂಜ್ಞಂ ಸ್ಯಾತ್‌ । 

ಪ.ಚ್ಛೇ:- ತತ್ರ, ಉಪಪದಂ, ಸಪ್ತಮೀಸ್ಥಮ್‌। 


ತತ್ಪುರುಷ 1227 


ಅ.ವೃ.- ಈ ಸೂತ್ರವು ಧಾತೋಃ ಎಂಬ ಅಧಿಕಾರ ಸೂತ್ರದ ಅಡಿಯಲ್ಲಿ 
ಬಂದಿರುತ್ತದೆ. 

ಅರ್ಥ:- ಧಾತೋಃ ಎಂಬ ಅಧಿಕಾರ ಸೂತ್ರಕ್ಕೆ ಸಂಬಂಧಿಸಿದ ಕರ್ಮಣ್ಯನ್‌ 
ಮೊದಲಾದ ಸೂತ್ರಗಳಲ್ಲಿ ಸಪ್ತಮೀ ವಿಭಕ್ತಿಯಿಂದ ಹೇಳಲಾದ ಕುಂಭ ಮೊದಲಾದ 
ಪದಗಳಿಗೆ ಉಪಪದ ಸಂಜ್ಞೆಯು ಬರುತ್ತದೆ. 

ಕರ್ಮಣ್ಯಣ್‌ ಮೊದಲಾದ ಸೂತ್ರಗಳಲ್ಲಿ ಕರ್ಮಣಿ ಮೊದಲಾದ ಸಪ್ಪಮ್ಯಂತ 
ಪದಗಳು ಪ್ರಯೋಗಿಸಲಾಗಿವೆ. ಈ ಕರ್ಮಣಿ ಮೊದಲಾದ ಪದಗಳಿಗೆ ಕುಂಭ 
ಮೊದಲಾದವು ಕರ್ಮವೆಂದು ಅರ್ಥವಾಗಿರುವುದರಿಂದ ಸಪ್ತಮೀಸ್ಥ ಎಂದರೆ ಅಂತಹಃ 
ಕುಂಭಾದುರ್ಥಮ್‌ವೆಂದರ್ಥ ಆದರೆ ವ್ಯಾಕರಣದಲ್ಲಿ ಉಪಪದ ಸಂಜ್ಞೆಯು ಪದಕ್ಕೆ 
ಹೊಂದಿಕೊಳ್ಳುವುದೇ ಹೊರತು ಅರ್ಥಕ್ಕೆ ಅಲ್ಲ ಎಂದು ಸಿದ್ಧವಾಗುತ್ತದೆ. ಆದುದರಿಂದ 
ಕುಂಭರೂಪರ್ಥವನ್ನು ಬೊಧಿಸುವ ಕುಂಭಾದಿ ಶಬ್ದಗಳಿಗೆ ಉಪಪದ ಸಂಜ್ಞೆ ಎಂದು 
ಅರ್ಥವು ಸಿದ್ಧಿಸತ್ತದೆ. ಕುಂಭಮ್‌ ಕರೋತಿ ಇತಿ ಕುಂಭಕಾರಃ ಮೊದಲಾದ 
ಉದಾಹರಣೆಗಳಲ್ಲಿ ಕರ್ಮಣ್ಯನ್‌ ಸೂತ್ರದಿಂದ ಕುಂಭ ರೂಪವಾದ ಕರ್ಮವಾಚಕ 
ಪದವು ಸಮೀಪದಲ್ಲಿಇರುವುದರಿಂದ ಕೃಇ್‌ ಧಾತುವಿಗೆ ಅಣ್‌ ಪ್ರತ್ಯಯವನ್ನು 
ವಿಧಿಸಲಾಗಿದೆ. ಆದುದರಿಂದ ಕುಂಭ ಪದಕ್ಕೆ ಉಪಪದವೆಂದು ಹೆಸರು ಪ್ರಕೃತ 
ಸೂತ್ರದಲ್ಲಿ ಉಪಪದಮ್‌ ಸಪ್ತಮೀಸ್ಥಮ್‌ ಎಂಬ ಭಾಗಕ್ಕೆ ಪೂರ್ವೋಕ್ತ ಅರ್ಥವನ್ನು 
ಹೇಳಿದ ಮೇಲೆ ತತ್ರ ಎಂಬುದಕ್ಕೆ ಅಂತಹ ಉಪಪದವು ಸಮೀಪದಲ್ಲಿದ್ದಾಗ ಮಾತ್ರ 
ಆಯಾ ಪ್ರತ್ಯಯಗಳು ಬರುವವು ಎಂದರ್ಥವಾಗುತ್ತದೆ. 

(ಉಪಪದ ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ-೨56: ಉಪಪದಮತಿಜ್‌ (2-2-19) 

ವೃತ್ತಿ:- ಉಪಪದಂ ಸುಬನ್ತಂ ಸಮರ್ಥೇನ ನಿತ್ಯಂ ಸಮಸ್ಯತೇ। ಅತಿಜನ್ನಶ್ಚಾಯಂ 
ಸಮಾಸಃ ಕುಮಂ ಕರೋತೀತಿ ಕುಮೃಕಾರಃ। ಅತಿಜ್‌ ಕಿಮ್‌? ಮಾ ಭವಾನ್‌ 
ಭೂತ್‌ । ಮಾಜಿಲುಜಿತಿ ಸಪಮೀ ನಿರ್ದೇಶಾತ್‌-ಮಾಜ್‌-ಉಪಪದಮ್‌,। ಪರಿಭಾಷೆ- 
ಗತಿಕಾರಕೋಪಪದಾನಾಂ ಕೃದ್ಧಿಃ ಸಹ ಸಮಾಸವಚನಂ ಪ್ರಾಕ್‌ ಸುಬುತ್ಪತ್ತೇ ವ್ಯಾಥ್ರೀ, 
ಅಶ್ವಕ್ರೀತೀ । ಕಚ್ಛಪೀತ್ಯಾದಿ । 

ಪ.ಚ್ಛೇ:- ಉಪಪದಮ್‌, ಅತಿಜ್‌ । 

ಅ.ವೃ;- ಸುಬಾಮನ್ವಿತೇ ಪರಾಜ್ಲವತ್‌ಸ್ಟರೇ ಎ೦ಬ ಸೂತ್ರದಿಂದ ಸುಪ್‌ ಎಂಬ 
ಪದವು ಮತ್ತು ನಿತ್ಯಂ ಕ್ರೀಡಾಜೀವಿಕಯೋಃ ಎ೦ಬ ಸೂತ್ರದಿಂದ ನಿತ್ಯಮ್‌ ಎಂಬ 
ಪದವು ಅನುವೃತ್ತವಾಗುತ್ತದೆ. ಸಮರ್ಥಃ, ತತ್ತುರುಷಃ ಮತ್ತು ಸಮಾಸಃ ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಸೂಚನೆ: ಅತಿಜ್‌ ಎ೦ಬ ಸೂತ್ರಸ್ಪಪದವು ತಿಜನ್ರದ ಜೊತೆಗೆ ಸಮಾಸವಾಗುವುದಿಲ್ಲ 
ಎಂದು ತಿಳಿಸುತ್ತದೆ. 


1228 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥ:- ಉಪಪದ ಸಂಜ್ಞೆಯುಳ್ಳ ಸುಬನ್ತಗಳು ಸಮರ್ಥವಾದ ಸುಬನ್ತಗಳ 
ಜೊತೆಗೆ ನಿತ್ಯವಾಗಿ ಸಮಾಸವಾಗುತ್ತವೆ. 

ಉದಾ:- ಕುಮೃಕಾರಃ (ಕುಂಬವನ್ನು ಮಾಡುವವನು):- ಕುಮ್ಫಂ ಕರೋತೀತಿ 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಕುಂಭ ಅಮ್‌--ಕ್ರ ಎಂಬ ಅಲೌಕಿ ವಿಗ್ರಹ ವಾಕ್ಯದಲ್ಲಿ 
ಕುಂಭ ಎಂಬುದಕ್ಕೆ ಪ್ರಕೃತ ಸೂತ್ರದಿಂದ ಉಪಪದ ಸಂಜ್ಞೆಯು ಬಂದು ಕರ್ಮಣ್ಯಣ್‌ 
ಎ೦ಬ ಸೂತ್ರದಿಂದ ಅಣ್‌ (ಅ) ಪ್ರತ್ಯಯ ಬಂದ ಮೇಲೆ ವೃದ್ಧಿ ಬಂದು ಕಾರ 
ಎಂದಾಗುತ್ತದೆ. ಸಮಾಸದ ಲೌಕಿಕ ವಿಗ್ರಹ ದಲ್ಲಿ ಕುಂಬಸ್ಯ ಕಾರಃ ಎಂದು ಅಲೌಕಿಕ 
ವಿಗ್ರಹದಲ್ಲಿ ಕುಂಬ.-ಜಸ್‌.-ಕಾರ ಎಂಬಲ್ಲಿ ಪ್ರಕೃತ ಸೂತ್ರದಿಂದ ಸಮಾಸವಾಗಿ ಪ್ರಾತಿಪದಿಕ 
ಸಂಜ್ಮಯು ಬಂದ ಮೇಲೆ ಸುಪ್‌ ಲೋಪವಾಗಿ ಕುಮೃಕಾರ ಎಂದಿರುತ್ತದೆ ಇದನ್ನು 
ಸುಬಂತ ಮಾಡಿದಾಗ ಕುಮೃಕಾರಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಇಲ್ಲಿ ಕಾರ ಎಂಬುದಕ್ಕೆ ಸುಪ್‌ ಪ್ರತ್ಯಯವನ್ನು ಸೇರಿಸುದಕ್ಕೆ ಮುಂಚಿತವಾಗಿ 
ಸಮಾಸವನ್ನು ಮಾಡಬೇಕು ಗತಿಕಾರಕೋಪಪದಾನಾಂ ಕೃದ್ಧಿಃ ಸಹ ಸಮಾಸವಚನಂ 
ಪ್ರಾಕ್‌ ಸುಬುತ್ಪತ್ತೇಃ ಎ೦ಬ ಪರಿಭಾಷೆಯ ಪ್ರಕಾರ ಗತಿ ಸಂಜ್ಮೆಕ ಶಬ್ದಗಳಿಗೆ ಕಾರಕಗಳಿಗೆ 
ಮತ್ತು ಉಪಪದಗಳಿಗೆ ಕೃದ್ದಂತಗಳ ಜೊತೆಗೆ ಸುಪ್‌ ಪ್ರತ್ಯಯಗಳನ್ನು ಸೇರಿಸುವುದಕ್ಕೆ 
ಪೂರ್ವದಲ್ಲಿ ಸಮಾಸವನ್ನು ಮಾಡಬೇಕು ಎಂದಿರುತ್ತದೆ ಇದರ ಪ್ರಯೋಜನವು 
ಮುಂದೆ ಸ್ಪಷ್ಟವಾಗುವುದು. ಆದುದರಿಂದಲೇ ಸೂತ್ರದ ವ್ಯಾಖ್ಯಾನದ ಸಂದಂರ್ಭದಲ್ಲಿ 
ಸುಬನ್ತೇನ ಸಮಸ್ಯತೇ ಎಂದು ಹೇಳದೆ ಸಮರ್ಥೇನ ಸಮಸ್ಯತೇ ಎಂದು ಹೇಳಲಾಗಿದೆ. 

ಅತಿಜ್‌ ಕಿಮ್‌? ಮಾ ಭವಾನ್‌ ಭೂತ್‌ । ಮಾಜಿ ಲುಜಿತಿ ಸಪ್ತಮೀ ನಿರ್ದೇಶಾತ್‌- 
ಮಾಜ್‌-ಉಪಪದಮ್‌:- ಈ ಸಮಾಸವು ತಿಗ೦ತದ ಜೊತೆಗೆ ಬರುವುದಿಲ್ಲ.ಎಂದು 
ಹೇಳಿರುವುದರಿಂದ “ಮಾ ಭವಾನ್‌ ಭೂತ್‌” ಎಂದು ಹೇಳುವಾಗ ಮಾ ಎಂಬುದಕ್ಕೆ 
ಭೂತ್‌ ಎ೦ಬ ತಿಗಂತದ ಜೊತೆಗೆ ಸಮಾಸವು ಆಗುವುದಿಲ್ಲ.ಮಾಜೆಲುಜಿತಿ ಎಂಬ 
ಸೂತ್ರದಲ್ಲಿ ಮಾಜಿ ಎಂಬುದು ಸಪ್ತಮ್ಯಂತವಾಗಿದೆ. ಅದರಿಂದ ನಿರ್ದೇಶಿಸಲ್ಪಟ್ಟಿರು 
ವುದರಿಂದ ಮಾಜ್‌ಗೆ ತತ್ರೋಪದದಮ್‌ ಸಪ್ತಮಿಸ್ಥಂ ಎಂಬ ಸೂತ್ರದಿಂದ ಉಪಪದ 
ಸಂಜ್ಞೆಯು ಬರುತ್ತದೆ. ಉಪಪದವು ಸಮರ್ಥದ ಜೊತೆಗೆ ಸಮಾಸವಾಗುವುದು 
ಎಂದು ಇಷ್ಟೇ ಹೇಳಿದರೆ ಮಾ ಎಂಬುದು ಕೂಡಾ ಉಪಪದವೇ ಆಗಿರುವುದರಿಂದ 
ಭೂತ್‌ ಎಂಬುದರ ಜೊತೆಗೆ ಸಮಾಸವಾಗುತ್ತಿತ್ತು ಅದನ್ನು ನಿವಾರಿಸುವುದಕ್ಕಾಗಿ 
ಅತಿಜ್‌ ಎಂಬ ಪದವು ಸೇರಿಸಲಾಗಿದೆ. ಭೂತ್‌ ಎಂಬುದು ತಿಜನ್ನವಾಗಿರುವುದರಿಂದ 
ಸಮಾಸವು ಬರುವುದಿಲ್ಲ. ಇಲ್ಲಿ ಸಮಾಸವು ಇಲ್ಲ ಎಂಬುದು ಸ್ಪಷ್ಟಪಡಿಸುವುದಕ್ಕಾಗಿ 
ಭವಾನ್‌ ಎ೦ಬ ಶಬ್ದವನ್ನು ಮಾ ಮತ್ತು ಭೂತ್‌ ಶಬ್ದಗಳ ಮಧ್ಯದಲ್ಲಿ ಸೇರಿಸಲಾಗಿದೆ. 
(ಮಾ ಭವಾನ್‌ ಭೂತ್‌). 

ಪರಿಭಾಷೆ:- ಗತಿಕಾರಕೋಪಪದಾನಾಂ ಕೃದ್ಧಿಃ ಸಹ ಸಮಾಸವಚನಂ ಪ್ರಾಕ್‌ 
ಸುಬುತ್ತತ್ತೇ£-ಗತಿ, ಕಾರಕ ಮತ್ತು ಉಪಪದ ಇವುಗಳಿಗೆ ಕೃದನ್ನದ ಜೊತೆಗೆ ಸಮಾಸವು 


ಆ ಕೃದನ್ನಗಳಿಗೆ ಸುಪ್‌ ಪ್ರತ್ಯಯಗಳನ್ನು ಸೇರಿಸುವುದಕ್ಕೆ ಪೂರ್ವದಲ್ಲಿ ಸಮಾಸ 


ತತ್ವುರುಷ 1229 


ಮಾಡಬೇಕು. 

ಉದಾ:- ವ್ಯಾಫ್ರೀ (ಹೆಣ್ಣು ಹುಲಿ):- ಇದು ಗತಿ-ಸಮಾಸಕ್ಕೆ ಉದಾಹರಣೆಯಾಗಿದೆ. 
ವ್ಯಾಜಿಫ್ರತೀ ಇತಿ ವ್ಯಾಪ್ರಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ, ವ್ಯಾ ಪೂರ್ವಕವಾದ 
ಫ್ರಾ ಧಾತುವಿನ ನಂತರ ಆತಶ್ಚಪೋಸರ್ಗೇ ಎಂಬ ಸೂತ್ರದಿಂದ ಕ ಪ್ರತ್ಯಯವು 
ಬರುತ್ತದೆ. ಆತೋಲೋಪ ಇಟಿಚ ಎಂಬ ಸೂತ್ರದಿಂದ ಆ ಕಾರಕ್ಕೆ ಲೋಪವು 
ಬರುತ್ತದೆ. ಈ ರೀತಿಯಾಗಿ ಪ್ರ ಶಬ್ದದ ಜೊತೆಗೆ ಆ ಎಂಬುದಕ್ಕೆ ಗತಿ ಸಮಾಸವು 
ಬ೦ದು ಮತ್ತೇ ವಿ ಎಂಬುದಕ್ಕೆ ಆಫ್ರ ಏಂಬುದರ ಜೊತೆಗೆ ಗತಿ ಸಮಾಸವಾಗಿರುತ್ತದೆ. 
ವ್ಯಾಫ್ರ ಶಬ್ದವು ಜಾತಿ ವಾಚಕವಾಗಿರುವುದರಿಂದ ಜಾತೇರಸ್ತೀವಿಷಯಾ ದಯೋಪಧಾತ್‌ 
ಎ೦ಬ ಸೂತ್ರದಿಂದ ಜೇಷ್‌ ಪ್ರತ್ಯಯವು ಬಂದು ವ್ಯಾಫ್ರೀ ಎಂಬ ರೂಪವು 
ಸಿದ್ಧವಾಗುತ್ತದೆ. ಕೃದಂಕ್ರವಾದ ಪ್ರ ಶಬ್ದಕ್ಕೆ ಸುಪ್‌ ಪ್ರತ್ಯಯವನ್ನು ಸೇರಿಸಿದ ಮೇಲೇನೆ 
ಸಮಾಸವನ್ನು ಮಾಡಬೇಕು ಎಂದು ಹೇಳಿರುವುದರಿಂದ ಪ್ರಕೃತ ರೂಪವು ಸಿದ್ಧವಾಗಿದೆ. 

ಉದಾ:- ಅಶ್ವಕ್ರೀತೀ (ಕುದುರೆಯನ್ನು ಕೊಟ್ಟು ಕೊಂಡುಕೊಂಡದ್ದು):- ಅಶ್ವೇನ 
ಕ್ರೀತಾ ಎಂಬುದು ಲೌಕಿಕ ವಿಗ್ರಹ ವಾಕ್ಯ, ಕರಣ ವಾಚಕವಾದ ಅಶ್ವಃಟಾ ಎಂಬ 
ತೃತೀಯಾಂತ ಶಬ್ಧಕ್ಕೆ ಕ್ರೀತ್‌ ಎಂಬ ಕ್ತ ಪ್ರತ್ಯಯಾಂತದ ಜೊತೆಗೆ ಸುಪ್‌ ಪ್ರತ್ಯಯವನ್ನು 
ಸೇರಿಸುವುದಕ್ಕೆ ಪೂರ್ವದಲ್ಲೇ ಸಮಾಸವು ಆಗಿದೆ. ಅಶ್ವಕ್ರೀತ ಎಂಬ ಪ್ರಾತಿಪದಿಕವು 
ಸಿದ್ದವಾದ ಮೇಲೆ ಕ್ರೀತಾತ್‌ ಕರಣಪೂರ್ವಾತ್‌ ಎಂಬ ಸೂತ್ರದಿಂದ ಜೇಷ್‌(ಇ) 
ಪ್ರತ್ಯಯವು ಬಂದು ಅಶ್ವಕ್ರೀತಿ ಎಂಬ ರೂಪವು ಸಿದ್ಧವಾಗುತ್ತದೆ. 

ಸುಪ್‌-ಉತ್ಪತ್ತಿಯಾದ ಮೇಲೆನೆ ಸಮಾಸವು ಆಗುವುದಾದರೆ ಪೂರ್ವ 
ಉದಾಹರಣೆಯಲ್ಲಿ ಇರುವ ರೀತಿಯಲ್ಲಿ ಸ್ತ್ರೀ ಪ್ರತ್ಯಯವಾದ ಟಾಪ್‌ ಸೇರಿಸಿದ 
ನಂತರ ಸುಪ್‌ ಪ್ರತ್ಯಯವನ್ನು ಸೇರಿಸಿ ಸಮಾಸವನ್ನು ಮಾಡಿದಾಗ ಅಶ್ವಕ್ರೀತಾ ಎಂಬ 
ರೂಪವೇ ಆಗುವುದು ಹೊರತು ಅಶ್ವಕ್ರೀತಿ ಎಂಬ ರೂಪವು ಸಿದ್ಧಿಸುವುದಿಲ್ಲ. ಕ್ರೀತ 
ಶಬ್ದವು ಸ್ವತ್ರ೦ತವಾಗಿರುವಾಗ ಕ್ರೀತಾತ್‌ಕರ್ಣಪೂರ್ವಾತ್‌ ಎಂಬ ಸೂತ್ರವು ಬರುವುದಕ್ಕೆ 
ಅವಕಾಶವಿರುವುದಿಲ್ಲ.ಆದುದರಿಂದ ಕಾರಕ ಸಮಾಸವು ಕೃದಂನ್ತದ ಜೊತೆಗೆ ಸುಪ್‌- 
ಉತ್ಪತ್ತಿಗಿಂತ ಮೊದಲೇ ಆಗುವುದೆಂದು ಅರ್ಥವಾಗುತ್ತದೆ. 

ಉದಾ:- ಕಚಪೀ (ಹೆಣ್ಣು ಆಮೆ) : ಕಚ್ಛೇನ ಕಚ್ಛೇವಾಪಿಬತಿ ಇತಿ ಕಚ್ಛಪೀ 
ಎಂಬುದು ಲೌಕಿಕವಿಗ್ರಹ ವಾಕ್ಯ. ಕಚ್ಛವೆಂದರೆ ದಡವೆಂದು ಅರ್ಥ ಸುಪಿಸ್ಥಃ ಎಂಬ 
ಸೂತ್ರವನ್ನು ಯೋಗವಿಭಾಗಮಾಡಿದಾಗ ಸಿದ್ಧವಾದ ಸುಪಿ ಎಂಬುದರ ಜೊತೆಗೆ 
ಸುಬಂತವಾದ ಕಚ್ಚ ಶಬ್ದವು ಉಪಪದವಾಗಿದ್ದಾಗ ಸ್ಥಾ ಧಾತುವಿಗೆ ಕ ಪ್ರತ್ಯಯವು 
ಬರುವುದು. ಆಕಾರ ಲೋಪವಾದ ಮೇಲೆ ಪ ಎಂಬ ಅಕಾರಾನ್ತ ಶಬ್ದವು ಸಿದ್ದಿಸುತ್ತದೆ. 
ಸುಪ್‌-ಉಪ್ಪತ್ತಿಗಿಂತ ಪೂರ್ವದಲ್ಲೇ ಕಚ್ಚ*ಟಾ ಎಂಬುದಕ್ಕೆ ಪ ಶಬ್ದದ ಜೊತೆಗೆ 
ಸಮಾಸವು ಆಗಿದೆ ಕಚ್ಛಪ್‌ ಶಬ್ದವು ಜಾತಿವಾಚಕವಾಗಿರುವುದರಿಂದ 
ಜಾತೇರಸ್ತೀವಿಷಯಾದಯೋಪಧಾತ್‌ ಎಂಬ ಸೂತ್ರದಿಂದ ಜೇಷ್‌ ಬ೦ದು ಕಚ್ಛಪೀ 
ಎಂಬ ರೂಪವು ಸಿದ್ಧಿಸುತ್ತದೆ. 


1230 ಲಘುಸಿದ್ಧಾ೦ತ ಕೌಮುದೀ-ಉತ್ತರಾರ್ಧ 


ಸೂಚನೆ: ಸಮಾಸವಾಗುವುದಕ್ಕೆ ಪೂರ್ವದಲ್ಲೇ ಸುಪ್‌ ಪ್ರತ್ಯಯವನ್ನು 
ಸೇರಿಸುವುದ್ದಕ್ಕಾಗಿ ಸ್ತ್ರೀ ಪ್ರತ್ಯಯವನ್ನು ಸೇರಿಸಬೇಕಾದರೆ ಪ ಶಬ್ದವು ಜಾತಿವಾಚಕವಾಗಿ 
ಇಲ್ಲದಿದ್ದರಿಂದ ಜೀಷ್‌ ಬರುವುದಿಲ್ಲ. ಟಾಪ್‌ ಮಾತ್ರವೇ ಬಂದು ನಂತರ ಸಮಾಸ 
ಮಾಡಿದಾಗ ಕಚ್ಚಪಾ ಎಂಬ ಅನಿಷ್ಟ ರೂಪವೇ ಸಿದ್ಧಿಸಬೇಕಾಗಿತ್ತು. 

(ಸಮಾಸಾನ್ತದಲ್ಲ ಅಟ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-೨57. ತತ್ತುರುಷಸ್ಯಾಜ್ದುಲೇಃ ಸಂಖ್ಯಾವ್ಯಯಾದೇಃ (೮-4-56) 

ವೃತ್ತಿ- ಸಂಖ್ಯಾವ್ಯಯಾದೇಃ ಅಜುಲ್ಯನ್ನಸ್ಯ ಸಮಾಸಾನ್ನಃ ಅಚ್‌ ಸ್ಯಾತ್‌ । ದ್ವೇ 
ಅಜ್ಗುಲೀ ಪ್ರಮಾಣಮ್‌ ಅಸ್ಯ -ದ್ವ್ಯಜ್ಗುಲಮ್‌। ನಿರ್ಗತಮ್‌ ಅಜ್ಗುಲಿಭ್ಯಃ ನಿರಜ್ಗುಲಮ್‌॥ 

ಪ.ಚ್ಛೇ:- ತತ್ಪುರುಷಸ್ಯ, ಅಜುಲೇಃ, ಸಂಖ್ಯಾವ್ಯಯಾದೇಃ। 

ಅ.ವೃ:- ಅಜ್‌ ಪತ್ಯಜ್ನಪೂರ್ವಾತ್‌ ಸಾಮರೋಮ್ನಃ ಎಂಬ ಸೂತ್ರದಿಂದ ಅಚ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. ಸಮಾಸಾನ್ತಾಃ ಪ್ರತ್ಯಯಃ, ಪರಶ್ಚ ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:- ಸಂಖ್ಯಾವಾಚಕ ಶಬ್ದ ಅಥವಾ ಅವ್ಯಯಗಳನ್ನು ಆದಿಯಲ್ಲಿಉಳ್ಳ, ಅಜುಲಿ 
ಶಬ್ದವನ್ನು ಅಂತ್ಯದಲ್ಲಿಉಳ್ಳ ತತ್ಪುರುಷ ಸಮಾಸಕ್ಕೆ ಸಮಾಸಾಂತ ಪ್ರತ್ಯಯವಾದ ಅಚ್‌ 
(ಅ) ಬರುವುದು. 

ಉದಾ:-ದ್ವ್ಯಜ್ಞುಲಮ್‌ (ಎರಡು ಅಂಗುಲದಷ್ಟು ಪ್ರಮಾಣವುಳ್ಳದ್ದು(ಕಟ್ಟಿಗೆ)ದ್ವೇ 
ಅಜ್ಗಾಲೀ ಪ್ರಮಾಣಮ್‌ ಅಸ್ಯ ಎಂಬುದು ಲೌಕಿಕವಿಗ್ರಹ ವಾಕ್ಯ ದ್ವಿೀಔ ಅಂಗುಲಿಔ 
ಎ೦ದಿದ್ದಾಗ ಮಾತ್ರಚ್‌ ಎಂಬ ತದ್ಧಿತ ಪ್ರತ್ಯಯಕ್ಕೆ ವಾಚ್ಕವಾದ ಪ್ರಮಾಣಾರ್ಥದಲ್ಲಿ 
ತದ್ದೀತೋತ್ತರಪದಸಮಾಹಾರೇ ಚ ಎಂಬ ಸೂತ್ರದಿಂದ ಸಮಾಸವಾಗುತ್ತದೆ. ಪ್ರಮಣೇ 
ದ್ವಯಸಜ್‌ ದಧ್ನಚ್‌ಮಾತ್ರಜ್‌ಃ ಎಂಬ ಸೂತ್ರದಿಂದ ಪ್ರಮಾಣಾರ್ಥದಲ್ಲಿ ಬರುವ 
ಮಾತ್ರಚ್‌ ಪ್ರತ್ಯಯಕ್ಕೆ ಪ್ರಮಾಣೇಲಃ ಮತ್ತು ದ್ವಿಗೋನಿತ್ಯಮ್‌ ಎ೦ಬ ವಾರ್ತಿಕಗಳಿಂದ 
ಲೋಪವು ಬರುತ್ತದೆ. ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೇ ಸುಪ್‌ ಲೋಪವಾದ 
ಮೇಲೆ ದ್ವ್ಯಜ್ಞುಲಿ ಎಂಬ ಪ್ರಾತಿಪದಿಕವು ಆಗುತ್ತದೆ ಇದು ಸಂಖ್ಯಾವಾಚಕವನ್ನು 
ಆದಿಯಲ್ಲಿ ಉಳ್ಳದಾಗಿಯೂ ಅಂಗುಲ್ಲಂತವಾಗಿಯೂ ಇರುವ ತತ್ಪುರುಷವಾಗಿರು 
ವುದರಿಂದ ಪ್ರಕೃತ ಸೂತ್ರದಿಂದ ಅಚ್‌ (ಅ) ಪ್ರತ್ಯಯವು ಬರುತ್ತದೆ. ಯಸ್ಯೇತಿಚ 
ಎಂಬುದರಿಂದ ಇ ಕಾರಕ್ಕೆ ಲೋಪ ಬರುತ್ತದೆ. ಇದನ್ನು ಸುಬಂತ ಮಾಡಿದಾಗ 
ದ್ವ್ಯಜ್ಞುಲಮ್‌ ಎಂಬ ರೂಪವು ನಪುಂಸಕ ಲಿಂಗದಲ್ಲಿ ಸಿದ್ಧವಾಗುತ್ತದೆ. 

ಉದಾ:- ನಿರಜ್ಗುಲಮ್‌ (ಬೆಟ್ಟಿನಿಂದ ಜಾರಿಬಿದ್ದ):-ನಿರ್ಗತಮ್‌ ಅಜ್ಗುಲಿಭ್ಯಃ 
ಎ೦ಬುದು ಅಸ್ವಪದ ವಿಗ್ರಹ ವಾಕ್ಯ. ನಿರಾದಯಃ ಕ್ರಾನ್ತಾದ್ಯರ್ಥೇ ಪಳ್ಚುಮ್ಯಾ ಎಂಬ 
ವಾರ್ತಿಕದಿ೦ದ ಕೂಡಿದ ಕುಗತಿ ಪ್ರಾದಯಃ ಎಂಬ ಸೂತ್ರದಿಂದ ಸಮಾಸವಾಗುತ್ತದೆ 
ಪ್ರಾತಿಪದಿಕ ಸಂಜ್ಞೆ ಮತ್ತು ಸುಪ್‌ ಲೋಪವಾದ ಮೇಲೆ ನಿರಜ್ಗುಲಿ ಎಂಬ ಪ್ರಾತಿಪದಿಕಕ್ಕೆ 
ಅಜ್‌ (ಅ) ಎಂಬ ಪ್ರತ್ಯಯವನ್ನು ಸೇರಿಸಿದಾಗ ಯಸ್ಯೇತಿಚ ಎಂಬುದರಿಂದ ಇ 


ತತ್ಪುರುಷ 1231 


ಕಾರವು ಲೋಪವಾಗಿ ನಿರಜ್ಗುಲಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
(ಸಮಾಸಾನ್ತ ಅಟ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-9೮8: ಅಹಃ ಸರ್ವೈಕ ದೇಶ ಸಂಖ್ಯಾತ ಪುಣ್ಯಾಚ್ಚ ರಾತ್ರೇಃ (5-4-87) 

ವೃತ್ತಿ- ಏಭ್ಯಃ ರಾತ್ರೇಃ ಅಚ್‌ ಸ್ಕಾತ್‌, ಚಾತ್‌ ಸಂಖ್ಯಾವ್ಯಯಾದೇಃ ಅಹರ್‌ 
ಗ್ರಹಣಂ ದ್ದನ್ನಾಾರ್ಥಮ್‌॥ 

ಪ.ಚೇ:- ಅಹಃ, ಸರ್ವೈಕ ದೇಶ ಸಂಖ್ಯಾತ ಪುಣ್ಯಾತ್‌, ಚ, ರಾತ್ರೇಃ। 

ಅ.ವೃ:- ತತ್ಪುರುಷಸ್ಕಾಜ್ಗಲೇಃ ಸಂಖ್ಯಾವ್ಯಯಾದೇಃ ಎಂಬ ಸೂತ್ರದಿಂದ ತತ್ತುರಷಸ್ಯ 
ಎಂಬ ಪದವು ಮತ್ತು ಅಚ್‌ ಪ್ರತ್ಯಜ್ಞವ ಪೂರ್ವಾತ್‌ ಸಾಮಲೋಮ್ನಃ ಎಂಬ 
ಸೂತ್ರದಿಂದ ಅಜ್‌ ಎಂಬ ಪದವು ಅನುವೃತ್ತವಾಗುತ್ತದೆ. ಪ್ರತ್ಯಯಃ, ಪರಶ್ಚ ಮತ್ತು 
ಸಮಾಸಾನ್ಹಾಃ ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:- ಅಹನ್‌, ಸರ್ವ, ಏಕದೇಶ ವಾಚಕ, ಸಂಖ್ಯಾತ ಮತ್ತು ಪುಣ್ಯ ಇವುಗಳ 
ಪರದಲ್ಲಿ ಇರುವ ಹಾಗೂ ಚಕಾರ ಶಬ್ದದಿಂದ ಸಂಖ್ಯಾವಾಚಕ ಮತ್ತು ಅವ್ಯಯ 
ಶಬ್ದಗಳ ನ೦ತರವೂ ಇರುವ ರಾತ್ರಿ ಶಬ್ದಕ್ಕೆ ಅಚ್‌ (ಅ) ಪ್ರತ್ಯಯವು ಸಮಾಸಾನ್ತವಾಗುತ್ತದೆ. 

ಸೂಚನೆ:- ಅಹನ್‌ ಶಬ್ದದ ಉದಾಹರಣೆಯನ್ನು ದ್ವಂದ್ವ ಸಮಾಸದಲ್ಲಿ ನೋಡಿರಿ. 

(ಪುಲ್ಲಂಗವನ್ನು ವಿಧಿಸುವ ನಿಯಮ ಸೂತ್ರ) 

ಸೂತ್ರ-೨೮೨: ರಾತ್ರಾಹ್ನಾಹಾಃ ಮಂಸಿ (2-4-29) 

ವೃತ್ತಿ:- ಏತದನ್ನೌ ದ್ವನ್ಸೃತತ್ತುರುಷೌ ಪುಂಸ್ಕೇವ ಅಹಶ್ಚ ರಾತ್ರಿಶ್ಚ ಅಹೋರಾತ್ರಃ। 
ಸರ್ವರಾತ್ರಃ, ಸಂಖ್ಯಾತ ರಾತ್ರಃ । 

ವಾರ್ತಿಕ:- ಸಂಖ್ಯಾಪೂರ್ವರಾತ್ರಂ ಕ್ಷೀಬಮ್‌॥ ದ್ವಿರಾತ್ರಮ್‌॥ ತ್ರಿರಾತ್ರಮ್‌ 

ಪ.ಚ್ಛೇ:- ರಾತ್ರಾಹ್ನಾಹಾಃ, ಪುಂಸಿ। 

ಅ.ವ್ಯ:- ಪರವಲ್ಲಿಜಮ್‌ ದ್ವನ್ಹೃತತ್ಪುರುಷಯೋಃ ಎಂಬ ಸೂತ್ರದಿಂದ ವಿಭಕ್ತಿ 
ವಿಪರಿಣಾಮ ಮಾಡಿ ದ್ದನ್ನ ತತ್ತುರುಷೌ ಎಂಬ ಶಬ್ದವು ಅನುವೃತ್ತವಾಗುತ್ತದೆ. 

ಅರ್ಥ:- ರಾತ್ರ, ಅಹ್ನ ಮತ್ತು ಅಹನ್‌ ಇವುಗಳನ್ನು ಅನ್ತವಾಗುಳ್ಳ ದ್ವಂದ್ವ ಮತ್ತು 
ತತ್ಪುರುಷ ಸಮಾಸಗಳು ಪುಲ್ಲಿಂಗದಲ್ಲಿಯೇ ಇರುತ್ತವೆ. 

ಉದಾ:- ಅಹೋರಾತ್ರಃ (ಹಗಲಿರುಳು):- ಅಹನ್‌ ಚ ರಾತ್ರಿಶ್ಚ ಅನಯೋಃ 
ಸಮಾಹಾರಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಅಹನ್‌. ಸು*ರಾತ್ರಿ-ಸು ಎಂಬುದು 
ಅಲೌಕಿಕವಿಗ್ರಹ ವಾಕ್ಕ ಚಾರ್ಥೇ ದ್ವಂದಃ ಎ೦ಬ ಸೂತ್ರದಿ೦ದ ಸಮಾಸವಾಗಿದೆ. ಇಲ್ಲಿ 
ಪುಲ್ಲಿಂಗ ವಿಧಾನ ಮಾಡಿದೆ ಎಂಬುದನ್ನು ಸೂಚಿಸುತ್ತದೆ. ಪ್ರಾತಿಪದಿಕ ಸಂಜ್ಞೆ ಬಂದ 
ಮೇಲೆ ಸುಪ್‌ ಲೋಪವಾದ ಮೇಲೆ ಅಹನ್‌*ರಾತ್ರಿ ಎಂದಿರುತ್ತದೆ. ರೂಪರಾ ತ್ರಿನಥೇರೆಷು 


ರುತ್ಸಮ್‌ ವಾಚ್ಯಮ್‌ ಎಂಬ ವಾರ್ತಿಕದಿ೦ದ ಅಹನ್‌ ಶಬ್ದದ ನ್‌ ಕಾರಕ್ಕೆ ರುತ್ನವು 
ಬಂದು ಮತ್ತು ರೇಫಕ್ಕೆ ಹಶಿ ಚ ಎಂಬ ಸೂತ್ರದಿಂದ ಉತ್ಪ ಬಂದು ಅಹ ಉರಾತ್ರಿ 


1232 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಎಂದಿರುತ್ತದೆ. ಅಕಾರ ಉಕಾರಗಳಿಗೆ ಗುಣವಾದ ಮೇಲೆ ಅಹೋರಾತ್ರಿ ಎಂದಿರುತ್ತದೆ. 
ಅಹಃ ಸರ್ವೈಕ ದೇಶ ಸಂಖ್ಯಾತ ಪುಣ್ಯಾಚ್ಛ ರಾತ್ರೇಃ ಎ೦ಬ ಸೂತ್ರದಿಂದ ಅಚ್‌ (ಅ) 
ಪ್ರತ್ಯಯವು ಬಂದು ಯಸ್ಯೇತಿಚ ಎಂಬ ಸೂತ್ರದಿಂದ ರಾತ್ರಿ ಶಬ್ದದ ಇಕಾರಕ್ಕೆ ಲೋಪವು 
ಬಂದು ಅಹೋರಾತ್ರ ಎಂದಿರುತ್ತದೆ. ಮುಂಬರುವ ಪರವಲ್ಲಿಜ್ಗಂ ದ್ವನ್ಹೃತತ್ಪುರುಷಯೋಃ 
ಎಂಬ ಸೂತ್ರದಿಂದ ಉತ್ತರ ಪದಕ್ಕೆನೇ ಲಿಂಗವು ವಿಧಿಸಿರೋಣದರಿಂದ ಸ ನಪುಂಸಕಮ್‌ 
ಎ೦ಬ ಸೂತ್ರದಿಂದ ನಪುಂಸಕ ಲಿಂಗವು ಬರಬೇಕಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ 
ಸೂತ್ರದಿಂದ ಪುಲ್ಲಿಂಗವು ಬಂದಿರುತ್ತದೆ. ಇದನ್ನು ಸುಬ೦ತ ಮಾಡಿದಾಗ ಅಹೋರಾತ್ರಃ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ:- ಸರ್ವರಾತ್ರಃ (ಇಡೀ ರಾತ್ರಿ): ಸರ್ವಾಚ ಅಸೌ ರಾತ್ರಿಃ ಚ ಎಂಬುದು 
ಲೌಕಿಕವಿಗ್ರಹ ವಾಕ್ಯ ಸರ್ವಾ*ಸು*ರಾತ್ರಿ ಸು ಎಂಬುದು ಅಲಾಕಿಕವಿಗ್ರಹ ವಾಕ್ಯ. 
ವಿಶೇಷಣಂ ವಿಶೇಷ್ಯೇಣ ಬಹುಳಮ್‌ ಎಂಬ ಸೂತ್ರದಿಂದ ಸಮಾಸವಾಗಿದೆ. ಇದಕ್ಕೆ 
ಪ್ರಾತಿಪದಿಕಸಂಜ್ಞೆಯು ಬಂದು ಸುಪ್‌ ಲೋಪವಾದ ಮೇಲೆ ಸರ್ವಾ-ರಾತ್ರಿ 
ಎಂದಿರುತ್ತದೆ. ಸರ್ವನಾಮ್ನೋವೃತ್ತಿಮಾತ್ರೇಪುಂವದ್‌ಭಾವಃ ಎಂಬ ಸೂತ್ರದಿಂದ ಸರ್ವಾ 
ಶಬ್ದಕ್ಕೆ ಪುಂವದ್‌ಭಾವವು ಬಂದು ಸರ್ವರಾತ್ರಿ ಎಂದಾಗುತ್ತದೆ. ಅಹಃ ಸರ್ವೈಕ 
ದೇಶ ಸಂಖ್ಯಾತ ಪುಣ್ಯಾಚ್ಚ ರಾತ್ರೇಃ ಎಂಬ ಸೂತ್ರದಿಂದ ಅಚ್‌ (ಅ) ಪ್ರತ್ಯಯವು 
ಬಂದು ಯಸ್ಯೇತಿಚ ಎಂಬ ಸೂತ್ರದಿಂದ ರಾತ್ರಿ ಶಬ್ದದ ಇಕಾರಕ್ಕೆ ಲೋಪವು ಬಂದು 
ಸರ್ವರಾತ್ರ ಎಂದಿರುತ್ತದೆ. ಮುಂಬರುವ ಪರವಲ್ಲಿಜ್ಗಂ ದ್ವನ್ಹ್ರತತ್ಪುರುಷಯೋಃ ಎಂಬ 
ಸೂತ್ರದಿಂದ ಉತ್ತರ ಪದಕ್ಕೆನೇ ಲಿಂಗವು ವಿಧಿಸಿರೋಣದರಿಂದ ಸ ನಪುಂಸಕಮ್‌ 
ಎ೦ಬ ಸೂತ್ರದಿಂದ ನಪುಂಸಕ ಲಿಂಗವು ಬರಬೇಕಾಗಿತ್ತು ಅದನ್ನು ಬಾಧಿಸಿ ಪ್ರಕೃತ 
ಸೂತ್ರದಿಂದ ಪುಲ್ಲಿಂಗವು ಬಂದಿರುತ್ತದೆ. ಇದನ್ನು ಸುಬಂತ ಮಾಡಿದಾಗ ಸರ್ವರಾತ್ರಃ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ:- ಸಂಖ್ಯಾತ ರಾತ್ರಃ (ಎಣಿಸಲ್ಪಟ್ಟ ರಾತ್ರಿ):- ಸಂಖ್ಯಾತಾ ಚ ಅಸೌ ರಾತ್ರಿಃ 
ಚ ಎಂಬುದು ಲೌಕಿಕವಿಗ್ರಹ ವಾಕ್ಯ ಸಂಖ್ಯಾತಾ*-ಸು*ರಾತ್ರಿ ಸು ಎಂಬುದು 
ಅಲೌಕಿಕವಿಗ್ರಹ ವಾಕ್ಯ ಪೂರ್ವಕಾಲೆಕ ಸರ್ವ ಜರತ್‌ಪುರಾಣ ನವಕೇವಲಾಃ 
ಸಮಾನಾಧಿಕರಣೇನ ಎಂಬ ಸೂತ್ರದಿಂದ ಸಮಾಸವಾಗಿದೆ. ಇದಕ್ಕೆ ಉಪಸರ್ಜನ 
ಸಂಜ್ಞೆ ಬಂದು ಪೂರ್ವ ನಿಪಾತವಾಗಿ ಪ್ರಾತಿಪದಿಕಸಂಜ್ಞೆಯು ಬಂದು ಸುಪ್‌ 
ಲೋಪವಾದ ಮೇಲೆ ಸಂಖ್ಯಾತಾ*ರಾತ್ರಿ ಎಂದಿರುತ್ತದೆ. ಪುಂವತ್‌ ಕರ್ಮಧಾರಯ 
ಜಾತಿಯ ದೇಶೀಯೇಷು ಎ೦ಬ ಸೂತ್ರದಿಂದ ಪೂರ್ವಪದದಲ್ಲಿ ಪುಂವದ್‌ಭಾವವು 
ಬ೦ದು(ಹ್ರಸ್ವ ಅಕಾರಾಂತವಾಗಿ) ಸಂಖ್ಯಾತರಾತ್ರಿ ಎಂದಾಗುತ್ತದೆ. ಅಹಃ ಸರ್ವೈಕ 
ದೇಶ ಸಂಖ್ಯಾತ ಪುಣ್ಯಾಚ್ಛ ರಾತ್ರೇಃ ಎಂಬ ಸೂತ್ರದಿಂದ ಅಚ್‌ (ಅ) ಪ್ರತ್ಯಯವು 
ಬ೦ದು ಯಸ್ಯೇತಿಚ ಎ೦ಬ ಸೂತ್ರದಿಂದ ರಾತ್ರಿ ಶಬ್ದದ ಇಕಾರಕ್ಕೆ ಲೋಪವು ಬಂದು 
ಸಂಖ್ಯಾತರಾತ್ರ ಎಂದಿರುತ್ತದೆ. ಮುಂಬರುವ ಪರವಲ್ಲಿಜ್ನಂ ದ್ವನ್ಹೃತತ್ಪುರುಷಯೋಃ 
ಎಂಬ ಸೂತ್ರದಿಂದ ಉತ್ತರ ಪದಕ್ಕೆ ಲಿಂಗವು ವಿಧಿಸಿರೋಣದರಿ೦ದ ಸ ನಪುಂಸಕಮ್‌ 


ತತ್ಪುರುಷ 1233 


ಎ೦ಬ ಸೂತ್ರದಿಂದ ನಪುಂಸಕ ಲಿಂಗವು ಬರಬೇಕಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ 
ಸೂತ್ರದಿಂದ ಪುಲ್ಲಿಂಗವು ಬಂದಿರುತ್ತದೆ. ಇದನ್ನು ಸುಬ೦ತ ಮಾಡಿದಾಗ ಸಂಖ್ಯಾತ 
ರಾತ್ರಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ವಾರ್ತಿಕ:- ಸಂಖ್ಯಾಪೂರ್ವ ರಾತ್ರಂ ಕ್ಲೀಬಮ್‌:- ಸಂಖ್ಯಾವಾಚಕ ನಂತರಪದವು 
ಪೂರ್ವಪದವಾಗಿದ್ದಾಗ ರಾತ್ರಾನ್ನವಾದ ತತ್ತುರುಷಸಮಾಸವು (ಪುಲ್ಲಿಂಗವಾಗದೇ) 
ನಪುಂಸಕಲಿಂಗದಲ್ಲಿರುತ್ತದೆ. 

ಉದಾ:- ದ್ವಿರಾತ್ರಮ್‌ (ಎರಡು ರಾತ್ರಿಗಳ ಸಮೂಹ) ದ್ವಯೋರಾತ್ರಯೋಃ 
ಸಮಾಹಾರಃ ಎಂಬುದು ಲೌಕಿಕವಿಗ್ರಹ ವಾಕ್ಯ. ದ್ವಿ.ಓಸ್‌*ರಾತ್ರಿ ಓಸ್‌ ಎಂಬುದು 
ಅಲೌಕಿಕವಿಗ್ರಹ ವಾಕ್ಯ. ತದ್ದಿತಾರ್ಥೋತ್ತರಪದ ಸಮಾಹಾರೇಚ ಎಂಬ ಸೂತ್ರದಿಂದ 
ಸಂಖ್ಯಾವಾಚಕವಾದ ದ್ವಿ ಓಸ್‌ ಎಂಬುದಕ್ಕೆ ರಾತ್ರಿ ಓಸ್‌ ಎಂಬ ಸುಂಬತದ ಜೊತೆಗೆ 
ಸಮಾಹಾರಾರ್ಥದಲ್ಲಿ ಸಮಾಸವಾಗುತ್ತದೆ. ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ ಸುಪ್‌ 
ಲೋಪವಾಗಿ ದ್ವಿರಾತ್ರಿ ಎಂದಿದ್ದಾಗ ಪ್ರಕೃತ ಸಂಖ್ಯಾವಾಚಕವಾದ 
ತತ್ಪುರುಷವಾಗಿರುವುದರಿಂದ ತತ್ಪುರುಷಸ್ಕಾಜ್ಗುಲೇಃ ಸಂಖ್ಯಾವ್ಯಯಾದೇಃ ಎಂಬ 
ಸೂತ್ರದಿಂದ ಅಜ್‌ (ಅ) ಪ್ರತ್ಯಯವು ಬರುತ್ತದೆ. ದ್ವಿರಾತ್ರಿ ಎಂಬಲ್ಲಿರುವ ಇ ಕಾರಕ್ಕೆ 
ಯಸ್ಯೇತಿಚ ಎಂಬುದರಿಂದ ಲೋಪವು ಬಂದು ಪ್ರಕೃತ ಸೂತ್ರದಿಂದ ಪುಲ್ಲಿಂಗವು 
ಬರಬೇಕಾಗಿದ್ದಾಗ ಅದನ್ನು ಬಾಧಿಸಿ ಪ್ರಕೃತ ವಾರ್ತಿಕದಿಂದ ದ್ವಿರಾತ್ರಮ್‌ ಎಂದು 
ನಪುಂಸಕ ಲಿಂಗದಲ್ಲಿ ರೂಪವು ಸಿದ್ಧವಾಗಿದೆ. 

ಉದಾ:- ತ್ರಿರಾತ್ರಾಮ್‌ (ಮೂರು ರಾತ್ರಿಗಳ ಸಮೂಹ): ತೀಸೃಣಾಮ್‌ ರಾತ್ರೀಣಾಮ್‌ 
ಸಮಾಹಾರಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಇದರ ರೂಪಸಿದ್ಧಿಯು ಹಿಂದಿನ 
ಪ್ರಕ್ರಿಯೆಯನ್ನು ಅನುಸರಿಸಿ ತ್ರಿರಾತ್ರಾಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಟಚ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-೨೮೦: ರಾಜಾಹಸ್ಫಖಭ್ಯಷ್ಟಜ್‌ (5-4-೨1) 

ವೃತ್ತಿ:- ಏತದನ್ನಾತ್ತತ್ಪುರುಷಾತ್‌ ಟಚ್‌ ಸ್ಯಾತ್‌। ಪರಮರಾಜಃ 

ಪ.ಚ್ಛೇ:- ರಾಜಾಹಃಸಖಿಭ್ಯಃ ಟಚ್‌! 

ಅ.ವೃ:-ತತ್ಪುರುಷಸ್ಕಾಜ್ಗುಲೇಃ ಸಂಖ್ಯಾವ್ಯಯಾದೇಃ ಎಂಬ ಸೂತ್ರದಿಂದ 
ವಿಭಕ್ತಿವಿಪರಿಣಾಮಮಾಡಿ ತತ್ತುರಷಾತ್‌ ಎಂಬ ಪದವು ಅನುವೃತ್ತವಾಗುತ್ತದೆ. ಪ್ರತ್ಯಯಃ, 
ಪರಶ್ಚ ಮತ್ತು ಸಮಾಸಾನ್ತಾಃ ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:- ರಾಜನ್‌, ಅಹನ್‌ ಮತ್ತು ಸಖಿ ಈ ಶಬ್ದಗಳನ್ನು ಅಂತ್ಯದಲ್ಲಿ ಉಳ್ಳ 
ಸಮಾಸಗಳಿಗೆ ಸಮಾಸಾನ್ತವಾದ ಟಚ್‌ (ಅ)ಪ್ರತ್ಯಯವು ಬರುತ್ತದೆ. 

ಉದಾ:- ಪರಮರಾಜಃ (ಶೇಷ್ಠ ರಾಜನು): ಪರಮಶ್ಚ ಅಸೌ ರಾಜಾ ಚ ಎಂಬುದು 


ಲೌಕಿಕ ವಿಗ್ರಹ ವಾಕ್ಯ ಪರಮ. ಸುರಾಜನ್‌--ಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. 
ಇದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬಂದಮೇಲೆ ಸುಪ್‌ ಲೋಪವಾದ ಮೇಲೆ ಪರಮ 


1234 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಶಬ್ದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು ಪೂರ್ವ ನಿಪಾತವಾಗಿ ಪರಮ ರಾಜನ್‌ 
ಎಂದಿರುತ್ತದೆ. ಇಲ್ಲಿ ರಾಜನ್‌ ಶಬ್ದವನ್ನು ಕೊನೆಯಲ್ಲಿ ಉಳ್ಳಂತ ಶಬ್ದವಾಗಿರುವುದರಿಂದ 
ಪ್ರಕೃತ ಸೂತ್ರದಿಂದ ಸಮಾಸ್ತಾವಾದ ಟಚ್‌ (ಅ) ಪ್ರತ್ಯಯವು ಬಂದು ಪರಮ 
ರಾಜನ್‌ ಅ ಎಂದಿರುತ್ತದೆ. ಇದರಲ್ಲಿರುವ “ಅನ್‌'ಗೆ ಟಿ ಸಂಜ್ಞೆಯು ಬಂದು ನಸ್‌ 
ತದ್ದೀತೇ ಎಂಬುದರಿಂದ ಲೋಪವು ಬಂದು ಪರಮರಾಜ್‌ಅ-ಪರಮರಾಜ 
ಎಂದಾಗುತ್ತದೆ. ಇದನ್ನು ಸುಬಂತ ಮಾಡಿದಾಗ ಪರಮರಾಜಃ ಎಂದು ರೂಪ 
ಸಿದ್ಧವಾಗುತ್ತದೆ. 
(ಆಕಾರಾನ್ತ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ-961: ಅನ್ಫಹತಃ ಸಮಾನಾಧಿಕರಣ-ಹಾತೀಯಯೋಃ( 6-3-46) 

ವೃತ್ತಿ:- ಮಹತ ಆಕಾರಃ ಅನ್ತಾದೇಶಃ ಸ್ಯಾತ್‌ ಸಮಾನಾಧಿಕರಣೇ ಉತ್ತರಪದೇ 
ಜಾತೀಯೇ ಚ ಪರೇ। ಮಹಾರಾಜಃ। 

ವಾ। ಪ್ರಕಾರವಚನೇ ಜಾತೀಯರ್‌। ಮಹಾಪ್ರಕಾರಃ ಮಹಾಜಾತೀಯಂಃ॥ 

ಪ.ಚ್ಛೇ:- ಆತ್‌, ಮಹತಃ, ಸಮಾನಾಧಿಕರಣ ಜಾತೀಯಯೋಃ। 

ಅ.ವ್ಯ:- ಅಲುಗುತ್ತರಪದೇ ಎಂಬ ಸೂತ್ರದಿಂದ ಉತ್ತರಪದೇ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ:- ಮಹತ್‌ ಶಬ್ದ ಕ್ಕ ಸಮಾನಾಧಿಕರಣವಾದ ಉತ್ತರಪದವು ಪರದಲ್ಲಿದ್ದಾಗ 
ಅಂತ್ಯ ತ್‌ ಕಾರಕ್ಕೆ ಆ ಕಾರವು ಅನ್ನಾದೇಶವಾಗಿ ಬರುತ್ತದೆ. ಪ್ರಕಾರವಚನೇ ಜಾತೀಯರ್‌ 
ಎಂಬ ಸೂತ್ರದಿಂದ ಸದೃಶಾರ್ಥದಲ್ಲಿ ಜಾತೀಯರ್‌ ಪ್ರತ್ಯಯವು ಬರುತ್ತದೆ. 

ಉದಾ:- ಮಹಾರಾಜಃ (ಶ್ರೇಷ್ಠ ರಾಜನು): ಮಹಾನ್‌ ಚ ಅಸೌ ರಾಜಾ ಚ 
ಎಂಬುದು ಲೌಕಿಕ ವಿಗ್ರಹ ವಾಕ್ಯಮಹತ್‌* ಸು ರಾಜನ್‌. ಸು ಎಂಬುದು ಅಲೌಕಿಕವಿಗ್ರಹ 
ವಾಕ್ಯ ವಿಶೇಷಣಮ್‌ ವಿಶೇಷ್ಠೇಣ ಬಹುಳಮ್‌ ಎಂಬ ಸೂತ್ರದಿಂದ ಸಮಾಸವಾಗುತ್ತದೆ. 
ಪ್ರಾತಿಪದಿಕ ಸಂಜ್ಞೆ ಬಂದು ಸುಪ್‌ ಲೋಪವಾದ ಮೇಲೆ ಮಹತ್‌ ರಾಜನ್‌ ಎಂದಿದ್ದಾಗ 
ಮಹತ್‌ ಎಂಬುದಕ್ಕೆ ಆ ಕಾರವು ಅನ್ತಾದೇಶವಾಗಿ ಬಂದು ಸವರ್ಣದೀರ್ಥ ಮಾಡಿದಾಗ 
ಮಹಾರಾಜನ್‌ ಎಂದಿರುತ್ತದೆ. ಹಿಂದಿನ ಸೂತ್ರದಿಂದ ರಾಜನ್‌ ಪ್ರತ್ಯಯಕ್ಕೆ ಟಚ್‌ 
(ಅ) ಪ್ರತ್ಯಯವು ಬಂದು ಟಿ ಲೋಪವಾದ ಮೇಲೆ ಸುಬಂತ ಮಾಡಿದಾಗ ಮಹಾರಾಜಃ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ:- ಮಹಾಜಾತೀಯಃ (ಮಹತ್ವದಿ೦ದ ಯುಕ್ತನಾದ):- ಇದು ಸಮಾಸದ 
ಉದಾಹರಣೆಯಲ್ಲ. ಆದರೆ ಜಾತಿಯರ್‌ ಪ್ರತ್ಯಯವು ಪರದಲ್ಲಿದ್ದಾಗ ಆತ್ವವವು 
ಬರುವುದಕ್ಕೆ ಇದು ಉದಾಹರಣೆಯಾಗಿದೆ. ಇದು ಪ್ರಕಾರವಚನೇ ಜಾತಿಯರ್‌ ಎಂಬುದು 
ಈ ಸೂತ್ರಕ್ಕೆ ಸಂಬಂಧಿಸಿದ ವಾರ್ತಿಕವಾಗಿದೆ. ಜಾತಿಯರ್‌ ಪ್ರತ್ಯಯವು ಪರದಲ್ಲಿದ್ದಾಗ 
ಮಹತ್‌ಜಾತಿಯ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ತ್‌ ಕಾರದ ಸ್ಥಾನದಲ್ಲಿ ಆ 
ಕಾರವು ಆದೇಶವಾಗಿ ಬಂದು ಸವರ್ಣದೀರ್ಫವಾದ ಮೇಲೆ ಮಹಾಜಾತಿಯ 


ತತ್ಪುರುಷ 1235 


ಎಂದಿರುತ್ತದೆ. ಇದನ್ನು ಸುಬಂತವಾದಾಗ ಮಹಾಜಾತಿಯಃ ಎಂದಾಗುತ್ತದೆ. 


(ಆಕಾರಾಂತ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ-962. ಧ್ವ್ಯಷ್ಟನಃ ಸಂಖ್ಯಾಯಾಮಖಹುಪ್ರೀಹ್ಯಶೀತ್ಯೋಃ (6-3-47) 

ವೃತ್ತಿ;- ಆತ್‌ ಸ್ಯಾತ್‌ । ದ್ವೌ ಚ ದಶ ಚ ದ್ವಾದಶ। ಅಷ್ಟಾವಿಂಶತಿಃ 

ಪ.ಚ್ಛೇ:- ದ್ವೃಷ್ಟನಃ, ಸಂಖ್ಯಾಯಾಮ್‌, ಅಬಹುವ್ರೀಹ್ಯಶೀತ್ಯೋಃ। 

ಅ.ವೃ್ಯ;- ಅನ್‌ ಮಹತಃ ಸಮಾನಾಧಿಕರಣ ಜಾತೀಯಯೋಃ ಎ೦ಬ ಸೂತ್ರದಿಂದ 
ಅತ್‌ ಎಂಬ ಪದವು ಮತ್ತು ಅಲುಗುತ್ತರಪದೇ ಎಂಬ ಸೂತ್ರದಿಂದ ಉತ್ತರಪದೇ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ: - ದ್ವಿ ಮತ್ತು ಅಷ್ಟನ್‌ ಶಬ್ದಗಳಿಗೆ ಆಕಾರವು ಅಂತಾದೇಶವಾಗಿ ಬರುತ್ತದೆ.- 
ಸಂಖ್ಯಾವಾಚಕ ಪದವು ಉತ್ತರಪದವಾಗಿದ್ದಾಗ, ಆದರೆ ಬಹುವ್ರಿಹಿ ಸಮಾಸ ಮತ್ತು 
ಉತ್ತರಪದ ಪರದಲ್ಲಿದ್ದಾಗ ಈ ಕಾರ್ಯವು ಜರುಗುವುದಿಲ್ಲ. 

ಉದಾ:- ದ್ವಾದಶ (ಹನ್ನೆರಡು):- ದ್ವೌ ಚ ದಶ ಚ ಎಂಬುದು ಲೌಕಿಕವಿಗ್ರಹವಾಕ್ಕ. 
ದ್ವಿ ಔ ದಶನ್‌.-ಜಸ್‌ ಎಂಬುದು ಅಲೌಕಿಕವಿಗ್ರಹ ವಾಕ್ಯ. ಚಾರ್ಥೇ ದ್ವಂದಃ ಎಂಬ 
ಸೂತ್ರದಿಂದ ದ್ವಂದ ಸಮಾಸವಾಗಿ ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ ಸುಪ್‌ 
ಲೋಪವಾಗಿ ಅಲ್ಪ ಅಚ್‌ (ಅ) ವರ್ಣಗಳುಳ್ಳ ದ್ವಿ ಗೆ ಪೂರ್ವನಿಪಾತವು ಬಂದು 
ದ್ವಿ-ದಶನ್‌ ಎ೦ದಿದ್ದಾಗ ಪ್ರಕೃತ ಸೂತ್ರದಿಂದ ದ್ವಿ ಶಬ್ದದಲ್ಲಿರುವ ಇ ಕಾರಕ್ಕೆ ಆಕಾರವು 
ಆದೇಶವಾಗಿ ಬಂದು ದ್ವಾದಶನ್‌ ಎಂದಿರುತ್ತದೆ. ಷ್ಲಾಂತಾ ಷಟ್‌ ಎ೦ಬ ಸೂತ್ರದಿಂದ 
ದ್ವಾದಶನ್‌ ಶಬ್ದಕ್ಕೆ ಷಟ್‌ ಸಂಜ್ಞೆಯು ಬಂದು ಷಢ್‌ಭ್ಯೋಲುಕ್‌ ಎ೦ಬ ಸೂತ್ರದಿಂದ 
ಜಸ್‌ ಗೆ ಲೋಪವು ಬಂದು ದ್ವಾಶನ್‌ ಎಂದಿರುತ್ತದೆ ನಲೋಪಃ ಪ್ರಾತಿಪದಿಕಾ೦ತಸ್ಯ 
ಎಂಬ ಸೂತ್ರದಿಂದ ನಕಾರಕ್ಕೆ ಲೋಪವು ಬಂದು ದ್ವಾದಶ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ:- ಅಷ್ಟಾವಿಂಶತಿಃ (ಇಪ್ಪತ್ತೆಂಟು): ಅಷ್ಟ ಚ ವಿಶಂತಿಃ ಚ ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ ದ್ವಿ ಔ ವಿಂಶತಿ*ಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. 
ಚಾರ್ಥೇ ದ್ವಂದಃ ಎಂಬ ಸೂತ್ರದಿಂದ ದ್ವಂದ ಸಮಾಸವಾಗಿ ಪ್ರಾತಿಪದಿಕ ಸಂಜ್ಞೆ 
ಬಂದ ಮೇಲೆ ಸುಪ್‌ ಲೋಪವಾಗಿ ಅಲ್ಪ ಅಚ್‌ (ಅ) ವರ್ಣಗಳುಳ್ಳ ಅಷ್ಟನ್‌ ಶಬ್ದ; ಕ್ಕೆ 
ಪೂರ್ವನಿಪಾತವು ಬಂದು ಅಷ್ಟನ್‌4ವಿಂಶತಿ ಎ೦ದಿದ್ದಾಗ ಪ್ರಕೃತ ಸೂತ್ರದಿಂದ ಅಷ್ಟನ್‌ 
ಶಬ್ದದಲ್ಲಿರುವ ನ್‌ ಕಾರಕ್ಕೆ ಆಕಾರವು ಆದೇಶವಾಗಿ ಬಂದು ಸವರ್ಣದೀರ್ಪವಾದ 
ಮೇಲೆ ಅಷ್ಟಾವಿಂಶತಿ ಎಂದಿರುತ್ತದೆ. ಇದು ಏಕವಚನ್ಮಾವಾಗಿಯೇ ಇರುವುದರಿಂದ 
ಸುಬಂತ ಮಾಡಿದಾಗ ಅಷ್ಟಾವಿಂಶತಿಃ ಎಂದು ರೂಪವು ಸಿದ್ಧವಾಗುತ್ತದೆ. 


(ತ್ರಯಸ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ-೨63. ತ್ರೇಸ್ತಯಃ (6-3-48) 
ವೃತ್ತಿ:-ತ್ರಯೋದಶ. ತ್ರಯೋವಿಂಶತಿಃ, ತ್ರಯಸ್ತಿಂಶತ್‌। 


1236 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 

ಪ.ಚ್ಛೇ:-ತ್ರೇಃ ತ್ರಯಃ 

ಅ.ವೃ:- ದ್ವಷ್ಟನಃ, ಸಂಖ್ಯಾಯಾಮ್‌ ಅಬಹುವ್ರೀಹ್ಯಶೀತ್ಯೋಃ ಎ೦ಬ ಸೂತ್ರದಿಂದ 
ಸಂಖ್ಯಾಯಾಮ್‌ ಮತ್ತು ಅಬಹುವ್ರೀಹ್ಯಶೀತ್ಯೋಃ ಎಂಬ ಪದಗಳು ಹಾಗೂ 
ಅಲುಗುತ್ತರಪದೇ ಎಂಬ ಸೂತ್ರದಿಂದ ಉತ್ತರಪ ದೇ ವಿಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ:-ಸಂಖ್ಯಾವಾಚಕ ಶಬ್ದವು ಉತ್ತರಪದವಾಗಿದ್ದಾಗ ತ್ರಿ ಶಬ್ದಕ್ಕೆ ತ್ರಯಸ್‌ 
ಆದೇಶವು ಬರುತ್ತದೆ. ಆದರೆ ಬಹುವ್ರೀಹಿ ಸಮಾಸವು ಮತ್ತು ಅಶೀತಿ ಎಂಬ ಶಬ್ದವು 
ಪರದಲ್ಲಿದ್ದಾಗ ಈ ಕಾರ್ಯವು ಆಗುವುದಿಲ್ಲ. 

ಉದಾ:- ತ್ರಯೋದಶ (ಹದಿಮೂರು):- ತ್ರಯಶ್ಚ ದಶ ಚ ಎಂಬುದು ಲೌಕಿಕವಿಗ್ರಹ 
ವಾಕ್ಯ ತ್ರಿ ಜಸ್‌-ದಶನ್‌.--ಜಸ್‌ ಎಂಬುದು ಅಲೌಕಿಕವಿಗ್ರಹ ವಾಕ್ಯ. ಚಾರ್ಥೇ ದ್ವಂದಃ 
ಎ೦ಬ ಸೂತ್ರದಿಂದ ದ್ವಂದ ಸಮಾಸವಾಗಿ ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ ಸುಪ್‌ 
ಲೋಪವಾಗಿ ಅಲ್ಪ ಅಚ್‌ (ಅ) ವರ್ಣಗಳುಳ್ಳ ತ್ರಿ ಶಬ್ದದಕ್ಕೆ ಪೂರ್ವನಿಪಾತವಾಗುತ್ತದೆ. 
ಸಂಖ್ಯಾವಾಚಕ ಶಬ್ದಕ್ಕೆ ಉತ್ತರಪದವು ಪರದಲ್ಲಿದ್ದಾಗ ತ್ರಿ ಶಬ್ದಕ್ಕೆ ತ್ರಯಸ್‌ ಆದೇಶವಾಗಿ 
ಬಂದು. ತ್ರಯಸ್‌4ಜಸ್‌ ಎಂದಿರುತ್ತದೆ ಸ ಕಾರಕ್ಕೆ ರುತ್ವ ಮತ್ತು ಉತ್ಪಗಳು ಬಂದು 
ಗುಣ ಸಂಧಿಯಾದ ಮೇಲೆ ತ್ರಯೋದಶನ್‌ ಎಂದಿರುತ್ತದೆ. "ಇದಕ್ಕೆ ಬಹುವಚನ 
ಸುಬಂತ ಮಾಡಿ ಷಢ್‌ಭ್ಯೋಲುಕ್‌ ಎಂಬ ಸೂತ್ರದಿಂದ ಜಸ್‌ pe ಲೋಪವು 
ಬಂದು ಅಂತ್ಯ ವರ್ಣವಾದ ನಕಾರಕ್ಕೆ ನಲೋಪಃ ಪ್ರಾತಿಪದಿಕಾಂತಸ್ಯ ಎಂಬುದರಿಂದ 
ಲೋಪವು ಬಂದು ತ್ರಯೋದಶ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ:- ತ್ರಯೋವಿಂಶತಿಃ (ಇಪ್ಪತ್ತಮೂರು) ತ್ರಯಶ್ಚ ವಿಶಂತಿಶ್ಚ ಎಂಬುದು 
ಲೌಕಿಕವಿಗ್ರಹ ವಾಕ್ಯ. ತ್ರಿ*ಜಸ್‌-ವಿಶಂತಿ-ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. 
ಹಿ೦ದಿನಂತೆ ಪ್ರಕ್ರಿಯೆಯು ನಡೆದು ಪ್ರಕೃತ ಸೂತ್ರದಿಂದ ತ್ರಯಸ್‌ ಆದೇಶ ಬಂದು 
ತ್ರಯೋವಿಂಶಶಿ ಎಂದಿರುತ್ತದೆ. ವಿಂಶತ್ಯಾದ್ಯಾ ಸದೇಕತ್ವೇ ಎಂಬ ವಚನದಂತೆ ವಿಂಶತಿ 
ಮೊದಲಾದವುಗಳಿಗೆ ಏಕವಚನದಲ್ಲೇ ಪ್ರಯೋಗ ಇರಬೆಕೆಂಬ ನಿಯಮದಿಂದ ಸು 
ಪ್ರತ್ಯಯವನ್ನು ಸೇರಿಸಿದಾಗ ತ್ರಯೋವಿಂಶತಿಃ ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ:- ತ್ರಯಸ್ತಿಂಶತ್‌(ಮೂವತ್ತ ಮೂರು): ತ್ರಯಶ್ಚ ತ್ರಿಂಶತ್‌ಚ್‌ ಎಂಬುದು 
ಲೌಕಿಕವಿಗ್ರಹ ವಾಕ್ಯ "ತ್ರಿ*ಜಸ್‌ ತ್ರಿಂಶತ್‌.ಸು ಎಂಬುದು" ಅಲೌಕಿಕವಿಗ್ರಹ ವಾಕ್ಯ. 
ಹಿಂದಿನಂತೆ ಪ್ರಕಿಯೆಯು ನಡೆದು ಪ್ರಕೃತ ಸೂತ್ರದಿಂದ ತ್ರಯಸ್‌ ಆದೇಶ ಬಂದು 
ತ್ರಯಸ್‌+ತ್ರಿಮ್‌ಶತ್‌ ಎಂದಿರುತ್ತದೆ. ಸ ಕಾರಕ್ಕೆ ರುತ್ವ ವಿಸರ್ಗವಾದಾಗ 
ವಿಸರ್ಜನೀಯಸ್ಯಸಃ ಎಂಬ ಸೂತ್ರದಿಂದ ವಿಸರ್ಗಕ್ಕೆ ಸ್‌ ಕಾರವು ಆದೇಶವಾಗಿ 
ಬಂದು ತ್ರಯಸ ತ್ರಿ "ತ್ರಿಶತ್‌ ಎಂದಿರುತ್ತದೆ. ವಿಂಶತ್ಯಾದ್ಯಾಃ ಸದೇಕತ್ವೇ ಎಂಬ ವಚನದಂತೆ 
ವಿಂಶತಿ ಮೊದಲಾದವು ಗಳಿಗೆ ಏಕವಚನದಲ್ಲೇ ಪ್ರಯೋಗ ಇರಬೇಕೆಂಬ ನಿಯಮದಿಂದ 
ಸು ಪ್ರತ್ಯಯವನ್ನು ಸೇರಿಸಿದಾಗ ಹಲ್‌ ಜ್ಞಾಭ್ಯೋ... ಎಂಬ ಸೂತ್ರದಿಂದ ತ್ರಯಸ್ತಿಂಶತ್‌ 
ಎಂಬ ರೂಪವು ಸಿದ್ಧವಾಗುತ್ತದೆ. 


ತತ್ಪುರುಷ 1237 


(ಪರವಲ್ಪಂಗವನ್ನು ವಿಧಿಸುವ ಸೂತ್ರ) 

ಸೂತ್ರ-೨೮4. ಪರವಲ್ಲಣ್ಣಂ ಧ್ವನ್ಹ್ವತತ್ತುರುಷಯೋಃ( 2-4-26) 

ವೃತ್ತಿ:-ಎತಯೋ ಪರಪದಸ್ಯ ಇವ ಲಿಜ್ಗಂ ಸ್ಯಾತ್‌! ಕುಕ್ಕುಟಮಯೂರ್ಯಾವಿಮೇ। 
ಮಯಾರೀಕುಕ್ಕುಟಾವಿಮೌ | ಅರ್ಧಪಿಪ್ಪಲೀ । 

ವಾರ್ತಿಕ:- ದ್ವಿಗು ಪ ಪ್ರಾಪ್ತಾಪನ್ನಾಲಮ್ಲೂರ್ವಗತಿ ಸಮಾಸೇಷು ಪ್ರತಿಷೇಧೋ ವಾಚ್ಛಃ 
ಪಣ್ಣುಸು ಕಪಾಲೇಷು ಸಂಸ್ಥೆ; ತೆ | 'ಪಣ್ಲಕಪಾಲಃ ಪುರೋಡಾಶಃ। 

ಅರ್ಥ:-ದ್ದನ್ನ ಮತ್ತು ತತುರುಷ ಸಮಾಸಗಳಲ್ಲಿ ಪರಪದದ ಲಿಂಗವೇ ಬರುತ್ತದೆ. 

ಉದಾ:- ಕುಕ್ಕುಟಮಯೂರ್ಯಾವಿಮೇ (ಹುಂಜ ಮತ್ತು ಹೆಣ್ಣು ನವಿಲು):- 
ಕುಕ್ಕುಟಶ್ಚ ಮಯೂರೀಚ ಎಂಬುದು ಲೌಕಿಕವಿಗ್ರಹ ವಾಕ್ಯ ಕುಕ್ಕುಟ ಸು೬ಮಯೂರೀ-ಸು 
ಎಂಬುದು ಅಲೌಕಿಕವಿಗ್ರಹ ವಾಕ್ಯ. ಚಾರ್ಥೇ ದ್ವನ್ಹ್ವಃ ಎಂಬ ಸೂತ್ರದಿಂದ 
ಸಮಾಸವಾಗಿದೆ. ಇದಕ್ಕೆ ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪ್‌ ಲೋಪವಾದ 
ಮೇಲೆ ಪ್ರಕೃತ ಸೂತ್ರದಿಂದ ಪರವಲ್ಲಿಜ್ಲವೆಂದರೆ ಪರಶಬ್ದವಾದ ಮಯೂರೀ ಶಬ್ದದ 
ಸ್ತ್ರೀಲಿಂಗವೇ ಬಂದು ಕುಕ್ಕುಟಮಯೂರ್ಯೌ(ಇಮೇ) ಎಂದು ರೂಪವಾಗುತ್ತದೆ. 

ಉದಾ:- ಮಯಾರೀಕುಕ್ಕುಟಾವಿಮೌ (ಹೆಣ್ಣು ನವಿಲು ಮತ್ತು ಹುಂಜ) ಈ 
ಶಬ್ದಗಳನ್ನೇ ಬದಲಾಯಿಸಿದರೆ ಮಯೂರೀ ಚ ಕುಕ್ಕುಟಶ್ಚ ಎಂದಿದ್ದಾಗ ಕುಕ್ಕುಟ 
ಶಬ್ದವು ಪುಲ್ಲಿಂಗವಾಗಿರುವುದರಿಂದ ಅದರ ದ್ವಿವಚನವೇ ಬಂದು ಮಯೂರೀಕುಕ್ಕುಟೌ 
(ಇಮೌ) ಎಂದಾಗುತ್ತದೆ. 

ಉದಾ:- ಅರ್ಥಪಿಪುಲೀ (ಪಿಪ್ಪಲೀಯ ಅರ್ಥಭಾಗ):- ಅರ್ಧಂ ಪಿಪ್ಪಲ್ಯಾಃ 
ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ಪರಪದವಾದ ಪಿಪ್ಪಲೀ ಶಬ್ದವು ಸ್ತೀಲಿಂಗದಲ್ಲಿ 
ಇರುವುದರಿಂದ 'ಅರ್ಧಪಿಪ್ಪಲೀ ಎಂದು ಸಮಾಸವಾಗಿದೆ. 

ವಾರ್ತಿಕ:- ದ್ವಿಗು ಪ್ರಾಪ್ರಾಪನ್ನಾಲಮ್ಲೂರ್ವಗತಿ ಸಮಾಸೇಷು ಪ್ರತಿಷೇಧೋ ವಾಜ್ಯಃ 

ಪಳ್ಳುಸು ಕಪಾಲೇಷು ಸಂಸ್ಕೃತ ಪಣ್ಣುಕ ಪಾಲಃ ಪುರೋಡಾಶಃ :- ದ್ವಿಗು ಸಮಾಸ 
ಹಾಗೂ ಪ್ರಾಪ್ತ, ಆಪನ್ನ ಮತ್ತು ಅಲಮ್‌ ಈ ಶಬ್ಧಗಳನ್ನು ಪೂರ್ವಪದವಾಗಿ ಉಳ್ಳ 
ತತ್ಪುರುಷ ಸಮಾಸ ಮತ್ತು ಗತಿ ಸಮಾಸಗಳಲ್ಲಿ ಪರ ಶಬ್ದದ ಲಿಂಗ ಬರುತ್ತದೆ 
ಎಂಬ ನಿಯಮಕ್ಕೆ ನಿಷೇಧವಿರುತ್ತದೆ. 

ಉದಾ:- ಪಣ್ಣುಕಪಾಲಃ ಪುರೋಡಾಶಃ (ಐದು ಕಪಾಳಗಳಲ್ಲಿ ಸಂಗ್ರಹಿಸಿರುವ 
ಪುರುಡಾಶ (ಹೋಮದ್ರವ್ಯ)):- ಪಳ್ಜುಸು ಕಪಾಲೇಷು ಸಂಸ್ಕೃತಃ ಎಂಬುದು 
ಲೌಕಿಕವಿಗ್ರಹ ವಾಕ್ಯ, ಪಳ್ಚುನ್‌*ಸುಪ್‌ ಕಪಾಲ+ಸುಪ್‌ ಎಂಬುದು ಅಲೌಕಿಕವಿಗ್ರಹ 
ವಾಕ್ಯ. ಈ ವಿಗಹ' ವಾಕ್ಕದಲ್ಲಿ ಸಂಸ್ಕೃತಮ್‌ ಭಕ್ಷಾಃ ಎಂಬ ಸೂತ್ರದಿ೦ದ ತದ್ಧಿತ 
ಪ್ರತ್ಯಯವನ್ನು ಸೇರಿಸಿದಾಗ ತದ್ದಿತಾರ್ಥೊ ತ್ತರಪದಸಮಾಹಾರೇಚ ಎಂಬ ಸೂತ್ರದಿಂದ 
ಸಮಾಸವಾಗಿ ಉಪಸರ್ಜನ ಸಂಜ್ಞೆಯು ಬಂದು ಪೂರ್ವನಿಪಾತವಾದ ಮೇಲೆ 
ಪ್ರಾತಿಪದಿಕ ಸಂಜ್ಞೆ ಬಂದು ಸುಪ್‌ ಲೋಪವಾದ ಮೇಲೆ ಪಣ್ಣುನ್‌. ಕಪಾಲ ಎಂದಿರುತ್ತದೆ. 


1238 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ನಲೋಪಃ ಪ್ರಾತಿಪದಿಕಾಂತಸ್ಯ ಎಂಬುದರಿಂದ ನ್‌ಕಾರವು ಲೋಪವಾದ ಮೇಲೆ 
ಪಣ್ಚು ಕಪಾಲ ಎಂದಿರುತ್ತದೆ. ಈಗ ಸಂಸ್ಕೃತಂ ಭಕ್ಷಾಃ ಎಂಬ ಸೂತ್ರದಿಂದ ಅಣ್‌ 
ಪ್ರತ್ಯಯವು ಬಂದು ದ್ವಿಗೋರ್ಲುಗನಪತ್ಯೇ ಎಂಬ ಸೂತ್ರದಿಂದ ಲೋಪವಾಗಿ 
ಪಳ್ಗಕಪಾಲ ಎಂದೇ ಆಗುತ್ತದೆ. ಇದರಲ್ಲಿ ಉತ್ತರಪದವಾದ ಕಪಾಲ ಶಬ್ದವು ನಪುಂಸಕ 
ಲಿಂಗವಾದರೂ ಸಮಾಸವು ಪ್ರಕೃತ ವಾರ್ತಿಕದಿಂದ ಪುಲ್ಲಿಂಗದಲ್ಲೇ ಇರುತ್ತದೆ. 


(ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ-೨6ರ. ಪ್ರಾಪ್ತಾಪನ್ನೇ ಚ ದ್ವಿತೀಯಯಾ (2-2-4) 

ವೃತ್ತಿ-ಸಮಸ್ಯೇತೇ। ಅಕಾರಶ್ಚಾನಯೋರನ್ನಾದೇಶಃ ಪ್ರಾಪ್ತೋ ಜೀವಿಕಾಂ 
ಪ್ರಾಪ್ತಜೀವಿಕಃ | ಆಪನ್ನಜೀವಿಕಃ | ಅಲಂ ಕುಮಾರ್ಯೈ ಅಲಂಕುಮಾರಿಃ ಅತ ಏವ 
ಜ್ಞಾಪಕಾತ್ಸಮಾಸಃ ನಿಷ್ಕೌಶಾಂಭಿಃ 

ಅ.ವ್ಯ:- ಸಮಾಸಃ, ಸುಪ್‌, ಸಹಸುಪಾ ಮತ್ತು ತತ್ಪುರುಷಃ ಇವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ:-ಪ್ರಾಪ್ತ ಮತ್ತು ಆಪನ್ನ ಸುಬ೦ತ ಶಬ್ದಗಳ ದ್ವಿತೀಯಾಂತವಾದ ಸಮರ್ಥ 
ಸುಬನ್ತ ಶಬ್ದಗಳ ಜೊತೆಗೆ ವಿಕಲ್ಲದಿಂದ ತತ್ಪುರುಷ ಸಮಾಸವಾಗುತ್ತದೆ. ಮತ್ತು 
ಸಮಾಸದ ಕೊನೆಯ ಪದಕ್ಕೆ ಅಕಾರವು ಆದೇಶವಾಗಿಯೂ ಬರುತ್ತದೆ. 

ಉದಾ:- ಪ್ರಾಪ್ತಜೀವಿಕಃ (ಜೀವನದ ಸಾಧನವನ್ನು ಹೊಂದಿದವನು):-ಪ್ರಾಪ್ತಃ 
ಜೀವಿಕಾ೦ ಎಂಬುದು ಲೌಕಿಕವಿಗ್ರಹ ವಾಕ್ಯ ಪ್ರಾಪ್ತ*ಸುಜೀವಿಕಾ- ಅಮ್‌ ಎಂಬುದು 
ಅಲೌಕಿಕವಿಗ್ರಹ ವಾಕ್ಯ ಪ್ರಕೃತ ಸೂತ್ರದಿ೦ದ ಸಮಾಸವಾಗಿದೆ. ಸಮಾಸದಲ್ಲಿ ಪ್ರಥಮಾಂತ 
ಪದವು ಪ್ರಾಪ್ತಾಪನ್ನೇ ಎಂದಿದೆ ಇದರಿಂದ ನಿರ್ದಿಷ್ಟವಾದ ಪ್ರಾಪ್ತ-ಸು ಗೆ ಉಪಸರ್ಜನ 
ಸಂಜ್ಞೆಯು ಬಂದು ಪೂರ್ವನಿಪಾತವಾದ ಮೇಲೆ ನಿಯತವಿಭಕ್ತಿಕವಾಗುವುದರಿಂದ 
ಏಕವಿಭಕ್ತಿತಿಚಾಪೂರ್ವನಿಪಾತೇ ಎಂಬ ಸೂತ್ರದಿಂದ ಜೀವಿಕಾ-ಅಮ್‌ ಎಂಬುದಕ್ಕೆ 
ಉಪಸರ್ಜನ ಸಂಜ್ಞೆಯು ಬಂದು ಪೂರ್ವನಿಪಾತವಾಗದೇ ಪ್ರಾತಿಪದಿಕ ಸಂಜ್ಞೆಯು 
ಬಂದು ಸುಪ್‌ ಲೋಪವಾದ ಮೇಲೆ ಪ್ರಾಪ್ತಜೀವಿಕಾ ಎಂದಿರುತ್ತದೆ. ಸಮಾಸಾಂತವಾದ 
ಆಕಾರಕ್ಕೆ ಅಕಾರವು ಆದೇಶವಾಗಿ ಬಂದು ಪ್ರಾಪ್ತಜೀವಿಕ ಎಂದಿರುತ್ತದೆ. ಪರವಲ್ಲಿಜ್ಲಂ 
ದ್ವನ್ಹೃತತ್ಪುರುಷಯೋಃ ಎಂಬ ಸೂತ್ರದಿಂದ ಪ್ರಾಪ್ತಜೀವಿಕಾ ಎಂದಿರಬೇಕಾಗಿತ್ತು. 
ಆದರೆ ದ್ವಿಗು ಪ್ರಾಪ್ತಾಪನ್ನಾಲಮ್ಲೂರ್ವಗತಿಸಮಾಸೇಷು ಪ್ರತಿಷೇಧೋ ವಾಚ್ಯಃ ಎಂಬ 
ವಾರ್ತಿಕದಿಂದ ನಿಷೇಧವಾಗಿ ವಿಶೇಷ ಪದಕ್ಕೆ ಅನುಗುಣವಾಗಿ ಪುಲ್ಲಿಂಗವೇ 
ಬಂದಿರುತ್ತದೆ. ಇದನ್ನು ಸುಬಂತ ಮಾಡಿದಾಗ ಪ್ರಾಪ್ತಜೀವಿಕಃ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ:- ಆಪನ್ನ ಜೀವಿಕಃ (ಜಿವನದ ಸಾಧನವನ್ನು ಹೊಂದಿದವನು):- ಹಿಂದಿನ 
ಪ್ರಕ್ರಿಯೆಯಂತೆ ಪ್ರಕ್ರಿಯೆಯು ನಡೆದು ಈ ಮೇಲಿನ ರೂಪವು ಸಿದ್ಧವಾಗಿದೆ. 

ಉದಾ:- ಅಲಂ ಕುಮಾರಿಃ (ಕುಮಾರಿಗೆ ಯೊಗ್ಯವಾದವನು): ಅಲಂ ಕುಮಾರ್ಯೈ 


ತತ್ಪುರುಷ 1239 


ಎಂಬುದು ಲೌಕಿಕವಿಗ್ರಹ ವಾಕ್ಯ ಅಲಂ ಕುಮಾರಿ--ಜೇ ಎಂಬುದು ಅಲೌಕಿಕವಿಗ್ರಹ 
ವಾಕ್ಯ. ಇದು ತತ್ಪುರುಷ ಸಮಾಸದಲ್ಲಿದೆ. ಇಲ್ಲಿ ಉತ್ತರ ಪದವಾದ ಕುಮಾರಿ ಶಬ್ದವು 
ಸ್ತೀಲಿಂಗದಲ್ಲಿದ್ದರೂ ಪ್ರಕೃತ ವಾರ್ತಿಕದಿಂದ ಪರವಲ್ಲಂಗತ್ವವು ನಿಷೇಧಿಸಲಾಗಿದೆ. 
ಕೆದುದರಿಂದ ಸಮಾಸವು "'ುಲ್ಲಿಂಗದಲ್ಲಿದೆ. ಅಲಂ ಶಬ್ದಕ್ಕೆ ಕುಮಾರಿ ಶಬ್ದದ ಜೊತೆಗೆ 
ಸಮಾಸವನ್ನು ವಿಧಿಸುವ ಸೂತ್ರವು ಯಾವುದು ಇಲ್ಲ. ಆದರೆ “ಅಲಂ ಪೂರ್ವಕ 
ಸಮಾಸ ಗಳಲ್ಲಿ ಪರವಲ್ಲಿಂಗತ್ಸವು ಬರುವುದಿಲ್ಲ” ಎಂಬ ಈ ವಾರ್ತಿಕದಲ್ಲಿ 
ಹೇಳಿರುವುದರಿಂದ ಅಲಂ ಎಂಬುದಕ್ಕೆ ಸುಬಂತಗಳ ಜೊತೆಗೆ ಸಮಾಸವು ಬರುವುದೆಂದು 
ಹೇಳಿದಂತಾಯಿತು. ಆದ್ದರಿಂದ ಇಲ್ಲಿ ಸಮಾಸವು ಆಗಿದೆ. 


ಉದಾ:- ನಿಷ್ಯಾಶಾಂಬ್ಬಃ (ಕೌಶಾಂಬಿಯಿಂದ ಹೊರಬಿದ್ದವನು):- ನಿಗರ್ತಾ 
ಕೌಶಾಂಬ್ಯಾಃ ಎಂಬುದು ಲೌಕಿಕವಿಗ್ರಹ ವಾಕ್ಯ ನಿರಾದಯಃ ಕ್ರಾಂತಾದ್ಯರ್ಥೇ ಪಣ್ಣುಮ್ಯಾಃ 
ಎಂಬ ವಾರ್ತಿಕದಿಂದ ಕೂಡಿದ ಕುಗತಿ ಪ್ರಾದರ್ಯಃ ಎಂಬ ಸೂತ್ರದಿಂದ 
ಸಮಾಸವಾಗಿದೆ. ಉತ್ತರ ಪದವಾದ ಕೌಶಾಂಬಿ. ಎಂಬುದು ಸ್ತೀಲಿಂಗದಲ್ಲಿದ್ದರೂ 
ಪ್ರಕೃತ ವಾರ್ತಿಕದಿಂದ ಪರವಲ್ಲಿಂಗ ನಿಷೇಧವಾಗಿರುವುದರಿಂಔ ಪುಲ್ಲಿಂಗದಲ್ಲೇ 


ಸಮಾಸವಾಗಿದೆ. ಇದು ಗತಿ ಸಮಾಸವೆಂದು ವಾರ್ತಿಕದಲ್ಲಿ ಹೇಳಲ್ಪಟಿದ್ದರೂ ಇದು 
ಪ್ರಾದಿ ಸಮಾಸವಾಗಿದೆ. 
(ಸಮಾಸಾ೦ತದಲ್ಲ ಉಭಯಲಅಂಗವನ್ನು ವಿಧಿಸುವ ಸೂತ್ರ) 

ಸೂತ್ರ- ೨66. ಅರ್ಧರ್ಜಾದಯಃ ಪುಂಸಿ ಚ (2-4-31) 

ವೃತ್ತಿ-ಅರ್ಧರ್ಚಾದಯಃ ಶಬ್ದಾಃ ಪುಂಸಿ ಕ್ಷೀಬೇ ಚ ಸ್ಯುಃ । ಅರ್ಧರ್ಚಃ 
ಅರ್ಧರ್ಚಮ್‌ । ಏವಂ ಧ್ವಜ-ತೀರ್ಥ-ಶರೀರ ಮಣ್ಣ ಪಯೂಪದೇಹಾಜ್ಯುಶ 
ಪಾತ್ರಸೂತ್ರಾದಯಃ 

ವಾ। ಸಾಮಾನ್ಯೇ ನಪುಂಸಕಂ। ಮೃದು ಪಚತಿ। ಪ್ರಾತಃ ಕಮನೀಯಮ್‌ ॥ 

ಇತಿ ತತ್ಪುರುಷ ಪ್ರಕರಣಮ್‌ 

ಅ.ವೃ:- ಅರ್ಧಂ ನಪುಂಸ ಕಮ್‌ ಎಂಬ ಸೂತ್ರದಿಂದ ನಪುಂಸಕಮ್‌ ಎಂಬ 
ಪದವು ಅನುವ ೈತ್ತವಾಗುತ್ತದೆ. 

ಅರ್ಥ:- ಅರ್ಧರ್ಚ ಗಣದಲ್ಲಿ ಪಠಿತವಾದ ಎಲ್ಲ ಶಬ್ದಗಳಿಗೆ ಪುಲ್ಲಿಜ್ನ ಮತ್ತು 
ನಪುಂಸಕಗಳಲ್ಲಿ ಪ್ರಯೋಗಗಳು ಇರುತ್ತವೆ. 

ಉದಾ:- ಅರ್ಧರ್ಚಃ (ರಿಕ್‌ನ ಅರ್ಧಭಾಗ) :-ರಿಚಃ ಅರ್ಧಮ್‌ ಎಂಬ ಅರ್ಥದಲ್ಲಿ 
ಅರ್ಧಂ ನಪುಂಸಕಮ್‌ ಎಂಬ ಸೂತ್ರದಿಂದ ಸಮಾಸವಾಗಿ ಪರವಲ್ಲಿಂಗಮ್‌ ಎಂಬ 
ಸೂತ್ರದಿಂದ ಸ್ತ್ರೀಲಿ೦ಗವು ಬರಬೇಕಾಗಿದ್ದಾಗ ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ 
ಪುಲ್ಲಿಜ್ಗ ಮತ್ತೆ' ನಪುಂಸಕ ಲ್ಲಿಂಗಗಳು ಬರುತ್ತವೆ. ಆದುದರಿಂದ ಅರ್ಧರ್ಜಃ ಎಂದು 
ಪುಲ್ಲಿಂಗದಲ್ಲೂ ಅರ್ಧರ್ಚಮ್‌ ಎಂದು ನಪುಂಸಕಲಿಂಗದಲ್ಲಿಯೂ ರೂಪಗಳು 


ಸಿದ್ಧವಾಗುತ್ತವೆ. 


4 


1240 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವಿಶೇಷ- ಈ ಅರ್ಧಚಾದಿ ಗಣದಲ್ಲಿ ಧ್ವಜ, ತೀರ್ಥ ಮೊದಲಾದ ಕೆಲವು 
ಅಸಮಸ್ತ ಪದಗಳು ಕೂಡಾ ಇರುತ್ತವೆ. ಅವು ಪ್ರಕೃತ ಸೂತ್ರದಿಂದ ಪುಲ್ಲಿಂಗದಲ್ಲೂ 
ನಪುಂಸಕ ಲ್ಲಿಂಗದಲ್ಲಿಯೂ' ಇರುವವು. 

ವಾರ್ತಿಕ:- ಸಾಮಾನ್ಯೇ ನಪುಂಸಕಮ್‌। 

ಮೃದು ಪಚತಿ। ಪ್ರಾತಃ 

ವಿಶೇಷ್ಯ ವಿಶೇಷಣಗಳು ಸಮೀಪದಲ್ಲಿದ್ದಾಗ ಯಾವ ಲಿಂಗದ ವಿಧಾನ ಅಥವಾ 
ವಿವಕ್ಲೆ ಇಲ್ಲದೇ ಇದ್ದಾಗ ಸಾವರಾನ್ಯ ರೂಪದಿಂದ ಆ ಶಬ್ದಗಳು 
ನಪುಂಸಕಲಿಂಗದಲ್ಲಿರುತ್ತವೆ. 

ಉದಾ:- ಮೃದು ಪಚತಿ (ಮೆತ್ತಗೆ ಬೇಯಿಸುತ್ತಾನೆ):- ಮೃದು ಎಂಬುದು 
ಕ್ರಿಯಾ ವಿಶೇಷಣ ಪಚ್‌ ಧಾತುವಿಗೆ ವಿಕ್ಷೃತ್ಯನುಕೂಲ ವ್ಯಾಪಾರವು ಅರ್ಥ. ಇದರಲ್ಲಿ 
ವಿಕ್ವೃತ್ಯ ಅಂಶದ ಜೊತೆಗೆ ಮೃದು ಎಂಬುದು ಅನ್ವಯಿಸುತ್ತದೆ. ಮೃದುವಾದ ಪಾಕವನ್ನು 
ಮಾಡುತ್ತಾನೆ ಎಂಬುದು ತಾತ್ಪರ್ಯ. ಆದುದರಿಂದ ಮೃದು ಶಬ್ದವು ದ್ವಿತಿಯಾ 
ವಿಭಕ್ತಿಯಲ್ಲಿದೆ. ಇದರ ಲಿಂಗವನ್ನು ನಿರ್ಣಯಿಸುವುದಕ್ಕೆ ಯಾವ ಪ್ರಮಾಣವು ಇಲ್ಲದೇ 
ಇರುವುದರಿಂದ ನಪುಂಸಕ ಲ್ಲಿಂಗದಲ್ಲಿ ಪ್ರಯೋಗಿಸಲಾಗಿದೆ. 

ಉದಾ:- ಪ್ರಾತಃ ಕಮನೀಯಮ್‌ (ಪ್ರಾತಃ ಕಾಲವು ರಮಣೀಯವಾಗಿದೆ):- 
ಇಲ್ಲಿ ಕಮನೀಯಮ್‌ ಎಂಬುದು ಪ್ರಾತಃ ಎಂಬ ಅವ್ಯಯದ ಜೊತೆಗೆ ವಿಶೇಷಣವಾಗಿ 
ಉಪಯೋಗಿಸಲಾಗಿದೆ ಆದರೆ ಪ್ರಾತಃ ಎಂಬುದಕ್ಕೆ ಯಾವ ಲಿಂಗ ನಿರ್ಣಯವು 
ಇಲ್ಲದೇ ಇರುವುದರಿಂದ ಕಮನೀಯಮ್‌ ಎಂಬುದು ನಪುಂಸಕ ಲ್ಲಿಂಗದಲ್ಲಿ 
ಪ್ರಯೋಗಿಸಲಾಗಿದೆ. 


(ಇಲ್ಲಗೆ (4೦) ತತ್ತುರುಷ ಸಮಾಸವು ಮುಗಿಯುತು.) 


ಪ್ರಠರಣ-41: ಐಷುವೀಹಿಃ 


(ಸೂತ್ರ ಸಂಖ್ಯೆ ೨೮7 ರಿಂದ ೨86 ವರೆಗೆ) 
(ಬಹುಪ್ರೀಹಿ ಸಮಾಸವನ್ನು ವಿಧಿಸುವ ಅಧಿಕಾರ ಸೂತ್ರ) 

ಸೂತ್ರ-೨67. ಶೇಷೋ ಖಹುಪ್ರೀಹಿಃ (2-2-23) 

ವೃತ್ತಿ:- ಅಧಿಕಾರೋಯಂ ಪ್ರಾಗ್ಟ್ಚ್ವಂದ್ಹಾತ್‌॥ 

ಪ.ಚ್ಛೇ:- ಶೇಷಃ, ಬಹುವ್ರೀಹಿಃ। 

ಅ.ವ್ಯ:-ಪ್ರಾಕ್ಕಡಾರಾತ್ಸಮಾಸಃ ಎಂಬ ಸೂತ್ರದಿಂದ "ಸಮಾಸಃ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ:-ದ್ವಂದ್ವ ಸಮಾಸಕ್ಕೆ ಪೂರ್ವದಲ್ಲಿ (ಚಾರ್ಥೇ ದ್ವಂದ್ವಃ ಎಂಬ ಸೂತ್ರದ 
ಪೂರ್ವದವರೆಗೆ) ಇರುವ ಸಮಾಸವು ಬಹುವ್ರೀಹಿ ಸಂಜ್ಞೆಯನ್ನು ಪಡೆಯುತ್ತದೆ. 
ಇದು ಅಧಿಕಾರ ಸೂತ್ರವಾಗಿದೆ. ಉಕ್ತಾದನ್ಯಃ ಶ್ರೇಷಃ ಎಂದರೆ ಪೂರ್ವದಲ್ಲಿ ಹೇಳಿದ 
ನಂತರ ಉಳಿದಿರುವುದು ಎಂದರ್ಥ. ಈಗ ಹೇಳಿರುವ ಸಮಾಸಗಳೆಂದರೆ ಅವ್ಯಯೀಭಾವ 
ಮತ್ತು ತತ್ಪುರುಷ ಇವುಗಳನ್ನು ಬಿಟ್ಟು ಬೇರೆಯದು ಎಂದರ್ಥ. ಆದರೆ ದ್ವಂದ್ವ 
ಸಮಾಸಕ್ಕೆ ಪೂರ್ವದಲ್ಲಿ ಎಂದು ಹೇಳಿರುವುದರಿಂದ ದ್ವಂದ್ವವು ಇದರಲ್ಲಿ 
ಅಂತಗತವಾಗಿಲ್ಲ. 

(ಬಹುವ್ರೀಹಿ ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ-೨68. ಅನೇಕಮನ್ಯಪದಾರ್ಥೇ (2-2-24) 

ವ್ಯತ್ತಿ- ಅನೇಕಂ ಪ್ರಥಮಾನ್ತಮನ್ಯಸ್ಯ ಪದಸ್ಕಾರ್ಥೇ ವರ್ತಮಾನಂ ವಾ ಸಮಸ್ಯತೇ 
ಸ ಬಹುವ್ರೀಹಿಃ 

ಪ.ಚ್ಛೇ:- ಅನೇಕಮ್‌, ಅನ್ಯಪದಾರ್ಥೇ। 

ಅ.ವೃಃ-ಸಮಾಸಃ, ವಿಭಾಷಾ ಮತ್ತು ಬಹುವ್ರೀಹಿಃ ಎಂಬುವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ:-ಅನ್ಯ ಪದದ ಅರ್ಥವನ್ನು ಬೋಧಿಸುವ (ಒಂದಕ್ಕಿಂತ ಹೆಚ್ಚಾದ) ಅನೇಕ 
ಪ್ರಥಮಾಂತ ಶಬ್ದಗಳು ವಿಕಲ್ಲದಿಂದ ಸಮಾಸವಾಗುವುವು. ಇದಕ್ಕೆ ಬಹುವ್ರೀಹಿಃ 
ಸಮಾಸವೆಂದು ಹೆಸರು. 

ಸೂಚನೆ:- ಕೃತ್ತದ್ಧಿತ ಸಮಾಸಾಶ್ಚ ಎಂಬ ಸೂತ್ರದಿಂದ ಈ ಸಮಾಸಗಳಿಗೆ ಪ್ರಾತಿಪದಿಕ 
ಸಂಜೆಯು ಬರುತದೆ. ಸುಪೋಧಾತುಪ್ರಾತಿಪದಿಕಯೋಃ ಎಂಬುದರಿಂದ ಸುಪ್‌ 
ಲೋಪವಾಗುತ್ತದೆ.. ಸಮಾಸವಾದ ಮೇಲೆ ಸುಪ್‌ ಪ್ರತ್ಯಯವನ್ನು ಸೇರಿಸಿದಾಗ 
ಸುಬಂತವಾಗುತ್ತದೆ. 


1242 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಪೂರ್ವ ಪ್ರಯೋಗವನ್ನು ವಿಧಿಸುವ ಸೂತ್ರ) 

ಸೂತ್ರ-969. ಸಪ್ತಮೀವಿಶೇಷಣೇ ಬಹುವ್ರೀಹೌ (2-2-35) 

ವೃತ್ತಿ:-ಸಪ್ತಮ್ಯನ್ತಂ ವಿಶೇಷಣೇ ಚ ಬಹುವ್ರೀಹೌ ಪೂರ್ವಂ ಸ್ಯಾತ್‌। ಅತ ಏವ 
ಜ್ಮಾಪಕಾದ್ವಧಿಕರಣಪದೋ ಬಹುವ್ರೀಹಿಃ॥ 

ಅ.ವೃ:- ಉಪಸರ್ಜನಂ ಪೂರ್ವಮ್‌ ಎಂಬ ಸೂತ್ರದಿಂದ ಪೂರ್ವಮ್‌ ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ:-ಬಹುವ್ರೀಹಿ ಸಮಾಸದಲ್ಲಿ ಸಪ್ತಮ್ಯಂತ ಶಬ್ದ ಮತ್ತು ವಿಶೇಷಣ ಶಬ್ದವು 
ಪೂರ್ವದಲ್ಲಿ ಪ್ರಯುಕ್ತವಾಗುವುದು. 

(ಅಲುಕ್‌ ಸಮಾಸವನ್ನು ವಿಧಿಸುವ ಸೂತ್ರ) 

ಸೂತ್ರ-970. ಹಲದನ್ತಾತ್ಸಪ್ರಮ್ಯಾಃ ಸಂಜ್ಞಾಯಾಮ್‌ (6-3-9) 

ವೃತ್ತಿ-ಹಲದನ್ತಾತ್‌ ಚ ಸಪ್ತಮ್ಯಾಃ ಅಲುಕ್‌। ಕಣ್ಕೇಕಾಲಃ। ಪ್ರಾಪ್ರಮುದಕಂ ಯಂ 
ಸ ಪ್ರಾಪ್ತೋದಕೋ ಗ್ರಾಮಃ ಊಡಢರಥಃ(ಅನಡ್ವಾನ್‌) ಉಪಹೃತ ಪಶೂ (ರುದ್ರಃ) 
ಉದ್ಭ್ಧತೋದನಾ ಸ್ಥಾಲೀ। ಪೀತಾಮ್ಬರೋ ಹರಿಃ | ವೀರಪುರುಷೋ ಗ್ರಾಮಃ । 

1. ವಾರ್ತಿಕ:- ಪ್ರಾದಿಭ್ಯೋ ಧಾತುಜಸ್ಯ ವಾಚ್ಯೋ ವಾ ಚೋತ್ರರ ಪದಲೋಪಃ 

ಪ್ರಪತಿತಪರ್ಣಃ, ಪ್ರಪರ್ಣಃ। 
2. ವಾರ್ತಿಕ:- ನಘಭೋಸ್ಟ್ಯರ್ಥಾನಾಂ ವಾಚ್ಯೋ, ವಾ ಚೋತ್ತರಪದಲೋಪಃ 
ಅವಿದ್ಯಮಾನ ಪುತ್ರಃ ಅಪುತ್ರಃ। 

ಅ.ವ್ಯ;- “ಅಲುಗುತ್ತರಪದೇ' ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ:- ಸಂಜ್ಞಾವಾಚಕವಾದಾಗ ಉತ್ತರಪದಲ್ಲಿರುವ ಹಲನ್ತಕ್ಕಿಂತ ಮತ್ತು ಹೃಸ್ತ 
ಅಕಾರಕ್ಕಿಂತ ಪರದಲ್ಲಿರುವ ಸಪ್ತಮ್ಯಂತ ವಿಭಕ್ತಿಗೆ ಲುಕ್‌ ಬರುವುದಿಲ್ಲ. 

ಉದಾ:- ಕಣ್ಗೇಕಾಲಃ(ಕಣ್ಣದಲ್ಲಿ ಕಾಳಕೂಟ ವಿಷವನ್ನು ಉಳ್ಳವನು):- ಕಣ್ಣೇ 
ಕಾಲಃ ಯಸ್ಯ ಸಃ ಎಂಬುದು ಲೌಕಿಕವಿಗ್ರಹ ವಾಕ್ಯ. ಕಣ್ಕ*ಜಿ-ಕಾಲ ಸು ಎಂಬುದು 
ಅಲೌಕಿಕವಿಗ್ರಹ ವಾಕ್ಯ. ಸಪ್ತಮೀವಿಶೇಷಣೇ ಬಹುವ್ರೀಹೌ ಎಂಬ ಸೂತ್ರದಲ್ಲಿ ಸಪ್ತಮೀ 
ಎಂಬ ಶಬ್ದವನ್ನು ಗಹಿಸೋಣದರಿಂದ ಸಪ್ತಮ್ಯಂತಕ್ಕೆ ಪ್ರಥಮಾಂತದ ಜೊತೆಗೆ ವ್ಯಧಿಕರಣ 
ಸಮಾಸವಾಗುತ್ತದೆ. ಸಪ್ತಮ್ಯಂತಕ್ಕೆ ಪ್ರಕೃತ ಸೂತ್ರದಿಂದ ಪೂರ್ವ ಪ್ರಯೋಗವಾಗಿದೆ. 
ಸುಪೋಧಾತುಪ್ರಾತಿಪದಿಕಯೋಃ ಎಂಬ ಸೂತ್ರದಿಂದ ಸುಪ್‌ ಲೋಪವಾಗಬೇಕಾದಾಗ 
ಇದು ಸಂಜ್ಞಾವಾಚಕವಾಗಿರುವುದರಿಂದ ಪ್ರಕೃತ ಸೂತ್ರದಿಂದ ಸಪ್ತಮೀಗೆ ಲುಕ್‌ 
ಬರುವುದಿಲ್ಲ. ಆದ್ದರಿಂದ ಕಣ್ಗೇಕಾಲಃ ಎಂದು ರೂಪವು ಸಿದ್ಧವಾಗಿದೆ. 

ಸೂಚನೆ:- ಬಹುವ್ರೀಹಿ ಸಮಾಸವು ಅನ್ಯ ಪದಾರ್ಥವನ್ನು ಬೋಧಿಸುತ್ತದೆ. ಈ 
ಅನ್ಯ ಪದಾರ್ಥವು ಪ್ರಥಮಾ ವಿಭಕ್ತಿಯನ್ನು ಬಿಟ್ಟು ಉಳಿದ ವಿಭಕ್ತ್ಯ೦ತಗಳಾಗಿರುತ್ತವೆ. 

ಉದಾ:- ಪ್ರಾಪ್ತೋದಕೋ (ಗ್ರಾಮಃ) (ಯಾವ ಗ್ರಾಮಕ್ಕೆ ನೀರು ಬ೦ದಿರುವುದೋ 


ಬಹುಪ್ರೀಹಿ 1243 


ಆ ಗ್ರಾಮ):- ಇದು ದ್ವಿತಿಯಾಂತ ಅನ್ಯ ಪದಾರ್ಥಕ್ಕೆ ಉದಾಹರಣೆಯಾಗಿದೆ. ಪ್ರಾಪ್ತಂ 
ಉದಕಮ್‌ ಯಂ ಸಃ ಎಂಬುದು ಲೌಕಿಕವಿಗ್ರಹ ವಾಕ್ಯ ಪ್ರಾಪ್ತ*ಸು+ಉದಕ ಸು 
ಎ೦ಬುದು ಅಲಾಕಿಕವಿಗ್ರಹ ವಾಕ್ಯ. ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ 
ಪ್ರಥಮಾಂತಗಳಾದ ಈ ಎರಡು ಶಬ್ದಗಳು ಸೇರಿ ಸಮಾಸವಾಗುತ್ತವೆ. ಇವುಗಳಲ್ಲಿ 
ಪ್ರಾಪ್ತಃ ಎಂಬುದು ವಿಶೇಷಣವಾಗಿರುವುದರಿಂದ ಸಪ್ತಮೀವಿಶೇಷಣೇ ಬಹುವ್ರೀಹೌ 
ಎಂಬ ಸೂತ್ರದಿಂದ ಪೂರ್ವನಿಪಾತವಾಗುತ್ತದೆ. ಇದಕ್ಕೆ ಪ್ರಾತಿಪದಿಕ ಸಂಜ್ಞೆಯು 
ಬ೦ದು ಸುಪ್‌ ಲೋಪವಾದ ಮೇಲೆ ಇದನ್ನು ಸುಬಂತ ಮಾಡಿದಾಗ ಪ್ರಾಪ್ಲೋದಕೋ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ:- ಊಢರಥಃ (ಯಾವುದರ ಜೊತೆಗೆ (ಎತ್ತಿನ) ಜೊಡಿಸ್ಪಟ್ಟಿದೆಯೋ ಅಂತಹ 
ರಥ):-ಅನ್ಯ ಪದಾರ್ಥವಾದ ಎತ್ತಿನ ಅರ್ಥದಲ್ಲಿ ಊಢಃ ರಥಃ ಏನ (ಅನಡ್ವಾಃ) 
ಎಂಬುದು ಲೌಕಿಕವಿಗ್ರಹ ವಾಕ್ಯ ಊಢ-ಸು+*ರಥ4ಸು ಎಂಬುದು ಅಲೌಕಿಕವಿಗ್ರಹ 
ವಾಕ್ಯ, ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ ಸಮಾಸವಾಗಿದೆ. ಪ್ರಾತಿಪದಿಕ 
ಸಂಜ್ಞೆಯು ಬ೦ದು ಸುಪ್‌ ಲೋಪವಾದ ಮೇಲೆ ಊಢ-ರಥ ಎಂದಿರುತ್ತದೆ. ಇದರ 
ಅನ್ಯ ಪದಾರ್ಥವೆಂದರೆ ವೃಷಭ. ಆದ್ದರಿಂದ ಅದಕ್ಕೆ ಅನುಗುಣವಾದ ಪುಲ್ಲಿಂಗವು 
ಇರುತ್ತದೆ. ಏಕದೇಶವಿಕೃತನ್ಯಾಯದಿಂದ ಪ್ರಾತಿಪದಿಕವೆಂದು ಭಾವಿಸಿ ಸುಬಂತ 
ಮಾಡಿದಾಗ ಊಢ ರಥಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ:- ಉಪಹ್ಯತಪಶುಃ (ಯಾರಿಗಾಗಿ ಪಶೂ ಸಮೀಪದಲ್ಲಿ ತರಲ್ಪಟ್ಟಿದೆಯೋ 
ಅವನು (ಶಿವನು)):- ಅನ್ಯ ಪದಾರ್ಥವಾದ ರುದ್ರ ಎಂಬ ಅರ್ಥದಲ್ಲಿ ಉಪಹೃತಃ 
ಪಶುಃ ಯಸ್ಮೈ (ರುದ್ರಾಯ) ಎಂಬುದು ಲೌಕಿಕವಿಗ್ರಹ ವಾಕ್ಯ. ಉಪಹೃತ ಸು--ಪಶು 
ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ ಅನೇಕಮನ್ಯಪದಾರ್ಥೇ ಎ೦ಬ ಸೂತ್ರದಿಂದ 
ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪ್‌ ಲೋಪವಾದ ಮೇಲೆ 
ಉಪಹೃತ--ಪಶು ಎಂದಿರುತ್ತದೆ. ಇದರ ಅನ್ಯ ಪದಾರ್ಥವೆಂದರೆ ರುದ್ರ ಆದ್ದರಿಂದ 
ಅದಕ್ಕೆ ಅನುಗುಣವಾದ ಪುಲ್ಲಿಂಗವು ಇರುತ್ತದೆ. ಏಕದೇಶವಿಕೃತನ್ಯಾಯದಿಂದ 
ಪಾತಿಪದಿಕವೆಂದು ಭಾವಿಸಿ ಸುಬ೦ತ ಮಾಡಿದಾಗ ಉಪಹೃತಪಶುಃ ಎಂದು ರೂಪವು 
ಸಿದ್ದವಾಗುತ್ತದೆ. 

ಜರಾ ಉದ್ಧತೋದನಾ ಸ್ಥಾ ಸ್ಥಾಲೀ (ಯಾವುದರಿಂದ ಅನ್ನವು ತೆಗೆಯಲ್ಪಟ್ಟದಯೋ 
ಆ ಜಿ - ಅನ್ಯ ಜದಾರ್ಥವಾದ ಸ ಸ್ಥಾಲೀ ಎಂಬ ಅರ್ಥದಲ್ಲಿ ಉದ್‌ಧೃತಃ ಓದನಃ 

; (ಸ್ಥಾಲ್ಯಾಃ) ಎಂಬುದು ಲೌಕಿಕವಿಗ್ರಹ ವಾಕ್ಯ. ಉಧ್ಯತ ಸು-ಓಧನ ಸು 

Ke ಆಲೌಕಿಕವಿಗ್ರಹ ವಾಕ್ಯ. ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ 
ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪ್‌ ಲೋಪವಾದ "ಮೇಲೆ 
ಉದ್‌ಧೃತ--ಓದನ ಎಂದಿದ್ದಾಗ ವೃದ್ಧಿಯಾಗಿ ಉದ್ಧತೋ ದನ ಎಂದಿರುತ್ತದೆ. ಅನ್ಯ 
ಪದಾರ್ಥವು ಸ್ಥಾಲೀಯಾಗಿರುವುದರಿಂದ ಅದಕ್ಕೆ ಅನುಗುಣವಾದ ಸ್ತೀಲ್ಲಿಂಗವು "ಇರುತ್ತದೆ. 
ಅಜಾದ್ಯತಷ್ಟಾಪ್‌ ಎ೦ಬ ಸೂತ್ರದಿಂದ ಉದ್ದ ತೋ ಧನಾ ಎಂದಾಗಿ ಈ ಪ್ರಾತಿಪದಕಕ್ಕೆ 


1244 ಲಘುಸಿದ್ದಾಂತ ಕೌಮುದೀ-ಉತ್ತರಾರ್ಧ 


ಸು ಸೇರಿಸಿದಾಗ ಸುಬಂತ ಮಾಡಿದಾಗ ಅಮ್‌ ಆದೇಶ ಬಂದು ಪೂರ್ವರೂಪವಾದ 
ಮೇಲೆ ಉದ್ದ್ದತೋದನಾ ಸ್ಥಾಲೀ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ:- ಪೀತಾಮ್ಲರೋ ಹರಿಃ (ಹಳದಿ ವಸ್ತವನ್ನು ಯಾರು ಧಾರಣೆ ಮಾಡಿರುವನು 
ಅವನು (ವಿಷ್ಟು)):- ವಿಷ್ಣು ಎಂಬರ್ಥದಲ್ಲಿ ಪೀತಂ ಅಂಬರಮ್‌ ಯಸ್ಯ ಎಂಬುದು 
ಲೌಕಿಕವಿಗ್ರಹ ವಾಕ್ಯ ಪೀತ*ಸು.-ಅಂಬರ--ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. 
ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ ಸಮಾಸವಾಗಿದೆ. ಪ್ರಾತಿಪತಿದಿಕ ಸಂಜ್ಞೆ 
ಬಂದಮೇಲೆ ಸುಪ್‌ ಲೋಪವಾಗಿ ಪೀತ--ಅಂಬರ ಎಂದಿರುತ್ತದೆ. ಅಕಸ್ಸವಣೇ ದೀರ್ಫಃ 
ಎಂಬ ಸೂತ್ರದಿಂದ ಪಿತಾಂಬರ ಎಂದಾಗಿ ಅನ್ಯ ಪದಾರ್ಥವು ವಿಷ್ಣುವಾಗಿರುವುದರಿಂದ 
ಅದಕ್ಕೆ ಅನುಗುಣವಾದ ಪುಲ್ಲಿಂಗವು ಬಂದು ಈ ಪ್ರಾತಿಪದಿಕಕ್ಕೆ ಸುಬಂತ ಮಾಡಿದಾಗ 
ಪೀತಾಮ್ಲರಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ:- ವೀರಪುರುಷೋ ಗ್ರಾಮಃ (ವೀರ ಪುರುಷರು ಯಾವ ಗ್ರಾಮದಲ್ಲಿ 
ಇರುವರೋ ಆ ಗ್ರಾಮ):- ವೀರಾಃ ಪುರುಷಾಃ ಸಂತಿ ಯಸ್ಮೇನ್‌ (ಗ್ರಾಮೇ) 
ಎಂಬುದು ಲೌಕಿಕವಿಗ್ರಹ ವಾಕ್ಯ ವೀರ ಜಸ್‌. ಪುರುಷ ಜಸ್‌ ಎ೦ಬುದು ಅಲೌಕಿಕವಿಗ್ರಹ 
ವಾಕ್ಯ ಇದರಿಂದ ಬಹುವ್ರೀಹಿ ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆಬಂದ ಮೇಲೆ 
ಸುಪ್‌ ಲೋಪವಾದ ಮೇಲೆ ವೀರಪುರುಷ ಎಂದಿರುತ್ತದೆ. ಅನ್ಯ ಪದಾರ್ಥವು 
ಗ್ರಾಮವಾಗಿರುವುದರಿಂದ ಅದಕ್ಕೆ ಸದೃಶವಾದ ಪುಲ್ಲಿಂಗವು ಬಂದಿರುವುದು. ಈ 
ಪ್ರಾತಿಪದಿಕಕ್ಕೆ ಸು ಸೇರಿಸಿದಾಗ ವೀರಪುರುಷಃ (ಗ್ರಾಮಃ) ಎಂದು ರೂಪವು 
ಸಿದ್ಧವಾಗುತ್ತದೆ. 

1. ವಾರ್ತಿಕ:- ಪ್ರಾದಿಭ್ಯೋ ಧಾತುಜಸ್ಯ ವಾಚ್ಯೋ ವಾಚೋತ್ರರ ಪದಲೋಪಃ 
ಪ್ರಪತಿತಪರ್ಣಃ, ಪ್ರಪರ್ಣಃ:- ಪ್ರ ಮೊದಲಾದಗಳ ನ೦ತರ ಇರುವ ಧಾತುಜ(ಕೃದಂತ 
ಶಬ್ದ) ಮತ್ತು ತದ್ಧಿತಾಂತ ಸಮರ್ಥ ಸುಬ೦ತಗಳ ಜೊತೆಗೆ ಅನ್ಯ ಪದಾರ್ಥದಲ್ಲಿ 
ಬಹುವ್ರೀಹಿ ಸಮಾಸವಾಗುತ್ತದೆ ಮತ್ತು ಉತ್ತರ ಪದದ ಲೋಪವು ವಿಕಲ್ಲದಿಂದಲೂ 
ಆಗುತ್ತದೆ. 

ಉದಾ:- (ಪ್ರಪತಿತಃ ತಪರ್ಣಃ ಯಸ್ಮಾತ್‌ಸಃ) ಪ್ರಪತಿ ತಪರ್ಣಃ, ಪ್ರಪರ್ಣಃ :- 
ಪ್ರಪತಿತ ಎಂಬುದು ಪ್ರಕೃಷ್ಣಮ್‌ ಪತಿತಮ್‌ ಎಂಬ ಅರ್ಥದಲ್ಲಿ ಪ್ರಾದಯೋ ಗತಾದ್ಯರ್ಥೇ 
ಪ್ರಥಮಯಾ ಎಂಬ ವಾರ್ತಿಕದಿಂದ ಸಮಾಸವು ಆಗಿದೆ ಈ ಪ್ರಪತಿತ ಶಬ್ದಕ್ಕೆ ಪ್ರಕೃತ 
ವಾರ್ತಿಕದಿಂದ ಪರ್ಣ ಶಬ್ದದ ಜೊತೆಗೆ ಸಮಾಸವಾಗಿದೆ. ಪತಿತ ಶಬ್ದವು ಪತ್‌ 
ಧಾತುವಿನಿಂದ ಉಂಟಾದ ಕ್ತ ಪ್ರತ್ಯಯಾಂತ ಶಬ್ದವು ಪ್ರಪತಿತ ಎಂಬಲ್ಲಿ ಪತಿತ 
ಎಂಬ ಉತ್ತರ ಪದಕ್ಕೆ ಲೋಪವು ಬಂದ ಪಕ್ಷದಲ್ಲಿ ಪ್ರಪರ್ಣ ಎಂಬ ರೂಪವುಸಿದ್ದಿಸುತ್ತದೆ. 
ಲೋಪ ಬಾರದ ಪಕ್ಷದಲ್ಲಿ ಪ್ರಪತಿತಪರ್ಣ ಎಂದೂ ರೂಪವು ಸಿದ್ಧವಾಗುತ್ತದೆ. 

2. ವಾರ್ತಿಕ:- ನಗೋಸ್ತ್ಯರ್ಥಾನಾಂ ವಾಚ್ಯೋ ವಾ ಚೋತ್ತರಪದಲೋಪಃ । 
ಅವಿದ್ಯಮಾನಃ ಪುತ್ರಃ ಅಪುತ್ರಃ-ನಇಗ್‌ಗಿ೦ತ ಪರದಲ್ಲಿರುವ ಅಸ್ತಿ (ಇದೆ) ಎಂಬ 
ಅರ್ಥವುಳ್ಳ ಸುಬ೦ತಗಳಿಗೆ ಮತ್ತೊಂದು ಪ್ರಥಮಾಂತ ಶಬ್ದದೊಂದಿಗೆ ಸಮಾಸವಾಗುತ್ತದೆ 


ಬಹುಪ್ರೀಹಿ 1245 


ಎಂದು ಹೇಳಬೇಕು. ಅಸ ಸ್ವರ್ಥಕವಾದ ಉತ್ತರಪದಕ್ಕೆ ಲೋಪವನ್ನು ಸಹ ವೈಕಲ್ಪಿಕವಾಗಿ 
ಹೇಳಬೇಕು. 


ಉದಾ:- ಅವಿದ್ಯಮಾನ ಪುತ್ರಃ - ಅಪುತ್ರಃ :- ನವಿದ್ಯಮಾನಃ ಅವಿದ್ಯಮಾನಃ 
ಇದು ನಂಗ್‌ ತತ್ಪುರುಷ ಸಮಾಸವಾಗಿದೆ. ಇಲ್ಲಿ ನಇ್‌ಗಿಂತ ಪರದಲ್ಲಿರುವ 
ವಿದ್ಯಮಾನರ್ಥಕವಾದೆ. ವಿದ್ಯಮಾನ ಎಂಬ ಶಬ್ದವು ಪುತ್ರ ಶಬ್ದದ ಜೊತೆಗೆ ಸಮಾಸವಾಗಿ 
ಉತ್ತರ ಪದ ಲೋಪಪಕ್ಷದಲ್ಲಿ ಅಪುತ್ರಃ ಎಂದು ಲೋಪವಿಲ್ಲದ ಪಕ್ಷದಲ್ಲಿ ಅವಿದ್ಯ ಮಾನ 
ಪುತ್ರಃ ಎಂದು ರೂಪವು ಸಿದ್ಧವಾಗುತ್ತದೆ. 


(ಪುಂವದ್ಧಾವವನ್ನು ವಿಧಿಸುವ ಸೂತ್ರ) 


ಸೂತ್ರ-971. ಸ್ತ್ರಿಯಾಃ ಪುಂವದ್ಧಾಹಿತ ಪುಂಸ್ಥಾದನೂಜ್‌ ಸಮಾನಾಧಿಕರಣೇ 
ಸಿಯಾಮಪೂರಣೇ' ಪ್ರಿಯಾದಿಷು (6-3-34) 

ವೃತ್ತಿ: -ಉಕ್ತಪುಂಸ್ಕಾದನೂಜ್‌ ಊಜೋಭಾವೋಸ್ಯಾ ಮಿತಿ ಬಹುವ್ರೀಹಿಃ। 
ನಿಪಾತನಾತ್ಮಜ್ನಾಮ್ಯಾ ಅಲುಕ್‌ ಷಷ್ಯ್ಯಾಶ್ಚ ಲುಕ್‌ ತುಲ್ಕೇ ಪ್ರವೃತಿ ನಿಮಿತ್ತೇ ಯದುಕ್ತ 
ಪುಂಸ್ಕಂ ತಸ್ಮಾತ್ಷರ ಜಾ ಯತ್ರ ತಥಾ ಭೂತಸ್ಯ ಸೀವಾಚಕ ಶಬ್ದಸ್ಕೆ 
ಪುಂವಾಚಕಸ್ಕೇವ ರೂಪಂ ಸ್ಯಾತ್‌ ಸಮಾನಾಧಿಕರಣೇ ಸ್ಪೀಲಿಷೇ ಉತ್ತರಪದೇ, 
ನತು ಪೂರಣ್ಯಾಂ ಪ್ರಿಯಾದೌ "ಚ ಪರತಃ ಗೋಸ್ತಿಯೋರಿ ಹ್ರಸ್ತಃ । “ಜೆ ತ್ರಗುಃ। 
ರೂಪವದ್ಧಾ ಹ | ಅನೂಜ್‌ ಕಿಮ್‌? ವಾಮೋರುಭಾರ್ಯಃ ಪೂರಣ್ಯಾಂತು। 

ಪ.ಚ್ಛೇ: ಯಾಃ ಪುಂವತ್‌, ಭಾಷಿತಪುಂಸ್ಕಾತ್‌, ಅನೂಜ್‌, ಸವರಿದ, 
ಸ್ತ್ರೀಯಾಮ್‌, ಕೆಪೂರಣೇ, ಪ್ರಿಯಾದಿಷು। 

ಅ.ವ್ಯ:-ಅಲುಗುತ್ತರಪದೇ ಎಂಬ ಸೂತ್ರದಿಂದ "ಉತ್ತರಪದೇ' ಎಂಬ ಸೂತ್ರವು 
ಅನುವೃ ತವಾಗುತ್ತದೆ. ಸ್ಪೀಪ್ರತ್ಯಯಾಂತ ಶಬ್ದ ಗಳಿಗೆ ಪುಲ್ಲಿಂಗಗೊಳೊಸುವುದಕ್ಕಾಗಿ ಈ 
ಸೂತ್ರವು' ಸಹಕಾರಿಯೊಗಿದೆ 

ಅರ್ಥ:-ಭಾಷಿತಪುಂಸೃಕ್ಕಿಂತ ಪರದಲ್ಲಿರುವ ಊಜ್‌ ಪ್ರತ್ಯಯವಿಲ್ಲದ (ಅಂದರೆ 
ಭಾಷಿತಪುಂಸ್ಕವಾಗಿದ್ದು ಊಜ್‌ ಎಂಬ 'ಸೀಪ್ರತ್ಯಯವನ್ನು ಸೇರಿಸದ ಸ್ತ್ರೀವಾಚಕ 
ಶಬ್ದಕ್ಕೆ ಸಮಾನಾಧಿಕರಣವಾದ ಸ್ತ್ರೀಲಿಕೆಗ ಶಬ್ದವು "ಉತ್ತರಪ ದವೌಗಿದ್ದಾಗ 
ಪುಂವಾಚಕದಂತೆ ರೂಪವು ಆಗುವುದು. ಸ್ತ್ರೀಲಿಂಗವಾದ ಪೂರ್ಣ ಪ್ರತ್ಯಯಾಂತ 
ಪದವಾಗಲೀ ಪ್ರಿಯಾದಿ ಶಬ್ದಗಳಾಗಲೀ ಪರದಲ್ಲದ್ದಾಗ ಮಾತ್ರ ಈ ರೀತಿಯ ಕಾರ್ಯವು 
ಜರುಗುವುದಿಲ್ಲ. 

ಉದಾ:- ಚಿತ್ರಗುಃ (ಚಿತ್ರ ವರ್ಣಗಳ ಗೊವುಗಳನ್ನುಉಳ್ಳವನು):- ಚಿತ್ರಾಃ ಗಾವಃ 
ಯಸ್ಯಃ ಎಂಬುದು ಲೌಕಿಕವಿಗ್ರಹ ವಾಕ್ಯ. ಚಿತ್ರ ಜಸ್‌*ಗೋ ಜಸ್‌ ಎಂಬ ಪದಗಳಿಗೆ 
ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ ಸಮಾಸವಾಗಿ ಪ್ರಾತಿಪದಿಕ ಸಂಜ್ಞೆಯು 
ಬಂದು ಸಪ್‌ ಲೋಪವಾದ ಮೇಲೆ ಚಿತ್ರಾ ಗೋ ಎಂದು ಇರುತ್ತದೆ. ಇದು 
ಪ್ರಾತಿಪದಿಕವಾಗಿದೆ. ಇಲ್ಲಿ ಚಿತ್ರಾ ಶಬ್ದವು ಭಾಷಿತ ಪುಂಸ್ಕವಾಗಿದೆ. ಇದರ ಪ ಪರದಲ್ಲಿ 


1246 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಊಜ್ಲ್‌ ಪ್ರತ್ಯಯವು ಸೇರಿಸಲ್ಪಡಲಿಲ್ಲ. ಸಮಾನಾಧಿಕರಣ ಸ್ತೀಲಿಂಗ ಶಬ್ದವಾದ ಗೋ 
ಶಬ್ದವು ಪರದಲ್ಲಿದೆ ಪೂರ್ಣಣ್ಯಂತ ಪದವಾಗಲಿ ಪ್ರಿಯಾನೆ ಪದಗಳಾಗಲಿ ಪರದಲ್ಲಿ 
ಇಲ್ಲ. ಆದ್ದರಿಂದ ಪ್ರಕೃತ ಸೂತ್ರದಿಂದ ಪುಂವದ್‌ಭಾವವು ಬಂದು ಚಿತ್ರ ಎಂಬ 
ಅಕಾರಾನ್ತ ರೂಪ ವು. ಬಂದಿದೆ. ಚಿತ್ರ ಗೋ ಎಂದಿದ್ದಾಗ ಗೋ ಶಬ್ದವು 
ಏಕವಿಭಕ್ತಚಾಪೂರ್ವನಿಪಾತೇ ಎಂಬ ಸೂತ್ರದಿಂದ ಉಪಸರ್ಜನ ಸಂಜ್ಞೆಯು 
ಬರುವುದರಿಂದ ಗೋಸ್ತಿಯೋಉಪ ಪಸರ್ಜನಸ್ಯ ಎ೦ಬ ಸೂತ್ರದಿಂದ ಓಕಾರಕ್ಕೆ ಉಕಾರವು 
(ಹೃಸ್ವವು) ಬಂದು ಸೆಬಂತವಾದಾಗ ಚಿ ತ್ರಗುಃ ಎಂಬ 'ರೂಪವು ಸಿದ್ಧವಾಗುತ್ತದೆ. 


ಉದಾ:- ರೂಪವದ್ಭಾರ್ಯಃ (ರೂಪವತಿಯಾದ ಭಾರ್ಯೆಯನ್ನು ಉಳ್ಳವನು) 
ರೂಪವತೀ ಭಾರ್ಯಾ (ಅಸ್ತಿ) ಯಸ್ಯ ಎಂಬುದು ಲೌಕಿಕವಿಗ್ರಹ ವಾಕ್ಯ ರೂಪವತೀ--ಸು 
ಭಾರ್ಯಾ+ಸು ಎಂಬುದು ಅಲೌಕಿಕವಿಗ್ರಹವಾಕ್ಯ. ಅನೇಕಮನ್ಯಪದಾರ್ಥೇ ಎಂಬ 
ಸೂತ್ರದಿಂದ ಸಮಾಸವಾಗಿದೆ ರೂಪವತೀ ಮತ್ತು ಭಾರ್ಯಾ ಎಂಬ ಎರಡು ಶಬ್ದಗಳು 
ಸಮಾನಲಿಂಗ ವಿಭಕ್ತಿಯಲ್ಲಿವೆ. ಊಜ್‌ ಪ್ರತ್ಯಯವು ಮತ್ತು ಪೂರಣೀ ಮತ್ತು ಪ್ರಿಯಾದಿ 
ಶಬ್ದಗಳು ಪರದಲ್ಲಿ ಇಲ್ಲ. ರೂಪವತೀ ಶಬ್ದವು ಪುಲ್ಲಿಂಗದಲ್ಲಿ ರೂಪವಾನ್‌ ಎಂದಾಗುತ್ತದೆ 
ಆದ್ದರಿಂದ ಭಾಷಿತ ಪುಂಸ್ಕವಾಗಿಯೂ ಇದೆ. ಆದುದರಿಂದ ಪ್ರಕೃತ ಸೂತ್ರದಿಂದ 
ಭಾರ್ಯಾ ಶಬ್ದವು ಪರದಲ್ಲಿದ್ದಾಗ ರೂಪವತೀ ಶಬ್ದಕ್ಕೆ ಪೂರ್ವದ್‌ಭಾವವು ಬಂದು 
ರೂಪವತ್‌ ಎಂದಾಗಿ ರೂಪವತ್‌. ಭಾರ್ಯಾ ಎಂದಾಗುತ್ತದೆ. ಭಾರ್ಯಾದಲ್ಲಿರುವ 
ಭ ಕಾರವು ಪರದಲ್ಲಿ ಇರುವುದರಿಂದ ರುಲಾಂಜಶೋಇ*0ತೇ ಎಂಬ ಸೂತ್ರದಿಂದ 
ಜಸ್ತ ಎಸ ಬಂದು ರೂಪವದ್‌- ಭಾರ್ಯಾ ಎಂದಾಗಿ ರೂಪವದ್ಭಾ! ರ್ಯ ಎಂಬ 
ರೂಪವು ಸಿದ್ಧವಾಗುತ್ತದೆ. ನಂತರ ಗೋಸ್ತಿಯೋಉಪ ಸರ್ಜನಸ್ಯ ಎಂಬ ಸೂತ್ರದಿಂದ 
esi ಶಬ್ದದಲ್ಲಿ. ಸ್ತ್ರೀ ಪ್ರತ್ಯಯವಾದೆ ಟಾಪ್‌ (ಆಕಾರವು) ಇರುತ್ತದೆ. ಅದಕ್ಕೆ 
ಹ್ರಸ್ತವು ಬಂದು ರೂಪೆವದ್ವಾ ರ್ಯ ಎಂದಾಗುತ್ತದೆ. ಇದನ್ನು ಸುಬರಿತವಾದಾಗ 
ರೂಪವದ್ಭಾ ರ್ಯಃ ಎಂಬ ರೂಪವು ಸಿದ್ಧವಾಗುತ್ತದೆ. 
ಅನೂಜ್‌ ಕಿಮ್‌? ವಾಮೋರುಭಾರ್ಯಃ:- ಊಜ್‌ ಪ್ರತ್ಯಯವು ಪರದಲ್ಲಿ 
ಇರಬಾರದು ಎಂದು ಹೇಳಿರುವುದರಿಂದ ವಾಮೋರುಭಾರ್ಯಃ ಎ೦ಬ ಸಮಾಸದಲ್ಲಿ 
ವಾಮೋರು ಶಬ್ಧಕ್ಕೆ ಪುಂವದ್‌ಭಾವವು ಬರಲಿಲ್ಲ. ವಾಮೋರುಃ ಎಂದು ಹೇಳುವಾಗ 
ಸಂಹಿತ ಶಪ್‌ ಲಕ್ಷ್ಮಣ ವಾಮಾದೇಶ್ವ ಎಂಬ ಸೂತ್ರದಿಂದ ಊಜ್‌ ಎಂಬ ಸ್ತ್ರೀ 
ಪ್ರತ್ಯಯವು ಬಂದಿರುವುದು ವಾಮೇ ಊರೂ ಯಸ್ಯಾಃ ಸಾ ವಾಮೋರೊಃ 
(ಸುಂದರವಾದ ತೊಡೆಗಳುಳ್ಳವಳು) ವಾಮೋರುಭಾರ್ಯಾಃ "ಯಸ್ಯ ಸಃ ವಾಮೋರು 
ಭಾರ್ಯಃ ಎಂದು ರೂಪವು ಸಿದ್ಧವಾಗಿರುತ್ತದೆ. 


(ಅಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-೨72೭. ಅಪ್‌ ಪೂರಣೇ ಪ್ರಮಾಣ್ಯೋಃ (5-4-116) 
ವೃತ್ತಿ:- ಪೂರಣಾರ್ಥ ಪ್ರತ್ಯಯಾನ್ತಂ ಯತ್‌ ಸ್ತೀಲಿಜ್ಲಂ ತದನ್ತಾತ್‌ ಪ್ರಮಾಣ್ಯನ್ಹಾತ್‌ 
ಚ ಬಹುವ್ರೀಹೇಃ ಕಲ್ಯಾಣೀ ಪಣ್ಚುಮೀ ಯಾಸಾಮ್‌ ರಾತ್ರೀಣಾಮ್‌ ತಾಃ ಕಲ್ಯಾಣಿ 


ಬಹುವ್ರೀಹಿ 1247 


ಪಣ್ಣುಮಾ ರಾತ್ರಯಃ । ಸ್ತೀ ಪ್ರಮಾಣೇ ಯಸ್ಯ ಸಃ ಸ್ನೀಪ್ರಮಾಣಃ ಅಪ್ರಿಯಾದಿಷು 
ಕಿಮ್‌? ಕಲ್ಯಾಣಿಪ್ರಿಯ ಇತ್ಯಾದಿ! 

ಪ.ಚ್ಛೇ:-ಅಪ್‌, ಪೂರಣೇ, ಪ್ರಮಾಣ್ಯೋಃ। 

ಅ.ವ್ಯ:-ಬಹುವ್ರೀಹೌ ಸಕ್ಕ್ಯಕ್ಷೋಃ ಸ್ವಾಜ್ಗಾಆತ್‌ ಷಚ್‌ ಎಂಬ ಸೂತ್ರದಿಂದ ಬಹುವ್ರೀಹಿ 
ಎ೦ಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ:- ಪೂರಾಣರ್ಥಕ ಪ್ರತ್ಯಯಾಂತವಾದ ಸ್ತ್ರೀಲಿಂಗ ಶಬ್ದ, ತದ್ದತ ಬಹುವ್ರಿಹಿ 
ಶಬ್ದದ ನಂತರ ಹಾಗೂ ಪ್ರಮಾಣಿ ಶಬ್ದಾನ್ತ ಬಹುವ್ರೀಹಿ ನಂತರ ಸಮಾಸಾಂತವಾದ 

ಅಪ್‌ ಪ್ರತ್ಯಯವು ಬರುವುದು. 

ಉದಾ:- ಕಲ್ಯಾಣೀ ಪಣ್ಣುಮೀ ಯಾಸಾಮ್‌ ರಾತ್ರೀಣಾಮ್‌ ತಾಃ ಕಲ್ಯಾಣಿ 
ಪಣ್ಣುಮಾ ರಾತ್ರಯಃ: - (ಕಲ್ಯಾಣಿಯಾದ ಐದನೇಯ ರಾತ್ರಿಉಳ್ಳ ರಾತ್ರಿಗಳು) ಪಣ್ಣುಮೀ 
ಎಂದರೆ ಪಳ್ಳುನಾಮ್‌ ಪೂರರ್ಣಿ ಎಂದರ್ಥ ಪಂಇ್ಗನ್‌ ಶಬ್ದಕ್ಕೆ ತಸ್ಕಪೂರರ್ಣೇಡಟ 
ಎಂಬ ಸೂತ್ರದಿಂದ ಪೂಣಾರ್ಥದಲ್ಲಿ ಡಟ್‌ ಪ್ರತ್ಯಯವು' ಬರುತ್ತದೆ. ಅದಕ್ಕೆ 
ನ್ಹಾದಅಸಂಖ್ಯಾರ್ದೇಮಟ್‌ ಸೂತ್ರದಿಂದ ಮಟ್‌ ಆಗಮವು ಬರುತ್ತದೆ. ಟಿತ್ವ 
ಇರುವುದರಿಂದ ಟಿಟ್‌ಡಾಜ... ಕ್ಷರಪಃ ಎ೦ಬ ಸೂತ್ರದಿಂದ ಜೇಪ್‌ (ಇ) ಬರುತ್ತದೆ. 
ಈ ವಿಧವಾಗಿ ಪಳ್ಬುಮೀ ಎಂಬುದು ಪೂರ್ಣಪ್ರತ್ಯಯಾಂತವಾದ ಸ್ತೀಲಿಂಗಶಬ್ದ ವಾನಿದೆ. 
ಕಲ್ಯಾಣೀ ಶಬ್ದಕ್ಕೆ ಈ ಪಳ್ಳುಮೀ ಶಬ್ದದ ಜೊತೆಗೆ ಬಹಿವ್ರೀಹಿ ಸಮಾಸ ಮಾಡಿದ 
ಮೇಲೆ ಕಲ್ಯಾಣಿ' ಪ ಪಣ್ಚುಮೀ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ಅಪ್‌ ಪ್ರತ್ಯಯವು 
ಬರುತ್ತದೆ. ಯಸೆ ್ಯೇತಿಚ ಎಂಬ ಸೂತ್ರದಿಂದ ಈಕಾರಕ್ಕೆ ಲೋಪವು ಬರುತ್ತದೆ. ಕಲಾ ಕೇ 
ಪಣ್ಣುಮ ಎಂದಿದ್ದಾಗ ಅಜಾದ್ಯಷ್ಟಾಪ್‌ ಎಂಬ ಸೂತ್ರದಿಂದ ಟಾಪ್‌ ಪ್ರತ್ಯಯವು 
ಬಂದು ಕಲ್ಯಾಣಿ ಪಳ್ಳಾಮಾ ವಾಜಿ ಪ್ರಾತಿಪದಿಕವು ಸಿದ್ಧವಾಗುತ್ತದೆ. ಇಲ್ಲಿ ಪಳ್ಳುಮೀ 
ಎಂಬ ಚ ಪ್ರತ್ಯಯಾಂತ ಪದವಾಗಿರುವುದರಿಂದೆ ಕಲ್ಯಾಣಿ ಶಬ್ದವು ಭಾಷಿತ 
ಪುಂಸಕವಾಗಿದ್ದರೂ ಪುಂವವದ್‌ ಭಾವವು ಬರುವುದಿಲ್ಲ. 

ಉದಾ:- ಸ್ತೀ ಪ್ರಮಾಣೇ ಯಸ್ಯ ಸಃ ಸ್ವೀಪ್ರಮಾಣಃ :- ಸ್ತ್ರೀ ಪ್ರಮಾಣೇ ಯಸ್ಯ 

ಸಃ ಎಂಬುದು ಶೌಕಿಕವಿಗ್ರಹ ವಾಕ ಸೀ ಸು(ಫ್ರೆಮಾಣೀ ಸು ಎಯಿದು ಅಲೌಕಿಕವಿಗ್ರಹ 
ವಾ ಅನೇಕಮನ್ಯಪದಾರ್ಥೇ ಎಕೆ ಸೂತ್ರದಿಂದ ಸಮಾಸವಾಗಿದೆ ಪ್ರಾತಿಪದಿಕ 
ಸಂಜ್ಞೆಯು ಬಂದು "ಪ್‌ ಲೋಪವಾದ ಮೇಲೆ ಸ್ತ್ರೀ ಪ್ರಮಾಣೀ ಎಂದಿರುತ್ತದೆ. ಸ್ತ್ರೀ 
ಶಬ್ದವು ಭಾಷಿತ ಪುಂಸ್ಕವಾಗಿ ಇಲ್ಲದಿರುವುದರಿಂದ ಪುಂವದ್‌ಭಾವವು ಬರುವುದಿಲ್ಲ. 
ಪ್ರಕೃತ ಸೂತ್ರದಿಂದ ಪ್ರಮಾಣೀ ಶಬ್ದದ ನಂತರವೂ ಅಪ್‌ ಪ್ರತ್ಯಯವು ವಿಧಿಸಲಾಗಿದೆ. 
ಆದುದರಿಂದ ಪ್ರಕೃತ ಸೂತ್ರದಿಂದ" ಸಮಾಸಾತ್ತ ಅಚ್‌ (ಅ) ಪ್ರತ್ಯಯವು ಬಂದು 
ಸ್ತ್ರೀಪ್ರಮಾಣಿ--ಅ. “ಎಂದಿರುತ್ತದೆ. ಭ ಸಂಜ್ಞೆಕ ಶಬ್ದದ ಈಕಾರಕ್ಕೆ ಯಸ್ಯೇತಿಚ 
ನಂಬುದರಿಂದ ಲೋಪವು ಬಂದು ಸ್ತ್ರೀ ಪ್ರಮಾಣ್‌ * ಅಂಸ್ತ್ರೀಪ್ರಮಾಣ ಎಂದಿದ್ದಾಗ 
ಇದನ್ನು ಸುಬ೦ತ ಮಾಡಿದಾಗ ಸ್ತ್ರೀ ಪ್ರಮಾಣಃ ಎಂದು ಹೊಪವು ಸಿದ್ಧವಾಗುತ್ತದೆ. 


ಅಪ್ರಿಯಾದಿಷು ಕಿಮ್‌? ಕಲ್ಯಾಣಿಪ್ರಿಯಃ :- ಪ್ರಿಯಾದಿ ಶಬ್ದಗಳು ಪರದಲ್ಲಿದ್ದಾಗ 


(ಓ 


1248 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಮಾತ್ರ ಪುಂವದ್‌ಭಾವವು ಬರುವುದಿಲ್ಲ ಎಂಬುದರಿಂದ ಕಲ್ಯಾಣೀ ಪ್ರಿಯಾ ಯಸ್ಯ 
ಸಃ ಕಲ್ಯಾಣಿ ಪ್ರಿಯಃ (ಕಲ್ಯಾಣಿಯಾದ ಪ್ರಿಯತಮೆಯನ್ನು ಉಳ್ಳವನು) ಎಂದಿದ್ದಾಗ 
ಕಲ್ಯಾಣಿ ಶಬ್ದವು ಭಾಷಿತ ಪುಂಸ್ಕವಾಗಿದ್ದರೂ ಪ್ರಿಯಾ ಶಬ್ದವು ಪರದಲ್ಲಿ ಇರುವುದರಿಂದ 
ಪುಂವದ್‌ಭಾವವು ಬರುವುದಿಲ್ಲ. ಉತ್ತರ ಪದಕ್ಕೆ ಗೋಸ್ತಿಯೋರುಪಸರ್ಜನಸ್ಯ ಎಂಬ 
ಸೂತ್ರದಿಂದ ಹ್ರಸ್ತವು ಬರುತ್ತದೆ. 
(ಷಟ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-೨73. ಬಹುಪ್ರೀಹೌ ಸಕ್ಕ್ಯಕ್ಷೋಃ ಸ್ವಾಜ್ಗಾತ್ವಜ್‌ (5-4-113) 

ವೃತ್ತಿ:-ಸ್ವಾಜ್ಲವಾಚಿಸಕ್ಕ್ಯಕ್ಷ್ಯನ್ತಾತ್‌ ಬಹುವ್ರೀಹೇಃ ಷಚ್‌ ಸ್ಯಾತ್‌। ದೀರ್ಫಸಕ್ಕಃ। 
ಜಲಜಾಕ್ಷೀ। ಸ್ವಾಜ್ಞಾತ್ಕಿಮ್‌? ದೀರ್ಫಸಕ್ಕಿ ಶಕಟಮ್‌। ಸ್ಥೂಲಾಕ್ಷಾ ವೇಣುಯಷ್ಠಿಃ। 
ಅಕ್ಟೋದರ್ಶನಾದಿತಿ ವಕ್ಷ ಕಮಾಣೋಚ್‌ ॥ 

ಅ.ವೃ- ಪ್ರತ್ಯಯಃ , ಪರಶ್ಚ, ತದ್ದಿತಾಃ, ಸಮಾಸಾನ್ತಾಃ ಎಂಬವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ:-ಸ್ವಾಜ್ಞವಾಚಕವಾದ ಸಕ್ಕಿ ಮತ್ತು ಅಕ್ಷ ಶಬ್ದಗಳನ್ನು ಅಂತ್ಯದಲ್ಲಿ ಉಳ್ಳ 
ಬಹುವ್ರೀಹಿ ಸಮಾಸಕ್ಕೆ ಷಚ್‌ (ಅ) ಎ೦ಬ ಸಮಾಸಾಂತ ಪ್ರತ್ಯಯವು ಬರುವುದು. 

ಉದಾ:- ದೀರ್ಫಸಕ್ಕಃ (ದೀರ್ಪವಾದ ತೊಡೆಗಳುಳ್ಳವನು):- ದೀಘೇ ಸಕ್ಕನೀ 
ಯಸ್ಯ ಸಃ ಎಂಬುದು ಲೌಕಿಕವಿಗ್ರಹ ವಾಕ್ಯ ದೀರ್ಪ ಔಸಕ್ಕಿಃಔ ಎಂಬುದು 
ಅಲೌಕಿಕವಿಗ್ರಹ ವಾಕ್ಯ, ದೀರ್ಪ ಶಬ್ದಕ್ಕೂ ಸ್ವಾಜ್ಲ ವಾಚಿಯಾದ ಸಕ್ಕಿ ಶಬ್ದಕ್ಕೂ 
ಸಮಾಸವಾಗಿ ದೀರ್ಫ್ಥಸಕ್ಕಿ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ ಷಚ್‌ (ಅ) ಪ್ರತ್ಯಯವು 
ಬಂದು ಸಕ್ಕಿ ಎಂಬಲ್ಲಿರುವ ಇಕಾರಕ್ಕೆ ಯಸ್ಯೇತಿಚ ಎಂಬುದರಿಂದ ಲೋಪವು ಬಂದು 
ದೀರ್ಫ ಸಕ್ಕ ಎಂದಾದ ಮೇಲೆ ಸುಬಂತ ಮಾಡಿದಾಗ ದೀರ್ಫಸಕ್ಕಃ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ:- ಜಲಜಾಕ್ಷೀ (ಎರಡು ಪದ್ಮಗಳಂತೆ ಕಣ್ಣುಗಳುಳ್ಳವಳು):- ಜಲಜೇ ಇವ 
ಅಕ್ಷಿಣೀ ಯಸ್ಯಾಃ ಸಾ ಎಂಬುದು ಲೌಕಿಕವಿಗ್ರಹ ವಾಕ್ಯ. ಜಲಜಾ ಔ-ಅಕ್ಷೀ ಔ 
ಎಂಬುದು ಅಲೌಕಿಕವಿಗ್ರಹ ವಾಕ್ಯ ಹಿ೦ದಿನಂತೆ ಅನೇಕಮನ್ಯಪದಾರ್ಥೇ ಎಂಬ 
ಸೂತ್ರದಿಂದ ಸಮಾಸವಾಗಿದೆ. ಬಹುವ್ರೀಹಿ ಸಮಾಸವಾದ ಮೇಲೆ ಜಲಜಾಕ್ಷಿ ಎಂದಿದ್ದಾಗ 
ಪ್ರಕೃತ ಸೂತ್ರದಿಂದ ಷಚ್‌ (ಅ) ಪ್ರತ್ಯಯವು ಬಂದು ಜಲಜಾಕ್ಷ ಎಂಬ ಪ್ರಾತಿಪದಿಕವು 
ಸಿದ್ಧವಾಗಿದೆ. ಷಚ್‌ (ಅ) ಪ್ರತ್ಯಯವು ಶಿತ್ತಾಗಿರುವುದರಿಂದ ಸ್ತ್ರೀಲಿಂಗದಲ್ಲಿ ಹಿದ್ದೌರಾದಿಭ್ಯಶ್ಚ 
ಎಂಬ ಸೂತ್ರದಿಂದ ಜೇಷ್‌ (ಈ) ಬಂದು ಜಲಜಾಕ್ಷೀ ಎ೦ದಿದ್ದಾಗ ಇದನ್ನು ಸುಬಂತ 
ಮಾಡಿದಾಗ ಜಲಜಾಕ್ಷೀ ಎಂಬ ರೂಪವು ಸಿದ್ಧವಾಗುತ್ತದೆ. 

ಸ್ವಾಜ್ಞಾತ್ಮಿಮ್‌? ದೀರ್ಫ ಸಕ್ಕಿ ಶಕಟಮ್‌। ಸ್ಕೂಲಾಕ್ಷಾ ವೇಣುಯಷ್ಠಿಃ। 
ಅಕ್ಟೋದರ್ಶನಾದಿತಿ ವಕ್ಷ ಕಮಾಣೋಚ್‌ 

ಉದಾ:- ದೀರ್ಫ್ಥ ಸಕ್ಕಿ ಶಕಟಮ್‌ :- ಸ್ವಾಜವಾಚಕಗಳಾದ ಸಕ್ಕಿ ಮತು ಅಕಿ 


ಡಿ ಆ 


ಬಹುವ್ರೀಹಿ 1249 


ಶಬ್ದಗಳಿಗೆ ಮಾತ್ರ ಷಚ್‌ (ಅ) ಪ್ರತ್ಯಯವು ಎಂದು ಹೇಳಿರುವುದರಿಂದ ದೀರ್ಫೇ 
ಸಕ್ಕೀನಿ ಯಸ್ಯ ತತ್‌ ದೀರ್ಫಸಕ್ಕಿ ಶಕಟಮ್‌ ಎಂದಿರುವಾಗ ಸಕ್ಕಿ ಶಬ್ದವು 
ಶರೀರಾವಯವಾಗಿ ಇಲ್ಲದೇ ಇರುವುದರಿಂದ ಷಚ್‌ (ಅ) ಪ್ರತ್ಯಯವು ಬರುವುದಿಲ್ಲ. 
ಇಲ್ಲಿ ಸಕ್ಕಿ ಶಬ್ದಕ್ಕೆ ಗಾಡಿಗೆ ಆಧಾರವಾಗಿರುವ ಕಟ್ಟಿಗೆ ಎಂದರ್ಥ. ಆದುದರಿಂದ 
ಸ್ವಾಜ್ಲವಾಚಕವಲ್ಲ. 

ಉದಾ:- ಸ್ಥೂಲಾಕ್ಷಾ ವೇಣುಯಷ್ಠಿಃ :- ಇದೇ ರೀತಿಯಲ್ಲಿ ಸ್ಥೂಲಾನಿ ಅಕ್ಷೀಣಿ 
ಯಸ್ಕಾ ಸಃ ಎಂಬುದು ಲೌಕಿಕವಿಗ್ರಹ ವಾಕ್ಯ. ಇಲ್ಲಿಯೂ ಸಹ ಅಕ್ಷಿ ಶಬ್ದವು 
ಸ್ವಾಜ್ಲವಾಚಕವಲ್ಲ (ದೊಡ್ಡ ರಂದ್ರ ಎಂದರ್ಥ) ಆದುದರಿಂದ ಪ್ರಕೃತ ಸೂತ್ರದಿಂದ 
ಷಚ್‌ ಪ್ರತ್ಯಯವು ಬರಲಿಲ್ಲ. ಅಕ್ಟೋದರ್ಶನಾತ್‌ ಎಂಬ ಸೂತ್ರದಿಂದ ಅಚ್‌ ಪ್ರತ್ಯಯವು 
ಬಂದು ಯುಸೆ ್ಯೇತಿಚ ಎಂಬುದರಿಂದ ಇ ಕಾರವು ಲೋಪವಾದ ಮೇಲೆ ಟಾಪ್‌ 
ಪ್ರತ್‌ಯವನ್ನು" ಸೇರಿಸಿದಾಗ ಸ್ಥೂಲಾ--ಅ ಎಂದಿರುತ್ತದೆ. ಷಚ್‌ (ಅ) ಪ್ರತ್ಯಯವು 
ಬಂದಿದ್ದರೆ ಅದು ಶಿತ್ತಾಗಿರುವುದರಿಂದ ಜೇಷ್‌ ಬಂದು ಸ್ತೂಲಾಕ್ಷೀ ಎಂಬ "ಅನಿಷ್ಟ 
ರೂಪವು ಸಿದ್ಧವಾಗಿರುವುದು ಆದರೆ ಷಚ್‌ (ಅ) ಇಲ್ಲದ್ದರಿಂದ ಸ್ಥೂಲಾಕ್ಷಾ ಎಂಬ 
ಸುಬಂತ ಶಬ್ದವು ಸಿದ್ಧವಾಗಿದೆ. 

(ಷ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ-974. ದ್ವಿತ್ರಿಭ್ಯಾಂ ಷ ಮೂರ್ಥ್ನಃ (೮-4-1೮) 
ವೃತ್ತಿ:-ಆಭ್ಯಾಂ ಮೂರ್ಧ್ನಃ ಷಃ ಸ್ಯಾದ್ದಹುವೀಹೌ। ದ್ವಿಮೂರ್ಧಃ ತ್ರಿಮೂರ್ಧಃ 
ಪ.ಚ್ಛೇ:- ದ್ವಿತಿಭ್ಯಾಂ, ಷ, ಮೂರ್ಧ್ನಃ 
ಅ.ವೃ;- ಬಹುವ್ರೀಹೌ ಸಕ್ಕ್ಯಕ್ಷೋಣಃ ಸ್ವಾಜ್ಞಾತ್ನಚ್‌ ಎಂಬ ಸೂತ್ರದಿಂದ ಬಹುವ್ರೀಹೌ 

ಎಂಬ ಪದವು ಅನುವೃತ್ತವಾಗುತ್ತದೆ. ಪ್ರತ್ಯಯಃ, ಪರಶ್ಚ, ತದ್ದಿತಾಃ, ಸಮಾಸಾನ್ತಾಃ 

ಎಂಬವು ಅಧಿಕಾರಸೂತ್ರಗಳಾಗಿವೆ. 
ಅರ್ಥ:-ಬಹುವ್ರೀಹಿ ಸಮಾಸದಲ್ಲಿ ದ್ವಿ ಮತ್ತು ತ್ರಿ ಶಬ್ದಗಳ ಪರದಲ್ಲಿ ಮೂರ್ಧನ್‌ 
ಶಬ್ದವಿದ್ದರೆ ಅದರ ಮೇಲೆ ನಂತರ ಸಮಾಸಾನ್ರ ಷ ಪ್ರತ್ಯ [ಯವು ಬರುತ್ತದೆ. (ಷ ನಲ್ಲಿ 

"ಅ'ಕಾರ ಮಾತ್ರ ಉಳಿಯುತ್ತದೆ.) 
ಉದಾ:- ದ್ವಿಮೂರ್ಧಃ (ಎರಡು ತಲೆಉಳ್ಳವನು):- ದ್ನೌ ಠಿ ಮೂರ್ಧಾನೌ ಯಸ್ಕ 

ಸಃ ಎಂಬುದು ಕೌಕಿಕವಿಗ್ರಹ ವಾಕ್ಯ ದ್ವಿ ಔ.ಮೂರ್ಧನ್‌ ಔ ವೆಂಬುದು ಅಲೌಕಿಕವಿಗ್ರಹ 
ವಾಕ್ಯ. ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ ಸಮಾಸವಾದ ಮೇಲೆ ಹಿಂದಿನಂತೆ 
ಪ್ರಕ್ರಿಯೆಯಯು ನಡೆದು ದ್ವಿ ಮೂಧನ್‌ ಎಂದಿರುತ್ತದೆ. ನಸ್‌ ತದ್ದಿತೇ ಎಂಬ 
ಸೂತ್ರದಿಂದ ಟೀ (ಅನ್‌) ಇ ಲೋಪ ಬಂದು ದ್ವಿಮೂಧ*ಅ ಎದ್ದಿಮೂರ್ಧ 
ಎಂದಿರುತ್ತದೆ ಪ್ರಕೃತ ಸೂತ್ರದಿಂದ ಷ ಪ್ರತ್ಯಯವು ಬಂದು” ದ್ವಿಮೂಧನ್‌.- ಅಂದ್ವಿಮೂಧ 
ಎಂದಾದ ಮೇಲೆ ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಬಂತ ಮಾಡಿದಾಗ ದ್ವಿಮೂರ್ಧಃ 
ಎಂದು ರೂಪವು ಸಿದ್ಧ ವಾಗುತ್ತದೆ. ಸ್ಲೀವಿವಕ್ಷೆಯಲ್ಲಿ ಷಿದ್‌ಗೋರಾದಿಭ್ಯಶ್ಚ ಎಂಬ 
ಸೂತ್ರದಿಂದ ಜೇಷ (ಇ)ಬಂದು "ಇದನ್ನೆ ಸುಬ೦ತ ಮಾಡಿದಾಗ ದ್ವಿಮೂರ್ದಿ ಎಂದು 


1250 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ರೂಪವು ಸಿದ್ಧವಾಗುತ್ತದೆ. 

ಉದಾ:- ತ್ರಿಮೂರ್ಧಃ (ಮೂರು ತಲೆಉಳ್ಳವನು):- ತ್ರಿ ಮೂರ್ಧಾನೌ ಯಸ್ಕ 
ಸಃ ಎಂಬುದು ಲೌಕಿಕವಿಗ್ರಹ ವಾಕ್ಯ. ತ್ರಿ ಜಸ ಸ್‌*-ಮೂರ್ಧನ್‌ ಜಸ್‌ ಎಂಬುದು 
ಅಲೌಕಿಕವಿಗ್ರಹ ವಾಕ್ಯ. ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ ಸಮಾಸವಾದ 
ಮೇಲೆ ಹಿಂದಿನಂತೆ" ಪ್ರಕ್ರಿಯೆಯು ನಡೆದು ತ್ರಿ ಮೂಧನ್‌ ಎಂದಿರುತ್ತದೆ. ನಸ್‌ 
ತದ್ದಿತೇ ಎಂಬ ಸೂತ್ರದಿಂದ ಟೀ (ಅನ್‌) ಗೆ ಲೋಪ ಬಂದು ತ್ರಿಮೂಧ್‌--ಅ 
=ತ್ರಿಮೂರ್ಧ ಎಂದಿರುತ್ತದೆ ಪ್ರಕೃತ ಸೂತ್ರದಿಂದ ಷ ಪ್ರತ್ಯಯವು ಬಂದು 
ತಿಮೂರ್ಧನ್‌*ಅ=ತ್ರಿ ಮೂರ್ಧ ಎಂದಾದ ಮೇಲೆ ಪ್ರಾತಿಪದಿಕ ಸಂಜ್ಞೆಯು ಬಂದು 
ಸುಬಂತ ಮಾಡಿದಾಗ ತ್ರಿಮೂರ್ಧಃ ಎಂದು ರೂಪವು ಸಿ ಸಿದ್ಧವಾಗುತ್ತದೆ. ಸ್ತ್ರೀ ಸೀವಿವಕ್ಷೆಯಲ್ಲಿ 
ಹಿದ್‌ಗೋರಾದಿಭ್ಯಶ್ವ ಎಂಬ ಸೂತ್ರದಿಂದ ಚಿಷ (ಈ)ಬಂದು ಇದನ್ನು ಸುಬಂತ 
ಮಾಡಿದಾಗ ತ್ರಿಮೂರ್ಧಃ ಎಂದು ರೂಪವು ಸಿದ್ಧವಾಗುತ್ತದೆ. 


(ಅಪ್‌ ಪ್ರತ್ಯಯ ವಿಧಾಯಕ ಸೂತ್ರ) 
ಸೂತ್ರ-975. ಅನ್ನರ್ಬಹಿಛ್ಯಾಂ ಚ ಲೋಮ ಸಃ (೮-4-117) 
ವೃತ್ತಿ;-ಆಭ್ಯಾಂ ಲೋಮ್ಮೋಪ್ಸಾ ದ್ವಹುವ್ರೀಹೌ। ಅನ್ತಲೋರ್ಮಃ | ಬಹಿರ್ಲೋಮಃ॥ 


ಅ.ವೃ;-ಅಪ್‌ ಸಕಳ ಪ್ರಮಾಣ್ಯೋಃ ಎಂಬ ಸೂತ್ರದಿಂದ ಅಪ್‌ ಎಂಬ 
ಪದವು ಬಹುವ್ರೀಹೌ ಸಕ್ಸ್ಯಕ್ಷೋಃ ಸ್ವಾಜ್ಞಾತ್‌ ಷಚ್‌ ಎಂಬ ಸೂತ್ರದಿಂದ ಬಹುವ್ರೀಹೌ 
ಎಂಬ ಪದವು ಅನುವೃತ್ತವಾಗುತ್ತವೆ. ಪ್ರತ್ಯಯಃ, ಪರಶ್ಚ, ತದ್ಧಿತಾಃ, ಸಮಾಸಾನ್ತಾಃ 
ಎಂಬವು ಅನುವೃತ್ತವಾಗುತ್ತವೆ. ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:- ಬಹುವ್ರೀಹಿ ಸಮಾಸದಲ್ಲಿ ಅನರ್‌ ಮತ್ತು ಬಹಿಸ್‌ ಎಂಬ ಈ ಅವ್ಯಯ 
ಪದಗಳ ಮುಂದೆ ಲೋಮನ್‌ ಶಬ್ದದ ಮೇಲೆ ಸಮಾಸಾನ್ತ ಅಪ್‌ ಪ್ರತ್ಯವು ಬರುತ್ತದೆ. 
ಈ ಅಪ್‌ ಪ್ರತ್ಯಯದಲ್ಲಿ ಅ ಮಾತ್ರ ಉಳಿಯುತ್ತದೆ. 


ಉದಾ:- ಅನರ್ಲೋರ್ಮ (ಒಳಗೆ ಲೊಮವುಳ್ಳ ಪುರುಷನು):- ಅನ್ನಃ ಲೋಮಾನಿ 
ಯಸ್ಯ ಸಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಅನ್ತರ್‌ ಲೊಮನ್‌* ಜಸ್‌ ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ. ಅನೇಕಮನ್ಯ ಪದಾರ್ಥ ಎ೦ಬ ಸೂತ್ರದಿಂದ ಸಮಾಸವಾಗಿದೆ. 
ಪ್ರಾತಿಪದಿಕ ಸಂಜ್ಞೆ ಸುಪ್‌ ಲೋಪಗಳಾದ ಮೇಲೆ ಅನ್ತರ್‌ ಲೊಮನ್‌ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ ಅಪ್‌ (ಅ) ಪ್ರತ್ಯಯವು ಬಂದು ಅನ್ತರ್‌ ಲೊಮನ್‌.-ಅ 
ಎಂದಿರುತ್ತದೆ. ನಸ್‌ ತದ್ದಿತೇ ಎ೦ಬ ಸೂತ್ರದಿಂದ ಟಿ ಗೆ (ಅನ್‌)ಗೆ ಲೋಪವು 
ಬಂದು ಅನ್ತರ್‌-ಲೊಮ- ಅ- ಅನ್ವರ್‌ ಲೊಮ ಎಂದಿರುತ್ತದೆ. ಇದನ್ನು ಸುಬಂತ 
ಮಾಡಿದಾಗ ಅನ್ತಲೋಮಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ:- ಬಹಿರ್ಲೋಮಃ (ಹೊರಗೆ ಲೊಮವುಳ್ಳ ಪುರುಷನು):- ಬಹಿಃ 
ಲೋಮಾನಿ ಯಸ್ಯ ಸಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಬಹಿಸ್‌ ಲೊಮನ್‌ ಜಸ್‌ 
ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಸ್‌ ಕಾರಕ್ಕೆ ರುತ್ಹವವು ಬಂದಿದೆ. ಬಹಿರ್‌ 


ಬಹುವ್ರೀಹಿ 1251 


ಲೋಮನ್‌ ಎಂದಾಗಿದೆ. ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ ಸಮಾಸವಾಗಿದೆ. 
ಪ್ರಾತಿಪದಿಕ ಸಂಜ್ಞೆ ಸುಪ್‌ ಲೋಪಗಳಾದ ಮೇಲೆ ಬಹ್ರಿರ್‌ ಲೊಮನ್‌-- ಅ ಎಂದಿರುತ್ತದೆ. 
ನಸ್‌ ತದ್ದಿತೇ “ಎಂಬ ಸೂತ್ರದಿಂದ ಟಿ ಗೆ (ಅನ್‌)ಗೆ ಲೋಪವು ಬಂದು 
ಬಹ್ರಿರ್‌- ಲೊಮ--ಅ- ಬಹಿರ್‌ ಲೊಮ ಎಂದಿರುತ್ತದೆ. ಇದನ್ನು ಸುಬಂತ ಮಾಡಿದಾಗ 
ಬಹಿರ್ಲೋಮಃ ಎಂದು ರೂಪವು ಸಿದ್ಧವಾಗುತ್ತದೆ. 
(ಪಾದ ಶಬ್ದದ ಅಂತ್ಯ ವರ್ಣಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ-೨76. ಪಾದಸ್ಯ ಲೋಪೋಃಹಸ್ವ್ಯಾದಿಭ್ಯಃ। (5-4-138) 

ವೃತ್ತಿ:-ಹಸ್ತ್ಯಾದಿ ಸಭ ಉಪಮಾನಾತ್‌ ಪರಸ್ಯ ಪಾದಶಬ್ದಸ್ಯ ಲೋಪ 
ಸ್ಯಾತ್‌. “ಬಹುವಾಹೌ। ವ್ಯಾಘ್ರಸ್ಕ ಇವ ಪಾದೌ ಅಸ್ಯ ವ್ಯಾಘ್ರಪಾತ್‌। ಅಹಸ್ತಾ ದಿಬ್ಯ 
ಕಿಮ್‌? ಹಸ್ತಿಪಾದಃ PE 

ಪ.ಚ್ಛೇ:-ಪಾದಸ್ಯ, ಲೋಪಃ, ಅಹಸ್ತ್ಯಾದಿಭ್ಯಃ। 

ಅ.ವ್ಯ;- ಉಪಮಾನಾಚ್ಚ ಎಂಬ ಸೂತ್ರದಿಂದ ಉಪಮಾನಾತ್‌ ಎಂಬ ಪದವು 
“"ಬಹುವ್ರೀಹೌ ಸಕ್ಸ್ಯಕ್ಷೋ ಸ್ವಾಜ್ಞಾತ್‌ ಷಚ್‌' ಎಂಬ ಸೂತ್ರದಿಂದ ಬಹುವ್ರೀಹೌ ಎಂಬ 
ಪದವು ಅನುವೃತ್ತವಾಗುತ್ತವೆ. 

ಅರ್ಥ:-ಬಹುವ್ರೀಹಿ ಸಮಾಸದಲ್ಲಿ ಹಸ್ತೀ ಮೊದಲಾದ ಶಬ್ದಗಳಿಗಿಂತ ಭಿನ್ನ 

ಪಮಾನವಾಚಕ ಶಬ್ದದ ಮುಂದೆ ಇರುವ ಪಾದಶಬ್ದಕ್ಕೆ ಸಮಾಸಾನ್ತ 
ಲೋಪವಾಗುತ್ತದೆ. ಎಂದರೆ ಪಾದ ಶಬ್ದದ ಕೊನೆಯಲ್ಲಿರುವ ವರ್ಣಕ್ಕೆ (ಎಂದರೆ 
ಅಕಾರಕ್ಕೆ) ಅಲೋತನ್ವ್ಯಸ್ಯ ಎಂಬ ಸೂತ್ರದಿಂದ ಲೋಪವು ಬಂದು ಪಾದ್‌ ಇದ್ದು 
ಪಾತ್‌ ಎಂದಾಗುತ್ತದೆ. ಅನಂತರ ರುಲಾ೦ ಜಶೋನ್ತೇ ಎ೦ಬ ಸೂತ್ರದಿಂದ ಪಾದ್‌ 
ಎಂಬ ರೂಪವು ವೈಕಲ್ಲಿಕವಾಗಿ ಬರುತ್ತದೆ. 

ಉದಾ: ವ್ಯಾಪ್ರಪಾತ್‌ (ಹುಲಿ ಕಾಲಿನಂತೆ ಪಾದವುಳ್ಳವನು) :- ವ್ಯಾಘಸ್ಕ ಪಾದೌ 
ಇವ ಪಾದೌ ಯಸ್ಯ ಸಃ ಎಂಬುದು ಲೌಕಿಕವಿಗ್ರಹ ವಾಕ್ಯ ವ್ಯಾಘ್ರ ಪಾದ ಔ.-ಪಾದ 
ಔ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ ಅನೇಕಮನ್ಯಪದಾರ್ಥೇ ಎಂಬ ಸೂತ್ರಕ್ಕೆ 
ಸಂಬಂಧಿಸಿದ ಸಪ್ತಮ್ಯುಯಪಮಾ ಪೂರ್ವಪದಸ್ಯೋತ್ತರ ಪದಲೋಪಸ್ಯ ಎಂಬ 
ವಾರ್ತಿಕದಿಂದ ಸಮಾಸವಾಗಿ ಮತ್ತು ಪೂರ್ವ ಪದದ ಉತ್ತರಪದವಾದ ಪಾದ 
ಶಬ್ದಕ್ಕೆ ಲೋಪವು ಬಂದು ಪ್ರಾತಿಪದಿಕ "ಸಂಜ್ಞೆಯು ಬಂದ ಮೇಲೆ ಸುಪ್‌ ಲೋಪವಾದ 
ಮೇಲೆ ವ್ಯಾಪ್ರ ಪಾದ ಎಂದಿರುತ್ತದೆ. ಪ ಪ್ರಕೃತ ಸೂತ್ರದಿಂದ ಅಲೋತ್ತ್ಯಸ್ಯ ಎಂಬ 
ಸೂತ್ರ ನಿಯಮದಿಂದ ಪಾದ ಶಬ್ದದ ಅ ಕಾರಕ್ಕೆ ಲೋಪ ಬ೦ದು ವ್ಯಾಘ್ರ ಪಾದ್‌ 
ಎಂದಿರುತ್ತದೆ. ಇದನ್ನು ಸುಬ೦ತ ಮಾಡಿದಾಗ ವೈಕಲ್ಲಿಕ ಚರ್ತ್ವವು ಬಂದು, ವ್ಯಾಘ್ರ 
ಪಾತ್‌ ಮತ್ತು ವ್ಯಾಪ್ರ ಪಾದ್‌ ಎಂದು ರೂಪಗಳು ಸಿದ್ಧವಾಗುತ್ತವೆ. 

ಅಹಸ್ತ್ಯಾದಿಭ್ಯಃ ಕಿಮ್‌? ಹಸ್ಮಿಪಾದಃ। ಹಸನಾದ :- ಉಪಮಾನವು ಹಸ್ತೀ 
ಮೊದಲಾದವುಗಳಿಗಿಂತ ಭಿನ್ನ! ವಾಗಿರಬೇಕು ಎಂದು ಹೇಳಿರುವುದರಿಂದ ಹಸ್ತಿಪಾದಃ, 


1252 ಲಘುಸಿದ್ಧಾ೦ತ ಕೌಮುದೀ-ಉತ್ತರಾರ್ಧ 


ಕುಸೂಲಪಾದಃ ಎಂದೇ ರೂಪಗಳು ಇರುತ್ತವೆ. ಆದ್ದರಿಂದ ಇಲ್ಲಿ ಪ್ರಕೃತ ಸೂತ್ರವು 
ಅನ್ವಯಿಸುವುದಿಲ್ಲ. 

(ಪಾದ ಶಣ್ಣದ ಅಂತ್ಯವರ್ಣಕ್ಕೆ ಲೋಪವನ್ನು ಹೇಳುವ ಮತ್ತೊಂದು ಸೂತ್ರ) 

ಸೂತ್ರ-977. ಸಂಖ್ಯಾಸುಪೂರ್ವಸ್ಯ (5-4-140) 
ವೃತ್ತಿ:- ಪಾದಸ್ಯ ಲೋಪಃ ಸ್ಯಾತ್‌ ಸಮಾಸಾನ್ತಃ 
ಐಹುಪ್ರೀಹೌ ಧ್ವಿಪಾತ್‌ | ಸುಪಾತ್‌॥ 

ಅ.ವೃ:-ಪಾದಸ್ಯ ಲೋಪೋಹಸ್ತ್ಯಾದಿಭ್ಯಃ ಎಂಬ ಸೂತ್ರದಿಂದ ಲೋಪಃ ಎಂಬ 
ಪದವು ಅನುವೃತ್ತವಾಗುತ್ತದೆ. ಮತ್ತು "ಬಹುವ್ರೀಹೌ ಸಕ್ಕ್ಯಕ್ಷೋ ಸ್ವಾಜ್ಞಾತ್‌ ಷಚ್‌' 
ಎಂಬ ಸೂತ್ರದಿಂದ ಬಹುವ್ರೀಹೌ ಎಂಬ ಪದವು ಅನುವೃತ್ತವಾಗುತ್ತವೆ. 

ಅರ್ಥ:- ಬಹುವ್ರೀಹಿ ಸಮಾಸದಲ್ಲಿ ಸಂಖ್ಯಾವಾಚಕಪದವನ್ನು ಪೂರ್ವದಲ್ಲಿ 
ಉಳ್ಳ ಮತ್ತು ಸು ಎಂಬ ಅವ್ಯಯವನ್ನು ಪೂರ್ವದಲ್ಲಿ ಉಳ್ಳ ಪಾದ ಶಬ್ದಕ್ಕೆ 
ಸಮಾಸಾನ್ತವಾದ ಅ ಕಾರಕ್ಕೆ ಲೋಪವು ಆಗುತ್ತದೆ. ಅಲೋತನ್ವ್ಯಸ್ಯ ಎ೦ಬ ಸೂತ್ರದಿಂದ 
ಪಾದಶಬ್ದವಾದ ಅಂತ್ಯ ಅಕಾರಕ್ಕೆ ಲೋಪವು ಬಂದಿದೆ. 

ಉದಾ:- ದ್ವಿಪಾತ್‌ (ಎರಡು ಕಾಲುಗಳುಳ್ಳವನು):- ದೌ ಪಾದೌ ಯಸ್ಯ ಸಃ 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ ದ್ವಿ ಔ.ಪಾದ ಔ ಎಂಬುದು ಅಲೌಕಿಕ ವಿಗ್ರಹ 
ವಾಕ್ಯ ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ ಸಮಾಸವಾಗಿದೆ. ಪ್ರಾತಿಪದಿಕ 
ಸಂಜ್ಞೆ ಸುಪ್‌ ಲೋಪಗಳಾದ ಮೇಲೆ ದ್ವಿ ಪಾದ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
ಅಲೋನ್ತ್ಯಸ್ಯ ಎಂಬ ಸೂತ್ರ ನಿಯಮದಿಂದ ಪಾದ ಶಬ್ದದ ಅ ಕಾರಕ್ಕೆ ಲೋಪವು 
ಬಂದು ದ್ವಿ ಪಾದ ಎಂದಿದ್ದಾಗ ಇದನ್ನು ಸುಬ೦ತ ಮಾಡಿದಾಗ ವೈಕಲ್ಲಿಕ ಚತ್ವವು 
ಬಂದು ದ್ವಿಪಾತ್‌ ಮತ್ತು ದ್ವಿಪಾದ್‌ ಎ೦ದು ರೂಪಗಳು ಸಿದ್ಧವಾಗುತ್ತವೆ. 

ಉದಾ:- ಸುಪಾತ್‌ (ಸುಂದರವಾದ ಕಾಲುಗಳ್ಳವನು):- ಸು ಶೋಭನೌ ಪಾದೌ 
ಯಸ್ಯ ಸಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಸು*ಪಾದ ಔ ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿ೦ದ ಸಮಾಸವಾಗಿದೆ. ಪ್ರಾತಿಪದಿಕ 
ಸಂಜ್ಞೆ ಸುಪ್‌ ಲೋಪಗಳಾದ ಮೇಲೆ ಸು ಪಾದ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
ಅಲೋನ್ಸ್ಯಸ್ಯ ಎಂಬ ಸೂತ್ರ ನಿಯಮದಿಂದ ಪಾದ ಶಬ್ದದ ಅ ಕಾರಕ್ಕೆ ಲೋಪವು 
ಬಂದು ಸು ಪಾದ ಎಂದಿದ್ದಾಗ ಇದನ್ನು ಸುಬ೦ತ ಮಾಡಿದಾಗ ವೈಕಲ್ಪಿಕ ಚತ್ವವು 
ಬ೦ದು ಸುಪಾತ್‌ ಮತ್ತು ಸುಪಾದ್‌ ಎ೦ದು ರೂಪಗಳು ಸಿದ್ಧವಾಗುತ್ತವೆ. 


(ಸಮಾಸಾನ್ತ ಲೋಪವನ್ನು ಹೇಳುವ ಸೂತ್ರ) 
ಸೂತ್ರ-978. ಉದ್ದಿಭ್ಯಾಂ ಕಾಕುದಸ್ಯ (5-4-148) 
ವೃತ್ತಿ:- ಉದ್ವಿಭ್ಯಾಂ ಸ್ಯಾತ್‌ (ಉತ್ಕಾಕುತ್‌। ವಿಕಾಕುತ್‌। 
ಅ.ವ್ಯ:- ಕಕುದಸ್ಯಾವಸ್ಥಾಯಾ೦ ಲೋಪ ಎಂಬ ಸೂತ್ರದಿಂದ ಲೋಪಃ ಎ೦ಬ 


ಬಹುವ್ರೀಹಿ 1253 


ಪದವು ಮತ್ತು "ಬಹುವ್ರೀಹೌ ಸಕ್ಕ್ಯಕ್ಷೋಃ ಸ್ವಾಜ್ಞಾತ್‌ ಷಚ್‌' ಎಂಬ ಸೂತ್ರದಿಂದ 
ಬಹುವ್ರೀಹೌ ಎಂಬ ಪದವು ಅನುವೃತ್ತವಾಗುತ್ತವೆ. ಸಮಾಸಾನ್ವಾಃ ಎಂಬುದು ಅಧಿಕಾರ 
ಸೂತ್ರ. 

ಅರ್ಥ:-ಬಹುವ್ರೀಹಿ ಸಮಾಸದಲ್ಲಿ ಉದ್‌ ಮತ್ತು ವಿ ಈ ಉಪಸರ್ಗಗಳ ನಂತರ 
ಕಾಕುದ ಶಬ್ದಕ್ಕೆ ಸಮಾಸಾನ್ತ ಲೋಪವಾಗುತ್ತದೆ. 

ಉದಾ:- ಉತ್ಕಾಕುತ್‌ (ಉಬ್ಬಿದ ನೆತ್ತೆ ಉಳ್ಳವನು):- ಉದ್ದತಮ್‌ ಕಾಕುದಮ್‌ 
ಯಸ್ಯ ಸಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಉತ್‌. ಕಾಕುದ್‌.-ಸು ಎಂಬುದು 
ಅಲೌಕಿಕವಿಗ್ರಹ ವಾಕ್ಯ, ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿ೦ದ ಸಮಾಸವಾಗಿದೆ. 
ಪ್ರಾತಿಪದಿಕ ಸಂಜ್ಞೆ ಸುಪ್‌ ಲೋಪಗಳಾದ ಮೇಲೆ ಉತ್‌ಕಾಕುದ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ ಅಲೋತನ್ವ್ಯಸ್ಯ ಎಂಬ ಸೂತ್ರ ನಿಯಮದಿಂದ ಕಾಕುದ ಎಂಬುದರ 
ಅಂತ್ಯ ಅಕಾರಕ್ಕೆ ಲೋಪವು ಬಂದು ಉತ್‌ ಕಾಕುದ್‌ ಎಂದಿರುತ್ತದೆ. ಇದನ್ನು 
ಸುಬಂತ ಮಾಡಿದಾಗ ವೈಕಲ್ಪಿಕವಾಗಿ ಚರ್ತ್ವವು ಬಂದು ಉತ್‌ ಕಾಕುತ್‌ ಮತ್ತು 
ಉತ್‌ ಕಾಕುದ್‌ ಎಂಬ ರೂಪಗಳು ಸಿದ್ಧಿಸುತ್ತವೆ. 

ಉದಾ:- ವಿಕಾಕುತ್‌ (ವಿಕಾರ ಹೊಂದಿದ ನೆತ್ತಿ ಉಳ್ಳವನು):- ವಿಕೃತಮ್‌ 
ಕಾಕುದಮ್‌ ಯಸ್ಯ ಸಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ ವಿ-ಕಾಕುದ್‌ ಸು ಎಂಬುದು 
ಅಲೌಕಿಕವಿಗ್ರಹ ವಾಕ್ಯ ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ ಸಮಾಸವಾಗಿದೆ. 
ಪ್ರಾತಿಪದಿಕ ಸಂಜ್ಞೆ ಸುಪ್‌ ಲೋಪಗಳಾದ ಮೇಲೆ ವಿಕಾಕುದ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ ಅಲ್ಲೋನ್ಯಸ್ಯ ಎಂಬ ಸೂತ್ರ ನಿಯಮದಿಂದ ಕಾಕುದ ಎಂಬುದರ 
ಅಂತ್ಯ ಅಕಾರಕ್ಷೆ ಲೋಪವು ಬಂದು ವಿಕಾಕುದ್‌ ಎಂದಿರುತ್ತದೆ. ಇದನ್ನು ಸುಬಂತ 
ಮಾಡಿದಾಗ ವೈಕಲ್ಲಿಕವಾಗಿ ಚರ್ತ್ವವು ಬಂದು ವಿಕಾಕುತ್‌ ಮತ್ತು ವಿಕಾಕುದ್‌ ಎಂಬ 
ರೂಪಗಳು ಸಿದ್ಧಿಸುತ್ತವೆ. 

(ವೈಕಲ್ಪಕವಾಗಿ ಸಮಾಸಾನ್ತ ಲೋಪವನ್ನು ಹೇಳುವ ಸೂತ್ರ) 

ಸೂತ್ರ-೨7೨. ಪೂರ್ಣಾದಧ್ವಿಭಾಷಾ (5-4-149) 

ವೃತ್ತಿ:- ಪೂರ್ಣಕಾಕುತ್‌ । ಪೂರ್ಣಕಾಕುದಃ 

ಪ.ಚ್ಛೇ:-ಪೂರ್ಣಾತ್‌, ವಿಭಾಷಾ। 

ಜ್ಯ ;-ಉದ್ವಿಭ್ಯಾಂ ಹಾ ತ್ತ ಎಂಬ ಸೂತ್ರದಿಂದ ಕಾಕುದಸ್ಯ ಎಂಬ ಪದವು 
ಕಕುದಸ್ಯಾವಸ್ಥಾಯಾಂ ಲೋಪಃ ಎಂಬ ಸೂತ್ರದಿಂದ ಲೋಪಃ * ಎಂಬ ಪದವು 
ಮತ್ತು "'ಬಹುವೀಹೌ ಸಕ್ಕ್ಯಕ್ಷ ಕೋ ಸ್ವಾಜ್ಲಾತ್‌ ಷಚ್‌' ಎಂಬ ಸೂತ್ರದಿಂದ ಬಹುವ್ರೀಹೌ 
ಎಂಬ ಪದವು ಅನುವೃ ವಾಗುತ್ತವೆ. ಸಮಾಸಾನ್ತಾಃ ಎಂಬುದು ಅಧಿಕಾರ ಸೂತ್ರ 

ಅರ್ಥ:-ಬಹುವ್ರೀಹಿ ಸಮಾಸದಲ್ಲಿ ಪೂರ್ಣ ಶಬ್ದದ ನಂತರ ಇರುವ ಕಾಕುದ 
ಶಬ್ದಕ್ಕೆ ವೈಕಲ್ಪಿಕವಾಗಿ ಸಮಾಸಾನ್ತ ಲೋಪವಾಗುತ್ತದೆ. 

ಉದಾ:- ಪೂರ್ಣಕಾಕುತ್‌, ಪೂರ್ಣಕಾಕುದ್‌ (ಪೂರ್ಣವಾದ ನೆತ್ತಿ ಉಳ್ಳವನು):- 


1254 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪೂರ್ಣಮ್‌ ಕಾಕುದಮ್‌ ಯಸ್ಯ ಸಃ ಎಂಬುದು ಲೌಕಿಕವಿಗ್ರಹ ವಾಕ್ಯ, ಪೂಣ್‌ 
ಸು*-ಕಾಕುದ ಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಅನೇಕಮನ್ಯಪದಾರ್ಥೇ 
ಎಂಬ ಸೂತ್ರದಿಂದ ಸಮಾಸವಾಗಿದೆ. ಪ್ರಾತಿಪದಿಕ-ಸಂಜ್ಞೆ-ಸುಪ್‌ ಲೋಪಗಳಾದ 
ಮೇಲೆ ಪೂರ್ಣ ಕಾಕುದ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಅಲೋನ್ವ್ಯಸ್ಯ ಎಂಬ 
ಸೂತ್ರ ನಿಯಮದಿಂದ ಕಾಕುದ ಎಂಬುದರ ಅಂತ್ಯ ಅ ಕಾರಕ್ಕೆ ವಿಕಲ್ಪದಿ೦ದ ಲೋಪವು 
ಬಂದು ಪೂರ್ಣ ಕಾಕುದ್‌ ಎಂದಿರುತ್ತದೆ. ಇದನ್ನು ಸುಬ೦ತ ಮಾಡಿದಾಗ ವೈಕಲ್ಟಿಕವಾಗಿ 
ಚರ್ವ್ವವು ಬಂದು ಪೂರ್ಣ ಕಾಕುತ್‌ ಮತ್ತು ಪೂರ್ಣ ಕಾಕುದ್‌ ಎಂಬ ರೂಪಗಳು 
ಸಿದ್ಧಿಸುತ್ತವೆ. ಮತ್ತು ಲೋಪವು ಬಾರದ ಪಕ್ಷದಲ್ಲಿ ಪೂರ್ಣಕಾಕುದ ಎಂಬ ರೂಪವು 
ಸಿದ್ಧಿಸುತ್ತವೆ. 
(ನಿಪಾತವನ್ನು ಹೇಳುವ ಸೂತ್ರ) 

ಸೂತ್ರ-೨8೦. ಸುಪೃದ್‌ದುರ್‌ಹೃದೌ ಮಿತ್ರಾಮಿತ್ರಯೋಃ (5-4-15೦) 

ವೃತ್ತಿ:-ಸುದುರ್‌ಭ್ಯಾಂ ಹೃದಯಸ್ಕ ಹೃದ್ಧಾವೋ ನಿಪಾತ್ಯತೇ ಸುಹ್ಮನ್ನಿತ್ರಮ್‌ | 
ದುರ್‌ಹೃದಮಿತ್ರಃ । 

ಅ.ವ್ಯ:- ಬಹುವ್ರೀಹೌ ಸಕ್ಸ್ಯಕ್ಷೋಃ ಸ್ವಾಜ್ಞಾತ್‌ ಷಚ್‌ ಎಂಬ ಸೂತ್ರದಿಂದ ಬಹುವ್ರೀಹೌ 
ಪದವು ಅನುವೃತ್ತವಾಗುತ್ತದೆ. ಸಮಾಸಾನ್ತಾಃ ಎಂಬುದು ಅಧಿಕಾರ ಸೂತ್ರ. 

ಅರ್ಥ:- ಮಿತ್ರ ಮತ್ತು ಶತ್ರು ಅರ್ಥದಲ್ಲಿ ಕ್ರಮವಾಗಿ ಬಹುವ್ರೀಹಿ ಸಮಾಸದಲ್ಲಿ 
ಸು ಮತ್ತು ದುರ್‌ ಈ ಉಪಸರ್ಗಗಳ ನಂತರ ಇರುವ ಹೃದಯ ಶಬ್ದಕ್ಕೆ ಹೃದ್‌ 
ಆದೇಶವು ನಿಪಾತಮಾಡಲಾಗಿದೆ. 

ಉದಾ:- ಸುಹೃನ್ನಿತ್ರಮ್‌ (ಒಳ್ಳೆಯ ಹೃದಯವುಳ್ಳವನು (ಮಿತ್ರನು)):- ಸು 
ಶೋಭನಮ್‌ ಹೃದಯಮ್‌ ಯಸ್ಯ ಎಂಬುದು ಲೌಕಿಕವಿಗ್ರಹ ವಾಕ್ಯ. ಸು--ಹೃದಯ 
ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ 
ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆ ಸುಪ್‌ ಲೋಪಗಳಾದ ಮೇಲೆ ಸು ಹೃದಯ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಹೃದಯ ಎಂಬುದಕ್ಕೆ ಹೃದ್‌ ಆದೇಶವು ನಿಪಾತವಾಗಿ 
ಸು ಹೃದ್‌ ಎಂದಿರುತ್ತದೆ. ಇದನ್ನು ಸುಬಂತ ಮಾಡಿದಾಗ ಹಲ್‌ಜ್ಯಾಭ್ಯೋ... ಎಂಬ 
ಸೂತ್ರದಿಂದ ಸ್‌ ಗೆ ಲೋಪವು ಬಂದು ವಿಕಲ್ಪದಿಂದ ದ್‌ ಕಾರಕ್ಕೆ ಚತ್ವವು ಬಂದು 
ಸುಹೃತ್‌ ಮತ್ತು ಸುಹೃದ್‌ ಎ೦ಬ ರೂಪಗಳು ಸಿದ್ಧಿಸುತ್ತವೆ. 

ಉದಾ:- ದುರ್‌ಹೃತ್‌ (ದುರ್‌ಹೃತ್‌-ಅಮಿತ್ರಃ) ದುರ್‌ಹೃದಮಿತ್ರಃ (ದುಷ್ಟ 
ಹೃದಯವುಳ್ಳವನು (ಶತ್ರು):- ದುರ್‌-ದುಷ್ಟಮ್‌ ಹೃದಯಮ್‌ ಯಸ್ಯ ಎಂಬುದು 
ಲೌಕಿಕವಿಗ್ರಹ ವಾಕ್ಯ ದುರ್‌-ಹೃದಯ ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. 
ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆ 
ಸುಪ್‌ ಲೋಪಗಳಾದ ಮೇಲೆ ದುರ್‌ ಹೃದಯ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
ಹೃದಯ ಎಂಬುದಕ್ಕೆ ಹೃದ್‌ ಆದೇಶವು ನಿಪಾತವಾಗಿ ಬ೦ದ ಮೇಲೆ ದುರ್‌ ಹೃದ್‌ 


ಬಹುವ್ರೀಹಿ 1255 


ಎಂದಿರುತ್ತದೆ. ಇದನ್ನು ಸುಬಂತ ಮಾಡಿದಾಗ ಹಲ್‌ಜ್ಯಾಭ್ಯೋ... ಎಂಬ ಸೂತ್ರದಿಂದ 
ಸ್‌ ಗೆ ಲೋಪವು ಬಂದು ವಿಕಲ್ಪದಿಂದ ದ್‌ ಕಾರಕ್ಕೆ ಚತ್ವವು ಬಂದು ದುರ್‌ಹೃತ್‌ 
ಮತ್ತು ದುರ್‌ಹೃದ್‌ ಎಂಬ ರೂಪಗಳು ಸಿದ್ಧಿಸುತ್ತವೆ. 
(ಕಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-೨8!. ಉರಃ ಪ್ರಭೃತಿಭ್ಯಃ ಕಪ್‌ (೮-4-151) 

ವೃತ್ತಿ:- ಉರಃ ಪ್ರಭೃತ್ಯನ್ಮಾತ್‌ ಬಹುವ್ರೀಹೇಃ ಕಪ್‌ ಸ್ಯಾತ್‌ ಸಮಾಸಾನ್ನಃ। 

ಅ.ವೃ:- ಬಹುವ್ರೀಹೌ ಸಕ್ಕ್ಯಕ್ಷೋಃ ಸ್ವಾಜ್ಞಾತ್‌ ಷಚ್‌ ಎಂಬ ಸೂತ್ರದಿಂದ ವಿಭಕ್ತಿ 
ವಿಪರಿಣಾಮ ಮಾಡಲ್ಪಡುವ ಬಹುವ್ರೀಹೇಃ ಎಂಬ ಪದವು ಅನುವೃತ್ತವಾಗಿದೆ. ಪ್ರತ್ಯಯಃ, 
ಪರಶ್ಚ, ತದ್ಧಿತಾಃ ಸಮಾಸಾನ್ಹಾಃ ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:- ಬಹುವ್ರೀಹಿಯಲ್ಲಿ ಉರಸ್‌ ಮೊದಲಾದ ಶಬ್ದಗಳ ನಂತರ 
ಸಮಾಸಾನ್ತವಾದ ಕಪ್‌(ಕ) ಪ್ರತ್ಯಯವು ಬರುವುದು. ಉರಪ್ರಭೃತಿಯಲ್ಲಿ ಉರಸ್‌, 
ಸರ್ಪಿಸ್‌, ಉಪಾನಹ್‌, ಪುಮಾನ್‌ ,ಅನಡ್ವಾನ್‌ ಪಯಃ, ನೌ, ಲಕ್ಷ್ಮೀಃ, ದಧಿ, 
ಮಧು ಮತ್ತು ಶಾಲಿ ಮೊದಲಾದ ಶಬ್ಧಗಳು ಇವೆ. 

(ಸಕಾರವನ್ನು ಆದೇಶವಾಗಿ ವಿಧಿಸುವ ಸೂತ್ರ) 

ಸೂತ್ರ-೨82. ಸೋ*ಪದಾದೌ (8-3-38) 

ವೃತ್ತಿ:-ಪಾಶ-ಕಲ್ಪ-ಕ-ಕಾಮ್ಯೇಷು ವಿಸರ್ಗಸ್ಯ ಸಃ 

ಪ.ಚ್ಛೇ:- ಸಃ, ಅಪದಾದೌ। 

ಅ.ವೃ;- ವಿಸರ್ಜನೀಯಸ್ಯ ಸಃ ಎಂಬ ಸೂತ್ರದಿಂದ ವಿಸರ್ಜನೀಯಸ್ಯ ಎಂಬ 
ಪದವು ಕುಪ್ವೋಃ ಕಪೌ ಚ ಎಂಬ ಸೂತ್ರದಿಂದ ಕುಪ್ವೋಃ ಎಂಬ ಪದವು, 
ತಯೋಯ್‌ರ್ವಾವಚಿ ಸಂಹಿತಾಯಾಮ್‌ ಎಂಬ ಸೂತ್ರದಿಂದ ಸಂಹಿತಾಯಾಮ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ:-ಪಾಶ, ಕಲ್ಪ, ಕ, ಕಾಮ್ಯ ಈ ನಾಲ್ಕು ಪ್ರತ್ಯಯಗಳ ನಂತರ ಇರುವ 
ವಿಸರ್ಗಕ್ಕೆ ಸ ಆದೇಶವು ಬರುತ್ತದೆ. 

(ಷ್‌ ಮತ್ತು ಸ್‌ ಕಾರಾದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ-983. ಕಸ್ಥಾದಿಷು ಚ (8-3-48) 

ವೃತ್ತಿ:-ಏಷು ಇಣಃ ಉತ್ತರಸ್ಯ ವಿಸರ್ಗಸ್ಯ ಷಃ ಅನ್ಯಸ್ಯತು ಸಃ। ಇತಿ ಸಃ | 
ವ್ಯೂಢಥೋರಸ್ಕಃ॥ 
ಅ.ವೃ:- "ಇಣಃ ಷಃ' ಎಂಬ ಸೂತ್ರವು ಮತ್ತು ವಿಸರ್ಜನೀಯಸ್ಕ ಸಃ ಎಂಬ 
ತ್ರದಿಂದ ವಿಸರ್ಜನೀಯಸ್ಯ ಎಂಬ ಪದವು ಸೋಪದಾದೌ ಎಂಬ ಸೂತ್ರದಿಂದ 
ಎಂಬ ಪದವು, ಕುಪ್ಪೋಃಕಪೌ ಚ ಎಂಬ ಸೂತ್ರದಿಂದ ಕುಪ್ವೋಃ ಎಂಬ 
ತ್ರದಿಂದ ಕುಪ್ಟೋಃ ಎಂಬ ಪದವು ತಯೋರ್ಯಾವಚಿ ಸಂಹಿತಾಯಾಮ್‌ 


ಚೀ. 


1256 ಲಘುಸಿದ್ಧಾ೦ತ ಕೌಮುದೀ-ಉತ್ತರಾರ್ಧ 


ಎಂಬ ಸೂತ್ರದಿಂದ ಸಂಹಿತಾಯಾಮ್‌ ಎಂಬ ಪದವು ಅನುವೃತ್ತವಾಗುತ್ತದೆ. 


ಅರ್ಥ:-ಕಸ್ಕಾದಿ ಗಣದಲ್ಲಿ ಹೇಳಿರುವ ಶಬ್ದಗಳಲ್ಲಿ ಇಣ್‌ ಪ್ರತ್ಯಾಹಾರದ ಪರದಲ್ಲಿರುವ 
ವಿಸರ್ಗಕ್ಕೆ ಷ್‌ ಕಾರವು ಆದೇಶವಾಗಿ ಬರುತ್ತದೆ. ಬೇರೆ ಕಡೆಗಳಲ್ಲಿ ಸ್‌ ಕಾರವು 
೩) ಬರುತ್ತದೆ. 
ಉದಾ:- ವ್ಯೂಢೋರಸ್ಯಃ (ವಿಶಾಲವಾದ ಎದೆಯುಳ್ಳವನು):- ವ್ಯೂಢಮ್‌ ಉರಃ 
ಯಸ್ಕ ಎಂಬುದು ಲೌಕಿಕವಿಗ್ರಹ ವಾಕ್ಯ, ವ್ಯೂಢ ಸು ಉರಸ್‌ ಸು ಎಂಬುದು 
ಅಲೌಕಿಕವಿಗ್ರಹ ವಾಕ್ಯ ಅನೇಕಮನ್ಯಪದಾರ್ಥೇ ಎ೦ಬ ಸೂತ್ರದಿ೦ದ ಸಮಾಸವಾಗಿದೆ. 
ಪ್ರಾತಿಪದಿಕ ಸಂಜ್ಞೆ ಸುಪ್‌ ಲೋಪಗಳಾದ ಮೇಲೆ ವ್ಯೂಢ*ಉರಸ್‌ ಎಂದಿರುತ್ತದೆ. 
ಅಕಾರ ಉಕಾರಗಳಿಗೆ ಗುಣ ಸನ್ನಿಯಾಗಿ ವ್ಯೂಢೋರಸ್‌ ಎಂದಿರುತ್ತದೆ. ಉರಃ 
ಪ್ರಭೃತಿಭ್ಯಃ ಕಪ್‌ ಎ೦ಬ ಸೂತ್ರದಿಂದ ಕಪ್‌ (ಕ) ಪ್ರತ್ಯಯವು ಬಂದು ವ್ಯೂಢೋರಸ್‌--ಕ 
ಎಂದಿರುತ್ತದೆ. ವ್ಯೂಢೋರಸ್‌ ಎಂಬಲ್ಲಿರುವ ಸ್‌ ಕಾರಕ್ಕೆ ರುತ್ನವಿಸರ್ಗಗಳು ಬಂದು 
ವ್ಯೂಢೋರಃಕ ಎಂದಿದ್ದಾಗ ಕುಪ್ವೋಃಕಪೌ ಚ ಎಂಬ ಸೂತ್ರದಿಂದ ಜಿಹ್ಹಾಮೂಲಿಯ 
ವಿಸರ್ಗಗಳು ಪ್ರಾಪ್ತವಾಗಿತ್ತು ಅದನ್ನು ಭಾದಿಸಿ ಪ್ರಕೃತ ಸೂತ್ರದಿಂದ ಸೋಪದಾದೌ 
ನಿಯಮದಿಂದ ಸ್‌ ಕಾರವು ಆದೇಶವಾಗಿ ಬಂದು ವ್ಯೂಢೋರಸ್‌ +ಕ= =ವ್ಯೂಢಥೋರಸ್ವ 
ಎ೦ದಿದ್ದಾಗ ಈ ಪ್ರಾತಿಪದಿಕವನ್ನು ಸುಬಂತ ಮಾಡಿದಾಗ ವ್ಯೂಢೋರಸ್ಯಃ ಎಂಬ 
ರೂಪವು" ಸಿದ್ಧವಾಗುತ್ತದೆ. 
(ಷ್‌ ಕಾರವನ್ನು ವಿಧಿಸುವ ಸೂತ್ರ) 
ಸೂತ್ರ-೨84. ಇಣಃ ಷಃ (5-3-39) 
ವೃತ್ತಿ-ಇಣಃ ಉತ್ತರಸ್ಯ ವಿಸರ್ಗಸ್ಯ ಷಃ ಪಾಶ-ಕಲ್ಪ-ಕ-ಕಾಮ್ಯೇಷು ಪರೆಷು । 
ಪ್ರಿಯಸರ್ಪಿಷ ಷ್ಠಃ 
ಅ.ವೃ:- ವಿಸರ್ಜನೀಯಸ್ಯ ಸಃ ಎಂಬ ಸೂತ್ರದಿಂದ ವಿಸರ್ಜನೀಯಸ್ಯ ಎಂಬ 
ಪದವು ಸೋಪದಾದೌ ಜಬ ಸೂತ್ರದಿಂದ ಸಃ ಎ೦ಬ ಪದವು, ಕುಪ್ವೋಃಕಪೌ ಚ 
ಎ೦ಬ ಸೂತ್ರದಿಂದ ಕುಪ್ಟೋಃಕಪೌ ಚ ಎಂಬ ಸೂತ್ರದಿಂದ ಕುಪ್ವೋ ಎಂಬ ಪದವು 
ತಯೋರ್ಯಾವಚಿ ಸಂಹಿತಾಯಾಮ್‌ ಎಂಬ ಸೂತ್ರದಿಂದ ಸಂಹಿತಾಯಾಮ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. 
ಅರ್ಥ:- ಇಣ್‌ ವರ್ಣಗಳ ನಂತರ ಇರುವ ವಿಸರ್ಗಕ್ಕೆ ಷ್‌ ಕಾರವು ಆದೇಶವಾಗಿ 
ಬರುತ್ತದೆ. ಪಾಶ, ಕಲ್ಪ, ಕ, ಕಾಮ್ಯ ಶಬ್ದಗಳು ಪರದಲ್ಲಿದ್ದಾಗ ಪೂರ್ವನಿಪಾತವನ್ನು 
ಮಾಡುವ ಸೂತ್ರ 
ಉದಾ:- ಪ್ರಿಯಸರ್ಪಿಷ್ಠಃ(ಯಾರಿಗೆ ತುಪ್ಪವು ಬಹಳ ಪ್ರಿಯವೋ ಅವನು):- 
ಪ್ರಿಯಮ್‌ ಸರ್ಪಿಃ ಯಸ್ಯ ಸಃ ಎಂಬುದು ಲೌಕಿಕವಿಗ್ರಹ ವಾಕ್ಯ. ಪ್ರಿಯ--ಸು ಸರ್ಪಿ--ಸು 
ಎಂಬುದು ಅಲೌಕಿಕವಿಗ್ರಹ ವಾಕ್ಯ ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ 
ಸಮಾಸವಾಗಿದೆ. ಪ್ರಾತಿಪದಿಕ ಸಂಜೆ ಸುಪ್‌ ಲೋಪಗಳಾದ ಮೇಲೆ ಪ್ರಿಯ+ಸರ್ಪಿಸ್‌ 


ಬಹುವ್ರೀಹಿ 1257 


ಎಂದಿರುತ್ತದೆ. ಸರ್ಪಿಸ್‌ ಶಬ್ದವು ಉರಃ ಪ್ರಭೃತಿಯಲ್ಲಿ ಪಠಿತವಾಗಿರುವುದರಿಂದ 
ಉರಃ ಪ್ರಭೃತಿಭ್ಯಃ ಕಪ್‌ ಎ೦ಬ ಸೂತ್ರದಿಂದ ಕಪ್‌ (ಕ) ಪ್ರತ್ಯಯವು ಬಂದು ಪ್ರಿಯ 
ಸರ್ಪಿಸ್‌+ಕ ಎಂದಿರುತ್ತದೆ. ಸ್‌ ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು, ವಿಸರ್ಗದ 
ಸ್ಥಾನದಲ್ಲಿ ಪ್ರಕೃತ ಸೂತ್ರದಿಂದ ಷ್‌ ಕಾರವು ಆದೇಶವಾಗಿ ಬಂದು ಪ್ರಿಯಸರ್ಪಿಷ್ಠ 
ಎಂದಿರುತ್ತದೆ. ಈ ಪ್ರಾತಿಪದಿಕವನ್ನು ಸುಬಂತ ಮಾಡಿದಾಗ ಪ್ರಿಯಸರ್ಪಿಷ್ಠಃ ಎಂದು 
ರೂಪವು ಸಿದ್ಧವಾಗುತ್ತದೆ. 
(ಪೂರ್ವನಿಪಾತವನ್ನು ಹೇಳುವ ಸೂತ್ರ) 

ಸೂತ್ರ-985. ನಿಷ್ಠಾ (2-2-36) 

ವೃತ್ತಿ;-ನಿಷ್ಠಾತಮ್‌ ಬಹುವ್ರಿಹೌ ಪೂರ್ವಮ್‌ ಸ್ಯಾತ್‌ ಯುಕ್ತಯೋಗಃ । 

ಅ.ವೃ:-ಸಪ್ತಮೀ ವಿಶೇಷಣೇ ಬಹುವ್ರೀಹೌ ಎಂಬ ಸೂತ್ರದಿಂದ ಬಹುವ್ರೀಹೌ 
ಎಂಬ ಪದವು ಉಪಸರ್ಜನಸ್ಯ ಪೂರ್ವಮ್‌ ಎಂಬ ಸೂತ್ರದಿಂದ ಪೂರ್ವಮ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ:- ಬಹುವ್ರೀಹಿ ಸಮಾಸದಲ್ಲಿ ನಿಷ್ಠಾ ಪ್ರತ್ಯಯಾಂತ ಶಬ್ದಕ್ಕೆ 
ಪೂರ್ವನಿಪಾತವನ್ನು ಮಾಡಲಾಗಿದೆ. 

ಉದಾ:- ಯುಕ್ತಯೋಗಃ (ಸಫಲವಾದ ಯೋಗವುಳ್ಳವನು):- ಯುಕ್ತಃ ಯೋಗಃ 
ಯಸ್ಯ ಸಃ ಎಂಬುದು ಲೌಕಿಕವಿಗ್ರಹವಾಕ್ಯ. ಯುಕ್ತ*ಸು ಯೋಗ--ಸು ಎಂಬುದು 
ಅಲೌಕಿಕವಿಗ್ರಹ ವಾಕ್ಯ. ಯುಜ್‌ ಧಾತುವಿನ ನಂತರ ಕ್ರ ಪ್ರತ್ಯಯವು ಸೇರಿಸಿದ 
ಮೇಲೆ ಯುಕ್ತ ಎಂದಾಗಿದೆ. ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ 
ಸಮಾಸವಾಗಿದೆ. ಮತ್ತು ಪ್ರಕೃತ ಸೂತ್ರದಿಂದ ಕ್ತ ಪ್ರತ್ಯಯಾಂತವಾದ ಯುಕ್ತ ಶಬ್ದಕ್ಕೆ 
ಪೂರ್ವನಿಪಾತವು ಬಂದು ಪ್ರಾತಿಪದಿಕ ಸಂಜ್ಞೆ ಸುಪ್‌ ಲೋಪಗಳಾದ ಮೇಲೆ 
ಅದನ್ನು ಸುಬಂತ ಮಾಡಿದಾಗ ಯುಕ್ತಯೋಗಃ ಎಂದು ರೂಪವು ಸಿದ್ಧವಾಗುತ್ತದೆ. 

(ವೈಕಲ್ಪಕವಾಗಿ ಕಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-೨8೮6. ಶೇಷಾಧ್ವಿಛಾಷಾ (5-4-154) 

ವೃತ್ತಿ;- ಅನುಕ್ತ ಸಮಾಸಾನ್ಮಾತ್‌ ಬಹುವ್ರೀಹೇಃ ಕಪ್‌-ವಾ ಮಾಹಾ ಯಶಸ್ಯಃ, 
ಮಹಾಯಶಾಃ 

(41) ಇತಿ ಬಹುಪ್ರೀಹಿಃ) 

ಪ.ಚ್ಛೇ:- ಶೇಷಾತ್‌, ವಿಭಾಷಾ। 

ಅ.ವೃ:- ಬಹುವ್ರೀಹೌ ಸಕ್ಕ್ಯಕ್ಷೋಃ ಸ್ವಾಜ್ಞಾತ್‌ ಷಚ್‌ ಎಂಬ ಸೂತ್ರದಿಂದ ವಿಭಕ್ತಿ 
ವಿಪರಿಣಾಮ ಮಾಡಲ್ಲಡುವ ಬಹುವ್ರೀಹೇಃ ಎಂಬ ಪದವು ಅನುವೃತ್ತವಾಗಿದೆ. 
ಉರಪ್ರಭೃತಿಭ್ಯಃ ಕಪ್‌ ಎ೦ಬ ಸೂತ್ರದಿಂದ ಕಪ್‌ ಎಂಬ ಪದವು ಅನುವೃತ್ತವಾಗಿವೆ. 
ಪ್ರತ್ಯಯಃ, ಪರಶ್ಚ, ತದ್ದಿತಾಃ ಸಮಾಸಾನ್ಹಾಃ ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 


1258 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥ:-ಯಾವ ಬಹುವ್ರೀಹಿ ಸಮಾಸದಲ್ಲಿ ಯಾವ ಸಮಾಸಾನ್ರವು 
ಹೇಳಲಾಗಿಲ್ಲವೋ ಅದರ ಮೇಲೆ (ಸಮಾಸದ ನಂತರ ಕಪ್‌ ಪ್ರತ್ಯಯವು ವೈಕಲ್ಲಿಕವಾಗಿ 
ಬರುತ್ತದೆ.) 

ಉದಾ:- ಮಹಾಯಶಸ್ಯಃ, ಮಯಶಾಃ (ಹೆಚ್ಚಾದ ಯಶಸ್ಸನ್ನು ಪಡೆದವನು):- 
ಮಹತ್‌ ಯಶಃ ಯಸ್ಯ ಸಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಮಹತ್‌ ಸು-ಯಶಸ್‌ 
ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ 
ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆ ಸುಪ್‌ ಲೋಪಗಳಾದ ಮೇಲೆ ಮಹತ್‌4ಯಶಸ್‌ 
ಎಂದಿರುತ್ತದೆ. ಆನ್ಮಹತ್‌ಃ ಸಮಾನಾಧಿಕರಣಜಾತೀಯಯೋಃ ಎಂಬ ಸೂತ್ರದಿಂದ 
ಮಹತ್‌ ಶಬ್ದದ ತ್‌ ಕಾರಕ್ಕೆ ಆಕಾರವು ಆದೇಶವಾಗಿ ಬಂದು ಮಹ--ಆ ಎಂದಿದ್ದಾಗ 
ಸವರ್ಣದೀರ್ಫ್ಥವಾಗಿ ಮಹಾ ಯಶಸ್‌ ಎಂದಿರುತ್ತದೆ. ಈ ಬಹುವ್ರೀಹಿ ಸಮಾಸದ 
ಕೊನೆಯಲ್ಲಿ 

ಯಾವ ಪ್ರತ್ಯಯವನ್ನು ವಿಧಿಸಲಾಗಿಲ್ಲ ಆದುದರಿಂದ ಉಕ್ತಾದ್ಯನಃ ಶೇಷಃ ಎಂಬ 

ನ್ಯಾಯದಿಂದ ಪ್ರಕೃತ ಸೂತ್ರದಿಂದ ವೈಕಲ್ಲಿಕವಾಗಿ ಕಪ್‌ (ಕ) ಪ್ರತ್ಯಯವು ವಿಧಿಸಲಾಗಿ 
ಮಾಯಶಸ್‌--ಕ ಎಂದಿದ್ದಾಗ ಈ ಪ್ರಾತಿಪದಿಕಕ್ಕೆ ಸು ಸೇರಿಸಿದಾಗ ಮಹಾ ಯಶಸ್ಯ್ವಃ 
ಎಂದು ರೂಪವು ಸಿದ್ಧವಾಗತ್ತದೆ. ಕಪ್‌ (ಕ) ಪ್ರತ್ಯಯವು ಬಾರದ ಪಕ್ಷದಲ್ಲಿ 
ಮಹಾಯಶಸ್‌4ಸ್‌ ಎಂದಿರುತ್ತದೆ. ಹಲ್‌ಜ್ಯಾಭ್ಯೋ... ಸೂತ್ರದಿಂದ ಸ್‌ ಗೆ ಲೋಪವು 
ಬಂದು ಅತ್ವ ಸಂತಸ್ಯಚಾಧಾತೋಃ ಎಂಬ ಸೂತ್ರದಿಂದ ಉಪಧಾ ದೀರ್ಫ ಬಂದು 
ಮಹಾಯಶಾಸ್‌ ಎಂದಾಗಿ ರುತ್ವ ವಿಸರ್ಗಗಳಿಂದ ಮಹಾಯಶಾಃ ಎ೦ಬ ರೂಪವು 
ಸಿದ್ಧವಾಗುತ್ತದೆ. 


ಬಹುಪ್ರೀಹಿ ಸಮಾಸ (41) ಪ್ರಕರಣವು ಮುಗಿಯಿತು 


ಪಠರಣ- 48: ಅಧ ಧ್ವನ್ಹ್ವಃ 


(ಸೂ. ಸಂ. ೨87-೨೨4) 
(ಧ್ವನ್ಹ್ವ ಸಮಾಸವನ್ನು ವಿಧಿಸುವ ಸೂತ್ರ) 
ಸೂತ್ರ - ೨87. ಚಾರ್ಥೇ ಧ್ವನ್ಹ್ವಃ (2.2.2೨) 

ವೃತ್ತಿ- ಅನೇಕಂ ಸುಬನ್ನಂ ಚಾರ್ಥೇ ವರ್ತಮಾನಂ ವಾ ಸಮಸ್ಯತೇ; ಸ ದ್ವನ್ಹ 4 
ಸಮುಚ್ಛಯ-ಅನ್ನಾಚಯ ಇತರೇತರಯೋಗ-ಸಮಾಹಾರಾಃ ಚಾರ್ಥಾಸ ತತ್ರ “ಈಶ್ವರಂ 
ಗುರುಂ ಚ ಭಜಸ್ವ” ಇತಿ ಪರಸ್ಪರ ನಿರಪೇಕ್ಷಸ್ಯ ಅನೇಕಸ್ಸೆ ಅಕಸಿನ್ನನ್ನಯಃ ಎಸಮುಚ್ಚಯಃ 
'ಭಿಕ್ಷಾಮಟ ಗಾಂ “ಚಾನಯ' ಇತಿ ಅನ್ಯತರಸ್ಯ ಆನುಷಣ್ಛೆಸತ್ತೀನ 'ಅನ್ನಯೋತನ್ವಾಚೆಯಃ 
ಅನಯೋಃ ಅಸಾಮರ್ಥಾ್ಯತ್‌ ಸಮಾಸೋ ನ 'ಧವಖರಿರೌಲಿಂದಿ ಇತಿ 
ಮಿಲಿತಾನಾಮನ್ವಯಃ ಅಲ್ಲತರೆತರಯೋಗಃ। ಸಂಜ್ಞಾಪರಿಭಾಷಂ (ಇತಿ) ಸಮೂಹಃ 
ದ ಸಮಾಹಾರಃ' 

ಅ. ವೃ:- ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ ಅನೇಕಮ್‌ ಎಂಬ 
ಪದವು ಹಾಗೂ ಸುಬಾಮಂತ್ರೀತೇ ಪರಾಗವತ್‌ ಸ್ವರೇ ಎಂಬ ಸೂತ್ರದಿಂದ ಸುಪ್‌ 
ಎಂಬ ಶಬ್ದವು ಅನುವೃತ್ತವಾಗುತ್ತದೆ. ಸಮಾಸಃ ಮತ್ತು ವಿಭಾಷಾ ಇವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ:- ಚ ಅರ್ಥದಲ್ಲಿ ಇರುವ ಅನೇಕ ಸುಬಂತಗಳು ವಿಕಲ್ಪದಿಂದ 
ಸಮಾಸವಾಗುವವು ಅದನ್ನು ದ್ವನ್ಹ್ವ ಸಮಾಸವೆಂದು ಹೇಳುತ್ತಾರೆ. 

ಚ ವೆಂಬ ಅವ್ಯಯಕ್ಕೆ ಸಮುಚ್ಚಯಾ-ಅನ್ವಾಚಯ ಇತರೇರಯೋಗ ಮತ್ತು 
ಸಮಾಹಾರಾಃ ಎಂಬ ನಾಲ್ಕು ಅರ್ಥಗಳಿರುತ್ತವೆ. ಪರಸ್ಪರ ನಿರಪೇಕ್ಷೆಗಳಾದ ಅನೇಕ 
ಪದಾರ್ಥಗಳಿಗೆ ಒಂದೇ ಕ್ರಿಯಾ ಪದದಲ್ಲಿ ಅನ್ವವಯವಿದ್ದರೆ ಅದು ಸಮುಚ್ಚಯ. 
ಆವೃತ್ತವಾಗುವ ಒಂದು ಕ್ರಿಯಾ ಪದದಲ್ಲಿ ಆ ಸಮಸ್ತವಾದ ಒಂದು ಪದವು ಮೊದಲು 
ಅನ್ವಯಿಸುವುದು ಅನಂತರ ಮತ್ತೋಂದು ಪದವು ಅನ್ವಯಿಸುವುದು ಅಂತಹ ಸ್ಥಳಗಳಲ್ಲಿ 
ಚ ಕಾರಕ್ಕೆ ಸಮುಚ್ಚಯಾರ್ಥವಾಗಿರುತ್ತದೆ. 

“ಈಶ್ಚರಂ ಗುರುಂ ಚ ಭಜಸ್ವ” :- ಎಂದು ಹೇಳುವಾಗ ಚ ಕಾರವು ಗುರುಂ 
ಎಂಬ ಪದದ ನಂತರ ಇರುವುದರಿಂದ ಗುರು ಪದವು ಈಶ್ವರ ಪದ ಸಾಪೇಕ್ಷವಾಗಿರುತ್ತದೆ. 
ಅಂದರೆ ಗುರುವನ್ನು ಕೂಡಾ ಎಂದು ಹೇಳಿದಾಗ ಇನ್ನೂ ಯಾರನ್ನು ಎಂಬ 
ಆಕಾಂಕ್ಷೆಯ ಉಂಟಾಗಿ ಈಶ್ವರನನ್ನು ಎಂಬುದು ಅನ್ವಯಿಸುತ್ತದೆ. ಆದುದರಿಂದ 
ಗುರು ಪದವು ಈಶ್ವರ ಪದ ಸಾಪೇಕ್ಷವು. ಆದರೆ ಈಶ್ವರಮ್‌ ಎಂಬ ಪದವು ಗುರು 
ಪದ ಸಾಪೇಕ್ಷವಾಗಿರುವುದಿಲ್ಲ 

ಅದು ಸ್ವತಂತ್ರ್ಯವಾಗಿಯೇ ಭಜಸ್ವ ಎಂಬ ತಿಜಂಗದ ಜೊತೆಗೆ ಸಂಬಂಧಹೊಂದುತ್ತದೆ. 
ಆದುದರಿಂದ ಈಶ್ವರಮ್‌ ಎಂಬ ಪದದ ಜೊತೆಗೆ ಚ ಕಾರವು ಸೇರಿಸಲ್ಲಡಲಿಲ್ಲ. ಈ 


1258 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥ:-ಯಾವ ಬಹುವ್ರೀಹಿ ಸಮಾಸದಲ್ಲಿ ಯಾವ ಸಮಾಸಾನವು 
ಹೇಳಲಾಗಿಲ್ಲವೋ ಅದರ ಮೇಲೆ (ಸಮಾಸದ ನಂತರ ಕಪ್‌ ಪ್ರತ್ಯಯವು ವೈಕಲ್ಲಿಕವಾಗಿ 
ಬರುತ್ತದೆ.) 
ಉದಾ:- ಮಹಾಯಶಸ್ಯಃ, ಮಯಶಾಃ (ಹೆಚ್ಚಾದ ಯಶಸ್ಸನ್ನು ಪಡೆದವನು):- 
ಮಹತ್‌ ಯಶಃ ಯಸ್ಯ ಸಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಮಹತ್‌ ಸು-ಯಶಸ್‌ 
ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ 
ಸಮಾಸವಾಗಿದೆ. ಪ್ರಾತಿಪದಿಕ ಸ೦ಜ್ಞೆ ಸುಪ್‌ ಲೋಪಗಳಾದ ಮೇಲೆ ಮಹತ್‌.-ಯಶಸ್‌ 
ಎಂದಿರುತ್ತದೆ. ಆನ್ಮಹತ್‌ಃ ಸಮಾನಾಧಿಕರಣಜಾತೀಯಯೋಃ ಎಂಬ ಸೂತ್ರದಿಂದ 
ಮಹತ್‌ ಶಬ್ದದ ತ್‌ ಕಾರಕ್ಕೆ ಆಕಾರವು ಆದೇಶವಾಗಿ ಬಂದು ಮಹ--ಆ ಎಂದಿದ್ದಾಗ 
ಸವರ್ಣದೀರ್ಫವಾಗಿ ಮಹಾ ಯಶಸ್‌ ಎಂದಿರುತ್ತದೆ. ಈ ಬಹುವ್ರೀಹಿ ಸಮಾಸದ 
ಕೊನೆಯಲ್ಲಿ 
ಯಾವ ಪ್ರತ್ಯಯವನ್ನು ವಿಧಿಸಲಾಗಿಲ್ಲ ಆದುದರಿಂದ ಉಕ್ತಾದ್ಯನಃ ಶೇಷಃ ಎಂಬ 
ನ್ಯಾಯದಿಂದ ಪ್ರಕೃತ ಸೂತ್ರದಿಂದ ವೈಕಲ್ಲಿಕವಾಗಿ ಕಪ್‌ (ಕ) ಪ್ರತ್ಯಯವು ವಿಧಿಸಲಾಗಿ 
ಮಾಯಶಸ್‌*ಕ ಎಂದಿದ್ದಾಗ ಈ ಪ್ರಾತಿಪದಿಕಕ್ಕೆ ಸು ಸೇರಿಸಿದಾಗ ಮಹಾ ಯಶಸ್ವಃ 
ಎ೦ದು ರೂಪವು ಸಿದ್ಧವಾಗತ್ತದೆ. ಕಪ್‌ (ಕ) ಪ್ರತ್ಯಯವು ಬಾರದ ಪಕ್ಷದಲ್ಲಿ 
ಮಹಾಯಶಸ್‌-ಸ್‌ ಎಂದಿರುತ್ತದೆ. ಹಲ್‌ಜ್ಯಾಭ್ಯೋ... ಸೂತ್ರದಿಂದ ಸ್‌ ಗೆ ಲೋಪವು 
ಬಂದು ಅತ್ವ ಸಂತಸ್ಯಚಾಧಾತೋಃ ಎಂಬ ಸೂತ್ರದಿಂದ ಉಪಧಾ ದೀರ್ಫ ಬಂದು 
ಮಹಾಯಶಾಸ್‌ ಎಂದಾಗಿ ರುತ್ವ ವಿಸರ್ಗಗಳಿಂದ ಮಹಾಯಶಾಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 


ಬಹುವ್ರೀಹಿ ಸಮಾಸ (41) ಪ್ರಕರಣವು ಮುಗಿಯಿತು 


ಪ್ರಕರಣ-42: ಅಥ ದ್ವನ್ಟಃ 
(ಸೂ. ಸಂ. ೨೦7-೨೨4) 
(ಧ್ವನ್ಹ್ವ ಸಮಾಸವನ್ನು ವಿಧಿಸುವ ಸೂತ್ರ) 


ಸೂತ್ರ - ೨87. ಚಾರ್ಥೆ ಧ್ವನ್ಹ್ವಃ (2.2.೦೦) 

ವೃತ್ತಿ- ಅನೇಕಂ ಸುಬನ್ನಂ ಚಾರ್ಥೇ ವರ್ತಮಾನಂ ವಾ ಸಮಸ್ಯತೇ; ಸ ದ್ವನ್ಹ್ವಃ। 
ಸಮುಚ್ಚಯ-ಅನ್ವಾಚಯ ಇತರೇತರಯೋಗ-ಸಮಾಹಾರಾಃ ಚಾರ್ಥಾಃ ತತ್ರ “ಈಶ್ವರಂ 
ಗುರುಂ ಚ ಭಜಸ್ಟ” ಇತಿ ಪರಸ್ಪರ ನಿರಪೇಕ್ಷಸ್ಯ ಅನೇಕಸ್ಸೈಕಸ್ಮಿನ್ನನ್ಹಯಃ-ಸಮುಚ್ಚಯಃ। 
"ಭಿಕ್ಷಾಮಟ ಗಾಂ ಚಾನಯ' ಇತಿ ಅನ್ಯತರಸ್ಯ ಆನುಷಸ್ಗೆಕತ್ವೇನ ಅನ್ವಯೋತನ್ವಾಚಯಕಿ 
ಅನಯೋಃ ಅಸಾಮರ್ಥಾ್ಯ್ಯತ್‌ ಸಮಾಸೋ ನ। ಧವಖದಿರೌಛಿಂಧಿ ಇತಿ 
ಮಿಲಿತಾನಾಮನ್ಸಯಃ=-ಇತರೇತರಯೋಗಃ ಸಂಜ್ಞಾಪರಿಭಾಷಂ (ಇತಿ) ಸಮೂಹಃ 
- ಸಮಾಹಾರಃ। 

ಅ. ವೃ:- ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ ಅನೇಕಮ್‌ ಎಂಬ 
ಪದವು ಹಾಗೂ ಸುಬಾಮಂತ್ರೀತೇ ಪರಾಗವತ್‌ ಸ್ವರೇ ಎಂಬ ಸೂತ್ರದಿಂದ ಸುಪ್‌ 
ಎಂಬ ಶಬ್ದವು ಅನುವೃತ್ತವಾಗುತ್ತದೆ. ಸಮಾಸಃ ಮತ್ತು ವಿಭಾಷಾ ಇವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ:- ಚ ಅರ್ಥದಲ್ಲಿ ಇರುವ ಅನೇಕ ಸುಬಂತಗಳು ವಿಕಲ್ಲದಿಂದ 
ಸಮಾಸವಾಗುವವು ಅದನ್ನು ದ್ವನ್ನ, ಸಮಾಸವೆಂದು ಹೇಳುತ್ತಾರೆ. 

ಚ ವೆಂಬ ಅವ್ಯಯಕ್ಕೆ ಸಮುಚ್ಚಯಾ-ಅನ್ವಾಚಯ ಇತರೇರಯೋಗ ಮತ್ತು 
ಸಮಾಹಾರಾಃ ಎ೦ಬ ನಾಲ್ಕು ಅರ್ಥಗಳಿರುತ್ತವೆ. ಪರಸ್ಪರ ನಿರಪೇಕ್ಷೆಗಳಾದ ಅನೇಕ 
ಪದಾರ್ಥಗಳಿಗೆ ಒಂದೇ ಕ್ರಿಯಾ ಪದದಲ್ಲಿ ಅನ್ವವಯವಿದ್ದರೆ ಅದು ಸಮುಚ್ಚಯ. 
ಆವೃತ್ತವಾಗುವ ಒಂದು ಕ್ರಿಯಾ ಪದದಲ್ಲಿ ಆ ಸಮಸ್ತವಾದ ಒಂದು ಪದವು ಮೊದಲು 
ಅನ್ವಯಿಸುವುದು ಅನಂತರ ಮತ್ತೋಂದು ಪದವು ಅನ್ವಯಿಸುವುದು ಅಂತಹ ಸ್ಥಳಗಳಲ್ಲಿ 
ಚ ಕಾರಕ್ಕೆ ಸಮುಚ್ಚಯಾರ್ಥವಾಗಿರುತ್ತದೆ. 

“ಈಶ್ವರಂ ಗುರುಂ ಚ ಭಜಸ್ವ” :- ಎಂದು ಹೇಳುವಾಗ ಚ ಕಾರವು ಗುರುಂ 
ಎಂಬ ಪದದ ನಂತರ ಇರುವುದರಿಂದ ಗುರು ಪದವು ಈಶ್ವರ ಪದ ಸಾಪೇಕ್ಷವಾಗಿರುತ್ತದೆ. 
ಅಂದರೆ ಗುರುವನ್ನು ಕೂಡಾ ಎಂದು ಹೇಳಿದಾಗ ಇನ್ನೂ ಯಾರನ್ನು ಎಂಬ 
ಆಕಾಂಕ್ಷೆಯ ಉಂಟಾಗಿ ಈಶ್ವರನನ್ನು ಎಂಬುದು ಅನ್ವಯಿಸುತ್ತದೆ. ಆದುದರಿಂದ 
ಗುರು ಪದವು ಈಶ್ವರ ಪದ ಸಾಪೇಕ್ಷವು. ಆದರೆ ಈಶ್ವರಮ್‌ ಎಂಬ ಪದವು ಗುರು 
ಪದ ಸಾಪೇಕ್ಷವಾಗಿರುವುದಿಲ್ಲ 

ಅದು ಸ್ವತಂತ್ರ್ಯವಾಗಿಯೇ ಭಜಸ್ವ ಎಂಬ ತಿಜಂಗದ ಜೊತೆಗೆ ಸಂಬಂಧಹೊಂದುತ್ತದೆ. 
ಆದುದರಿಂದ ಈಶ್ವರಮ್‌ ಎಂಬ ಪದದ ಜೊತೆಗೆ ಚ ಕಾರವು ಸೇರಿಸಲ್ಲಡಲಿಲ್ಲ. ಈ 


1260 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ರೀತಿಯಾಗಿ ಒಟ್ಟು ಭಜಸ್ವ ಎಂಬ ಪದವು ಆವೃತ್ತವಾಗಿ ಈಶ್ವರಮ್‌ ಗುರುಂ ಭಜಸ್ವ 
ಎಂದು ಎರಡು ವಾಕ್ಯಗಳನ್ನು ಹೇಳಿದಂತಾಗುತ್ತದೆ. 


ಎರಡರಲ್ಲಿ ಒಂದು ಆನುಷಂಗಿಕವಾದರೆ ಅನ್ವಾಚಯವು ಎಂದರ್ಥ ಅಂದರೆ 
ಎರಡು ಪದಗಳಲ್ಲಿ ಒಂದು ಪದವು ಕ್ರಿಯಾಪದದ ಜೊತೆಗೆ ಉದ್ದೇಶವಾಗಿ 
ಅನ್ವಯಿಸುತ್ತದೆ. ಅಂದರೆ ಪ್ರಧಾನ ಪ್ರವೃತ್ತಿ ವಿಷಯವಾಗಿ ಅನ್ಹಯಿಸುತ್ತದೆ ಎಂದರ್ಥ. 
ಎರಡನೆಯದು ಮತ್ತೊಂದು ಕ್ರಿಯಾಪದದ ಜೊತೆಗೆ ಆನುಷಂಗಿಕವಾಗಿ (ಸಾಧ್ಯವಾದರೆ 
ಮಾಡಬಹುದಾಗಿ) ಅನ್ವಯಿಸುತ್ತದೆ. ಇಂತಹ ಆನುಷಂಗಿಕತ್ವವನ್ನು ಚ ಕಾರವು 
ಬೋಧಿಸುತ್ತದೆ. ಇದಕ್ಕೆ ಅನ್ವಾಚಯವೆಂದು ಹೆಸರು. "ಭಿಕ್ಷಾಮಟ ಗಾಂ ಚಾನಯ' 
ಎಂದು ಹೇಳಿದಾಗ ಭಿಕ್ಷೆಯನ್ನು ಸಂಪಾದಿಸು ಹಾದಿಯಲ್ಲಿ ಆಕಳು ಸಿಕ್ಕರೆ ಅದನ್ನು 
ತೆಗೆದುಕೊಂಡು ಬಾ ಇಲ್ಲಿ ಭಿಕ್ಷಾಟನವೇ ಪ್ರಧಾನ ಕಾರ್ಯ. ಆಕಳನ್ನು ತೆಗೆದುಕೊಂಡು 
ಬರುವುದು ಎಂಬುದು ಅಷ್ಟು ಪ್ರಧಾನವಲ್ಲ. ಈ ಆನುಷಂಗಿಕತ್ಚವು ಚ ಕಾರವು 
ಬೋಧಿಸುತ್ತದೆ. ಈ ಸಮುಚ್ಚಯ-ಅನ್ವಾಚಯಗಳಲ್ಲಿ ಪದಗಳೀಗೆ ಪರಸ್ಪರ-ಅಪೇಕ್ಷಾ 
ರೂಪವಾದ ಸಾಮರ್ಥ್ಯವಿಲ್ಲದ್ದರಿಂದ ಸಮಾಸವಾಗುವುದಿಲ್ಲ. 

ಧವಖದಿರೌ ಛಿಂಧಿ (ಧವ ವೃಕ್ಷ ಮತ್ತು ಖದಿರ ವೃಕ್ಷಗಳನ್ನು [ಎರಡನ್ನು] 
ಛೇದಿಸು) ಮೋದಲಾದವುಗಳಲ್ಲಿ ಧವ ಮತ್ತು ಖದಿರ ಎ೦ಬ ಎರಡನ್ನು ಸೇರಿಸಿ 
ಛೇದನ ಕ್ರಿಯೆಯಲ್ಲಿ ಅನ್ವಯಿಸುವುದರಿಂದ ಇದಕ್ಕೆ ಇತರೇತರಯೋಗವೆಂದು ಹೆಸರು 
ಈ ಇತರೇತರಯೋಗಾರ್ಥವು ಧವಮ್‌ ಚ ಖದಿರಮ್‌ ಚ ಎಂದು ಹೇಳುವಾಗ ಚ 
ಕಾರದಿಂದ ಬೋಧಿಸಲಾಗುತ್ತದೆ. 

ಸಂಜ್ಞಾ ಚ ಪರಿಭಾಷಾ ಚ ತಯೋಃ ಸಮಾಹಾರಃ ಇತ್ಯಾದಿ ಸ್ಥಳಗಳಲ್ಲಿ ಚ 
ಕಾರವು ಸಮಾಹಾರವನ್ನು ಬೊಧಿಸುತ್ತದೆ. ಈ ಎರಡು ಅರ್ಥಗಳಲ್ಲಿ ಸಾಮರ್ಥ್ಯವು 
ಇರುವುದರಿಂದ ಸಮಾಸವಾಗಿದೆ. ಈ ರೀತಿಯಲ್ಲಿ ಚಕಾರಾರ್ಥಗಳಾದ ನಾಲ್ಕರಲ್ಲಿ 
ಕೊನೆಯ ಎರಡು ಅರ್ಥಗಳಲ್ಲಿ ದ್ವನ್ಹ್ವ ಸಮಾಸವು ಬರುವುದೆಂದು ತಿಳಿಯಬೇಕು. 


ಈ ವಿಧವಾಗಿ ಇತರೇತರ ಯೋಗ ಸಮಾಹಾರಾರ್ಥಗಳಲ್ಲಿ ಸಮಾಸವು 
ಬರುವುದಾದ್ದರಿಂದ ಆ ಅರ್ಥಗಳು ಸಮಾಸ ವೃತ್ತಿಯಿಂದ ಬೋಧಿಸಲಾಗುವವು. 
ಧವಶ್ವ ಖದಿರಶ್ಚ ಧವಖದಿರ್‌, ಸಂಜ್ಞಾ ಚ ಪರಿಭಾಷಾ ಚ ತಯೋಃ ಸಮಾಹಾರಃ 
ಸಂಜ್ಞಾಪರಿಭಾಷಂ ಮೊದಲಾದ ಲೌಕಿಕವಿಗ್ರಹಗಳಲ್ಲಿ ಚ ಕಾರವು ಪ್ರಯೋಗಿಸಲ್ಪಟ್ಟರೂ 
ಸಮಾಸದಲ್ಲಿ ಪ್ರಯೋಗಿಸಲ್ಪಡುವುದಿಲ್ಲ. 

ಪ್ರಕೃತ ಸೂತ್ರದಲ್ಲಿ ಅನೇಕಮನ್ಯಪದಾರ್ಥೇ ಎಂಬ ಸೂತ್ರದಿಂದ ಅನೇಕಮ್‌ 
ಎಂಬ ಪ್ರಥಮಾ೦ತ ಪದವನ್ನು ಅನುವೃತ್ತಿ ಮಾಡಿ ಅನೇಕ ಸುಬ೦ತಮ್‌ ಸಮಸ್ಯತೇ 
ಎಂಬ ಅರ್ಥವು ಹೇಳಲಾಗಿದೆ. ಅನೇಕಮ್‌ ಎಂಬುದು ಪ್ರಥಮಾ ವಿಭಕ್ತಿಯಲ್ಲಿ 
ಇರುವುದರಿಂದ ದ್ವನ್ಹ ವಲ್ಲಿ ಸಮಾಸವಾಗುವ ಎಲ್ಲ ಪದಗಳಿಗೂ ಉಪಸರ್ಜನ 
ಸಂಜ್ಞೆಯು ಇರುವುದರಿಂದ ಯಾವ ಪದಕ್ಕಾಗಲಿ ಪೂರ್ವನಿಪಾತವೂ ಮಾಡಬಹುದು. 


ಧ್ವಂದ್ವ ಸಮಾಸ 1261 


ಆದರೆ ಕೆಲವು ನಿಯಮಗಳು ಮುಂಬುರುವ ಸೂತ್ರಗಳಲ್ಲಿ ಹೇಳಲಾಗಿವೆ. ತದ್‌ ಭಿನ್ನ 
ಸ್ಥಳಗಳಲ್ಲಿ ನಿಯಮವು ಯಾವುದು ಇರುವುದಿಲ್ಲವೆಂದು ತಿಳಿಯಬೇಕು. 
(ಪರಪ್ರಯೋಗವನ್ನು ವಿಧಿಸುವ ಸೂತ್ರ) 

ಸೂತ್ರ - ೨88. ರಾಜದನ್ಹಾದಿಷು ಪರಮ್‌। (2.2.31) 

ವೃತ್ತಿ ಏಷು ಪೂರ್ವಪ್ರಯೋಗಾರ್ಹಂ ಪರಂ ಸ್ಯಾತ್‌। ದನ್ನಾನಾಮ್‌ ರಾಜಾ 
ರಾಜದನ್ನಃ । 

ವಾರ್ತಿಕ: ಧರ್ಮಾದಿಷ್ಟನಿಯಮಃ । ಅರ್ಥಧರ್ಮೌ ಧರ್ಮಾರ್ಶ್ವ ಇತ್ಯಾದಿ। 

ಅ. ವೃ.- ಉಪಸರ್ಜನಂ ಪೂರ್ವಮ್‌ ಎಂಬ ಸೂತ್ರದಿಂದ ಪೂರ್ವಮ್‌ 
ಎಂಬ ಪದವು ಮತ್ತು ಪ್ರಯುಜ್ಯತೇ ಎಂಬ ಕ್ರಿಯಾಪದವು ಅಧ್ಯಾಹೃತವಾಗಿದೆ. 

ಅರ್ಥ. - ರಾಜದಂತಾದಿ ಗಣದಲ್ಲಿ ಪಠಿತವಾದ ಶಬ್ದಗಳಿಗೆ ಪೂರ್ವನಿಪಾತವಾಗ 
ಬೇಕಾದ ಸ್ಥಳದಲ್ಲಿ ಪರ ನಿಪಾತವಾಗುತ್ತದೆ. 

ಉದಾ:- ರಾಜದನ್ನಃ (ದನ್ತಗಳ ರಾಜ ಅಥವಾ ದನ್ನದ ಮೇಲೆ ಬೆಳೆದಿರುವ 
ದನ್ತ):- ದನ್ನಾಮ್‌ ರಾಜಾ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ದನ್ತ ಆಮ್‌. ರಾಜನ್‌ 
ಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಷಷ್ಠೀ ಸೂತ್ರದಿ೦ದ ತತ್ಪುರುಷ ಸಮಾಸವಾಗಿ 
ಪ್ರಾತಿಪದಿಕ ಸಂಜ್ಞೆಯು ಬಂದ ಮೇಲೆ ಸುಪ್‌ ಲೋಪವಾದ ಮೇಲೆ ಪ್ರಥಮಾಂತವಾದ 
ಷಷ್ಠೀ ಶಬ್ದದಿಂದ ನಿರ್ದಿಷ್ಟ ದನ್ನ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು 
ಉಪಸರ್ಜನಂ ಪೂರ್ವಮ್‌ ಎಂಬ ಸೂತ್ರದಿಂದ ಪೂರ್ವನಿಪಾತವು ಬರಬೇಕಾಗಿತ್ತು. 
ಅದನ್ನು ಭಾದಿಸಿ ಪ್ರಕೃತ ಸೂತ್ರದಿಂದ ಪರನಿಪಾತವಾಗಿ ರಾಜನ್‌--ದನ್ತ ಎಂದಿರುತ್ತದೆ. 
ರಾಜನ್‌ ಶಬ್ದದಲ್ಲಿರುವ ನ್‌ ಕಾರಕ್ಕೆ ನಲೋಪಃ ಪ್ರಾತಿಪದಿಕಾಂ ತಸ್ಯ ಎಂಬ ಸೂತ್ರದಿಂದ 
ಲೋಪವು ಬಂದು ಪ್ರಾತಿಪದಿಕ ಸಂಜ್ಞೆಯು ಬಂದ ಮೇಲೆ ಸು ಸೇರಿಸಿ ದೀರ್ಪ 
ಬಂದು ಸ್‌ ಕಾರಕ್ಕೆ ರುತ್ವ ವಿಸರ್ಗಗಳಿಂದ ಸುಬಂತ ಮಾಡಿದಾಗ ರಾಜದನ್ನಃ ಎಂದು 
ರೂಪವು ಸಿದ್ಧವಾಗುತ್ತದೆ. 

ವಾರ್ತಿಕ: ಧರ್ಮಾದಿಷ್ಟನಿಯಮಃ | ಅರ್ಥಧರ್ಮೌ ಧರ್ಮಾಥೌ ಇತ್ಯಾದಿ। 

ಅರ್ಥ:- ಧರ್ಮಾದಿ ಗಣ ಪಠಿತ ಶಬ್ದಗಳ ವಿಷಯದಲ್ಲಿ ಪೂರ್ವ ಮತ್ತು 
ಪರನಿಪಾತಗಳ ನಿಯಮವಿರುವುದಿಲ್ಲ. 

ಉದಾ:- ಧರ್ಮಾರ್ಥೌ ಅಥವಾ ಅರ್ಥಧರ್ಮೌ (ಧರ್ಮ ಮತ್ತು ಅರ್ಥ) 
ಧರ್ಮಶ್ಚ ಅರ್ಥಶ್ಚ ಎಂಬುದು ಲೌಕಿಕವಿಗ್ರಹ ವಾಕ್ಯ. ಸಮಾಸದಲ್ಲಿ ಪೂರ್ವಪರ 
ನಿಪಾತಗಳ ನಿಯಮವಿರುವುದಿಲ್ಲ. ಆದ್ದರಿಂದ ಪ್ರಕೃತ ರೂಪಗಳು ಸಿದ್ಧವಾಗುತ್ತವೆ. 

(ಪೂರ್ವ ಪ್ರಯೋಗವನ್ನು ವಿಧಿಸುವ ಸೂತ್ರ) 


ಸೂತ್ರ - ೨89. ಧ್ವನ್ಹ್ವೇ ಫಿ! (2.2.32) 
ವೃತ್ತಿ- ದ್ವನ್ಹೆ ಜೌ ಘ ಸಂಜ್ನಂ ಪೂರ್ವಂ ಸ್ಯಾತ್‌। ಹರಿಶ್ಚ ಹರಶ್ಚ-ಹರಿಹರೌ। 


1262 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ. ವೃ- ಉಪಸರ್ಜನಂ ಪೂರ್ವಮ್‌ ಎಂಬ ಸೂತ್ರದಿಂದ ಪೂರ್ವಮ್‌ 
ಎ೦ಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ದ್ದನ್ನ ಸಮಾಸದಲ್ಲಿ ಫಿ ಸಂಜ್ಞೆಯುಳ್ಳ ಶಬ್ದಕ್ಕೆ ಪೂರ್ವನಿಪಾತವು ಬರುತ್ತದೆ. 
ಶೇಷೋಘ್ಯಸಖೀ ಎಂಬ ಸೂತ್ರದಿಂದ ಹ್ರಸ್ವ ಇಕಾರಾನ್ತ ಮತ್ತು ಹ್ರಸ್ವ ಉಕಾರಾನ್ತ 
ಶಬ್ದಕ್ಕೆ ಫಿ ಸಂಜ್ಞೆಯು ಬರುತ್ತದೆ. 

ಉದಾ:- ಹರಿಹರೌ (ಹರಿ ಮತ್ತು ಹರ) :- ಹರಿಶ್ಚ ಹರಶ್ಚ ಎಂಬುದು ಲೌಕಿಕವಿಗ್ರಹ 
ವಾಕ್ಯ ಹರಿ*ಸು ಹರಸು ಎಂಬುದು ಅಲೌಕಿಕವಿಗ್ರಹವಾಕ್ಯ. ಚಾರ್ಥೇ ದ್ವನ್ಹ್ಯಃ 
ಎಂಬ ಸೂತ್ರದಿಂದ ಸಮಾಸವಾಗಿ ಪ್ರಾತಿಪದಿಕ ಸಂಜ್ಞೆಯು ಬಂದು ಸು ಲೋಪವಾದ 
ಮೇಲೆ ಹರಿಹರ ಎಂದಿರುತ್ತದೆ. ಇಲ್ಲಿ ಪ್ರಕೃತ ಸೂತ್ರದಿಂದ ಫಿ ಸಂಜ್ಞೆಕ ಹರಿ ಶಬ್ದಕ್ಕೆ 
ಪೂರ್ವ ಪ್ರಯೋಗ ಮಾಡಲಾಗಿದೆ. ಆದ್ದರಿಂದ ಲೌಕಿಕವಿಗ್ರಹದಲ್ಲಿ ಹರಿ ಶಬ್ದವು 
ಪರದಲ್ಲಿ ಇದ್ದರೂ ಫಿ ಸಂಜ್ಞೆಯ ಕಾರಣದಿಂದ ಪೂರ್ವನಿಪಾತವಾಗಿ ಹರಿಹರ 
ಎಂದೇ ಇರುತ್ತದೆ. ಇದು ದ್ವಿವಚನದಲ್ಲಿ ಇರುವುದರಿಂದ ಔ ಪ್ರತ್ಯಯವನ್ನು ಸೇರಿಸಿದಾಗ 
ಹರಿಹರೌ ಎಂದು ರೂಪವು ಸಿದ್ಧವಾಗುತ್ತದೆ. 


(ಪೂರ್ವ ಪ್ರಯೋಗವನ್ನು ವಿಧಿಸುವ ಮತ್ತೋಂದು ಸೂತ್ರ) 
ಸೂತ್ರ-990 . ಅಜಾದ್ಯನ್ತಮ್‌। (2.2.33) 
ವೃತ್ತಿ- ಇದಂ ದ್ವನ್ಹೇ ಪೂರ್ವಂ ಸ್ಯಾತ್‌ ಈಶಕೃಷ್ಟ್‌ 
ಅ. ವ್ಯ- ದ್ದನ್ನೇ ಫಿ ಎಂಬ ಸೂತ್ರದಿಂದ ದ್ವನ್ಹೇ ಎಂಬ ಪದವು ಮತ್ತು 
ಉಪಸರ್ಜನ ಪೂರ್ವಮ್‌ ಎಂಬ ಸೂತ್ರದಿಂದ ಪೂರ್ವಮ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. 
ಅರ್ಥ- ದ್ದನ್ನ p ಸಮಾಸದಲ್ಲಿ ಅಜಾದಿಯಾಗಿಯೂ ಅದನ್ನವಾಗಿಯೂ ಇರುವ 
ಶಬ್ದಕ್ಕೆ ಪೂರ್ವಪ್ರಯೋಗವು ಮಾಡಬೇಕು. 
ಉದಾ:- ಈಶಕೃಷ್ಣೌ (ಈಶ್ವರ ಕೃಷ್ಣು:- ಈಶ್ವರಶ್ಚ ಕೃಷ್ಣಶ್ಚ ಎಂಬುದು ಲೌಕಿಕವಿಗ್ರಹ 
ವಾಕ್ಯ. ಈಶ್ವರ ಸು--ಕೃಷ್ಣ ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. ಚಾರ್ಥೇ ದ್ವನ್ನೃಃ 
ಎಂಬ ಸೂತ್ರದಿಂದ ಸಮಾಸವಾಗಿ ಪ್ರಾತಿಪದಿಕ ಸಂಜ್ಞೆಯು ಬಂದು ಸು ಲೋಪವಾದ 
ಮೇಲೆ ಈಶ-ಕೃಷ್ಣ ಎಂದಿರುತ್ತದೆ. ಇಲ್ಲಿ ಪ್ರಕೃತ ಸೂತ್ರದಿ೦೦ದ್ದ ಅಜಾದಿಯಾಗಿಯೂ 
ಅದನ್ತವಾಗಿಯೂ ಇರುವ ಈಶ ಶಬ್ದಕ್ಕೆ ಪೂರ್ವ ಪ್ರಯೋಗ ಮಾಡಲಾಗಿದೆ ಆದ್ದರಿಂದ 
ಈಶಕೃಷ್ಣ ಎಂದಿರುತ್ತದೆ. ಇದು ದ್ವಿವಚನದಲ್ಲಿ ಇರುವುದರಿಂದ ಔ ಪ್ರತ್ಯಯವನ್ನು 
ಸೇರಿಸಿದಾಗ ಈಶಕೃಷ್ಟ್‌ ಎಂದು ರೂಪವು ಸಿದ್ದವಾಗುತ್ತದೆ. 
(ಪೂರ್ವ ಪ್ರಯೋಗವನ್ನು ವಿಧಿಸುವ ಮತ್ತೋಂದು ಸೂತ್ರ) 
ಸೂತ್ರ - ೨9೨1 . ಅಲ್ಟಾಚ್‌ತರಮ್‌(2.2.34) 
ವೃತ್ತಿ-ಶಿವಕೇಶವೌ। 


ಧ್ವಂದ್ವ ಸಮಾಸ 1263 


ಅ. ವೃ- ದ್ವನ್ವೇ ಫ ಎಂಬ ಸೂತ್ರದಿಂದ ದ್ವನ್ಹೇ ಎಂಬ ಪದವು ಮತ್ತು 
ಉಪಸರ್ಜನಂ ಪೂರ್ವಮ್‌ ಎಂಬ ಸೂತ್ರದಿಂದ ಪೂರ್ವಮ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ದ್ವನ್ಹ್ವ ಸಮಾಸದಲ್ಲಿ ಇರುವ ಎಲ್ಲ ಶಬ್ದಗಳಲ್ಲೂ ಯಾವ ಶಬ್ದದಲ್ಲಿ 
ಕಡಿಮೆಯಾದ ಅಜ್‌ ವರ್ಣಗಳು ಇರುವವೋ ಆ ಶಬ್ದಕ್ಕೇನೆ ಪೂರ್ವ ಪ್ರಯೋಗವು 
ಬರುತ್ತದೆ. 

ಉದಾ:- ಶಿವಕೇಶವೌ (ಶಿವ ಮತ್ತು ಕೇಶವ) :- ಶಿವಶ್ಚ ಕೇಶವಶ್ಚ ಎಂಬುದು 
ಲೌಕಿಕವಿಗ್ರಹ ವಾಕ್ಯ. ಶಿವ ಸು--ಕೇಶವ ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. 
ಚಾರ್ಥೇ ದ್ವನ್ಹಃ ಎ೦ಬ ಸೂತ್ರದಿಂದ ಸಮಾಸವಾಗಿ ಪ್ರಾತಿಪದಿಕ ಸಂಜ್ಞೆಯು ಬಂದು 
ಸು ಲೋಪವಾದ ಮೇಲೆ ಶಿವ ಕೇಶವ ಎಂದಿರುತ್ತದೆ. ಇಲ್ಲಿ ಪ್ರಕೃತ ಸೂತ್ರದಿಂದ 
ಕಡಿಮೆಯಾದ ಅಚ್‌ ವರ್ಣಗಳು ಇರುವ ಶಿವ ಶಬ್ದಕ್ಕೆ ಪೂರ್ವ ಪ್ರಯೋಗ 
ಮಾಡಲಾಗಿದೆ ಆದ್ದರಿಂದ ಶಿವ4ಕೇಶವ ಎಂದಿರುತ್ತದೆ. ಇದು ದ್ವಿವಚನದಲ್ಲಿ 
ಇರುವುದರಿಂದ ಔ ಪ್ರತ್ಯಯವನ್ನು ಸೇರಿಸಿದಾಗ ಶಿವಕೇಶವೌ ಎಂದು ರೂಪವು 
ಸಿದ್ಧವಾಗುತ್ತದೆ. 

(ಪೂರ್ವ ಪ್ರಯೋಗವನ್ನು ವಿಧಿಸುವ ಮತ್ತೊಂದು ಸೂತ್ರ) 


ಸೂತ್ರ - ೨೨೨ . ಹಿತಾ ಮಾತ್ರಾ।(1.2.70) 

ವೃತ್ತಿ- ಮಾತ್ರಾಸಹೋಕೌ ಪಿತಾ ವಾ ಶಿಷ್ಕತೇ। ಮಾತಾ ಚ ಪಿತಾ ಚ ಪಿತರೌ, 
ಮಾತಾಪಿತರೌ ವಾ। 

ಅ. ವೃ.- ಸ್ವರೂಪಾಣಾಮೇಕಶೇಷ ಏಕವಿಭಕ್ತಾ ಎಂಬ ಸೂತ್ರದಿಂದ ಶೇಷಃ 
ಎಂಬ ಪದವು ಮತ್ತು ನಪುಂಸಕಮನಪುಂಸಕೇ ನೈಕವಚ್ಚಾನ್ಯತರಸ್ಕಾಮ್‌ ಎಂಬ 
ಸೂತ್ರದಿಂದ ಅನ್ಯತರಸ್ಕ್ಯಾಮ್‌ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ- ಮಾತೃ ಶಬ್ದದ ಜೊತೆಗೆ ಉಚ್ಚರಿಸಲ್ಪಟ್ಟ ಪಿತೃ ಶಬ್ದಕ್ಕೆ ವಿಕಲ್ಲದಿಂದ 
ಶೇಷವಾಗುತ್ತದೆ. ಅಂದರೆ ಪಿತೃ ಶಬ್ದವು ವಿಕಲ್ಲದಿಂದ ಉಳಿಯುತ್ತದೆ. ಇದು ಏಕ 
ಶೇಷ ಸಮಾಸವಾಗಿದೆ. ಮಾತೃ ಮತ್ತು ಪಿತೃ ಶಬ್ದಗಳಿಗೆ ಸಮಾಸವಾದಾಗ ಪಿತೃ 
ಶಬ್ದ ಮಾತ್ರ ವಿಕಲ್ಪದಿ೦ದ ಉಳಿಯುತ್ತದೆ. 

ಉದಾ:- ಪಿತರೌ ಮಾತಾಪಿತರೌ ವಾ (ತಾಯಿ ಮತ್ತು ತಂದೆ) ಮಾತಾ ಚ 
ಪಿತಾ ಚ ಎಂಬುದು ಲೌಕಿಕವಿಗ್ರಹ ವಾಕ್ಯ. ಮಾತೃಃಸು ಪಿತೃ*ಸು ಎಂಬುದು 
ಅಲೌಕಿಕವಿಗ್ರಹ ವಾಕ್ಯ. ಚಾರ್ಥೇ ದ್ವನ್ಹ್ವಃ ಎಂಬ ಸೂತ್ರದಿಂದ ಸಮಾಸವಾಗಿ ಪ್ರಾತಿಪದಿಕ 
ಸಂಜ್ಞೆಯು ಬಂದು ಸು ಲೋಪವಾದ ಮೇಲೆ ಪ್ರಕೃತ ಸೂತ್ರದಿಂದ ಪಿತೃ ಶಬ್ದ 
ಮಾತ್ರ ಉಳಿದು ಏಕಶೇಷದಿಂದ ಪಿತರೌ ಎಂದಾಗುತ್ತದೆ. ಇಲ್ಲದ ಪಕ್ಷದಲ್ಲಿ ದ್ವನ್ಹ್ವ 
ಸಮಾಸದಿಂದ (ವೈಕಲ್ಪಕವಾಗಿ) ಮಾತಾಪಿತರ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


1264 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಏಕವಹನವನ್ನು ವಿಧಿಸುವ ಸೂತ್ರ) 
ಸೂತ್ರ -೨೨3 . ಧ್ವನ್ಹ್ವಶ್ಚ ಪ್ರಾಣಿ-ತೂರ್ಯ-ಸೇನಾಣಇ್ಲಾನಾಮ್‌। (2.4.2) 


ವೃತ್ತಿ- ಏಷಾಂ ದ್ವನ್ಹ 4 ಏಕವತ್‌। ಪಾಣಿಪಾದಮ್‌। ಮಾರ್ದಜ್ಡೆ ಕವೈಣವಿಕಮ್‌। 
ರಥಿಕಾಶ್ವಾರೋಹಮ್‌। 


ಪ. ಛೇ- ದ್ವನ್ಹ್ವಃ, ಚ, ಪ್ರಾಣಿ, ತೂರ್ಯ, ಸೇನಾಜ್ಗಾನಾಮ್‌। 

ಅ. ವೃ- ದ್ವಿಗುರೇಕ ವಚನಮ್‌ ಎಂಬ ಸೂತ್ರದಿಂದ ಏಕವಚನಮ್‌ ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ - ಪ್ರಾಣಿಯ ಅಂಗ, ವ್ಯಾದ್ಯದ ಅಂಗ ಮತ್ತು ಸೇನೆಯ ಅಂಗ ಇವುಗಳಲ್ಲಿ 
ದ್ವನ್ಹ ಸಮಾಸವಾದರೆ ಅದು ಸಮಾಹಾರ ಏಕವಚನದಲ್ಲೇ ಇರುತ್ತದೆ. 

ಉದಾ:- ಪಾಣಿಪಾದಮ್‌ (ಕೈ ಮತ್ತು ಕಾಲುಗಳ ಸಮೂಹ):- ಪಾಣಿಃ ಚ 
ಪಾದೌ ಚ ತೇಷಾಂ ಸಮಾಹಾರಃ ಎಂಬುದು ಲೌಕಿಕವಿಗ್ರಹ ವಾಕ್ಯ. ಚಾರ್ಥೇ 
ದ್ವನ್ಹಃ ಎಂಬ ಸೂತ್ರದಿಂದ ಸಮಾಸವಾಗಿ ಪ್ರಕೃತ ಸೂತ್ರದಿಂದ ಏಕವಚನವಾಗಿದೆ. 
ಇದಕ್ಕೆ ಸು ವಿಭಕ್ತಿ ಸೇರಿಸಿ ಸಮಾಹಾರವಾದಾಗ ಸನಪು೦ಸಕಮ್‌ ಎ೦ಬ ಸೂತ್ರದಿಂದ 
ನಪುಂಸಕ ಲಿಂಗವಾದಾಗ ಅಮ್‌ ಆದೇಶ ಬಂದು ಪೂರ್ವ ರೂಪ ಮಾಡಿದಾಗ 
ಪಾಣಿಪಾದಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ:- ಮಾರ್ದಜ್ಲೆಕವೈಣವಿಕಮ್‌ (ಮೃದ೦ಗ ಬಾರಿಸುವವರ ಮತ್ತು ಕೊಳಲು 
ಬಾರಿಸುವವರ ಸಮೂಹ ):- ಮಾರ್ದಜ್ಗೆಕಾಶ್ಚ ವೈಣವಿಕಾಶ್ಚ ತೇಷಾಂ ಸಮಾಹಾರ 
ದ್ವನ್ಹಃ ಎಂಬುದು ಲೌಕಿಕವಿಗ್ರಹ ವಾಕ್ಯ. ಚಾರ್ಥೇ ದ್ವನ್ಹ್ವಃ ಎಂಬ ಸೂತ್ರದಿಂದ 
ಸಮಾಸವಾಗಿ ಪ್ರಕೃತ ಸೂತ್ರದಿಂದ ವಾದ್ಯಂಗಗಳ ಸಮೂಹವಾಗಿರುವುದರಿಂದ 
ಏಕವಚನವಾಗಿದೆ. ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪ್‌ ಲೋಪವಾದ ಮೇಲೆ 
ಮತ್ತೆ ಸುಬಂತ ಮಾಡಿ ಸಮಾಹಾರವಾಗಿರುವುದರಿಂದ ನಪುಂಸಕ ಲಿಂಗವಾಗಿದೆ 
ಆದ್ದರಿಂದ ಅಮ್‌ ಆದೇಶ ಮತ್ತು ಪೂರ್ವ ರೂಪಮಾಡಿದ ಮೇಲೆ 
ಮಾರ್ದಜ್ಲೆಕವೈಣವಿಕಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ:- ರಥಿಕಾಶ್ವಾರೋಹಮ್‌ (ಸಾರಥಿ ಮತ್ತು ಕುದುರೆ ಸವಾರರ ಸಮೂಹ):- 
ರಥಿಕಾಶ್ಚ ಅಶ್ವಾರೋಹಾಶ್ಚ ತೇಷಾಂ ಸಮಾಹಾರಃ ಎಂಬುದು ಲೌಕಿಕವಿಗ್ರಹ ವಾಕ್ಯ. 
ಚಾರ್ಥೇ ದ್ವನ್ಹ್ವಃ ಎಂಬ ಸೂತ್ರದಿಂದ ಸಮಾಸವಾಗಿ ಪ್ರಕೃತ ಸೂತ್ರದಿಂದ ಸೇನಾ೦ಗಗಳ 
ಸಮೂಹವಾಗಿರುವುದರಿಂದ ಏಕವಚನವಾಗಿದೆ. ಪ್ರಾತಿಪದಿಕ ಸಂಜ್ಞೆಯು ಬಂದು 
ಸುಪ್‌ ಲೋಪವಾದ ಮೇಲೆ ಮತ್ತೆ ಸುಬಂತ ಮಾಡಿ ಸಮಾಹಾರವಾಗಿರುವುದರಿಂದ 
ನಪುಂಸಕ ಲಿಂಗವಾಗಿದೆ ಆದ್ದರಿಂದ ಅಮ್‌ ಆದೇಶ ಮತ್ತು ಪೂರ್ವ ರೂಪಮಾಡಿದ 
ಮೇಲೆ ರಥಿಕಾಶ್ವಾರೋಹಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 


(ಸಮಾಸಾನ್ತ ಟಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ - ೨೨4 . ಧ್ವನ್ಹ್ವಾ ಚ್ಹುದಷಹಾನ್ತಾತ್‌ ಸಮಾಹಾರೇ।(5.4.106) 


ಧ್ವಂದ್ವ ಸಮಾಸ 1265 


ವೃತ್ತಿ- ಚವರ್ಗಾನ್ತಾದದಪಹಾನ್ರಾಚ್ಚ ಶ್ಚ ದ್ವನ್ಹಾ ಖುಜ್‌ ಸ್ಯಾತ್‌ ಸಮಾಹಾರೇ । ವಾಕ್‌ 
ಚ ತಕ್‌ ಚ ವಾಕ್ತ ಹಮ್‌! ತ್ವಕ್ಷ ಜಮ್‌ ಕಮೀದೃಷದಮ್‌। ವಾಕ್ತತ್ವೀಷಮ್‌। 
ಛತೋಪಾನಹಮ್‌. ಸೆಮಾಹಾರೇ "ಮಾ ಪ್ರಾವ್ನ ಟ್‌ಶರದೌ। 


ಇತಿ ಧ್ವನ್ಹಃ (42) 

ಪ. ಛೇ- ದ್ವನ್ನಾ ಮಚ್ಚು, ದಷಹಾನ್ತಾತ್‌, ಸಮಾಹಾರೇ। 

ಅ. ವೃ.- ರಾಜಾಹಃಸಖಿಭ್ಯಷ್ಟಚ್‌ ಎಂಬ ಸೂತ್ರದಿಂದ ಟಚ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. ಪ್ರತ್ಯಯ, ಪರಶ್ಚ, ತದ್ಧಿತಾಃ ಮತ್ತು ಸಮಾಸಾನ್ತಾಃ ಎಂಬವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:- ಚವರ್ಗಾತ್‌, ದ್‌ಕಾರಾತ್‌, ಷ್‌ಕಾರಾತ್‌ ಮತ್ತು ಹ್‌ ಕಾರಾತ್‌ ದ್ವನ್ಹ ಸಿ 
ಸಮಾಸದ ನಂತರ ಸಮಾಹಾರಾರ್ಥದಲ್ಲಿ ಸಮಾಸಾತ್ತ ಟಚ್‌ ಪ್ರತ್ಯಯವು ಬರುತ್ತದೆ. 

ಉದಾ:- ವಾಕ್ವಚಮ್‌ (ಮಾತು ಮತ್ತು ಧರ್ಮ ಇವುಗಳ ಸಮೂಹ):- ವಾಕ್‌ 
ಚ ತ್ವಕ್‌ ಚ ತಯೋಃ ಸಮಾಹಾರಃ ಎಂಬುದು ಲೌಕಿಕವಿಗ್ರಹ ವಾಕ್ಯ. ವಾಚ್‌4ಸು 
ತ್ವಚ್‌--ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. ಚಾರ್ಥೇ ದ್ವನ್ಹ್ವಃ ಎಂಬ ಸೂತ್ರದಿಂದ 
ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪ್‌ ಲೋಪವಾದ ಮೇಲೆ 
ವಾಚ್‌ತ್ವಚ್‌ ಎಂದಿರುತ್ತದೆ. ವಾಚ್‌ ನಲ್ಲಿರುವ ಚ್‌ ಕಾರಕ್ಕೆ ಚೋಕುಃ ಎಂಬ ಸೂತ್ರದಿಂದ 
ಕುತ್ವವು ಬಂದು ಕ್‌ ಕಾರವು ಬರುತ್ತದೆ. ಪ್ರಕೃತ ಸೂತ್ರದಿಂದ ಚ ವರ್ಗಾನ್ನವಾಗಿ 
ಇರುವುದರಿಂದ ಸಮಾಸಾನ್ತ ಟಚ್‌ (ಅ) ಬಂದು ವಾಕ್‌+ತ್ವಚ್‌4ಅ-ವಾಕ್‌ ತ್ವಚ 
ಎಂದಾಗಿ ಪ್ರಾತಿಪದಿಕ ಸಂಜ್ಞೆಯು ಬ೦ದ ಮೇಲೆ ಸು ಸೇರಿಸಿ ಸಮಾಹಾರಾರ್ಥದಲ್ಲಿ 
ನಪುಂಸಕ ಮತ್ತು ಏಕವಚನವಾಗಿ ವಾಕ್ವಚಮ್‌ ಎಂಬ ರೂಪವು ಸಿದ್ದವಾಗುತ್ತದೆ. 

ಉದಾ:- ತ್ವಕ್ಷ್ಯಜಮ್‌ (ಚರ್ಮ ಮತ್ತು ಹಾರ ಇವುಗಳ ಸಮೂಹ). ತ್ವಕ್‌ ಚ 
ಸೃಕ್‌ ಚ ತಯೋಣ್‌ ಔಮಾಹಾರಃ ಎಂಬುದು. ಚಾ ವಾಕ್ಯ. ತ್ವಚ್‌ ಸು-ಸ್ರ ಸ್ಪಡ್‌4ಸು 
ಎ ಅಲೌಕಿಕವಿಗ್ರಹ ವಾಕ್ಯ. ಚಾರ್ಥೇ ದನ್ನ ನ ಸೂತ್ರದಿಂದ 
ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆಯು ಬಂದು ಜ್‌ ಲೋಪವಾದ ಮೇಲೆ 
ತ್ವಚ್‌.-ಸ್ರಜ್‌ ಎಂದಿರುತ್ತದೆ. ತ್ವಚ್‌ ನಲ್ಲಿರುವ ಚ್‌ ಕಾರಕ್ಕೆ ಚೊಃಕುಃ ಎಂಬ ಸೂತ್ರದಿಂದ 
ಕುತ್ಸವು ಬಂದು ಕ್‌ ಕಾರವು ಬರುತ್ತದೆ. ಪ್ರಕೃತ ಸೂತ್ರದಿಂದ ಚ್‌ ವರ್ಗಾಂತವಾಗಿ 
ಇರುವುದರಿಂದ ಸಮಾಸಾನ್ತ ಟಚ್‌ (ಅ) ಬಂದು ತ್ನಕ್‌ಸೃಜ್‌ 4 ಅ=ತ್ವಕ್ಷ್ಮ್ವಃ ಜ ಎಂದಾಗಿ 
ಪ್ರಾತಿಪದಿಕ ಸಂಜ್ಞೆಯು ಬ೦ದ ಮೇಲೆ ಸು ಸೇರಿಸಿ ಸಮಾಹಾರಾರ್ಥದಲ್ಲಿ ನಪುಂಸಕ 
ಮತ್ತು ಏಕವಚನವಾಗಿ ತ್ವಕ್ಷ್ಯಜಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ:- ಶಮೀದೃಷದಮ್‌ (ಶಮಿ ಮತ್ತು ಕಲ್ಲು ಇವುಗಳ ಸಮೂಹ):- ಶಮೀ 
ಚ ದೃಷತ್‌ ಚ ತಯೋಃ ಸಮಾಹಾರಃ ಎಂಬುದು ಲೌಕಿಕವಿಗ್ರಹ ವಾಕ್ಯ. ಶಮೀ 
ಸು೬ದ್ಯಷದ್‌ ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. ಚಾರ್ಥೇ ದ್ದನ್ನಃ ಸೂತ್ರದಿಂದ 
ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪ್‌ ಲೋಪವಾದ ಮೇಲೆ 


1266 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಶಮೀ ದೃಷದ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ದ್‌ ವರ್ಗಾನ್ತವಾಗಿ ಇರುವುದರಿಂದ 
ಸಮಾಸಾನ್ತ ಟಚ್‌ (ಅ) ಬಂದು ಶಮಿ ದ್ಯಷದ್‌--ಅಅಶಮೀದ್ಯಷದ ಎಂದಾಗಿ 
ಪ್ರಾತಿಪದಿಕ ಸಂಜ್ಞೆಯು ಬಂದ ಮೇಲೆ ಸು ಸೇರಿಸಿ ಸಮಾಹಾರಾರ್ಥದಲ್ಲಿ ನಪುಂಸಕ 
ಮತ್ತು ಏಕವಚನವಾಗಿ ಶಮೀದ್ಯಷದಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ:- ವಾಕ್ತ್‌ತ್ಟಿಷಮ್‌ (ಮಾತು ಮತ್ತು ಪ್ರಕಾಶ ಇವುಗಳ ಸಮೂಹ):- 
ವಾಚ್‌*ಚ ತ್ವಿಟ್‌-ಚ ತಯೋಃ ಸಮಾಹಾರಃ ಎಂಬುದು ಲೌಕಿಕವಿಗ್ರಹ ವಾಕ್ಯ. 
ವಾಚ್‌*ಸು*ತ್ವಿಷ್‌ ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. ಚಾರ್ಥೇ ದ್ವನ್ಹಃ ಎಂಬ 
ಸೂತ್ರದಿಂದ ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪ್‌ ಲೋಪವಾದ 
ಮೇಲೆ ವಾಚ್‌ ತ್ಲಿಷ್‌ ಎಂದಿರುತ್ತದೆ. ವಾಚ್‌ ನಲ್ಲಿರುವ ಚ್‌ ಕಾರಕ್ಕೆ ಚೋಕುಃ ಎಂಬ 
ಸೂತ್ರದಿಂದ ಕುತ್ನವು ಬಂದು ಕ್‌ ಕಾರವು ಬರುತ್ತದೆ. ಪ್ರಕೃತ ಸೂತ್ರದಿಂದ ಷ್‌ 
ವಗಾನ್ತವಾಗಿ ಇರುವುದರಿಂದ ಸಮಾಸಾತ್ತ ಟಚ್‌ (ಅ) ಬಂದು ವಾಕ್‌ ತ್ವಿಷ್‌--ಅ 
=ವಾಕ್‌ ತ್ವಿಷ ಎಂದಾಗಿ ಪ್ರಾತಿಪದಿಕ ಸಂಜ್ಞೆಯು ಬಂದ ಮೇಲೆ ಸು ಸೇರಿಸಿ 
ಸಮಾಹಾರಾರ್ಥದಲ್ಲಿ ನಪುಂಸಕ ಮತ್ತು ಏಕವಚನವಾಗಿ ವಾಕ್ತತ್ತೀ ಷಮ್‌ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ:- ಛತ್ರೋಪಾನಹಮ್‌ (ಛತ್ರಿ ಮತ್ತು ಪಾದುಕೆ ಇವುಗಳ ಸಮೂಹ):- 
ಛತ್ರಮ್‌ ಚ ಉಪಾನಹೌ ಚ ತೇಷಾಂ ಸಮಾಹಾರಃ ಎಂಬುದು ಲೌಕಿಕವಿಗ್ರಹ 
ವಾಕ್ಯ ಛತ್ರ ಸು*ಉಪಾನಹ್‌ ಔ ಎಂಬುದು ಅಲೌಕಿಕವಿಗ್ರಹ ವಾಕ್ಯ ಚಾರ್ಥೇ 
ದ್ವನ್ಹ್ವಃ ಎಂಬ ಸೂತ್ರದಿಂದ ಸಮಾಸವಾಗಿದೆ. ಪ್ರಾತಿಪದಿಕ ಸಂಜ್ಞೆಯು ಬಂದು, 
ಸುಪ್‌ ಲೋಪವಾದ ಮೇಲೆ ಛತ್ರಃಉಪಾನಹ್‌ ಎಂದಿರುತ್ತದೆ. ಇದಕ್ಕೆ ಗುಣಸಂಧಿಯಿಂದ 
ಛತ್ರೋಪಾನಹ್‌ ಎಂದಾಗಿ ಪ್ರಕೃತ ಸೂತ್ರದಿಂದ ಹ್‌ ಕಾರಾನ್ರವಾಗಿ ಇರುವುದರಿಂದ 
ಸಮಾಸಾನ್ತ ಟಚ್‌ (ಅ) ಬಂದು ಛತ್ರೋಪಾನಹ್‌--ಅ-ಛತ್ರೋಪಾನಹ ಎಂದಾಗಿ 
ಪ್ರಾತಿಪದಿಕ ಸಂಜ್ಞೆಯು ಬಂದ ಮೇಲೆ ಸು ಸೇರಿಸಿ ಸಮಾಹಾರಾರ್ಥದಲ್ಲಿ ನಪುಂಸಕ 
ಮತ್ತು ಏಕವಚನವಾಗಿ ಛತ್ರೋಪಾನಹಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಸಮಾಹಾರೇ ಕಿಮ್‌? ಪ್ರಾವೃಟ್‌ಶರದೌ :-ಸಮಾಹಾರಾರ್ಥಾದಲ್ಲಿ ಎಂದು ಏಕೆ 
ಹೇಳಲಾಗಿದೆ ಎಂಬ ಪ್ರಶ್ನೆಗೆ ಇತರೇತರ ಯೋಗ ದ್ವನ್ಹ್ವದಲ್ಲೂ ಟಚ್‌ (ಅ) ಬಂದು 
ಅನಿಷ್ಟ ರೂಪವು ಸಿದ್ಧವಾಗುವದು. ಪ್ರಾವ್ಯಟ್‌ಶರದೌ ಎಂಬ ಪ್ರತ್ಯುಯುದಾಹರಣೆಯಲ್ಲಿ 
ಪ್ರಾವೃಟ್‌ ಚ ಶರತ್‌ ಚ ಅನೋಯೋ ಇತರೇತರಯೋಗ ದ್ವನ್ಹ್ವಃ ಪ್ರಾವೃಟ್‌ಶರದೌ 


ಎಂದೇ ರೂಪವಾಗುತ್ತದೆ. ಹೊರತು ಪ್ರಾವೃಟ್‌ಶರದಮ್‌ ಎಂಬ ರೂಪವು 
ಸಿದ್ಧವಾಗುವುದಿಲ್ಲ. 


॥ ಧ್ವನ್ಹ್ವ ಸಮಾಸವು (42) ಮುಗಿಯಿತು ॥ 


ಪ್ರಕರಣ 43 - ಅಧ ಸಮಾಸಾಸ್ತಾಃ 


(ಸೂ.ಸಂ. ೨೨೮-೨೨8) 
(ಸಮಾಸಾನ್ಷ ಅ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ - ೨9೨೮ರ . ಖುಕ್ತೂರಬ್ಬೂಃ ಪಥಾಮಾನಕ್ಷೇ।( ೮.4.74) 

ವೃತ್ತಿ ಅ ಅನಕ್ಷೇ ಇತಿ ಚ್ಛೇದಃ | ಯಖಗಾದ್ಯನ್ನಸ್ಯ ಸಮಾಸಸ್ಯ "ಅ 
ಪ್ರತ್ಯಯೋ*ನ್ತಾವಯವಃ ಸ್ಯಾತ್‌, ಅಕ್ಷೇ ಯಾ ಧೂಃ ತದನ್ನಸ್ಯ ತು ನ ಅರ್ಧರ್ಚಃ 
ಎಷ್ಟುಪುರಮ್‌। ವಿಮಲಾಪಂ-ಸರಃ ರಾಜಧುರಾ। ಅಕ್ಷೇ ತು ಅಕ್ಷಧೂಃ ದೃಡಧೂ- 
ರಕ್ಷಃ । ಸಖಿಪಥಃ ರಮ್ಯಪಥೋ ದೇಶಃ 

ಪ. ಛೇ- ಯಕ್ಷೂರಬ್ಬೂಃ ಪಥಾಮ್‌, ಅ ಅನಕ್ಷೇ। 

ಅ. ವೃ.-ಪ್ರತ್ಯಯಃ, ಪರಶ್ಚ, ಸಮಾಸಾನ್ನಾಃ ಇವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ. - ಖಚ್‌, ಪುರ್‌, ಅಪ್‌, ಧುರ್‌ ಮತ್ತು ಪಥಿನ್‌ ಈ ಶಬ್ದಗಳನ್ನು 
ಅಂತ್ಯದಲ್ಲಿವುಳ್ಳ ಸಮಾಸಗಳ ನಂತರ ಸಮಾಸಾನ್ತ ಅ ಪ್ರತ್ಯಯವು ಬರುತ್ತದೆ. ಆದರೆ 
ಅಕ್ಷ (ರಥದ ಚಕ್ರದ ಮಧ್ಯ ಭಾಗ) ಎಂಬರ್ಥದಲ್ಲಿ ಇರುವ ಧುರ್‌ ಎಂಬರ್ಥದಲ್ಲಿ 
ಧುರ್‌ ಶಬ್ದವು ಅ೦ತಿಮದಲ್ಲಿ ಇದ್ದರೆ ಸಮಾಸಾನ್ತ ಅ ಪ್ರತ್ಯಯವು ಬರುವುದಿಲ್ಲ. 

ಉದಾ:- ಅರ್ಧರ್ಚ (ಯಕ್‌ ನ ಅರ್ಧಭಾಗ):- ಯಚಃ ಅರ್ಧಮ್‌ ಎಂಬುದು 
ಲೌಕಿಕವಿಗ್ರಹ ವಾಕ್ಯ. ಯಚ-ಜಸ್‌ ಅರ್ಧ--ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. 
ಅರ್ಧಮ್‌ ನಪುಂಸಕಮ್‌ ಎಂಬ ಸೂತ್ರದಿಂದ ಸಮಾಸಮಾಡಿದಾಗ ಪ್ರಾತಿಪದಿಕ 
ಸಂಜ್ಞೆಯು ಬಂದು ಸುಪ್‌ ಲೋಪವಾಗಿ ಖುಚ--ಅರ್ಧ ಎಂದಿರುತ್ತದೆ. 
ಪ್ರಥಮಾನಿರ್ದಿಷ್ಟವಾದ ಅರ್ಧ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು ಅದಕ್ಕೆ 
ಪೂರ್ವನಿಪಾತವಾದಾಗ ಅರ್ಧ--ಖಚ್‌ ಎಂದಿರುತ್ತದೆ. ಗುಣಸಂಧಿಯಾಗಿ ಅರ್ಧಚ್‌ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಸಮಾಸಾನ್ತ ಅ ಪ್ರತ್ಯಯವು ಬಂದು 
ಅರ್ಧಚ್‌.-ಅ-ಅರ್ಧರ್ಚ ಎಂದಿರುತ್ತದೆ ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಬಂತ 
ಮಾಡಿದಾಗ ಅರ್ಧರ್ಚಃ ಎಂದು ರೂಪವು ಸಿದ್ದವಾಗುತ್ತದೆ. ಅರ್ಧರ್ಚಾದಿ ಗಣದಲ್ಲಿ 
ಪಠಿತವಾಗಿರುವುದರಿಂದ ಅರ್ಧಚ್ಚಾಃ ಪುಸಿ ಚ ಎ೦ಬ ಸೂತ್ರದಿಂದ ನಪುಂಸಕ 
ಲಿಂಗವು ಬಂದು ಅರ್ಧಚಮ್‌ ಎಂದು ರೂಪವು ಸಿದ್ದವಾಗುತ್ತದೆ. 

ಉದಾ:- ವಿಷ್ಣುಪುರಮ್‌ (ವಿಷ್ಣುವಿನ ಪಟ್ಟಣ):- ವಿಷ್ಣೋ ಪೂಃ ಎಂಬುದು 
ಲೌಕಿಕವಿಗ್ರಹ ವಾಕ್ಯ. ವಿಷ್ಣು-ಜಸ್‌ ಪುರ್‌--ಸು ಎಂಬುದು ಅಲಾಕಿಕವಿಗ್ರಹ ವಾಕ್ಯ. 
ಷಷ್ಠೀ ಎಂಬ ಸೂತ್ರದಿಂದ ತತ್ಪುರುಷ ಸಮಾಸಮಾಡಿದಾಗ ಪ್ರಾತಿಪದಿಕ ಸಂಜ್ಞೆಯು 
ಬಂದು ಸುಪ್‌ ಲೋಪವಾಗಿ ವಿಷ್ಣು ಪುರ್‌ ಎಂದಿರುತ್ತದೆ ಪ್ರಥಮಾನಿದಿಷ್ಟವಾದ 
ವಿಷ್ಣು ಶಬ್ದಕ್ಕೆ ಉಪಸರ್ಜನ ಸಂಜ್ಞೆಯು ಬಂದು ಅದಕ್ಕೆ ಪೂರ್ವನಿಪಾತವಾದಾಗ 


ಪ್ರಕೃತ ಸೂತ್ರದಿಂದ ಸಮಾಸಾನ್ತ ಅ ಪ್ರತ್ಯಯವು ಬಂದು ವಿಷ್ಣು ಪುರ್‌*ಅ ಎಂದಿರುತ್ತದೆ. 


1268 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪ್ರಾತಿಪದಿಕ ಸಂಜ್ಞೆಯು ಬಂದು ಸು ಪ್ರತ್ಯಯವನ್ನು ಸೇರಿಸಿದಾಗ ನಪುಂಸಕ ಲಿಂಗವಾಗಿ 
ಸು ಗೆ ಅಮ್‌ ಆದೇಶವು ಬ೦ದು ಪೂರ್ವರೂಪ ಮಾಡಿದಾಗ ವಿಷ್ಣುಪುರಮ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ:- ವಿಮಲಾಪಂ-ಸರಃ (ನಿರ್ಮಲವಾದ ನೀರುವುಳ್ಳ ಸರೋವರ):- 
ವಿಮಲಾಃ ಆಪಃ ಯಸ್ಯ ಎಂಬುದು ಲೌಕಿಕವಿಗ್ರಹ ವಾಕ್ಯ ವಿಮಲಾ+ಜಸ್‌ ಅಪ್‌ಜಸ್‌ 
ಎಂಬುದು ಅಲೌಕಿಕವಿಗ್ರಹ ವಾಕ್ಯ. ಅನೇಕಮ್‌ ಅನ್ಯ ಪದಾರ್ಥೇ ಎಂಬ ಸೂತ್ರದಿಂದ 
ಬಹುವಿಹ್ರಿ ಸಮಾಸಮಾಡಿದಾಗ ಪ್ರಾತಿಪದಿಕ ಸಂಜ್ಞೆಯು ಬ೦ದು ಸುಪ್‌ ಲೋಪವಾಗಿ 
ವಿಮಲಾ*ಅಪ್‌ ಎಂದಿರುತ್ತದೆ. ಸವರ್ಣದೀರ್ಫವಾದ ಮೇಲೆ ವಿಮಲಾಪ ಎಂದಿರುತ್ತದೆ. 
ಪ್ರಕೃತ ಸೂತ್ರದಿಂದ ಸಮಾಸಾನ್ತ ಅ ಪ್ರತ್ಯಯವು ಬ೦ದು ವಿಮಲಾಪ್‌*ಅ ಎಂದಿರುತ್ತದೆ. 
ಪ್ರಾತಿಪದಿಕ ಸಂಜ್ಞೆಯು ಬಂದು ಸು ಪ್ರತ್ಯಯವನ್ನು ಸೇರಿಸಿದಾಗ ನಪುಂಸಕ ಲಿಂಗವಾಗಿ 
ಸು ಗೆ ಅಮ್‌ ಆದೇಶವು ಬಂದು ಪೂರ್ವರೂಪ ಮಾಡಿದಾಗ ವಿಮಲಾಪಂ-ಸರಃ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ:- ರಾಜಧುರಾ (ರಾಜನ ಕಾರ್ಯಭಾರ):- ರಾಜ್ಯ ಧೂಃ ಎಂಬುದು 
ಲೌಕಿಕವಿಗ್ರಹ ವಾಕ್ಯ. ರಾಜನ್‌. ಜಸ್‌ ಧುರ್‌--ಸು ಎಂಬುದು ಅಲಾಕಿಕವಿಗ್ರಹ ವಾಕ್ಯ. 
ಷಷ್ಠೀ ಎಂಬ ಸೂತ್ರದಿಂದ ತತ್ಪುರುಷ ಸಮಾಸಮಾಡಿದಾಗ ಪ್ರಾತಿಪದಿಕ ಸಂಜ್ಞೆಯು 
ಬಂದು ಸುಪ್‌ ಲೋಪವಾಗಿ ನಲೋಪಃ ಪ್ರಾತಿಪದಕಾನ್ನಸ್ಯ ಎಂಬ ಸೂತ್ರದಿಂದ ನ್‌ 
ಲೋಪವಾಗಿ ರಾಜ-ಧುರ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಸಮಾಸಾನ್ತ ಅ 
ಪ್ರತ್ಯಯವು ಬಂದು ರಾಜ ಧುರ್‌.- ಅರಾಜಧುರ ಎಂದಿರುತ್ತದೆ. ಧುರ್‌ ಶಬ್ದವು 
ಸ್ತೀಲಿಂಗವಾಗಿರುವುದರಿಂದ ಅಜಾದ್ಯತ್‌ಷ್ಟಾಮ್‌ ಎಂಬ ಸೂತ್ರದಿಂದ ಟಾಪ್‌ (ಆ) 
ಬಂದು ಸವರ್ಣದೀರ್ಫ್ಥವಾಗಿ ರಾಜಧುರಾ ಎಂದಿರುತ್ತದೆ. ಅದನ್ನು ಸುಬಂತ 
'ಮಾಡಿದಾಗ ಸ್ತೀಲಿಂಗವಾಗಿರುವುದರಿಂದ ಹಲ್‌ಜ್ಯಾಭ್ಯೋ... ಹಲ್‌ ಎಂಬ ಸೂತ್ರದಿಂದ 
ಸ್‌ ಲೋಪವಾಗಿ ರಾಜಧುರಾ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ:- ಅಕ್ಷೇ ತು ಅಕ್ಷಧೂಃ (ಇರುಸುಗೆ ಸಂಬಂಧಿಸಿದ ವಸ್ತು:- ಸೂತ್ರದಲ್ಲಿ 
ಅನಕ್ಷೇ ಎಂದು ಹೇಳಿರುವುದರಿಂದ ಅಕ್ಷ ಶಬ್ದಕ್ಕೆ ಸಂಬಂಧಿಸಿದ ಧೂರ್‌ ಶಬ್ದದ 

ಕೊನೆಯಲ್ಲಿ ಅ ಪ್ರತ್ಯಯವು ನಿಷೇಧಿಸಲಾಗಿದೆ ಆದುದರಿಂದ ಅಕ್ಷಸ್ಯ ಧೂಃ ಅಕ್ಷ 
ಧೂಃ ಎಂಬ ಷಷ್ಠೀ ತತ್ಪುರುಷ ಸಮಾಸದಲ್ಲೂ ಮತ್ತು ದೃಢಾಧೂಃ ಯಸ್ಯಸಃ ಎಂಬ 
ಬಹುವಿಹ್ರಿ ಸಮಾಸದಲ್ಲೂ ಅಂತ್ಯದಲ್ಲಿರುವ ಧೂ ಶಬ್ದಕ್ಕೆ ಅ ಪ್ರತ್ಯಯವು ಬಾರದೆ 
ಅಕ್ಷ ಧೂಃ ದೃಢ ಧೂಃ ಎಂಬ ರೂಪಗಳು ಸಿದ್ಧವಾಗಿವೆ. 

ಉದಾ:- ಸಖಿಪಥಃ (ಮಿತ್ರನ ಮಾರ್ಗ):- ಸಖ್ಯೊಃ ಪಂಥಾಃ ಎಂಬುದು 
ಲೌಕಿಕವಿಗ್ರಹ ವಾಕ್ಯ ಸಖಿ--ಜಸ್‌.-ಪಥಿನ್‌--ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. 
ಷಷ್ಠೀ ಸಮಾಸದಲ್ಲಿ ಇರುವ ಪಥಿನ್‌ ಶಬ್ದಕ್ಕೆ ಪ್ರಕೃತ ಸೂತ್ರದಿಂದ ಅ ಪ್ರತ್ಯಯವು 
ಬರುತ್ತದೆ. ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪ್‌ ಲೋಪವಾದ ಮೇಲೆ 
ಸಖಿ+ಪಧಿನ್‌4ಅ ಎಂದಿದ್ದಾಗ ಭಸ್ಕಟೇರ್‌ರ್ಲೋಪಃ ಎಂಬ ಸೂತ್ರದಿ೦ದ ಸಖಿಪಧಿನ್‌ 


ಸಮಾಸಾನ್ತಾ 1269 


ಎಂಬಲ್ಲಿರುವ ಟಿ ಗೆ ಲೋಪವು ಬಂದು ಸಖಿಪಥ್‌4ಅ=- ಸಖಿಪಥ ಎಂದಿದ್ದಾಗ 
ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಬಂತವಾದ ಮೇಲೆ ಸಖಿಪಥಃ ಎಂದು ರೂಪವು 
ಸಿದ್ದವಾಗುತ್ತದೆ. 

ಉದಾ:- ರಮ್ಯಪಥಃ (ದೇಶಃ):- (ಸುಂದರವಾದ ಬೀದಿಗಳುಳ್ಳ ದೇಶ):- ರಮ್ಯಾಃ 
ಪಂಥಾನಃ ಯಸ್ಯ ಸಃ ಎಂಬುದು ಲೌಕಿಕವಿಗ್ರಹ ವಾಕ್ಯ. ರಮ್ಯ-ಸು ಪಥಿನ್‌-ಸು 
ಎಂಬುದು ಅಲೌಕಿಕವಿಗ್ರಹ ವಾಕ್ಯ. ಬಹುವ್ರೀಹಿ ಸಮಾಸಾನ್ತದಲ್ಲಿ ಇರುವ ಪಥಿನ್‌ 
ಶಬ್ದಕ್ಕೆ ಪ್ರಕೃತ ಸೂತ್ರದಿಂದ ಅ ಪ್ರತ್ಯಯವು ಬರುತ್ತದೆ. ಪ್ರಾತಿಪದಿಕ ಸಂಜ್ಞೆಯು 
ಬಂದು ಸುಪ್‌ ಲೋಪವಾದ ಮೇಲೆ ರಮ್ಯ--ಪಥಿನ್‌--ಅ ಎಂದಿದ್ದಾಗ 
ಭಸ್ಯಟೇರ್‌ರ್ಲೋಪಃ ಎ೦ಬ ಸೂತ್ರದಿಂದ ರಮ್ಯಪಥಿನ್‌ ಎಂಬಲ್ಲಿರುವ ಟಿ (ಇನ್‌)ಗೆ 
ಲೋಪವು ಬಂದು ರಮ್ಯಪಥ್‌--ಅಇ ರಮ್ಯಪಥ ಎಂದಿದ್ದಾಗ ಪ್ರಾತಿಪದಿಕ ಸಂಜ್ಞೆಯು 
ಬ೦ದು ಸುಬಂತವಾದ ಮೇಲೆ ರಮ್ಯಪಥಃ ಎಂಬ ಪುಲ್ಲಿಂಗ ರೂಪವು ಸಿದ್ಧವಾಗುತ್ತದೆ. 

(ಅಟ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ - ೨೨6 -ಅಕ್ತ್ವೊ €sದರ್ಶನಾತ್‌।(5.4.76) 

ವೃತ್ತಿ- ಅಚಕ್ಷುಃ ಪರ್ಯಾಯಾತ್‌ ಅಕ್ಷೋಃ ಅಚ್‌ ಸ್ಯಾತ್‌ ಸಮಾಸಾನ್ನಃ। 
ಗವಾಮ್‌ ಅಕ್ಷೀವ-ಗವಾಕ್ಷಃ 

ಪ. ಛೇ- ಅಕ್ಷತ, ಅದರ್ಶನಾತ್‌ । 

ಅ. ವ್ಯ-ಅಚ್‌ ಪ್ರತ್ಯನ್ವ ವ ಪೂರ್ವಾತ್‌ ಸಾಮಲೋಮ್ಯನಃ ಎಂಬ ಸೂತ್ರದಿಂದ 
ಅಜ್‌ ಎಂಬ ಶಬ್ದವು ಅನುವೃತ್ತವಾಗುತ್ತದೆ. ಪ್ರತ್ಯಯಃ, ಪರಶ್ಚ, ಸಮಾಸಾನ್ತಾಃ ಮತ್ತು 
ತದ್ದಿತಾಃ ಎಂಬವು ಅಧೀಕಾರ ಸೂತ್ರಗಳಾಗಿವೆ. 

ಅರ್ಥ. - ಅಕ್ಷಿ ಶಬ್ದವು ಚಕ್ಷುಃ (ಕಣ್ಣು ಎಂಬರ್ಥವನ್ನು ಹೇಳದಿದ್ದರೆ ಅಂತಹ 
ಅಕ್ಷ ಶಬ್ದದ ಕೊನೆಯಲ್ಲಿ ಸಮಾಸಾನ್ತ ಅಚ್‌ ಪ್ರತ್ಯಯವು ಬರುತ್ತದೆ. 

ಉದಾ:- ಗವಾಕ್ಷಃ (ಆಕಳ ಕಣ್ಣಿನಂತೆ ಇರುವ ಕಿಟಕಿ):- ಗವಾಮ್‌ ಅಕ್ಷೀವ 
ಎಂಬುದು ಲೌಕಿಕವಿಗ್ರಹ ವಾಕ್ಯ ಗೋ*- ಆಮ್‌ ಅಕ್ಷಿ*ಸು ಎಂಬುದು ಅಲೌಕಿಕವಿಗ್ರಹ 
ವಾಕ್ಯ. ಇಲ್ಲಿ ಅಕ್ಷಿ ಶಬ್ದವು ನೇತ್ರ ವಾಚಕವಲ್ಲ. ಕಣ್ಣನಂತೆ ಇರುವ ಕಿಟಕಿಯನ್ನು 
ಸೂಚಿಸುತ್ತದೆ. ಷಷ್ಠೀ ಎ೦ಬ ಸೂತ್ರದಿಂದ ಷಷ್ಠೀ ತತ್ಪುರುಷ ಸಮಾಸವಾದ ಮೇಲೆ 
ಪ್ರಾತಿಪದಿಕ ಸಂಜ್ಞೆಯು 

ಬಂದು ಸುಪ್‌ ಲೋಪವಾದ ಮೇಲೆ ಗೋ ಅಕ್ಷಿ ಎಂದಿರುತ್ತದೆ. ಅವಜ್‌ 
ಸ್ಫೋಟಾಯನಸ್ಯ ಎಂಬ ಸೂತ್ರದಿ೦ದ ಅವಜ್‌ ಆದೇಶವು ಬಂದು ಸವರ್ಣದೀರ್ಥವಾಗಿ 
ಗವಾಕ್ಷಿ*ಅ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಸಮಾಸಾನ್ತ ಅಚ್‌ ಪ್ರತ್ಯಯವು 
ಬಂದು ಭ ಸ೦ಜ್ಜೆಯುಳ್ಳ ಅಕ್ಷಿ ಶಬ್ದದ ಇ ಕಾರಕ್ಕೆ ಯಸ್ಯೇತಿಚ ಎಂಬುದರಿಂದ 
ಲೋಪವು ಬಂದು ಗವಾಕ್ಷ ಎಂದಿರುತ್ತದೆ. ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಬಂತ 
ಮಾಡಿದಾಗ ಗವಾಕ್ಷಃ ಎಂದು ರೂಪವು ಸಿದ್ಧವಾಗುತ್ತದೆ. 


1270 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಅಜ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೋಂದು ಸೂತ್ರ) 
ಸೂತ್ರ - ೨೨7. ಉಪಸರ್ಗಾದದ್ದನಃ॥ (೮.4.5೮) 

ವೃತ್ತಿ- ಪ್ರಗತಃ ಅಧ್ವಾನಂ ಪ್ರಾಧ್ವ ರಥಃ। 

ಪ. ಛೇ- ಉಪಸರ್ಗಾತ್‌, ಅದ್ವನಃ। 

ಅ. ವೃ.- ಅಚ್‌ ಪ್ರತ್ಯನ್ವ ವ ಪೂರ್ವಾತ್‌ ಸಾಮಲೋಮ್ಯನಃ ಎಂಬ ಸೂತ್ರದಿಂದ 
ಅಚ್‌ ಎಂಬ ಶಬ್ದವು ಅನುವೃತ್ತವಾಗುತ್ತದೆ. ಪ್ರತ್ಯಯಃ, ಪರಶ್ಚ, ಸಮಾಸಾನ್ತಾಃ ಮತ್ತು 
ತದ್ದಿತಾಃ ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ. - ಉಪಸರ್ಗಗಳ (ಪ್ರಾದಿಗಳ) ಪರದಲ್ಲಿ ಇರುವ ಅದ್ವನ್‌ ಶಬ್ದದ 
ನಂತರ ಸಮಾಸಾನ್ತವಾದ ಅಚ್‌ ಪ್ರತ್ಯಯವು ಬರುತ್ತದೆ. 

ಉದಾ:- ಪ್ರಾದ್ವಃ (ರಥಃ):- (ಮಾರ್ಗದಲ್ಲಿ ಹೊಗುವ ರಥ) ಪ್ರಗತಃ ಅಧ್ವಾನಂ 
ಎಂಬುದು ಲೌಕಿಕವಿಗ್ರಹ ವಾಕ್ಯ ಪ್ರ-ಅದ್ವನ್‌- ಅಮ್‌ ಎಂಬುದು ಅಲೌಕಿಕವಿಗ್ರಹ 
ವಾಕ್ಯ ಅತ್ಯಾದಯಃ ಕ್ರಾಂತಾದ್ಯರ್ಥೇ ದ್ವಿತೀಯಯಾ ಎಂಬ ವಾರ್ತಿಕದಿಂದ 
ಸಮಾಸವಾಗಿ ಪ್ರಾತಿಪದಿಕ ಸಂಜ್ಞೆಯು ಬಂದು ಸುಪ್‌ ಲೋಪವಾದ ಮೇಲೆ ಪ್ರ.ಅದ್ದನ್‌ 
ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಸಮಾಸಾನ್ತ ಅಚ್‌ ಪ್ರತ್ಯಯವು ಬಂದು ನಸ್‌ 
ತದ್ಧಿತೇ ಎಂಬುದರಿಂದ ಅನ್‌ ಎಂಬ ಟಿ ಗೆ ಲೋಪವು ಬಂದು ಪ್ರಃಅಧ್ವ್‌*ಅ 
ಎಂದಿರುತ್ತದೆ. ಸವರ್ಣದೀರ್ಫ್ಥವಾದ ಮೇಲೆ ಪಾಧ್ವ ಎಂದಾಗುತ್ತದೆ. ಪ್ರಾತಿಪದಿಕ 
ಸಂಜ್ಞೆಯು ಬಂದು ಸುಬಂತ ಮಾಡಿದಾಗ ಪ್ರಾದಧ್ವಃಎಂದು ರೂಪವು ಸಿದ್ಧವಾಗುತ್ತದೆ. 

(ಸಮಾಸಾನ್ರ ಪ್ರತ್ಯಯವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ -೨೨8 . ನ ಪೂಜನಾತ್‌।(5.4.6೨) 

ವೃತ್ತಿ- ಪೂಜನಾರ್ಥಾತ್‌ ಪರೇಭ್ಯಃ ಸಮಾಸಾನ್ತಾಃ ನ ಸ್ಯುಃ (ಸ್ವತಿಭ್ಯಾಮೇವ) 
ಸುರಾಜಾ। ಅತಿರಾಜಾ। 

ಇತಿ (43) ಸಮಾಸಾನ್ತಾಃ 

ಅ. ವೃ:- ಪ್ರತ್ಯಯಃ, ಪರಶ್ಚ, ಸಮಾಸಾ 
ಸೂತ್ರಗಳಾಗಿವೆ. 

ಅರ್ಥ :- ಸು ಮತ್ತು ಅತಿ ಎಂಬ ಪೂಜಾರ್ಥಕ (ಪ್ರಶಂಸಾರ್ಥಕ) ಶಬ್ದದ 
ಪರದಲ್ಲಿ ಇರುವ ಶಬ್ದಗಳ ನಂತರ ಸಮಾಸಾನ್ತ ಪ್ರತ್ಯಯವು ಬರುವುದಿಲ್ಲ. 

ಸೂಚನೆ:- ಸ್ವತಿಭ್ಯಾಮ್‌ ಏವ ಎಂದು ಇದಕ್ಕೆ ಕೆಲವು ಗಂಥ್ರಗಳಲ್ಲಿ ವಾರ್ತಿಕವು 
ಕಂಡು ಬರುತ್ತದೆ. ಈ ಅರ್ಥವನ್ನು ಸೂತಾರ್ಥದಲ್ಲಿಯೇ ತಿಳಿಸಲಾಗಿದೆ. 

ಉದಾ:- ಸುರಾಜಾ (ಒಳ್ಳೆಯ ರಾಜನು):- ಶೋಭನಃ ರಾಜಾ ಎಂಬುದು 


ಲೌಕಿಕವಿಗ್ರಹ ವಾಕ್ಯ. ಸು+ರಾಜನ್‌ ರಾಜನ್‌--ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. 
ಕುಗತಿಪ್ರಾದಯಃ ಎಂಬ ಸೂತ್ರದಿಂದ ತತ್ಪುರುಷ ಸಮಾಸವಾಗಿ ಪ್ರಾತಿಪದಿಕ ಸಂಜ್ಞೆಯು 


ಮತ್ತು ತದ್ಧಿತಾಃ ಎಂಬವು ಅಧಿಕಾರ 


೦ 
೦ 
ಇನಿ 


ಸಮಾಸಾನ್ವಾ 1271 


ಬ೦ದು ಸುಪ್‌ ಲೋಪವಾದ ಮೇಲೆ ಸುರಾಜನ್‌ ಎಂದಿರುತ್ತದೆ. ರಾಜಾಹಃಸಖಿಭ್ಯಷ್ಟಚ್‌ 
ಎ೦ಬ ಸೂತ್ರದಿಂದ ಸಮಾಸಾನ್ವ-ಟಚ್‌ (ಅ) ಪ್ರತ್ಯಯವು ಬರಬೇಕಾಗಿತ್ತು ಪ್ರಕೃತ 
ಸೂತ್ರದಿಂದ ಅದನ್ನು ಬಾಧಿಸಲಾಗಿದೆ. ಆದುದರಿಂದ ಸುರಾಜನ್‌ ಎಂಬುದೇ 
ಪ್ರಾತಿಪದಿಕವಾಗಿ ಅದನ್ನು ಸುಬಂತ ಮಾಡಿದಾಗ ಸುರಾಜಾ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ:- ಅತಿರಾಜಾ (ಒಳ್ಳೆಯ ರಾಜನು):- ಅತಿಶಯಿತಃ ರಾಜಾ ಎಂಬುದು 
ಲೌಕಿಕವಿಗ್ರಹ ವಾಕ್ಯ. ಅತಿ*ರಾಜನ್‌*ಸು ಎಂಬುದು ಅಲೌಕಿಕವಿಗ್ರಹ ವಾಕ್ಯ. 
ಕುಗತಿಪ್ರಾದಯಃ ಎ೦ಬ ಸೂತ್ರದಿಂದ ತತ್ಪುರುಷ ಸಮಾಸವಾಗಿ ಪ್ರಾತಿಪದಿಕ ಸಂಜ್ಞೆಯು 
ಬಂದು ಸುಪ್‌ ಲೋಪವಾದ ಮೇಲೆ ಅತಿರಾಜನ್‌ ಎಂದಿರುತ್ತದೆ. ರಾಜಾಹಃಸಖಿಭ್ಯಷ್ಟಚ್‌ 
ಎ೦ಬ ಸೂತ್ರದಿಂದ ಸಮಾಸಾತ್ತ ಟಚ್‌ (ಅ) ಪ್ರತ್ಯಯವು ಬರಬೇಕಾಗಿತ್ತು ಪ್ರಕೃತ 
ಸೂತ್ರದಿಂದ ಅದನ್ನು ಬಾಧಿಸಲಾಗಿದೆ. ಆದುದರಿಂದ ಅತಿರಾಜನ್‌ ಎಂಬುದೇ 
ಪ್ರಾತಿಪದಿಕವಾಗಿ, ಅದನ್ನು ಸುಬಂತ ಮಾಡಿದಾಗ ಅತಿರಾಜಾ ಎಂದು ರೂಪವು 
ಸಿದ್ದವಾಗುತ್ತದೆ. 

॥ ಸಮಾಸಾನ್ನ (43) ಪ್ರಕರಣವು ಮುಗಿಯಿತು ॥ 
॥ ಸಮಾಸ ಪ್ರಕರಣವು ಮುಗಿಯಿತು ॥ 


ಪಕರಣ-44: ಸಾಧಾರಣ ಡದ್ದಿತ ಪತ್ಯಯಾಃ 


(ಸೂ.ಸ೦. ೨998-1೦೦4) 
ಶ್ರೀ ವರದರಾಜರು ಸಮಾಸ ಪ್ರಕರಣವನ್ನು ಮುಗಿಸಿದ ನಂತರ 
ತದ್ಧಿತ ಪ್ರಕರಣವನ್ನು ಆರಂಭನಸುತ್ತಾರೆ. ಮೊಟ್ಟಮೊದಲಾಗಿ 
ತದ್ಧಿತಾರ್ಥದಲ್ಲ ಬರುವ ಸಾಧಾರಣ ಪ್ರತ್ಯಯಗಳನ್ನು ಹೇಳರುತ್ತಾರೆ. 


(ಅಧಿಕಾರ ಸೂತ್ರ) 

ಸೂತ್ರ. ೨೨೦ - ಸಮರ್ಥಾನಾಂ ಪ್ರಥಮಾದ್ದಾ। (4.1.82) 

ವೃತ್ತಿ- ಇದಂ ಪದತ್ರಯಮಧಿಕ್ರಿಯತೆ ಪ್ರಾಗ್ನಿಶ ಇತಿ ಯಾವತ್‌। 

ಪ. ಛೇ-ಸಮರ್ಥಾನಾಂ, ಪ್ರಥಮಾತ್‌, ವಾ। 

ಅ. ವೃ- “ಪ್ರಾಗ್ನಿಶೋ ವಿಭಕ್ತಿ: (5. 3. 1)” ಎಂಬ ಸೂತ್ರದವರೆಗೆ, ಸಮರ್ಥಾನಾಂ 
ಪ್ರಥಮಾತ್‌, ವಾ ಈ ಮೂರು ಪದಗಳು ಅಧಿಕಾರ ಸೂತ್ರಗಳಾಗಿರುತ್ತವೆ. 

ಅರ್ಥ. - ಕೃದಂತ ಮತ್ತು ತದ್ಧಿತ ಪ್ರತ್ಯಯಗಳು ಪ್ರಸಿದ್ಧವಾದವು. ಕೃತ್‌- 
ಪ್ರತ್ಯಯಗಳನ್ನು ಧಾತುವಿನ ಜೊತೆಗೆ ಸೇರಿಸಿದಾಗ ಕೃದ೦ತಗಳಾಗುತ್ತವೆ. 

ತದ್ಧಿತ ಪ್ರತ್ಯಯಗಳನ್ನು ಪ್ರಾತಿಪದಿಕಗಳ ನಂತರ ಸೇರಿಸಿದರೆ ತದ್ದಿತಾಂತಗಳಾಗುತ್ತವೆ. 
“ಕೃತ್‌ತದ್ದಿತ ಸಮಾಸಾಶ್ನ” ಎಂಬ ಸೂತ್ರದಿಂದ ಇವುಗಳಿಗೆ ಪ್ರಾತಿಪದಿಕ ಸಂಜ್ಞೆ 
ಬರುತ್ತದೆ. ತದನ೦ತರ ಸುಪ್‌-ಪ್ರತ್ಯಯಗಳನ್ನು ಸೇರಿಸಿದರೆ ಸುಬ೦ತಗಳಾಗುತ್ತವೆ. 

ಪ್ರಕೃತ ಸಾಧಾರಣ ತದ್ಧಿತ ಪ್ರತ್ಯಯಗಳನ್ನು ಹೇಳಿ ನಂತರ ವಿಶೇಷಾರ್ಥಗಳನ್ನು 
ಕೊಡುವ ಬೇರೆ ಬೇರೆ ಪ್ರತ್ಯಯಗಳನ್ನು ಬೇರೆ ಬೇರೆಯಾಗಿ ನಿರೂಪಿಸುತ್ತಾರೆ. 

ಪ್ರಕೃತ ಸೂತ್ರವು “ಸಮರ್ಥಃ ಪದವಿಧಿಃ” ಎಂಬ ಸೂತ್ರದಿಂದ ಪ್ರಭಾವಿತವಾಗಿದೆ. 
ಈ ತದ್ಧಿತ ಪ್ರತ್ಯಯವು ಏಕಾರ್ಥೀಭಾವವುಳ್ಳ ಶಬ್ದದ ಮೇಲೆ ಸೇರಿಸಲಾಗುತ್ತದೆ. 
ಅಂದರೆ ಆ ಶಬ್ದವು ಪರಿನಿಷ್ಠಿತವಾಗಬೇಕಾದರೆ ಸಂಧಿಕಾರ್ಯಗಳಿಂದ ಕೂಡಿ ಸರಿಯಾದ 
ಅರ್ಥ ಕೊಡುವಂತಹದ್ದಾಗಿರಬೇಕು. ತದ್ಧಿತ ಪ್ರತ್ಯಯಗಳನ್ನು ಸೂತ್ರಗಳಲ್ಲಿ 
ಪ್ರಥಮೋಚ್ಚರಿತವಾದ ಷಷ್ಯ್ಯ೦ತ ಶಬ್ದಗಳ ಮೇಲೆ ಸೇರಿಸಬೇಕು. 

(ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

(ಅಶ್ಚಪತ್ಯಾದಿಗಳಗೆ ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ - 1000. ಅಶ್ವಪತ್ಯಾದಿಭ್ಯಶ್ಚ (4.1.84) 

ವೃತ್ತಿ- ಏಭ್ಯೋತಣ್‌ ಸ್ಯಾತ್‌ ಪ್ರಾಗ್ಗೀವ್ಯತೀಯೇಷ್ಟರ್ಥೇಷು | ಅಶ್ವಪತೇರಪತ್ಯಾದಿ 
ಆಶ್ಚಪತಂ। ಗಾಣಪತಂ। 

ಪ. ಛೇ- ಅಶ್ವಪತ್ಯಾದಿಭ್ಯಃ, ಚ। 

ಅ. ವೃ.- "“ತದ್ಧಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ಪ್ರತ್ಯಯಃ”, “ಪರಶ್ನ”, 


fy ೮ 


ತದ್ಧಿತ. ಪ್ರತ್ಯಯಾಃ 1273 


“ತದ್ಭಿತಾಃ”, “ಸಮರ್ಥಾನಾಂ ಪ್ರಥಮಾದ್ದಾ” ಮತ್ತು “ಪ್ರಾಗ್‌ದೀವ್ಯತೋಣ್‌” ಈ 
ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ. -ಪ್ರಾಗ್‌ದೀವ್ಯತೀಯ ಅರ್ಥದಲ್ಲಿ ಅಶ್ವಪತಿ ಮೊದಲಾದ ಗಣಪಠಿತ 
ಶಬ್ದಗಳ ನಂತರ ಅಣ್‌ ಪ್ರತ್ಯಯವು ಬರುತ್ತದೆ. 

ಉದಾ- ಆಶ್ಚಪತಂ (ಅಶ್ವಪತಿಯ ಸಂತಾನ ಮೊದಲಾದವು) - ಇದರ ಲೌಕಿಕ 
ವಿಗ್ರಹವು ಅಶ್ವಪತೇಃ ಅಪತ್ಯಾದಿ-ಆಶ್ಚಫತ೦. ಅಲೌಕಿಕ ವಿಗ್ರಹವು ಹೀಗಿದೆ - 
ಅಶ್ವಪತಿ--ಜಸ್‌ ಎಂದಿದ್ದಾಗ “ಅಶ್ವಪತ್ಯಾದಿಭ್ಯಶ್ಚ” ಎಂಬ ಸೂತ್ರದಿಂದ ಅಣ್‌ ಪ್ರತ್ಯಯವು 
ಬರುತ್ತದೆ. ಆಗ ಅಶ್ವಪತಿ.-ಜಸ್‌.-ಅಣ್‌ ಎಂದಿರುತ್ತದೆ.ಅಶ್ಚಪತಿ-- ಜಸ್‌.-ಅಣ್‌(ಅ) 
ಎಂದಿದ್ದಾಗ ಇದು ತದ್ದಿತಾಂತ ಶಬ್ದವಾಗುತ್ತದೆ. “ಕೃತ್‌ತದ್ಭಿತ ಸಮಾಸಾಶ್ಚ” ಎಂಬ 
ಸೂತ್ರದಿಂದ ಇದಕ್ಕೆ ಪ್ರಾತಿಪದಿಕ-ಸಂಜ್ಞೆ ಬರುತ್ತದೆ. ಇದರಲ್ಲಿರುವ "ಜಸ್‌' ಎಂಬ 
ಸುಪ್‌ ಪ್ರತ್ಯಯಕ್ಕೆ “ಸುಪೋಧಾತು ಪ್ರಾತಿಪದಿಕಯೋಃ” ಎಂಬ ಸೂತ್ರದಿಂದ "ಲುಕ್‌' 
(ಲೋಪ) ಬರುತ್ತದೆ. ಆಗ ಅಶ್ವಪತಿ* ಅ ಎಂದಿರುತ್ತದೆ. ಈ "ಅ' ಪ್ರತ್ಯಯವು “ಣಿತ್‌' 
ಆಗಿರೋದರಿಂದ ಆದಿ-ವೃದ್ಧಿ ಬರಬೇಕಾಗಿದೆ. ಅಶ್ವಪತಿ ಶಬ್ದದಲ್ಲಿ ಮೊದಲನೇ 
'ಅಚ್‌' ವರ್ಣವು "ಅ' ಕಾರವಾಗಿದೆ. “ತದ್ಭಿತೇಷ್ಟಚಾಮಾದೇಃ” ಎಂಬ ಸೂತ್ರದಿಂದ 
ಆ “ಅ' ಕಾರಕ್ಕೆ ವೃದ್ಧಿ ಬಂದು ಆಶ್ವಪತಿ.- ಅ ಎಂದಿರುತ್ತದೆ. ಈಗ ತದ್ಧಿತ ಪ್ರತ್ಯಯವಾದ 
"ಅ' ಪರದಲ್ಲಿರುವುದರಿಂದ "ಯಣ್‌' ಸಂಧಿ ಬಂದು ಆಶ್ಚಪತ್ಯ ಎ೦ಬ ಅನಿಷ್ಟರೂಪವು 
ಸಿದ್ಧವಾಗುತ್ತಿತ್ತು. ಅದನ್ನು ಪರಿಹರಿಸುವುದಕ್ಕಾಗಿ “ಯಸ್ಯೇತಿಚ” ಎಂಬ ಸೂತ್ರದಿಂದ 
"ಇ' ಕಾರಕ್ಕೆ ಲೋಪ ಬಂದು ಆಶ್ವಪತ್‌*ಅ ಎಂದಿರುತ್ತದೆ. ಎರಡು ಶಬ್ದಗಳನ್ನು 
ಸೇರಿಸಿದಾಗ “ಆಶ್ಚಪತ' ಎಂದಾಗುತ್ತದೆ. ಇದು ತದ್ಧಿತಾಂತವಾಗಿರುವುದರಿಂದ 
ಪ್ರಾತಿಪದಿಕ-ಸಂಜ್ಞೆಯನ್ನು ಹೊಂದುತ್ತದೆ. ಇದಕ್ಕೆ ನಪುಂಸಕ ಲಿಂಗದಲ್ಲಿ 
"ಸು'ಪ್ರತ್ಯಯವನ್ನು ಸೇರಿಸಿದರೆ ಆಶ್ಚಪತ--ಸು ಎಂದಿರುತ್ತದೆ. “ಅಥೋತಮ್‌”” ಎಂಬ 
ಸೂತ್ರದಿಂದ “ಅಂ” ಆದೇಶ ಬರುತ್ತದೆ. ತದನಂತರ “ಅಮಿಪೂರ್ವಃ” ಎಂಬ 
ಸೂತ್ರದಿಂದ ಆಶ್ಚಪತ4ಅಂ ಎಂದಿದ್ದು ಇದಕ್ಕೆ “ಅತೋಗುಣೇ” ಎಂಬ ಸೂತ್ರದಿಂದ 
ಪೂರ್ವರೂಪ ಬಂದು ಆಶ್ಚಪತಂ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಣ್ಯ - ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ. 1೦೦1 - ದಿತ್ಯದಿತ್ಯಾದಿತ್ಯ-ಪತ್ಯುತ್ತರಪದಾಣ್ಣ 41!(4.1.85) 

ವೃತ್ತಿ- ದಿತ್ಯಾದಿಭ್ಯಃ ಪತ್ಯುತ್ತರಪದಾಚ್ಚ ಪ್ರಾಗ್ನೀವ್ಯತೀಯೇಷ್ಟರ್ಥೇಷು ಣ್ಯಃ ಸ್ಯಾತ್‌! 
ಅಣೋತಪವಾದಷ ದಿತೇರಪತ್ಯಂ ದೈತ್ಯಃ। ಅದಿತೇರಾದಿತ್ಯಸ್ಯ ವಾ (ಅಪತ್ಯಮ್‌) 

ಪ. ಛೇ- ದಿತಿ,ಅದಿತಿ, ಆದಿತ್ಯ-ಪತಿ-ಉತ್ತರಪದಾತ್‌, ಣ್ಯಃ। 

ಅ. ವೃ.- “ತದ್ದಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ಪ್ರತ್ಯಯಃ”, “ಪರಶ್ನ”, 
“ತದ್ದಿತಾಃ”, “ಸಮರ್ಥಾನಾಂ ಪ್ರಥಮಾದ್ದಾ” ಮತ್ತು “ಪ್ರಾಗ್‌ ದೀವ್ಯತ್ಯೋ*ಣ್‌”ಗಳು 
ಅಧಿಕಾರ ಸೂತ್ರಗಳಾಗಿವೆ. 


1274 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥ. -ಪ್ರಾಗ್‌ದೀವ್ಯತೀಯ ಅರ್ಥದಲ್ಲಿ ದಿತಿ, ಅದಿತಿ, ಆದಿತ್ಯ ಮತ್ತು ಪತಿ 
ಶಬ್ದವನ್ನು ಉತ್ತರಪದವಾಗುಳ್ಳ ಶಬ್ದಗಳ ನಂತರ "ಣ್ಕ' ಪ್ರತ್ಯಯವು ಬರುತ್ತದೆ. ಣ್ಯ 
ಪ್ರತ್ಯಯದಲ್ಲಿ "ಯ' ಮಾತ್ರ ಉಳಿಯುತ್ತದೆ. 

ಉದಾ:- ದೈತ್ಯಃ (ದಿತಿಯ ಮಗ) ಇದರ ಲೌಕಿಕ ವಿಗ್ರಹ "ದಿತೇಃ ಅಪತ್ಯಂ” 
ಎಂದು ಆಗುತ್ತದೆ. ದಿತಿ-ಜಸ್‌. ಅಪತ್ಯಂ ಎಂಬುದು ಅಲೌಕಿಕ ವಿಗ್ರಹ. “ದಿತ್ಯ- 
ದಿತ್ಕಾ-ದಿತ್ಯ-ಪತ್ಯುತ್ತರ-ಪದಾಣ್ಯಃ” ಎಂಬ ಸೂತ್ರದಿಂದ ಅಪತ್ಕಾರ್ಥದಲ್ಲಿ ಣ್ಯ(ಯ) 
ಪ್ರತ್ಯಯವು ಬಂದು ದಿತಿ*ಜಸ್‌-ಯ ಎಂದಿರುತ್ತದೆ. “ಕೃತ್‌ತದ್ಧಿತ ಸಮಾಸಾಶ್ಚ”ಎಂಬ 
ಸೂತ್ರದಿಂದ ತದ್ದಿತಾಂತವಾದ ಈ ಪದಕ್ಕೆ ಪ್ರಾತಿಪದಿಕ-ಸಂಜ್ಞೆ ಬರುವುದರಿಂದ 
“ಸುಪೋಧಾತು ಪ್ರಾತಿಪದಿಕಯೋಃ”ಎಂಬ ಸೂತ್ರದಿಂದ ಸುಪ್‌-ಪ್ರತ್ಯಯವಾದ ಜಸ್‌ಗೆ 
ಲೋಪ ಬಂದು (ಲುಕ್‌ ಬಂದು) ದಿತಿ*ಯ ಎಂದಿರುತ್ತದೆ. ಈ "ಯ' ಪ್ರತ್ಯಯವು 
ಣಿತ್‌ ಆಗಿರೋದರಿಂದ “ತದ್ಭಿತೇಷ್ಟಚಾಮಾದೇಃ” ಎಂಬ ಸೂತ್ರದಿಂದ ದಿತಿ*ಯ 
ಎಂಬ ರೂಪದಲ್ಲಿ ಆದಿ ಅಚ್‌ ವರ್ಣವು "ಇ' ಅಕ್ಷರವಾಗಿರುವುದರಿಂದ ಅದಕ್ಕೆ 
ವೃದ್ಧಿ ಬಂದು ದೈತಿ*ಯ ಎಂದಿರುತ್ತದೆ. "ಯ' ಕಾರಾದಿ ಪ್ರತ್ಯಯವು ಪರದಲ್ಲಿದ್ದಾಗ 
ಪೂರ್ವ ಶಬ್ದಕ್ಕೆ “ಯಚಿ ಭಂ” ಎಂಬ ಸೂತ್ರದಿಂದ "ಭ' ಸಂಜ್ಞೆ ಬರುತ್ತದೆ. “ಭ' 
ಸಂಜ್ಯಕವಾದ "ದೈತಿ' ಶಬ್ದದ ಕೊನೆಯಲ್ಲಿರುವ ಸ್ವರಕ್ಕೆ ("ಇ' ಕಾರಕ್ಕೆ) “ಯಸ್ಯೇತಿ ಚ” 
ಎಂಬ ಸೂತ್ರದಿಂದ ಲೋಪ ಬಂದು ದೈತ್‌--ಯ೨ದೈತ್ಯ ಎಂದಿರುತ್ತದೆ. ಈ ತದ್ದಿತಾಂತ 
ಶಬ್ದಕ್ಕೆ “ಕೃತ್‌ ತದ್ಧಿತ ಸಮಾಸಾಶ್ಚ”ಎಂಬ ಸೂತ್ರದಿಂದ ಪ್ರಾತಿಪದಿಕ-ಸಂಜ್ಞೆ ಬರುತ್ತದೆ. 
ಇದಕ್ಕೆ "ಸು' ಪ್ರತ್ಯಯವನ್ನು ಸೇರಿಸಿದಾಗ "ಸ್‌' ಕಾರಕ್ಕೆ "ರುತ್ನ' ವಿಸರ್ಗಗಳು ಬಂದು 
ದೈತ್ಯಃ ಎಂಬ ರೂಪ ಸಿದ್ಧವಾಗುತ್ತದೆ. 

("ಯಮ್‌ ಪ್ರತ್ಕಾಹಾರಾಂತರ್ಗತ ವರ್ಣಗಳಿಗೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ. 1002 - ಹಲೋ ಯಮಾಂ ಯಮಿ ಲೋಪಃ(8-4-64) 

ವೃತ್ತಿ- ಹಲಃ ಪರಸ್ಯ ಯಮೋ ಲೋಪಃ ಸ್ಕಾದ್‌ ವಾ ಯಮಿ। ಇತಿ ಯಲೋಪಃ। 
ಆದಿತ್ಯಃ ಪ್ರಾಜಾಪತ್ಯಃ (ದೇವಾದ್ಯಇಾಇಗೌ) ದೈವ್ಯಂ। ದೈವಂ। (ಬಹಿಷ್ಟಷ್ಟಿಲೋಪೋ 
ಯಣ್‌ ಚ) ಬಾಹ್ಯಃ (ಈಕಕ್‌ ಚ) ಬಾಹೀಕಃ। 

ಉದಾ:- ಆದಿತ್ಯಃ - (ಅದಿತಿಯ ಮಗ)- "ಅದಿತೇಃ ಅಪತ್ಯಂ' ಎಂಬುದು 
ಲೌಕಿಕ ವಿಗ್ರಹ. ಅದಿತಿ4ಜಸ್‌+ಣ್ಯ ಎಂಬುದು ತದ್ದಿತಾಂತ ಅಲೌಕಿಕ ವಿಗ್ರಹ. 
“ಸುಪೋಧಾತು ಪ್ರಾತಿಪದಿಕಯೋಃ” ಎಂಬುದರಿಂದ ಜಸ್‌(ಅ) ಲೋಪವಾಗಿ 
ಅದಿತಿಯ ಎಂದಿರುತ್ತದೆ. ಈ ತದ್ಧಿತ ಪ್ರತ್ಯಯವು ಣಿತ್‌ ಆಗಿರುವುದರಿಂದ ಆದಿ 
ವೃದ್ಧಿ ಬಂದು ಆದಿತಿ--ಯ ಎಂದಿರುತ್ತದೆ. ಯ-ಕಾರಾದಿ ಪ್ರತ್ಯಯ ಪರದಲ್ಲಿದ್ದಾಗ 
ಪೂರ್ವ ಶಬ್ದ ಸ್ವರೂಪಕ್ಕೆ "ಭ'ಸಂಜ್ಞೆ ಬರುತ್ತದೆ, ಈ “ಭ' ಸ೦ಜ್ಞಕ ಶಬ್ದದಲ್ಲಿರುವ 
“ಇ' ಕಾರಕ್ಕೆ “ಯಸ್ಯೇತಿ ಚ” ಎಂಬ ಸೂತ್ರದಿಂದ ಲೋಪ ಬಂದು ಆದಿತ್‌*ಯಾಆದಿತ್ಯ 
ಎಂದಿರುತ್ತದೆ. ಇದಕ್ಕೆ "ಸು' ಎಂಬ ಸುಪ್‌ ಪ್ರತ್ಯಯವನ್ನು ಸೇರಿಸಿದಾಗ ರುತ್ವ 
ವಿಸರ್ಗದಿಂದ “ಆದಿತ್ಯಃ ಎಂಬ ರೂಪವು ಸಿದ್ಧವಾಗುತ್ತದೆ. 


ತದ್ಧಿತ ಪ್ರತ್ಯಯಾಃ 1275 


ಉದಾ:- ಆದಿತ್ಯಃ - (ಆದಿತ್ಯನ ಸಂತಾನ/ಮಗ)- "ಆದಿತ್ಯಸ್ಯ ಅಪತ್ಯಮ್‌ ಪುಮಾನ್‌' 
ಎ೦ಬುದು ಲೌಕಿಕ ವಿಗ್ರಹ. ಆದಿತ್ಯ--ಜಸ್‌.-ಣ್ಯಃ ಎಂಬುದು ಅಲೌಕಿಕ ವಿಗ್ರಹ. ಹಿಂದಿನಂತೆ 
“ಜಸ್‌' ಗೆ ಲೋಪ ಬಂದು ಆದಿತ್ಯ.ಯ ಎಂದಿರುತ್ತದೆ. “ಯಸ್ಯೇತಿಚ” ಎಂಬುದರಿಂದ 
"ಅ' ಕಾರಕ್ಕೆ ಲೋಪ ಬಂದು ಆದಿತ್ಯ್‌-ಯ ಎಂದಿದ್ದಾಗ ಪ್ರಕೃತ ಸೂತ್ರದಿಂದ 
ಪೂರ್ವ "ಯ್‌' ಕಾರವಾದ "ಯಮ್‌' ಪ್ರತ್ಯಾಹಾರಾಂತರ್ಗತವಾದ (ಯ್‌) ವರ್ಣವು 
ಲೋಪವಾಗಿ “ಆದಿತ್ಯ' ಎಂಬ ಪ್ರಾತಿಪದಿಕವಾಗಿದೆ. ಅದು ಸುಬ೦ತವಾಗಿ ಆದಿತ್ಯಃ 
ಎಂದಾಗಿದೆ. 

ಉದಾ:- ಪ್ರಾಜಾಪತ್ಯಃ (ಪ್ರಜಾಪತಿಯ ಮಗ)- "ಪ್ರಜಾಪತೇಃ ಅಪತ್ಯಮ್‌' 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಪ್ರಜಾಪತಿ*ಜಸ್‌ ಎಂಬುದು ಅಲೌಕಿಕ ವಿಗ್ರಹ. 
ಇಲ್ಲಿ"ಪತಿ' ಶಬ್ದವು ಉತ್ತರಪದವಾಗಿದೆ. ಆದುದರಿಂದ ಇದಕ್ಕೆ "ಣ್ಯ' ಪತ್ಯಯವು 
ಬಂದು ಪ್ರಜಾಪತಿ--ಜಸ್‌.-ಣ್ಯ ಎಂದಿರುತ್ತದೆ. ಇದಕ್ಕೆ ಪ್ರಾತಿಪದಿಕ-ಸಂಜ್ಞೆ ಬಂದ 
ಮೇಲೆ “ಸುಪೋಧಾತು ಪ್ರಾತಿಪದಿಕಯೋಃ” ಎಂಬ ಸೂತ್ರದಿಂದ "ಜಸ್‌(ಅ)” ಗೆ 
ಲೋಪ ಬಂದು ಪ್ರಜಾಪತಿಯ ಎಂದಿರುತ್ತದೆ. “ತದ್ಧಿತೇಷ್ಟಚಾಮಾದೇಃ” ಎಂಬ 
ಸೂತ್ರದಿಂದ ಆದಿ "ಅಚ್‌' ವರ್ಣವಾದ "ಅ' ಕಾರಕ್ಕೆ "ವೃದ್ಧಿ' ಬಂದು ಪ್ರಾಜಾಪತಿ-ಯ 
ಎಂದಿರುತ್ತದೆ. ಈ ಶಬ್ದವು "ಭ' ಸ೦ಜ್ಞಕವಾಗಿರುವುದರಿ೦ಂದ ಇದರ ಕೊನೆಯಲ್ಲಿ 
ಇರುವ “ಇ' ಕಾರಕ್ಕೆ “ಯಸ್ಯೇತಿಚ” ಎಂಬ ಸೂತ್ರದಿಂದ ಲೋಪ ಬಂದು 
ಪ್ರಾಜಾಪತ್‌-ಯಇಪ್ರಾಜಾಪತ್ಯ ಎಂದಾಗಿ ಇದಕ್ಕೆ "ಸು' ಸೇರಿಸಿದಾಗ ರುತ್ವ 
ವಿಸರ್ಗಗಳಿಂದ "ಪ್ರಾಜಾಪತ್ಯಃ' ಎಂಬ ರೂಪವು ಸಿದ್ಧವಾಗುತ್ತದೆ. 

(ಯರ್‌ ಮತ್ತು ಅರ್ಜ್‌ ಪ್ರತ್ಯಯವನ್ನು ವಿಧಿಸುವ ವಾರ್ತಿಕ) 
ಮೊದಲನೇ ವಾರ್ತಿಕ:- ದೇವಾದ್ಯಇಾಇ್‌್‌। ದೈವ್ಯಮ್‌। ದೈವಮ್‌। 

"ದೇವ' ಶಬ್ದದ ನಂತರ ಪ್ರಾಗ್ದೀವ್ಯತೀಯ ಅರ್ಥದಲ್ಲಿ "ಯಇಗ್‌' ಮತ್ತು "ಅಇ್‌' 
ಪ್ರತ್ಯಯಗಳು ಬರುತ್ತವೆ. ಇವುಗಳಲ್ಲಿ "ಯ' ಮತ್ತು "ಅ' ಗಳು ಉಳಿಯುತ್ತವೆ. ಈ 
ವಾರ್ತಿಕವು “ಪ್ರಾಗ್ಟೀವ್ಯತೋಂಣ್‌” ಎಂಬ ಸೂತ್ರದಿಂದ ಬರಬೇಕಾದ ಸಾಮಾನ್ಯವಾದ 
“ಅಣ್‌' ನ್ನು ಬಾಧಿಸಿದೆ. 

ಉದಾ:- ದೈವ್ಯಮ್‌। ದೈವಮ್‌। (ದೇವರ ಸಂತಾನ) - "ದೇವಸ್ಯ ಅಪತ್ಯಮ್‌' 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ದೇವ--ಜಸ್‌.ಯ ಎಂದಿದ್ದಾಗ "ಸುಪ್‌' ಪ್ರತ್ಯಯವು 
ಹಿಂದಿನಂತೆ ಲೋಪವಾಗಿ ದೇವ4೬ಯ ಎಂದಿರುತ್ತದೆ. ಹಿಂದಿನಂತೆ ಆದಿ "ಅಚ್‌' 
ವರ್ಣಕ್ಕೆ 'ವೃದ್ಧಿ' ಬಂದು ("ಏ' ಕಾರಕ್ಕೆ "ಐ' ಕಾರ ಬಂದು) ದೈವ4ಯ ಎಂದಿರುತ್ತದೆ. 
“ಯಸ್ಯೇತಿಚ” ಎಂಬುದರಿಂದ "ದೈವ'ದಲ್ಲಿರುವ "ಅ' ಕಾರಕ್ಕೆ ಲೋಪ ಬಂದು "ದೈವ್ಯ' 
ಎಂದಾಗುತ್ತದೆ, ಅದಕ್ಕೆ "ಸು' ಪ್ರತ್ಯಯವನ್ನು ಸೇರಿಸಿದಾಗ ನಪುಂಸಕಲಿಂಗದಲ್ಲಿ "ದೈವ್ಯಮ್‌' 
ಎಂದಾಗುತ್ತದೆ. 

ಉದಾ- ದೈವಮ್‌ ಎಂಬಲ್ಲಿಯೂ ಇದೇ ರೀತಿಯಲ್ಲಿ "ಅಇ್‌' (ಅ) ಎಂಬ 
ತದ್ಧಿತ ಪ್ರತ್ಯಯವನ್ನು ಸೇರಿಸಿದಾಗ "ದೈವಮ್‌' ಎಂಬ ರೂಪವು ಸಿದ್ಧವಾಗುತ್ತದೆ. 


1276 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಯಣ್‌ ಪ್ರತ್ಯಯವನ್ನು ವಿಧಿಸುವ ವಾರ್ತಿಕ) 
ವಾರ್ತಿಕ 2- ಬಹಿಷ್ಟಪ್ಪಿಲೋಪೋ ಯಳ್ಳು ಬಾಹ್ಯಃ। 
“ಬಹಿಸ್‌' ಶಬ್ದದ ನಂತರ "ಯತ್‌ ಪ್ರತ್ಯಯವನ್ನು ಸೇರಿಸಿದಾಗ ಬಹಿಸ್‌ ಶಬ್ದದ 
“ಟಿ' ಗೆ ಲೋಪವು ಬರುತ್ತದೆ. 
ಉದಾ- ಬಾಹ್ಯಃ (ಹೊರಗೆ ಇರುವವನು) "ಬಹಿಃ ಭವ:' ಎಂಬುದು ವಿಗ್ರಹ 
ವಾಕ್ಯ. “ಬಹಿಸ್‌' ಶಬ್ದದ ನಂತರ ಪ್ರಕೃತ ವಾರ್ತಿಕದಿಂದ “ಯಇ್‌್‌' ಪ್ರತ್ಯಯವು 
ಬಂದು ಬಹಿಸ್‌--ಯ ಎಂದಿದ್ದಾಗ, ಬಹಿಸ್‌ ಶಬ್ದದಲ್ಲಿರುವ "ಟಿ' (ಇಸ್‌)ಗೆ ಲೋಪ 
ಬಂದು, ಬಹ್‌4+ಯ ಎಂದಿರುತ್ತದೆ. ಈ ತದ್ಧಿತ ಪ್ರತ್ಯಯವು “ಇಗೆತ್‌' ಆಗಿರೋದರಿಂದ 
"ಬಹ್‌' ಎಂಬಲ್ಲಿರುವ ಆದಿ “ಅ' ಕಾರಕ್ಕೆ ("ಅಚ್‌' ವರ್ಣಕ್ಕೆ) ವೃದ್ಧಿ ಬಂದು, 
ಬಾಹ್‌4+ಯ=ಬಾಹ್ಯ ಎಂದಾಗಿ "ಸು' ಸೇರಿಸಿದಾಗ ರುತ್ವ ವಿಸರ್ಗಗಳಿಂದ "ಬಾಹ್ಯಃ' 
ಎಂಬ ರೂಪವು ಸಿದ್ಧವಾಗುತ್ತದೆ. 
(ಈಕಕ್‌ ಪ್ರತ್ಯಯವನ್ನು ವಿಧಿಸುವ ವಾರ್ತಿಕ) 
ವಾರ್ತಿಕ 3-ಈಕಕ್‌ ಚ। 

“ಬಹಿಸ್‌' ಶಬ್ದದ ನಂತರ “ಈಕಕ್‌' ಪ್ರತ್ಯಯವು ಬರುತ್ತದೆ. ಅದರ ಪೂರ್ವದಲ್ಲಿರುವ 
ಶಬ್ದದ “ಟಿ' (ಇಸ್‌) ಗೆ ಲೋಪವು ಬರುತ್ತದೆ. "ಈಕಕ್‌' ನಲ್ಲಿ"ಈಕ' ಮಾತ್ರ ಉಳಿಯುತ್ತದೆ. 
(ವೃದ್ಧಿಯನ್ನು ವಿಧಿಸುವ ಸೂತ್ರ) 

ಸೂತ್ರ - 1೦೦3. ಕಿತಿ ಚ। (7-2-118) 

ವೃತ್ತಿ- ಕಿತಿ ತದ್ಧಿತೇ ಚ। ಅಚಾಂ ಆದೇಃ ಅಚಃ ವೃದ್ಧಿಃ ಸ್ಯಾತ್‌ ಬಾಹೀಕಃ। 

ವಾರ್ತಿಕಂ - ಗೋರಜಾದಿ ಪ್ರಸಂಗೇ - ಯತ್‌ ಗೋರಪತ್ಕಾದಿ ಗವ್ಯಮ್‌। 

ತದ್ದೀತೇಷ್ಠಚಾಮಾದೇ: ಎಂಬ ಸೂತ್ರವು “ಅಚೋಚ್ಡಿತಿ” ಎಂಬ ಸೂತ್ರದಿಂದ 
ಅಚಃ ಎಂಬ ಪದವು ಮತ್ತು “ಮೃಜೇರ್ವೃದ್ಧೀಃ” ಎ೦ಬ ಸೂತ್ರದಿಂದ ವೃದ್ಧಿಃ ಎಂಬ 
ಪದವು ಅನುವೃತ್ತವಾಗಿದೆ. 

ಕಿತ್‌ ಪ್ರತ್ಯಯ ಮತ್ತು ತದ್ಧಿತ ಪ್ರತ್ಯಯಗಳು ಪರದಲ್ಲಿದ್ದಾಗ ಅಚ್‌ ವರ್ಣಗಳಲ್ಲಿ 
ಆದಿ ಅಚ್‌ ವರ್ಣಕ್ಕೆ ವೃದ್ಧಿಯು ಬರುತ್ತದೆ. 

ಎಶೇಷು- “ತದ್ದಿತ್ತೇಷ್ಟಚಾಮಾದೇಃ” ಮತ್ತು “ಕಿತಿ ಚ” ಎಂಬ ಸೂತ್ರಗಳಿರುವುದರಿಂದ 
ಚಿತ್‌, ಣಿತ್‌, ಕಿತ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ ಇಡೀ ತದ್ಧಿತ ಪ್ರಕರಣದಲ್ಲಿ ಇವುಗಳ 
ಉಪಯೋಗವಿರುತ್ತದೆ. ಇದರಿಂದ ಆದಿ ವೃದ್ಧಿಯು ಬರುತ್ತದೆ (ಎಲ್ಲ ರೂಪಗಳಲ್ಲಿಯೂ). 

ಉದಾ:- ಬಾಹೀಕಃ। (ಹೊರಗಿರುವವನು/ಹೊರಗಿರುವ) :ಇದರ ಲೌಕಿಕ ವಿಗ್ರಹ 
ಬಹಿರ್ಭವ: ಎಂದಾಗಿದೆ. ಬಹಿಸ್‌ ಶಬ್ದದ ನಂತರ ಈಕ್‌ಕ ಚ ಎಂಬ ವಾರ್ತಿಕದಿಂದ 
ಈಕಕ್‌ ಪ್ರತ್ಯಯ ಬಂದು "ಬಹಿಸ್‌' ಶಬ್ದದಲ್ಲಿರುವ "ಟಿ' (ಇಸ್‌) ಗೆ ಲೋಪವು 
ಬರುತ್ತದೆ. ಆಗ ಬಹ್‌.--ಈಕ ಎಂದಾಗುತ್ತದೆ. “ಈಕಕ್‌"ಕಿತ್‌' ಆಗಿರುವುದರಿಂದ “ಕಿತಿ 


ತದ್ಧಿತ' ಪ್ರತ್ಯಯಾಃ 1277 


ಚ” ಎಂಬ ಸೂತ್ರದಿಂದ ಆದಿ "ಅಚ್‌' ವರ್ಣವಾದ "ಅ' ಕಾರಕ್ಕೆ ವೃದ್ಧಿ ಬಂದು 
ಬಾಹ್‌.-ಈಕಾಬಾಹೀಕ ಎಂಬ ತದ್ದಿತಾಂತ ಶಬ್ದವಾಗಿರುತ್ತದೆ. ಅದಕ್ಕೆ "ಸು' ಪ್ರತ್ಯಯವನ್ನು 
ಸೇರಿಸಿದಾಗ ರುತ್ವ ವಿಸರ್ಗಗಳಿಂದ "ಬಾಹೀಕಃ' ಎ೦ಬ ರೂಪವು ಸಿದ್ಧವಾಗುತ್ತದೆ. 

ವಾರ್ತಿಕ- ಗೋರಜಾದಿ ಪ್ರಸಂಗೇ ಯತ್‌। ಗೋರಪತ್ಕಾದಿ ಗವ್ಯಂ। 

ಅರ್ಥ:- ಅಜಾದಿ ಪ್ರತ್ಯಯವು ಬರಬೇಕಾದ ಸಂದರ್ಭದಲ್ಲಿ "ಗೋ' ಶಬ್ದದ 
ನಂತರ “ಯತ್‌' (ಯ) ಪ್ರತ್ಯಯವು ಬರುತ್ತದೆ. ಪ್ರಾಗ್ನೀವ್ಯತೀಯ ಅರ್ಥದಲ್ಲಿ. 

ವಿಶೇಷ- ಪ್ರಾಗ್ಪೀವ್ಯತೀಯ ಅರ್ಥಗಳಲ್ಲಿ ಹಲವು ಪ್ರತ್ಯಯಗಳು ಇರುತ್ತವೆ. ಅವುಗಳಲ್ಲಿ 
ಅಜಾದಿ ಪ್ರತ್ಯಯವು "ಗೋ' ಶಬ್ದದ ನಂತರ ಬರುವ ಸಂದರ್ಭಗಳಿರುತ್ತವೆ. ಆಗ 
ಅದನ್ನು ಬಾಧಿಸಿ "ಯತ್‌' ಪ್ರತ್ಯಯವು ಬರುತ್ತದೆ. ಅಜಾದಿ ಭಿನ್ನವಾದ ಪ್ರತ್ಯಯಗಳು 
ಪ್ರಾಗ್ಪೀವ್ಯತೀಯ ಅರ್ಥದಲ್ಲಿ ಇದ್ದರೂ “ಗೋ' ಶಬ್ದದ ನಂತರ ಅವುಗಳನ್ನು ಬಾಧಿಸಿ 
“ಯತ್‌' ಪ್ರತ್ಯಯವು ಬರುವುದಿಲ್ಲ. (ಪ್ರಾಗ್ನೀವ್ಯತೀಯ ಎಂಬ ಶಬ್ದಕ್ಕೆ "ಪ್ರಾಗ್ದಿಶ:' 
ಎ೦ಬ ಸೂತ್ರದವರೆಗೆ ಇರುವ ಅರ್ಥದಲ್ಲಿ ಬರುವ ತದ್ಧಿತ ಪ್ರತ್ಯಯಗಳೆಂದು ಅರ್ಥ). 

ಉದಾ- ಗವ್ಯಂ। (ಗೋವಿನ ಸಂತಾನ/ಸಂತತಿ) ಮೊದಲಾದವು (ಗೋರಪತ್ಯಾದಿ). 
ಗೋ--ಜಸ್‌ ನಂತರ "ಪ್ರಾಗ್ದೀವ್ಯತೋಣ್‌' ಎಂಬ ಸೂತ್ರದಿಂದ ಅಪತ್ಕಾರ್ಥದಲ್ಲಿ 
“ಅಣ್‌' ಪ್ರತ್ಯಯವು ಬಂದಿದೆ. ಪ್ರಕೃತ ವಾರ್ತಿಕದಿಂದ "ಅಣ್‌' ಪ್ರತ್ಯಯ ಬಾರದೇ, 
ಆ ಸ್ಥಾನದಲ್ಲಿ "ಯತ್‌' (ಯ) ಬರುತ್ತದೆ. ಆಗ ಗೋ4ಯ ಎಂದಿರುತ್ತದೆ. 

“ವಾಂತೋಯಿ ಪ್ರತ್ರಯೇ” ಎಂಬ ಸೂತ್ರದಿಂದ "ಯ' ಕಾರಾದಿ (ಯತ್‌) 
ಪರದಲ್ಲಿರುವುದರಿಂದ "ಓ' ಕಾರಕ್ಕೆ ಅವಾದೇಶ ಬಂದು ಗ್‌.-ಅವ್‌--ಯಜಗವ್ಯ 
ಎಂದಿರುತ್ತದೆ. "ಸು' ಪ್ರತ್ಯಯವನ್ನು ಸೇರಿಸಿದಾಗ ನಪುಂಸಕ ಲಿಂಗದಲ್ಲಿ “ಅಮ್‌' 
ಆದೇಶ ಬಂದು "ಗವ್ಯಂ' ಎಂದು ರೂಪವಾಗುತ್ತದೆ. 

(ಅರ್ಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ. 10೦4 - ಉತ್ಸಾದಿಭ್ಯೋಂರ್ಜಾ್‌ (4-1-86) 

ವೃತ್ತಿ- ಔತ್ನಃ 

ಇತಿ ಅಪತ್ಯಾದಿವಿಕಾರಾನ್ರಾರ್ಥಾಃ (44) ಸಾಧಾರಣ ಪ್ರತ್ಯಯಾಃ। 

ಪ. ಛೇ- ಉತ್ಸಾದಿಭ್ಯ, ಅಜ್‌ 

ಅ. ವೃ.- “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ”, 

“ಸಮರ್ಥಾನಾಂ ಪ್ರಥಮಾದ್ದಾ” ಮೊದಲಾದ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

“ಪ್ರಾಗ್ದೀವ್ಯತೋ5ಣ್‌” ಎಂಬ ಸೂತ್ರದಿಂದ "ಪ್ರಾಕ್‌' ಮತ್ತು “ದೀವ್ಯತಃ' ಎಂಬ 
ಪದಗಳು ಅನುವೃತ್ತವಾಗುತ್ತವೆ. "ಅಣ್‌'ನ್ನು ಬಾಧಿಸಿ "ಅಇಗ್‌' ಬರುತ್ತದೆ. ಉತ್ಸಾದಿಭ್ಯಃ 
ಅಜ್‌ ಸ್ಯಾತ್‌, (ಪ್ರಾಗ್ಪೀವ್ಯತೀಯೇಷು ಅರ್ಥೇಷು). 

ಅರ್ಥ - "ಪ್ರಾಗ್ನೀವ್ಯತೀಯ' ಅರ್ಥದಲ್ಲಿ "ಉತ್ಸ'ವನ್ನು ಆದಿಯಲ್ಲಿ ಪಠಿತವಾದ 


1278 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಗಣಗಳಲ್ಲಿರುವ ಶಬ್ದಗಳ ನಂತರ "ಅಇಗ್‌' ಪ್ರತ್ಯಯವು ಬರುತ್ತದೆ. ಇದರಲ್ಲಿ “ಅ' 
ಮಾತ್ರ ಉಳಿಯುತ್ತದೆ. ಇದು "ಚೆತ್‌' ಆಗಿರುವುದರಿಂದ ಆದಿವೃದ್ಧಿ ಬರುತ್ತದೆ. 

ಸೂಚನೆ- "ಉತ್ಸಾದಿ' ಗಣದಲ್ಲಿ ಪಠಿತವಾದ ಶಬ್ದಗಳು ಉತ್ಸ, ಉದಪಾನ, 
ವಿಕರ, ವಿನದ, ಮಹಾನದ, ಮಹಾನಸ, ಮಹಾಪ್ರಾಣ, ತರುಣ, ತಲುನ, ಪೃಥ್ವೀ 
ಮೊದಲಾದ ಶಬ್ದಗಳು ಇರುತ್ತವೆ. 


ಉದಾ- ಔತ್ರಃ (ರುರಿಯಲ್ಲಿ ಉಂಟಾಗುವ ಕಪ್ಪೆ ಮೊದಲಾದವು)- “ಉತ್ಪೇ 
ಭವಃ ಔತ್ಸಳಿಎಂದು ವಿಗ್ರಹ ವಾಕ್ಯ ಅಲೌಕಿಕ ವಿಗ್ರಹದಲ್ಲಿ ಉತ್ಸ*ಜೆ-ಅಇಗ್‌(ಅ) 
ಎಂದಿರುತ್ತದೆ. “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ “ಜೆ' ಗೆ ಲೋಪ 
ಬಂದು ಉತ್ಸ*ಅ ಎಂದಿರುತ್ತದೆ. “ತದ್ದಿತೇಷ್ಟಚಾಮಾದೇಃ” ಎಂಬ ಸೂತ್ರದಿಂದ 
ಆದಿವೃದ್ಧಿ ಬರುತ್ತದೆ. "ಉ' ಕಾರವು ಆದಿಯಲ್ಲಿರುವುದರಿಂದ ಅದಕ್ಕೆ "ಔ' ಕಾರವು 
ಬರುತ್ತದೆ. ಆಗ ಔತ್ಸಃಅ ಎಂದಿರುತ್ತದೆ. “ಯಸ್ಯೇತಿಚ” ಎಂಬ ಸೂತ್ರದಿಂದ 
ಉತ್ಸದಲ್ಲಿರುವ "ಅ' ಕಾರಕ್ಕೆ ಲೋಪ ಬಂದು ಔತ್ಹ್‌*ಅಔತ ಎಂದಾಗುತ್ತದೆ. ಇದಕ್ಕೆ 
"ಸು' ಪ್ರತ್ಯಯವನ್ನು ಸೇರಿಸಿದಾಗ ರುತ್ವ-ವಿಸರ್ಗಗಳಿಂದ ಔತ್ನಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 


ಇತಿ ಸಾಧಾರಣ ತದ್ಧಿತ ಪ್ರತ್ಯಯಾಃ 
ಸಾಧಾರಣ ತದ್ಧಿತ ಪ್ರತ್ಯಯ (44) ಪ್ರಕರಣವು ಮುಗಿಯಿತು. 


ಪ್ರಠರಣ-45: ಅಪಡ್ಯಾಧಿಕಾರಃ 


(ಸೂ. ಸಂ 1005-1034) 


ಸೂತ್ರ. 1೦೦೮ - ಸ್ತ್ರೀಪುಂಸಾಭ್ಯಾಂ ನಜ್ಗ [ಇ ಛವನಾತ್‌।(4.1.87) 

ವೃತ್ತಿ- ಧಾನ್ಯಾನಾಂ ಸ ಇತ್ಯತಃ ಪ್ರಾಗ್‌ ಅರ್ಥೇಷು ಸ್ತೀಪುಂಸಾಭ್ಯಾಂ 
ಕ್ರಮಾತ್‌ ನಚ್‌-ಸ್ಯ ಇಳಿ ಸ್ಪ ೫ ಸ್ತೈಣಃ ಪೆ "ಪೌಂಸ ತ 

ಪ.ಛೇ-ಸಿ ಸ್ಪೀ-ಪುಂಸಾಭ್ಯಾಂ ಕ ನಇಗ್‌-ಸ್ನಜಗಾ, ಭವನಾತ್‌। 

ಅ. ವೃ.- “ಪ್ರಾಗ್ಹೀವ್ಯತೋ ಣ್‌” ಎಂಬ ಸೂತ್ರದಿಂದ "ಪ್ರಾಕ್‌' ಎಂಬ ಶಬ್ದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ', “ಜ್ಯಾಪ್‌ಪ್ರಾತಿಪಾದಿಕಾತ್‌?, “ತದ್ಧಿತ”, 
“ಸಮರ್ಥಾನಾಂ ಪ್ರಥಮಾದ್ದಾ” ಇವುಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ. - “ಧಾನ್ಯಾನಾ೦ ಭವನೇ ಕ್ಷೇತ್ರೇ ಖಇ್‌” (ಹುಟ್ಟುವಂತಹ ಸ್ಥಳದಲ್ಲಿ) 
ಎಂಬ ಸೂತ್ರದಿಂದ ಮೊದಲನೆ ಶಬ್ದದ ಅರ್ಥದಲ್ಲಿ ಸ್ತ್ರ ಅಥವಾ ಪಲ್ಲಿಂಗ ಪ್ರಾಕಪದಿಕದ 
ನಂತರ ತದ್ಧಿತ ಸ೦ಜ್ಜೆಯುಳ್ಳ ನಇ್‌(ನುಸ್ನ ಇಗ್‌ಸೆ ಕ) ಪ್ರತ್ಯಯಗಳು ಕ್ರಮವಾಗಿ | ಬರುತ್ತವೆ. 

Re ಸ್ತೈಣಃ। (ಸ್ತ್ರೀಯ ಸಂತಾನ - ಇತ್ಯಾದಿ)- 'ಸ್ತಿಯಃ ಅ ಪತ್ಯಮ್‌' 
ಎಂಬುದು ಲೌಕಿಕ ವಿಗ್ರಹೆ' ಪ್ರಕೃತ ಸೂತ್ರದಿಂದ ಸೀಜನ್‌ ಎಂದಿದ್ದಾಗ, 
*ಸುಪೋಧಾತುಪ್ರಾತಿಪದಿಕಯೋಃ ” ಎಂಬ ಸೂತ್ರದಿಂದ “ಜಸ್‌' ಗೆ ಲೋಪ 
ಬಂದು ಸ್ತಿ-ನ(ನಇ್‌) ಎಂದಾಗುತ್ತದೆ. ಇದು ತದ್ಧಿತ ಪ್ರಕರಣವಾದ್ದರಿಂದ ಹಿಂದೆ 
ಹೇಳಿದಂತೆ ಆದಿವೃದ್ದಿ ಬರುತ್ತದೆ. ಆಗಸೆ +ನ ಎಂದಾಗುತ್ತದೆ. “ರಷಾಭ್ಯಾಂ ನೋಣ: 
ಸಮಾನಪದೇ?”, ಸ್ರಟ್‌ಕುಪ್‌ ಪ್‌ವಾಂಜ್‌ನೆಮ್‌ವ್ಯವಾಯೇತಪಿ” ಎಂಬ ಸೂತ್ರದಿಂದ 
"ಣತ್ನ' ಬಂದು "ಸ್ಪೈಣ' ಎಂಬ ರೂಪವಾಗುತ್ತದೆ. ಇದನ್ನು ಸುಬ೦ತ ಮಾಡಿದಾಗ 
ಸೈ ಎಂಬ ರೂಪವು ಸಿದ್ದವಾಗುತ್ತದೆ. 

ಉದಾ- ಪೌಂಸ್ಥಃ । (ಪುರುಷನ ಸಂತಾನ ಮೊದಲಾದ). "ಪುಂಸ: ಅಪತ್ಯಮ್‌ 
ಪುಮಾನ್‌' ಎಂಬುದು Aes ವಿಗ್ರಹ. ಪ್ರಕೃತ ಸೂತ್ರದಿಂದ "ಸ್ನಜ್‌' (ಸ್ನ) ಪ್ರತ್ಯಯವನ್ನು 
ಸೇರಿಸಿದರೆ, ಪುಂಸ್‌+ಜಸ್‌4ಸ್ನಚ್‌(ಸ್ಥ) ಎಂದಾಗುತ್ತದೆ. "ಸುಪ್‌' ಗೆ ಲೋಪ ಬಂದು 
ಪುಂಸ್‌*-ಸ್ನ ಬೆ ತ "ಪ್ರತ್ಯಯವು ವಿತ್‌ ಆಗಿರುವುದರಿಂದ, ಆದಿ 
ವೃದ್ದಿ ಯಿಂದ "ಉ' ಕಾರಕ್ಕೆ “ಔ' ಕಾರ ಬಂದು, ಪೌಂಸ್‌*ಸ್ನ ಎ೦ದಿದ್ದಾಗ, ಹಲಾದಿ 
ಪ್ರತ್ಯಯದ "“ಸ್ನಣ್‌' ಬರುವುದಕ್ಕೆ ಮೊದಲು ಸ್ವಾದಿಷ್ಯಸರ್ವನಾಮಸ್ಥಾನೇ” ಎಂಬ 
ಸೂತ್ರದಿಂದ ಪದ ಸಂಜ್ಞೆ ಬಂದು “ಸಂಯೋಗಾಂತಸ್ಕ ಲೋಪಃ” ಎ೦ಬ ಸೂತ್ರದಿಂದ 
ಪುಂಸ ಎಂಬಲ್ಲಿರುವ "ಸ' ಕಾರಕ್ಕೆ ಲೋಪ ಬಂದು ಪುಂ-ಸ್ನ ಎಂದಾಗಿ ತದ್ಧಿತ 
ಪ್ರತ್ಯಯವು “ಇಗೆತ್‌' ಆಗಿರುವುದರಿಂದ ಆದಿ ವೃದ್ಧಿ ಬಂದು "ಉ' ಕಾರಕ್ಕೆ “ಜೌ' ಕಾರ 
ಬಂದು ಪೌಂಸ್ಕ ಎಂದಾಗಿ, ಸುಬ೦ತವಾದಾಗ ರುತ್ವ ವಿಸರ್ಗಗಳಿಂದ ಪೌಂಸ್ಕಃ 
ಎಂದಾಗುತ್ತದೆ. 


1280 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಅಪತ್ಯಾರ್ಥದಲ್ಲ ತದ್ಧಿತ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ. 10೦6- ತಸ್ಯಾಪತ್ಯಮ್‌।(4.1.92) 

ವೃತ್ತಿ- ಷಷ್ಟ್ಯಂತಾತ್‌ ಕೃತಸಂಧೇಃ ಸಮರ್ಥಾತ್‌ ಅಪತ್ಯೇಃರ್ಥೆ ಉಕ್ತಾಃ 
ವಕ್ಷ್ಯಮಾಣಾಶ್ಚ ಪ್ರತ್ಯಯಾಃ ವಾ ಸ್ಕುಃ। 

ಪ. ಛೇ- ತಸ್ಯ, ಅಪತ್ಯಮ್‌। 

ಅ. ವ್ಯ- “ಸಮರ್ಥಃ ಪದವಿಧಿಃ” ಎಂಬ ಸೂತ್ರದಿಂದ “ಸಮರ್ಥಃ' ಎಂಬ 
ಪದವು ಸ್ವೀಕೃತವಾಗಿದೆ. “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ ಪ್ರಾತಿಪಾದಿಕಾತ್‌”, 
“ತದ್ಭಿತಾಃ”, “ಸಮರ್ಥಾನಾಂ ಪ್ರಥಮಾದ್ವಾ” ಇವುಗಳು ಅಧಿಕಾರ ಸೂತ್ರಗಳಾಗಿವೆ. 
“ಪ್ರಾಗ್ನೀವ್ಯತೋ ಣ್‌” ನಿಂದ “ಅಣ್‌' ಎಂಬುದು ಅನುವೃತ್ತಿಯಾಗಿದೆ. 

ಅರ್ಥ. - ಸಂಧಿಕಾರ್ಯಾದಿಗಳನ್ನು ಮಾಡಿದ ನಂತರ ಷಷ್ಟ್ಯಂತ ಸಾಮರ್ಥ್ಯವುಳ್ಳ 
ಪ್ರಾತಿಪದಿಕದ ಮೇಲೆ ಅಪತ್ಕಾರ್ಥದಲ್ಲಿ ಪ್ರಕೃತ ಸೂತ್ರದಲ್ಲಿ ಹೇಳಲಾಗಿರುವ ಪ್ರತ್ಯಯಗಳು, 
ಇನ್ನುಮುಂದೆ ಹೇಳಲ್ಪಡುವ ಪ್ರತ್ಯಯಗಳು ವೈಕಲ್ಪಿಕವಾಗಿ ಬರುತ್ತವೆ. 

ಈ ಸೂತ್ರವು ಕೇವಲ ಷಷ್ಠ್ಯಂತ ಸಮರ್ಥ ಪ್ರಕೃತಿ ಮತ್ತು ಅಪತ್ಕಾರ್ಥವನ್ನು 
ಸೂಚಿಸುತ್ತದೆ. ಈ ಸೂತ್ರದಡಿಯಲ್ಲಿ ಕೆಲವು ಪ್ರತ್ಯಯಗಳನ್ನು ಹೇಳಲಾಗಿದೆ ಮತ್ತು 
ಇನ್ನು ಮುಂದೆ ಕೆಲವು ಪ್ರತ್ಯಯಗಳನ್ನು ಹೇಳಲಾಗುವುದು. ಇದು ಅಧಿಕಾರ ಸೂತ್ರ 
ಹಾಗೂ ವಿಧಿ ಸೂತ್ರವಾಗಿಯೂ ಇದೆ. 

(ಗುಣವನ್ನು ವಿಧಿಸುವ ಸೂತ್ರ) 
ಸೂತ್ರ - 1೦೦7 . ಹರ್ಗುಣಃ (6.4.14೮6) 

ವೃತ್ತಿ ಉವರ್ಣಾಂತಸ್ಯ ಭಸ್ಯ ಗುಣಃ ತದ್ಧಿತೇ। ಉಪಗೋರಪತ್ಯಂ 
ಔಪಗವಃ।ಆಶ್ವಪತಃ ದೈತ್ಯಃ ಔತ್ಸಃಸ್ತ್ರೈ 8ಪೌಂಸ್ಕಃ 

ಪ. ಛೇ- ಓಃ, ಗುಣಃ 

ಅ. ವೃ.-“ನಸ್‌ತದ್ಧಿತೇ? ಎಂಬ ಸೂತ್ರದಿಂದ “ತದ್ಧಿತೇ' ಎಂಬ ಪದವು 
ಅನುವೃತ್ತವಾಗಿದೆ. 

ಅರ್ಥ. - ತದ್ಧಿತ ಪ್ರತ್ಯಯವು ಪರದಲ್ಲಿದ್ದಾಗ ಪೂರ್ವದಲ್ಲಿರುವ “ಭ' ಸಂಜ್ಞೆಯುಳ್ಳ 
"ಓ' ವರ್ಣಾಂತ ಶಬ್ದ ಸ್ವರೂಪಕ್ಕೆ ಗುಣವು ಬರುತ್ತದೆ. 

ಉದಾ- ಔಪಗವಃ- (ಉಪಗು ಎಂಬ ಹೆಸರುಳ್ಳವನ ಮಗ)- "ಉಪಗೋಃ 
ಅಪತ್ಯಮ್‌ ಪುಮಾನ್‌' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಇಲ್ಲಿ "ಉಪಗು' ಎಂಬುದು 
ಪ್ರಾತಿಪದಿಕ. “ತಸ್ಯಾಂಪತ್ಯಂ' ಎಂಬ ಸೂತ್ರದಿಂದ “ಅಣ್‌' ಪ್ರತ್ಯಯ ಬಂದು 
ಉಪಗು- ಜಸ್‌--ಅಣ್‌ ಎಂದಾಗಿ, "ಸುಪ್‌' ಪ್ರತ್ಯಯಕ್ಕೆ ಲೋಪ ಬಂದು 
ಉಪಗು--ಅ(ಅಣ್‌) ಎಂದಾಗುತ್ತದೆ. “ತದ್ಭಿತೇಷ್ಟಚಾಮಾದೇಃ” ಎಂಬ ಸೂತ್ರದಿಂದ 
ಆದಿ "ಉ' ಕಾರಕ್ಕೆ ವೃದ್ಧಿ ಬಂದು "ಔ' ಆಗುತ್ತದೆ. ಆಗ ಔಪಗು--ಅ ಎಂದಾಗುತ್ತದೆ. 


ಅಪತ್ಯಾಧಿಕಾರಃ 1281 


ಪ್ರಕೃತ ಸೂತ್ರದಿಂದ “ಉ' ಕಾರಕ್ಕೆ ಗುಣ ಬಂದು, ಔಪಗೋ4 ಅ ಎಂದಾಗುತ್ತದೆ. 
“ವಿಚೋತಯವಾಯಾವಃ” ಎಂಬ ಸೂತ್ರದಿಂದ "ಓ' ಕಾರಕ್ಕೆ "ಅವ್‌' ಆದೇಶ ಬಂದು, 
ಔಪಗ್‌.-ಅವ್‌--ಅಂಔಪಗವ ಎಂದಾಗುತ್ತದೆ. ಇದು ಸುಬಂತವಾದಾಗ, ರುತ್ವ 
ವಿಸರ್ಗಗಳಿಂದ ಔಪಗವಃ ಎಂಬ ರೂಪ ಸಿದ್ಧಿಯಾಗುತ್ತದೆ. 

ಉದಾ- ಆಶ್ವಪತಃ (ಅಶ್ವಪತಿಯ ಮಗ)-"ಅಶ್ವಪತೇಃ ಅಪತ್ಯಂ ಪುಮಾನ್‌' 
ಎ೦ಬುದು ಲೌಕಿಕ ವಿಗ್ರಹ ವಾಕ್ಯ. ಅಶ್ವಪತಿ--ಜಸ್‌.-ಅಣ್‌ ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ. “ತಸ್ಯಾಂಪತ್ಯಂ” ಎಂಬ ಸೂತ್ರದಿಂದ ಅಪತ್ಕಾರ್ಥದಲ್ಲಿ ಬರಬೇಕಾದ 
“ಅಣ್‌' ನ್ನು ಬಾಧಿಸಿ "ಅಶ್ವಪತ್ಯಾದಿಭ್ಯಕ್ನ' ಎಂಬ ಸೂತ್ರದಿಂದ ಅಣ್‌ ಪ್ರತ್ಯಯವು 
ಬಂದು ಅಶ್ವಪತಿ. ಜಸ್‌ ಅಣ್‌(ಅ) ಎಂದಾಗಿದೆ. ಸುಪ್‌ ಪ್ರತ್ಯಯವಾದ "ಜಸ್‌" ಗೆ 
ಹಿಂದಿನಂತೆ ಲೋಪ ಬಂದು ಅಶ್ವಪತಿ--ಅ ಎಂದಾಗುತ್ತದೆ. ಈ ಪ್ರತ್ಯಯವು "ಣಿತ್‌' 
ಆಗಿರುವುದರಿಂದ ಆದಿವೃದ್ಧಿ ಬಂದು, ಆಶ್ವಪತಿ* ಅ ಎಂದಾಗುತ್ತದೆ. "ಅ' ಕಾರಾದಿ 
ಪ್ರತ್ಯಯವು ಪರದಲ್ಲಿರುವುದರಿಂದ, “ಯಚಿ ಭಂ” ಎಂಬ ಸೂತ್ರದಿಂದ “ಭ' ಸಂಜೆ 
ಬಂದು, “ಯಸ್ಯೇತಿಚ” ಎಂಬುದರಿಂದ “ಇ' ಕಾರಕ್ಕೆ ಲೋಪ ಬಂದು ಅಶ್ವಪತ 
ಎಂದಾಗುತ್ತದೆ. ಈ ಪ್ರಾತಿಪದಿಕಕ್ಕೆ ಸು” ಸೇರಿಸಿದಾಗ ರುತ್ವ ವಿಸರ್ಗಗಳಿಂದ ಆಶ್ವಪತಃ 
ಎಂದಾಗುತ್ತದೆ. 

ಉದಾ- ದೈತ್ಯಃ (ದಿತಿಯ ಮಗ) - "ದಿತೇಃ ಅಪತ್ಯಮ್‌ ಪುಮಾನ್‌' ಎಂಬುದು 
ಲೌಕಿಕ ವಿಗ್ರಹ. ದಿತಿ-ಜಸ್‌ ಎಂಬುದು ದಿತೇಃ ಎಂಬುದಕ್ಕೆ ಅಲೌಕಿಕ ವಿಗ್ರಹ ವಾಕ್ಯ. 
“ತಸ್ಯಾಂಪತ್ಯಂ” ಎಂಬ ಸೂತ್ರದಿಂದ ಬರಬೇಕಾದ "ಅಣ್‌'ನ್ನು ಬಾಧಿಸಿ 
“ದಿತ್ಯದಿತ್ಯಾದಿತ್ಯಪತ್ಯುತ್ತರಪದಾಣ್ಯಃ” ಎಂಬ ಸೂತ್ರದಿಂದ "ಣ್ಯ' ಪ್ರತ್ಯಯವು ಬಂದು, 
ದಿತಿ-ಜಸ್‌--ಣ್ಯೀಯ) ಎಂದಾಗಿ, “ಸುಪ್‌' ಗೆ ಲೋಪ ಬಂದು, ದಿತಿ-ಯ(ಣ್ಯ) 
ಎಂದಾಗಿ, ಇದು ತದ್ಧಿತ "ಣಿತ್‌' ಪ್ರತ್ಯಯವಾಗಿರುವುದರಿ೦ದ, ಆದಿ ವೃದ್ಧಿ ಬಂದು 
ದೈತಿ*ಯ ಎಂದಿರುತ್ತದೆ. “ಯಸ್ಯೇತಿಚ” ಎಂಬುದರಿಂದ ಚು ಸಂಜ್ಞಕ “ದೈತಿ' 
ಶಬ್ದದ “ಇ'ಕಾರಕ್ಕೆ ಲೋಪ ಬಂದು ದೈತ್‌-ಯ ಎಂದಾಗುತ್ತದೆ. ಇದನ್ನು ಸುಬಂತ 
ಮಾಡಿದಾಗ ದೈತ್ಯಃ ಎಂದಾಗುತ್ತದೆ. 

ಉದಾ-ಔತ್ಟಃ- ಇದನ್ನು “ಉತ್ಸಾದಿಭ್ಯೋಇಗ್‌” ಎಂಬ ಸೂತ್ರದಿಂದ ಸಾಧಾರಣ 
ತದ್ಧಿತ ಪ್ರತ್ಯಯ ಪ್ರಕರಣದಲ್ಲಿ ವಿವರಿಸಲಾಗಿದೆ. 

ಉದಾ- ಸ್ತ್ರೈಣಃ (ಸ್ತ್ರೀಯ ಸಂತತಿ)-ಸಿ ಸ್ತಿಯಃ ಅಪತ್ಯಮ್‌' ಮ ಲೌಕಿಕ 
ವಿಗ್ರಹ. ಸ್ಮಿಯಃ ಜಸ್‌ ನಂಬುದು ಇದರ“ಅಲಾಕಿಕ ವಿಗಹ. ಸ್ತೀಪುಂಸಾಭ್ಯಾಂ 
ನಣ್‌ಸ್ಮಹೆ ಭವನಾತ್‌” ಎಂಬ ಸೂತ್ರದಿಂದ "ತಸ್ಕಾಪತ್ಯಂ' ಎಕೆ ಅರ್ಥದಲ್ಲಿ 
"ನಇ್‌' "ಪ್ರತ್ಯಯವು ಬಂದು, ನಂತರ ಪ ಪ್ರಾತಿಪದಿಕಸಂಜ್ಞೆ ಬಂದು, “ಸುಪ್‌ 2. 
ಸ್ತ್ರೀ-ನ ಎಂದಿರುತ್ತದೆ. ಇದಕ್ಕೆ ಆದಿವ್ಯ ದ್ಧಿ ಬಂದು, ಸ್ತೈನ' ಎಂದಿರುತ್ತದೆ. ರೇಫ 
ನೆಂತರ ಇರುವ ವ್ಯ ಕಾರಕ್ಕೆ ತ್ತ” ಹು ಗ ಸ್ಯ ಎಂದಾದ ಮೇಲೆ, 
ಮಾಡಿದಾಗ ರುತ್ವ ವಿಸ ಸರ್ಗಗಳಿಂದ * ಸ್ಕೈಣ ೦ಬ ರೂಪ ಸಿದ್ಧಿಯಾಗುತ್ತದೆ. 


1282 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ- ಪೌಂಸ್ಥಃ (ಪುರುಷನ ಸಂತಾನ) -ಪುಂಸಃ ಅಪತ್ಯಮ್‌ ಪುಮಾನ್‌ 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಪುಂಸ್‌೬ಜಸ್‌ ಎಂಬುದು ಪುಂಸಃ ಇದರ 
ಅಲೌಕಿಕ ವಿಗ್ರಹ. “ತಸ್ಕಾಪತ್ಯಂ” ಎಂಬ ಸೂತ್ರದಿಂದ ಅಪತ್ಯಾರ್ಥದಲ್ಲಿ"ಅಣ್‌' 
ಪ್ರತ್ಯಯವನ್ನು ಬಾಧಿಸಿ “ಸ್ತೀಪುಂಸಾಭ್ಯಾಂ ನಇ್‌ಸ್ನಳೌ ಭವನಾತ್‌” ಎಂಬ ಸೂತ್ರದ 
ಪ್ರಕಾರ "ಸ್ನಷ್‌' ಪ್ರತ್ಯಯವು ಬಂದಿದೆ. "ಪುಂಸ್‌' ನಂತರ ಇರುವ 'ಜಸ್‌' 
ಹಿಂದಿನಂತೆಯೇ ಲೋಪವಾಗಿ "ಸ್ನಷ್‌' ಪ್ರತ್ಯಯವನ್ನು ಸೇರಿಸಿದಾಗ ಪುಂಸ್‌-ಸ್ನ 
ಎಂದಿರುತ್ತದೆ. ಇದು “ಇೆತ್‌' ಆಗಿರುವುದರಿಂದ ಆದಿವೃದ್ಧಿ ಬಂದು, ಪೌಂಸ್‌.ಸ್ನ 
ಎಂದಾಗುತ್ತದೆ. ಪೌಂಸ್‌ ಎಂಬ ಶಬ್ದವು ಪ್ರಾತಿಪದಿಕವೂ ಆಗಿದ್ದು "ಜಸ್‌' ಪ್ರತ್ಯಯವನ್ನು 
ಕಳೆದುಕೊಂಡರೂ ಪದತ್ವವನ್ನು ಕಳೆದುಕೊಂಡಿಲ್ಲ. ಇದರಿಂದ ಪೌಂಸ್‌--ಸ್ನ ಎಂಬುದರಲ್ಲಿ 
ಪೌಂಸ್‌ ನಲ್ಲಿರುವ ಸ್‌ ಕಾರವು ಲೋಪವಾಗಿ "ಪೌಂಸ್ಥ' ಎಂದಾಗುತ್ತದೆ. ಇದನ್ನು 
ಸುಂಬಂತ ಮಾಡಿದಾಗ "ಪೌಂಸ್ನಃ' ಎಂಬ ರೂಪ ಸಿದ್ಧಿಯಾಗುತ್ತದೆ. 

(ಗೋತ್ರ ಸಂಜ್ಜ್‌ಯನ್ನು ವಿಧಿಸುವ ಸೂತ್ರ) 

ಸೂತ್ರ. 1೦೦8 - ಅಪತ್ಯಂ ಪೌತ್ರಪ್ರಭೃತಿ ಗೋತ್ರಂ (4.1162) 

ವೃತ್ತಿ- ಅಪತ್ಯತ್ವೇನ ವಿವಕ್ಷಿತಂ ಪೌತ್ರಾದಿ ಗೋತ್ರಸಂಜ್ಞಂ ಸ್ಕಾತ್‌। 

ಅರ್ಥ. - ಮಗನ ಮಗ ಮೊದಲಾದ ಅರ್ಥದಲ್ಲಿ, ಸಂತಾನ ಅರ್ಥದಲ್ಲಿ 
ಹೇಳಲು ವಿವಕ್ಷೆ ಇದ್ದಾಗ, ಅದಕ್ಕೆ ಗೋತ್ರ ಸಂಜ್ಞೆಯು ಬರುತ್ತದೆ. 

ಗೋತ್ರವೆಂದರೆ ಮೊಮ್ಮಗ, ಮರಿಮಗ ಮತ್ತು ಅವರ ಸಂತಾನ ಇವುಗಳನ್ನು 
ಗುರುತಿಸುತ್ತದೆ. ಆದರೆ ಪುತ್ರನನ್ನು ಗುರುತಿಸುವುದಿಲ್ಲ. ಇದು ಸಂಜ್ಞಾ ಸೂತ್ರವಾಗಿದೆ. 

(ಒಂದೇ ಪ್ರತ್ಯಯವನ್ನು ವಿಧಿಸುವ ನಿಯಮ ಸೂತ್ರ) 

ಸೂತ್ರ - 1೦೦೨ . ಏಕೋ ಗೋತ್ರೇ। (4.1.93) 

ವೃತ್ತಿ- ಗೋತ್ರೇ ಏಕ ಏವ ಅಪತ್ಯಪ್ರತ್ಯಯಃ ಸ್ಯಾತ್‌। ಉಪಗೋಃ ಗೋತ್ರಾಪತ್ಯಮ್‌ 
ಔಪಗವಃ 

ಪ. ಛೇ- ಏಕಃ, ಗೋತ್ರೇ। 

ಅರ್ಥ. -"ಗೋತ್ರ' ಎಂಬ ಅರ್ಥದಲ್ಲಿ (ಮೊಮ್ಮಗ ಮತ್ತು ಅವನ ಸಂತಾನ) 
ಒಂದೇ “ಅಪತ್ಯ' ಪ್ರತ್ಯಯವು ಬರುತ್ತದೆ. 

ವಿಶೇಷ- ಈ ಸೂತ್ರದ ಅರ್ಥವು ಹೀಗಿದೆ- ಉಪಗೋಃ ಗೋತ್ರಾಪತ್ಯಂ ಎಂದರೂ 
ಔಪಗವಃ ಮತ್ತು ತಸ್ಯ ಔಪಗವಸ್ಯ ಅಪತ್ಯಂ ಎಂದರೂ ಔಪಗವಃ ಎಂಬುದೇ 
ಅರ್ಥವಾಗುತ್ತದೆ. ತಸ್ಕಾಪತ್ಯಂ ಎಂದರೂ ಔಪಗವಃ ಎಂದೇ ಆಗುತ್ತದೆ. ಈ ಎಲ್ಲಾ 
ರೂಪಗಳಲ್ಲೂ "ತಸ್ಯ ಗೋತ್ರಾಪತ್ಯಂ' ಎಂಬ ಅರ್ಥದಲ್ಲಿ "ಅಣ್‌' ಪ್ರತ್ಯಯ ಒಂದೇ 
ಬರುತ್ತದೆ. ಮೊಮ್ಮಗನಿಂದ ಆರಂಭಿಸಿ ಎಷ್ಟನೇ ಸಂತಾನವಾಗಿದ್ದರೂ ಸಹ "ಅಣ್‌' 
ಪ್ರತ್ಯಯದಿ೦ಂದ ಸಿದ್ದವಾದ "ಔಪಗವ' ಎಂಬ ಶಬ್ದದಿಂದಲೇ ಸೂಚಿಸಲ್ಪಡುತ್ತಾನೆ. 
ಪ್ರತ್ಯಯ ಒಂದೇ ಆಗಿದ್ದರೂ, ಆ ಪ್ರತ್ಯಯದಿಂದ ಸಿದ್ಧವಾದ ಶಬ್ದವು ಮೊಮ್ಮಗನಿಂದ 


ಅಪತ್ಯಾಧಿಕಾರಃ 1283 


ಆರಂಭವಾಗಿ ಎಷ್ಟನೇ ಪೀಳಿಗೆಯವನಾಗಿದ್ದರೂ ಅವನು ಈ "ಔಪಗವ' ಶಬ್ದದಿಂದಲೇ 
ಸೂಚಿಸಲ್ಪಡುತ್ತಾನೆ. ಬೇರೆ ಪ್ರತ್ಯಯದ ಅವಶ್ಯಕತೆ ಬರುವುದಿಲ್ಲ. ಇದನ್ನೇ ಪ್ರಕೃತ 
ಸೂತ್ರವು ಹೇಳುತ್ತದೆ. ಇದು "ವಂಶದಲ್ಲಿ ಹುಟ್ಟಿದವನು' ಎಂಬುದನ್ನು ಹೇಳಲು 
ಬ೦ದಿರುವುದೇ ಹೊರತು ಅವರ ಹೆಸರು ಪ್ರತ್ಯೇಕವಾಗಿ ಇರುತ್ತದೆ. ವಿಗ್ರಹವಾಕ್ಯ 
ಹೇಳುವಾಗ “ತಸ್ಯ ಗೋತ್ರಾಪತ್ಯಂ' ಎಂದು ಹೇಳಬೇಕು. 

ಉದಾ- ಔಪಗವಃ। (ಉಪಗು ಎಂಬುವವನ ಮೊಮ್ಮಗ)-"ಉಪಗೋಃ 
ಗೋತ್ರಾಪತ್ಯಂ ಪುಮಾನ್‌' ಎಂಬುದು ಇದರ ಲೌಕಿಕ ವಿಗ್ರಹ ವಾಕ್ಯ ಉಪಗೋಃ 
ಎಂಬುದಕ್ಕೆ ಉಪಗು--ಜಸ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಪ್ರಥಮ ಶಬ್ದವಾದ 
ಉಪಗೋಃ ಎಂಬುದು ಸಾಮರ್ಥ್ಯವುಳ್ಳ ಪದವಾಗಿದೆ. ಇದರ ಮೇಲೆ ತದ್ಧಿತ ಪ್ರತ್ಯಯವು 
ಬರುತ್ತದೆ. “ಏಕೋಗೋತ್ರೇ” ಎಂಬ ಸೂತ್ರದ ಪ್ರಕಾರ “ತಸ್ಯಾಪತ್ಯಂ” ಎಂಬ 
ಸೂತ್ರದಿಂದಲೇ "ಗೋತ್ರಾಪತ್ಯಂ' ಎಂಬ ಅರ್ಥದಲ್ಲಿ "ಅಣ್‌' ಪ್ರತ್ಯಯವು ಬಂದು 
ಉಪಗು--ಜಸ್‌-ಅಣ್‌ (ಅ) ಎಂದಾಗುತ್ತದೆ. ಇದು ತದ್ಧಿತ ಪ್ರತ್ಯಯಾಂತ 
ಶಬ್ದವಾಗಿರುವುದರಿಂದ ಪ್ರಾತಿಪದಿಕ ಸಂಜ್ಞೆಯನ್ನು ಹೊಂದುತ್ತದೆ. ಆದ್ದರಿಂದ "ಜಸ್‌' 
ಪ್ರತ್ಯಯವು ಲೋಪವಾಗುತ್ತದೆ (ಹಿಂದೆ ಹೇಳಿದಂತೆ). ಆಗ ಉಪಗು+ಅ ಎಂದಿರುತ್ತದೆ. 
ಇದು "ಣಿತ್‌' ಆಗಿರುವುದರಿಂದ ಆದಿವೃದ್ಧಿ ಬಂದು ಔಪಗು- ಅ ಎಂದಾಗುತ್ತದೆ. 
“ಓರ್ಗುಣಃ” ಎಂಬ ಸೂತ್ರದಿಂದ ಅಂತ್ಯ "ಅಚ್‌' ವರ್ಣವಾದ "ಉ' ಕಾರಕ್ಕೆ ಗುಣ 
ಬಂದು ಔಪಗೋ4ಅ ಎಂದಾಗುತ್ತದೆ. “ಏಚೋತಯವಾಯಾವಃ” ಎಂಬುದರಿಂದ 
"ಅವ್‌' ಆದೇಶ ಬ೦ದು, ಔಪಗ್‌. ಅವ್‌.-ಅ-ಔಪಗವ ಎಂದಾಗುತ್ತದೆ. ಇದು ಸುಬಂತ 
ಮಾಡಿದಾಗ ಔಪಗವಃ ಎಂಬ ರೂಪ ಸಿದ್ಧಿಯಾಗುತ್ತದೆ. 

(ಯರ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ - 101೦. ಗರ್ಗಾದಿಭ್ಯೋ ಯರ್ಡಾ್‌(4.11೦೮) 

ವೃತ್ತಿ- ಗೋತ್ರಾಪತ್ಯೇ। ಗರ್ಗಸ್ಯ ಗೋತ್ರಾಪತ್ಯಂ ಗಾರ್ಗ್ಯಃ॥ ವಾತ್ಸ್ಯಃ। 

ಪ. ಛೇ- ಗರ್ಗಾದಿಭ್ಯಃ, ಯಣ್‌ 

ಅ. ವೃ.- “ಸಮರ್ಥ ಪದವಿಧಿಃ” ಎಂಬ ಸೂತ್ರದಿಂದ "ಸಮರ್ಥ' ಎಂಬ 
ಪದವು ಅನುವೃತ್ತಿಯಾಗಿದೆ. “ಪ್ರತ್ಯಯಃ”, “ಪರಶ್ಚ”, “ಜ್ಞ್ಯಾಪ್‌ಪ್ರಾತಿಪದಿಕಾತ್‌”, 
“ತದ್ದಿತಾಃ” ಮತ್ತು “ಸಮರ್ಥಾನಾ೦ ಪ್ರಥಮಾದ್ವಾ” ಎಂಬ ಸೂತ್ರಗಳು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ. - ಗರ್ಗಾದಿ ಗಣಪಠಿತ ಶಬ್ದಗಳ ನಂತರ ಗೋತ್ರಾಪತ್ಯಂ ಎಂಬ 
ಅರ್ಥದಲ್ಲಿ "ಯಇಗ್‌(ಯ)ಪ್ರತ್ಯಯವು ಬರುತ್ತದೆ. 

ಉದಾ- ಗಾರ್ಗ್ಯಃ - ಗರ್ಗ ಗೋತ್ರಾಪತ್ಯನು (ಮೊಮ್ಮಗನು) ಎ೦ಬ ಅರ್ಥದಲ್ಲಿ 
“ಗರ್ಗಸ್ಯ ಗೋತ್ರಾಪತ್ಯಂ ಪುಮಾನ್‌' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಗರ್ಗಸ್ಯ 
ಎಂಬುದಕ್ಕೆ ಗರ್ಗ4ಜಸ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಇದಕ್ಕೆ ಗೋತ್ರಾಪತ್ಯ 


1284 ಲಘುಸಿದ್ಧಾ೦ಂತ ಕೌಮುದೀ-ಉತ್ತರಾರ್ಧ 


ಅರ್ಥದಲ್ಲಿ "ಯಇ"' ಪ್ರತ್ಯಯ ಬಂದು ಗರ್ಗ4ಜಸ್‌4ಯ ಎಂದಾಗಿ, ಇದು ತದ್ಧಿತಾಂತ 
ಪ್ರತ ್ಯಯವಾಗಿರುವುದರಿಂದ ಪ್ರಾತಿಪದಿಕಸಂಜ್ಞೆ ಬರುತ್ತದೆ. "ಜಸ್‌' ಸುಪ್‌ 
ಪ್ರಕ್ಯಯವಾಗಿರುವುದರಿಂದ ಅದಕ್ಕೆ ಲೋಪ ಬರುತ್ತದೆ. ಆಗ ಗರ್ಗ4ಯ್‌ ಎಂದಾಗುತ್ತದೆ. 
ಇದು ತದ್ದಿತಾಂತ “ಯಣ್‌' ಪ್ರತ್ಯಯವಾಗಿರುವುದರಿಂದ ಆದಿ ವೃದ್ಧಿ ಬಂದು, 
“ಗಾರ್ಗ*ಯ' ಎಂದಾಗುತ್ತದೆ. “ಯಸ್ಯೇತಿಚ” ಎಂಬುದರಿಂದ "ಭ' ಸಂಜ್ಞೆಯುಳ್ಳ 
“ಗಾರ್ಗ' ಶಬ್ದದ ಅಂತ್ಯ "ಅಕಾರಕ್ಕೆ ಲೋಪ ಬಂದು, ಗಾರ್ಗ್‌4+ಯಗಾರ್ಯ್ಯ 
ಎಂದಾಗುತ್ತದೆ. ಇದನ್ನು ಸುಬಂತ ಮಾಡಿದಾಗ ಗಾರ್ಗ್ಯಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ವಾತ್ಸಃ (ವತ್ಸನ ಗೋತ್ರಾಪತ್ಯ ಅಂದರೆ ಮೊಮ್ಮಗ)-"ವತ್ತಸ್ಯ ಗೋತ್ರಾಪತ್ಯಂ 
ಪುಮಾನ್‌' ಇಂಡಿ 'ಶಾಕಿಕ ವಿಗ್ರಹ” ವಾಕ್ಯ. "ವತ್ನಸ್ಯ' ಎಂಬುದಕ್ಕೆ ವತ್ಸ*ಜಸ್‌ 
ಎ೦ಬುದು ಅಲೌಕಿಕ ವಿಗ್ರಹ ವಾಕ್ಯ ಇದಕ್ಕೆ ಪ್ರ ಪ್ರಕೃತ ಸೂತ್ರದಿಂದ ಯಣ್‌ ಪ್ರತ್ಯಯವನ್ನು 
ಸೇರಿಸಿದರೆ ತದ್ದಿತಾಂತ ಶಬ್ದವಾಗುತ್ತದೆ. ಆದ್ದರಿಂದ ಆದಿವೃದ್ಧಿ ಬರುತ್ತದೆ. ಪ್ರಾತಿಪದಿಕದ 
ಪದಲ್ಲಿರುವ ಜಸ್‌ ಗೆ ಲೋಪ ಬರುತ್ತದೆ. ಆಗ ವಾತ್ಸ*ಯ ಎಂದಾಗುತ್ತದೆ. “ಯಸ್ಯೇತಿ 
ಚ” ಎಂಬುದರಿಂದ "ಅ' ಕಾರ ಲೋಪವಾಗಿ ವಾತ್ಸ್‌*ಯ=ವಾತ್ಯ್ಯ ಎಂದಾಗುತ್ತದೆ. 
ಇದನ್ನು ಸುಬ೦ತ ಮಾಡಿದಾಗ ವಾತ್ಸ್ಯಃ ಎಂಬ ರೂಪವು ಸಿದ್ಧವಾಗುತ್ತದೆ. 


(ತದ್ಧಿತ-ಲುಕ್‌ ನ್ನು ವಿಧಿಸುವ ಸೂತ್ರ) 
ಸೂತ್ರ. 101 - ಯಳಇೆಷಇ*ೋಶ್ವ! (2.4.64) 

ವೃತ್ತಿ- ಗೋತ್ರೇ ಯತ್‌ ಯಣಳಇಾನ್ಹಂ ಇಇಂತಂಚ ಸ್ಯಾತ್‌ ತತ್ಯೃತೇ ಬಹುತ್ವೇ; 
ನತು ಸ್ತಿಯಾಂ। ಗರ್ಗಾಃವತಾಃ। 

ಪ. ಛೇ- ಯಣಣಇಗೋಃ, ಚ। 

ಅ. ವ್ಯ- “ಣ್ಯಕ್ಷತ್ರಿಯಾರ್ಷಇಳೆತೋ ಯೂನಿ ಲುಗಣಿಗೋಃ” ಎಂಬ ಸೂತ್ರದಿಂದ 
"ಲುಕ್‌' ಎಂಬ ಶಬ್ದವು ಮತ್ತು “ಯಸ್ಯಾದಿಭ್ಯೋಗೋತ್ರೇ” ಎಂಬ ಸೂತ್ರದಿಂದ 
“ಗೋತ್ರೇ' ಎ೦ಬ ಶಬ್ದವು ಮತ್ತು “ತದ್ರಾಜಸ್ಯ ಬಹುಷು ತೇನೈ ವಾಸ್ತಿಯಾಂ” ಎಂಬ 
ಸೂತ್ರದಿಂದ ಬಹುಷು, 'ತೇನ, ಏವ, ಅಸ್ತಿಯಾಂ ಎಂಬ ಪದಗಳು ಅನೆವೃ ತವಾಗುತ್ತವೆ. 

ಅರ್ಥ. - ಗೋತ್ರಾರ್ಥದಲ್ಲಿ ಬಂದಿರುವ ಯಳಇಂತ ಮತ್ತು ಅಇಂತ ಶಬ್ದಗಳ 
ಅವಯವಗಳಾದ ಯಣ್‌ ಮತ್ತು ಅಳ್‌ ಪ್ರತ್ಯಯಗಳಿಗೆ “ಲುಕ್‌' ಬರುತ್ತದೆ. - ಆ 
ಪ್ರತ್ಯಯಗಳ ಅರ್ಥವು ಬಹುವಚನ ಹೇಳಬೇಕೆಂದಿದ್ದಾಗ, ಆದರೆ ಸ್ತ್ರೀ "ಠಿಂಗದಲ್ಲಿ 
ಈ “ಲುಕ್‌' (ಲೋಪ) ಬರುವುದಿಲ್ಲ. 

ವಿಶೇಷ- ಗೋತ್ರಾಪತ್ಯ ಅರ್ಥದಲ್ಲಿ ಬಹುವಚನವನ್ನು ಹೇಳುವಾಗ ಮಾತ್ರ ಯಶ್‌ 
ಮತ್ತು ಅಣ್‌ ಪ್ರತ್ಯಯಗಳು ಲೋಪವಾಗುತ್ತವೆ. ಸ್ತ್ರೀ ಲಿಂಗದಲ್ಲಿ ಇವು 
ಲೋಪವಾಗುವುದಿಲ್ಲ. 


ಉದಾ- ಗರ್ಗಾಃ [ಗರ್ಗದ ಗೋತ್ರಾಪತ್ಯದವರು (ಗರ್ಗನ ಮೊಮ್ಮಗನ 


ಅಪತ್ಯಾಧಿಕಾರಃ 1285 


ಸಂತಾನದವರು)]- "ಗರ್ಗ' ಶಬ್ದದ ಮೇಲೆ ಗೋತ್ರಾಪತ್ಯದವರು ಎಂಬ 
ಬಹುವಚನಾರ್ಥದಲ್ಲಿ “ಗರ್ಗಸ್ಯ ಗೋತ್ರಾಪತ್ಕ್ಯಾನಿ” ಎಂಬುದು ಲೌಕಿಕ ವಿಗ್ರಹ 
“ಗರ್ಗಸ್ಯ*ಜಸ್‌' ಎಂಬುದು ಅಲೌಕಿಕ ವಿಗ್ರಹ. ಇದರಲ್ಲಿ ಮೊದಲನೇ ಪದವು 
ಸಾಮರ್ಥ್ಯವುಳ್ಳ ಷ ಷ್ಟ್ಯಂತ ಪ್ರಾತಿಪದಿಕವಾಗಿದೆ. 

ಬ ಯ್‌” ಎ೦ಬ ಸೂತ್ರದಿಂದ ಯಣ್‌ ಪ್ರತ್ಯಯವು ಬಂದಾಗ, 
“ಗಾರ್ಗ್ಯ' ಎ೦ಬ ರೂಪ ಸಿದ್ಧಿಯಾಗುತ್ತದೆ. ಈ ಯಳಾಂತವಾದ ತದ್ಧಿತಾಂತ ಪ್ರಥಮಾ 
ಬಹು ವಚನದ ವಿವಕ್ಷೆಯಿದ್ದಾಗ "ಜಸ್‌' (ಅಸ್‌) ಪ್ರತ್ಯಯವನ್ನು ಸೇರಿಸಿದರೆ 
“ಯಇೆಇಗೋತಶ್ಚ” ಎಂಬ ಸೂತ್ರದಿಂದ "ಯಇ್‌' ಪ್ರತ್ಯಯಕ್ಕೆ ಲೋಪ ಬರುತ್ತದೆ. 
“ನಿಮಿತ್ತಾಪಾಯೇ ನೈಮಿತ್ತಿಕಸ್ಯಾಪ್ಯಪಾಯ:” ಎಂಬ ನ್ಯಾಯದಂತೆ ಇದಕ್ಕೆ ಆದಿವೃದ್ಧಿ 
ಮೊದಲಾದ ಕಾರ್ಯಗಳು ಬಾರದಿರುವುದರಿಂದ ಶುದ್ಧ “ಗರ್ಗ' ಶಬ್ದವು ಉಳಿಯುತ್ತದೆ. 
ಇದೇ ರೀತಿಯಲ್ಲಿ ಗರ್ಗ. ಅಸ್‌ ಇದ್ದು ಪೂರ್ವಸವರ್ಣದೀರ್ಥವಾಗಿ "ಗರ್ಗಾಸ್‌ 
ಎಂದಾಗಿ ರುತ್ವ ವಿಸರ್ಗಗಳಿಂದ "ಗರ್ಗಾಃ' ಎಂಬ ರೂಪವು ಸಿದ್ಧವಾಗುತ್ತದೆ. ಈ 
ರೂಪವು ಬಹುವಚನದಲ್ಲಿ ಮಾತ್ರ ಆಗುತ್ತದೆ. ಈ ಶಬ್ದವನ್ನು ನುಡಿಸುವಾಗ ಗಾರ್ಗ್ಯಃ, 
ಗಾಗೌ, ಗರ್ಗಾಃ (ಪ್ರವಿ.) ಗಾರ್ಗ್ಯಂ, ಗಾರ್ಗ್‌, ಗರ್ಗಾನ್‌। (ದ್ವಿವಿ), ಗಾರ್ಗೇಣ, 
ಗಾರ್ಗ್ಯಾಭ್ಯಾಂ, ಗರ್ಗೈಃ (ತೃ.ವಿ.) ಮೊದಲಾದ ರೂಪವು ಸಿದ್ಧವಾಗುತ್ತವೆ. 

ಉದಾ- ವತ್ಸಾಃ - (ವತ್ನನ ಗೋತ್ರಾಪತ್ಯದವರು ಮೊಮ್ಮಕ್ಕಳು ಅಥವಾ ಮೊಮ್ಮಕ್ಕಳ 
ಸಂತಾನ)- "ವತ್ಪಸ್ಯ ಗೋತ್ರಾಪತ್ಯಂ' ಎಂಬುದು ಲೌಕಿಕ ವಿಗಹ. ವತ್ಸಸ್ಕ ; ಎಂಬುದರ 
ಅಲೌಕಿಕ ವಿಗ್ರಹವು ವತ್ತಜಸ್‌ "ಎಂದಿರುತ್ತದೆ. ಈ ಸಾಮರ್ಥ್ಯವುಳ್ಳಿ 'ಪ್ರಾತಿಪ ದಿಕಕ್ಕೆ 
“ಗರ್ಗಾದಿಭ್ಯೋ ಯಜ್‌” ಎಂಬ ಸೂತ್ರದಿಂದ "ಯಇ್‌್‌' ಪ್ರತ ಕಯವನ್ನು ಸೇರಿಸಿದರೆ 
"ವಾತ್ಮಃ ಎಂದಾಗುತ್ತದೆ. ಇದಕ್ಕೆ ಪ್ರಥಮಾ ಬಹುವಚನಾರ್ಥದಲ್ಲಿ "ಜಸ್‌ ಪ್ರತ್ಯಯವನ್ನು 
ಸೇರಿಸಿದಾಗ “ಯಘೇಸೋಪ್ಪ” ಎಂಬ ಸೂತ್ರದಿಂದ ಬಂದ ನಿಮಿತ್ತವಾದ ಯಣ್‌. 
ಪ್ರತ್ಯಯವು ಲೋಪವಾಗುವುದರಿಂದ ನೈಮಿತ್ತಿಕವಾದ ಆದಿವೃದ್ಧಿ ಮೊದಲಾದ 
ಕಾರ್ಯಗಳು ಬರುವುದಿಲ್ಲ. ಆದ್ದರಿಂದ ಮತ್ತೆ "ವತ್ನ' ಎಂದೇ ಇರುತ್ತದೆ. ವತ್ನಅಸ್‌ 
ಎಂದಿದ್ದಾಗ ಪೂರ್ವಸವರ್ಣದೀರ್ಫ್ಥದಿಂಡೆ "ವತ್ಸಾಸ್‌ ಸ್‌' ಎಂದಾಗಿ (ವತ್ನ4ಅಸ್‌) 
ರುತ್ವ ವಿಸರ್ಗಗಳಿಂದ "ವತ್ಸಾ ಎಂಬ ರೂಪ ಸಿದ್ಧಿಯಾಗುತ್ತದೆ. ವತ್ಸಾಃ ಮೊದಲಾದ 
ಬಹುವಚನಗಳನ್ನು ಹೇಳುವಾಗ "ರಾಮ' ಶಬ್ದದರಿತೆ ನುಡಿಸಬೇಕು. "ಪ್ರಥಮ ಮತ್ತು 
ದ್ವಿವಚನಗಳು ಮಾತ್ರ ವಾತ್ಸಃ ವಾತ್ಸೌ ಎಂದು ರಾಮ ಶಬ್ದದ ಪ್ರಥಮ ದ್ವಿತೀಯ 
ವಿಭಕ್ತಿ ಶಬ್ದಗಳಂತೆಯೇ ಇರುತ್ತದೆ. 

ಉದಾ- ವಾತ್ಸಃವಾತ್ಕೌ ವತ್ಸಾಃಿ ವಾತ್ಸಂ ವಾತ್ಸೌ ವತ್ಸಾನ್‌। ವಾತ್ಲೇನ ವಾತ್ಸಾಭ್ಯಾಂ 
ವತ್ಸೆ ೫ 

("ಯುವ' ಸಂಜ್ಞ್‌ಯನ್ನು ವಿಧಿಸುವ ಸೂತ್ರ) 
ಸೂತ್ರ. 1೦12 - ಜೀವತಿ ತು ವಂಶ್ಯೇ ಯುವಾ (4.1163) 
ವೃತ್ತಿ- ವಂಶ್ಯೇ ಪಿತ್ರಾದೌ ಜೀವತಿ ಪೌತ್ರಾದೆಃ ಯತ್‌ ಅಪತ್ಯಂ ಚತುರ್ಥಾದಿ 


1286 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ತದ್‌ ಯುವಸಂಜ್ಞಮೇವ ಸ್ಕಾತ್‌। 

ಅ. ವೃ.- “ಅಪತ್ಯಮ್‌ ಪೌತ್ರ ಪ್ರಭೃತಿ ಗೋತ್ರಂ” ಎ೦ಬ ಸೂತ್ರದಿಂದ "ಪೌತ್ರ 
ಪ್ರಭೃತಿ' ಎಂಬ ಶಬ್ದವನ್ನು ವಿಭಕ್ತಿ ವಿಪರಿಣಾಮ ಮಾಡಿ "ಪೌತ್ರ ಪ್ರಭೃತೇಃ' ಎಂಬ 
ಪದವು ಮತ್ತು “ತಸ್ಯಾಪತ್ಯಂ” ಎಂಬ ಸೂತ್ರದಿಂದ "ಅಪತ್ಯಂ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ. - ವಂಶದಲ್ಲಿ ಹುಟ್ಟಿದ ತಂದೆ ಅಜ್ಜ ಮೊದಲಾದವರು ಜೀವಿಸಿರುವಾಗ 
ಪೌತ್ರ ಮೊದಲಾದವರ ನಾಲ್ಕನೇ ಹೀಳಿಗೆಗೆ ಸೇರಿದ ಮಗ (ಅಪತ್ಯ) ಮೊದಲಾದವರಿಗೆ 
“ಯುವನ್‌' (ಯುವಾ) ಸಂಜ್ಞೆಯು ಬರುತ್ತದೆ. 

ಉದಾ- “ಲವ'ನೆಂಬುವವನಿಗೆ ರಾಮ ನೆಂಬುವವನು ತಂದೆ, ಅವನ ತಂದೆ 
ದಶರಥನು. ಮೊಮ್ಮಗ ಮೊದಲಾದವರಿಗೆ (ನಾಲ್ಕನೇ ಪೀಳಿಗೆಯಿಂದ (ಲವನ ಮಗನಿಂದ 
ಆರಂಭಿಸಿ) "ಯುವ' ಸಂಜ್ಞೆಯು ಬರುತ್ತದೆ. ಇಲ್ಲಿ ವಿಗ್ರಹವಾಕ್ಯವನ್ನು ಬರೆಯುವಾಗ 
“ಯುವಾಪತ್ಯಂ' ಎಂದು ಬರೆಯಬೇಕು. ಈ ನಾಲ್ಕನೇ ಪೀಳಿಗೆಯವನಿಗೆ ಮುತ್ತಜ್ಜನು 
ಬದುಕಿರಬೇಕು. ಆ ಮೂಲ ಪುರುಷನು ಬದುಕಿರುವಾಗಲೇ ನಾಲ್ಕನೇ ಅಥವಾ 
ಐದನೇ ಪೀಳಿಗೆಯವನು ಮೊದಲಾದವರಿಗೆ "ಯುವ' ಸಂಜ್ಞೆಯು ಬರುತ್ತದೆ 
ಎಂಬುದನ್ನು ಗಮನದಲ್ಲಿಡಬೇಕು. 


(ನಿಯಮ ಸೂತ್ರ) 
ಸೂತ್ರ. 1013- ಗೋತ್ತಾದ್ಯೂನ್ಯಸ್ತ್ರಿಯಾಮ್‌।(4.1.94) 

ವೃತ್ತಿ- ಯೂನ್ಯಪತ್ಯೇ ಗೋತ್ರ-ಪ್ರತ್ಯಯಾನ್ತಾದೇವ ಪ್ರತ್ಯಯಃ ಸ್ಯಾತ್‌! ಸ್ತಿಯಾಂ 
ತುನ ಯುವಸಂಜ್ಜಾ 

ಪ. ಛೇ- ಗೋತ್ರಾತ್‌, ಯೂನಿ, ಅಸ್ತಿಯಾಮ್‌। 

ಅರ್ಥ. - ಯುವಾಪತ್ಯದ ಅರ್ಥವು ವಿವಕ್ಷಿತವಾದಾಗ ಗೋತ್ರಪ್ರತ್ಯಯಾಂತ 
ಶಬ್ದದ ಮೇಲೆಯೇ ಪ್ರತ್ಯಯವು (ಯುವ ಪ್ರತ್ಯಯವು) ಬರುತ್ತದೆ. ಆದರೆ ಸ್ತ್ರೀ 
ಲಿಂಗದಲ್ಲಿ ಯುವ ಸಂಜ್ಞೆಯು ಬರುವುದಿಲ್ಲ. 

ಇದು ನಿಯುಮ ಸೂತ್ರವಾಗಿರುವುದರಿಂದ “ಯುವಾಪತ್ಯ' ಅರ್ಥದಲ್ಲಿ ಪ್ರತ್ಯಯವನ್ನು 
ಸೇರಿಸುವಾಗ ಮೂಲ ಪ್ರಕೃತಿಯ ಮೇಲೆ ಸೇರಿಸಬಾರದು. ಅಂದರೆ ಗೋತ್ರ 
ಪ್ರತ್ಯಯಾಂತದ ನಂತರವೇ ಸೇರಿಸಬೇಕು ಎಂಬುದು ನಿಯಮವಾಗಿದೆ. 

(ಫಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ. 1014 - ಯಳ್‌ಇಗೋಶ್ಚ(4.1101 

ವೃತ್ತಿ- ಗೋತ್ರೇ ಯೌ ಯಣಇಿೆಇಗೌ ತದಂತಾತ್‌ ಫಕ್‌ ಸ್ಯಾತ್‌। 

ಪ. ಛೇ- ಯಣಇೆಇಗೋಃ, ಚ। 

ಅ. ವೃ.- “ಗೋತ್ರೇ ಕುಂಜಾದಿಭ್ಯಶ್ಚಫಗ್‌”ಎಂಬ ಸೂತ್ರದಿಂದ "ಗೋತ್ರೇ' ಎಂಬ 


ಅಪತ್ಯಾಧಿಕಾರಃ 1287 


ಪದವು ಹಾಗೂ "“ನಡಾದಿಭ್ಯಃ ಫಕ್‌' ಸೂತ್ರದಿಂದ "ಫಕ್‌' ಎಂಬ ಪದವು 
ಅನುವೃತ್ತವಾಗಿದೆ. “ಪ್ರತ್ಯಯಃ”, “ಪರಶ್ಚ”, “ಜ್ಞಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ. - ಗೋತ್ರಾರ್ಥದಲ್ಲಿ ಯಾವ ಯಣ್‌, ಅಜ್‌ ಪ್ರತ್ಯಯಗಳಿರುವುವೋ 
ಅದರ ಅಂತದ ನಂತರವೇ "ಯುವಾಪತ್ಯ' ಅರ್ಥದಲ್ಲಿ ತದ್ಧಿತಸ೦ಜ್ಜೆಯುಳ್ಳ “ಫಕ್‌' 
ಪ್ರತ್ಯಯವು ಬರುತ್ತದೆ. “ಫಕ್‌' ನಲ್ಲಿ "ಫ' ಮಾತ್ರ ಉಳಿಯುತ್ತದೆ. ಇಲ್ಲಿಯೂ ಕೇವಲ 
“ಫ' ಮೇಲೆಯೇ “ಆಯುನ್‌' ಪ್ರತ್ಯಯವು ಬರುತ್ತದೆ. 

(ಫ ಗೆ ಆಯನ್‌ ಪ್ರತ್ಯಯ್ಧನ್ನು ವಿಧಿಸುವ ಸೂತ್ರ) 
ಸೂತ್ರ 1015- ಆಯನೇಯೀನೀಯಯಃ ಫ_ಢ-ಖ-ಛ-ಘಾಂ 
ಪ್ರತ್ಯಯಾದೀನಾಮ್‌। (7.1.2) 

ವೃತ್ತಿ- ಪ್ರತ್ಯಯಾದೇಃ ಫಸ್ಕ-ಆಯನ್‌, ಢಸ್ಕ-ಏಯ್‌, ಖಸ್ಯ-ಈನ್‌, ಛಸ್ಯ- 
ಈಯ್‌, ಘಸ್ಯ-ಇಯ್‌, ಏತೇ ಸ್ಕುಃ ಗರ್ಗಸ್ಯ ಯುವಾಪತ್ಯಂ ಗಾರ್ಗಾಯಣಃ। 
ದಾಕ್ಷಾಯಣಿ 

ಪ. ಛೇ- ಆಯನ್‌, ಏಯ್‌, ಈನ್‌, ಈಯ್‌, ಇಯಃ, ಫ-ಢ-ಖ-ಛ-ಘಾಂ, 
ಪ್ರತ್ಯಯಾದೀನಾಮ್‌। | 

ಅರ್ಥ. - ಪ್ರತ್ಯಯದ ಆದಿಯಲ್ಲಿರುವ "ಫ'ಗೆ ಆಯನ್‌, "ಡ' ಗೆ ಏಯ್‌, "ಖ' 
ಗೆ ಈನ್‌, "ಛ' ಗೆ ಈಯ್‌, "ಫ' ಗೆ ಇಯ್‌ ಆದೇಶಗಳು ಬರುತ್ತವೆ. 

ಉದಾ- ಗಾರ್ಗಾಯಣಃ (ಗರ್ಗನ ಗೋತ್ರಾಪತ್ಯನು/ಗರ್ಗನ ಮಗ) ಗರ್ಗ. ಜಸ್‌ 
ಎಂದಿದ್ದಾಗ, “ಗರ್ಗಾದಿಭ್ಯೋ ಯಣ್‌” ಎಂಬ ಸೂತ್ರದಿಂದ ತದ್ಧಿತ ಪ್ರತ್ಯಯವಾದ 
"ಯ್‌ ಸೇರಿಸಿದಾಗ "ಗಾರ್ಗ್ಯ' ಎಂದಿರುತ್ತದೆ. ನಂತರ “ಗೋತ್ರಾದ್ಯೂನ್ಯಸ್ತಿಯಾಮ್‌” 
ಎ೦ಬ ಸೂತ್ರದ ನಿಯಮದಿಂದ “ಯಇೆೋಶ್ಚ” ಎಂಬ ಸೂತ್ರದಿಂದ "ಫಕ್‌' 
(ಫ್‌) ಪ್ರತ್ಯಯವು ಬಂದು ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ ನಂತರ ಇರುವ 
"ಸುಪ್‌' ಗೆ ಲೋಪ ಬಂದು ಪ್ರಕೃತ ಸೂತ್ರದಿಂದ "ಫ್‌' ಗೆ ಆಯನ್‌ ಆದೇಶವು 
ಬಂದು ಗಾರ್ಗ್ಯ-ಆಯನ್‌--ಅ ಎಂದಿರುತ್ತದೆ. “ಗಾರ್ಗ್ಯ' ಶಬ್ದದಲ್ಲಿರುವ ಕೊನೆಯ"ಅ' 
ಕಾರಕ್ಕೆ “ಯಸ್ಕೇತಿ ಚ” ಎಂಬ ಸೂತ್ರದಿಂದ ಲೋಪ ಬಂದು ಗಾರ್ಗ್‌ಯ್‌.- ಆಯನ್‌--ಅ 
ಎಂದಿರುತ್ತದೆ. ಇದನ್ನು ಸೇರಿಸಿ ಓದುವಾಗ “ಗಾರ್ಗ್ಯಾಯನ' ಎಂದಾಗುತ್ತದೆ. ರೇಫದ 
ನಂತರ ಇರುವ "“ನ್‌' ಕಾರಕ್ಕೆ “ಅಟ್‌ಕುಪ್‌ವಾಜ್‌ನುಮ್‌ವ್ಯವಾಯೇಪಿ” ಎಂಬ 
ಸೂತ್ರದಿಂದ ಣತ್ವ ಬಂದು ಗಾರ್ಗ್ಯಾಯಣ ಎಂಬ ರೂಪವಾಗುತ್ತದೆ. ಇದಕ್ಕೆ "ಸು' 
ಪ್ರತ್ಯಯವನ್ನು ಸೇರಿಸಿದಾಗ ರುತ್ವ ವಿಸರ್ಗಗಳಿಂದ "ಗಾರ್ಗ್ಯಾಯಣಃ' ಎಂಬ ರೂಪವು 
ಸಿದ್ಧಿಯಾಗುತ್ತದೆ. 

ಉದಾ- ವಾತ್ಸ್ಯಾಯನಃ (ವತ್ಸನ ಮಗ)- “ವತ್ಸಸ್ಯ ಗೋತ್ರಾಪತ್ಯಂ' ಎಂದು 
ವಿಗ್ರಹವಾಕ್ಯ ವತ್ಸ*ಜಸ್‌ ಎಂದಿದ್ದಾಗ, “ಗರ್ಗಾದಿಭ್ಯೋಯಇಗ್‌” ಎಂಬ ಸೂತ್ರದಿಂದ 


1288 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಯಣ್‌ (ಯ) ಪ್ರತ್ಯಯವನ್ನು ಸೇರಿಸಿದಾಗ ವಾತ್ಸ್ಯ ಎಂದಿರುತ್ತದೆ. ಹಿಂದಿನಂತೆ 
ಇದಕ್ಕೆ "ಫಕ್‌' (ಫ್‌) ಪ್ರತ್ಯಯವು ಬಂದು ಪ್ರಾತಿಪದಿಕ ಸಂಜ್ಞೆ ಬಂದು ನಂತರ ಸುಪ್‌ 
ಪ್ರತ್ಯಯಕ್ಕೆ ಲೋಪ ಬಂದ ಮೇಲೆ, ಪ್ರಕೃತ ಸೂತ್ರದಿಂದ "ಫ್‌' ಗೆ “ಆಯನ್‌' ಆದೇಶ 
ಬ೦ದು ವಾತ್ಸ್ಯ*ಆಯನ್‌--ಅ ಎಂದಿರುತ್ತದೆ. “ಯಸ್ಯೇತಿಚ” ಎಂಬುದರಿಂದ ವಾತ್ಸ್ಯ 
ಎಂಬಲ್ಲಿರುವ  ಕೊನೆಂ೫ಯ "ಅ'ಕಾರಕ್ಕ ಲೋಪ ಬಂದು, 
ವಾತ್‌ಯ್‌ +ಆಯನ್‌ +ಅ=ವಾತ್ಸ್ಯಾಯನ ಎಂದಿರುತ್ತದೆ. ಈ ಶಬ್ದ ಪ್ರಯೋಗದಲ್ಲಿ 
ಸುಪ್‌ ಪ್ರತ್ಯಯ ಲುಪ್ತವಾದರೂ ಏಕದೇಶವಿಕೃತನ್ಯಾಯದಿಂದ ಪ್ರಾತಿಪದಿಕತ್ವ 
ಇರುವುದರಿಂದ ಅದಕ್ಕೆ "ಸು' ಪ್ರತ್ಯಯವನ್ನು ಹಚ್ಚಿದಾಗ ರುತ್ವ ವಿಸರ್ಗಗಳಿಂದ 
“ವಾತ್ಸ್ಯಾಯನಃ” ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ದಾಕ್ಷ್ಯಾಯಣಃ ಇದರ ರೂಪುವು ಈ ಮೇಲಿನಂತೆಯೇ ಸಿದ್ಧವಾಗುತ್ತದೆ. 


(ಇಇ್‌್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ. 1015 - ಅತ ಇಇಾ್‌್‌। (4.1.೨5) 

ವೃತ್ತಿ- ಅಪತ್ಯೇ*ರ್ಥೆ। ದಾಕ್ಷಿ 

ಪ. ಛೇ- ಅತಃ, ಇಇಗ್‌। 

ಅ. ವೃ.- “ತಸ್ಕಾಪತ್ಯಂ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, 
“ಪರಶ್ಚ”, “ಜ್ಯಾಪ್‌ ಪಾತಿಪಾದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾಂ ಪ್ರಥಮಾದ್ದಾ” 
ಇವುಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಅಪತ್ಕಾರ್ಥದಲ್ಲಿ "ಭ” ಸಂಜ್ಮಕ "ಅ' ಕಾರಕ್ಕೆ “ಇಇಗ್‌' ಆದೇಶ ಬರುತ್ತದೆ. 

ಉದಾ- ದಾಕ್ಷಿಃ (ದಕ್ಷನ ಸಂತಾನ) - “ದಕ್ಷಸ್ಯ ಅಪತ್ಯಂ ಪುಮಾನ್‌' ಎಂಬುದು 
ವಿಗ್ರಹ ವಾಕ್ಯ. ದಕ್ಷಸ್ಯ ಎಂಬುದಕ್ಕೆ ದಕ್ಷ*ಜಸ್‌ ಎಂಬುದು ಅಲೌಕಿಕ ವಿಗ್ರಹವಾಕ್ಯ. 
ಪ್ರಕೃತ ಸೂತ್ರದಿಂದ ಇಂಗ್‌ ಪ್ರತ್ಯಯವು ಬಂದು ದಕ್ಷ-ಜಸ್‌.-ಇಇಗ್‌ (ಇ), ಎಂದಾಗಿ 
“ಜಸ್‌' ಎಂಬ "ಸುಪ್‌' ಪ್ರತ್ಯಯಕ್ಕೆ “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ 
ಜಸ್‌ ಗೆ ಲೋಪ ಬಂದು ದಕ್ಷ*ಇ ಎಂದಿರುತ್ತದೆ. ಇಲ್ಲಿ ತದ್ಧಿತ ಪ್ರತ್ಯಯವು ಇತ್‌ 
ಆಗಿರುವುದರಿಂದ “ತದ್ಧಿತೇಷ್ಟಚಾಮಾದೇಃ” ಎಂಬ ಸೂತ್ರದಿಂದ ಆದಿವೃದ್ಧಿ ಬಂದು 
ದಾಕ್ಷ4ಇ ಎಂದಾಗುತ್ತದೆ. "ಅ' ಕಾರಾಂತವಾದ ದಾಕ್ಷ ಶಬ್ದದ ಕೊನೆಯಲ್ಲಿರುವ “ಭ' 
ಸಂಜ್ಞೆ ಹೊಂದಿದ “ಅ” ಕಾರಕ್ಕೆ ಲೋಪ ಬಂದು ದಾಕ್ಷ್‌*ಇ ಎಂದಾಗುತ್ತದೆ. ಇದಕ್ಕೆ 
“ಸು' ಸೇರಿಸಿದಾಗ “ದಾಕ್ಷಿ ಎಂಬ ಪದವು ಸಿದ್ಧವಾಗುತ್ತದೆ. 


(ಇರ್‌ ಪ್ರತ್ಯಯವನ್ನು ಬಹ್ಞಾದಿ ಗಣಗಳಗೆ ವಿಧಿಸುವ ಸೂತ್ರ) 
ಸೂತ್ರ - 1017. ಬಾಹ್ವಾದಿಭ್ಯಶ್ಚ! (4.1೨6) 
ವೃತ್ತಿ- ಬಾಹವಿಃ ಔಡುಲೋಮಿಃ। 
ವಾ॥ ಲೋಮ್ಲೋತಪತ್ಯೇಷು ಬಹುಷ್ಟಕಾರೋ ವಕ್ಷವ್ಯಃ। ಉಡುಲೋಮಾಃ 


ಅಪತ್ಯಾಧಿಕಾರಃ 1289 


ಆಕೃತಿಗಣೋsಯಮ್‌। 

ಪ. ಛೇ- ಬಾಹ್ವಾದಿಭ್ಯಃ, ಚ। 

ಅ. ವೃ.- “ತಸ್ಕಾಪತ್ಯಂ” ಎಂಬ ಸೂತ್ರವು ಮತ್ತು “ಅತ ಇಇಗ್‌” ಎಂಬ 
ಸೂತ್ರದಿಂದ “ಇಇಗ್‌” ಎಂಬ ಪದವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ?, “ಪರಶ್ನ”, 
“ಜ್ಯಾಪ್‌ಪ್ರಾತಿಪದಿಕಾತ್‌”, “ತದಿತಾಃ”, “ಸಮರ್ಥಾನಾಂ ಪ್ರಥಮಾದ್ವಾ” ಎಂಬ 
ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ. - ಬಾಹು ಮೊದಲಾದ ಗಣದಲ್ಲಿ ಪಠಿತವಾದ ಶಬ್ದಗಳ ನಂತರ 
ಅಪತ್ಕಾರ್ಥದಲ್ಲಿ ಇಇ್‌ ಪ್ರತ್ಯಯವು ಬರುತ್ತದೆ. 

ಉದಾ - ಬಾಹವಿಃ (ಬಹು ಎಂಬ ಹೆಸರುಳ್ಳಂತಹ ಮನುಷ್ಯನ ಮಗ) - 
“ಬಾಹೋಃ ಅಪತ್ಯಂ ಪುಮಾನ್‌' ಎಂಬುದು ಲೌಕಿಕ ವಿಗ್ರಹವಾಕ್ಯ. "ಬಾಹೋ:' 
ಎಂಬುದಕ್ಕೆ ಬಾಹು--ಜಸ್‌ ಎಂಬುದು ಅಲೌಕಿಕ ವಿಗ್ರಹವಾಕ್ಯ. "ಬಾಹು' ಎಂಬುದು 
ಸಾಮರ್ಥ್ಯದಿಂದ ಕೂಡಿದೆ. “ಬಾಹ್ವಾದಿಭ್ಯಶ್ಚ” ಎಂಬ ಸೂತ್ರದಿಂದ “ಇಇಗ್‌' ಎಂಬ 
ತದ್ಧಿತ-ಪ್ರತ್ಯಯವು ಬರುತ್ತದೆ. ಆಗ ಬಾಹು. ಜಸ್‌.-ಇಇಗ್‌ (ಇ) ಎಂದಿರುತ್ತದೆ. 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ "“ಜಸ್‌' ಗೆ ಲೋಪ ಬರುತ್ತದೆ. 
ಆಗ ಬಾಹು ಇ ಎಂದಿರುತ್ತದೆ. “ತದ್ದಿತೇಷ್ಟಚಾಮಾದೇಃ” ಎಂಬ ಸೂತ್ರದಿಂದ 
ಆದಿವೃದ್ಧಿಯು ಬರುವಾಗ "ಬ್‌' ಕಾರದ ನಂತರ ಇರುವ "ಆ' ಕಾರಕ್ಕೆ "ಆ' ಕಾರವೇ 
ಆದೇಶವಾಗಿ ಬರುತ್ತದೆ. “ಓರ್ಗುಣಃ” ಎಂಬ ಸೂತ್ರದಿಂದ "ಬಾಹು' ಶಬ್ದದದಲ್ಲಿರುವ 

"ಉ' ಕಾರಕ್ಕೆ ಗುಣ ಬಂದು ಬಾಹೋ* ಇ ಎಂದಾಗಿ “ಏಚೋತಯವಾಯಾವಃ” 
ಎಂಬ ಸೂತ್ರದಿಂದ ಅವಾದೇಶ ಬಂದು ಬಾಹವಿ ಎ೦ಬ ರೂಪವು ಸಿದ್ಧವಾಗುತ್ತದೆ. 
ಇದಕ್ಕೆ "ಸು' ಸೇರಿಸಿದಾಗ ರುತ್ವ ವಿಸರ್ಗಗಳಿಂದ ಬಾಹವಿಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ವಾರ್ತಿಕ- ಲೋಮ್ನೋಪತ್ಯೇಷು ಬಹುಷ್ಟಕಾರೋ ವಕ್ತವ್ಯಃ 

ಈ ವಾರ್ತಿಕದ ಪ್ರಕಾರ ಅಪತ್ಯಾರ್ಥದಲ್ಲಿ ಲೋಮನ್‌ ಶಬ್ದದ ಬಹುವಚನದಲ್ಲಿ 
"ಅ' ಕಾರ ಪ್ರತ್ಯಯವು ಬರುತ್ತದೆ. ಇದು ಪ್ರಕೃತ ಸೂತ್ರಕ್ಕೆ ಅಪವಾದವಾಗಿದೆ. 

ಉದಾಃ- ಔಡುಲೋಮಿಃ (ಉಡುಲೋಮಿ ಎಂಬುವವನ ಮಗ)-"ಉಡುಲೋಮ್ನಃ 
ಅಪತ್ಯಂ ಪುಮಾನ್‌' ಎಂಬುದು ಲೌಕಿಕ ವಿಗ್ರಹವಾಕ್ಯ. ಉಡುಲೋಮಃ ಎಂಬುದಕ್ಕೆ 
ಉಡುಲೋಮನ್‌..ಜಸ್‌ ಎಂಬುದು ಅಲೌಕಿಕ ವಿಗ್ರಹವಾಕ್ಯ, ಪ್ರಕೃತ ಸೂತ್ರದಿಂದ 
ಇದಕ್ಕೆ ಇಂಗ್‌ (ಇ) ಪ್ರತ್ಯಯವು ಬರುತ್ತದೆ. ಉಡುಲೋಮನ್‌-.-ಜಸ್‌--ಇ ಎಂದಾಗಿ 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ “ಜಸ್‌'ಗೆ ಲೋಪ ಬಂದು 
ಉಡುಲೋಮನ್‌+ಇ ಎಂದಿರುತ್ತದೆ. “ತದ್ಧಿತೇಷ್ಟಚಾಮಾದೇಃ” ಎಂಬುದರಿಂದ 
ಆದಿಯಲ್ಲಿರುವ "ಉ' ಕಾರಕ್ಕೆ ವೃದ್ಧಿ ಬಂದು ಔಡುಲೋಮನ್‌4ಇ ಎಂದಾಗುತ್ತದೆ. 
“ನಸ್‌ತದ್ಧಿತೇ” ಎಂಬ ಸೂತ್ರದಿಂದ "ಅನ್‌' ಎಂಬ "ಟಿ'ಗೆ ಲೋಪ ಬಂದು 


1290 ಲಘುಸಿದ್ಧಾಂತ ಕೌಮುದಿ€-ಉತ್ತರಾರ್ಧ 


ಔಡುಲೋಮ್‌+ಇ-ಔಡುಲೋಮಿ ಎಂದಾಗುತ್ತದೆ. ಈ ಪ್ರಾತಿಪದಿಕಕ್ಕೆ "ಸು' ಸೇರಿಸಿದಾಗ 
ರುತ್ವ ವಿಸರ್ಗಗಳಿಂದ "ಔಡುಲೋಮಿಃ' ಎಂಬ ರೂಪವು ಸಿದ್ಧವಾಗುತ್ತದೆ. ಪ್ರಕೃತ 
ಸೂತ್ರವನ್ನು ಬಾಧಿಸಿ, ಪ್ರಕೃತ ವಾರ್ತಿಕದಿಂದ “ಅ” ಪ್ರತ್ಯಯವು ಬಂದು "ಅ' ಕಾರಾಂತ 
ಶಬ್ದವಾದ ಮೇಲೆ ಬಹುವಚನದಲ್ಲಿ ಉಡುಲೋಮಾಃ ಎಂದಾಗುತ್ತದೆ. 

ವಿಶೇಷ- ಚಿತ್‌ ಆದ ಇಟ್‌ ಪ್ರತ್ಯಯವು ಇದ್ದಾಗ ಆದಿ-ವೃದ್ಧಿ ಬಂದು 
ಔಡುಲೋಮಿಃ ಎಂದಿತ್ತು, ದ್ವಿವಚನದಲ್ಲೂ ಇದೇ ರೀತಿ ಔಡುಲೋಮೀ ಎಂದಿರುತ್ತದೆ. 
ಬಹುವಚನದಲ್ಲಿ ಮಾತ್ರ ಮೇಲಿನ ವಾರ್ತಿಕದಿಂದ "ಅ' ಪ್ರತ್ಯಯವು ಮಾತ್ರ 
ಬಂದಿರುವುದರಿಂದ “ರಾಮ'-ಶಬ್ದದ ಬಹುವಚನದಂತೆ ಉಡುಲೋಮಾಃ ಎಂದಾಗಿದೆ. 
ಇಲ್ಲಿ ಇಗೆತ್‌ ಪ್ರತ್ಯಯವೆಂಬ ನಿಮಿತ್ತವಿಲ್ಲದ್ದರಿಂದ ನೈಮಿತ್ತಿಕ ಕಾರ್ಯವು ಬರುವುದಿಲ್ಲ. 
“ನಿಮಿತ್ತಾಪಾಯೇ ನೈಮಿತ್ತಕಸ್ಯಾಪ್ಯ್ಕಪಾಯಃ' ಇದರ ರೂಪಗಳು ಕೆಳಗಿನಂತೆ ಇರುತ್ತವೆ. 


ಏಕವಚನ ದ್ವಿವಚನ ಬಹುವಚನ 
ಔಡುಲೋಮಿಃ ಔಡುಲೋಮೀ ಉಡುಲೋಮಾಃ 
ಔಡುಲೋಮಿಂ ಔಡುಲೋಮೀ ಉಡುಲೋಮಾನ್‌ 
ಔಡುಲೋಮಿನಾ ಔಡುಲೋಮಿಭ್ಯಾಂ ಉಡುಲೋಮೆೆಃ 


ಈ ರೀತಿ ಉಳಿದ ರೂಪಗಳು ಬಹುವಚನದಲ್ಲಿ ಮಾತ್ರ ಇರುತ್ತವೆ. 
(ಅರ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ. 1೦18 - ಅನೃಷ್ಯಾನಂತರ್ಯೇ ಜದಾದಿಭ್ಯೋತಇ”। (4.1104) 
ವೃತ್ತಿಯೇ ತು ಅತ್ರ ಅನೃಷಯಃ ತೇಭ್ಯಃ ಅಪತ್ಯೇ ಅನ್ಯತ್ರ ತು ಗೋತ್ರೆ 
ಬಿದಸ್ಯಗೋತ್ರಂ- ಬೈದಃ ಬೈದೋ, ಬಿದಾಃ ಪುತ್ತಸ್ಕಾಪತ್ಯಂ-ಪೌತ್ರಃಪೌತ್ರೌ ಪೌತ್ರಾಃ। 
ಏವಂ ದೌಹಿತ್ರಾದಯಃ। 

ಪ. ಛೇ- ಅನೃಷೀ, ಆನಂತರ್ಯೇ, ಬಿದಾದಿಭ್ಯಃ, ಅಇ್‌। 

ಅ. ವೃ- “ಗೋತ್ರೇ ಕುಂಜಾದಿಭ್ಯಶ್ನಪ್‌” ಎಂಬ ಸೂತ್ರದಿಂದ "ಗೋತ್ರೇ' 
ಎ೦ಬ ಶಬ್ದವು ಮತ್ತು “ತಸ್ಯಾಪತ್ಯಂ” ಎ೦ಬ ಸೂತ್ರವು ಅನುವೃತ್ತವಾಗಿದೆ. “ಪ್ರತ್ಯಯಃ”, 
“ಪರಶ್ನ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಭಿತಾಃ”, “ಸಮರ್ಥಾನಾಂ ಪ್ರಥಮಾದ್ವಾ” 
ಎ೦ಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ. - ಬಿದಾದಿ ಗಣದಲ್ಲಿ ಹೇಳಿರುವ ಶಬ್ದಗಳ ನಂತರ ಗೋತ್ರಾಪತ್ಯ 
ಅರ್ಥದಲ್ಲಿ ತದ್ಧಿತ ಸ೦ಜ್ಜೆಯುಳ್ಳ ಅಣ್‌ ಪ್ರತ್ಯಯವು ಬರುತ್ತದೆ. ಆದರೆ ಯಾವ 
ಶಬ್ದವು ಯಷಿವಾಚಕವಾಗಿರುವುದಿಲ್ಲವೋ ಅವುಗಳಿಗೆ ಅನಂತರಾಪತ್ಯ ಅರ್ಥದಲ್ಲೇ 
ಅಜ್‌ ಪ್ರತ್ಯಯವು ಬರುತ್ತದೆ. 

ಅನಂತರಾಪತ್ಯವೆಂದರೆ ಎರಡನೆ ತಲೆಮಾರು (9600೧6 Generation) 
ಎಂದರ್ಥ. ಬಿದಾದಿ ಎಂಬುದು ಒಂದು ಗಣ. ಇದರಲ್ಲಿ ಕೆಲವು ಯಷಿಗಳ ಹೆಸರಿದೆ. 


ಅಪತ್ಯಾಧಿಕಾರಃ 1291 


(ಮಗ, ಮಗಳು ಮೊದಲಾದ ಪ್ರಾತಿಪದಿಕಗಳನ್ನು ಹೇಳಲಾಗಿದೆ. ಆದರೆ ಇವು 
ಯಷಿವಾಚಕಗಳಾಗಿರುವುದಿಲ್ಲ). ಆದ್ದರಿಂದ ಪ್ರಕೃತ ಸೂತ್ರದಿಂದ ಬಿದಾದಿ- 
ಗಣಪಠಿತವಾದ ಯಷಿವಾಚಕ ಶಬ್ದಗಳ ಮೇಲೆ ಗೋತ್ರಾಪತ್ಯ ಅರ್ಥದಲ್ಲಿ ಪ್ರಕೃತ 
ಪ್ರತ್ಯಯವು ಬರುತ್ತದೆ. ಯಷಿವಾಚಕವಲ್ಲದ ಶಬ್ದದ ಮೇಲೆ ಅನಂತರಾಪತ್ಯ ಅರ್ಥದಲ್ಲಿ 
ಪ್ರಕೃತ ಪ್ರತ್ಯಯವನ್ನು ವಿಧಿಸಲಾಗಿದೆ. ಹೀಗೆ ವ್ಯತ್ಯಾಸವನ್ನು ತಿಳಿಯಬೇಕು. 

ಉದಾ- ಬೈದಃ (ಬಿದ ಎಂಬ ಯಷಿಯ ಮಗ) - "ಬಿದಸ್ಯ ಗೋತ್ರಾಪತ್ಯಂ 
ಪುಮಾನ್‌' ಎಂಬುದು ಲೌಕಿಕ ವಿಗ್ರಹವಾಕ್ಯ ಬಿದಸ್ಯ ಎಂಬುದಕ್ಕೆ ಬಿದ-ಜಸ್‌ ಎಂಬುದು 
ಅಲೌಕಿಕ ವಿಗ್ರಹವಾಕ್ಯ “ಅನೃಷ್ಠಾನಂತರ್ಯೇ ಬಿದಾದಿಭ್ಯೋಂಇಗ್‌” ಎಂಬ ಸೂತ್ರದಿಂದ 
ಅನಂತರಾಪತ್ಯ ಅರ್ಥದಲ್ಲಿ ಅಇಗ್‌ ಪ್ರತ್ಯಯವು ಬರುತ್ತದೆ. ಆಗ ಪುತ್ರ* ಜಸ್‌. ಅಇಗ(ಅ) 
ಎಂದಿರುತ್ತದೆ. “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ "ಜಸ್‌' ಗೆ ಲೋಪ 
ಬಂದು ಪುತ್ರ*ಅ ಎಂದಾಗುತ್ತದೆ. “ತದ್ದಿತೇಷ್ಠಚಾಮಾದೇಃ” ಎಂಬ ಸೂತ್ರದಿಂದ 
“ಪ್‌' ಕಾರದ ನಂತರ ಇರುವ "ಉ' ಕಾರಕ್ಕೆ "ಔ' ಕಾರವು ಆದೇಶವಾಗಿ ಬರುತ್ತದೆ. 
ಆಗ ಪೌತ್ರಃಅ ಎಂದಿರುತ್ತದೆ. "ಪೌತ್ರ' ಶಬ್ದವು "ಭ' ಸಂಜ್ಞಕವಾಗಿರುವುದರಿಂದ 
ಕೊನೆಯ “ಅ' ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು ಪೌತ್ರ್‌-ಅ 
ಎಂದಾಗಿ ನಂತರ "ಪೌತ್ರ' ಎಂದಾಗುತ್ತದೆ. ಈ ಪ್ರಾತಿಪದಿಕಕ್ಕೆ "ಸು' ಸೇರಿಸಿದಾಗ 
ಪೌತ್ರ ಎಂಬ ರೂಪವು ಸಿದ್ಧವಾಗುತ್ತದೆ. ಇದರಿಂದ ಪೌತ್ರಃ, ಪೌತ್ರೌ, ಪೌತ್ರಾಃ 
ಎಂಬ ರೂಪಗಳಾಗುತ್ತವೆ. 

ಮಗಳ ಮಗ ಎಂದು ಹೇಳುವಾಗ (ದುಹಿತು: ಅನಂತರಾಪತ್ಯಂ ಪುಮಾನ್‌) 
ದೌಹಿತ್ರಃ ಎಂಬ ರೂಪವು ಇದೇ ರೀತಿ ಸಿದ್ಧವಾಗುತ್ತದೆ. 

(ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ. 1019 - ಶಿವಾದಿಭ್ಯೋಣ್‌। (4.1.12) 

ವೃತ್ತಿ- ಅಪತ್ಯೇಶೈವಃ। ಗಾಂಜ್ಞಃ 

ಪ.ಛೇ- ಶಿವಾದಿಭ್ಯಃ, ಅಣ್‌! 

ಅ. ವೃ.- “ತಸ್ಯಾಪತ್ಯಂ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, 
“ಪರಶ್ಚ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾಂ ಪ್ರಥಮಾದ್ದಾ” 
ಎ೦ಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- ಅಪತ್ಕಾರ್ಥದಲ್ಲಿ ಶಿವಾದಿಗಣದಲ್ಲಿ ಹೇಳಿರುವ ಶಬ್ದಗಳ ನಂತರ ತದ್ಧಿತ 
ಪ್ರತ್ಯಯವಾದ “ಅಣ್‌' ಪ್ರತ್ಯಯವು ಬರುತ್ತದೆ. 

ಉದಾಃ- ಶೈವಃ (ಶಿವನ ಮಗ) - "ಶಿವಸ್ಯ ಅಪತ್ಯಂ ಪುಮಾನ್‌' ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ. ಶಿವಸ್ಯ ಎಂಬ ಪದಕ್ಕೆ ಶಿವ*ಜಸ್‌ ಎಂಬುದು ಅಲೌಕಿಕ 
ವಿಗ್ರಹವಾಕ್ಯವಾಗಿದೆ. ಪ್ರಕೃತ ಸೂತ್ರದಿಂದ ಅಣ್‌ ಬಂದು ಶಿವಜಸ್‌4ಅಣ್‌ (ಅ) 
ಎಂದಾಗಿ, ಶಿವ.-ಜಸ್‌..ಅ ಎಂದಾಗುತ್ತದೆ. “ಉುಪೋಧಾತುಪ್ರಾತಿಪದಿಕಯೋಃ” ಎಂಬ 


೦ 


1292 ಲಘುಸಿದ್ಧಾ೦ತ ಕೌಮುದೀ-ಉತ್ತರಾರ್ಧ 


ಸೂತ್ರದಿಂದ ಜಸ್‌ ಗೆ ಲೋಪ ಬಂದು ಶಿವ--ಅ ಎಂದಾಗಿ “ತದ್ಧಿತೇಷ್ಟಚಾಮಾದೇಃ ಈ 
ಎಂಬುದರಿಂದ "ಶಿ” ಎಂಬಲ್ಲಿರುವ "ಇ' ಕಾರಕ್ಕೆ ಆದಿವೃದ್ದಿ ಅಯ್‌ ಆದೇಶವು 
ಬಂದು, "ಭ' ಸಂಜ್ಞೆಯುಳ್ಳ "ಅ' ಕಾರಕ್ಕೆ “ಯಸ್ಯೇತಿ ಚ” "ಎಶಿಬುದರಿಂದ ಲೋಪ 
ಬಂದು ಶೈವ್‌4ಅವ ಶೈವ "ಎಂದಾಗಿ, ಈ ಪ್ರಾತಿಪದಿಕಕ್ಕೆ "ಸು' ಸೇರಿಸಿದರೆ ರುತ್ವ 
ವಿಸರ್ಗಗಳಂದ ಶೈವ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಗಾಜ್ಗಃ - [ಗಂಗೆಯ ಮಗ (ಬೀಷ್ಮಃ] - "ಗ೦ಂಗಾಯಾಃ ಅಪತ್ಯಂ 
ಪುಮಾನ್‌' ಎಂಬುದು ಲೌಕಿಕ ವಿಗ್ರಹವಾಕ್ಯ ಗಂಗಾಯಾಃ ಎಂಬ ಶಬ್ದಕ್ಕೆ ಗಂಗಾ4ಜಸ್‌ 
ಎಂಬುದು ಅಲೌಕಿಕ ವಿಗ್ರಹವಾಕ್ಯ ಗಂಗಾಯಾಃ ಎಂಬುದು ಷಷ್ಠ್ಯನ್ತ ಸಮರ್ಥ 
ಪ್ರಾತಿಪದಿಕವಾಗಿರುತ್ತದೆ. “ಶಿವಾದಿಭ್ಯೋಂಣ್‌” ಎಂಬ ಸೂತ್ರದಿಂದ ಅಪತ್ಯಾರ್ಥದಲ್ಲಿ 
ಅಣ್‌ ಪ್ರತ್ಯಯವು ಬರುತ್ತದೆ. ಆಗ ಗ೦ಗಾ*ಜಸ್‌.-ಅಣ್‌ (ಅ) ಎಂದಿರುತ್ತದೆ. 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಜಸ್‌ ಗೆ ಲೋಪ ಬಂದು 
ಜಾ4ಅ ಎಂದಿರುತ್ತದೆ. “ತದಿತೇಷ್ಟಚಾಮಾದೇಃ” ಎಂಬ ಸೂತ್ರದಿಂದ ಆದಿವೃದ್ಧಿ 
ಬಂದು ಜಾ. ಅ ಎಂದಿದ್ದಾಗ “ಯಸ್ಯೇತಿಚ” ಎಂಬುದರಿಂದ ದೀರ್ಫ "ಆ ಕಾರಕ್ಕೆ 
ಲೋಪ ಬಂದು ಗಾಜ್‌*-ಅಂಗಾಜ್ಗ ಎಂದಾಗುತ್ತದೆ. ಸುಪ್‌ ಪ್ರತ್ಯಯವನ್ನು ಸೇರಿಸಿದಾಗ 
ರುತ್ವ ವಿಸರ್ಗಗಳಿಂದ ಗಾಜ್ಗಃ ಎಂದಾಗುತ್ತದೆ." 

(ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ. 1೦2೦ - ಯಷ್ಯಂಧಕವೃಷ್ಟಿಕುರುಛ್ಯಪ್ಪ।(4. 114) 

ವೃತ್ತಿ- ಯಷಿಭ್ಯಃ-ವಾಸಿಷ್ಠಃ, ವೈಶ್ವಾಮಿತ್ರಃ ಅಂಧಕೇಭ್ಯಃ - ಫಲ್ಪಃ। ವೃಷ್ಟಿಭ್ಯಃ- 

ವಾಸುದೇವಃ ಕುರುಭ್ಯಃ- ನಾಕುಲಃ, ಸಾಹದೇವಃ। 
ಪ. ಛೇ- ಯಷ ಷ್ಯಂಧಕವೃಷ್ಟಿಕುರುಭ್ಯಃ, ಚ। 

ಅ. ವೃ.- “ಶಿವಾದಿಭ್ಯೋಂಣ್‌” ಎಂಬ ಸೂತ್ರದಿಂದ "ಅಣ್‌' ಎಂಬ ಪದವು 
“ತಸ್ಕಾಪತ್ಯಂ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, 
“ಜ್ಯಾಪ ಪ್‌ಪ್ರಾತಿಪ ದಿಕಾತ್‌”, “ತದ್ಭಿತಾಃ?, “ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ. - ಯಷಿವಾಚಕ ಶಬ್ದಗಳು ಹಾಗೂ ಅಂಧಕ, ವೃಷ್ಟಿ ಮತ್ತು ಕುರು ಈ 
ಮೂರು ವಂಶಗಳಲ್ಲಿ ಹುಟ್ಟಿದವರನ್ನು ಸೂಚಿಸುವ ಶಬ್ದಗಳ ಮೇಲೆ ಅಪತ್ಯಾರ್ಥದಲ್ಲಿ 
ತದ್ಧಿತ ಪ್ರತ್ಯಯವಾದ "“ಅಣ್‌' ಬರುತ್ತದೆ. 

ಉದಾ- ವಾಸಿಷ್ಠಃ (ವಸಿಷ್ಠನ ಮಗ)- "ವಸಿಷ್ಠಸ್ಯ ಅಪತ್ಯಂ ಪುಮಾನ್‌' ಎಂಬುದು 
ಲೌಕಿಕ ವಿಗ್ರಹ. ವಸಿಷ್ಠಸ್ಯ ಎಂಬುದಕ್ಕೆ ವಸಿಷ್ಠ-ಜಸ್‌ ಎಂಬುದು ಅಲೌಕಿಕ ವಿಗ್ರಹವಾಕ್ಯ. 
“ಅತ ಇಇಗ್‌” ಎಂಬ ಸೂತ್ರದಿಂದ ಬರಬೇಕಾದ "“ಇಇಗ್‌' ಪ್ರತ್ಯಯವನ್ನು ಬಾಧಿಸಿ 
ಪ್ರಕೃತ ಸೂತ್ರದಿಂದ “ಅಣ್‌' ಪ್ರ ಪ್ರತ್ಯಯವು ಬಂದು ವಸಿಷ್ಠ*ಜಸ್‌--ಅಣ್‌ (ಅ) ಎಂದಾಗಿ, 
“ಸುಪೋಧಾತುಪ್ರಾತಿಪ ದಿಕಯೋಳಃ” ಎಂಬುದರಿಂದ ಜಸ್‌ಗೆ ಲೋಪ ಬಂದು ವಸಿಷ್ಠ-ಅ 


ಅಪತ್ಯಾಧಿಕಾರಃ 1293 


ಎಂದಿರುತ್ತದೆ. “ತದ್ದಿತೇಷ್ವಚಾಮಾದೇಃ” ಎಂಬುದರಿಂದ ಆದಿ ಅಚ್‌ ವರ್ಣಕ್ಕೆ (ಅ 
ಕಾರಕ್ಕೆ "ಆ' ಕಾರವು ಆದೇಶವಾಗಿ ಬಂದು ವಸಿಷ್ಠ ಎಂಬಲ್ಲಿರುವ ಅಂತ್ಯ “ಅ” 
ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು, ವಾಸಿಷ್ಟ್‌-ಅಂವಾಸಿಷ್ಠ 
ಎಂದಾಗುತ್ತದೆ. ಈ ಪ್ರಾತಿಪದಿಕಕ್ಕೆ "ಸು' ಪ್ರತ್ಯಯವನ್ನು ಸೇರಿಸಿದಾಗ ರುತ್ವ ವಿಸರ್ಗಗಳಿಂದ 
ವಾಸಿಷ್ಠಃ ಎಂದಾಗುತ್ತದೆ. 

ಉದಾ- ಇದೇ ರೀತಿ ವಿಶ್ವಾಮಿತ್ರ*ಅಣ್‌ ಎಂದಿದ್ದಾಗ, ಹಿಂದಿನಂತೆಯೇ ಪ್ರಕ್ರಿಯೆ 
ನಡೆದು ವೈಶ್ವಾಮಿತ್ರಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಅಂಧಕೇಭ್ಯಃ ("ಅ೦ಧಕ' ವಂಶಕ್ಕೆ ಸೇರಿದವರ ಉದಾಹರಣೆ)- ಶ್ವಾಫಲ್ಯಃ 
(ಶ್ವಫಲ್ಯನ ಮಗ) ಶ್ವಫಲ್ಕನು ಅಂಧಕ ವಂಶಕ್ಕೆ ಸೇರಿದವನು. 

'ಶ್ವಫಲ್ಕಸ್ಯ ಅಪತ್ಯಂ ಪುಮಾನ್‌' ಎಂಬುದು ಲೌಕಿಕ ವಿಗ್ರಹವಾಕ್ಯ. ಶ್ವಫಲ್ಯಸ್ಕ್ಯ 
ಎಂಬುದಕ್ಕೆ ಶ್ವಫಲ್ಕ+ಜಸ್‌ ಎಂಬುದು ಅಲೌಕಿಕ ವಿಗ್ರಹವಾಕ್ಯ, ಹಿಂದಿನಂತೆ ಇಇಗ್‌ 
ಪ್ರತ್ಯಯವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಅಣ್‌ (ಅ) ಪ್ರತ್ಯಯ ಬಂದು ಶ್ವಫಲ್ಯ.-ಅ 
ಎ೦ದಿರುತ್ತದೆ. ಹಿ೦ದಿನಂತೆ ಇದಕ್ಕೆ ಆದಿವೃದ್ಧಿ (ಆ) ಬಂದು, ಕೊನೆಯ "ಅ' ಕಾರಕ್ಕೆ 
“ಯಸ್ಯೇತಿ ಚ” ಎಂಬುದರಿಂದ ಲೋಪ ಬಂದು ಶ್ವಾಫಲ್ಕ್‌--ಅ ಎಂದಿರುತ್ತದೆ. 
ಇದಕ್ಕೆ "ಸುಪ್‌' ಪ್ರತ್ಯಯವನ್ನು ಸೇರಿಸಿದಾಗ ರುತ್ವ ವಿಸರ್ಗಗಳಿಂದ ಶ್ವಾಫಲ್ಯಃ ಎಂಬ 
ರೂಪವು ಸಿದ್ಧವಾಗುತ್ತದೆ. ವೃಷ್ಟಿ ವಂಶಕ್ಕೆ ಸೇರಿದವರ ಉದಾಹರಣೆ- 

ಉದಾ- ವಾಸುದೇವಃ - "ವಸುದೇವಸ್ಯ ಅಪತ್ಯಂ ಪುಮಾನ್‌'ಎಂಬುದು ಲೌಕಿಕ 
ವಿಗ್ರಹ, ವಸುದೇವಸ್ಯ ಎಂಬುದಕ್ಕೆ ವಸುದೇವ--ಜಸ್‌ ಎಂದು ಅಲೌಕಿಕ ವಿಗ್ರಹ 
(ವಸುದೇವಸ್ಯ ಎಂಬುದಕ್ಕೆ) ಹಿಂದಿನಂತೆಯೇ ಪ್ರಕೃತ ಸೂತ್ರದಿಂದ "ಅಣ್‌(ಅ)' 
ಪ್ರತ್ಯಯ ಬಂದು ಹಿಂದಿನಂತೆ ಪ್ರಕ್ರಿಯೆ ನಡೆದು ವಾಸುದೇವಃ ಎಂಬ ರೂಪವು 
ಸಿದ್ದವಾಗುತ್ತದೆ. 

ಕುರು ವಂಶಕ್ಕೆ ಸೇರಿದವರ ಉದಾಹರಣೆ- 

ಉದಾ- ನಾಕುಲಃ ಮತ್ತು ಸಾಹದೇವಃ (ನಕುಲನ ಮಗ)- "ನಕುಲಸ್ಯ ಅಪತ್ಯಂ 
ಪುಮಾನ್‌' ಎಂಬುದು ಲೌಕಿಕ ವಿಗ್ರಹವಾಕ್ಯ. ನಕುಲಸ್ಯ ಎಂಬುದಕ್ಕೆ ನಕುಲ+ಜಸ್‌ 
ಎ೦ಬುದು ಅಲೌಕಿಕ ವಿಗ್ರಹವಾಕ್ಯ. ಹಿಂದಿನಂತೆಯೇ ಜಸ್‌ ಲೋಪವಾಗಿ ನಕುಲ+ಅ 
ಎಂದಿರುತ್ತದೆ. ಹಿಂದಿನಂತೆಯೇ ಆದಿವೃದ್ಧಿ ಮೊದಲಾದ ಕಾರ್ಯಗಳಾಗಿ ಪ್ರಾತಿಪದಿಕಕ್ಕೆ 
ಸುಪ್‌ ಪ್ರತ್ಯಯವನ್ನು ಸೇರಿಸಿದ ಮೇಲೆ ನಾಕುಲಃ ಎ೦ಬ ರೂಪವು ಸಿದ್ಧಿಯಾಗುತ್ತದೆ. 
ಸಾಹದೇವಃ ಎಂಬ ರೂಪವು ಇದೇ ರೀತಿ ಸಿದ್ಧವಾಗುತ್ತದೆ. 

("ಅಣ್‌' ಪ್ರತ್ಯಯ ಆದೇಶವನ್ನು ವಿಧಿಸುವ ಮತ್ತೊಂದು ಸೂತ್ರ) 
ಸೂತ್ರ 1೦21- ಮಾತುರುತ್‌ ಸಂಖ್ಯಾ-ಸಂ-ಛದ್ರ-ಪೂರ್ವಾಯಾಃ (4.1.15) 


ವೃತ್ತಿ ಸಂಖ್ಯಾದಿಪೂರ್ವಸ್ಯ ಮಾತೃ ಶಬ್ದಸ್ಯ ಉತ್‌-ಆದೇಶಃ ಸ್ಯಾತ್‌ ಅಣ್‌ 
ಪ್ರತ್ಯಯಶ್ಚ ದ್ವೈಮಾತುರಃಷಾಣ್ಮಾತುರಃ ಸಾ೦ಮಾತುರಃ। ಭಾದ್ರಮಾತುರಃ। 


ಲ" 


1294 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪ. ಛೇ-ಮಾತುಃ, ಉತ್‌, ಸಂಖ್ಯಾ, ಸಂಭದ್ರಪೂರ್ವಾಯಾಃ 

ಅ. ವೃ :- “ಶಿವಾದಿಭ್ಯೋಣ್‌” ಎಂಬ ಸೂತ್ರದಿಂದ “ಅಣ್‌” ಎಂಬ ಪ್ರತ್ಯಯವು, 
“ತಸ್ಯಾಪತ್ಯಂ” ಎಂಬ ಸೂತ್ರದ ಅನುವೃತ್ತಿಯು ಆಗುತ್ತದೆ. “ಪ್ರತ್ಯಯಃ”, “ಪರಶ್ಚ', 
“ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾ೦ ಪ್ರಥಮಾದ್ದಾ” ಎಂಬ 
ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ :- ಸಂಖ್ಯಾಪೂರ್ವಾ, ಸಮ್‌ಪೂರ್ವಾ ಹಾಗೂ ಭದ್ರಪೂರ್ವಾ ಮತ್ತು 
ಮಾತೃ ಶಬ್ದಗಳಿಗೆ ಅಪತ್ಕಾರ್ಥದಲ್ಲಿ ಹ್ರಸ್ವ "ಉ' ಕಾರವು ಅಂತಾದೇಶವಾಗಿ ಬರುತ್ತದೆ 
ಮತ್ತು ಇದರ ಪರದಲ್ಲಿ ತದ್ದಿತಾರ್ಥ ಅಣ್‌ ಪ್ರತ್ಯಯವು ಬರುತ್ತದೆ. 

ವಿಶೇಷ- ಮಾತೃ ಶಬ್ದದ "ಯ' ಕಾರಕ್ಕೆ “ಉ' ಕಾರವು ಆದೇಶವಾಗಿ ಬರುವುದರಿಂದ 
“ಉರಣ್‌ರಪರಃ” ಎಂಬ ಸೂತ್ರದಿಂದ "ರ'ಪರವಾಗಿ ಅಂದರೆ “ಉರ್‌' ಎಂದಾಗುತ್ತದೆ. 

ಉದಾ- ದ್ವ ಪಮಾತುರಃ (ಇಬ್ಬರು ತಾಯಂದಿರ ಮಗು): “ದ್ವಯೊಃ ಮಾತ್ರೋಃ 
ಅಪತ್ಯಂ ಪುಮಾನ್‌' ಎಂಬುದು ಲೌಕಿಕ ವಿಗ್ರಹ. ದ್ವಿ-ಓಸ್‌.-ಮಾತೃ*ಓಸ್‌ ಎಂಬುದು 
ಅಲೌಕಿಕ ವಿಗ್ರಹವಾಕ್ಯ “ತದ್ಭಿತಾರ್ಥೋತ್ತರಪದಸಮಾಹಾರೇ ಚ” ಎಂಬ ಸೂತ್ರದಿಂದ 
ಸಮಾಸವಾದ ಮೇಲೆ “ಕೃತ್‌ತದ್ದಿತಸಮಾಸಾಶ್ನ” ಎಂಬ ಸೂತ್ರದಿಂದ ಇದಕ್ಕೆ ಪ್ರಾತಿಪದಿಕ 
ಸಂಜ್ಞೆ ಬರುತ್ತದೆ. “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ "“ಸುಪ್‌' 
ಲೋಪವಾಗಿ ದ್ವಿ ಮಾತೃ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ತದ್ದಿತಾರ್ಥ ಪ್ರತ್ಯಯವಾದ 
“ಅಣ್‌' ಬಂದು, ನಂತರ ಮಾತೃ ನಲ್ಲಿರುವ ಅಂತ “ಯ” ಕಾರಕ್ಕೆ “ಉರ್‌' "ರೇಫ' 
ಪರಕವಾಗಿ ಬಂದು, ತದ್ಧಿತ ಪ್ರತ್ಯಯವು ಪರದಲ್ಲಿದ್ದಾಗ ಆದಿವೃದ್ಧಿ ಬಂದು, “ಇ' 
ಕಾರಕ್ಕೆ "ಐ' ಕಾರವು ಬಂದು, ದ್ವೈಮಾತುರ್‌+ಅ=ದ್ವೈಮಾತುರ ಇದನ್ನು 
ಸುಬಂತಮಾಡಿದಾಗ ದ್ವ 4ಮಾತುರಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಷಾಣ್ಮಾತುರಃ (ಆರು ತಾಯಂದಿರ ಮಗ): "ಷಣ್ಣಾಂ ಮಾತ್ಯಣಾಂ 
ಅಪತ್ಯಂ ಪುಮಾನ್‌' ಎಂಬುದು ಲೌಕಿಕ ವಿಗ್ರಹ, ಷಟ್‌.-ಆಮ್‌ ಮಾತೃ. ಆಮ್‌ 
ಎಂಬುದು ಇದರ ಅಲೌಕಿಕ ವಿಗ್ರಹವಾಕ್ಯ ಹಿಂದಿನಂತೆಯೇ “ತದ್ಧಿತಾರ್ಥೋತ್ತರಪದ 
ಸಮಾಹಾರೇ ಚ” ಎಂಬ ಸೂತ್ರದಿಂದ ಸಮಾಸವಾದ ಮೇಲೆ ಪ್ರಾತಿಪದಿಕ ಸಂಜ್ಞೆ 
ಬರುತ್ತದೆ. “ಸುಪೋಧಾತುಪ್ರಾದಿಪದಿಕಯೋಃ” ಎಂಬುದರಿಂದ "ಸುಪ್‌'ಗಳಿಗೆ ಲೋಪ 
ಬಂದು ಷಷ್‌--ಮಾತೃ ಎಂದಿರುತ್ತದೆ. "ಷಷ್‌' ಗೆ ಪದತ್ವವಿರುವುದರಿಂದ, ಷ್‌ ಕಾರಕ್ಕೆ) 
“ರಬಿಲಾ೦ ಜಶೋಂತೆ” ಎಂಬ ಸೂತ್ರದಿಂದ ಜಶ್ಚ್ವ(ಡ್‌) ಬಂದು, 
“ಯರೊನುನಾಸಿಕೇನುನಾಸಿಕೋ ವಾ” ಸೂತ್ರದಿಂದ “ಡ್‌' ಕಾರಕ್ಕೆ ಅನುನಾಸಿಕ 
(ಣ್‌) ಆದೇಶವು ಬಂದು ಷಷ್‌--ಮಾತೃಷಣ್ಮಾತೃ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
ಅಪತ್ಕಾರ್ಥದಲ್ಲಿ “ಅಣ್‌' ಪ್ರತ್ಯಯವು ಬಂದು ಷಣ್‌.ಮಾತೃ*ಅ ಎಂದಿದ್ದಾಗ, 
ಹಿಂದಿನಂತೆ "ಯ'ಕಾರಕ್ಕೆ "ಉರ್‌' ಆದೇಶ ಬಂದು, ಇದು ತದ್ದಿತವಾದ್ದರಿಂದ ಆದಿವೃದ್ಧಿ 
ಬಂದು “ಷಟ್‌'ನಲ್ಲಿರುವ ಪ್ರಥಮ "ಅ' ಕಾರಕ್ಕೆ ದೀರ್ಫಬಂದು 
ಷಾಣ್ಮಾತುರ್‌.-ಅಷಾಣ್ಮಾತುರ ಎಂದಾಗಿ ಸುಬಂತಮಾಡಿದಾಗ ಷಾಣ್ಮಾತುರಃ 


ಅಪತ್ಯಾಧಿಕಾರಃ 1295 


ಎಂದಾಗುತ್ತದೆ. 

ಉದಾ- ಸಾಂಮಾತುರಃ (ಒಳ್ಳೆಯ ತಾಯಿಯ ಮಗ): "ಸಮ್‌ಮಾತುಃ ಅಪತ್ಯಂ 
ಪುಮಾನ್‌' ಎಂಬುದು ಲೌಕಿಕ ವಿಗ್ರಹವಾಕ್ಯ ಸಮ್‌ಮಾತೃ--ಸು ಎಂಬುದು ಅಲೌಕಿಕ 
ವಿಗ್ರಹವಾಕ್ಯ. “ಕುಗತಿಪ್ರಾದಯಃ” ಎಂಬ ಸೂತ್ರದಿಂದ ಸಮಾಸವಾಗಿ ಪ್ರಾತಿಪದಿಕ 
ಸಂಜ್ಞೆಯನ್ನು ಹೊಂದುತ್ತದೆ. “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ 
“ಸುಪ್‌' ಲೋಪವಾಗಿ ಸಮ್‌+ಮಾತೃ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ತದ್ಧಿತವಾದ 
“ಅಣ್‌' ಪ್ರತ್ಯಯವು ಬಂದು "ಮಾತೃ' ನಲ್ಲಿರುವ “ಯ” ಕಾರಕ್ಕೆ "ಉರ್‌' ಆದೇಶವಾಗಿ 
ಬಂದು ಆದಿವೃದ್ಧಿಯಿ೦ದ ಸಾಮ್‌ಮಾತುರ್‌+ಅ-ಸಾಂಮಾತುರ ಎಂದಾದಮೇಲೆ 
ಸುಬಂತಮಾಡಿದಾಗ ಸಾಂಮಾತುರಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಭಾದ್ರಮಾತುರಃ - (ಒಳ್ಳೆಯ ತಾಯಿಯ ಮಗ):"ಭದ್ರಮಾತುಃ ಅಪತ್ಯಂ 
ಪುಮಾನ್‌' ಎಂಬುದು ಲೌಕಿಕ ವಿಗ್ರಹವಾಕ್ಯ. ಭದ್ರಾ*ಸು ಮಾತೃ*ಸು ಎಂಬುದು 
ಅಲೌಕಿಕ ವಿಗ್ರಹವಾಕ್ಯ “ವಿಶೇಷಣಂ ವಿಶೇಷ್ಟೇಣ ಬಹುಳಂ೦” ಎಂಬುದರಿಂದ ಸಮಾಸ 
ಮಾಡಿದಾಗ ಪ್ರಾತಿಪದಿಕ-ಸಂಜ್ಞೆಯು ಬರುತ್ತದೆ. “ಸುಪೋಧಾತುಪ್ರಾತಿಪದಿಕಯೋಃ” 
ಎಂಬುದರಿಂದ ಸುಪ್‌ ಗಳಿಗೆ ಲೋಪ ಬಂದು ಭದ್ರಾ*ಮಾತೃ ಎಂದಿರುತ್ತದೆ. “ಪುಂವತ್‌ 
ಕರ್ಮಧಾರಯ ಜಾತಿಯ ದೇಶೀಯೇಷು” ಎಂಬ ಸೂತ್ರದಿಂದ ಭದ್ರಾ ಶಬ್ದಕ್ಕೆ 
ಪುಂವದ್‌ಭಾವ ಬಂದು ಭದ್ರಮಾತೃ ಎಂದಾಗುತ್ತದೆ. ಪ್ರಕೃತ ಸೂತ್ರದಿಂದ ತದ್ಧಿತ 
“ಅಣ್‌' ಪ್ರತ್ಯಯವು ಬಂದು "ಮಾತೃ' ವಿನಲ್ಲಿರುವ "ಯ' ಕಾರಕ್ಕೆ "ಉರ್‌' ಆದೇಶವು 
ಬಂದು, ಭದ್ರ ಎಂಬುದರಲ್ಲಿರುವ ಆದಿ "ಅ' ಕಾರಕ್ಕೆ ವೃದ್ಧಿ 

(ಆ) ಬಂದು, ಭಾದಮಾತುರ್‌4ಅ=ಭಾದ್ರಮಾತುರ ಎಂದಿದ್ದಾಗ, ಸುಬಂತ 
ಮಾಡಿದ ಮೇಲೆ ಭಾದ್ರಮಾತುರಃ ಎಂಬ ರೂಪವು ಸಿದ್ಧವಾಗುತ್ತದೆ. 
("ಢಕ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ 1022- ಸ್ತ್ರೀಭ್ಯೋ ಢಕ್‌ | (4.1120) 

ವೃತ್ತಿ- ಸ್ವ್ರೀಪ್ರತ್ಯಯಾಂತೇಭ್ಯಃ ಢಕ್‌। ವೈನತೇಯಃ। 

ಪ. ಛೇ- ಸ್ತ್ರೀಭ್ಯಃ, ಢಕ್‌। 

ಅ.ವೃ.- “ತಸ್ಯಾಪತ್ಯಂ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ?, 
“ಪರಶ್ನ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಧಿತಾಃ”, “ಸಮರ್ಥಾನಾಂ ಪ್ರಥಮಾದ್ದಾ” 
ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ. - ಅಪತ್ಯಾರ್ಥದಲ್ಲಿ ಸ್ತ್ರ ಪ್ರತ್ಯಯಾಂತ ಶಬ್ದಗಳ ಮೇಲೆ “ಢಕ್‌' ಪ್ರತ್ಯಯವು 
ಬರುತ್ತದೆ. ಢಕ್‌ ನಲ್ಲಿ "ಢ್‌' ಮಾತ್ರ ಉಳಿಯುತ್ತದೆ. ಅದಕ್ಕೆ “ಆಯನ್‌-ಏಯ್‌- 
ಈನ್‌-ಈಯ್‌-ಇಯ್‌-ಫಢಖಛಫಘಾಂ ಪ್ರತ್ಯಯಾದೀನಾಂ” ಎಂಬ ಸೂತ್ರದಿಂದ 
ಏಯ್‌ ಆದೇಶ ಬರುತ್ತದೆ. 

ಉದಾ- ವೈನತೇಯಃ - (ವಿನತೆಯ ಮಗ):"ವಿನತಾಯಾಃ ಅಪತ್ಯಂ ಪುಮಾನ್‌' 


1296 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಎಂಬುದು ಲೌಕಿಕ ವಿಗ್ರಹವಾಕ್ಯ ವಿನತಾ ಜಸ್‌ ಎಂಬುದು ಅಲೌಕಿಕ ವಿಗ್ರಹವಾಕ್ಯ. 
A) ಢಕ್‌” ಎಂಬುದರಿಂದ "ಢಕ್‌'(ಢ್‌.-ಅ) ಪ್ರತ್ಯಯವು ಬಂದು, ಅದಕ್ಕೆ(ಢ್‌) 
“ಕೈಯನ್‌-ಎಯ್‌-ಈನ್‌-ಈಯ್‌-ಇಯ್‌-ಫಢಖಛಘಾಂ ಪ್ರತ್ಯಯಾದೀನಾಂ?” ಎಂಬ 
ಸೂತ್ರದಿಂದ "ಏಯ್‌' ಆದೇಶ ಬಂದು ಏಯ್‌. ಅಐಏಯ ಎಂಬ ಆದೇಶವು 
ಬಂದು ವಿನತಾ*ಜಸ್‌-ಏಯ ಎಂದಿದ್ದಾಗ, ಪ್ರಾತಿಪದಿಕ ಸಂಜ್ಞೆ ಬಂದು 
“ಸುಪೋಧಾತುಪ್ರಾತಿಪದಿಕಯೋಃ” ಎ೦ಬ ಸೂತ್ರದಿಂದ "ಸುಪ್‌(ಜಸ್‌)' ಗೆ ಲೋಪ 
ಬಂದು ವಿನತಾ*೬ಏಯ ಎಂದಿರುತ್ತದೆ. ಈ ತದ್ಧಿತ ಪ್ರತ್ಯಯ(ಢಕ್‌) “ಕಿತ್‌' 
ಅಗಿರುವುದರಿಂದ “ಕ್ವಿತಿಚ” ೦ಬ ಸೂತ್ರದಿಂದ ಆದಿವೃದ್ಧಿ ಬಂದು "ವಿ' ನಲ್ಲಿರುವ 
"ಇ'ಕಾರಕ್ಕೆ "ಐ' ಕಾರವು ಬಂದು, “ವೈ' ಎಂದಾಗುತ್ತದೆ. ವೈನತಾ--ಏಯ ಎಂದಿದ್ದಾಗ, 
ವೈನತಾ ಎಂಬಲ್ಲಿರುವ "ಆ' ಕಾರಕ್ಕೆ “ಯಸ್ಯೇತಿ ಚ” ಎಂಬುದರಿಂದ ಲೋಪ 
ಬಂದು ವೈನತ್‌*ಏಯ- ವೈನತೇಯ ಎಂದಾಗುತ್ತದೆ. "ಏಕದೇಶವಿಕೃತ ನ್ಯಾಯದಿಂದ' 
ಪದಿಕಕ್ಕೆ “ಸುಪ್‌ ಪ್ರತ್ಯಯವನ್ನು ಸೇರಿಸಿದಾಗ ವೈನತೇಯ: . ಎಂಬೆ ರೂಪವು 
1! 
ಉದಾ:-ಕೌಂತೇಯ:- (ಕುಂತಿಯ ಮಗ):ಕುಂತ್ಯಾಃ ಅಪತ್ಯಂ ಪುಮಾನ್‌' 
ಎ೦ಬುದು ಲೌಕಿಕ ತು ವಷ್ಟು ಕುಂತ್ಯಾಃ ಎಂಬುದಕ್ಕೆ ಕುಂತಿ-ಜಸ್‌ ಎಂಬುದು 
ಅಲೌಕಿಕ ವಿಗ್ರಹವಾಕ್ಯ. “ ಸ್ತ್ರೀಭ್ಯೋಢಕ” ಎರಟುದರಿಂಿದ. “ಢಕ್‌' ಪ ಪ್ರತ್ಯಯ ಬರುತ್ತದೆ. 
“ಆಯನ್‌-ಐಯ್‌-ಶನ್‌ ಈಯ್‌-ಇಯ್‌-ಫಢಖಛಘಾಂ ಪ್ರತ್ಯಯಾದೀನಾಂ” ಎಂಬ 
ಸೂತ್ರದಿಂದ ಢಕ್‌(ಢ್‌) ಗೆ ಏಯ್‌ ಆದೇಶ ಬರುತ್ತದೆ. ಇದು ತದ್ದಿತಾಂತವಾಗಿರು 
ವುದರಿಂದ ಪ್ರಾತಿಪದಿಕ ಸಂಜ್ಞೆ ಬಂದು, “ಸುಪೋಧಾತುಪ್ರಾತಿಪದಿಕಯೋಃ” 
ಎಂಬುದರಿಂದ ಸುಪ್‌ ಲೋಪವಾಗಿ ಕುಂತಿ-ಏಯ ಎಂದಿರುತ್ತದೆ. ಇದು “ಕ್ವಿತಿಚ” 
ಎಂಬ ಸೂತ್ರದಿಂದ ಆದಿವೃದ್ಧಿ ಯಿಂದ “ಕ' ಕಾರದ ನಂತರ ಇರುವ "ಉ' ಕಾರಕ್ಕೆ 
"ಔ' ಕಾರವು ಆದೇಶವಾಗಿ ಬಂದು ಕೌಂತಿ4ಏಯ್‌ ಎಂದಿರುತ್ತದೆ. ಕೌಂತಿ ಎಂಬಲ್ಲಿರುವ 
ಸ ಸಂಜ್ಞಕ “ಇ ಕಾರಕ್ಕೆ “ಯಸ್ಯೇತಿ ಚ” ಎಂಬುದರಿಂದ ಲೋಪ ಬಂದು 
ಕೌಂತ್‌-ಏಯ- ಅ ಕೌಂತೇಯ ಎಂದಾಗುತ್ತದೆ. ಇದು ಏಕದೇಶವಿಕೃತ ನ್ಯಾಯದಿಂದ 
ಇದನ್ನು ಪ್ರಾತಿಪದಿಕವಾಗಿ ಭಾವಿಸಿ ಸುಬ೦ತ ಮಾಡಿದಾಗ ರುತ್ವ ವಿಸರ್ಗಗಳಿಂದ 
ಕೌಂತೇಯಃ ಎಂದಾಗುತ್ತದೆ. 
ಉದಾ:-ರಾಧೇಯಃ - ರಾಧೆಯ ಮಗ:"ರಾಧಾಯಾಃ ಅಪತ್ಯಂ ಪುಮಾನ್‌” 
ಎಂಬುದು ಲೌಕಿಕ ಪುಗ್ರಸವಾಕ್ಷಾ ರಾಧಾಯಾಃ ಎಂಬುದಕ್ಕೆ ರಾಧಾ4ಜಸ್‌ ಎಂಬುದು 
ಅಲೌಕಿಕ ವಿಗ್ರಹವಾಕ್ಯ. “ ಸ್ತ್ರೀಭ್ಯೋಢಕ್‌” ಎಂಬುದರಿಂದ ಢ (ಡ್‌.-ಅ) “ಆಯನ್‌- 
ಏಯ್‌-ಈನ್‌- _ಈಯ್‌-ಸೆಯ್‌-ಫಢಖಲಘಾಂ ಪ್ರತ್ಯಯಾದೀನಾಂ” ಢ್‌ ಗೆ ಏಯ್‌ 
ಆದೇಶ ಬಂದು ರಾಧಾ-ಏಯ್‌.--ಅ ಎಂದಾಗುತ್ತದೆ. ಹಿ೦ದಿನಿಂತೆ “ಯಸ್ಯೇತಿ ಚ” 
ಎಂಬುದರಿಂದ ರಾಧಾ ಎಂಬಲ್ಲಿರುವ "“ಆ' ಕಾರಕ್ಕೆ ಲೋಪ "ಬಂದು 
ರಾಧ್‌4ಏಯ=ರಾಧೇಯ ಎಂದಾಗುತ್ತದೆ. ಈ ಪ್ರಾತಿಪದಿಕಕ್ಗೆ “ಸುಪ್‌' ಸೇರಿಸಿದಾಗ 


ಅಪತ್ಯಾಧಿಕಾರಃ 1297 
ರಾಧೇಯಃ ಎಂಬ ರೂಪವು ಸಿದ್ದವಾಗುತ್ತದೆ. 
(ಕನೀನ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ. 1023 - ಕನ್ಯಾಯಾಃ ಕನೀನ ಚ। (4.1.16) 

ವೃತ್ತಿ- ಚಾತ್‌ ಅಣ್‌। ಕಾನೀನಃ ವ್ಯಾಸ್ಯಃ। ಕರ್ಣಶ್ಚ 

ಅ. ವೃ- “ಶಿವಾದಿಭ್ಯೋ5ಣ್‌” ಎಂಬ ಸೂತ್ರದಿಂದ "ಅಣ್‌' ಎಂಬ ಪದವು 
ಮತ್ತು “ತಸ್ಯಾಪತ್ಯಂ” ಎಂಬ ಸೂತ್ರವು ಅನುವೃತ್ತವಾಗುತ್ತವೆ. “ಪ್ರತ್ಯಯಃ”, “ಪರಶ್ನ”, 
“ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾ೦ ಪ್ರಥಮಾದ್ದಾ” ಎಂಬ 
ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ. - ಅಪತ್ಕಾರ್ಥದಲ್ಲಿ ಕನ್ಯಾ ಶಬ್ದ ಕೆ ಕನೀನ ಎಂಬ ಆದೇಶವು ಬರುತ್ತದೆ 
ಮತ್ತು ಇದರ ಪರದಲ್ಲಿ "ಅಣ್‌' ಪ್ರತ್ಯಯವು ಬರುತ್ತದೆ. ಇದು “ಸ್ತೀಭ್ಯೋಢಕ್‌” 
ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. | 

ಉದಾ- ಕಾನೀನೋ ವ್ಯಾಸಃ, ಕರ್ಣಶ್ಚ (ಕನಯ, ಅಂದರೆ ಮದುವೆಯಾಗದವಳ) 
ಮಗ “ಕನ್ಯಾಯಾಃ ಅಪತ್ಯಂ ಪುಮಾನ್‌' ಎಂಬುದು ಲೌಕಿಕ ವಿಗ್ರಹವಾಕ್ಯ. ಕನ್ಯಾಯಾಃ 
ಎಂಬುದಕ್ಕೆ ಕನ್ಯಾ*ಜಸ್‌ ಎಂಬುದು ಅಲೌಕಿಕ ವಿಗ್ರಹವಾಕ್ಯ. ಪ್ರಕೃತ ಸೂತ್ರದಿಂದ 
ಕನ್ಯಾ ಶಬ್ದಕ್ಕೆ ಕನೀನ ಎಂಬುದು ಆದೇಶವಾಗಿ ಬ೦ದು ಅದಕ್ಕೆ "ಅಣ್‌' (ಅ) 
ಪ್ರತ್ಯಯವನ್ನು ಸೇರಿಸಿದಾಗ ಕನೀನ--ಅ ಎಂದಿರುತ್ತದೆ. ಈ ತದ್ದಿತಾಂತ ಶಬ್ದವು 
ಪ್ರಾತಿಪದಿಕವಾಗಿರುವುದರಿಂದ, ಹಿಂದಿನಂತೆಯೇ ಆದಿವೃದ್ಧಿ ಮೊದಲಾದ 
ಕಾರ್ಯಗಳಾಗಿ ಪ್ರಾತಪದಿಕಕ್ಕೆ ಸುಪ್‌ ಪ್ರತ್ಯಯವನ್ನು ಸೇರಿಸಿದ ಮೇಲೆ ರುತ್ವ 
ವಿಸರ್ಗಗಳಿಂದ ಕಾನೀನಃ ಎಂದಾಗುತ್ತದೆ. 

(ಯತ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ 1024 - ರಾಜಶ್ಚಶುರಾದ್ಯತ್‌।(4.1.137) 

ವಾರ್ತಿಕ - ರಾಜ್ಯ ಜಾತೌ ಏವ ಇತಿ ವಾಚ್ಯಂ। 

ಪ. ಛೇ- ರಾಜಶ್ಚಶುರಾತ್‌, ಯತ್‌ । 

ಅ. ವೃ- “ತಸ್ಕಾಪತ್ಯಂ” ಎಂಬ ಸೂತ್ರ ಅನುವೃತ್ತವಾಗುತ್ತದೆ. “ಪ್ರತ್ಯಯ”, 
“ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾ೦ ಪ್ರಥಮಾದ್ದಾ” 
ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ. - ರಾಜನ್‌ ಮತ್ತು ಶ್ವಶುರ ಶಬ್ದಗಳ ನಂತರ ಅಪತ್ಯಾರ್ಥದಲ್ಲಿ ತದ್ಧಿತ 
ಪ್ರತ್ಯಯವಾದ "ಯತ್‌' ಬರುತ್ತದೆ. ಇದರಲ್ಲಿ "ಯ' ಕಾರ ಮಾತ್ರ ಉಳಿಯುತ್ತದೆ. 

ವಾರ್ತಿಕ॥ ರಾಜ್ಞಃ ಜಾತೌ ಏವ ಇತಿ ವಾಚ್ಯಂ। 

ಅರ್ಥ:- ರಾಜನ್‌ ಶಬ್ದದ ನಂತರ ಜಾತಿ ವಾಚ್ಯವು (ಜಾತ್ಯರ್ಥಕವಾದ ಅರ್ಥವು) 
ಪರದಲ್ಲಿದ್ದಾಗ ಮಾತ್ರ "ಯತ್‌' ಪ್ರತ್ಯಯವು ಬರುತ್ತದೆ ಎಂದು ಹೇಳಬೇಕು. 


1298 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವಿಶೇಷ:- ಯತ್‌ ಪ್ರತ್ಯಯವು ಅಪತ್ಕಾರ್ಥವನ್ನೂ ಹೇಳುತ್ತದೆ ಮತ್ತು ರಾಜನ್‌ 

ಶಬ್ದ ಪ್ರಯೋಗ ಮಾಡಿದಾಗ ಜಾತ್ಯರ್ಥದಲ್ಲೇ ಬರುತ್ತದೆ ಎಂಬುದೇ ವಿಶೇಷ. 
("ಅನ್‌' ಗೆ ಪ್ರಕೃತಿಭಾವ ವಿಧಿಸುವ ಸೂತ್ರ) 

ಸೂತ್ರ. 1೦2೮-ಯೇಚಾಛಾವಕರ್ಮಣೋಃ। (6.4.1668) 

ವೃತ್ತಿ- ಯಾದೌ ತದ್ಭಿತೇ ಪರೇ ಅನ್‌ ಪ್ರಕೃತ್ಯಾ ಸ್ಯಾತ್‌ ನತು ಭಾವಕರ್ಮೊಣೋಃ। 
ರಾಜನ್ಯಃ ಜಾತಾವೇವೇತಿ ಕಿಂ? 

ಪ. ಛೇ- ಯೇ,ಚ, ಅಭಾವಕರ್ಮಣೋಃ 

ಅ. ವೃ.-“ಅನ್‌” ಎಂಬ ಸೂತ್ರದಿಂದ "ಅನ್‌' ಪದವು ಅನುವೃತ್ತವಾಗುತ್ತದೆ. 
“ಆಪತ್ಯಸ್ಯ ಚ ತದ್ದಿತೇತನಾತಿ” ಎಂಬ ಸೂತ್ರದಿಂದ ತದ್ಧಿತೇ ಎಂಬ ಪದವು ಮತ್ತು 
“ಪ್ರಕೃತ್ಯೈಕಾಚ್‌” ಎಂಬ ಸೂತ್ರದಿಂದ ಪ್ರಕೃತ್ಯಾ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ. - "ಯ'-ಕಾರಾದಿಯಾದ ತದ್ಧಿತ ಪ್ರತ್ಯಯದ ಪರದಲ್ಲಿ ಇರುವ "ಅನ್‌' 
ಗೆ ಪ್ರಕೃತಿಭಾವವು ಬರುತ್ತದೆ. ಆ ತದ್ಧಿತ ಪ್ರತ್ಯಯಕ್ಕೆ ಭಾವ ಮತ್ತು ಕರ್ಮಗಳ 
ಅರ್ಥವಿಲ್ಲದಿದ್ದಾಗ. 

ಉದಾ- ರಾಜನ್ಯಃ (ರಾಜನ ಸಂತಾನ):"ರಾಜ್ಯ ಅಪತ್ಯಂ ಜಾತಿಃ” ಎಂಬುದು 
ಲೌಕಿಕ ವಿಗ್ರಹವಾಕ್ಯ ರಾಜ್ಯ ಎಂಬುದಕ್ಕೆ ರಾಜನ್‌-ಜಸ್‌ ಎಂಬುದು ಅಲೌಕಿಕ 
ವಿಗ್ರಹವಾಕ್ಯ. ಹಿಂದಿನ “ರಾಜ್ಞಃ ಜಾತೌ ಏವ ಇತಿ ವಾಚ್ಯಂ' ಎ೦ಬ ವಾರ್ತಿಕದಿಂದ 
“ಜಾತಿಯ ಜೊತೆಗೆ” ಎಂದು ಸೂಚಿಸುವ ಅರ್ಥದಲ್ಲಿ “ರಾಜ-ಶ್ವಶುರಾದ್ಯತ್‌” ಎಂಬ 
ಸೂತ್ರದಿಂದ ಯತ್‌ (ಯ) ಪ್ರತ್ಯಯವು ಬರುತ್ತದೆ. ಇದು “ತಸ್ಯಾಪತ್ಯಂ” ಎಂಬ 
ಸೂತ್ರಕ್ಕೆ ಬಾಧಕವಾಗಿದೆ. ತದ್ದಿತಾಂತವಾದ ಈ ಶಬ್ದವು ಪ್ರಾತಿಪದಿಕ ಸಂಜ್ಞೆಯನ್ನು 
ಹೊಂದಿದ ಮೇಲೆ ಪರದಲ್ಲಿ ಸೇರಿಸುವ "ಸುಪ್‌' ಪ್ರತ್ಯಯಕ್ಕೆ ಲೋಪ ಬಂದು 
ರಾಜನ್‌4ಯ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ ಪ್ರಕೃತಿಭಾವವು ಬಂದು “ನಸ್ತದ್ಧಿತೇ” 
ಎಂಬ ಸೂತ್ರದಿಂದ ಬರಬೇಕಾದ "ಅನ್‌' ಲೋಪವು ಬರುವುದಿಲ್ಲ. ಆಗ ರಾಜನ್ಯ 
ಎಂಬ ರೂಪವು ಹಾಗೆಯೆ ಇರುತ್ತದೆ. ಸುಬಂತಮಾಡಿದಾಗ ರೆಉಇತ್ವ-ವಿಸರ್ಗಗಳಿಂದ 
ರಾಜನ್ಯಃ ಎಂಬ ರೂಪವು ಸಿದ್ಧಿಸುತ್ತದೆ. ಇಲ್ಲಿ ಕ್ಷತ್ರಿಯ ಜಾತಿಯು ಸೂಚಿತವಾಗಿದೆ. 

(ಪ್ರಕೃತಿ ಭಾವದ ಅರ್ಥವನ್ನು ವಿಧಿಸುವ ಸೂತ್ರ) 

ಸೂತ್ರ. 1026 - ಅನ್‌ (6.4.167) 

ವೃತ್ತಿ- ಅನ್‌ ಪ್ರಕೃತ್ಯಾಸ್ಕಾತ್‌ ಅಣಿ ಪರೆ। ರಾಜನಃ। ಶ್ವಶುರ್ಯಃ। 

ಅ. ವೃ.- “ಇನಣ್ಯನಪತ್ಯೇ” ಎಂಬ ಸೂತ್ರದಿಂದ ಅಣಿ ಎಂಬ ಪದವು, 
“ಪ್ರಕೃತ್ಯೆಕಾಚ್‌” ಎಂಬ ಸೂತ್ರದಿಂದ ಪ್ರಕೃತ್ಯಾ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ. - ಅಣ್‌ ಪ್ರತ್ಯಯವು ಪರದಲ್ಲಿದ್ದಾಗ “ನಸ್ತದ್ದಿತೇ” ಎಂಬ ಸೂತ್ರವನ್ನು 
ಬಾಧಿಸಿ "ಅನ್‌' ಗೆ ಪ್ರಕೃತಿಭಾವವು ಬರುತ್ತದೆ. 


ಅಪತ್ಯಾಧಿಕಾರಃ 1299 


ಉದಾ- ರಾಜನಃ-(ರಾಜನ ಸಂತಾನ ಆದರೆ ಅವನು ಕ್ಷತ್ರಿಯ ಜಾತಿಗೆ 
ಸೇರಿದವನಲ್ಲ): “ತಸ್ಕಾಪತ್ಯಂ” ಎಂಬ ಸೂತ್ರದಿಂದ ಸಾಧಾರಣವಾಗಿ ಬರುವ ಅಣ್‌ 
ಪ್ರತ್ಯಯವು ಬಂದಿದೆ. ತದ್ದಿತಾಂತವಾದ ಈ ಶಬ್ದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬಂದು 
ಪರದಲ್ಲಿರುವ ಸುಪ್‌ ಗೆ ಲೋಪ ಬರುತ್ತದೆ. ರಾಜನ್‌ ಎಂಬಲ್ಲಿರುವ ಆದಿ ಆ ಕಾರಕ್ಕೆ 
ಆ ಕಾರವೇ ಆದೇಶವಾಗಿ ಬರುತ್ತದೆ. ಆಗ ರಾಜನ್‌. ಅ ಎಂದಿರುತ್ತದೆ. ಪ್ರಕೃತ 
ಸೂತ್ರದಿಂದ ಅನ್‌ಗೆ ಬರಬೇಕಾದ ಲೋಪವನ್ನು ಬಾಧಿಸಿ ಅನ್‌ ಶಬ್ದವೇ 
ಪ್ರಕೃತಿಭಾವದಿಂದ ಇರುತ್ತದೆ. ಆಗ ರಾಜನ್‌4ಅ=ರಾಜನ ಎಂದಾಗಿ ಸುಬ೦ತವಾದಾಗ 
ರಾಜನಃ ಎಂದು ರೂಪವು ಸಿದ್ದವಾಗುತ್ತದೆ. 

ಉದಾ- ಶ್ವಶುರ್ಯಃ - (ಮಾವನ ಮಗ):'ಶ್ವಶುರಸ್ಕ ಅಪತ್ಯಂ ಪುಮಾನ್‌” ಎಂಬುದು 
ಲೌಕಿಕ ವಿಗ್ರಹವಾಕ್ಯ. ಶ್ವಶುರಸ್ಯ ಎಂಬುದಕ್ಕೆ ಶ್ವಶುರ--ಜಸ್‌ ಎಂಬುದು ಅಲೌಕಿಕ 
ವಿಗ್ರಹವಾಕ್ಯ, ಇಲ್ಲಿ ಅಪತ್ಯಾರ್ಥದಲ್ಲಿ ಬರಬೇಕಾದ "ಅಣ್‌'ನ್ನು ಬಾಧಿಸಿ “ರಾಜ- 
ಶ್ವಶುರಾದ್ಯತ್‌” ಎಂಬ ಸೂತ್ರದಿಂದ "ಯತ್‌(ಯ)' ಬಂದು, ತದ್ಧಿತಾಂತ ಪ್ರಾತಿಪದಿಕವಾಗಿ 
"ಸುಪ್‌' ಲೋಪವಾದಮೇಲೆ ಶ್ವಶುರ-ಯ ಎಂದಿರುತ್ತದೆ. "ಭ' ಸಂಜ್ಮಕವಾದ ಶ್ವಶುರ 
ಶಬ್ದದ ಅಂತ್ಯ “ಅ” ಕಾರಕ್ಕೆ ಲೋಪಬಂದು ಶ್ವಶುರ್‌--ಯಶ್ಚಶುರ್ಯ ಎಂದಾದ ಮೇಲೆ 
ಸುಬಂತವಾದಾಗ ರುತ್ವ-ವಿಸರ್ಗಗಳಿಂದ ಶ್ವಶುರ್ಯಃ ಎಂಬ ರೂಪವು ಸಿದ್ಧವಾಗುತ್ತದೆ. 

("ಘ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ 1೦27- ಕ್ಷತ್ರಾದ್‌ ಘಃ(4.1.136) 

ವೃತ್ತಿ- ಕ್ಷತ್ರಿಯಃ ಜಾತೌ ಇತ್ಯೇವ। ಕ್ಷಾತ್ರಿಃ ಅನ್ಯತ್ರ 

ಅ. ವೃ.- “ತಸ್ಯಾಪತ್ಯಂ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, 
“ಪರಶ್ಚ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾಂ ಪ್ರಥಮಾದ್ವಾ” 
ಎ೦ಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- ಪ್ರಾತಿಪದಿಕವಾದ ಕ್ಷತ್ರ ಶಬ್ದದ ಮೇಲೆ ಜಾತ್ಯರ್ಥದಿಂದ ಕೂಡಿದ 
ಅಪತ್ಯಾರ್ಥದಲ್ಲಿ “ಘ' ಪ್ರತ್ಯಯವು ಬರುತ್ತದೆ. “ಘ' ನಲ್ಲಿ ಎರಡು ಅಕ್ಷರಗಳಿವೆ 
ಫ್‌. ಅ. “ಆಂತುನ್‌-ಏಂತತ್‌-ಈನ್‌-ಈಂತತ್‌-ಇಂತ್‌-ಪ ಡ್‌ ಖಛಘಾಂ 
ಪ್ರತ್ಯಯಾದೀನಾಂ” ಎಂಬ ಸೂತ್ರದಿಂದ "ಫ್‌' ಗೆ “ಇಯ್‌' ಪ್ರತ್ಯಯವು ಬಂದು 
ಇಯ್‌--ಅ-ಇಯ ಆಗುತ್ತದೆ. 

ಉದಾ- ಕ್ಷತ್ರಿಯಃ (ಕ್ಷತ್ರ ಜಾತಿಗೆ ಸೇರಿದವನ ಮಗ):ಕ್ಷತ್ರಸ್ಕ ಅಪತ್ಯಂ ಪುಮಾನ್‌' 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಕ್ಷತ್ರಸ್ಯ ಎಂಬುದಕ್ಕೆ ಕ್ಷತ್ರ-ಜಸ್‌ ಎ೦ಬುದು ಅಲೌಕಿಕ 
ವಿಗ್ರಹವಾಕ್ಯ. ಇದಕ್ಕೆ ಅಪತ್ಕಾರ್ಥದಲ್ಲಿ "ಇಇಗ್‌(ಇ)' ಪ್ರತ್ಯಯವು ಬರಬೇಕಾಗಿತ್ತು. 
ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಫ್‌' ಪ್ರತ್ಯಯವು ಬರುತ್ತದೆ. ಆ ಘ(ಫ್‌4ಅ) 
ಗೆ “ಆಯನ್‌-ಏಯ್‌-ಈನ್‌-ಈಯ್‌-ಇಯ್‌-ಫಢಖಛಘಾಂ ಪ್ರತ್ಯಯಾದೀನಾಂ” 
ಎಂಬ ಸೂತ್ರದಿಂದ "ಫ್‌' ಗೆ "ಇಯ್‌' ಪ್ರತ್ಯಯವು ಬಂದು ಇಯ್‌4ಅವಇಯ 


1300 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಎಂದಾಗುತ್ತದೆ. ತದ್ದಿತಾಂತ ಶಬ್ದವಾದ ಈ ಪ್ರಾತಿಪದಿಕಕ್ಕೆ ಪರದಲ್ಲಿರುವ ಸುಪ್‌ ಗೆ 
ಲೋಪ ಬಂದು ಕ್ಷತ್ರ ಇಯ ಎಂದಿರುತ್ತದೆ. ಇದಕ್ಕೆ ಆದಿವೃದ್ಧಿ ನಿಮಿತ್ತಗಳು ಯಾವುದು 
ಇಲ್ಲದಿದ್ದರಿಂದ "ಕ್ಷತ್ರ' ಎಂದೇ ಇರುತ್ತದೆ. “ಯಸ್ಯೇತಿ ಚ” ಎಂಬ ಸೂತ್ರದಿಂದ 
ಅಂತ್ಯ "ಅ' ಕಾರಕ್ಕೆ ಲೋಪ ಬಂದು ಕ್ಷತ್ರ್‌-ಇಯಕ್ಷತ್ರಿಯ ಎಂದಾಗಿ, ಸುಬಂತವಾದಾಗ 
ಕ್ಷತ್ರಿಯಃ ಎಂದಾಗುತ್ತದೆ. 

ಉದಾ- ಕ್ಹಾತ್ರಿಃ-(ಕ್ಷತ್ರಿಯನ ಮಗ): ಕ್ಷತ್ರ*ಇಇಗ್‌ ಎಂಬಲ್ಲಿ ಈ ತದ್ಧಿತ ಪ್ರತ್ಯಯವು 
ಅಪತ್ಕಾರ್ಥದಲ್ಲಿ ಮಾತ್ರ ಬಂದಿದೆಯೇ ಹೊರತು ಜಾತ್ಯರ್ಥದಲ್ಲಿ ಇಲ್ಲ ಈ “ಇಇಗ್‌' 
ಪ್ರತ್ಯಯವು ಇಗೆತ್‌ ಆಗಿರುವುದರಿಂದ ಆದಿವೃದ್ಧಿಯು ಬಂದು ಕ್ಷಾತ್ರಃಇ ಎಂದಿದ್ದಾಗ 
“ಯಸ್ಯೇತಿ ಚ” ಎಂಬುದರಿಂದ ಅಂತ್ಯ "ಅ' ಕಾರಕ್ಕೆ ಲೋಪ ಬಂದು 
ಕ್ಲಾತ್‌*ಇಯಪಕ್ಷಾತಿಯ ಎಂದಾಗಿ ಸುಬ೦ತವಾದ ಮೇಲೆ ಕ್ಷಾತ್ರಿಯಃ ಎಂದಾಗುತ್ತದೆ. 


(ಠಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ. 1೦28 - ರೇವತ್ಯಾದಿಛ್ಯಷ್ಠಕ್‌। (4.1146) 

ಪ. ಛೇ- ರೇವತ್ಕಾದಿಭ್ಯಃ, ಠಕ್‌ । 

ಅರ್ಥ. - "ರೇವತಿ' ಗಣದಲ್ಲಿ ಪಠಿತವಾದ ಪ್ರಾತಿಪದಿಕದ ನಂತರ ಅಪತ್ಯಾರ್ಥದಲ್ಲಿ 
“ಠಕ್‌' ಎಂಬ ತದ್ಧಿತ ಪ್ರತ್ಯಯವು ಬರುತ್ತದೆ. ("ಠ' ಎಂದರೆ ಠ್‌4ಅ). ಅಪತ್ಯಾರ್ಥದಲ್ಲಿ 
ಬರಬೇಕಾದ ಅಣ್‌ ಪ್ರತ್ಯಯಕ್ಕೆ ಇದು ಅಪವಾದವಾಗಿದೆ. 

(ಅಂಗದ ಪರದ `ಠ್‌' ಕಾರಕ್ಕೆ "ಇಕ್‌' ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ. 1೦29- ಠಸ್ಕೇಕಃ(7.3.5೦) 

ವೃತ್ತಿ- ಅಂಗಾತ್‌ ಪರಸ್ಯ ಠಸ್ಕ "ಇಕ್‌' ಆದೇಶಃ ಸ್ಯಾತ್‌। ರೈವತಿಕಃ। 

ಪ. ಛೇ- ಠಸ್ಯ, ಇಕಃ। 

ಅ. ವೃ- “ಅಂಗಸ್ಕ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ. - ಅಂಗದ ಪರದಲ್ಲಿರುವ “ಠ್‌' ಗೆ ಇಕ್‌ ಆದೇಶವಾಗಿ ಬರುತ್ತದೆ. 

ಉದಾ- ರೈವತಿಕಃ-(ರೇವತಿಯ ಮಗ): “ರೇವತ್ಯಾಃ ಅಪತ್ಯಂ ಪುಮಾನ್‌' 
ಎಂಬುದು ಲೌಕಿಕ ವಿಗ್ರಹವಾಕ್ಯ. ರೇವತ್ಕಾಃ ಎಂಬುದಕ್ಕೆ ರೇವತೀ ಜಸ್‌ ಎಂಬುದು 
ಅಲೌಕಿಕ ವಿಗ್ರಹವಾಕ್ಯವಾಗಿದೆ. ಅಪತ್ಯಾರ್ಥದಲ್ಲಿ ಬರಬೇಕಾದ ಅಣ್‌ ಪ್ರತ್ಯಯವನ್ನು 
ಬಾಧಿಸಿ “ರೇವತ್ಯಾದಿಭ್ಯಷ್ಠಕ್‌” ಎಂಬ ಸೂತ್ರದಿಂದ ಠಕ್‌ ಪ್ರತ್ಯಯವು ಬರುತ್ತದೆ. ಠಕ್‌ 
ನಲ್ಲಿ "ಠ' ಮಾತ್ರ ಉಳಿಯುತ್ತದೆ. ಪ್ರಕೃತ ಸೂತ್ರದಿಂದ ಆ "ಠ್‌ ಗೆ "ಇಕ್‌' ಆದೇಶ 
ಬಂದು ರೇವತಿ- ಇಕ್‌. ಅ ಎಂದಿರುತ್ತದೆ. ಈ ಪ್ರಾತಿಪದಿಕದ ಪರದಲ್ಲಿರುವ "ಸುಪ್‌' 
ಗೆ ಲೋಪ ಬಂದು “್ವಿತಿಚ ಎಂಬ ಸೂತ್ರದಿಂದ ಆದಿವೃದ್ಧಿ ಬ೦ದು ರೈವತೀ--ಇಕ 
ಎಂದಿರುತ್ತದೆ. “ಯಸ್ಯೇತಿ ಚ” ಎಂಬುದರಿಂದ "ಈ' ಕಾರಕ್ಕೆ ಲೋಪ ಬಂದು 
ರೈವತ್‌.-ಇಕ-ರೈವತಿಕ ಎಂದಾಗಿ, ಸುಬ೦ತ ಮಾಡಿದಾಗ ರುತ್ವ-ವಿಸರ್ಗಗಳಿ೦ದ 


ಅಪತ್ಯಾಧಿಕಾರಃ 1301 
ರೈವತಿಕಃ ಎಂಬ ರೂಪವು ಸಿದ್ಧವಾಗುತ್ತದೆ. 
(ಅರ್ಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ. 1030೦ - ಜನಪದಶಬ್ದಾತ್‌ ಕ್ಹತ್ರಿಯಾದರಾ್‌್‌। (4.1168) 

ವೃತ್ತಿ ಜನಪದ- ಕ್ಛತ್ರಿಯ-ವಾಚಕಾತ್‌, ಶಬ್ದಾತ್‌ ಅಇ್‌ ಸ್ಯಾತ್‌ ಅಪ ಪತ್ಯೇ। 
ಪಾಇಗ್ವಲಃ 

ವಾರ್ತಿಕ - 1) ಕ್ಷತ್ರಿಯಸಮಾನ ಶಬ್ದಾತ್‌ ಜನಪದಾತ್‌ ತಸ್ಯ ರಾಜನ್ಯಪತ್ಯವತ್‌। 
ಪಣ್ಣುಲಾನಾಂ ರಾಜಾ ಪಾಇಗ್ಹಾಲ॥ 

ವಾರ್ತಿಕ - 2) ಪುರೋರಣ್‌ ವಕ್ತವ್ಯಃ ಪೌರವಃ 

ವಾರ್ತಿಕ - 3) ಪಾಂಡೋರ್ಡ್ಯಣ್‌) ಪಾಂಡ್ಯಃ। 

ಪ. ಛೇ- ಜನಪದಶಬ್ದಾತ್‌, ಕ್ಷತ್ರಿಯಾತ್‌, ಅಇ್‌। 

ಅ. ವ್ಯ- ay ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಛಯಃ”, 

“ಪರಶ್ಚ”, “ ಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾಂ ಪ್ರಥಮಾದ್ದಾ” 
ಎಂಬ ಸೂ ಅಧಿಕಾರ ಸೂ ತ್ರಗಳಾಗಿದೆ. 

ಅರ್ಥ. - ದೇಶ ವಿಶೇಷದ ವಾಚಕವಾಗಿರುವ ಶಬ್ದವು ಕ್ಷತ್ರಿಯ ಜಾತಿಯನ್ನು 
ಹೇಳುವಂತಹದ್ದಾಗಿದ್ದರೆ, ಆ ಶಬ್ದದ ಮೇಲೆ ಅಪತ್ಕಾ ರ್ಥದಲ್ಲಿ ತದ್ಧಿತ ಪ್ರತ್ನ ಯವಾದ 
"ಅಣ್‌ ಪ್ರತ್ಯಯವು ಬರುತ್ತದೆ. 

ಉದಾ- ಪಾಇಗ್ವಾಚಾಲಃ (ಪಇಗ್ಥಾಲ ರಾಜನ ಮಗ):ಇದು ದೇಶವಾಚಕವಾಗಿಯೂ 
ಇದೆ ಮತ್ತು ರಾಜನನ್ನೂ ಸೂಚಿಸುತ್ತದೆ. "ಪಇಗ್ಹಾಲಸ್ಯ ಅಪತ್ಯಂ ಪುಮಾನ್‌' ಎಂಬುದು 
ಲೌಕಿಕ ವಿಗ್ರಹವಾಕ್ಯ. ಪಇಗ್ವಾಲಸ್ಯ ಎಂಬುದಕ್ಕೆ ಪಇಗ್ವಾಲ-ಜಸ್‌ ಎಂಬುದು ಅಲೌಕಿಕ 
ವಿಗ್ರಹವಾಕ್ಯವಾಗಿದೆ. ಅಪತ್ಯಾರ್ಥದಲ್ಲಿ ಬರಬೇಕಾದ ಅಣ್‌ ನ್ನು ಬಾಧಿಸಿ ಪ್ರಕೃತ 
ಸೂತ್ರದಿಂದ "ಅಇ್‌(ಅ)' ಪ್ರತ್ಯಯವು ಬರುತ್ತದೆ. ಪ್ರಾತಿಪದಿಕದ ನಂತರ ಬರುವ 
ಸುಪ್‌ ಲೋಪವಾದ ಮೇಲೆ ಈ ಪ್ರತ್ಯಯವು “ಜೆತ್‌' ಆಗಿರೋದರಿಂದ ಆದಿವೃದ್ಧಿ 
ಬಂದು, ಪಾಇಗ್ಚಾಲ ಶಬ್ದದ ಕೊನೆಯ “ಅ' ಕಾರಕ್ಕೆ ಲೋಪ ಬಂದು ಪಾಇಗ್ಟಾಲ್‌--ಅ 
(ಅಇ್‌)-ಪಾಇಸ್ಸಾಲ ಎಂದಾಗಿ ಸುಬಂತವಾದ ಮೇಲೆ ಪಾಇಸ್ಸಾಲಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ವಾರ್ತಿಕ - 1) ಕ್ಷತ್ರಿಯ ಸಮಾನಶಬ್ದಾತ್‌ ಜನಪದಾತ್‌ ತಸ್ಯ ರಾಜನ್ಯಪತ್ಯವತ್‌. 

ಕ್ಷತ್ರಿಯವಾಚಕ ಶಬ್ದಕ್ಕೆ ಸಮಾನವಾದ ಯಾವ ಜನಪದವಾಚಕ ಶಬ್ದವಿದೆಯೋ 
ಅದಕ್ಕೆ ಅಪತ್ಯಾರ್ಥಕ್ಕೆ ಸಮಾನವಾಗಿರುವ ಅರ್ಥದಲ್ಲಿ ತದ್ಧಿತ ಪ್ರತ್ಯಯವು ಬರುತ್ತದೆ. 

ಉದಾ- ಪಣಗ್ಟಾಲಾನಾ೦ ರಾಜಾ ಪಾಇಗ್ಸಾಲಃ :-ಅಪತ್ಯಾರ್ಥದಲ್ಲಿ ಹೇಗೆ ಈ 
ಶಬ್ದವು ಬಂದಿದೆಯೋ ಹಾಗೆಯೇ ಪಇಗ್ವಾಲದೇಶದ ರಾಜ ಎಂಬರ್ಥದಲ್ಲೂ ಬಂದಿದೆ. 

ವಾರ್ತಿಕ - 2) ಪುರೋರಣ್‌ ವಕ್ತವ್ಯಃ। 


1302 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪುರು ಶಬ್ದದ ಮೇಲೆ ಅಪತ್ಕಾರ್ಥದಲ್ಲಿ ಅಣ್‌ ಪ್ರತ್ಯಯವು ಬರುತ್ತದೆ ಎಂದು 
ಹೇಳಬೇಕು. | 

ಉದಾ- ಪೌರವಃ (ಪುರುವಿನ ಮಗ):"ಪುರೋಃ ಅಪತ್ಯಂ ಪುಮಾನ್‌' ಎಂಬುದು 
ಲೌಕಿಕ ವಿಗ್ರಹವಾಕ್ಯ ಪುರು*ಜಸ್‌ ಎಂಬುದು ಅಲೌಕಿಕ ವಿಗ್ರಹವಾಕ್ಯ. ಪ್ರಕೃತ 
ವಾರ್ತಿಕದಿಂದ ಅಣ್‌ (ಅ) ಪ್ರತ್ಯಯ ಬಂದು ಪ್ರಾತಿಪದಿಕದ ನಂತರವಿರುವ "ಸುಪ್‌'ಗೆ 
ಲೋಪ ಬಂದು “ಣಿತ್‌' ಆಗಿರುವುದರಿಂದ ಆದಿವೃದ್ಧಿ ಬಂದು ಪೌರು--ಅ ಎಂದಿರುತ್ತದೆ. 
“ಓರ್ಗುಣಃ” ಎಂಬ ಸೂತ್ರದಿಂದ ಗುಣ ಬಂದು ಪೌರೋ4ಅ ಎಂದಾಗುತ್ತದೆ. 
“ಏಚೋಯವಾಯವಃ? ಎಂಬ ಸೂತ್ರದಿಂದ ಅವಾದೇಶ ಬ೦ದು ಪೌರವ ಎಂದಾದ 
ಮೇಲೆ, ಸುಬಂತಮಾಡಿದಾಗ ಪೌರವಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ವಾರ್ತಿಕ - 3) ಪಾಂಡೋರ್ಡ್ಯಣ್‌। 

ಪಾಂಡು ಶಬ್ದದ ಮೇಲೆ ಅಪತ್ಕಾರ್ಥದಲ್ಲಿ "ಡ್ಯಣ್‌(ಡ್ಯ)' ಪ್ರತ್ಯಯವು ಬರುತ್ತದೆ. 
ಇದು “ಡಿತ್‌' ಆಗಿರುವುದರಿಂದ “ಟೇಃ” ಎಂಬ ಸೂತ್ರದಿಂದ "ಟಿ' ಗೆ ಲೋಪ 
ಬರುತ್ತದೆ. 

ಉದಾ- ಪಾಂಡ್ಯಃ (ಪಾಂಡುವಿನ ಮಗ):“ಪಾಂಡೋಃ ಅಪತ್ನ೦ ಪುಮಾನ್‌' 
ಎಂಬುದು ಲೌಕಿಕ ವಿಗ್ರಹವಾಕ್ಯ “ಪಾಂಡೋಃ' ಎಂಬುದಕ್ಕೆ ಪಾಂಡು- ಜಸ್‌ ಎಂಬುದು 
ಅಲೌಕಿಕ ವಿಗ್ರಹವಾಕ್ಯ. ಪ್ರಕೃತ ವಾರ್ತಿಕದಿಂದ "ಡೃಣ್‌(ಯ)' ಪ್ರತ್ಯಯ ಬಂದು 
ಆದಿವೃದ್ಧಿ ಬಂದು ("ಆ' ಕಾರಕ್ಕೆ “ಆ' ಕಾರವೇ ಆದೇಶವಾಗಿ ಬಂದು) "ಟಿ' ಗೆ 
(ಉಕಾರಕ್ಕೆ) ಲೋಪ ಬಂದಮೇಲೆ ಪಾಂಡ್ಯ ಎಂದಾಗಿ, ಸುಬಂತಮಾಡಿದಾಗ ಪಾಂಡ್ಯಃ 
ಎಂದಾಗುತ್ತದೆ. 


(ಣ್ಯ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ. 1031 - ಕುರುನಾದಿಭ್ಯೋ ಣ್ಯಃ।(4.1.172) 

ವೃತ್ತಿ- ಕುರುನಾದಿಭ್ಯಃ ಣ್ಯಃ । ಕೌರವ್ಯಃ। ನೈಷಧ್ಯಃ। 

ಅ. ವೃ.- “ಜನಪದ ಶಬ್ದಾತ್‌ ಕ್ಷತ್ರಿಯಾತ್‌ ಅಳ್‌” ಎಂಬ ಸೂತ್ರದಿಂದ 
ವಚನವಿಪರಿಣಾಮ ಮಾಡಿ ಜನಪದೇಭ್ಯಃ ಮತ್ತು ಕ್ಷತ್ರಿಯೇಭ್ಯಃ ಎಂಬ ಪದಗಳು 
ಅನುವೃತ್ತವಾಗುತ್ತವೆ. “ತಸ್ಮಾಪತ್ಯಂ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ?, 
“ಪರಶ್ಚ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾಂ ಪ್ರಥಮಾದ್ದಾ” 
ಎ೦ಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ. - ಕುರು ಶಬ್ದ ಅಥವಾ "ನ' ಕಾರಾದಿ ಶಬ್ದ ಇವೆರಡು, ಜನಪದ ಮತ್ತು 
ಕ್ರತ್ರಿಯವಾಚಕಗಳಾಗಿದ್ದರೆ ಅವುಗಳ ನಂತರ ಅಪತ್ಕಾರ್ಥದಲ್ಲಿ KN ಎಂಬ ತದ್ಧಿತ 
ಪ್ರತ್ಯಯವು ಬರುತ್ತದೆ. "ಣ್ಯ' ದಲ್ಲಿ "ಯ' ಮಾತ್ರ ಉಳಿಯುತ್ತದೆ. 

ಉದಾ- 1) ಕೌರವ್ಯಃ- (ಕುರುದೇಶದ ರಾಜ, ಕ್ಷತ್ರಿಯ ವಿಶೇಷದ ರಾಜ):"ಕುರು 
ಶಬ್ದದ ಮೇಲೆ ಪ್ರಕೃತ ಸೂತ್ರದಿಂದ "ಣ್ಯ' ಪ್ರತ್ಯಯವು ಬಂದು ಆದಿವೃದ್ಧಿ ಮತ್ತು 


ಅಪತ್ಯಾಧಿಕಾರಃ 1303 


ಅಂತ್ಯ "ಉ' ಕಾರಕ್ಕೆ “ಓರ್ಗುಣಃ” ಎಂಬ ಸೂತ್ರದಿಂದ "ಓ' ಕಾರವು ಬಂದು 
ಅನಂತರ ಅವಾದೇಶವಾದ ಮೇಲೆ ಕೌರವ್ಯ ಎಂದಾಗಿ ನಂತರ ಸುಬಂತವಾದಾಗ 
ಕೌರವ್ಯಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ನೈಷಧ್ಯಃ - (ನಿಷಧ ದೇಶದ ರಾಜ ಅರ್ಥಾತ್‌ ನಳ):ಇಲ್ಲಿ ನಿಷಧ 
ಶಬ್ದವು ಜನಪದವಾಚಿಯಾಗಿಯೂ "ನ' ಕಾರಾದಿಯಾಗಿಯೂ ಇದೆ. ಆದುದರಿಂದ 
ಆದಿವೃದ್ಧಿ ಮತ್ತು “ಯಸ್ಯೇತಿಚ” ಎಂಬುದರಿಂದ ಅಂತ್ಯ “ಅ” ಕಾರಲೋಪವಾಗಿ, 
ರುತ್ವ-ವಿಸರ್ಗಗಳಿಂದ ನೈಷಧ್ಯಃ ರೂಪವು ಸಿದ್ಧವಾಗಿದೆ 

(ತದ್ರಾಜ ಸಂಜ್ಞ್‌ಯನ್ನು ವಿಧಿಸುವ ಸೂತ್ರ) 

ಸೂತ್ರ. 1೦32 - ತೇ ತದ್ರಾಜಾಃ( 4.1.174) 

ವೃತ್ತಿ ಅಇಣದಯಃ ತದ್ರಾಜಸಂಜ್ಞಾ ಸ್ಕು ಸ ಸ್ಯುಃ 

ಅರ್ಥ. - ಪೂರ್ವೋಕ್ತ ಅಜ್‌ ಆದಿ ಪ್ರತ್ಯಯಗಳು ತದ್ರಾಜ-ಸಂಜ್ಞೆಯನ್ನು 
ಹೊಂದುತ್ತವೆ. ಅಳ್‌ ಆದಿ ಎಂದರೆ ಅಜ್‌, ಅಣ್‌, "ಡೃಣ್‌ ಮತ್ತು ಣ್ಯ ಪ್ರಕ್ಕಯಗಳೆಂದು 
ಅರ್ಥ. ಇವೆಲ್ಲವುಗಳಿಗೂ ತದ್ರಾಜ ಸಂಜ್ಞೆಯು ಬರುತ್ತದೆ. ಈ "ಪ್ರತ್ಯಯಗಳು ಆ 
ದೇಶದ ರಾಜನನ್ನೂ ಸೂಚಿಸುತ್ತವೆ. 

(ತದ್ರಾಜ ಸಂಜ್ಞ್‌ಯುಳ್ಳ ಪ್ರತ್ಯಯಕ್ಕೆ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ. 1೦33 - ತದ್‌ ರಾಜಸ್ಯ ಬಹುಷು ತೇನೈವಾಂಸ್ತ್ರಿಯಾಮ್‌। (2.4.62) 

ವೃತ್ತಿ- ಬಹುಷು ಅರ್ಥೇಷು ತದ್ರಾಜಸ್ಯ ಲುಕ್‌; ತದರ್ಥಕೃತೇ ಬಹುತ್ವೇ ನ ತು 
ಸ್ತಿಯಾಮ್‌। ಇಕ್ಸ್ಟಾಕವಃ। ಪಂಚಾಲಾಃ ಇತ್ಯಾದಿ। 

. ಛೇ- ತದ್ರಾಜಸ್ಯ, ಬಹುಷು, ತೇನ, ಏವ, ಅಸ್ತ್ರಿಯಾಮ್‌। 

ಅ. spi “ಇಕ್ಷತ್ರಿಯಾರ್ಷಜೆತೋ "ಲುಗಳಗೋಃ ಎಂಬ ಸೂತ್ರದಿಂದ "ಲುಕ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ. - ಬಹುವಚನದಲ್ಲಿ ತದ್ರಾಜ ಸಂಜ್ಞೆಯುಳ್ಳ ಪ್ರತ್ಯಯದ ಲೋಪವು ಆಗುತ್ತದೆ 
- ಬಹುವಚನದಲ್ಲಿ ತದ್ರಾಜ ಪ್ರತ್ಯಯದ ಅರ್ಥದಲ್ಲಿ ಮಾಡಿದಾಗ - ಆದರೆ ಸ್ರೀ 
ಲಿಂಗದಲ್ಲಿ ಆ ಪ್ರತ್ಯಯಕ್ಕೆ ಲುಕ್‌ ಬರುವುದಿಲ್ಲ. 

ಉದಾ- ಇಕ್ಷಾ "ವಃ (ಇಕ್ಷಾ ಗಳ ಸಂತಾನಗಳು)- ಇಕ್ಷ್ವಾಕು ಶಬ್ದವು ದೇಶ 
ಮತ್ತು ಕ್ಷತ್ರಿಯ-ಜಾತಿ ಈ ಎರಡು ಅರ್ಥಗಳನ್ನು ಕೊಡುತ್ತದೆ."ಇಕ್ಸ್ವಾಕೋಃ ಅಪತ್ಯಂ' 
ಎಂಬುದು ಲೌಕಿಕ ವಿಗ್ರಹವಾಕ್ಯ. ಇಕ್ಸ್ಟ್ವಾಕು-ಜಸ್‌ ಎಂಬುದು ಅಲೌಕಿಕ 
ವಿಗ್ರಹವಾಕ್ಯವಾಗಿದೆ. “ಜನಪದಶಬ್ದಾತ್‌ ಕ್ಷತ್ತಿಯಾದಇ್‌” ಎಂಬ ಸೂತ್ರದಿಂದ ಅಇಗ್‌ 
(ಅ) ಪ್ರತ್ಯಯವು ಬಂದು, ತದ್ದಿತಾಂತ ಪ್ರಾತಿಪದಿಕವಾಗುತ್ತದೆ. “ಸುಪೋಧಾತು 
ಪ್ರಾತಿಪದಿಕಯೋಳ” ಎಂಬುದರಿಂದ ಸುಪ್‌ ಗೆ ಲುಕ್‌ ಬಂದು, ಆದಿವೃದ್ಧಿ ಮಾಡಿದಾಗ 
ಐಕ್ಷ್ವಾಕು--ಅ ಎಂದಿರುತ್ತದೆ. “ಓರ್ಗುಣಃ” ಎಂಬುದರಿಂದ ಗುಣ ಬರಬೇಕಾಗಿತ್ತು. 


1304 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಆದರೆ “ದಾಂಡಿನಾಯನ-ಹಾಸ್ತಿನಾಯನ-ಆಥರ್ವಣೆಕ .....” ಎಂಬ ಸೂತ್ರದಿಂದ 
"ಟಿ' ಲೋಪ ಮತ್ತು ನಿಪಾತಗಳಾದ ಮೇಲೆ ಐಕ್ಟ್ವಾಕ ಎಂದಾಗಿ ನಂತರ 
ಸುಬಂತವಾದಮೇಲೆ ಐಕ್ಟ್ವಾಕಃ ಎಂಬ ರೂಪವಾಗುತ್ತದೆ. ಇದಕ್ಕೆ ಬಹುವಚನವಾದ 

ಜಸ್‌' ಪ್ರತ್ಯಯವು ಬಂದಾಗ “ತದ್ರಾಜ' ಸಂಜ್ಞೆಯುಳ್ಳೆ ಅಜ್‌ ಪ್ರತ್ಯಯಕ್ಕೆ “ತದ್ರಾಜಸ್ಯ 
ತೇನೈವಾಃಸ್ತಿಯಾಮ್‌” ಎಂಬ ಸೂತ್ರದಿರಿದ ಲುಕ್‌ (ಲೋಪು" ಬರುತ್ತದೆ. 
ಮಿತ್ತಾಪಾಯೇ ನೈಮಿತ್ತಕಸ್ಕಾಪ್ಯಪಾಯಃ" ಎಂಬ ನಿಯಮದಿಂದ ಅಇ್‌ ಪ್ರತ್ಯಮಕ್ಕೆ 
ನಿಮಿತ್ತವಾದ ಆದಿವೃದ್ಧಿ ಮತ್ತು ಟಿ ಲೋಪಕ್ಕೆ ನಿಪಾತನ ಮೊದಲಾದವು ನಿವೃ; ತ್ರವಾಗುತ್ತದೆ. 
ಆದುದರಿಂದ ಮೂಲಶಬ್ದವಾದ ಇಕ್ಷ್ವಾಕು ಎಂಬ ರೂಪವೇ ಇರುತ್ತದೆ. “ದರಿಂದ 
ಇಕ್ಸ್ವಾಕುಃ, ಇಕ್ಟ್ಯಾಕೂ, ಇಕ್ಷಾ ವವ ಎಂಬ ರೂಪಗಳೇ ಉಳಿಯುತ್ತದೆ. ಶಬ್ದಗಳನ್ನು 
ನುಡಿಸುವಾಗ ಐಕ್ಣ್ವಾಕಃ, ಐಕ್ಷಾ ಕೌ, ಇಕ್ಸ್ವಾಕವಃ। ಐಕ್ಷ್ವಾಕಂ, ಐಕ್ಷ್ವಾಕೌ, ಇಕ್ಸ್ಟ್ವಾಕೂನ್‌। 
ಇತ್ಯಾದಿಯಾದಿಗಿ “ಡಸ ಬೇಕು" 


ಉದಾ- ಪಂಚಾಲಾಃ (ಪಂಚಾಲರ ಸಂತಾನಗಳು) - ಪಂಚಾಲ ಶಬ್ದವು 
ಜನಪದವಾಚಕವಾಗಿಯೂ ಮತ್ತು ಕ್ಷತ್ರಿಯವಾಚಕವಾಗಿಯೂ ಇದೆ."ಪಂಚಾಲಸ್ಯ 
ಅಪತ್ಕಾನಿ' ಎಂಬುದು ಲೌಕಿಕ ವಿಗ್ರಹವಾಕ್ಯ ಪಂಚಾಲ- ಜಸ್‌ ಎಂಬುದು ಪಂಚಾಲಸ್ಯ 
ಎಂಬುದರ ಅಲೌಕಿಕ ವಿಗ್ರಹವಾಕ್ಕವಾಗಿದೆ. “ಜನಪದಶಬ್ದಾತ್‌ ಕ್ಷತ್ರಿಯಾತ್‌ ಅಜ್‌” 
ಎ೦ಬ ಸೂತ್ರದಿಂದ ಅಇಗ್‌ (ಅ) ಪ್ರತ್ಯಯವು ಬಂದು, ತದ್ದಿತಾಂತ ಪ್ರಾತಿಪದಿಕವಾಗುತ್ತದೆ. 
ಸುಪ್‌ ಸೇರಿಸಿದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಲೋಪ 
ಬಂದು ಚೌತ್‌ ಆಗಿರುವುದರಿಂದ ಆದಿವೃದ್ಧಿ ಬಂದು “ಯಸ್ಯೆತಿ ಚ” ಎಂಬುದರಿಂದ 
ಕಾರ ಲೋಪವಾಗಿ ಪಾಂಚಾಲ್‌. ಅಅಪಾಂಚಾಲ ಎಂದಾಗಿ, ಇದಕ್ಕೆ ಬಹುವಚನದ 
ಜಸ್‌' ಪ್ರತ್ಯಯ ಸೇರಿಸಿದಾಗ ತದ್ರಾಜ ಸಂಜ್ಞೆಯನ್ನು ಹೊಂದುವ ಅಜ್‌ ಪ್ರತ್ಯಯಕ್ಕೆ 
“ತದ್ರಾಜಸ 'ಬಹ್ರಷು ತೇನೈ ವಾಸ್ತಿಯಾಮ್‌” ಎಂಬುದರಿಂದ ಲುಕ್‌ ಬರುತ್ತದೆ" 
"ನಿಮಿತ್ತಾಪಾಯೇ ನೈಮಿಕಾಸ್ಯಪ್ಪದಾ ಪಾಯಃ' ಎಂಬುದರಿಂದ ಅಇ್‌ ಪ್ರತ್ರ [ಯವನ್ನು 
ನಿಮಿತ್ತವಾಗಿಟ್ಟುಕೊಂಡು ಬಂದ ಆದಿವೃದ್ಧಿ “ಭ' ಸ೦ಜ್ಞೆಯುಳ್ಳ ಅಂತ್ಯವಾದ "ಆ 
ಕಾರದ ಲೋಪ ಇವೆಲ್ಲವೂ ನಿಷಿದ್ಧವಾಗುತ್ತವೆ. ಆದುದರಿಂದ "ಪಂಚಾಲಾಃ ಎಂಬ 
ರೂಪ ಸಿದ್ಧವಾಗುತ್ತದೆ.ಪಾಂಚಾಲಃ ಪಾಂಚಾಲೌ ಪಂಚಾಲಾಃ ಪಾಂಚಾಲಂ 
ಪಾಂಚಾಲೌ ಪಂಚಾಲಾನ್‌ ಎಂಬಂತೆ ಇತ್ಯಾದಿ 


(ತದ್ರಾಜ ಸಂಜ್ಜ್‌ಗೆ ಲುಕ್‌ (ಲೋಪ)ನ್ನು ವಿಧಿಸುವ ಸೂತ್ರ) 
ಸೂತ್ರ. 1034. - ಕಂಬೋಹಖಾಲ್ಗುಕ್‌। (4.1.174) 
ವೃತ್ತಿ- ಅಸ್ಮಾತ್‌ ತದ್ರಾಜಸ್ಯ ಲುಕ್‌। ಕಂಬೋಜಃ ಕಂಬೋಜೌ। 
ವಾರ್ತಿಕ -ಕಂಬೋಜಾದಿಭ್ಯಃ ಇತಿ ವಕ್ತವ್ಯಂ । 
ಚೋಲಃ ಶಕ ಕೇರಳಃ॥ ಯವನಃ। 
ಇತಿ ಅಪತ್ಕಾಧಿಕಾರಃ (45) 


ಅಪತ್ಯಾಧಿಕಾರಃ 1305 


ಪ. ಛೇ- ಕ೦ಬೋಜಾತ್‌, ಲುಕ್‌। 

ಅ. ವೃ.- “ತೇ ತದ್ರಾಜಾಃ” ಎಂಬ ಸೂತ್ರದಿಂದ ತದ್ರಾಜಸ್ಯ ಎಂದು 
ವಿಭಕ್ತಿವಿಪರಿಣಾಮಮಾಡಿ ಪದದ ಅನುವೃತ್ತಿ ಮಾಡಲಾಗಿದೆ. 

ಅರ್ಥ. - ಕಂಬೋಜ ಶಬ್ದದ ಪರದಲ್ಲಿರುವ "ತದ್ರಾಜ' ಸಂಜ್ಞೆಯುಳ್ಳ ಪ್ರತ್ಯಯಕ್ಕೆ 
ಲುಕ್‌ ಬರುತ್ತದೆ. 

ವಿಶೇಷ- ತದ್ದಿತ ಪ್ರತ್ಯಯವೆಂದು ಅಂಗೀಕರಿಸಲಾದ ಪ್ರತ್ಯಯಗಳು ಪರದಲ್ಲಿದ್ದಾಗ 
ಆಗಬೇಕಾದ ಆದಿವೃದ್ಧಿ “ಭ' ಸಂಜ್ಞಕ ವರ್ಣದ (ಅಂತ್ಯ ವರ್ಣದ) ಲೋಪ ಇತ್ಯಾದಿಗಳು 
ಆಗಬೇಕಾಗಿದ್ದರೂ, ಪ್ರಕೃತ ಸೂತ್ರದಿಂದ ಆಗುವುದಿಲ್ಲ. ಕಾರಣ ತದ್ರಾಜ ಪ್ರತ್ಯಯಕ್ಕೆ 
ಲೋಪ ಬಂದಿದೆ. 

ಉದಾ- ಕಂಬೋಜಃ ಕಂಬೋಜೌ। (ಕಂಬೋಜ ದೇಶದವರ ಸಂತಾನ ಅಥವಾ 
ಕಂಬೋಜದ ರಾಜ)-ಕಂಬೋಜ ಶಬ್ದವು ದೇಶವಾಚಕವಾಗಿಂಯೂ, 
ಕ್ಷತ್ರಿಯವಾಚಕವಾಗಿಯೂ ಇದೆ. (ರಾಜನನ್ನು ಗುರುತಿಸುವುದರಿಂದ ಕ್ಷತ್ರಿಯವಾಚಕ) 
“ಕಂಬೋಜಸ್ಯ ಅಪತ್ಯಂ' ಅಥವಾ "ಕಂಬೋಜಸ್ಯ ರಾಜಾ' ಎಂಬುದು ಲೌಕಿಕ 
ವಿಗ್ರಹವಾಕ್ಯ ಕಂಬೋಜಸ್ಯ ಎಂಬುದಕ್ಕೆ ಕಂಬೋಜ-ಜಸ್‌ ಎಂಬುದು ಅಲೌಕಿಕ 
ವಿಗ್ರಹವಾಕ್ಕವಾಗಿದೆ. “ಜನಪದಶಬ್ದಾತ್‌ ಕ್ಷತ್ರಿಯಾತ್‌ ಅಜ್‌” ಎಂಬ ಸೂತ್ರದಿಂದ 
ಅಇ್‌ ಪ್ರತ್ಯಯ ಮತ್ತು ಪ್ರಾತಿಪದಿಕ ಸಂಜ್ಞೆ ಸುಪ್‌ ಗೆ ಲುಕ್‌, ಇದೆಲ್ಲ ಆದಮೇಲೆ 
ಆದಿವೃದ್ಧಿಯು ಬರಬೇಕಾಗಿತ್ತು. ಪ್ರಕೃತ ಸೂತ್ರದಿಂದ ತದ್ರಾಜ ಸಂಜ್ಞೆಯುಳ್ಳ ಅಇಗ್‌ 
ಗೆ ಲುಕ್‌ ಬಂದಿರುವುದರಿಂದ ಮೇಲೆ ಹೇಳಿದ ಕಾರ್ಯಗಳು ಬರುವುದಿಲ್ಲ. ಕಂಬೋಜ 
ಶಬ್ದಕ್ಕೆ "ಸುಪ್‌' ಮೊದಲಾದ ಪ್ರತ್ಯಯವನ್ನು ಸೇರಿಸಿದಾಗ ಕಂಬೋಜಃ, ಕಂಬೋಜ್‌ೌ, 
ಕಂಬೋಜಾಃ ಎಂದಾಗುತ್ತದೆ. 

ವಾ ಕಂಬೋಜಾದಿಭ್ಯಃ ಇತಿ ವಕ್ತವ್ಯಂ। 

ಪ್ರಕೃತ ವಾರ್ತಿಕದಿಂದ ಬಹುವಚನವನ್ನು ಸೇರಿಸಬೇಕೆಂದು ತಿಳಿಸಲಾಗಿದೆ. 
ಕಂಬೋಜಾದಿ ಗಣವು ಆಕೃತಿಗಣವಾಗುವುದಕ್ಕೆ ಅವಕಾಶವಿರುವುದರಿಂದ 
ಬಹುವಚನವನ್ನು ಹೇಳಬೇಕೆಂದು ಹೇಳಿದ್ದಾರೆ. ಇದರಿಂದ ಹಲವು ಶಬ್ದಗಳಿಗೆ ತದ್ರಾಜ 
ಸಂಜ್ಜೆಯುಳ್ಳ ಪ್ರತ್ಯಯಗಳ ಲೋಪವನ್ನು ಮಾಡಿದರೆ, ಚೋಲಃ, ಯವನಃ ಎಂಬ 
ಶಬ್ದಗಳನ್ನು ಪ್ರಯೋಗಿಸಬಹುದಾಗಿದೆ. 

ಉದಾ- ಚೋಲಸ್ಯ ಅಪತ್ಯಂ ಚೋಲಃ ಶಕಸ್ಯ ಅಪತ್ಯಂ ಶಕಃ ಕೇರಳಸ್ಯ ಅಪತ್ಯಂ 
ಕೇರಳ॥ ಯವನಸ್ಕ ಅಪತ್ಯಂ ಯವನಃ। ಇದರಿಂದ ಅಪತ್ಕಾರ್ಥವುಳ್ಳ ಅರ್ಥವೂ 
ಸಿಗುತ್ತದೆ ಹಾಗೂ ಆ ದೇಶದ ರಾಜ ಎಂಬ ಸಂಜ್ಞೆಯೂ ಸಿಗುತ್ತದೆ ಮತ್ತು ಪ್ರತ್ಯಯದ 
ಲೋಪವೂ ಆಗಿರುತ್ತದೆ. ಇದೇ ಈ ವಾರ್ತಿಕದ ಪ್ರಯೋಜನವಾಗಿದೆ. 


ಇಲ್ಲಗೆ ಅಪತ್ಯಾಧಿಕಾರ(45) ಪ್ರಕರಣವು ಮುಗಿಯಿತು 


ಪಕರಣ-46: ರಕ್ತಾದ್ಯರ್ಥ 


(ಸೂತ್ರ- 1೦35-1೦57) 
("ಅಣ್‌ ' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 1035- ತೇನ ರಕ್ತಂ ರಾಗಾತ್‌ ( 4-2-1) 

ವೃತ್ತಿ- ಅಣ್‌ ಸ್ಯಾತ್‌/ರಜ್ಯತೇ ಅನೇನ ಇತಿ ರಾಗ:;/ಕಷಾಯೇಣ ರಕ್ತಂ ವಸ್ತಂ, 
ಕಾಷಾಯಂ. 

ಅ.ವೃ - “ಪ್ರಾಗ್‌ದೀವ್ಯತೋ ಣ್‌” ಎಂಬ ಸೂತ್ರದಿಂದ ಅಣ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಭಿತಾಃ?, 
“ಸಮರ್ಥಾನಾಂ ಪ್ರಥಮಾದ್ದಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ: ಯಾವುದರಿಂದ ಒಂದು ವಸ್ತು ವರ್ಣಾಂತರವನ್ನು ಹೊಂದುತ್ತದೋ, 
ಅದು ರಾಗ. “ರಜ್ಯತೇ ಅನೇನ ಇತಿ ರಾಗಃ' / ರಂಜ್‌ ಧಾತುವಿನ ನಂತರ 
ಕರಣಾರ್ಥದಲ್ಲಿ “ಅಕರ್ತರಿ ಚ ಕಾರಕೇ ಸಂಜ್ಞಾಯಾಂ” ಎಂಬುದರಿಂದ ಘಇಗ್‌ 
ಪ್ರತ್ಯಯ ಬಂದು ನಂತರ “ಫಇಳ್ಚು ಭಾವಕರಣಯೋಃ” ಎಂಬುದರಿಂದ "ನ' 
ಲೋಪವಾದ ಮೇಲೆ “ಚಜೋಃ ಕುಗಿಣ್ಯತೋಃ” ಎಂಬ ಸೂತ್ರದಿಂದ "ಜ' ಕಾರಕ್ಕೆ 
“ಕುತ್ವ' (ಗ್‌) ಬಂದು ಉಪಧಾವೃದ್ಧಿ ಆದ ಮೇಲೆ ರಾಗಃ ಎಂಬ ಕೃದಂತ ಶಬ್ದವು 
ಸಿದ್ಧವಾಗುತ್ತದೆ. 

ಉದಾ- ಕಾಷಾಯಂ (ಕೆಂಪು ಬಣ್ಣದಿಂದ ಕೆಂಪಾದ ವಸ್ತ್ರ - "ಕಷಾಯೇಣ 
ರಕ್ತಂ” ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಕಷಾಯೇಣ ಎಂಬುದಕ್ಕೆ ಕಷಾಯ--ಟಾ 
ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ ಸೂತ್ರದಿಂದ ಅಣ್‌ ಪ್ರತ್ಯಯ ಬಂದ 
ಮೇಲೆ ಪ್ರಾತಿಪದಿಕ ಸಂಜ್ಞೆ ಬರುತ್ತದೆ. ಅದಕ್ಕೆ ಸುಪ್‌ ಸೇರಿದಾಗ 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಲುಕ್‌ ಬಂದು ಆದಿ ವೃದ್ಧಿ 
ಬಂದು ಕಾಷಾಯ--ಅ ಎಂದಿದ್ದಾಗ, "ಭ' ಸಂಜ್ಞೆಯುಳ್ಳ ಕಾಷಾಯ ಶಬ್ದದ ಅಂತ್ಯ 
“ಅ' ಕಾರಕ್ಕೆ ಲೋಪ ಬಂದು ಕಾಷಾಯ್‌+೬ಅ ಎಂದಾಗಿ ಅದಕ್ಕೆ ಸುಬ೦ತ ಮಾಡಿದಾಗ 
ನಪುಂಸಕ ಲಿಂಗದಲ್ಲಿ " ಅಮ್‌ ' ಆದೇಶ ಬಂದು ಪೂರ್ವರೂಪವಾಗಿ ಕಾಷಾಯಂ 
ಎಂಬ ರೂಪವು ಸಿದ್ಧವಾಗುತ್ತದೆ. 

(ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ. 1036- ನಕ್ಷತ್ರೇಣ ಯುಕ್ತಃ ಕಾಲಃ (4-2-93) 

ವೃತ್ತಿ- ಅಣ್‌ ಸ್ಯಾತ್‌ । 

ವಾರ್ತಿಕ- ತಿಷ್ಯಪುಷ್ಕಯೋರ್‌ ನಕ್ಷತ್ರಾಣಿ ಯ-ಲೋಪ ಇತಿವಾಚ್ಯಂ । 

ಪುಪ್ಯೇಣ ಯುಕ್ತಂ ಪೌಷಂ ಆಹಃ । 


ರಕ್ತಾದ್ಯರ್ಥಃ 1307 


ಅ.ವೃ- “ತೇನ ರಕ್ತಂ ರಾಗಾತ್‌” ಎಂಬ ಸೂತ್ರದಿಂದ ತೇನ ಎಂಬ ಪದವು, 
“ಪ್ರಾಗ್‌ದೀವ್ಯತೋತಣ್‌” ಎಂಬ ಸೂತ್ರದಿಂದ "ಅಣ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ನ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ”, 
“ಸಮರ್ಥಾನಾಂ ಪ್ರಥಮಾದ್ದಾ” ಎ೦ಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- ನಕ್ಷತ್ರ ವಾಚಕವಾದ ತೃತೀಯಾಂತ ಪ್ರಾತಿಪದಿಕದ ಜೊತೆಗೆ "ಅದರಿಂದ 
ಕೂಡಿದ' ಎ೦ಬ ಅರ್ಥದಲ್ಲಿ ತದ್ಧಿತ ಪ್ರತ್ಯಯವಾದ ಅಣ್‌ ಬರುತ್ತದೆ-ಅದು 
ಯೋಗ್ಯವಾದ ಸಮಯವಾಗಿದ್ದಲ್ಲಿ ಮಾತ್ರ. 
ಉದಾಃ ಚೈತ್ರಮಹಃ (ಚಿತ್ರಾ ನಕ್ಷತ್ರದಿಂದ ಕೂಡಿದ ದಿನ) - “ದಿನ' ಶಬ್ದವು 
ಕಾಲವಾಚಕವಾಗಿದೆ. “ಚಿತ್ರಯಾ ಯುಕ್ತಂ ಅಹಃ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. 
ಚಿತ್ರಾ-ಟಾ ಎಂಬುದು ಅಲೌಕಿಕ ವಿಗ್ರಹವಾಕ್ಯ. ಪ್ರಕೃತ ಸೂತ್ರದಿಂದ ಅಣ್‌ ಪ್ರತ್ಯಯ 
ಬಂದು ಪ್ರಾತಿಪದಿಕ-ಸಂಜ್ಞೆ ಬಂದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ? 
ಎಂಬುದರಿಂದ ಸುಪ್‌ ಗೆ ಲುಕ್‌ ಬಂದು ಆದಿ-ವೃದ್ದಿಯಾದ ಮೇಲೆ, “ಭ' ಸಂಜ್ಞೆಯುಳ್ಳೆ 
ಶಬ್ದದ “ಆ'ಕಾರಕ್ಕೆ ಲೋಪ ಬಂದು "ಚೈತ್ತ' ಎಂದಾಗುತ್ತದೆ. "ಅಹಃ' ಎಂಬುದು 
“ನಪುಂಸಕಲಿಂಗ” ವಾಗಿರುವುದರಿಂದ ವಿಶೇಷಣವಾದ "'ಚೈತ್ರಂ' ಎಂದಾಗುತ್ತದೆ. 

ವಾರ್ತಿಕ: ತಿಷ್ಯಪುಷ್ಯಯೋರ್‌ ನಕ್ಷತ್ರಾಣಿ ಯ- ಲೋಪ ಇತಿ ವಾಚ್ಯಮ್‌ । 

ಈ ವಾರ್ತಿಕದ ಅರ್ಥವು ಹೀಗಿದೆ. ನಕ್ಷತ್ರದಿಂದ ಕೂಡಿದ ಕಾಲ ಎಂಬರ್ಥದಲ್ಲಿ 
ನಕ್ಷತ್ರವಾಚಕ ಶಬ್ದದ ಮೇಲೆ " ಅಣ್‌ ' ಪ್ರತ್ಯಯವು ಪರದಲ್ಲಿದ್ದಾಗ ತಿಷ್ಯ ಮತ್ತು 
ಪುಷ್ಕ ಶಬ್ದಗಳ "ಯ' ಕಾರವು ಲೋಪವಾಗುತ್ತದೆ. 

ಉದಾಃ ಪೌಷಂ ಅಹಃ-( ಪುಷ್ಯ ನಕ್ಷತ್ರದಿಂದ ಕೂಡಿದ ದಿನ)-ಪುಷ್ಕೇಣ "ಯುಕ್ತಂ 
ಪೌಷಂ ಅಹಃ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಪುಷ್ಕ--ಟಾ ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯವಾಗಿದೆ. ಪ್ರಕೃತ ಸೂತ್ರದಿಂದ ಅಣ್‌ (ಅ) ಪ್ರತ್ಯಯ ಬಂದ ಮೇಲೆ 
ಪ್ರಾತಿಪದಿಕ ಸಂಜ್ಞೆ ಬಂದು ಸುಪ್‌ಗೆ ಲುಕ್‌ ಬರುತ್ತದೆ. ಪ್ರತ್ಯಯವು ಣಿತ್‌ 
ಆಗಿರುವುದರಿಂದ ಆದಿವೃದ್ಧಿ, “ಯಸ್ಯೇತಿ ಚ” ಎಂಬುದರಿಂದ “ಭ' ಸಂಜ್ಞಕ ಪೌಷ್ಯ 
ಶಬ್ದದ "ಅ'ಕಾರಕ್ಕೆ ಲೋಪ ಬಂದು ಪೌಷ್ಯ್‌* ಅ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
"ಯ' ಕಾರಕ್ಕೆ ಲೋಪ ಬಂದು ಪೌಷ್‌ ಎಂದಾಗುತ್ತದೆ. ಈ ವಿಶೇಷಣವು 
ನಪುಂಸಕವಾಗಿರಬೇಕಾಗಿದ್ದರಿ೦ದ ಪೌಷಂ ಎಂದಾಗುತ್ತದೆ. ಹೀಗಾಗಿ ಪೌಷಂ ಅಹಃ 
ಎಂಬ ರೂಪವು ಸಿದ್ಧವಾಗುತ್ತದೆ. 

("ಲುಪ್‌' ವಿಧಿಸುವ ಸೂತ್ರ) 

ಸೂತ್ರ-1037- ಲುಬ್‌ ಅವಿಶೇಷೇ (4-2-4) 

ವೃತ್ತಿ ಪೂರ್ವೇಣ ವಿಹಿತಸ್ಯ ಲುಪ್‌ ಸ್ಯಾತ್‌, ಷಷ್ಠೀ ದಂಡಾತ್ಮಕಸ್ಯ ಕಾಲಸ್ಯ 
ಅವಾಂತರ ವಿಶೇಷ: ಚೇತ್‌ ನ ಗಮ್ಯತೇ/ ಅದ್ಯ ಪುಷ್ಯಃ. 

ಪ.ಛೇ- ಲುಪ್‌, ಅವಿಶೇಷೇ। 


1308 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ.ವೃ-“ಪ್ರಾಗ್‌ದೀವ್ಯತೋ ಣ್‌” ಎಂಬ ಸೂತ್ರದಿಂದ ವಿಭಕ್ತಿ ಪರಿಣಾಮ ಮಾಡಿ 
"ಅಣಳ' ಎಂಬ ಪದವನ್ನು ಅನುವೃತ್ತಿ ಮಾಡಲಾಗಿದೆ. 

ಅರ್ಥ- ಅವಿಶೇಷ ಎಂದರೆ 60 ಘಳಿಗೆಯುಳ್ಳ ಕಾಲದಲ್ಲಿ ಹಗಲು ರಾತ್ರಿ ಎಂಬ 
ವಿಶೇಷ ಬೇಧವಿಲ್ಲದೆ ಎಂದು ಅರ್ಥ ಮಾಡಬೇಕು. ಅವಾಂತರ ವಿಶೇಷದ ವಿವಕ್ಷೆ 
ಇರುವುದಿಲ್ಲ. ಆಗ ಪೂರ್ವ ಸೂತ್ರದಲ್ಲಿ ವಿಹಿತವಾದ "ಅಣ್‌'ಗೆ ಲೋಪ ಬರುತ್ತದೆ. 

ಉದಾ- ಅದ್ಯ ಪುಷ್ಯಃ - (ಅರವತ್ತು ಘಳಿಗೆಗಳಲ್ಲಿ ಹಗಲೋ ಅಥವಾ ರಾತ್ರಿಯೋ 
ಎ೦ಬ ವಿಶೇಷ ವಿವಕ್ಷೆಯಿಲ್ಲದೇ ಅದ್ಯ ಎಂಬ ಶಬ್ದದಿಂದ ಕಾಲವು ಸೂಚಿತವಾಗಿದೆ) 
“ಅದ್ಯ ಪುಷ್ಯಃ' ಎಂಬುದರಿಂದ ಹಗಲಿರುಳಿನಲ್ಲಿ ಪುಷ್ಯ ನಕ್ಷತ್ರದಿಂದ ಚಂದ್ರನು 
ಕೂಡಿರುವನು ಎಂದು ಅರ್ಥ ಮಾಡಬೇಕು. ಇಲ್ಲಿ ಅಣ್‌ ಪ್ರತ್ಯಯದ ಲೋಪವು 
ಬಂದಿದೆ. 


(ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ. 1038- ದೃಷ್ಟಂ ಸಾಮ! (4-2-7) 

ವೃತ್ತಿ- ತೇನೇತ್ಯೇವ। ವಸಿಷ್ಠೇನ ದೃಷ್ಟಂ ವಾಸಿಷ್ಟಂ ಸಾಮ। 

ಅ.ವ್ಯ- “ತೇನ ರಕ್ತಂ ರಾಗಾತ್‌” ಎಂಬ ಸೂತ್ರದಿಂದ ತೇನ ಎಂಬ ಪದವು 
ಮತ್ತು “ಪ್ರಾಕ್‌ದೀವ್ಯತೋತಣ್‌” ಎಂಬುದರಿಂದ ಅಣ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ಭಿತಾಃ”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- “ನೋಡಲ್ಪಟ್ಟ' (ಸಾಕ್ಷಾತ್ಮರಿಸಲ್ಪಟ್ಟ / ಕೇಳಲ್ಪಟ್ಟಿ ಎಂಬ ಅರ್ಥದಲ್ಲಿ 
ತೃತೀಯಾರ್ಥದಲ್ಲಿ ಸಾಮರ್ಥ್ಯವುಳ್ಳ ಪ್ರಾತಿಪದಿಕದ ನಂತರ “ಅಣ್‌' ಪ್ರತ್ಯಯವು 
ಬರುತ್ತದೆ. ಯಷಿಗಳು ತಮ್ಮ ಯೋಗಶಕ್ಷಿಯಿಂದ ವೇದ ಮಂತ್ರಗಳನ್ನು ಗಹಿಸುವುದರಿಂದ 
ಅವರಿಗೆ ಮಂತ್ರದ್ರಷ್ಟಾರರು ಎಂದು ಹೇಳುತ್ತಾರೆ. ಇಲ್ಲಿ "ವಸಿಷ್ಠರು "ಸಾಮ ಮಂತ್ರವನ್ನು' 
ಗ್ರಹಿಸಿರುವರು' ಎಂಬ ಅರ್ಥದಲ್ಲಿ ವಸಿಷ್ಠ ಸಾಮ ಎಂಬ ಪ್ರಯೋಗವು ಬಂದಿದೆ. 

ಉದಾ-ವಾಸಿಷ್ಠಂ ಸಾಮ-"ವಸಿಷ್ಠೇನ ದೃಷ್ಟಂ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. 
ವಸಿಷ್ಠೇನ ಎಂಬುದಕ್ಕೆ ವಸಿಷ್ಠಃಟಾ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯವಾಗಿದೆ. 
ಪ್ರಕೃತ ಸೂತ್ರದಿಂದ “ಅಣ್‌' ಪ್ರತ್ಯಯ ಬಂದು ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ 
'ಸುಪ್‌'ಗೆ "ಲುಕ್‌' ಬಂದು ತದ್ಧಿತ ಪ್ರತ್ಯಯವಾದ್ದರಿಂದ ಆದಿ ವೃದ್ಧಿ ಬಂದು "“ಭ' 
ಸಂಜ್ಞೆಯುಳ್ಳ ವಾಸಿಷ್ಠ ಶಬ್ದದ ಅಂತ್ಯ "ಅ' ಕಾರಕ್ಕೆ ಲೋಪ ಬಂದು ವಾಸಿಷ್ಠ್‌ಅ=ವಾಸಿಷ್ಠ 
ಎಂದಾದ ಮೇಲೆ ಸುಬಂತ ಮಾಡಿದಾಗ ವಾಸಿಷ್ಠಂ ಎಂಬ ರೂಪವು ಸಿದ್ಧವಾಗುತ್ತದೆ. 


ಇದು ನಪುಂಸಕಲಿಂಗವಾಗುವುದಕ್ಕೆ ಕಾರಣ ಸಾಮ ಶಬ್ದವು ವಿಶೇಷ್ಯ ಆಗಿದೆ ಹಾಗೂ 
ನಪುಂಸಕ ಲಿಂಗದಲ್ಲಿದೆ. 


ರಕ್ತಾದ್ಯರ್ಥಃ 1309 


(ಡ್ಯ ಮತ್ತು ಡ್ಯಣ್‌ ಎಂಬ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ. 1039- ವಾಮದೇವಾಡ್‌ ಡ್ಯಡ್‌ ಡ್ಯೌ (4-2-9) 

ವೃತ್ತಿ- ವಾಮದೇವೇನ ದೃಷ್ಟಂ ಸಾಮ, ವಾಮದೇವ್ಯಂ। 

ಪ.ಛೇ- ವಾಮದೇವಾತ್‌, ಡೃಡ್ಯೌ 

ಅ.ವ್ಯ- “ತೇನ ರಕ್ತಂ ರಾಗಾತ್‌” ಎಂಬ ಸೂತ್ರದಿಂದ "ತೇನ' ಎಂಬ ಪದವು 
“ದೃಷ್ಟಂ ಸಾಮ” ಎಂಬ ಪೂರ್ಣ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, 
“ಪರಶ್ಚ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ಭಿತಾಃ”, “ಸಮರ್ಥಾನಾಂ ಪ್ರಥಮಾದ್ದಾ” 
ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- ಸಾಕ್ಷಾತ್ಮರಿಸಲ್ಪಟ್ಟ ಸಾಮ (ಮಂತ್ರ) ಎಂಬ ಅರ್ಥದಲ್ಲಿ ತೃತೀಯಾಂತ 
ಸಾಮರ್ಥ್ಯವುಳ್ಳ ವಾಸುದೇವ ಎಂಬ ಪ್ರಾತಿಪದಿಕದ ನಂತರ ತದ್ಧಿತ ಪ್ರತ್ಯಯವಾದ 
ಡ್ಯತ್‌ ಮತ್ತು ಡ್ಯ ಎಂಬ ಪ್ರತ್ಯಯಗಳು ಬರುತ್ತವೆ. ಇದರಲ್ಲಿ "ಯ' ಮಾತ್ರ ಉಳಿಯುತ್ತದೆ. 
ಈ ಎರಡು ಪ್ರತ್ಯಯಗಳಲ್ಲಿ ಒಂದು ತಿತ್‌ ಆಗಿಯೂ, ಮತ್ತೊಂದು ತಿತ್‌ ಅಲ್ಲದ್ದಾಗಿಯೂ 
ಇದೆ. ಆದರೆ ಈ ಸೂತ್ರವು ಹಿ೦ದಿನ ಸೂತ್ರಕ್ಕೆ ಅಪವಾದವಾಗಿದೆ. 

ಉದಾ: ವಾಮದೇವ್ಯಂ - (ವಾಮದೇವೇನ ದೃಷ್ಟಂ ಸಾಮ ಎಂದು ಇದರ 
ಅರ್ಥ)- ತೃತೀಯಾಂತವಾದ ವಾಮದೇವ ಶಬ್ದಕ್ಕಿಂತ ಪರದಲ್ಲಿ ಡೃತ್‌ ಮತ್ತು ಡ್ಯ 
ಪ್ರತ್ಯಯಗಳನ್ನು ಮಾಡಿದಾಗ ವಾಮದೇವ4ಯ ಎಂದಿರುತ್ತದೆ. ಹಿಂದಿನಂತೆ “ಯಸ್ಯೇತಿ 
ಚ” ಎಂಬುದರಿಂದ ವಾಸುದೇವ ಎಂಬಲ್ಲಿರುವ ಅಂತ್ಯ "ಅ' ಕಾರಕ್ಕೆ "ಟಿ' ಲೋಪವು 
ಬಂದು ವಾಮದೇವ್ಯಂ ಎಂದಾಗುತ್ತದೆ. 

(ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 104೦ - ಪರಿವೃತೋ ರಥಃ ( 4-2-10) 

ವೃತ್ತಿ- ಅಸ್ಮಿನ್‌ ಅರ್ಥೇ ಅಣ್‌ ಪ್ರತ್ಯಯಃ ಭವತಿ। ವಸ್ತ್ರೇಣ ಪರಿವೃತಃ। ವಾಸ್ತಃ 
ರಥಃ 

ಪ.ಛೇ- ಪರಿವೃತಃ, ರಥ: । 

ಅ.ವ್ಯ- “ತೇನ ರಕ್ತಂ ರಾಗಾತ್‌” ಎಂಬ ಸೂತ್ರದಿಂದ ತೇನ ಎಂಬ ಪದವು 
ಮತ್ತು “ಪ್ರಾಗ್‌ದೀವ್ಯತೋತಣ್‌” ಎಂಬುದರಿಂದ ಅಣ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- “ಇದರಿಂದ ಆವೃತವಾದ ಅಥವಾ ಸುತ್ತುವರಿಯಲ್ಪಟ್ಟ ರಥ” ಎಂಬ 
ಅರ್ಥದಲ್ಲಿ ತೃತೀಯಾಂತ ಶಬ್ದದ ನಂತರ “ಅಣ್‌' ಪ್ರತ್ಯಯವು ಬರುತ್ತದೆ. ಇದರಲ್ಲೂ 
ಆದಿವೃದ್ಧಿ ಹಾಗೆಯೇ "ಭ' ಸ೦ಜ್ಞಕ ಶಬ್ದದ "ಅ' ಕಾರವು ಲೋಪವಾಗುತ್ತದೆ. 

ಉದಾ-ವಾಸ್ತಃ ರಥಃ-(ವಸ್ತಗಳಿಂದ ಸುತಲಟ ರಥ) ವಸ್ತ್ರೇಣ ಪರಿವೃತಃ ಎಂಬ 


ಎಲಲಿ 


1310 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥದಲ್ಲಿ ತೃತೀಯಾಂತವಾದ ವಸ್ತ್ರ ಶಬ್ದದ ನಂತರ ಪ್ರಕೃತ ಸೂತ್ರದಿಂದ “ಅಣ್‌' 
ಪ್ರತ್ಯಯವು ಬಂದು ವಾಸ್ತ್ರಃ ಎಂದು ಸುಬಂತವಾಗುತ್ತದೆ. ರಥಃ ಎಂಬುದು 
ಪುಲ್ಲಿಂಗವಾದ್ದರಿಂದ ಈ ವಿಶೇಷಣವು ಪುಲ್ಲಿಂಗವಾಗಿದೆ. 
(ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1041-ತತ್ರೋದ್ಗೃತಮಮತ್ರೇಭ್ಯಃ॥ (4-2-14) 

ವೃತ್ತಿ ಶರಾವೇ ಉದ್ಧತಃ - ಶಾರಾವ ಓದನಃ। 

ಪ.ಛೇ- ತತ್ರ, ಉದ್ದೃತಂ, ಅಮತ್ರೇಭ್ಯಃ 

ಅ.ವೃ- “ಪ್ರಾಗ್‌ದೀವ್ಯತೋಂಣ್‌” ಎಂಬ ಸೂತ್ರದಿಂದ ಅಣ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌, “ತದ್ಭಿತಾಃ”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- “ತೆಗೆದುಕೊಂಡ ಮೇಲೆ ಆ ಪಾತ್ರೆಯಲ್ಲಿ ಉಳಿದಿರುವ” ಎಂಬ ಅರ್ಥದಲ್ಲಿ 
ಸಪ್ತಮ್ಯಂತವಾದ ಪಾತ್ರವಾಚಕ ಶಬ್ದ ನಂತರ ಅಣ್‌ (ಅ) ಪ್ರತ್ಯಯವು ಬರುತ್ತದೆ. 

ಉದಾ- ಶಾರಾವಃ ಓದನಃ - ಶರಾವೇ ಉದ್ಭತಃ ಶಾರಾವಃ ಓದನಃ - 
ಅನ್ನವನ್ನು ಬಡಿಸಿದ ನಂತರ “ಪಾತ್ರೆಯಲ್ಲಿ ಉಳಿದಿರುವ” ಅನ್ನವೆಂದು ಅರ್ಥ. ಇಲ್ಲಿ 
ಪಾತ್ರೆಯು ಸಪ್ತಮ್ಯರ್ಥದಲ್ಲಿ ಇದೆ. ತದನಂತರ ಅಣ್‌ ಪ್ರತ್ಯಯವು ಬಂದಿದೆ. ಆದ್ದರಿಂದ 
ಆದಿ ವೃದ್ಧಿ ಬಂದಿದೆ. ಶಾರಾವ ಎಂಬಲ್ಲಿರುವ ಅಂತ್ಯ “ಅ” ಕಾರಕ್ಕೆ “ಯಸ್ಯೇತಿ ಚ” 


ಎಂಬುದರಿಂದ ಲೋಪ ಬಂದು ಶಾರಾವ್‌ ಅ-ಶಾರಾವ ಎಂದಾಗಿ ಸುಬಂತವಾದಾಗ 
ಶಾರಾವ: ಎಂದಾಗುತ್ತದೆ. 
ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ: 

ಸೂತ್ರ- 1042- ಸಂಸ್ಥೃತಂ ಭಕ್ಷ್ಯಾಃ। (4-2-15) 

ವೃತ್ತಿ- ಬವ ಹಾಕ ಸ್ಯಾತ್‌ ಸಂಸ್ಕೃತೇಂರ್ಥೇ ಯತ್‌ ಸಂಸ್ಕೃತಂ ಭಕ್ಷಾ ಶ್ಚೇತ್‌ 
ತೇ ಸ್ಯುಃ/ಭ್ರಾಷ್ಟೇಷು ಸಂಸ್ಕೃತಾಃ - ಭ್ರಾಷ್ಟಾಃ ಯವಾಃ। 

ಅ.ವೃ- “ತತ್ರೋದ್ಧತಮಮತ್ರೇಭ್ಯಃ” ಎಂಬ ಸೂತ್ರದಿಂದ ತತ್ರ ಎಂಬ ಪದವು, 
“ಪ್ರಾಗ್ಗೀವ್ಯತೋಣ್‌” ಎ೦ಬ ಸೂತ್ರದಿಂದ ಅಣ್‌ ಎಂಬ ಪದವು ಅನುವೃತ್ತವಾಗುತ್ತದೆ. 
“ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾಂ 
ಪ್ರಥಮಾದ್ವಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಅದರಲ್ಲಿ ಸಂಸ್ಕರಿಸಲ್ಪಟ್ಟ' ಎಂಬರ್ಥದಲ್ಲಿ ಸಂಸ್ಕೃತವಾದ ಪದಾರ್ಥವು 
ಭಕ್ಷ್ಯವಾಗಿದ್ದರೆ, ಆ ಸಪ್ತಮ್ಯಂತ ಪದದ ನಂತರ “ಅಣ್‌” ಪ್ರತ್ಯಯವು ಬರುತ್ತದೆ. 

ಉದಾ- ಭ್ರಾಷ್ಟಾಃ ಯವಾಃ- "ಭಟ್ಟಿಗಳಲ್ಲಿ ಸಂಸ್ಕೃತವಾದ (ಹುರಿಯಲ್ಲಟ್ಟ)' ಎಂಬ 
ಅರ್ಥದಲ್ಲಿ ಸಪ್ತಮ್ಮಂತವಾದ ಭ್ರಾಷ್ಟ್ರ ಶಬ್ದದ ನಂತರ “ಅಣ್‌' ಪ್ರತ್ಯಯವು ಬರುತ್ತದೆ. 
ಭಟ್ಟಿಯಲ್ಲಿ ಹುರಿಯಲ್ಪಟ್ಟ ಕಾರಣದಿಂದ ಸುಸಂಸ್ಕೃತವಾದ ಯವ ಧಾನ್ಯ. ಇಲ್ಲಿ 


ರಕ್ತಾದ್ಯರ್ಥಃ 1311 


ಆದಿಯಲ್ಲಿ ಆದಿವೃದ್ಧಿ ಮೊದಲೇ ಇದೆ. ಈ ಕಾರಣದಿಂದ ಮತ್ತೇ ಆದಿವೃದ್ಧಿ 
ಮಾಡಬೇಕಾದ ಆವಶ್ಯಕತೆ ಇರುವುದಿಲ್ಲ. ( ಎಲ್ಲಿ ವೃದ್ಧಿ ಇಲ್ಲವೋ ಅಲ್ಲಿ ಆದಿವೃದ್ಧಿ 
ಬರಬೇಕು ) ಇದನ್ನು "ಪರ್ಜನ್ಯವತ್‌ ಲಕ್ಷಣಪ್ರವೃತ್ತಿಃ' ಎ೦ದು ಹೇಳುತ್ತಾರೆ. ಆದ್ದರಿಂದ 
ಈ ಪ್ರತ್ಯಯ ವ್ಯರ್ಥವೆಂದು ಭಾವಿಸಬಾರದು. 


(ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ ) 

ಸೂತ್ರ. 1043 - ಸಾsಸ್ಯ ದೇವತಾ ( 4-2-24) 

ವೃತ್ತಿ- ಇಂದ್ರೋ ದೇವತಾ ಅಸ್ಯ ಇತಿ ಐಂದ್ರಂ ಹವಿಃ ಪಾಶುಪತಂ। ಬ್ರಾರ್ಹಸ್ಪತ್ಯಂ। 

ಪ.ಛೇ- ಸಾ, ಅಸ್ಯ, ದೇವತಾ। 

ಅ.ವೃ- "“ಪ್ರಾಗ್ನೀವ್ಯತೋಣ್‌” ಎಂಬ ಸೂತ್ರದಿಂದ ಅಣ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ”, 
“ಸಮರ್ಥಾನಾಂ ಪ್ರಥಮಾದ್ದಾ” ಎ೦ಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- ದೇವತೆಯನ್ನು ಹೇಳುವ ಪ್ರಥಮಾಂತ ಸಮರ್ಥ ಪ್ರಾತಿಪದಿಕದ ನಂತರ 
ಇದು ಅದರ ದೇವತೆ ಎಂಬರ್ಥದಲ್ಲಿ ಅಣ್‌ ಪ್ರತ್ಯಯವು ಬರುತ್ತದೆ. 

ಉದಾ- ಐಂದ್ರಂ ಹವಿಃ- “ಇಂದ್ರಃ ದೇವಾತಾ ಅಸ್ಕ ( ಇದಕ್ಕೆ ಇಂದ್ರನು 
ದೇವತೆ)' ಎಂಬ ಅರ್ಥದಲ್ಲಿ ಪ್ರಥಮಾ ಏಭಕ್ತಿಯಲ್ಲಿರುವ “ಇಂದ್ರ ಶಬ್ದದ ನಂತರ 
ಆದಿವೃದ್ಧಿ ಬಂದು ಐಂದ್ರ ಎಂಬಲ್ಲಿರುವ ಅಂತ್ಯ "ಅ' ಕಾರಕ್ಕೆ “ಯಸ್ಯೇತಿ ಚ” 
ಎಂಬುದರಿಂದ ಲೋಪ ಬಂದು ಐಂದ್ರ್‌-ಅ-ಐಂದ್ರ ಎಂದಾದ ಮೇಲೆ ಸುಬಂತ 
ಮಾಡಿದಾಗ ನಪುಂಸಕ ಲಿಂಗದಲ್ಲಿ ಐಂದ್ರಂ ಎಂದಾಗುತ್ತದೆ. ಕಾರಣ ಹವಿಃ ಎಂಬುದು 
ನಪುಂಸಕ ಲಿಂಗವಾಗಿದೆ. 

ಇದೇ ರೀತಿಯಲ್ಲಿ "ಪಶುಪತಿಃ ದೇವತಾ ಅಸ್ಕ' ಎಂಬ ಅರ್ಥದಲ್ಲಿ “ಅಣ್‌' 
ಪ್ರತ್ಯಯ ಬಂದು "ಪಾಶುಪತಂ' ಎಂದಾಗುತ್ತದೆ. "ಬಾರ್ಹಸ್ಪತ್ಯಂ' ಎಂಬ ಶಬ್ದವು 
“ಬೃಹಸ್ಪತಿಃ ದೇವತಾ ಅಸ್ಯ' ಎಂಬರ್ಥದಲ್ಲಿ ಮೇಲಿನ ಪ್ರಕ್ರಿಯೆಯಂತೆ ಬ್ರಾರ್ಹಸ್ಪತ್ಯಂ 
ಎಂದಾಗುತ್ತದೆ. ಕೊನೆಯ ಎರಡು ಉದಾಹರಣೆಗಳಲ್ಲಿ "ಇ' ಕಾರವು “ಯಸ್ಯೇತಿ 
ಚ” ದಿಂದ ಲೋಪವಾಗುತ್ತದೆ. 

("ಘನ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 1044- ಶುಕ್ರಾದ್‌ ಫನ್‌ (4-2-26) 

ಪ.ಛೇ-ಶುಕ್ರಾತ್‌, ಫನ್‌! 

ಅ.ವ್ಯ- ಸಾಂಸ್ಕ ದೇವತಾ ಎಂಬ ಸೂತ್ರವು ಇಲ್ಲಿ ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, 
“ಪರಶ್ಚ”, ಜ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ಧಿತಾಃ”, “ಸಮರ್ಥಾನಾ೦ ಪ್ರಥಮಾದ್ದಾ” 
ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- “ಸಾಂಸ್ಕ ದೇವತಾ' ಎಂಬ ಅರ್ಥದಲ್ಲಿ ಶುಕ್ರ ಶಬ್ದದ ನಂತರ ಅಪವಾದವಾಗಿ 


1312 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


'ಘನ್‌(ಫ್‌)' ಪ್ರತ್ಯಯವು ಬರುತ್ತದೆ. ಅದಕ್ಕೆ “ಅಯನ್‌ಏಯ್‌ ಈನ್‌ ಇಯ...” 
ಎಂಬ ಸೂತ್ರದಿಂದ “ಫ್‌' ಕಾರಕ್ಕೆ “ಇಯ್‌' ಆದೇಶವು ಬಂದು ಶುಕ್ರ-ಘನ್‌ ಎಂದಿದ್ದಾಗ, 
ಶುಕ್ರ-ಫ್‌ ಎಂದಾಗಿ “ಫ್‌' ಕಾರಕ್ಕೆ “ಇಯ್‌' ಆದೇಶ ಬಂದು ಶುಕ್ರ.-ಇಯ್‌ ಎಂದಾದಾಗ, 
ಅಜಾದಿ ಪ್ರತ್ಯಯವು ಪರದಲ್ಲಿರುವ ಶುಕ್ರದ ಅಂತ್ಯ "ಅ' ಕಾರಕ್ಕೆ ಲೋಪ ಬಂದು, 
ಶುಕ್ರ್‌-ಇಯ್‌. ಅಂಶುಕ್ರಿಯ ಎಂದಾದ ಮೇಲೆ "ಶುಕ್ರಿಯಂ' ಎಂಬ ಸುಬ೦ತ ರೂಪವು 
ಸಿದ್ಧವಾಗುತ್ತದೆ. 


(ಟ್ಯುಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 1045- ಸೋಮಾಟ್‌ ಟ್ಯಣ್‌ (4-2-30) 

ವೃತ್ತಿ - ಸೌಮ್ಯಂ। 

ಪ.ಛೇ- ಸೋಮಾತ್‌, ಟ್ಯಣ್‌। 

ಅ.ವೃ- “ಸಾತಸ್ಯ ದೇವತಾ” ಎಂಬ ಸೂತ್ರವು ಇಲ್ಲಿ ಅನುವೃತ್ತವಾಗುತ್ತದೆ. 
“ಪ್ರತ್ಯಯಃ”, “ಪರಶ್ಚ”, ಜ್ಯಾಪ್‌ ಪ್ರಾತಿಪದಿಕಾತ್‌”, "ತದ್ಧಿತಾಃ”, “ಸಮರ್ಥಾನಾಂ 
ಪ್ರಥಮಾದ್ದಾ” ಎ೦ಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ: “ಸಾ*ಸ್ಯ ದೇವತಾ' ಎಂಬ ಅರ್ಥದಲ್ಲಿ ಪ್ರಥಮಾಂತ ಸೋಮ ಶಬ್ದದ 
ನಂತರ ಟ್ಯಣ್‌ ಎಂಬ ಪ್ರತ್ಯಯವು ಬರುತ್ತದೆ. ಇದರಲ್ಲಿ "ಯ' ಮಾತ್ರ ಉಳಿಯುತ್ತದೆ. 
“ಸೋಮಃ ದೇವತಾ ಅಸ್ಯ ಹವಿಷಃ' ಎಂಬ ಅರ್ಥದಲ್ಲಿ "ಸೋಮ' ಶಬ್ದದ ನಂತರ 
ಪ್ರಕೃತ ಸೂತ್ರದಿಂದ "ಟ್ಯಣ್‌(ಯ್‌)' ಪ್ರತ್ಯಯವು ಬರುವುದು. ತದ್ಧಿತ ಪ್ರತ್ಯಯವಾದ್ದರಿಂದ 
ಆದಿವೃದ್ಧಿ ಬಂದು “ಯಸ್ಯೇತಿ ಚ” ಎಂಬುದರಿಂದ ಸೋಮ ಶಬ್ದದ "ಅ' ಕಾರ 
ಲೋಪವಾಗಿ, ಸುಬ೦ತ ಮಾಡಿದಾಗ “ಅಂ' ಬಂದು “ಸೌಮ್ಯಂ' ಎಂಬ ರೂಪವು 
ಸಿದ್ಧವಾಗುತ್ತದೆ. 

(ಯತ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 1046- ವಾಯ್‌ವೃತು ಪಿತ್ರುಷಸೋ ಯತ್‌। (4-2-32) 

ವೃತ್ತಿ- ವಾಯವ್ಯಂ। ಯತವ್ಯಂ। 

ಪ.ಛೇ- ವಾಯು, ಯತು, ಪಿತೃ ಮತ್ತು ಉಷಸ್‌ 

ಅರ್ಥ- ವಾಯು, ಯತು, ಪಿತೃ ಮತ್ತು ಉಷಸ್‌ ಎಂಬ ಶಬ್ದಗಳ ನಂತರ 
“ಸಾಂಸ್ಯ ದೇವತಾ' ಎಂಬ ಅರ್ಥದಲ್ಲಿ “ಯತ್‌(ಯ)' ಪ್ರತ್ಯಯವು ಬರುತ್ತದೆ. 

ಉದಾ- ವಾಯವ್ಯಂ- “ವಾಯುಃ ದೇವತಾ ಅಸ್ಕ' ಎಂಬ ಅರ್ಥದಲ್ಲಿ 
ಪ್ರಥಮಾಂತವಾದ “ವಾಯು' ಶಬ್ದದ ನಂತರ ಪ್ರಕೃತ ಸೂತ್ರದಿಂದ "ಯತ್‌(ಯ)' 
ಪ್ರತ್ಯಯವು ಬರುತ್ತದೆ. ವಾಯು4ಯ ಎಂದಿದ್ದಾಗ “ಓರ್ಗುಣಃ” ಎ೦ಬ ಸೂತ್ರದಿಂದ 
ಗುಣ (ಓ) ಬಂದು “ವಾ೦ತೋಯಿ ಪ್ರತ್ಯಯೇ” ಎಂಬ ಸೂತ್ರದಿಂದ ಅವಾದೇಶ 
ಬಂದು, "ವಾಯವ್ಯಂ' ಎಂಬ ರೂಪವು ಸಿದ್ದವಾಗುತ್ತದೆ. 


ರಕ್ತಾದ್ಯರ್ಥಃ 1313 


ಉದಾ- ಖತವ್ಯಂ - ಯತು ಶಬ್ದದ ನಂತರ "ಸಾsಸ್ಯ ದೇವತಾ' ಎಂಬ 
ಅರ್ಥದಲ್ಲಿ "ಯತ್‌(ಯ)' ಪ್ರತ್ಯಯವು ಬಂದಾಗ ಯತವ್ಯಂ ಎಂಬ ರೂಪವು 
ಸಿದ್ಧಿಸುತ್ತದೆ. 

ಉದಾ- "ಪಿತರಃ ದೇವತಾ ಅಸ್ಯ' ಎಂಬರ್ಥದಲ್ಲಿ "ಪತೃ' ಶಬ್ದದ ನಂತರ ಪ್ರಕೃತ 
ಸೂತ್ರದಿಂದ "ಯತ್‌(ಯ)' ಪ್ರತ್ಯಯವು ಬಂದು ಪಿತೃ*ಯ ಎಂದಿದ್ದಾಗ- 

(ರೀಣ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 1047 -ರೀರ್‌ಖಚುತಃ।(7-4-27) 

ವೃತ್ತಿ ಅಕೃತ್‌ "ಯ' ಕಾರೇ ಅಸಾರ್ವಧಾತುಕೇ ಯ ಕಾರೇ ಚ್ವೌ ಚ ಪರೇ 
ಯದಂತಾಂಗಸ್ಯ ರೀಜ್‌ ಆದೇಶಃ। "ಯಸ್ಯೇತಿ ಚ' ಪಿತ್ಯಂ। ಉಷಸ್ಯಂ। 

ಅ.ವೃ- “ಅಕೃತ್‌ ಸಾರ್ವಧಾತುಕೆಯೋಃ ದೀರ್ಫಃ” ಎಂಬ ಸೂತ್ರದಿಂದ "ಅಕೃತ್‌ 
ಸಾರ್ವಧಾತುಕಯೋಃ' ಎಂಬ ಪದವು ಮತ್ತು “ಅಯಜ್‌ಯಿತಿ ಇಗಿತಿ” ಎಂಬ 
ಸೂತ್ರದಿಂದ "ಯಿ' ಎಂಬ ಪದವು “ಚ್ಲೌಚ” ಎಂಬುದರಿಂದ "ಚೌ' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಅಂಗಸ್ಯ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ- ಕೃತ್‌ ಭಿನ್ನವಾದ "ಯ' ಕಾರವಾಗಲೀ ಸಾರ್ವಧಾತುಕ ಭಿನ್ನವಾದ 
“ಯ” ಕಾರವಾಗಲೀ 'ಜ್ವಿ' ಪ್ರತ್ಯಯವಾಗಲಿ ಪರವಾದಾಗ ಯದಂತವಾದ ಅಂಗಕ್ಕೆ 
"ರೀಜ್‌ (ರೀ)' ಎಂಬ ಆದೇಶವು ಬರುತ್ತದೆ. 

ಉದಾ- ಪಿತ್ರ್ಯ೦ - ಪ್ರಕೃತ ಸೂತ್ರದಿಂದ ಪಿತೃ ಶಬ್ದಕ್ಕೆ ರೀಜ್‌ ಆದೇಶವು 
ಬರುತ್ತದೆ. ಇದು "ಜಿತ್‌' ಆಗಿರುವುದರಿಂದ ಅ೦ತಾವಯವಾಗಿ ಬರುತ್ತದೆ. ಪಿತ್ರೀ೬ಯ್‌ 
ಎಂದಿದ್ದಾಗ “ಯಸ್ಯೇತಿ ಚ” ಎಂಬುದರಿಂದ ದೀರ್ಪ ಈ ಕಾರಕ್ಕೆ ಲೋಪ ಬಂದು 
ಪಿತ್ರ್ಯ೦ ಎಂದು ರೂಪ ಸಿದ್ಧವಾಗುತ್ತದೆ. 

ಉದಾ- ಪಿತ್ರ್ಯಂ - "ಪಿತರಃ ದೇವತಾ ಅಸ್ಯ ಹವಿಷಃ' ಎಂಬುದು ಲೌಕಿಕ ವಿಗ್ರಹ 
ವಾಕ್ಯ. ಪಿತೃ*ಜಸ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯವಾಗಿದೆ. “ಸಾಂಸ್ಯ ದೇವತಾ' 
ಎ೦ಬ ಸೂತ್ರದಿಂದ ಬರಬೇಕಾದ "ಅಣ್‌' ಪ್ರತ್ಯಯವನ್ನು ಬಾಧಿಸಿ “ವಾಯ್‌ ವೃ ತ್ತು 
ಪಿತ್ರಷಸೋ ಯತ್‌” ಎಂಬ ಸೂತ್ರದಿಂದ ಯತ್‌ (ಯ್‌) ಪ್ರತ್ಯಯವು ಬಂದು, 
ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ, ಅನಂತರ ಬರುವ ಸುಪ್‌-ಗೆ ಲೋಪ ಬಂದು, 
ಪಿತೃ೪ಯ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ಣಿತ್‌' ಆಗಿರುವುದರಿಂದ ಅಂತ್ಯ 
ಅಲ್‌ ಆದ "ಯ' ಕಾರಕ್ಕೆ "ರಿ' ಆದೇಶವು ಬಂದು ಪಿತ್‌4ರೀ+ಯ ಎಂದಿದ್ದಾಗ “ಈ” 
ಕಾರಕ್ಕೆ “ಯಸ್ಯೇತಿ ಚ” ಎಂಬುದರಿಂದ ಲೋಪ ಬಂದು ಪಿತ್‌--ರ್‌-ಯಪಿತ್ರ್ಯ 
ಎಂದಾದ ಮೇಲೆ "ಸು' ಸೇರಿಸಿದಾಗ ನಪುಂಸಕ ಲಿಂಗದಲ್ಲಿ "ಅಮ್‌' ಆದೇಶ 
ಬಂದು ಪೂರ್ವರೂಪವಾಗಿ ಪಿತ್ಯಂ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಉಷಸ್ಯಂ- "ಉಷಾ ದೇವತಾ ಅಸ್ಯ ಹವಿಷಃ' ಎಂಬುದು ಲೌಕಿಕ 
ವಿಗ್ರಹ ವಾಕ್ಯ. ಉಷಸ್‌.- ಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯವಾಗಿದೆ. 


1314 ಲಘುಸಿದ್ಧಾ೦ತ ಕೌಮುದೀ-ಉತ್ತರಾರ್ಧ 


“ಸಾಂಸ್ಕ ದೇವತಾ” ಎಂಬ ಸೂತ್ರದಿಂದ ಬರಬೇಕಾದ "ಅಣ್‌' ನ್ನು ಬಾಧಿಸಿ “ವಾಯ್‌ವ್‌ 
ಯತು ಪಿತ್ರುಷಷೋ ಯತ್‌” ಎಂಬ ಸೂತ್ರದಿಂದ ಯತ್‌ (ಯ್‌) ಪ್ರತ್ಯಯ ಬಂದು, 
ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ, “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ 
“ಸುಪ್‌' ಗೆ ಲುಕ್‌ (ಲೋಪ) ಬಂದು, ಉಷಸ್‌4೬ಯ ಎಂದಿದ್ದಾಗ, ಸುಬಂತ 
ಮಾಡಿದಾಗ ನಪುಂಸಕ ಲಿಂಗದಲ್ಲಿ ಅಮ್‌ ಆದೇಶ ಬಂದು ಪೂರ್ವರೂಪದಿಂದ 
ಉಷಸ್ಕಂ ಎಂಬ ರೂಪವು ಸಿದ್ಧವಾಗುತ್ತದೆ. 
(ನಿಪಾತವನ್ನು ವಿಧಿಸುವ ಸೂತ್ರ) 
ಸೂತ್ರ- 1048 - ಪಿತೃವ್ಯ-ಮಾತುಲ-ಮಾತಾಮಹ ಪಿತಾಮಹಾಃ ( 4-2-36) 
ವೃತ್ತಿ- ಏತೇ ನಿಪಾತ್ಯಂತೇ। ಪಿತುಃ ಭ್ರಾತಾ ಪಿತೃವ್ಯಃ ಮಾತುಃ ಭ್ರಾತಾಃ ಮಾತುಲಃ। 
ಮಾತುಃ - ಪಿತಾ ಮಾತಾಮಹಃ ಪಿತುಃ ಪಿತಾ - ಪಿತಾಮಹಃ 
ಅರ್ಥ-“ತಂದೆಯ ಸಹೋದರ” ಎಂಬ ಅರ್ಥದಲ್ಲಿ "ಪಿತೃವ್ಯ' ಎಂದೂ, “ತಾಯಿಯ 
ಸಹೋದರ' ಎಂಬರ್ಥದಲ್ಲಿ "ಮಾತುಲ' ಎಂದೂ, “ತಾಯಿಯ ತಂದೆ' ಎಂಬರ್ಥದಲ್ಲಿ 


"ಮಾತಾಮಹ' ಎಂದೂ, “ತಂದೆಯ ತಂದೆ' ಎಂಬರ್ಥದಲ್ಲಿ “ಪಿತಾಮಹ” ಎಂದೂ 
ನಿಪಾತಗಳನ್ನು ಮಾಡಲಾಗಿದೆ. 


ಉದಾ: ಪಿತೃವ್ಯಃ - (ಪಿತುಃ ಭ್ರಾತಾ - ತಂದೆಯ ಸಹೋದರ ) - “ತಂದೆಯ 
ಸಹೋದರ' ಎಂಬರ್ಥದಲ್ಲಿ “ವ್ಯತ್‌(ವ್ಯ)' ಎಂಬ ಪ್ರತ್ಯಯವನ್ನು ಕಲ್ಪಿಸಿ ಪಿತೃವ್ಯ 
ಎಂಬ ಪ್ರಾತಿಪದಿಕವು ಸಿದ್ಧವಾಗುತ್ತದೆ. ಇದನ್ನು ಸುಬ೦ತ ಮಾಡಿದಾಗ "ಪಿತೃವ್ಯಃ 
ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ- ಮಾತುಲಃ (ಮಾತುಃ ಭ್ರಾತಾ-ತಾಯಿಯ ಸಹೋದರ)- "ಮಾತೃ? 
ಶಬ್ದದ ಮೇಲೆ “ತಾಯಿಯಸಹೋದರ' ಎಂಬರ್ಥದಲ್ಲಿ "ದುಲಚ್‌' (ಉಲ) 
ಪ್ರತ್ಯಯವನ್ನು ಕಲ್ಪಿಸಿ ಮಾತೃ--ಉಲ ಎಂದಿದ್ದಾಗ “ಯ” ಕಾರವು "ಟಿ' ಆಗಿರುವುದರಿಂದ 
"ಟೇಃ' ಎ೦ಬ ಸೂತ್ರದಿಂದ “ಯ” ಕಾರಕ್ಕೆ ಲೋಪ ಬಂದು ಮಾತ್‌. ಉಲ-ಮಾತುಲ 
ಎ೦ಬ ಪ್ರಾತಿಪದಿಕವು ಸಿದ್ಧವಾಗಿ ಸುಬ೦ತ ಮಾಡಿದಾಗ ಮಾತುಲಃ ಎ೦ಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಮಾತಾಮಹಃ (ಮಾತುಃ ಪಿತಾ- ತಾಯಿಯ ತಂದೆ)-ತಾಯಿಯ 
ತಂದೆ ಎಂಬರ್ಥದಲ್ಲಿ ಮಾತೃ ಶಬ್ದದ ಮೇಲೆ “ಡಾಮಹಚ್‌' (ಆಮಹ) ಪ್ರತ್ಯಯವನ್ನು 
ಕಲ್ಪಿಸಿ ಮಾತೃ* ಆಮಹ ಎಂದಿದ್ದಾಗ, "ಟೇಃ' ಎಂಬ ಸೂತ್ರದಿಂದ "ಟಿ' ಸಂಜ್ಞೆಯುಳ್ಳ 
“ಯ' ಕಾರಕ್ಕೆ ಲೋಪ ಬಂದು ಮಾತ್‌4ಆಮಹ-=ಮಾತಾಮಹ ಎಂಬ ಪ್ರಾತಿಪದಿಕವು 
ಸಿದ್ಧವಾಗುತ್ತದೆ. ಇದನ್ನು ಸುಬಂತ ಮಾಡಿದಾಗ "ಮಾತಾಮಹಃ' ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ- ಪಿತಾಮಹಃ (ಪಿತುಃ ಪಿತಾ-ತಂದೆಯ ತಂದೆ) - "ತಂದೆಯ ತಂದೆ' 
ಎಂಬರ್ಥದಲ್ಲಿ “ಏತೃ' ಶಬ್ದದ ಮೇಲೆ "ಡಾಮಹಚ್‌' (ಆಮಹ) ಪ್ರತ್ಯಯವನ್ನು 


ರಕ್ತಾದ್ಯರ್ಥಃ 1315 


ಕಲ್ಪಿಸಿದ ನಂತರ ಪಿತೃ*-ಆಮಹ ಎಂದಿದ್ದಾಗ, ಇದು "ಡಿತ್‌' ಆಗಿರುವುದರಿಂದ 
"ಟೇಃ” ಎಂಬ ಸೂತ್ರದಿಂದ "ಯ' ಕಾರವಾದ "ಟಿ'ಗೆ ಲೋಪ ಬಂದು 
ಪಿತ್‌-ಆಮಹ-ಪಿತಾಮಹ ಎಂಬ ಪ್ರಾತಿಪದಿಕವು ಸಿದ್ಧವಾಗುತ್ತದೆ. ಇದನ್ನು ಸುಬಂತ 
ಮಾಡಿದಾಗ ಪಿತಾಮಹಃ ಎಂಬ ರೂಪವು ಸಿದ್ಧವಾಗುತ್ತದೆ. 
("ಅಣ್‌' ಪ್ರತ್ಯಯವನ್ನು ವಿಧಿಸುವ ಸೂತಃ) 

ಸೂತ್ರ-1೦49- ತಸ್ಯ ಸಮೂಹಃ (4-2-37) 

ವೃತ್ತಿ- ಕಾಕಾನಾ೦ ಸಮೂಹಃ - ಕಾಕಮ್‌। 

ಅ.ವೃ- “ಪ್ರಾಗ್ದೀವ್ಯತೋಂಣ್‌” ಎಂಬ ಸೂತ್ರದಿಂದ "ಅಣ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ “ಪ್ರತ್ಛಯಃ”, “ಪರಶ್ಚ”, ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- ಷಷ್ಠ್ಯಂತ ಸಾಮರ್ಥ್ಯವುಳ್ಳ ಪ್ರಾತಿಪದಿಕದ ನಂತರ ಅದರ ಸಮೂಹ 

ಎಂಬರ್ಥದಲ್ಲಿ "ಅಣ್‌' ಎಂಬ ತದ್ಧಿತ ಪ್ರತ್ಯಯವು ಬರುತ್ತದೆ. 

ಉದಾ- ಕಾಕಮ್‌ ( ಕಾಗೆಗಳ ಸಮೂಹ(ಕಾಕಾನಾಂ ಸಮೂಹಃ ) - "ಕಾಗೆಗಳ 
ಸಮೂಹ' ಎಂಬರ್ಥದಲ್ಲಿ ಕಾಕ-ಆಮ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಅದರ 
ಮೇಲೆ “ತಸ್ಯ ಸಮೂಹಃ' ಎಂಬರ್ಥದಲ್ಲಿ ಅಣ್‌ (ಅ) ಪ್ರತ್ಯಯವು ಬಂದು ಪ್ರಾತಿಪದಿಕ 
ಸಂಜ್ಞೆಯನ್ನು ಪಡೆದ ಮೇಲೆ, ಸುಪ್‌(ಆಮ್‌) ಗೆ “ಸುಪೋಧಾತುಪಾತಿಪದಿಕಯೋಳ” 
ಎಂಬುದರಿಂದ ಲುಕ್‌ ಬಂದು, ಅಣ್‌ ಪ್ರತ್ಯಯವು ಣಿತ್‌ ಆಗಿರುವುದರಿಂದ "ಕಾಕ' 
ನಲ್ಲಿರುವ ಅಂತ್ಯ “ಅ” ಕಾರಕ್ಕೆ "ಅ' ಕಾರವೇ ಆದೇಶವಾಗಿ ಬಂದು, ಆದಿವೃದ್ಧ್ದಿಯಾಗಿ 
pals ಸಂಜ್ಞೆಯುಳ್ಳ “ಅ' ಕಾರಕ್ಕೆ “ಯಸ್ಯೇತಿ ಚ” ಎಂಬುದರಿಂದ, ಲೋಪ ಬಂದು 
ಕಾಕ್‌4ಅ=ಕಾಕ ಎಂದಿರುತ್ತದೆ. ಸಮೂಹಾರ್ಥದಲ್ಲಿ' ಏಕವಚನವಾದ "ಸು' ಪ್ರತ್ಯಯ 
ವನ್ನು ಸೇರಿಸಿದಾಗ ಕಾಕ4ಸು (ಸ್‌) ಎಂದಾಗಿ “ಸು' ಗೆ "ಅಮ್‌' ಆದೇಶ ಬಂದು 
ಕಾಕ--ಅಮ್‌ ಎಂದಿದ್ದಾಗ ಪೂರ್ವರೂಪ ಬಂದು ಕಾಕಮ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 

("ಅಣ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 1೦೮೦- ಅಕ್ನಾದಿಭ್ಯೋಂಣ್‌ ( 4-2-38) 

ವೃತ್ತಿ- ಭಿಕ್ಷಾಣಾ೦ ಸಮೂಹಃ। ಭೈಕ್ಷಂ। 

ಗರ್ಭಿಣಿನಾ೦ ಸಮೂಹಃಃ ಗಾರ್ಭಿಣಮ್‌। ಇಹ - ವಾರ್ತಿಕಂ “ಭಸ್ಯಾ ಢೇ 

ತದ್ಧಿತೇ” ಇತಿ ಪೂರ್ವವದ್ಧಾವೇ ಕೃತೇ 

ಪ.ಛೇ- ಭಿಕ್ಷಾದಿಭ್ಯಃ, ಅಣ್‌! 

ಅ.ವೃ- “ತಸ್ಯ ಸಮೂಹಃ' ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ 
“ಪರಶ್ಚ”, ಜ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾಂ ಪ್ರಥಮಾದ್ವಾ 


ತೆ 


1316 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಎ೦ಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- ಷಷ್ಠ್ಯಂತವಾದ , ಸಾಮರ್ಥ್ಯವುಳ್ಳ ಭಿಕ್ಷಾದಿ ಗಣದಲ್ಲಿ ಪಠಿತವಾದ 
ಪ್ರಾತಿಪದಿಕಗಳ ಮೇಲೆ "ಅದರ ಸಮೂಹ' ಎಂಬ ಅರ್ಥದಲ್ಲಿ "ಅಣ್‌' ಎಂಬ 
ತದ್ಧಿತ ಪ್ರತ್ಯಯವು ಬರುತ್ತದೆ. 

ವಿಶೇಷ - ಇನ್ನು ಮುಂದೆ ಬರುವ “ಅಚಿತ್ತ-ಹಸ್ತಿ-ಧೇನೋಷ್ಟಕ್‌” ಎಂಬ 
ಸೂತ್ರದಿಂದ ಬರಬೇಕಾದ ಟಕ್‌ ಪ್ರತ್ಯಯವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಅಣ್‌' 
ಪ್ರತ್ಯಯವು ವಿಧಿಸಲಾಗಿದೆ. 

ಉದಾಃ 1) ಭೈಕ್ಷಂ - (ಭಿಕ್ಷೆಗಳ ಸಮೂಹಃ/ಸಾಧು-ಸ೦ತರ ಭಿಕ್ಷಗಳ ಸಮೂಹ) 
-“ಭಿಕ್ಷಾಣಾಂ ಸಮೂಹಃ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಭಿಕ್ಷಾ*ಆಮ್‌ ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ “ಅಚಿತ್ರ-ಹಸ್ತಿ-ಧೇನೋಷ್ಟಕ್‌” ಎ೦ಬ ಸೂತ್ರದಿಂದ "ಟಕ್‌' 
ಪ್ರತ್ಯಯವು ಬರಬೇಕಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಅಣ್‌' ಪ್ರತ್ಯಯವು 
ಬಂದು ಭಿಕ್ಷಾಃಅ ಎಂದಿದ್ದಾಗ, ಈ ತದ್ಧಿತಾಂತ ಪ್ರತ್ಯಯಕ್ಕೆ ಪ್ರಾತಿಪದಿಕ ಸಂಜ್ಞೆ 
ಬಂದು "ಸುಪ್‌' ಸೇರಿಸಿ ಭಿಕ್ಷಾ*ಅ+ಸು ಎಂದಿದ್ದಾಗ, “ಸುಪೋಧಾತುಪ್ರಾತಿಪದಿಕಯೋಃ' 
ಎಂಬುದರಿಂದ ಸುಪ್‌ ಗೆ ಲೋಪ ಬಂದು ಭಿಕ್ಟಾ*-ಅ ಎಂದಿರುತ್ತದೆ. ಇದು ಣಿತ್‌ 
ಆಗಿರುವುದರಿಂದ “ಭಿ” ನಲ್ಲಿರುವ “ಇ' ಕಾರಕ್ಕೆ ವೃದ್ಧಿ ಬಂದು ಭೈಕ್ಷಾ*ಅ ಎಂದಿದ್ದಾಗ 
"ಭೈಕ್ಷಾ' ಎಂಬಲ್ಲಿರುವ “ಆ' ಕಾರಕ್ಕೆ “ಯಸ್ಯೇತಿ ಚ” ಎಂಬುದರಿಂದ ಲೋಪ ಬಂದು, 
ಭೈಕ್ಸ್‌-ಅ ಎಂದಿದ್ದಾಗ, ಇದಕ್ಕೆ ಸುಪ್‌ ಸೇರಿಸಿದಾಗ “ಭೈಕ್ಷಂ' ಎಂದಾಗುತ್ತದೆ. 

(ಪ್ರಕೃತಿಭಾವ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 1051- ಇನಣ್ಯನಪತ್ಯೇ ( 6-4-164) 

ವೃತ್ತಿ-ಅನಪತ್ಯೇ ಅಣೀ ಪರೇ ಇನ್‌ ಪ್ರಕೃತ್ಯಾ ಸ್ಯಾತ್‌। ತೇನ (919) “ನಸ್ತದ್ಧಿತೇ” 
ಇತಿ ಟಿಲೋಪಃ ನ, ಯುವತೀನಾಂ ಸಮೂಹೋ -ಯೌವನಮ್‌। 

ಪ.ಛೇ- ಇನ್‌, ಅಣಿ, ಅನಪತ್ಯೇ। 

ಅ.ವೃ- "ಪ್ರಕೃತ್ಯೈಕಾಚ್‌' ಎಂಬ ಸೂತ್ರದಿಂದ “ಪ್ರಕೃತ್ಕಾ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ- ಅಪತ್ಯಾರ್ಥಕ್ಕಿಂತ ಭಿನ್ನವಾದ ಅರ್ಥದಲ್ಲಿ ವಿಧಿಸಲಾದ “ಅಣ್‌' ಪ್ರತ್ಯಯವು 
ಪರದಲ್ಲಿದ್ದಾಗ “ಇನ್‌' ಗೆ ಪ್ರಕೃತಿ ಭಾವ ಬರುತ್ತದೆ. 

ಉದಾ- ಗಾರ್ಭಿಣಂ - (ಗರ್ಭಿಣಿ ಸ್ತೀಯರ ಸಮೂಹ-ಗರ್ಭೀಣೀನಾಂ 
ಸಮೂಹಃ) - ಗರ್ಭಿಣೀ4+ಆಮ್‌ ಎಂಬುದು' ಅಲೌಕಿಕ ವಿಗ್ರಹ. “ಗರ್ಭೀಣೀನಾಂ 
ಸಮೂಹಃ' ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ “ಅನುದಾತ್ತೇರಣ್‌” ಎಂಬ ಸೂತ್ರದಿಂದ 
“ಅಇಗ್‌'ಪ್ರತ್ಯಯವು ಬರಬೇಕಾಗಿತ್ತು. ಅದನ್ನು ಭಾಧಿಸಿ “ಭಿಕ್ಷಾದಿಭ್ಯೋಂಣ್‌? ಎಂಬ 
ಸೂತ್ರದಿಂದ ಅಣ್‌ (ಅ) ಪ್ರತ್ಯಯವು ಬಂದು, ಗರ್ಭಿಣೀ--ಆಮ್‌. ಅ ಎಂದಾಗಿ 
ಅದು ಪ್ರಾತಿಪದಿಕಸಂಜ್ಞೆಯನ್ನು ಪಡೆದ ಮೇಲೆ, “ಸುಪೋಧಾತು ಪ್ರಾತಿಪದಿಕಯೋಃ” 


ರಕ್ತಾದ್ಯರ್ಥಃ 1317 


ಎಂಬುದರಿಂದ ಆಮ್‌ ಎಂಬ ಪ್ರತ್ಯಯಕ್ಕೆ ಲೋಪ ಬಂದು ಗರ್ಭಿಣೀ*- ಅ ಎಂದಿದ್ದಾಗ, 
“ಯಸ್ಯೇತಿ ಚ” ಎಂಬುದರಿಂದ “ಈ' ಕಾರಕ್ಕೆ ಲೋಪ ಬರಬೇಕಾಗಿತ್ತು. ಆದರೆ 
“ಭಸ್ಯ ಢೇ ತದ್ದಿತೇ” ಎಂಬ ವಾರ್ತಿಕದಿಂದ "ಭ' ಸಂಜ್ಯಕ ಅಂಗಕ್ಕೆ ಮಂವದ್ಗಾವ 
ಬರುವುದರಿಂದ ಸ್ತ್ರೀ ವಿವಕ್ಷೆಯಲ್ಲಿ “ನಸ್‌ ತದ್ಧಿತೇ” ಎಂಬ 'ಸೂತ್ರದಿಂದ "ಟಿ(ಇಣ್‌ಗೆ)' 
ಗೆ ಲೋಪವು ಬರಬೇಕಾಗಿತ್ತು. "ಆದರೆ ಪ್ರಕೃತ ಸೂತ್ರದಿಂದ ಪ್ರಕೃತಿ ಭಾವ ಬಂದು 
"ಟಿ' ಗೆ ಲೋಪವಾಗದೇ, ಆದವೃದ್ಧಿ ಬಂದು ಗಾ ಗಾತ್ರ ಎಂದಿರುತ್ತದೆ. 
ಇದಕ್ಕೆ "ಸುಪ್‌' ಪ್ರತ್ಯಯವನ್ನು “ಸೇರಿಸಿದಾಗ ನಪುಂಸಕ ಲಿಂಗದಲ್ಲಿ ಗಾರ್ಭಿಣಮ್‌ 
ಎಂದಾಗುತ್ತದೆ. 

ಉದಾ- ಯೌವನಮ್‌- ( ಯುವತಿಯರ ಸಮೂಹ )-ಯುವತಿಯರ ಸಮೂಹ' 
ಎಂಬ ಅರ್ಥದಲ್ಲಿ ಹಿಂದಿನ ಸೂತ್ರದಿಂದ ಷ ಷಷ್ಟ್ಯಂತ “ಯುವತಿ' ಶಬ್ದದ ನಂತರ 
ಅಣ್‌ ಪ್ರತ್ಯಯವು ಬರುತ್ತದೆ. ಯುವತಿ ಶಬ್ದವು "ಯುವನ್‌" ಶಬ್ದಕ್ಕೆ “ಯೂನಿ” 
ಎಂಬ ಸೂತ್ರದಿಂದ “ತಿ' "ಎಂಬ ಸ್ತ್ರೀ ಪ್ರತ್ಯಯವನ್ನು ಸೇರಿಸುವುದರಿಂದ "ಯುವತಿ' 
ಎಂಬ ರೂಪ ಬರುತ್ತದೆ. ಯುವತಿಅ ಓಂದಿದ್ದಾಗ “ಭಸ್ಯ ಡೇ ತದ್ಧಿತೇ' ಎಂಬ 
ವಾರ್ತಿಕದಿಂದ ಪುಂವದ್ಧಾವ ಬಂದು ಯುವನ್‌- ಅ ಎಂದಾಗುತ್ತದೆ. “ನಸ್ತದ್ಧಿತೇ” 
ಎಂಬ ಸೂತ್ರದಿಂದ ಅನ್‌ (ಟಿ) ಗೆ ಲೋಪ ಬರಬೇಕಾಗಿತ್ತು. ಆದರೆ ವ್‌ ವಿಂಬ 
ಸೂತ್ರದಿಂದ "ಅನ್‌' ಗೆ ಪ್ರಕೃತಿ ಭಾವ ಬರುತ್ತದೆ. ಆದಿ ವೃದ್ಧಿಯಿಂದ ಪ್ರಥಮೈಕ 
ವಚನ ನಪುಂಸಕಲಿಂಗದಲ್ಲಿ ಯೌವನಮ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

(ತಲ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ- 1052- ಗ್ರಾಮ - ಜನ - ಬಂಧುಭ್ಯಸ್ತಲ್‌ ( 4-2-43) 

ವೃತ್ತಿ- ತಲಂತಂ ಸ್ತಿಯಾಮ್‌। ಗ್ರಾಮತಾ, ಜನತಾ, ಬಂಧುತಾ। ( ತಲಂತಂ 
ಸಿಯಾಮ್‌ ಎಂಬುಮೆ ಲಿಂಗಾನುಶಾಸನ ತಲ್‌ ಪ್ರತ್ಯಯಾಂತ ಶಬ್ದವು 
ನ್ವೀಲಿಂಗದಲ್ಲಿರುತ್ತದೆ. 

ಪ.ಛೇ- ಗ್ರಾಮ-ಜನ-ಬಂಧುಭ್ಯಃ , ತಲ್‌। 

ಅ.ವೃ- “ತಸ್ಕ ಸ್ಯ ಸಮೂಹಃ” ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, 

“ಪರಶ್ನ”, ಜ್ಯಾ ಜ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾಂ ಪ ಪ್ರಥಮಾದ್ದಾ” 
ಎಂಬ ಸೂ ತ್ರಗಳು ಅಧಿಕಾರ ಸೂ ತ್ರಗಳಾಗಿದೆ. 

ಅರ್ಥ- ಗ್ರಾಮ, ಜನ ಮತ್ತು ಬಂಧು ಈ ಷಷ್ಯ್ಯಂತ ಪ್ರಾತಿಪದಿಕಗಳ ಮೇಲೆ 
ಸಮೂಹಾರ್ಥದಲ್ಲಿ "ತಲ್‌' ಎಂಬ ಪ್ರತ್ಯಯವು ಬರುತ್ತದೆ. ಇದರಲ್ಲಿ "ತ' ಮಾತ್ರ 
ಉಳಿಯುತ್ತದೆ. ಇದು ಲಿಂಗಾನುಶಾಸನ ಸೂತ್ರವಾಗಿದೆ. 

ಉದಾ- ಗ್ರಾಮತಾ - "ಗ್ರಾಮಾಣಾಂ ಸಮೂಹಃ' ಎಂಬ ಅರ್ಥದಲ್ಲಿ ಪ್ರಕೃತ 
ಸೂತ್ರದಿಂದ ತಲ್‌ ಪ್ರತ್ಯಯವನ್ನು ಸೇರಿಸಿ ಲಿಂಗಾನುಶಾಸನದ ಪ್ರಕಾರ "ಗ್ರಾಮತಾ' 
ಎಂಬ ರೂಪವು ಸಿದ್ಧಿಯಾಗುತ್ತದೆ. ಇದೇ ರೀತಿಯಲ್ಲಿ "ಜನಾನಾಂ ಸಮೂಹಃ' 


1318 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಜನತಾ, "ಬ೦ಧೂನಾ೦ಂ ಸಮೂಹಃ' ಬಂಧುತಾ ಎಂಬ ರೂಪಗಳು ಸಿದ್ಧಿಸುತ್ತವೆ. 
ತಲ್‌ ಪ್ರತ್ಯವನ್ನು ವಿಧಿಸುವ ವಾರ್ತಿಕ 

1) ವಾ ಗಜಸಹಾಯಾಭ್ಯಾಂ ಚೇತಿ ವಕ್ಷವ್ಯಂ। 

ಉದಾ- "ಗಜತಾ' “ಸಹಾಯತಾ' “ತಸ್ಯ ಸಮೂಹಃ' ಎಂಬರ್ಥದಲ್ಲಿ ಗಜ 
ಮತ್ತು ಸಹಾಯ ಶಬ್ದಗಳ ನಂತರವೂ ಸಮೂಹಾರ್ಥದಲ್ಲಿ ತಲ್‌ ಪ್ರತ್ಯಯವು ಬರುವುದು 
ಎಂದು ಹೇಳಬೇಕು. ಉದಾ- “ಗಜಾನಾ೦ ಸಮೂಹಳ'-ಗಜತಾ। "ಸಹಾಯಾನಾಂ 
ಸಮೂಹಃ'ಇಸಹಾಯತಾ! 


ಉದಾ- ಗಜತಾ - ಗಜ+ಆಮ್‌ ಎಂಬಲ್ಲಿ ತಲ್‌ ಪ್ರತ್ಯಯವನ್ನು ಸೇರಿಸಿದಾಗ 
ಪ್ರಾ ಪದಿಕಸಂಜ್ಞೆ ಬಂದು “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ "ಸುಪ್‌ 
ಗೆ ಲೋಪ ಬಂದ ಮೇಲೆ "ಸ್ತ್ರೀತ್ವ ವಿವಕ್ಷೆಯಲ್ಲಿ' ಟಾಪ್‌ (ಆ) ಪ್ರತ್ಯಯ ಬಂದು 
ಸವರ್ಣದೀರ್ಥವಾಗಿ ಸುಬ ನ ಮಾಡಿದ ಮೇಲೆ ಗನತಾ ಎಂಬ ರೂಪವು 
ದೃವಾಗುತ್ತದೆ. 
ಉದಾ- "ಸಹಾಯತಾ-ಸಹಾಯಾನಾಂ ಸಮೂಹಃ' ಎಂಬುದು ಲೌಕಿಕ ವಿಗ್ರಹ 
ವಾಕ್ಯ. ಸಹಾಯ--ಆಮ್‌ ಎಂದಿದ್ದಾಗ, ಪ್ರಕೃತ ವಾರ್ತಿಕದಿಂದ “ತಲ್‌' ಪ್ರತ್ಯಯವನ್ನು 
ಸೇರಿಸಿದ ಮೇಲೆ, ಹಿಂದಿನಂತೆ ಪ್ರಕ್ರಿಯೆ ನಡೆದು ಸಹಾಯತಾ ಎಂದು ರೂಪವು 
ಸಿದ್ಧವಾಗುತ್ತದೆ. 

2) ವಾ। ಅಹ್ನಃ ಖಃ ಕೃತೌ। ಅಹೀನಃ। 

ಯಜ್ಞ ವಿಷಯದಲ್ಲಿರುವ ಷಷ್ಟ್ಯ೦ತವಾದ ಅಹನ್‌ ಪ್ರಾತಿಪದಿಕದ ನಂತರ 
ಸಮೂಹಾರ್ಥದಲ್ಲಿ "ಖ' ಪ್ರತ್ಯಯವು ಬರುತ್ತದೆ. "ಖ'ದಲ್ಲಿ ಖ್‌*ಅ ಎಂದು 
ಎರಡಕ್ಷರಗಳಿವೆ. ಅದರಲ್ಲಿ "ಖ್‌'ಗೆ “ಆಯನ್‌ ಏಯ್‌... ಪ್ರತ್ಯಯಾದೀನಾಂ” ಎಂಬ 
ಸೂತ್ರದಿಂದ "ಈನ್‌' ಎಂಬ ಆದೇಶ ಬಂದು, ಈನ್‌4ಅ=ಶಈನ ಎಂದಾಗುತ್ತದೆ. 


ಉದಾ- ಅಹೀನಃ -(ಯಜ್ಞದ ಕಾರ್ಯಗಳ ಸಮೂಹ) -ಅಹನ್‌--ಆಮ್‌ ಎಂಬಲ್ಲಿ 
ಪ್ರಕೃತ ವಾರ್ತಿಕದಿಂದ "ಖ' ಪ್ರತ್ಯಯವು ಬಂದು ಅಹನ್‌.--ಖ್‌* ಅ ಎಂದಿದ್ದಾಗ, 
“ಖ್‌ ಕಾರಕ್ಕೆ "ಈನ್‌' ಆದೇಶ ಬಂದು ಅಹನ್‌--ಈನ್‌--ಅ ಎಂದಾಗಿ ಪ್ರಾತಿಪದಿಕ 
ಸಂಜ್ಞೆ ಬಂದ ಮೇಲೆ ಸುಪ್‌ಗೆ ಲುಕ್‌ ಬಂದು ಅಹನ್‌--ಈನ ಎಂದಿರುತ್ತದೆ. “ಸ್‌ 
ತದ್ಧಿತೇ” ಎಂಬ ಸೂತ್ರದಿಂದ “ಭ' ಸಂಜ್ಞೆಯುಳ್ಳ ಟಿ'ಗೆ ಲೋಪ ಬಂದು, 
ಅಹ್‌ ಈನ-ಅಹೀನ ಎಂದಾಗುತ್ತದೆ. ಸುಬ೦ತ ಮಾಡಿದ ಮೇಲೆ ಅಹೀನಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 


ಸಿ 


(ಠಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 1053 - ಅಚಿತ್ತ - ಹಸ್ತಿ - ಧೇನೋಷ್ಠಕ್‌ ( 4-2-47) 
ಪ.ಛೇ- ಅಚಿತ್ತ-ಹಸ್ತಿ-ಧೇನೋ;, ಠಕ್‌ । 
ಅ.ವೃ- “ತಸ್ಯ ಸಮೂಹಃ” ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ?, 


ರಕ್ತಾದ್ಯರ್ಥಃ 1319 


“ಪರಶ್ಚ”, ಜ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾಂ ಪ್ರಥಮಾದ್ವಾ” 
ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- ಚಿತ್ತವಿಲ್ಲದ ಅಂದರೆ ಪ್ರಾಣಿ-ವಾಚಕವಲ್ಲದ ಷಷ್ಟ್ಯಂತ ಪ್ರಾತಿಪದಿಕದ 
ಜೊತೆಗೆ ಹಾಗೂ ಹಸಿನ್‌ ಮತ್ತು ಧೇನು ಈ ಪ್ರಾತಿಪದಿಕಗಳ ನಂತರ, "ಅದರ 
ಸಮೂಹ' ಎಂಬರ್ಥದಲ್ಲಿ ಠಕ್‌ ಪ್ರತ್ಯಯವು ಬರುತ್ತದೆ. ಠಕ್‌ ನಲ್ಲಿ "ಠ' ಕಾರ ಮಾತ್ರ 
ಉಳಿಯುತ್ತದೆ. “ಠಸ್ಯೇಕಃ” ಎಂಬ ಸೂತ್ರದಿಂದ “ಇಕ' ಆದೇಶವು ಬರುತ್ತದೆ. ಕೆಲವು 
ಸ್ಥಳಗಳಲ್ಲಿ ಮುಂಬರುವ "ಕ' ಆದೇಶವು ಬರುತ್ತದೆ. 

(ಕ- ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ - 1054- ಇಸುಸುಕ್ತಾನ್ಹಾತ್‌ ಕಃ (7-3-5!) 

ವೃತ್ತಿ-ಇಸ್‌-ಉಸ್‌-ಉಕ್‌-ತಾನ್ಮಾತ್‌ ಪರಸ್ಕ ಠಸ್ಯ ಕಃ ಸಾಕ್ತುಕಮ್‌। ಹಸ್ತಿಕಮ್‌। 
ಧೈನುಕಮ್‌। 

ಪ. ಛೇ- ಇಸ್‌-ಉಸ್‌-ಉಕ್‌-ತಾನ್ಹಾತ್‌-ಪರಸ್ಯ, ಠಸ್ಯ, ಕಃ 

ಅ.ವೃ- “ಅ೦ಗಸ್ಯ' ಎಂಬುದು ಅಧಿಕಾರ ಸೂತ್ರವಾಗಿದೆ. “ಠಸ್ಯೇಕಃ” ಎಂಬ 
ಸೂತ್ರದಿಂದ ಠಸ್ಯ ಎಂಬುದು ಅನುವೃತ್ತವಾಗುತ್ತದೆ. 

ಅರ್ಥ- ಇಸ್‌, ಉಸ್‌, ಉಕ್‌ ಮತ್ತು ತ ಅ೦ತವಾಗುಳ್ಳ ಅಂಗಗಳ ನಂತರ “ಠ' 
ದ ಸ್ಥಾನದಲ್ಲಿ "ಕ್‌ ಆದೇಶವು ಬರುತ್ತದೆ. 

ಉದಾ-1. ಸಾಕ್ತುಕಮ್‌- "ಸಕ್ತೂನಾ೦ ಸಮೂಹಃ' ಎಂಬರ್ಥದಲ್ಲಿ ಸಕ್ತು ಶಬ್ದವು 
ಅಚೇತನವಾಗಿರುವುದರಿ೦ದ ಪೂರ್ವ ಸೂತ್ರದಿಂದ "ಠಕ್‌' (ಠ) ಪ್ರತ್ಯಯವು ಬರುತ್ತದೆ. 
“ಠ' ಪ್ರತ್ಯಯಕ್ಕೆ “ಠಸ್ಯೇಕಃ” ಎಂಬುದರಿಂದ “ಇಕ' ಎಂಬ ಆದೇಶವು ಬರುತ್ತದೆ. 
“ನಸ್ತದ್ಧಿತೇ” ಎಂಬ ಸೂತ್ರದಿಂದ "ಇನ್‌'ಗೆ ಲೋಪ ಬರುತ್ತದೆ. ಆದಿ ವೃದ್ಧಿ ಬಂದು 
ಸಾಕ್ತುಕಮ್‌ ರೂಪವು ಸಿದ್ಧವಾಗುತ್ತದೆ. 

ಉದಾ- 2- ಧೈನುಕಮ್‌- "ಧೇನೂನಾ೦ಂ ಸಮೂಹಃ' ಎಂಬ ಅರ್ಥದಲ್ಲಿ 
ಹಿಂದಿನ ಪ್ರಕ್ರಿಯೆಯಂತೆ ಆದಿ ವೃಧ್ಯಾದಿಗಳಾಗಿ ಧೈನುಕಮ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 

(ಅಣ್‌ ಮೊದಲಾದ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ- 1055- ತದಧೀತೆ ತದ್‌ವೇದ।( 4-2-೮9) 

ಪ.ಛೇ- ತತ್‌, ಅಧೀತೇ, ತತ್‌, ವೇದ। 

ಅ.ವೃ- “ಪ್ರಾಗ್ನೀವ್ಯತೋಣ್‌” ಎಂಬ ಸೂತ್ರದಿಂದ "ಅಣ್‌' ಎಂಬ ಪದವು 
ಅನುವೃತ್ತವಾಗಿದೆ.“ತದಿತಾಃ” ಮೊದಲಾದವುಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ- “ಅದನ್ನು ಅಧ್ಯಯನ ಮಾಡುತ್ತಿದ್ದಾನೆ' ಅಥವಾ “ಅದನ್ನು 
ತಿಳಿದುಕೊಂಡಿದ್ದಾನೆ' ಎಂಬ ಅರ್ಥಗಳಲ್ಲಿ ಸಮರ್ಥವಾದ ದ್ವಿತೀಯಾಂತ ಪದಗಳ 


1320 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಜೊತೆಗೆ ಅನ್‌ ಮೊದಲಾದ ಪ್ರತ್ಯಯಗಳು ಬರುತ್ತವೆ. ಗುರುಮುಖವಾಗಿ ಪುಸ್ತಕ 
ಹಿಡಿದು ಅರ್ಥಗ್ರಹಣ ಮಾಡುವುದಕ್ಕೆ ಅಧ್ಯಯನ ಎಂದು ಹೆಸರು. ಬರಿಯ ಅರ್ಥವನ್ನು 
ತಿಳಿದುಕೊಳ್ಳುವುದಕ್ಕೆ “ವೇದನ' ಎಂದು ಹೆಸರು. “ವ್ಯಾಕರಣಂ ಅಧೀತೇ ವೇದ ವಾ' 
ಎಂಬರ್ಥದಲ್ಲಿ ದ್ವಿತೀಯಾಂತ ವ್ಯಾಕರಣ ಶಬ್ದದ ನಂತರ ಪ್ರಕೃತ ಸೂತ್ರದಿಂದ 
“ಅಣ್‌' ಪ್ರತ್ಯಯವು ಬರುತ್ತದೆ. ವ್ಯಾಕರಣ--ಅ ಎಂದಿದ್ದಾಗ ಆದಿವೃದ್ಧಿ ಬರಬೇಕಾಗಿದ್ದಾಗ- 
("ಏಜ್‌' ವಿಧಾಯಕ ಮತ್ತು ವೃದ್ಧಿ ನಿಷೇಧಕ ಸೂತ್ರ) 
ಸೂತ್ರ- 1೦೮೮- ನ ಯ್ಹಾವಾಭ್ಯಾಂ ಪದಾಂತಾಭ್ಯಾಂ ಪೂರ್ವೌ ತು 
ತಾಫ್ಯಾಮ್ಛೌಟ್‌ (7-3-3 ) 

ವೃತ್ತಿ- ಪದಾಂತಾಭ್ಯಾಂ "ಯ' ಕಾರ “ವ' ಕಾರಾಭ್ಯಾಂ ಪರಸ್ಯ ನ ವೃದ್ಧಿಃ 
ತುತಾಭ್ಯಾಂ ಪೂರ್ವ್‌ ಕ್ರಮಾತ್‌ ಐಚೌ ಆಗಮೌ ಸಃ ವ್ಯಾಕರಣಮ್‌ ಅಧೀತೇ 
ವೇದ ವಾ ವೈಯಾಕರಣಃ। 

ಪ.ಛೇ- ನ, ಯ್‌ - ವಾಭ್ಯಾಂ, ಪದಾಂತಾಭ್ಯಾಂ, ಪೂರ್ವ್‌, ತು ತಾಭ್ಯಾಂ 
ಐಚ್‌। 

ಅರ್ಥ- ಪದಾಂತದಲ್ಲಿರುವ "ಯ್‌' ಅಥವಾ "ವ್‌' ಕಾರಗಳ ನಂತರ ಪರದಲ್ಲಿರುವ 
ವರ್ಣಕ್ಕೆ ವೃದ್ಧಿ ಬರುವುದಿಲ್ಲ. ಆದರೆ ಆ "ಯ್‌' ಕಾರ ಮತ್ತು 'ವ್‌' ಕಾರಗಳಿಗೆ 
ಪೂರ್ವದಲ್ಲಿ ಕ್ರಮವಾಗಿ “"ಐ' ಕಾರ (ಯ್‌ ಕಾರಕ್ಕೆ ಪೂರ್ವದಲ್ಲಿ) ಮತ್ತು “ಔ' 
ಕಾರಗಳು (ವ್‌ ಕಾರಕ್ಕೆ ಪೂರ್ವದಲ್ಲಿ) ಆಗಮಗಳಾಗಿ ಬರುತ್ತವೆ. 

“ವ್ಯಾಕರಣ' ಎಂಬ ಶಬ್ದದಲ್ಲಿ ವಿ-ಆಕರಣ ಎಂದಿದ್ದಾಗ (ವ್‌-ಯ್‌.-ಆಕರಣ) 
"ವಿ' ಎಂಬ ಉಪಸರ್ಗದಲ್ಲಿ ಇರುವ “ಇ' ಕಾರಕ್ಕೆ “ಇಕೋಯಣಜಚಿ” ಎಂಬ ಸೂತ್ರದಿಂದ 
ಯಣಾದೇಶದಿಂದ (ಯ್‌) ಕಾರವು ಬರುತ್ತದೆ. “ಇ' ಕಾರವು ಪದಾಂತ್ಯವಾಗಿರು 
ವುದರಿಂದ ಅದರ ಸ್ಥಾನದಲ್ಲಿ ಬರುವ "ಯ್‌' ಕಾರವು ಪದಾಂತ್ಯವೇ ಆಗಿರುತ್ತದೆ. 
ಆದುದರಿಂದ ಪ್ರಕೃತ ಸೂತ್ರದಿಂದ ಆಕರಣ ಎಂಬಲ್ಲಿರುವ ಆದಿ ಆಕಾರಕ್ಕೆ ಕಾರಕ್ಕೆ 
ವೃದ್ಧಿ ನಿಷೇಧವಾಗಿದೆ. "ಯ್‌' ಕಾರದ ಪೂರ್ವದಲ್ಲಿ, ಐಕಾರ ಆಗಮಬಂದು, 
ವೈಯಾಕರಣ--ಅ ಎ೦ದಿದ್ದಾಗ ಅಂತ್ಯ “ಅ” ಕಾರ ಲೋಪದಿಂದ ವೈಯಾಕರಣ 
ಎಂದಾಗಿ ರುತ್ವ-ವಿಸರ್ಗಗಳಿಂದ ವೈಯಾಕರಣಃ ಎಂಬ ರೂಪವು ಸಿದ್ಧವಾಗುತ್ತದೆ. 


ವಿಶೇಷು- ಇಲ್ಲಿ ವ್‌ಕಾರದ ಪೂರ್ವದಲ್ಲಿ ಔಕಾರ ಬರುವ ಉದಾಹರಣೆ ಕೊಡಲಿಲ್ಲ. 
(ವುನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ- 1057- ಕ್ರಮಾದಿಛ್ಯೋ ವುನ್‌ ( 4-2-61 
ಕ್ರಮಕಃ। ಪದಕಃ ಶಿಕ್ಷಕಃ॥ ಮೀಮಾಂಸಕಃ 


ಇತಿ (46) ರಕ್ತಾದ್ಯರ್ಥಕಾಃ। 
ಪ. ಛೇ- ಕ್ರಮಾದಿಭ್ಯಃ ಉನ್‌। 


ರಕ್ತಾದ್ಯರ್ಥಃ 1321 


ಅರ್ಥ- ತದಧೀತೇ, ತದ್ವೇದ ಎಂಬರ್ಥದಲ್ಲಿ ಕ್ರಮಾದಿಗಳ ನಂತರ "ಉನ್‌' 
ಪ್ರತ್ಯಯವು ಬಅರುತ್ತದೆ. 

ಉದಾ- ಕ್ರಮಕಃ ( ಕ್ರಮಂ ಅಧೀತೇ ವೇದ ವಾ) ಪ್ರಕೃತ ಸೂತ್ರದಿಂದ 
ದ್ವಿತೀಯಾಂತ “ಕ್ರಮ” ಶಬ್ದದ ನಂತರ “ಉನ್‌(ಉ)' ಪ್ರತ್ಯಯವು ಬರುತ್ತದೆ. 
“ಯುವೋರನಾಕೌ” ಎಂಬ ಸೂತ್ರದಿಂದ "ವು' ಎಂಬುದಕ್ಕೆ "ಅಕ' ಎಂಬ ಆದೇಶವು 
ಬರುತ್ತದೆ. “ಯಸ್ಯೇತಿ ಚ” ಎಂಬುದರಿಂದ "ಅ' ಕಾರಕ್ಕೆ ಲೋಪವು ಬಂದು ಕ್ರಮಕಃ 
ಎಂಬ ಸುಬಂತ ರೂಪವು ಸಿದ್ಧವಾಗುತ್ತದೆ. 

ಇದೇ ರೀತಿಯಲ್ಲಿ ಪದಕಃ ( ಪದಂ ಅಧೀತೇ ವೇತ್ತಿ ವಾ) ಎಂಬ ಪದವು 
ಸಿದ್ಧಿಸುತ್ತದೆ. 

“ಶಿಕ್ಷಾಂ ಅಧೀತೇ ವೇತ್ತಿ ವಾ' ಎಂಬರ್ಥದಲ್ಲಿ ಶಿಕ್ಷಕ ಎಂಬ ಶಬ್ದವು "ಮೀಮಾಂಸಾಂ 
ಅಧೀತೇ ವೇತ್ತಿ ವಾ' ಎಂಬ ಅರ್ಥದಲ್ಲಿ ಮೀಮಾಂಸಕಃ ಎಂಬುವುಗಳು ಸಿದ್ಧವಾಗುತ್ತವೆ. 


ರಕ್ತ್ಯಾದ್ಯರ್ಥಕ-ಪ್ರಕರಣವು (46) ಮುಗಿಯಿತು. 


ಪತಕರಣ-47: ಚಾತುರರ್ಥಿಕಾಃ 


(ಸೂ. ಸಂ. 1೦೮8-1೦69) 
(ಅದರಲ್ಲದೆ ಎಂಬ ಅರ್ಥದಲ್ಲಿ ಅಣ್‌ ಹೇಳುವ ಸೂತ್ರ) 

ಸೂತ್ರ-1057-ತದಸ್ಥಿನ್ನಸ್ತೀತಿ ದೇಶೇ ತನ್ನಾಮ್ನಿ | 4-2-67 

ವೃತ್ತಿ-ಉದುಮ್ದರಾಃ ಸಂತ್ಯಸ್ಸಿನ್ನೇಶೇ ಔದು೦ಬರೋ ದೇಶಃ ॥ 

ಪ.ಚ್ಛೇ-ತತ್‌,ಅಸ್ಮಿನ್‌, ಅಸ್ತಿ, ಇತಿ, ದೇಶೇ, ತನ್ನಾಮ್ನಿ 

ಅ.ವೃ-“ಪ್ರಾಗ್ದೀವ್ಯತ್ಯೋಣ್‌” ಎಂಬ ಸೂತ್ರದಿಂದ ಅಣ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ಧಿತಾಃ?, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಅದು ಅದರಲ್ಲಿ ಇದೆ' ಎಂಬ ಅರ್ಥದಲ್ಲಿ ಪ್ರತ್ಯಯಗಳನ್ನು ಸೇರಿಸಿದಾಗ 
ಬರುವ ಪದವು "ದೇಶದ ಹೆಸರಾದಾಗ' ಸಮರ್ಥವಾದ ಪ್ರಥಮಾಂತ ಪದದ ನಂತರ 
ಅಣ್‌ ಮೊದಲಾದ ಪ್ರತ್ಯಯಗಳು ಬರುವವು. 

ವಿಶೇಷ-ಈ ಪ್ರಕರಣಕ್ಕೆ ಚಾತುರರ್ಥಿಕಾಃ ಎ೦ದು ಹೆಸರು ಕಾರಣ. ಈ ಪ್ರಕರಣದಲ್ಲಿ 
ನಾಲ್ಕು ಅರ್ಥಗಳಲ್ಲಿ ಬರುವ ಪ್ರತ್ಯಯಗಳನ್ನು ವಿವರಿಸಲಾಗಿದೆ. 1. ಅದು ಅದರಲ್ಲಿ 
ಇದೆ. 2. ಅದರಿಂದ ತಯಾರಿಸಲಾಗಿವೆ. 3. ಅವುಗಳಿಗೆ ವಾಸವಾಗಿದೆ. 4. ಅದಕ್ಕಿಂತ 
ದೂರವಲ್ಲ. ಈ ನಾಲ್ಕು ಅರ್ಥಗಳಲ್ಲಿ ಪ್ರತ್ಯಯಗಳು ಇಲ್ಲಿ ವಿಧಿಸಲಾಗಿವೆ. ಈ ರೀತಿ 
ವಿಧಿಸಲಾದ ಪ್ರತ್ಯಯಗಳನ್ನು ಸೇರಿಸುವುದರಿಂದ ಉಂಟಾಗುವ ಪದಗಳು 
ದೇಶವಾಚಕಗಳಾಗಿರುತ್ತವೆ. 

ಉದಾ:-ಔದುಂಬರಃ (ಈ ದೇಶದಲ್ಲಿ ಔದುಂಬರ ವೃಕ್ಷಗಳು ಇವೆ)-“ಉದುಂಬರಾಃ 
ಸನ್ತಿ ಅಸ್ಮಿನ್‌ ದೇಶೇ' ಎಂಬ ಅರ್ಥದಲ್ಲಿ ಪಥಮಾಂತವಾದ ಉದುಂಬರ ಶಬ್ದಕ್ಕಿಂತ 
ಪರದಲ್ಲಿ ಅಣ್‌ ಪ್ರತ್ಯಯವು ಬಂದು, ಉದುಂಬರ4ಜಸ್‌ ಎಂದಿದ್ದಾಗ, ಅದಕ್ಕೆ 
ಪ್ರಾಥಿಪದಿಕತ್ವ ಬಂದು ನ೦ತರ ಸುಪ್‌-ಪ್ರತ್ಯಯವು ಲೋಪವಾಗಿ ಆದಿ ವೃದ್ಧಿ ಬಂದು 
ಅಂತ್ಯ “ಅ'ಕಾರ ಲೋಪದಿಂದ ಔದುಂಬರಃ (ದೇಶಃ) ಎಂದು ರೂಪವು ಸಿದ್ಧವಾಗುತ್ತದೆ. 

(ನಿವೃತ್ತಾರ್ಥದಲ್ಲ ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1೦59 ತೇನ ನಿರ್ವ್ಯತ್ತಮ್‌ 14-2-68। 

ವೃತ್ತಿ-ಕುಶಾಂಬೇನ ನಿರ್ವ್ವೃತ್ತಾ ನಗರೀ ಕೌಶಾಂಬೀ। 

ಅ.ವೃ-“ಪ್ರಾಗ್ಹೀವ್ಯತ್ಯೋಣ್‌” ಎಂಬ ಸೂತ್ರದಿಂದ ಅಣ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಅದರಿಂದ ನಿರ್ಮಿತವಾದದ್ದು' ಎಂಬ ಅರ್ಥದಲ್ಲಿ ಉಂಟಾಗುವ ಶಬ್ದವು 


ಚಾತುರರ್ಥಿಕಾಃ 1323 


ದೇಶವಾಚಕವಾಗಿದ್ದರೆ, ಸಮರ್ಥವಾದ ತೃತೀಯಾಂತ ಶಬ್ದದ ನಂತರ ಅಣಾದಿ 
ಪ್ರತ್ಯಯಗಳು ಬರುವವು. 

ಉದಾ-ಕೌಶಾಂಬೀ:-(ಕುಶಾಂಬ ಎಂಬ ರಾಜನಿಂದ ನಿರ್ಮಿತವಾದ ನಗರ) 
ಎಂಬ ಅರ್ಥದಲ್ಲಿ ತೃತೀಯಾಂತವಾದ ಕುಶಾಂಬ ಶಬ್ದದ ನಂತರ ಅಣ್‌ ಪ್ರತ್ಯಯವು 
ಬರುತ್ತದೆ. ಆದಿವೃದ್ಧಿ ಮೊದಲಾದವುಗಳಿಂದ ಕೌಶಾಂಬ ಸ ಪ್ರಾಧಿಪದಿಕವು 
ಸಿದ್ಧವಾಗುತ್ತದೆ. ಸೀಲಿಂಗದಲ್ಲಿ ಣಿತ್ವದ ಕಾರಣದಿಂದ “ಜೇಪ್‌' ಪ್ರತ್ಯಯವು ಬಂದು 
ಫೌಶಾಂಬೀ ಎಂಬಿ ರೂಪವು. ಸಿದ್ಧವಾಗುತ್ತದೆ. 

(ನಿವಾಸಾರ್ಥದಲ್ಲ ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ.) 

ಸೂತ್ರ-1060 ತಸ್ಯ ಸಿವಾಸಃ4-2-69। 

ವೃತ್ತಿ-ಶಿಬೀನಾಂ ನಿವಾಸೋ ದೇಶೇ ಶೈಬಃ॥ 

ಅ.ವೃ-"(ಪ್ರಾಗ್ನೀವ್ಯತೋಣ್‌” ಎಂಬ ಸೂತ್ರದಿಂದ ಅಣ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ?, “ಪರಶ್ಚ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಅವನ ವಾಸ ಸ್ಥಳ” ಎಂಬ ಅರ್ಥದಲ್ಲಿ ಸಮರ್ಥಗಳಾದ ಷಷ್ಟ್ಯಂತ 
ಶಬ್ದದ ನಂತರ ಅಣಾದಿ ಪ್ರತ್ಯಯಗಳು ಬರುತ್ತವೆ. 

ಉದಾ-ಶೈಬಃ-(ಶಿಬಿ ಕ್ಷತ್ರಿಯರ ವಾಸಸ್ಥಾನವಾದ ದೇಶವು) ಎಂಬ ಅರ್ಥದಲ್ಲಿ 
ಷಷ್ಟ್ಯಂತ ಶಬ್ದದ ನಂತರ ಅಣ್‌ ಪ್ರತ್ಯಯವು ಬಂದು ಆದಿವೃದ್ಧಿ ಮೊದಲಾದವುಗಳು 
ಆದ ಮೇಲೆ ಶೈಬಃ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಸಮೀಪದಲ್ಲರುವ ಎಂಬ ಅರ್ಥದಲ್ಲ ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1೦61. ಅದೂರಭವಶ್ಚ 14-2-70 

ವೃತ್ತಿ-ವಿದಿಶಾಯಾ ಅದೂರಭವಂ ನಗರಂ ವೈದಿಶಮ್‌। 

ಪ.ಚ್ಛೇ-ಅದೂರಭವಃ, ಚ। 

ಅ.ವೃ-“ಪ್ರತ್ಯಯಃ?, “ಪರಶ್ಚ”, “ಜಗ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ”, 
“ಸಮರ್ಥಾನಾ೦ ಪ್ರಥಮಾದ್ದಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-“ಅದರ ಸಮೀಪದಲ್ಲಿ' ಇರುವ ಎಂಬ ಅರ್ಥದಲ್ಲಿ ಸಮರ್ಥವಾದ ಷ ಷಷ್ಟ್ಯಂತ 
ಪದದ ನಂತರ ಅಣಾದಿ ಪ್ರತ್ಯಯಗಳು ಬರುವವು. 

ಉದಾ-ವೈ ದಿಶಮ್‌:-(ವಿಧಿಶಾ ನಗರದ ಸಮೀಪದಲ್ಲಿರುವ)-"ವಿದಿಶಾಯಾ 
ರಾಚ ನಗರಂ' ಎಂಬ ಅರ್ಥದಲ್ಲಿ ಅಣ್‌ ಪ್ರತ್ಯಯವು ಬಂದು 
ಆದಿವೃದ್ಧಾ ಕದಿಗಳಿಂದ ವೈದಿಶಮ್‌ ಎಂಬ ರೂಪವು ಸಿದ್ಧಿಸುತ್ತದೆ. 


1324 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಜನಪದಾರ್ಥದಲ್ಲ ಲುಪ್‌ ವಿಧಿಸುವ ಸೂತ್ರ) 
ಸ್ಟೂತ್ರ-1೦62. ಜನಪದೇ ಲುಪ್‌।4-2-81 

ವೃತ್ತಿ-ಜನಪದೇ ವಾಚ್ಯೇ ಚಾತುರರ್ಥಿಕಸ್ಯ ಲುಪ್‌। 

ಅರ್ಥ-ಜನಪದ ಎಂಬ ಅರ್ಥವನ್ನು ಹೇಳುವಾಗ ಚಾತುರರ್ಥಿಕ ಪ್ರತ್ಯಯಕ್ಕೆ 
ಲುಪ್‌ ಬರುತ್ತದೆ. 


(ಲುಪ್‌ ಇದ್ದಾಗ ಅಂಗವಚನ ನಿಯಾಮಕ ಸೂತ್ರ.) 

ಸೂತ್ರ-1063. ಲುಪಿ ಯುಕ್ತವಧ್ವ್ಯಕಿವಚನೇ-2-5॥ 

ವೃತ್ತಿ-ಲುಪಿ ಸತಿ ಪ್ರಕೃತಿವಲ್ಲಿಂಗವಚನೇ ಸಃ ಪಂಚಾಲಾನಾಂ ನಿವಾಸೋ ಜನಪದಃ 
ಪಂಚಾಲಾಃಕುರವಃಅಂಗಾಃ। ವಂಗಾಃ । ಕಲಿಂಗಾಃ॥ 

ಅರ್ಥ-ಪ್ರತ್ಯಯವು ಲೋಪವಾದ ಮೇಲೆ ಲಿಂಗ ವಚನಗಳು ಪ್ರಕೃತಿ ಭೂತ 
ಪದಲಿಂಗ ವಚನಗಳಂತೆ ಇರುವುದು. 

ಉದಾ-ಪಂಚಾಲಾಃ-(ಪಂಚಾಲವೆಂಬ ಕ್ಷತ್ರಿಯರಿಗೆ ವಾಸ ಸ್ಥಾನವಾಗಿರುವ 
ದೇಶವು)-“ಪಂಚಾಲಾನಾಮ್‌ ನಿವಾಸಃ” ಜನಪದಃ ಎ೦ಬ ಅರ್ಥದಲ್ಲಿ “ತಸ್ಯ ನಿವಾಸಃ” 
ಎಂಬ ಸೂತ್ರದಿಂದ ಬರುವ ಅಣ್‌ ಗೆ “ಜನಪದೇ ಲುಪ್‌” ಎಂಬ ಸೂತ್ರದಿಂದ 
ಲೊಪವು ಬರುತ್ತದೆ. ಈ ರಿತಿಯಾಗಿ ಉಂಟಾಗುವ ಪಂಚಾಲ ಶಬ್ದಕ್ಕೆ "ಪಂಚಾಲ 
ಜನಪದ'ವೆಂದು ಅರ್ಥ. ಈ ಜನಪದ ರೂಪಾರ್ಥವು ಏಕವಚನದಲ್ಲಿ ಇದ್ದರೂ 
ಪ್ರಕೃತಿ ಭೂತವಾದ ಪಂಚಾಲ ಶಬ್ದವು (ಪಂಚಾಲಾನಾಮ್‌ ಎಂಬುದು) ಬಹುವಚನದಲ್ಲಿ 
ಇರುವುದರಿಂದ ಈ ಜನಪದವಾಚಕ ಶಬ್ದವು ಕೂಡಾ ಪ್ರಕೃತ ಸೂತ್ರವನ್ನು ಅನುಸರಿಸಿ 
ಪುಲ್ಲಿಂಗ ಬಹುವಚನಗಳಲ್ಲಿ ಪ್ರಯೋಗಿಸಲಾಗುವುದು ಹೀಗೆ "ಕುರೂಣಾಂ ನಿವಾಸಃ 
ಜನಪದಃ' “ಅ೦ಗಾನಾಮ್‌ ಜನಪದಃ ನಿವಾಸಃ? “ವಂಗಾನಾಮ್‌ ಜನಪದಃ ನಿವಾಸಃ 
“ಕಲಿ೦ಂಗಾನಾಮ್‌ ನಿವಾಸಃ ಜನಪದಃ' ಇತ್ಯಾದಿ ಅರ್ಥಗಳಲ್ಲಿ ಕುರವಃ, ಅಜ್ಲಾಃ, 
ವಜ್ಗಾಃ, ಕಲಿಜ್ಗಾಃ ಎ೦ಬ ಶಬ್ದಗಳು ಸಿದ್ಧವಾಗುತ್ತವೆ. 

(ವರಣಾದಿಗಳ ಪ್ರತ್ಯಯಕ್ಕೆ ಲುಪ್‌ ವಿಧಿಸುವ ಸೂತ್ರ) 

ಸೂತ್ರ-1064. ವರಣಾದಿಭ್ಯಶ್ಚ 14-2-82 

ವೃತಿ-ಅಜನಪದಾರ್ಥಃ ಆರಂಭಃ । ವರಣಾನಾಮದೂರಭವಂ ನಗರಂ ವರಣಾಃ। 

ಪ.ಚ್ಛೇ-ವರಣಾದಿಭ್ಯಃ, ಚ। 

ಅ.ವೃ-“ಜನಪದೇ ಲುಪ್‌” ಎಂಬ ಸೂತ್ರದಿಂದ ಲುಪ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ-ವರಣಾ ಮೊದಲಾದ ಶಬ್ದಗಳ ಪರದಲ್ಲಿ ಚಾತುರರ್ಥಿಕ ಪ್ರತ್ಯಯಗಳಿಗೆ 
ಲುಪ್‌ ಬರುತ್ತದೆ. ಜನಪದಕ್ಕಿಂತ ಭಿನ್ನವಾದ ಅರ್ಥದಲ್ಲಿ ಪ್ರತ್ಯಯದ 


ಚಾತುರರ್ಥಿಕಾಃ 1325 


ಲೋಪಮಾಡುವದಕ್ಕಾಗಿ ಈ ಸೂತ್ರವು ರಚಿಸಲಾಗಿದೆ. 

ಉದಾ-ವರಣಾಃ-(ವರಣಾ ನದಿಯ ಸಮೀಪದಲ್ಲಿರುವ ಪುರಾತನ ನಗರ) 
"ವರಣಾನಾಮ್‌ ಅದೂರಭವಂ ನಗರಂ' ಎಂದು ವಿಗ್ರಹ ವಾಕ್ಯ, ವರಣಾ-ಆಮ್‌ 
ಎಂಬಲ್ಲಿ “ಅದೂರಭವಶ್ಚ” ಎ೦ಬ ಸೂತ್ರದಿಂದ ಅಣ್‌(ಅ) ಪ್ರತ್ಯಯವು ಬಂದು, 
ಪ್ರಾತಿಪದಿಕ ಸಂಜ್ಞೆಯನ್ನು ಹೊಂದಿದ ಮೇಲೆ “ಸುಪೋಧಾತು-ಪ್ರಾತಿಪದಕಯೋಃ” 
ಎಂಬ ಸೂತ್ರದಿಂದ ಸುಪ್‌ ಗೆ ಲುಕ್‌ ಬಂದು ಪ್ರಕೃತ ಸೂತ್ರದಿಂದ ಪ್ರತ್ಯಯಕ್ಕೆ ಲುಕ್‌ 
ಬಂದು “ಲುಪಿಯುಕ್ತವದ್‌ ವ್ಯಕ್ತಿವಚನೇ” ಎಂಬ ಸೂತ್ರದಿಂದ "ಯುಕ್ತವದ್‌' 
ಭಾವಬಂದು ಪ್ರಕೃತಿಗೆ ಅನುಸಾರವಾಗಿಯೇ ಸ್ಲೀಲಿಂಗ ಮತ್ತು ಬಹುವಚನ ಬಂದು 
ವರಣಾಃ ಎಂಬ ರೂಪವು ಸಿದ್ದವಾಗುತ್ತದೆ. 

(ಚತುರರ್ಥದಲ್ಲ ಡ್‌ಮತುಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ.) 

ಸೂತ್ರ-1065 ಕುಮುದ-ನಡ-ವೇತಸೇಭ್ಯೋ ಡ್‌ಮತುಪ್‌ 14-2-87 

ಪ.ಚ್ಛೇ-ಕುಮುದನಡವೇತಸೇಭ್ಯಃ, ಡ್‌ಮತುಪ್‌। 

ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ಜಗ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ಭಿತಾಃ?, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಕುಮುದ, ನಡ ಮತ್ತು ವೇತಸ ಈ ಮೂರೂ ಸಮರ್ಥವಾದ ಸುಬಂತ- 
ಪ್ರಾತಿಪದಿಕಗಳ ನಂತರ ಚಾತುರರ್ಥಿಕ ಡ್‌ಮತುಪ್‌ ಪ್ರತ್ಯಯವು ಬರುತ್ತದೆ. ಇದರಲ್ಲಿ 
ಮತ್‌ ಮಾತ್ರ ಉಳಿಯುತ್ತದೆ. “ಟೇಃ” ಎಂಬ ಸೂತ್ರದಿಂದ "ಟಿ'ಗೆ ಲೋಪ 
ಮಾಡುವದಕ್ಕಾಗಿ ಡಿತ್ಕರಣ ಮಾಡಲಾಗಿದೆ. 

(ಮತುಪಿನ ಮಕಾರಕ್ಕೆ ವತ್ಯ ವಿಧಿಸುವ ಸೂತ್ರ.) 

ಸೂತ್ರ-1೦66. ರುಯಃ 8-2-101 

ವೃತ್ತಿ-ರುಯಂತಾತ್‌ ಮತೋರ್ಮಸ್ಯ ವಃ । ಕುಮುದ್ದಾನ್‌ । ನಡ್ಡಾನ್‌ । 

ಅ.ವ-ಮಾದುಪಧಾಯಾಶ್ಚ ಮತೋರ್ವೋಯವಾದಿಭ್ಯಃ ಎಂಬ ಸೂತ್ರದಿಂದ 
ಮತೋಃ ಮತ್ತು ವಃ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-ರುಯ್‌ ಪ್ರತ್ಯಾಹಾರ ವರ್ಣಕ್ಕಿಂತ ಪರದಲ್ಲಿರುವ ಮತುಪ್‌-ಪ್ರತ್ಯಯದ 
ಮಕಾರಕ್ಕೆ ವ್‌-ಕಾರವು ಆದೇಶವಾಗಿ ಬರುತ್ತದೆ. 

ಉದಾ-ಕುಮುದ್ವಾನ್‌ (ಬಿಳಿಕಮಲಗಳಿರುವ ದೇಶ)-“ಕುಮುದಾಃ ಸನ್ತಿ ಅಸ್ಮಿನ್‌ 
ದೇಶೇ' ಎಂಬುದು ವಿಗ್ರಹ ವಾಕ್ಯ “ಕುಮುದನಡವೇತಸೇಭ್ಯೋ ಡ್‌ಮತುಪ್‌” ಎಂಬ 
ಸೂತ್ರದಿಂದ ಡ್‌ಮತುಪ್‌ (ಮತ್‌) ಪ್ರತ್ಯಯವು ಬಂದು ಪ್ರಾತಿಪದಿಕವಾದ ಮೇಲೆ 
“ಸುಪೋಧಾತುಪ್ರಾತಿಪದಕಯೋಃ” ಎಂಬ ಸೂತ್ರದಿಂದ ಸುಪ್‌ ಗೆ ಲುಕ್‌ ಬಂದು 
ಕುಮುದ್‌4ಮತ್‌ ಎಂದಿರುತ್ತದೆ. ಡಿತ್ವ ಸಾಮರ್ಥ್ಯದಿಂದ ಭ-ಸಂಜ್ಞೆ ಬಾರದೇ ಇದ್ದರೂ 
“ಟೇಃ” ಎಂಬ ಸೂತ್ರದಿಂದ "ಟಿ' ಸ೦ಜ್ಜೆಯುಳ್ಳ ದ್‌-ಕಾರದ ಪರದಲ್ಲಿರುವ "ಅ'ಕಾರಕ್ಕೆ 


1326 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಲೋಪಬಂದು ಕುಮುದ್‌.-ಮತ್‌ ಎಂದಿರುತ್ತದೆ. “ರುಯಃ” ಎಂಬ ಪ್ರಕೃತ ಸೂತ್ರದಿಂದ 
ದ್‌-ಕಾರದ ಪರದಲ್ಲಿರುವ ಮ್‌-ಕಾರಕ್ಕೆ ವ್‌-ಕಾರವು ಆದೇಶವಾಗಿ ಬಂದು 
ಕುಮುದ್‌--ವತ್‌*ಕುಮುದ್ವತ್‌ ಎಂದಿರುತ್ತದೆ. "ಸು' ಪ್ರತ್ಯಯವನ್ನು ಸೇರಿಸಿದ ಮೇಲೆ 
ಉಪಧೆಗೆ ದೀರ್ಫ ಬಂದು ನುಮ್‌ ಆಗಮ ಬಂದು "ಹಲ್‌ಜ್ಞಾದಿ' ಲೋಪ ಮಾಡಿ 
ತ್‌-ಕಾರಕ್ಕೆ “ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ ಲೋಪ ಬಂದು 
ಕುಮುದ್ದಾನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ನಡ್ವಾನ್‌ (ಶರವೆಂಬ ದರ್ಭಗಳು ಬೆಳೆದಿರುವ ದೇಶ)-"ನಡಾಃ ಸನ್ನಿ 
ಅಸ್ಮಿನ್‌ ದೇಶೇ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ನಡ--ಜಸ್‌ ಎಂದಿದ್ದಾಗ, (ಅಲೌಕಿಕ 
ವಿಗ್ರಹ ವಾಕ್ಯ) “ಕುಮುದನಡವೇತಸೇಭ್ಯೋ ಡ್‌ಮತುಪ್‌” ಎಂಬ ಸೂತ್ರದಿಂದ 
ಡ್‌ಮತುಪ್‌ (ಮತ್‌) ಪ್ರತ್ಯಯ ಬಂದು, ಪ್ರಾತಿಪದಿಕವಾದ ಮೇಲೆ 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬ ಸೂತ್ರದಿಂದ ಸುಪ್‌ ಗೆ ಲುಕ್‌ ಬಂದು, 
ನಡ4ಮತ್‌ ಎಂದಿರುತ್ತದೆ. ಡಿತ್ವಸಾಮರ್ಥ್ಯದಿಂದ ಭಸಂಜ್ಞೆ ಬಾರದಿದ್ದರೂ "ಟೇಃ' 
ಎಂಬ ಸೂತ್ರದಿಂದ "ಟಿ' ಸಂಜ್ಞೆಯುಳ್ಳ ಡ್‌-ಕಾರದ ನಂತರವಿರುವ "ಅ'ಕ4-ಣರಕ್ಕೆ 
ಲೋಪಬರುತ್ತದೆ. ಆಗ ನಡ್‌--ಮತ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ "ದ'ಕಾರದ 
ಪರದಲ್ಲಿರುವ “ಮತ್‌'ನಲ್ಲಿರುವ ಮ್‌-ಕಾರಕ್ಕೆ ವ್‌-ಕಾರವು ಆದೇಶವಾಗಿ ಬಂದು 
ನಡ್‌4ವ್‌4ಅ4+ತ್‌-ನಡ್ಡತ್‌ ಎಂದಿರುತ್ತದೆ. ಸುಬ೦ತ ಮಾಡಿದಮೇಲೆ, ಉಪಧೆಗೆ 
ದೀರ್ಫ್ಥ ಬಂದು, ನುಮ್‌ ಆಗಮ ಬಂದು, ಹಲ್‌ಜ್ಯಾದಿ ಲೋಪವಾದ ಮೇಲೆ ತ್‌- 
ಕಾರಕ್ಕೆ “ಸಂಯೋಗಾನ್ನಸ್ಯ ಲೋಪಃ” ಎಂಬ ಸೂತ್ರದಿಂದ ಲೋಪಬಂದು ನಡ್ವಾನ್‌ 
ಎಂಬ ರೂಪವು ಸಿದ್ಧವಾಗುತ್ತದೆ. 

(ಮತುಪಿನ ಮಕಾರಕ್ಕೆ ವಷ್ಯ ವಿಧಿಸುವ ಸೂತ್ರ.) 

ಸೂತ್ರ-1067. ಮಾದುಪಧಾಯಾಶ್ಚ ಮತೋವೋ£ಯವಾದಿಥ್ಯಃ 18-2-೨! 

ವೃತ್ತಿ-ಮವರ್ಣ-ಅವರ್ಣಾನ್ವಾತ್‌-ಮವರ್ಣ-ಅವರ್ಣೋಪಧಾಚ್ಚ ಯವಾದಿ- 
ವರ್ಜಿತಾತ್ಸರಸ್ಯ ಮತಃ ಮಸ್ಯ ವಃ | ವೇತಸ್ವಾನ್‌॥ 

ಪ.ಚ್ಛೇ-ಮಾತ್‌, ಉಪಧಾಯಾಃ ಚ, ಮತೋಃ, ಅಯವಾದಿಭ್ಯಃ 

ಅರ್ಥ-ಮಕಾರಂತ, ಅಕಾರಂತ ಹಾಗೂ ಮ್‌-ಕಾರವನ್ನು ಉಪಧೆಯಾಗಿವುಳ್ಳ 
ಮತ್ತು ಅಕಾರವನ್ನು ಉಪಧೆಯಾಗಿವುಳ್ಳ ಈ ನಾಲ್ಕು ಪ್ರಾತಿಪದಿಕಗಳ ನಂತರ ಇರುವ 
ಮ್‌-ಕಾರಕ್ಕೆ ವ್‌-ಕಾರವು ಆದೇಶವಾಗಿ ಬರುತ್ತದೆ-ಆದರೆ ಯವಾದಿಗಣಕ್ಕೆ ಸೇರಿದ 
ಶಬ್ದಗಳಲ್ಲಿ ಈ ಪ್ರಕ್ರಿಯೆಯು ಬರುವುದಿಲ್ಲ. 

ಉದಾ-ವೇತಸ್ವಾನ್‌ (ಬಿದಿರುಗಳು ಬೆಳೆದಿರುವ ದೇಶ) “ವೇತಸಾಃ ಸನ್ತಿ ಅಸ್ಮಿನ್‌ 
ದೇಶೇ' ಎಂದು ವಿಗ್ರಹ ವಾಕ್ಯ ವೇತಸ--ಜಸ್‌ ಎ೦ದಿದ್ದಾಗ ಕುಮುದನಡವೇತಸೇಭ್ಯೋ 
ಡ್‌ಮತುಪ್‌ ಎಂಬ ಸೂತ್ರದಿಂದ ಡ್‌ಮತುಪ್‌ (ಮತ್‌) ಪ್ರತ್ಯಯವು ಬಂದು, 
ಪ್ರಾತಿಪದಿಕವಾದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” ಎಂಬ ಸೂತ್ರದಿಂದ 


ಚಾತುರರ್ಥಿಕಾಃ 1327 


ಸುಪ್‌ ಗೆ ಲುಕ್‌ ಬಂದು ವೇತಸ್‌4ಮತ್‌ ಎಂದಿರುತ್ತದೆ. ಡಿತ್ವ ಸಾಮರ್ಥದಿಂದ 
ಭಸಂಜ್ಞೆ ಬಾರದಿದ್ದರೂ "ಟೇಃ' ಸೂತ್ರದಿಂದ "ಟಿ' ಸಂಜ್ಞೆಯುಳ್ಳ "ಸ'ಕಾರೋತ್ತರವರ್ತಿ 
ಅ-ಕಾರಕ್ಕೆ ಲೋಪ ಬಂದು ವೇತಸ* ಮತ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
"ಸ್‌'ಕಾರದ ಪರದಲ್ಲಿರುವ ಮತ್‌ ನ "ಮ'ಕಾರಕ್ಕೆ ವ್‌-ಕಾರವು ಆದೇಶವಾಗಿ ಬರುತ್ತದೆ. 
ಆಗ ವೇತಸ್‌*ವತ್‌ ಎಂದಿರುತ್ತದೆ. ಸುಬ೦ತಮಾಡಿದ ಮೇಲೆ ಉಪಧೆಗೆ ದೀರ್ಫ 
ಬಂದು ನುಮ್‌ ಪ್ರತ್ಯಯ ಬಂದು ಹಲ್‌ಜ್ಯಾದಿ ಲೋಪವಾದ ಮೇಲೆ, ತ್‌-ಕಾರಕ್ಕೆ 
“ಸಂಯೋಗಾನ್ಹಸ್ಕಲೋಪಃ” ಸೂತ್ರದಿಂದ ಲೋಪ ಬಂದು ವೇತಸ್ವಾನ್‌ ರೂಪವು 
ಸಿದ್ದವಾಗುತ್ತದೆ. 
(ಚಾತುರರ್ಥಿಕದಲ್ಲ ಡ್ಲಲಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ.) 

ಸೂತ್ರ-1೦68. ನಡಶಾದಾಡ್‌ಡ್ಜಲಜ್‌ 14-2-88! 

ವೃತ್ತಿ-ನಡ್ವಲಃ । ಶಾದ್ವಲಃ। 

ಪ.ಚ್ಛೇ-ನಡಶಾದಾತ್‌, ಡ್ವಲಜ್‌। 

ಅ.ವೃ:-“ಪ್ರತ್ಯಯಃ?, “ಪರಶ್ಚ”, “ಜಸ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:-ನಡ ಮತ್ತು ಶಾದ ಈ ಸಮರ್ಥ ಸುಬಂತ ಪ್ರಾತಿಪದಿಕಗಳ ನಂತರ 
ಚಾತುರರ್ಥಿಕ ಡ್ವಲಚ್‌ ಪ್ರತ್ಯಯವು ಬರುತ್ತದೆ. ಇದರಲ್ಲಿ ವಲ ಮಾತ್ರ ಉಳಿಯುತ್ತದೆ. 
ಇದು ಡಿತ್‌-ಆಗಿರುವುದರಿಂದ "ಭ' ಸ೦ಜ್ಞೆಯುಳ್ಳ "ಟಿ'ಗೆ ಲೋಪವು ಬರುತ್ತದೆ. 

ಉದಾ-ನಡ್ಡಲಃ (ಶರವೆಂಬ ದರ್ಭಗಳು ಬೆಳೆದಿರುವ ದೇಶ) "ನಡಾಃ ಸನ್ತಿ 
ಅಸ್ಮಿನ್‌ ದೇಶೇ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ನಡ4ಜಸ್‌ ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ. ಡ್ವಲಚ್‌(ವಲ) ಪ್ರತ್ಯಯ ಬಂದು ಪ್ರಾತಿಪದಿಕವಾದಮೇಲೆ 
“ಸುಪೋಧಾತುಪ್ರಾಪದಿಕಯೋಃ” ಎಂಬ ಸೂತ್ರದಿಂದ ಸುಪ್‌-ಗೆ ಲುಕ್‌ ಬಂದು, 
ನಡ4ವಲ ಎಂದಿರುತ್ತದೆ. "ಡಿತ್ವ'ವಾಗಿರುವುದರಿ೦ದ "ಭ” ಸಂಜ್ಞೆ ಬರುವುದಿಲ್ಲ ಆದರೂ 
"ಟೇ' ಎ೦ಬ ಸೂತ್ರದಿ೦ದ "ಟಿ' ಸಂಜ್ಞೆಯುಳ್ಳ ಡ್‌-ಕಾರದ ನಂತರ ಇರುವ “ಅ'ಕಾರಕ್ಕೆ 
"ಲೋಪ'ಬರುತ್ತದೆ. ಆಗ ನಡ್‌.ವಲ ಎಂದಿರುತ್ತದೆ. ಸುಬ೦ತಮಾಡಿದ ಮೇಲೆ ನಡ್ಡಲಃ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಶಾದ್ವಲಃ (ಹುಲ್ಲುಗಾವಲು): "ಶಾದಾಃ ಸನ್ತಿ ಅಸ್ಮಿನ್‌ ದೇಶೇ' ಎಂಬುದು 
ಲೌಖಿಕ ವಿಗ್ರಹವಾಕ್ಯ ಶಾದ*ಜಸ್‌ ಎಂಬ ಅಲೌಖಿಕ ವಿಗ್ರಹ ವಾಕ್ಯದಲ್ಲಿ ಪ್ರಕೃತ 
ಸೂತ್ರದಿಂದ ಡ್ವಲಚ್‌(ವಲ) ಪ್ರತ್ಯಯ ಬಂದು, ಪ್ರಾತಿಪದಿಕವಾದ ಮೇಲೆ 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬ ಸೂತ್ರದಿಂದ ಸುಪ್‌-ಗೆ ಲುಕ್‌ ಬಂದು 
ಶದ4+ವಲ ಎಂದಿರುತ್ತದೆ. ಡಿತ್ವವಿದ್ದರೂ ಜ್ರ ಸಂಜ್ಞೆ ಬಾರದಿದ್ದರೂ "ಟೇಃ” ಎಂಬ 
ಸೂತ್ರದಿಂದ "ಟಿ' ಸಂಜ್ಞೆಯುಳ್ಳ "ಡ' ಕಾರದ ನಂತರವಿರುವ "ಅ'ಕಾರಕ್ಕೆ ಲೋಪ 
ಬಂದು, ಶಾದ್‌.-ವಲ ಎಂದಿದ್ದಾಗ, ಸುಬ೦ತಮಾಡಿದ ಮೇಲೆ ಶಾದ್ವಲಃ ಎಂದು 


1328 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ರೂಪವು ಸಿದ್ಧವಾಗುತ್ತದೆ. 
(ಚತುರರ್ಥದಲ್ಲ ವಲಜ್‌ ವಿಧಿಸುವ ಸೂತ್ರ.) 

ಸೂತ್ರ-1೦69೨. ಶಿಖಾಯಾ ವಲಜ್‌ 14-2-89। ಶಿಖಾವಲಃ। 

ವೃತ್ತಿ-ಶಿಖಾವಲಃ। 

ಇತಿ ಚಾತುರರ್ಥಿಕಾಃ ॥ 47 ॥ 

ಪ.ಚ್ಛೇ:-ಶಿಖಾಯಾಃ, ವಲಚ್‌। 

ಅ.ವೃ-“ಪ್ರತ್ಯಯಃ?, “ಪರಶ್ಚ”, “ಜಾಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ?, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -"ಶಿಖಾ' ಎಂಬ ಸಮರ್ಥ ಪ್ರಾತಿಪದಿಕದ ನಂತರ ಚಾತುರರ್ಥಿಕ ವಲಚ್‌ 
(ವಲ) ಪ್ರತ್ಯಯವು ಬರುತ್ತದೆ. 

ಉದಾ-ಶಿಖಾವಲಃ (ನವಿಲು) “ಶಿಖಾಃ ಸನ್ನಿ ಅಸ್ಮಿನ್‌ ಸಃ ಎಂಬುದು ಲೌಖಿಕ 
ವಿಗ್ರಹವಾಕ್ಯ ಶಿಖಾ4ಜಸ್‌ ಎಂಬ ಅಲೌಖಿಕ ವಿಗ್ರಹವಾಕ್ಕದಲ್ಲಿ ವಲಚ್‌(ವಲ) ಪ್ರತ್ಯಯವು 
ಬಂದು, ಪ್ರಾತಿಪದಿಕವಾದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” ಎಂಬ 


ಸೂತ್ರದಿಂದ ಸುಪ್‌-ಗೆ ಲುಕ್‌ ಬಂದು, ಶಿಖಾವಲ ಎಂದಾಗಿ ಸುಬಂತಮಾಡಿದಾಗ 
ಶಿಖಾವಲಃ ಎಂದು ರೂಪವು ಸಿದ್ಧವಾಗುತ್ತದೆ. 


ಚಾತುರರ್ಥಿಕ (47) ಪ್ರಕರಣವು ಮುಗಿಯಿತು. 


ಪಕರಣ 48-ಶೈಷಿಶಾಃ 


(ಸೂತ್ರ 107೦-111) 
(ಶೇಷಾರ್ಥದಲ್ಲ ಅಣಾದಿಗಳನ್ನು ವಿಧಿಸುವ ಅಧಿಕಾರ ಸೂತ್ರ) 

ಸೂತ್ರ-1೦7೦. ಶೇಷೇ।4-2-92 

ವೃತ್ತಿ-ಅಪತ್ಯಾದಿ ಚತುರರ್ಥ್ಯನ್ತಾತ್‌ ಅನ್ಯೋರ್ಥಃ ಶೇಷಃ, ತತ್ರ ಅಣಾದಯಃ 
ಸ್ಯುಃ ಚಕ್ಷುಷಾ ಗೃಹ್ಯತೇ ಜಾಕ್ಷುಷಂ ರೂಪಮ್‌। ಶ್ರಾವಣಃ ಶಬ್ದಃ ಔಪನಿಷದಃ 
ಪುರುಷಃ । ದೃಷದಿ ಪಿಷ್ಟಾಃ ದಾರ್ಷದಾಃ ಸಕ್ಷವಃ ಚತುರ್ಭಿಃಉಹ್ಕಂ ಚಾತುರಂ 
ಶಕಟಮ್‌ । ಚತುರ್ದಶ್ಶಾಂ ದೃಶ್ಯತೇ ಚಾತುರ್ದಶಂ ರಕ್ಷಃ । "ತಸ್ಯ ವಿಕಾರಃ' ಇತ್ಯತಃ 
ಪ್ರಾಕ್‌ ಶೇಷಾಧಿಕಾರಃ । 

ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ಜಸ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬ ಸೂತ್ರಗಳು ಅಧಿಕಾರ ಸೂತ್ರಗಳಾಗಿವೆ. 
ಪ್ರಾಗ್ನೀವ್ಯತೋ ಣ್‌ ಎಂಬ ಸೂತ್ರದಿಂದ ಅಣ್‌ ಎಂಬ ಪದವು ಅನುವೃತ್ತವಾಗುತ್ತದೆ. 

ಸೂಚನೆ-ಶೇಷ ಶಬ್ದಕ್ಕೆ ಅಪತ್ಕಾರ್ಥದಿಂದ ಆರಂಭಿಸಿ ಚಾತುರರ್ಥಿಕ ವರೆಗಿನ 
ಅರ್ಥವನ್ನು ಬಿಟ್ಟು ಉಳಿದವು ಎಂದು ಅರ್ಥ. 

ಅರ್ಥ-ಶೇಷ ಅರ್ಥದಲ್ಲಿ ಸಮರ್ಥವಾದ ಪ್ರಾತಿಪದಿಕದ ನಂತರ ಅಣ್‌ ಮೊದಲಾದ 
ಪ್ರತ್ಯಯಗಳು ಬರುತ್ತವೆ. 

ಉದಾ-ಚಾಕ್ಷುಷಂ (ಕಣ್ಣಿನಿಂದ ಗ್ರಹಿಸಲ್ಪಡುವ (ರೂಪ)-"ಚಕ್ಷುಷಾ ಗೃಹ್ಯತೇ' 
ಎಂಬುದು ಲೌಖಿಕ ವಿಗ್ರಹವಾಕ್ಯ. ಚಕ್ಷುಷ್‌*ಟಾ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. 
ಪ್ರಕೃತ ಸೂತ್ರದಿಂದ ಅಣ್‌ ಪ್ರತ್ಯಯ ಬರುತ್ತದೆ. ಪ್ರಾತಿಪದಿಕವಾದ ಮೇಲೆ 
“ಸುಪೋಧಾತುಪ್ರಾತಿಪದಿಕಯೋಃ” ಎ೦ಬ ಸೂತ್ರದಿಂದ "ಸುಪ್‌' ಗೆ "ಲುಕ್‌' ಬಂದ 
ಮೇಲೆ ಚಕ್ಷುಷ್‌೬ಅ ಎಂದಿರುತ್ತದೆ. ಇದನ್ನು ಸುಬ೦ತ ಮಾಡಿದಾಗ ಸು ಗೆ ಅಮ್‌ 
ಆದೇಶ ಬಂದು “ಅಮಿಪೂರ್ವಃ” ಎಂಬ ಸೂತ್ರದಿಂದ ಪೂರ್ವ ರೂಪ ಬಂದು 
ಚಾಕ್ಷುಷಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಶ್ರಾವಣಃ (ಕಿವಿಯಿಂದ ಗ್ರಹಿಸಲ್ಪಡುವಂತಹದು(ಶಬ್ಬ)-"ಶ್ರವಣೇನ ಗೃಹ್ಯತೇ' 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಶ್ರವಣ-ಟಾ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. 
ಪ್ರಕೃತ ಸೂತ್ರದಿಂದ ಅಣ್‌ ಪ್ರತ್ಯಯ ಬಂದಮೇಲೆ ಪ್ರಾತಿಪದಿಕವಾದ ಮೇಲೆ 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬ ಸೂತ್ರದಿಂದ ಸುಪ್‌ ಗೆ ಲುಕ್‌ ಬಂದ 
ಮೇಲೆ ಶ್ರವಣ್‌. ಅ ಎಂದಿರುತ್ತದೆ. ಇದು ಣಿತ್‌ ಆಗಿರುವುದರಿಂದ ಆದಿ ವೃದ್ಧಿ 
ಬಂದು ಶ್ರವಣ ಎಂಬಲ್ಲಿರುವ ಭೆ ಸಂಜ್ಞೆಯುಳ್ಳ “ಅ'ಕಾರಕ್ಕೆ ಲೋಪ ಬಂದು, ಶ್ರಾವಣ್‌ 
+ಅ= ಶ್ರಾವಣ ಎಂದಿದ್ದಾಗ, ಅದನ್ನು ಸುಬಂತ ಮಾಡಿದಾಗ ಶ್ರಾವಣಃ ಎಂದು 
ರೂಪವು "ಸಿದ್ಧವಾಗುತ್ತದೆ. 


1330 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ-ಔಪನಿಷದಃ (ಉಪನಿಷತ್ತಿನಿಂದ ತಿಳಿಯಲ್ಲಡುವ ಪುರುಷನು)-“ಉಪನಿಷದಿ 
ಜ್ಞಾತಃ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಉಪನಿಷದ್‌*ಜೆ ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ ಪ್ರಕೃತ ಸೂತ್ರದಿಂದ ಅಣ್‌ ಪ್ರತ್ಯಯ ಬಂದ ಮೇಲೆ ಪ್ರಾತಿಪದಿಕವಾದ 
ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” ಎಂಬ ಸೂತ್ರದಿಂದ ಸುಪ್‌ ಗೆ ಲುಕ್‌ 
ಬಂದ ಮೇಲೆ ಉಪನಿಷದ್‌--ಅ ಎಂದಿರುತ್ತದೆ. ಇದು ಣಿತ್‌ ಆಗಿರುವುದರಿಂದ 
“ತದ್ಧಿತೇಷ್ಟಚಾಮಾದೇಃ” ಎಂಬ ಸೂತ್ರದಿಂದ ಆದಿವೃದ್ಧಿ ಬಂದು "ಉ' ಕಾರದ 
ಸ್ಥಾನದಲ್ಲಿ "ಔ'ಕಾರ ಬಂದು ಔಪನಿಷದ್‌--ಅ- ಔಪನಿಷದ ಎಂದು ಇರುತ್ತದೆ. 
ಇದನ್ನು ಸುಬಂತ ಮಾಡಿದಾಗ ಔಪನಿಷದಃ ಎಂದು ರೂಪವು ಸಿದ್ಧವಾಗುತ್ತದೆ. 
ಉದಾ-ದಾರ್ಷದಾಃ (ಕಲ್ಲಿನ ಬಂಡೆಯ ಮೇಲೆ ಪುಡಿಮಾಡಲ್ಪಟ್ಟ)-"ದೃಷದಿ 
ಪಿಷ್ಟಾ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ದೃಷದಿ-ಜಿ ಎಂಬುದು ಅಲೌಕಿಕ ವಿಗ್ರಹ 
ವಾಕ್ಯ ಪ್ರಕೃತ ಸೂತ್ರದಿಂದ ದೃಷದ್‌ ಶಬ್ದದ ಮೇಲೆ ಅಣ್‌ ಪ್ರತ್ಯಯ ಬಂದ ಮೇಲೆ 
ಆದಿವೃದ್ಧಿಯಾಗಿ ದಾರ್ಷದ ಎಂದಿದ್ದಾಗ, ಪ್ರಥಮ ಪುರುಷ ಬಹುವಚನಾರ್ಥದಲ್ಲಿ 
ಜಸ್‌ ಸೇರಿಸಿದಾಗ, ದಾರ್ಷದಾಃ (ಸಕ್ತವಃ) ಎಂದು ರೂಪವು ಸಿದ್ಧವಾಗುತ್ತದೆ. 
ಉದಾ:-ಚಾತುರಂ (ನಾಲ್ಕು ಪ್ರಾಣಿಗಳಿಂದ ಅಥವಾ ಕುದುರೆಗಳಿಂದ ಅಥವಾ 
ವ್ಯಕ್ತಿಗಳಿಂದ ಒಯ್ಯಲ್ಪಡುವ ಪಲ್ಲಕ್ಕಿ)-"ಚುತುರ್ಭಿಃ: ಉಹ್ಯತೇ' ಎಂಬುದು ಲೌಕಿಕ 
ವಿಗ್ರಹ ವಾಕ್ಯ ಚತುರ್‌-ಭಿಸ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ ಪ್ರಕೃತ ಸೂತ್ರದಿಂದ 
ಅಣ್‌ ಪ್ರತ್ಯಂಯಿಮು ಬರುತ್ತದೆ. ಪ್ರಾತಿಪದಿಕವಾದ. ಮೇಲೆ 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬ ಸೂತ್ರದಿಂದ ಸುಪ್‌ ಗೆ ಲುಕ್‌ ಬಂದ 
ಮೇಲೆ ಚತುರ್‌--ಅ ಎಂದಿರುತ್ತದೆ. ಇದು ಣಿತ್‌ ಆಗಿರುವುದರಿಂದ ಆದಿವೃದ್ಧಿ ಬಂದು 
ಚಾತುರ್‌4ಅ=ಚಾತುರ ಎಂದಾಗುತ್ತದೆ. ಇದಕ್ಕೆ ಸು ಪ್ರತ್ಯಯವನ್ನು ಸೇರಿಸಿದರೆ ಅದಕ್ಕೆ 
ಅಮ್‌ ಆದೇಶ ಬಂದು ಚಾತುರಂ ಎಂದಾಗುತ್ತದೆ. (ಚಾತುರಮ್‌ ಶಕಟಮ್‌). 
ಉದಾ-ಚಾತುರ್ದಶಂ (ಚತುರ್ದಶಿದಿವಸದಲ್ಲಿ ಕಾಣಿಸಿಕೊಳ್ಳುವ (ರಾಕ್ಷಸನು))- 
“ಚತುರ್ದಶ್ಯಾಮ್‌ ದೃಶ್ಯತೇ” ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಚತುರ್ದಶೀಜೆ 
ಎಂಬುದು ಅಲೌಕಿಕ ವಿಗ್ರಹವಾಕ್ಯ. ಪ್ರಕೃತ ಸೂತ್ರದಿಂದ ಅಣ್‌ ಪ್ರತ್ಯಯವು ಬಂದು 
ಪ್ರಾತಿಪದಿಕವಾದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” ಎ೦ಬ ಸೂತ್ರದಿಂದ 
ಸುಪ್‌ ಗೆ ಲುಕ್‌ ಬಂದ ಮೇಲೆ ಚತುರ್ದಶೀ--ಅ ಎಂದಿರುತ್ತದೆ. ಇದು ಣಿತ್‌ 
ಆಗಿರುವುದರಿಂದ ಆದಿವೃದ್ಧಿ ಬಂದು ಚಾತುರ್ದಶೀ ಎಂದಾಗುತ್ತದೆ. ಭ-ಸಂಜ್ಞೆಯುಳ್ಳ 
ಅಂತ್ಯ “ಈ” .ಕಾರಕ್ಕೆ “ಯಸ್ಯೇತಿ ಚ” ಎಂಬ ಸೂತ್ರದಿಂದ ಲೋಪ ಬಂದು 
ಚಾತುರ್ದಶ್‌.--ಅ- ಚಾತುರ್ದಶ ಎಂದಾದ ಮೇಲೆ ಸು ಪ್ರತ್ಯಯವನ್ನು ಸೇರಿಸಿದಾಗ 
ಅದಕ್ಕೆ ಅಮ್‌ ಅದೇಶ ಬಂದು ಚಾತುರ್ದಶಮ್‌ ಎಂದು ರೂಪವಾಗುತ್ತದೆ. 


ಸೂಚನೆ: 


ಶೈಷಿಕಾತ್‌ ಮತುಬರ್ಥೀಯಾತ್‌ ಶೈಷಿಕೋ ಮತುಬರ್ಥಿಕಃ 
ಸ್ವರೂಪಃ ಪ್ರತ್ಯಯೋನೇಷ್ಟಃ ಸನ್ನನ್ನಾತ್‌ ನ ಸನ್‌ ಇಷ್ಯತೇ. ॥ 


ಶೈಹಿಕಾಃ 1331 


ಶೈಷಿಕ ಪ್ರ ಪ್ರತ್ಯಯದ ನಂತರ ಅದೇ ರೂಪವುಳ್ಳ ಶೈಷಿಕ ಪ್ರತ್ಯಯವು ಸೇರಿಸುವುದಿಲ್ಲ 
ಇಂತಹ ಮತುಪ್‌ -ಅರ್ಥೀಯ ಪ್ರತ್ನ ಯದ ನಂತರ ಮತ್ತೆ ಅದೇ ರೂಪವುಳ್ಳ 
ಮತುಬರ್ಥೀಯ ರೂಪವು ಬರುವುದಿಲ್ಲ ಇದೇ ರೀತಿಯಲ್ಲಿ ಇಚ್ಛಾ ಿರ್ಥದಲ್ಲಿ ಬರುವ 


ಸನ್‌ ಪ್ರತ್ಯಯದ ನಂತರ ಸನ್‌ ಪ್ರತ್ಯಯವು ಬರುವುದಿಲ್ಲ 
(ಶೇಷಾರ್ಥದಲ್ಲ ಘ-ಬ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ-1೦71. ರಾಷ್ಟ್ರಾವಾರಪಾರಾದ್‌ ಘಖೌ 14-2-೨೩ 

ವೃತ್ತಿ-ಆಭ್ಯಾಂ ಕ್ರಮಾತ್‌ ಫಖೌ ಸ್ವಃ ಶೇಷೇ। ರಾಷ್ಟ್ರೇ ಜಾತಾದಿಃ । ರಾಷ್ಟ್ರೀಯಃ। 
ಅವಾರಹಾರೀಣಃ 

ವಾರ್ತಿಕಮ್‌-ಅವಾರಪಾರಾತ್‌ ವಿಗೃಹೀತಾದಪಿ ವಿಪರೀತಾಜ್ದೇತಿ ವಕ್ತವ್ಯಂ। 
ಅವಾರಪಾರೀಣಃ। ಪಾರಾವಾರೀಣಃ । 

ಇಹ ಪ್ರಕೃತಿ ವಿಷೇಷಾತ್‌ ಘಾದಯಃ ಟ್ಯು-ಟ್ಯುಲನ್ತಾಃ ಪ್ರತ್ಯಯಾಃ ಉಚ್ಚನ್ನೇ, 
ತೇಷಾಂ ಜಾತಾದಯಃ ಅರ್ಥ ವಿಶೇಷಾಃ ಸಮರ್ಥವಿಭಕ್ತಯಶ್ಚ ವಕ್ಷ ನೇ 

ಅ.ವೃ-“ಪ್ರತ್ಯಯಃ | “ಪರಶ್ಚ'”, “ಜಸ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ದಿತಾಃ”, 

“ಸಮರ್ಥಾನಾಂ' ಪ್ರಥಮಾದ್ವಾ” 'ಮತ್ತು “ಶೇಷೇ” ಎ೦ಬ ಸೂತ್ರಗಳು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ:-ಶೇಷ ಅರ್ಥದಲ್ಲಿ ರಾಷ್ಟ್ರ ಮತ್ತು ಅವಾರಪಾರ ಶಬ್ದಗಳ ನ೦ತರ ಕ್ರಮವಾಗಿ 
"'ಫ' ಮತ್ತು "ಖ' ಪ್ರತ್ಯಯಗಳು ಬರುತ್ತವೆ. 

ರಾಷ್ಟ್ರ ಶಬ್ದದ ಮೇಲೆ 'ಫ'ಪ ಪ್ರತ್ಯಯವು ಮತ್ತು ಅವಾರಪಾರ ಶಬ್ದದ ಮೇಲೆ 
"ಖು ಪ್ರಕ್ಕಯವು ಬರುತ್ತವೆ. ಈ ಪ್ರತ್ಯಯಗಳಿಗೆ ಅನುಬಂಧಗಳು ಇಲ್ಲ. ಈ "ಘ' 
ಮತು ಖು” ಪ್ರತ್ಯಯಗಳ ಮೇಲೆ “ಆಯನೇಯೀನೀಯಿಯಃ ಫಢಖಛಘಾಮ್‌ 
ಪ್ರತ್ಯಯಾದಿನಾಮ್‌” ಎಂಬ ಸೂತ್ರದಿಂದ "ಘ' ಮತ್ತು "ಖ' ಪ್ರತ್ಯಯಗಳಿಗೆ ಕ್ರಮವಾಗಿ 
“ಇಯ್‌' ಮತ್ತು "ಈನ್‌' ಆದೇಶಗಳು ಬಂದು ಇಯ್‌+ಅ-ಇಯ 
ಈನ್‌4ಅ=ಈನ ಎಂಬ ರೂಪಗಳು ಆಗುತ್ತವೆ. ರಾಷ್ಟ್ರ ಶಬ್ದದ ಮೇಲೆ “ಘ' ಪ್ರ 
ಬಂದು ರಾಷ್ಟ್ರ ಇಯ ಎಂದಿದ್ದಾಗ, ರಾಷ್ಟ್ರ "ಎಂಬಲ್ಲಿರುವ 'ಅ-ಕಾರಕ್ಕೆ “ಯಸ್ಥೆ he 
ಎಂಬುದರಿಂದ ಲೋಪ ಬಂದು ರಾಷ್ಟ್‌ ಸ್ವ್‌-ಇಯ- ರಾಷ್ಟ್ರಿಯ ಎಂಬ ರೂಪವು 
ಸಿದ್ಧವಾಗುತ್ತದೆ. 

pe ವಿಗೃಹೀತಾದಪಿ ವಿಪರೀತಾಚ್ಛೇತಿ ವಕ್ತವ್ಯಮ್‌! 

ಅವಾರಪಾರೀಣಃ। ಪಾರಾವಾರೀಣಃ। 

ಅರ್ಥ:-ಅವಾರಪಾರ ಶಬ್ದವು ಪ್ರತ್ಯೇಕವಾದಾಗ (ಅವಾರ ಮತ್ತು ಪಾರ 
ಎಂದಾದಾಗ) ಮತ್ತು ಪಾರ ಶಬ್ದ ಮೊದಲು ಬಂದು ಅವಾರ ಶಬ್ದವು ಅದರ 
ಹಿ೦ದಿದ್ದಾಗಲೂ (ಅವಾರಪಾರ) "ಖ' ಪ್ರತ್ಯಯವು ಬರುತ್ತದೆ ಎಂದು ಹೇಳಬೇಕು. 
ಇದರಿಂದ “ರಾಷ್ಟ್ರಾವಾರ ಪಾರಾತ್‌ ಘಖೌ” ಎಂಬ ಸೂತ್ರಕ್ಕೆ ಅನುಕೂಲವಾಗುತ್ತದೆ. 


1332 ಲಘುಸಿದ್ಧಾ೦ಂತ ಕೌಮುದೀ-ಉತ್ತರಾರ್ಧ 


ಉದಾ-ರಾಷ್ಟಿಯಃ-(ರಾಷ್ಟದಲ್ಲಿ ಉಂಟಾಗುವ) "ರಾಷ್ಟ್ರೇ ಜಾತಾದಿ' ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ. ರಾಷ್ಟ್ರಜಿ ಎಂಬುದು ಅಲೌಕಿಕ ವಿಗ್ರಹವಾಕ್ಯ. “ರಾಷ್ಟಾವಾರ 
ಪಾರಾತ್‌ ಘಖೌ”ಎಂಬ ಪ್ರಕೃತ ಸೂತ್ರದಿಂದ *ಘ' ಪ್ರತ್ಯಯವು ಬಂದು, ಪ್ರಾತಿಪದಿಕವಾದ 
ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” ಎಂಬ ಸೂತ್ರದಿಂದ ಸುಪ್‌ ಗೆ ಲುಕ್‌ 
ಬ೦ದು, ರಾಷ್ಟ*ಘ ಎಂದಿರುತ್ತದೆ. ಇದಕ್ಕೆ “ಆಯನೇಯೀನೀಯಿಯಃ ಫಢಖಛಘಾಮ್‌ 
ಪ್ರತ್ಯಯಾದಿನಾಮ್‌” ಎಂಬ ಸೂತ್ರದಿಂದ ಫ್‌-ಗೆ ಇಯ್‌ ಆದೇಶವಾಗಿ ಬಂದು 
ರಾಷ್ಟ್ರ ಎಂಬಲ್ಲಿರುವ ಅಂತ್ಯ "ಅ'ಕಾರಕ್ಕೆ “ಭ' ಸಂಜ್ಞೆ ಇರುವುದರಿಂದ “ಯಸ್ಯೇತಿಚ” 
ಎಂಬುದರಿಂದ ಲೋಪ ಬಂದು ರಾಷ್‌ಟ್‌ರ್‌.-ಇಯ- ರಾಷ್ಟಿಯ ಎಂದು ರೂಪವು 
ಸಿದ್ಧವಾಗುತ್ತದೆ. ಇದನ್ನು ಸುಬಂತ ಮಾಡಿದಾಗ ರಾಷ್ಟ್ರಿಯಃ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ-ಅವಾರಪಾರೀಣಃ-(ಅವಾರಪಾರಂಗತಃ ಅಥವಾ ಅವಾರಪಾರೇ ಭವಃ)- 
“ಅವಾರಪಾರ' ಶಬ್ದದ ನಂತರ ಪ್ರಕೃತ ಸೂತ್ರದಿಂದ "ಖ' ಪ್ರತ್ಯಯವು ಬಂದು, 
ಅದಕ್ಕೆ ಈನ್‌ ಆದೇಶವು ಬಂದು, "ನ್‌'ಕಾರಕ್ಕೆ ಣತ್ಸವು ಬಂದು ಅವಾರಪಾರೀಣಃ 
ಎಂದು ರೂಪವು ಸಿದ್ಧವಾಗುತ್ತದೆ. 

ವಾರ್ತಿಕ- 

ಅವಾರಪರಾತ್‌ ವಿಗೃಹೀತಾದಪಿ ವಿಪರೀತಾಚ್ಚೇತಿ ವಕ್ತವ್ಯಮ್‌! 

ಅವಾರೀಣಃ । ಪಾರೀಣಃ। ಪಾರಾವಾರೀಣಃ। 


ಸೂತ್ರದಲ್ಲಿ ಅವಾರಪಾರ ಶಬ್ದವು ಅವಾರ ಮತ್ತು ಪಾರ ಶಬ್ದಗಳಿಗೆ ದ್ವಂದ್ವಸಮಾಸವು 
ಮಾಡಲಾಗಿದೆ. ಸಮಾಸವನ್ನು ವಿಭಾಗ ಮಾಡಿದಾಗ ಬರುವ ಅವಾರ ಮತ್ತು ಪಾರ 
ಶಬ್ದಗಳ ನಂತರ ಈ ಶಬ್ದಗಳನ್ನು ಹಿಂದೆ-ಮುಂದೆ ಮಾಡಿದಾಗ ಉಂಟಾದ ಪಾರಾವಾರ 
ಶಬ್ದದ ನಂತರವು ಈ ಪ್ರತ್ಯಯವು ಬರುತ್ತದೆ ಎಂದು ಹೇಳಬೇಕು. ಹೀಗೆ ಈ ಪ್ರಕೃತ 
ವಾರ್ತಿಕದಿಂದ "ಖ' ಪ್ರತ್ಯಯವು ಬಂದಾಗ, ಅವಾರೀಣಃ (ಈಕಡೆ ದಂಡೆಗೆ 
ಸೇರಿದವನು), ಪಾರೀಣಃ (ಆಕಡೆ ದಂಡೆಗೆ ಸೇರಿದವನು), ಪಾರಾವಾರೀಣಃ (ಸಮುದ್ರಕ್ಕೆ 
ಸೇರಿದವನು) ಎಂಬ ಪದಗಳು ಸಿದ್ಧಿಸುತ್ತವೆ. 

ಪ್ರಕೃತ ಸೂತ್ರವು ಮೊದಲು “ವಿಭಾಷಾಪೂರ್ವಾಹ್ನ್ಣಾಪರಾಹ್ಹಾಭ್ಯಾಮ್‌” ಎಂಬ 
ಸೂತ್ರದವರೆಗೆ ಇರುವ ಸೂತ್ರಗಳಿಂದ ರಾಷ್ಟ್ರಾದಿ ಪ್ರಾತಿಪದಿಕಗಳ ನಂತರ ಶೇಷಾರ್ಥದಲ್ಲಿ 
ಪ್ರತ್ಯಯಗಳು ವಿಧಿಸಲಾಗುತ್ತವೆ. ಇವು ಯಾವ ಅರ್ಥದಲ್ಲಿ ಬರುತ್ತವೆ, ಪ್ರಕೃತಿಗೆ 
ಯಾವ ವಿಭಕ್ತಿ ಬರಬೇಕು ಎಂಬ ಸಂದೇಹವು ಉಂಟಾಗುವುದು. ಈ ಸಂದೇಹವನ್ನು 
ಪರಿಹರಿಸುವುದಕ್ಕಾಗಿ ವರದರಾಜರು ಹೀಗೆ ವಿವರಿಸುತ್ತಾರೆ. 

ವಿವರಣೆ-ಇಹ ಪ್ರಕೃತಿ ವಿಷೇಷಾತ್‌ ಘಾದಯಃ ಟ್ಯು-ಟ್ಯುಲನ್ತಾಃ ಪ್ರತ್ಯಯಾಃ 
ಉಚ್ಚನ್ನೇ, ತೇಷಾಂ ಜಾತಾದಯಃ ಅರ್ಥವಿಶೇಷಾಃ ಸಮರ್ಥವಿಭಕ್ತಯಶ್ಚ ವಕ್ಷ (ಸೀ. 
ಮೇಲೆ ಸೂಚಿಸಿದ ರೀತಿಯಲ್ಲಿ ಮೇಲಿನ ಸೂತ್ರಗಳು ಅರ್ಥ ವಿಶೇಷ ಮತ್ತು ವಿಭಕ್ತಿ 


ಶೈಹಿಕಾಃ 1333 


ವಿಶೇಷ ಸಾಕಾಜ್‌ಕ್ಷಗಳಾಗಿವೆ. ಹಾಗೇಯೆ “ತತ್ರ ಜಾತಃ” ಮೊದಲಾದ ಮುಂಬರುವ 
ಸೂತ್ರಗಳಲ್ಲಿ ಜಾತತತ್ವಾದಿ-ಅರ್ಥವಿಶೇಷಗಳನ್ನು ಮತ್ತು "ಸಪ್ತಮ್ಯಾದಿ' 
ಎಭಕ್ತಿವಿಶೇಷಗಳನ್ನು ಹೇಳಲಾಗುತ್ತದೆ. ಆ ಸೂತ್ರಗಳಲ್ಲಿ ವಿಹಿತವಾದ ಪ್ರತ್ಯಯವು 
ಯಾವುದು ಪ್ರಾತಿಪದಿಕವು ಯಾವುದು ಎಂಬ ಸಂಶಯವು ಬರುವುದು. ಈ ರೀತಿಯಲ್ಲಿ 
ಅರ್ಥ ವಿಭಕ್ತಿ ಸಾಪೇಕ್ಷಗಳಾದ ಪ್ರಕೃತ ಸೂತ್ರ ಮೊದಲಾದವುಗಳಿಗೆ ಪ್ರತ್ಯಾಯಾದಿ 
ಸಾಪೇಕ್ಷಗಳಾದ “ತತ್ರಜಾತ' ಮೊದಲಾದ ಉತ್ತರ ಸೂತ್ರಗಳ ಜೊತೆಗೆ ಏಕವಾಕ್ಯತ್ವವನ್ನು 
ಸಿದ್ಧಗೊಳಿಸಿ ಸಪ್ತಮ್ಯಾದಂತ್ಯ ರಾಷ್ಟ್ರಾದಿ ಶಬ್ದಗಳ ನಂತರ ಇತ್ಯಾದಿ ಅರ್ಥಗಳಲ್ಲಿ 
ಘಾದಿ-ಪ್ರತ್ಯಯಗಳು ಬರುವವು” ರಾಷ್ಟಾದಿ ಭಿನ್ನ ಗಳಾದ ಪ್ರಕೃತಿ ಶಬ್ದಗಳ ನಂತರ 
ಜಾತಾದ್ಯರ್ಥದಲ್ಲಿ ಅಣ್‌ ಮೊದಲಾದ ಧಾ ಪ್ರತ್ಯಯಗಳು ಬರುವವು. 
(ಶೇಷಾರ್ಥದಲ್ಲ ಯ-ಬರ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ.) 

ಸೂತ್ರ-1೦72 ಗ್ರಾಮಾದ್ಯಖಇೌ ॥ 4-2-94 

ವೃತ್ತಿ-ಗ್ರಾಮ್ಯ ಗ್ರಾಮೀಣ ॥ 

ಪ.ಚೈ;-ಗ್ರಾಮಾತ್‌, ಯ-ಖಣೌ | 

ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ಜ್ಯ್ಯಾಪ್‌ ಪ್ರಾತಿಪದಿಕಾತ್‌”, “ತದ್ಭಿತಾಃ?, 
“ಸಮರ್ಥಾನಾ೦ ಪ್ರಥಮಾದ್ವಾ” ಮತ್ತು “ಶೇಷೇ” ಎಂಬ ಸೂತ್ರಗಳು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ-ಗ್ರಾಮ ಶಬ್ದದ ನಂತರ ಶೇಷಾರ್ಥದಲ್ಲಿ "ಯ' ಮತ್ತು "ಖಇಗ್‌' ಪ್ರತ್ಯಯಗಳು 
ಬರುತ್ತವೆ. ಖಇ್‌- -ನಲ್ಲಿ "ಖ' ಮಾತ್ರ ಉಳಿಯುತ್ತದೆ. 

ಉದಾ-ಗ್ರಾಮ್ಯಃ-(ಗ್ರಾಮದಲ್ಲಿ ಉಂಟಾಗುವ ಅಥವಾ ಜನಿಸಿದ)-"ಗ್ರಾಮ್ಯೇಜಾತಃ 
ಭವಃ ವಾ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಗ್ರಾಮ*ಜಿ ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ. ಪ್ರಕೃತ ಸೂತ್ರದಿಂದ "ಯ' ಪ್ರತ್ಯಯವು ಬಂದು' ಪ್ರಾತಿಪದಿಕವಾದ 
ಮೇಲೆ ಬರುವ ಸುಪ್‌-ಗೆ ಲುಕ್‌ ಬಂದು ಗ್ರಾಮ. ಯ ಎಂದಿರುತ್ತದೆ. “ಗ್ರಾಮ'ದಲ್ಲಿರುವ 
“ಭ' ಸಂಜ್ಞೆಯುಳ್ಳ "ಅಕಾರಕ್ಕೆ ಲೋಪ ಬಂದು ಗ್ರಾಮ್‌4ಯ ಗ್ರಾಮ್ಯ ಎಂಬುದು 
ಸುಬಂತವಾದಾಗ. ಗ್ರಾಮ್ಯಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಗ್ರಾಮೀಣಃ (ಗ್ರಾಮದಲ್ಲಿ ಉಂಟಾಗುವ ಅಥವಾ ಜನಿಸಿದ)- 
“ಗ್ರಾಮೇಜಾತಾದಿ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಗ್ರಾಮ ಜೆ ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ ಸೂತ್ರದಿಂದ ಖ್‌ (ಖ) ಪ್ರತ್ಯಯ ಬಂದು 
ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ ಸುಪ್‌-ಗೆ ಲುಕ್‌ ಬ೦ದು, ಗ್ರಾಮ ೬ಖ "ಎಂದಿರುತ್ತದೆ. 
“ಆಯನೇಯೀನೀಯಿಯಃ ಫಢಖಛಘಾಮ್‌ ಪ್ರತ್ಯಯಾದಿನಾಮ್‌” ಎಂಬ ಸೂತ್ರದಿಂದ 
"ಖ್‌' ಗೆ "ಈನ್‌' ಆದೇಶ ಬಂದು "ಭ' ಸಂಜ್ಞೆಯುಳ್ಳ "ಅ'ಕಾರಕ್ಕೆ ಲೋಪ ಬಂದು 
ಗ್ರಾಮ್‌+ಈನ್‌= ಗ್ರಾಮೀನ ಎಂದಿದ್ದಾಗ ನ್‌-ಕಾರಕ್ಕೆ ಣತ್ವ ಬಂದು ಸುಬಂತ ಮಾಡಿದ 
ಮೇಲೆ ಗ್ರಾಮೀಣಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 


1334 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಶೇಷಾರ್ಥದಲ್ಲ ಢಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1073 ನದ್ಯಾದಿಭ್ಯೋ ಢಕ್‌ ॥4-2-97॥ 

ವೃತ್ತಿ-ನಾದೇಯಮ್‌ । ಮಾಹೇಯಮ್‌। ವಾರಾಣಸೇಯಮ್‌॥ 

ಪ.ಚ್ಹೇ-ನದ್ಯಾದಿಭ್ಯಃ, ಢಕ್‌ 

ಅ.ವೃ-ಪ್ರತ್ಯಯಃ, ಪರಶ್ವ, ಜ್ಯಾಪ್‌ಪ್ರಾತಿಪದಿಕಾತ್‌, ತದ್ಧಿತಾಃ।, ಸಮರ್ಥಾನಾಂ 
ಪ್ರಥಮಾದ್ವಾ ಮತ್ತು ಶೇಷೇ ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ನದಿ ಮೊದಲಾದ ಗಣದಲ್ಲಿ ಹೇಳಿರುವ ಸಮರ್ಥವಾದ ಸುಬಂತ 
ಪ್ರಾತಿಪದಿಕದ ಜೊತೆಗೆ ಶೇಷಾರ್ಥದಲ್ಲಿ ಢಕ್‌ (ಢ) ಪ್ರತ್ಯಯವು ಬರುತ್ತದೆ. 

ಉದಾ-ನಾದೇಯಮ್‌ (ನದಿಯಲ್ಲಿ ಉಂಟಾಗುವ ಅಥವಾ ಜನಿಸುವ)-"ನದ್ಯಾಂ 
ಜಾತಾದಿ' ಎಂದು ಲೌಕಿಕ ವಿಗ್ರಹ. ನದಿ-ಜಿ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ 
“ನದ್ಯಾದಿಭ್ಯೋ ಢಕ್‌” ಎಂಬುದರಿಂದ “ಢ' ಆದೇಶ ಬಂದು ನದಿ-ಢ ಎಂದಿದ್ದಾಗ, 
“ಆಯನೇಯೀನೀಯಿಯಃ ಫಢಖಛಘಾಮ್‌ ಪ್ರತ್ಯಯಾದಿನಾಮ್‌” ಎ೦ಬ ಸೂತ್ರದಿಂದ 
ಢ-ಗೆ ಏಯ್‌ ಆದೇಶ ಬಂದು, ನದೀ4ಏಯ್‌ ಎಂದಿರುತ್ತದೆ. “ಕಿತಿಚ” ಎಂಬ 
ಸೂತ್ರದಿಂದ ಆದಿ ವೃದ್ಧಿ ಬಂದು, “ಭ' ಸಂಜ್ಞೆಯುಳ್ಳ “ಈ' ಕಾರಕ್ಕೆ ಲೋಪ ಬಂದು 
ನಾದ್‌4+ಏಯ್‌= ನಾದೇಯ ಎಂದಾಗಿ ಸುಬಂತ ಮಾಡಿದಾಗ ಸು ಗೆ "ಅಮ್‌' 
ಆದೇಶಬ೦ದು ಪೂರ್ವರೂಪ ಮಾಡಿದಾಗ ನಾದೇಯಮ್‌ ಎಂಬ ರೂಪವು 
ಸಿದ್ಧಿಸುತ್ತದೆ. 

ಉದಾ-ಮಾಹೇಯಮ್‌ (ಪೃಥ್ಧಿಯಲ್ಲಿ ಉಂಟಾಗುವ ಅಥವಾ ಪೃಥ್ವಿಯಲ್ಲಿ 
ಜನಿಸುವ)-"ಮಹ್ಯಾಂ ಜಾತಾದಿ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಮಹೀ-ಜಿ 
ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ “ನದ್ಯಾದಿಭ್ಯೋ ಢಕ್‌” ಎಂಬ ಸೂತ್ರದಿಂದ 
ಢಕ್‌ (ಢ) ಪ್ರತ್ಯಯ ಬಂದು ಪ್ರಾತಿಪದಿಕವಾದ ಮೇಲೆ “ಸುಪೋಧಾತು 
ಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌ ಲೋಪವಾದ ಮೇಲೆ ಮಹೀ ಢ 
ಎಂದಿರುತ್ತದೆ. “ಆಯನೇಯೀನೀಯಿಯಃ ಫಢಖಛಘಾಮ್‌ ಪ್ರತ್ಯಯಾದಿನಾಮ್‌” 
ಎಂಬ ಸೂತ್ರದಿಂದ "ಢ' ಪ್ರತ್ಯಯ ಬಂದು ಅದರಲ್ಲಿರುವ “ಢ್‌' ಗೆ ಏಯ್‌ ಆದೇಶ 
ಬಂದು, ಮಹೀ4ಏಯ್‌4+ಅ ಎಂದಿರುತ್ತದೆ. “ಕಿತಿಚ” ಎಂಬುದರಿಂದ ಆದಿವೃದ್ಧಿ 
ಬಂದು, “ಭ' ಸ೦ಜ್ಞೆಯುಳ್ಳ "ಈ' ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ 
ಬಂದು ಮಾಹ್‌.-ಏಯ- ಮಾಹೇಯ ಎಂದಿದ್ದಾಗ, ಇದಕ್ಕೆ ಸು ಪ್ರತ್ಯಯವನ್ನು 
ಸೇರಿಸಿದಾಗ ಸು-ಗೆ ಅಮ್‌ ಆದೇಶಬಂದು ಮಾಹೇಯಮ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ-ವಾರಾಣಸೇಯಮ್‌ (ವಾರಣಾಸಿಯಲ್ಲಿ ಉಂಟಾಗುವ ಅಥವಾ ಜನಿಸಿದ)- 
ವಾರಣಾಸ್ಕಾಮ್‌ ಜಾತಾದಿ ಎಂಬುದು ಲೌಕಿಕ ವಿಗ್ರಹ ವಾಕ್ಯ ವಾರಾಣಸೀಜಿ 
ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ನದ್ಯಾದಿಭ್ಯೋ ಢಕ್‌ ಎಂಬ ಸೂತ್ರದಿಂದ ಢಕ್‌ 
(ಢ) ಪ್ರತ್ಯಯ ಬಂದು ಪ್ರಾತಿಪದಿಕವಾದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” 


ಶೈಷಿಕಾಃ 1335 


ಎಂಬುದರಿಂದ ಸುಪ್‌ ಲೋಪ ವಾದಮೇಲೆ ವಾರಾಣಸೀ-ಢ ಎಂದಿರುತ್ತದೆ. 
“ಆಯನೇಯೀನೀಯಿಯಃ ಫಢಖಛಘಾಮ್‌ ಪ್ರತ್ಯಯಾದಿನಾಮ್‌” ಎಂಬ ಸೂತ್ರದಿಂದ 
ಢ ಪ್ರತ್ಯಯ ಬಂದು ಅದರಲ್ಲಿರುವ ಢ್‌ ಗೆ ಏಯ್‌ ಆದೇಶ ಬಂದು, 
ವಾರಾಣಸೀ ಏಯ್‌. ಅಂವಾರಾಣಸೀ-ಏಯ ಎಂದಿರುತ್ತದೆ. “ಭ' ಸಂಜ್ಜೆಯುಳ್ಳ 
"ಈ' ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು ವಾರಾಣಸ್‌.--ಏಯ- 
ವಾರಾಣಸೇಯ ಎಂದಿರುತ್ತದೆ. "ಸು' ಪ್ರತ್ಯಯವನ್ನು ಸೇರಿಸಿದಾಗ ಸು-ಗೆ ಅಮ್‌ 
ಆದೇಶಬಂದು ವಾರಾಣಸೇಯಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 
(ಶೇಷಾರ್ಥದಲ್ಲ ತ್ಯಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1೦74. ದಕ್ಷಿಣಾಪಶ್ಚಾತ್‌ ಪುರಸಸ್ತ್ಯಕ್‌ ॥4-2-೨8॥ 

ವೃತ್ತಿ-ದಾಕ್ಷಿಣಾತ್ಯಃ |ಪಾಶ್ಚಾತ್ರ್ಯಃ ಪೌರಸ್ತ್ಯಃ॥ 

ಪ.ಚ್ಛೇ.-ದಕ್ಷಿಣಾಪಶ್ಚಾತ್‌, ಪುರಸಃ, ತ್ಯಕ್‌ ॥ 

ಅ.ವೃ-“ಪ್ರತ್ಯಯಃ,” “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಭಿತಾಃ” ಮತ್ತು 
“ಸಮರ್ಥಾನಾಂ ಪ್ರಥಮಾದ್ದಾ” ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ದಕ್ಷಿಣಾ, ಪಶ್ಚಾತ್‌ ಮತ್ತು ಪುರಸ್‌ ಈ ಮೂರು ಅವ್ಯಯಗಳ ನಂತರ 
ಶೇಷಿಕ ಅರ್ಥದಲ್ಲಿ “ತ್ಯಕ್‌' ಪ್ರತ್ಯಯವು ಬರುತ್ತದೆ. "ತ್ಯಕ್‌' ನಲ್ಲಿ "ತ್ಯ' ಮಾತ್ರ ಉಳಿಯುತ್ತದೆ. 
ಇದು "ಕಿತ್‌' ಆಗಿರುವುದರಿಂದ “ಕಿತಿಚ” ಎಂಬ ಸೂತ್ರದಿಂದ ಆದಿವೃದ್ಧಿ ಬರುತ್ತದೆ. 

ಉದಾ-ದಾಕ್ಷಿಣಾತ್ಯಃ (ದಕ್ಷಿಣ ದಿಕ್ಕಿನಲ್ಲಿಉಂಟಾಗುವ ಅಥವಾ ಜನಿಸಿದ) "ದಕ್ಷಿಣಾ 
ಭವಃ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ದಕ್ಷಿಣಾ ಎಂಬ ಅವ್ಯಯದ ನಂತರ ಪ್ರಕೃತ 
ಸೂತ್ರದಿಂದ “ತ್ಯಕ್‌' ಪ್ರತ್ಯಂರು ಬಂದು ಪ್ರಾತಿಪದಿಕವಾದ ಮೇಲೆ 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌ ಲೋಪವಾದ ಮೇಲೆ 
ದಕ್ಷಿಣಾತ್ಯ ಎಂದಿರುತ್ತದೆ. ಇದಕ್ಕೆ ಆದಿವೃದ್ಧಿ ಬಂದು ಸುಬ೦ತ ಮಾಡಿದಾಗ ದಾಕ್ಷಿಣಾತ್ಯಃ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಪಾಶ್ನಾತ್ರ್ಯಃ (ಪಶ್ಚಿಮ ದಿಕ್ಕಿನಲ್ಲಿಉಂಟಾಗುವ ಅಥವಾ ಜನಿಸಿದ)-“ಪಶ್ಚಾತ್‌ 
ಭವಃ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಪಶ್ಚಾತ್‌ ಎಂಬ ಅವ್ಯಯದ ನಂತರ 
ಪ್ರಕೃತ ಸೂತ್ರದಿಂದ “ತ್ಯಕ್‌' ಪ್ರತ್ಯಯ ಬಂದು, ಪ್ರಾತಿಪದಿಕವಾದ ಮೇಲೆ 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ "ಸುಪ್‌' ಲೋಪವಾದ ಮೇಲೆ 
ಪಶ್ಚಾತ್‌--ತ್ಯ ಎಂದಿರುತ್ತದೆ. ಇದಕ್ಕೆ ಹಿಂದಿನಂತೆ ಆದಿವೃದ್ಧಿ ಬಂದು ಸುಬಂತ ಮಾಡಿದಾಗ 
ಪಾಶ್ಚಾತ್ಯಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಪೌರಸ್ತ್ಯಃ (ಮೊದಲು ಅಥವಾ ಪೂರ್ವದಲ್ಲಿ ಉತ್ಪನ್ನವಾದ ಅಥವಾ 
ಜನಿಸಿದ)-"ಪುರೋ ಭವಃ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಪುರಸ್‌ ಎಂಬ 
ಅವ್ಯಯದ ನಂತರ ಪ್ರಕೃತ ಸೂತ್ರದಿಂದ “ತ್ಯಕ್‌(ತ್ಯ' ಪ್ರತ್ಯಯ ಬಂದು ಪ್ರಾತಿಪದಿಕವಾದ 
ಮೇಲೆ “ಸುಪೋದಾತುಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌ ಲೋಪವಾದ 


1336 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಮೇಲೆ ಪುರಸ್‌+ತ್ಯ ಎಂದಿರುತ್ತದೆ. ಇದಕ್ಕೆ ಹಿಂದಿನಂತೆ ಆದಿವೃದ್ಧಿ ಬಂದು ಸುಬಂತ 
ಮಾಡಿದಾಗ ಪೌರಸ್ತ್ಯಃ ಎಂಬ ರೂಪವು ಸಿದ್ಧವಾಗುತ್ತದೆ 
(ಶೇಷಾರ್ಥದಲ್ಲ ಯತ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1075. ದ್ಯುಪ್ರಾಗಪಾಗುದಕ್ವತೀಜೋ ಯತ್‌॥ 4-2-101 

ವೃತ್ತಿ-ದಿವ್ಯಮ್‌ ಪ್ರಾಚ್ಛಮ್‌ ಅಪಾಚ್ಯಮ್‌ ।ಉದೀಚ್ಯಮ್‌ । ಪ್ರತೀಚ್ಯಮ್‌॥ 

ಪ.ಜ್ಛೇ-ದ್ಯುಪ್ರಾಗಪಾಗುದಕ್ಟತೀಚಃ, ಯತ್‌ | 

ಅ.ವೃ-“ಪ್ರತ್ಯಯಃ,” “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಧಿತಾಃ” ಮತ್ತು 
“ಸಮರ್ಥಾನಾಂ ಪ್ರಥಮಾದ್ವಾ” ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ದಿವ್‌, ಪ್ರಾಣ್‌, ಅಪಾಯ್‌ ಉದಣಸ್ಸ್‌ ಮತ್ತು ಪ್ರತ್ಯಇಗ್ಟ ಶಬ್ದಗಳ ನಂತರ 
ಶೈಷಿಕಾರ್ಥದಲ್ಲಿ "ಯತ್‌ (ಯ)' ಪ್ರತ್ಯಯವು ಬರುತ್ತದೆ. ದಿವ್‌ ಶಬ್ದವನ್ನು ಬಿಟ್ಟು 
ಉಳಿದ ಶಬ್ದಗಳು ಕ್ರಮವಾಗಿ ಪ್ರಅಪ,ಉತ್‌ ಮತ್ತು ಪ್ರತಿ ಈ ಉಪಸರ್ಗಗಳನ್ನು 
ಪೂರ್ವದಲ್ಲಿಉಳ್ಳ ಅಇಬ್ದು-ಧಾತುವಿನಿಂದ ಕೂಡಿವೆ. ಇವುಗಳಿಗೆ ಯತ್‌ ಪ್ರತ್ಯಯವು 
ಬರುತ್ತದೆ. 

ಉದಾ-ದಿವ್ಯಮ್‌ (ಸ್ವರ್ಗದಲ್ಲಿ ಉಂಟಾಗುವ ಅಥವಾ ಜನಿಸಿದ) "ದಿವಿ ಜಾತಾದಿ' 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ದಿವ್‌-ಜಿ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ, 
ಪ್ರಕೃತ ಸೂತ್ರದಿಂದ "ಯತ್‌(ಯ)' ಬಂದು ಪ್ರಾತಿಪದಿಕವಾದ ಮೇಲೆ, 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌ ಲೋಪವಾದ ಮೇಲೆ 
ದಿವ್‌4ಯ ಎಂದಿರುತ್ತದೆ. "ಬೌತ್‌,ಣಿತ್‌ ಮತ್ತು ಕಿತ್‌ಗಳಾಗಿ ಇಲ್ಲದೇ ಇರುವುದರಿಂದ 
ಆದಿವೃದ್ಧಿಯು ಬರುವುದಿಲ್ಲ. ಹಲಾದಿಯಾಗಿರುವುದರಿಂದ “ಯಸ್ಯೇತಿಚ” 
ಎಂಬುದರಿಂದ "ಭ' ಸ೦ಜ್ಯಕ ಇ-ಕಾರ ಅ-ಕಾರಗಳಿಗೆ ಲೋಪವು ಬರುವುದಿಲ್ಲ. 
ಹೀಗಾಗಿ "ದಿವ್ಯ' ಎಂದು ರೂಪವು ಬಂದ ಮೇಲೆ ಸು-ಪ್ರತ್ಯಯವನ್ನು ಸೇರಿಸಿದಾಗ 
ಅದಕ್ಕೆ ಅಮ್‌ ಆದೇಶ ಬ೦ದು ಪೂರ್ವರೂಪವಾದ ಮೇಲೆ ದಿವ್ಯಮ್‌ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ-ಪ್ರಾಚ್ಯಮ್‌ (ಪೂರ್ವ ದಿಕ್ಕು ಅಥವಾ ಪೂರ್ವದಿಕ್ಕಿನಲ್ಲಿ ಉಂಟಾಗುವ 
ಅಥವಾ ಜನಿಸಿದ)-"ಪ್ರಾಚಿ ಜಾತಾದಿ, ದಿವಿ ಜಾತಾದಿ' ಎಂಬುದು ಲೌಕಿಕ ವಿಗ್ರಹ 
ವಾಕ್ಯ ಪ್ರಾಚ್‌*ಜೆ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ ಸೂತ್ರದಿಂದ ಯತ್‌ 
(ಯ) ಬಂದು ಪ್ರಾತಿಪದಿಕವಾದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ?” 
ಎಂಬುದರಿಂದ ಸುಪ್‌ ಲೋಪವಾದ ಮೇಲೆ ಪ್ರಾಚ್‌-ಯಪ್ರಾಚ್ಯ ಎಂದಿರುತ್ತದೆ. 
ಮೇಲೆ ಹೇಳಿದಂತೆ ಆದಿವೃದ್ಧಿಯು ಬರುವುದಿಲ್ಲ. ಮತ್ತು “ಭ' ಸಂಜ್ಞೆಕ ವರ್ಣಗಳಿಗೆ 
ಲೋಪವೂ ಬರುವುದಿಲ್ಲ. ಹೀಗಾಗಿ ಪ್ರಾಚ್ಯ ಎಂದು ರೂಪವು ಬ೦ದ ಮೇಲೆ ಸು- 
ಪ್ರತ್ಯಯವನ್ನು ಸೇರಿಸಿದಾಗ ಅದಕ್ಕೆ ಅಮ್‌ ಆದೇಶ ಬಂದು ಪೂರ್ವರೂಪವಾದ 
ಮೇಲೆ ಪ್ರಾಚ್ಯಮ್‌ ಎ೦ಬ ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ ಅಪಾಚ್ಯಮ್‌, 


ಶೈಷಿಕಾಃ 1337 
ಉದೀಚ್ಯಮ್‌ ಮತ್ತು ಪ್ರತೀಚ್ಯಮ್‌ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

(ಶೇಷಾರ್ಥದಲ್ಲ ತ್ಯಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1೦76 ಅವ್ಯಯಾತ್ರ್ಯಪ್‌ ॥4-2-104॥ 

ವಾ. ॥ ಅಮೇಹ-ಕ್ವ-ತಸಿ-ತ್ರೇಭ್ಯ ಏವ ಅಮಾತ್ಯಃ ಇಹತ್ಯಃ ಕ್ವತ್ಯಃ । ತತಸ್ತ್ಯಃ । 
ತತ್ರತ್ಯಃ॥ 

ವಾ.2 ॥ ತ್ಯಬ್ನೇರ್ಧ್ರುವ ಇತಿ ವಕ್ತವ್ಯಮ್‌। ನಿತ್ಯಃ | 

ಪ.ಚ್ಛೇ-ಅವ್ಯಯಾತ್‌, ತ್ಯಪ್‌ | 

ಅ.ವೃ-“ಪ್ರತ್ಯಯಃ,” “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” ಮತ್ತು 
“ಸಮರ್ಥಾನಾಂ ಪ್ರಥಮಾದ್ದಾ” ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಅವ್ಯಯಗಳ ಪರದಲ್ಲಿ ತ್ಯಪ್‌(ತೃ) ಪ್ರತ್ಯಯವು ಬರುತ್ತದೆ. ಎಲ್ಲಾ ಅವ್ಯಯಗಳ 
ನಂತರ ತ್ಯಪ್‌(ತೃ) ಬರಬೇಕಾಗಿತ್ತು, ಆದರೆ ಅದನ್ನು ಈ ಕೆಳಗಿನ ಮೊದಲನೇಯ 
ವಾರ್ತಿಕವು ಸೀಮಿತಗೊಳಿಸಿದೆ. 

ವಾ.1 ॥ ಅಮೇಹ-ಕ್ವ-ತಸಿ-ತ್ರೇಭ್ಯ ಏವ ಅಮಾತ್ಯಃ ಇಹತ್ಯಃ ಕೃತ್ಯಃ । ತತಸ್ತ್ಯಃ । 
ತತ್ರತ್ಯಃ॥ . 

ಈ ವಾರ್ತಿಕದಲ್ಲಿ ಎಲ್ಲ ಅವ್ಯಯಗಳಿಗೂ ತೃಪ್‌(ತ್ಯ) ಪ್ರತ್ಯಯವು ಬಾರದೇ 
ಕೆವಲ ಅಮಾ, ಇಹ, ಕ್ಯ ತಸಿಲ್‌-ಪ್ರತ್ಯಯಾಂತ ಮತ್ತು ತ್ರಲ್‌ ಪ್ರತ್ಯಯಾಂತ ಅವ್ಯಯಗಳ 
ನಂತರ ಮಾತ್ರವೇ ತ್ಯಪ್‌(ತ್ಯ) ಪ್ರತ್ಯಯವು ಬರುತ್ತದೆ. ಬೇರೆಕಡೆ ಬರುವುದಿಲ್ಲ. 

ಉದಾ-ಅಮಾತ್ಯಃ (ಅಮಾ ಎಂಬುದಕ್ಕೆ ಜೊತೆಗೆ ಎಂಬ ಅರ್ಥವನ್ನು 
ಹೇಳಲಾಗಿದೆ-ಸಮೀಪದಲ್ಲಿ ಇರುವ ಮಂತ್ರಿ ಮೊದಲಾದವರು ಎಂದರ್ಥ) "ಅಮಾ 
(ಸಹ) ವರ್ತತೇ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಇಲ್ಲಿ ಅಮಾ ಎಂಬುದು 
ಅವ್ಯಯ ಮತ್ತು ಅದೇ ಅಲೌಕಿಕ ವಿಗ್ರಹ ವಾಕ್ಯ ಪ್ರಕೃತ ಸೂತ್ರದಿಂದ ತ್ಯಪ್‌(ತ್ಯ)ಪ್ರತ್ಯಯ 
ಬಂದು ಪ್ರಾತಿಪದಿಕವಾದ ಮೇಲೆ (ಆದಿ ವೃದ್ಧಿಯು ಬರುವುದಿಲ್ಲ ಮತ್ತು ಭ ಸಂಜ್ಞೆಕ 
ವರ್ಣಗಳಿಗೆ ಲೋಪ ಬರುವುದಿಲ್ಲ). ಸು-ಪ್ರತ್ಯಯವನ್ನು ಸೇರಿಸಿದಾಗ ರುತ್ವ 
ವಿಸರ್ಗಗಳಿಂದ ಅಮಾತ್ಯಃ ಎಂದು ರೂಪವು ಸಿದ್ಧವಾಗುತ್ತದೆ. 

ವಾ.2 ॥ ತ್ಯಬ್ನೇರ್ಧ್ರುವ ಇತಿ ವಕ್ತವ್ಯಮ್‌। ನಿತ್ಯಃ । 

"ನಿ' ಎಂಬ ಅವ್ಯಯದ ಮೇಲೆ ತ್ಯಪ್‌(ತ್ಯ)ಪ್ರತ್ಯಯ ಬರುತ್ತದೆ ಎಂದು ಹೇಳಬೇಕು. 
ನಿತ್ಯ ನಿತ್ಯ ಎಂದಾದಮೇಲೆ ಸು-ಪ್ರತ್ಯಯವನ್ನು ಸೇರಿಸಿದಾಗ ನಿತ್ಯಃ ಎಂದು 
ರೂಪವು ಸಿದ್ಧವಾಗುತ್ತದೆ. (ಯಾವಾಗಲೂ ಅಥವಾ ನಿತ್ಯವಾಗಿ ಎಂದು ಅರ್ಥ). 

(ವೃದ್ಧಸಂಜ್ಞೆಯನ್ನು ವಿಧಿಸುವ ಸೂತ್ರ) 
ಸೂತ್ರ-1೦77. ವೃದ್ಧಿರ್ಯಸ್ಯಾಚಾಮಾದಿಸ್ತದ್‌ವೃದ್ಧಮ್‌ ॥1-1-73॥ 
ವೃತ್ತಿ-ಯಸ್ಯ ಸಮುದಾಯಸ್ಕಾಚಾಂ ಮಧ್ಯೇ ಆದಿರ್ವೃದ್ಧಿಸ್ತದ್‌ವೃದ್ಧಸ೦ಜ್ಞಂ ಸ್ಯಾತ್‌॥ 


1338 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪ.ಚ್ಛೇ.-ವೃದ್ಧಿಃ, ಯಸ್ಯ, ಅಚಾಂ, ಆದಿಃ, ತತ್‌ ಮತ್ತು ವೃದ್ಧಂ | 

ಅರ್ಥ-ಯಾವ ಶಬ್ದ ಸ್ವರೂಪದಲ್ಲಿ ಅಚ್‌ಗಳಲ್ಲಿ ಆದಿ ಅಚ್‌ ಇರುವುದೊ ಅದು 
ವೃದ್ಧಸಂಜ್ಞೆ ಯನ್ನು ಅಂದರೆ ಆ, ಐ ಅಥವಾ ಔ ಗಳಾಗುವವೋ ಆಶಬ್ದಕ್ಕೆ 
ವೃದ್ಧಸಂಜ್ಞೆಯು ಬರುತ್ತದೆ. ವೃದ್ಧಸಂಜ್ಞೆ ಬಂದಮೇಲೆ ಪಾಣಿನಿಯವರು ಆ ವೃದ್ಧ 
ಸಂಜ್ಞೆಯುಳ್ಳ ಅಕ್ಷರಗಳಿಗೆ : ತಮ್ಮ ಸೂತ್ರಗಳಲ್ಲಿ ಬೇರೆ-ಬೇರೆ ಕಾರ್ಯಗಳನ್ನು ಹೇಳಿರುವರು. 
ಇದೇ. ಅದರ ಪ್ರಯೋಜನ. 


(ತ್ಯುದಾದಿಗಳಗೆ ವೃದ್ಧಸಂಜ್ಞೆ ವಿಧಿಸುವ ಸೂತ್ರ) 

ಸೂತ್ರ-1078. ತ್ಯದಾದೀನಿ ಚ ॥1-1-74॥ 

ವೃತ್ತಿ-ವೃದ್ಧ ಸಂಜ್ಞಾನಿ ಸ ಸ್ಕುಃ॥ 

ಅರ್ಥ-ಸರ್ವವಾದಿ ಗಣಕ್ಕೆ ಸೆ ಸೇರಿದ ತ್ಯದಾದಿ ಗಣದಲ್ಲಿ ಪಠಿತವಾದ ಶಬ್ದಗಳಿಗೂ 
ವೃದ್ಧಸಂಜ್ನೆಯು ಬರುತ್ತದೆ. 

(ಶೇಷಾರ್ಥದಲ್ಲ ಛ ಪ್ರತ್ಯಯವನ್ನು ವಿಧಿಸುವ ಸೂತ್ರ.) 

ಸೂತ್ರ-1079-ವೃದ್ಧಾಜ್ಯಃ ॥ 4-2-14 

ವೃತ್ತಿ-ಶಾಲೀಯಃ । ಮಾಲೀಯಃ ತದೀಯಃ॥ 

ವಾ॥ವಾ ನಾಮಧೇಯಸ್ಯ ವೃದ್ಧಸ ಜ್ಞಾ ವಕ್ತವ್ಯಾ ದೇವದತ್ತೀಯಃ , ದೈವದತ್ತಃ॥ 

ಪ.ಚ್ಛೇ-ವೃದ್ಧಾತ್‌, ಛಃ 

ಅ. ವೃ-್‌ ಪ್ರತ್ಯಯಃ, ke “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಭಿತಾಃ” ಮತ್ತು 

“ಸಮರ್ಥಾನಾಂ ಪ್ರಥಮಾದ್ದಾ” ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ವೃದ್ಧಸಂಜ್ಞೆಯುಳ್ಳ ಸುಬಂತ ಪ್ರಾತಿಪದಿಕಗಳ ಮೇಲೆ ಶೈಷಿಕಾರ್ಥಾದಲ್ಲಿ 
“ಲ ಪ್ರತ್ಯಯಪು' ಬರುತ್ತದೆ. “ಛ' ಪ್ರತ್ಯಯದಲ್ಲಿ ಛ್‌-ಗೆ “ಆಯನೇಯೀನೀಯಿಯಃ 
ಫಢಖಛಘಾಮ್‌ ಪ್ರತ್ಯಯಾದಿನಾಮ್‌” ಎಂಬ ಸೂತ್ರದಿಂದ “ಈಯ್‌' ಆದೇಶ 
ಬಂದು ಈಯ್‌. ಅ-ಈಯ ಎಂದಿರುತ್ತದೆ. 

ಉದಾ-ಶಾಲೀಯಃ (ಮನೆಯಲ್ಲಿ ಉಂಟಾದ ಅಥವಾ ಜನಿಸಿದ): "ಶಾಲಾಯಾಂ 
ಜಾತಾದಿ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಶಾಲಾ*ಜಿ ಎಂಬುದು ಅಲೌಕಿಕ 
ವಿಗ್ರಹವಾಕ್ಯ ಶಾಲಾ ಎಂಬಲ್ಲಿ ಮೊದಲನೇ ಅಚ್‌ ಆದ ಆಕಾರವು ವೃದ್ಧಿಸಂಜ್ಜೆಯನ್ನು 
ಪಡೆದಿದೆ. ಆದುದ್ದರಿಂದ ಇದಕ್ಕೆ “ವ ೈದ್ಧಿರ್ಯಸ್ಯಾ ಚಾಮಾದಿಸ್ತದ್‌ವ ಓದ್ಧಮ್‌” 
ಎಂಬುದರಿಂದ ವೃದ್ಧಸ ೦ಜ್ಜೆಯು ಬರುತ್ತದೆ. ಪ್ರಕೃತ ಸೂತ್ರದಿಂದ ಪ ಪ್ರತ್ಯಯವು 
ಬ೦ದು ಪ್ರಾತಿಪದಿಕವಾದ ಮೇಲೆ “ಸುಹೋಧಾತುಪ್ರಾತಿಪ ದಿಕಯೋಃ” ಎ೦ಬುದರಿಂದ 
ಸುಪ್‌-ಗೆ ಲುಕ್‌ ಬಂದು, ಶಾಲಾ*ಛ ಎಂದಿರುತ್ತದೆ. ಛ-ನಲ್ಲಿರುವ ಛ್‌-ಗೆ 
“ಆಯನೇಯೀನೀಯಿಯಃ ಫಢಖಛಘಾಮ್‌ ಪ್ರತ್ಯಯಾದಿನಾಮ್‌” ಎಂಬ ಸೂತ್ರದಿಂದ 
“ಈಯ್‌' ಆದೇಶ ಬಂದು ಶಾಲಾ4ಈಯ್‌-4ಅವಶಾಲಾ4ಈಯ ಎಂದಿರುತ್ತದೆ. "ಭ” 


ಶೈಷಿಕಾಃ 1339 


ಸಂಜ್ಞೆಯುಳ್ಳ ಅಂತ್ಯ "ಆ'ಕಾರಕ್ಕೆ “ಯಸೆ ್ಯೇತಿಚ ಎಂಬುದರಿಂದ ಲೋಪ ಬಂದು 
ಶಾಲ್‌ಕಯ-ಶಾಲೀಯ ಎಂದಿದ್ದಾಗ' ಸು ಸೇರಿಸಿದರೆ ರುತ್ವ ವಿಸರ್ಗಗಳಿಂದ 
ಶಾಲೀಯಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಮಾಲೀಯಃ (ಮಾಲೆಯಲ್ಲಿರುವ ನೂಲು ಮೊದಲಾದ)-ಈ ಶಬ್ದವು 
ಮೇಲಿನ ಪ್ರಕ್ರಿಯೆಯನ್ನೇ ಅನುಸರಿಸಿರುವುದರಿಂದ ಪ್ರತೆ ್ಯೇಕವಾಗಿ ವ್ಯಾಖ್ಯಾನ 
ಮಾಡಲಾಗಿಲ್ಲ. 

ಉದಾ-ತದೀಯಃ (ಅವನದ್ದು) "ತಸ್ಯ ಅಯಂ” ಎಂಬುದು ಲೌಕಿಕ ವಿಗ್ರಹ 
ವಾಕ್ಯ, ತದ್‌-*ಜಸ್‌ ಎ೦ಬುದು ಅಲೌಕಿಕ ವಿಗ್ರಹವಾಕ್ಯ. ಈ ಶಬ್ದವು ತೃದಾದಿ ಗಣಕ್ಕೆ 
ಸೇರಿರುವುದರಿಂದ “ತ್ಯದಾದೀನಿ ಚ” ಎಂಬ ಸೂತ್ರದಿಂದ ವ್ಯದ್ಧಸಂಜ್ಞೆಯನ್ನು 
ಪಡೆಯುತ್ತದೆ. ಉಳಿದ ಪ್ರಕ್ರಿಯೆಯು ಹಿಂದಿನಂತೆಯೇ ನಡೆಯುತ್ತದೆ. 
ತದ್‌*ಠಯ್‌4ಅ- ತದೀಯ ಎಂಬ ಪ್ರಾತಿಪದಿಕವು ಸುಬಂತವಾದಾಗ ತದೀಯಃ 
ಎಂದು ರೂಪವು ಸಿದ್ಧವಾಗುತ್ತದೆ. 

ವಾ॥ವಾ ನಾಮಧೇಯಸ್ವ ವೃದ್ಧಸ ಸಂಜ್ಞಾ ವಕ್ಷವ್ಯಾ। 

ಉದಾ-ದೇವದತ್ತೀಯಃ, ದೈವದತ್ತ 

ಅರ್ಥ-ನಾಮವಾಚಕ ಶಬ್ದಗಳಿಗೆ ವಿಕಲ್ಲದಿಂದ ವೃದ್ಧಸಂಜ್ಞೆಯು ಬರುತ್ತದೆ. ಈ 
ವಾರ್ತಿಕದಿಂದ ದೇವದತ್ತ ಎಂಬ ನಾಮವಾಚಕ ಶಬ್ದಕ್ಕೆ ಈ ವಾರ್ತಿಕದಿಂದ ವೃದ್ಧಸಂಜ್ಞೆ 
ವಿಕಲ್ಲದಿಂದ ಬರುತ್ತದೆ. “ವೃದ್ಧಾಚ್ಛಃ” ಎಂಬ ಸೂತ್ರದಿಂದ “ಛ' ಆದೇಶ, ನಂತರ 
“ಆಯನೇಯೀನೀಯಿಯಃ ಫಢಖಛಘಾಮ್‌ ಪ್ರತ್ಯಯಾದಿನಾಮ್‌” ಎಂಬುದರಿಂದ 
"ಈಯ್‌' ಆದೇಶ ಬಂದು ದೇವದತ್ತ ಈಯ್‌--ಅ ಎಂದಿದ್ದಾಗ, ದೇವದತ್ತ ಶಬ್ದದ 
ಕೊನೆಯ "ಅ'ಕಾರಕ್ಕೆ ಭ-ಸಂಜ್ಞೆ ಇರುವುದರಿಂದ ಅದಕ್ಕೆ “ಯಸ್ಕೇತಿಚ” ಎಂಬುದರಿಂದ 
ಲೋಪ ಬಂದು ದೇವದತ್ತ್‌-ಈಯ- ದೇವದತ್ತೀಯ ಎಂದಾಗಿ ಸುಬಂತವಾದಾಗ 
ದೇವದತ್ತೀಯಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಚ ಸಂಜ್ಞೆ,ಬಾರದ ಪಕ್ಷದಲ್ಲಿ-“ಶೇಷೇ” ಎಂಬ ಸೂತ್ರದಿಂದ ಅಣ್‌(ಅ) ಪ್ರತ್ಯಯ 
ಮತ್ತು ಆದಿವೃದ್ದಿ, “ಯಸ್ಯೇತಿಚ” ಎಂಬುದರಿಂದ ಭ-ಸಂಜ್ಞೆಕ "ಅಕಾರಕ್ಕೆ ಲೋಪ 
ಬಂದು ದೈವದತ್‌೬ಅ= ದೈವದತ್ತ ಎಂದಾದ ಮೇಲೆ ಸುಬಂತ ಮಾಡಿದಾಗ ದೈವದತ್ತಃ 
ಎಂಬ ನಾಮವಾಚಕ ಶಬ್ದವು ಸಿದ್ಧವಾಗುತ್ತದೆ. 

(ಗಹಾದಿಗಳಗೆ ಛ ಪ್ರತ್ಯಯವನ್ನು ವಿಧಿಸುವ ಸೂತ್ರ.) 
ಸೂತ್ರ-1೦80೦. ಗಹಾದಿಛ್ಯಶ್ಥ ॥4-2-138/ 
ವೃತ್ತಿ-ಗಸಹೀಯಃ॥ 
ಪ.ಚ್ಛೇ-ಗಹಾದಿಭ್ಯಃ, ಚ। 
ಅ.ವೃ-“ವೃದ್ಧಾಚ್ಛಃ” ಎಂಬ ಸೂತ್ರದಿಂದ "ಛಃ' ಎಂಬ ಪದವು ಅನುವೃತ್ತವಾಗಿದೆ. 


1340 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


“ಪ್ರತ್ಯಯಃ,” “ಪರಶ್ಚ', “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” ಮತ್ತು “ಸಮರ್ಥಾನಾಂ 
ಪ್ರಥಮಾದ್ವಾ” ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಗಹ' ಮೊದಲಾದ ಗಣಗಳಲ್ಲಿ ಹೇಳಿರುವ ಪ್ರಾತಿಪದಿಕಗಳ ನಂತರ 
ಶೈಷಿಕಾರ್ಥದಲ್ಲಿ “ಛ' ಪ್ರತ್ಯಯವು ಬರುತ್ತದೆ. ಗಹಾದಿ ಗಣದಲ್ಲಿ ಈ ಕೆಳಗಿನ ಶಬ್ದಗಳು 
ಕ೦ಡುಬರುತ್ತವೆ.-ಗಹ, ಅನ್ರಃಸ್ಥ, ಸಮ, ವಿಷಮ, ಮಧ್ಯಮಧ್ಯಂದಿನ ಚರಣೇ,ಉತ್ತಮ, 
ಅಂಗ, ವಂಗ, ಮಗಧ, ಪೂರ್ವಪಕ್ಷ, ಅಪರಪಕ್ಷ ಇತ್ಯಾದಿ ಶಬ್ದಗಳಿವೆ. 

ಉದಾ-ಗಹೀಯಃ (ಗಹ ಎಂಬ ದೇಶದಲ್ಲಿ ಹುಟ್ಟಿದವನು ಎಂದು ಅರ್ಥ)- 
“ಗಹೇ ಭವಃ' ಎಂಬುದು ಲೌಕಿಕ ವಿಗ್ರಹವಾಕ್ಯ ಗಹೇ*ಜಿ ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ ಪ್ರಕೃತ ಸೂತ್ರದಿಂದ "ಛ' ಪ್ರತ್ಯಯವು ಬಂದು ಪ್ರಾತಿಪದಿಕವಾದ 
ಮೇಲೆ, “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌-ಗೆ ಲುಕ್‌ ಬಂದು, 
ಗಹಃ+೬ಛ ಎಂದಿರುತ್ತದೆ. “ಆಯನೇಯೀನೀಯಿಯಃ ಫಢಖಛಘಾಮ್‌ 
ಪ್ರತ್ಯಯಾದಿನಾಮ್‌” ಎಂಬ ಸೂತ್ರದಿಂದ ಛ-ನಲ್ಲಿರುವ ಛ್‌-ಗೆ “ಈಯ್‌' ಆದೇಶ 
ಬಂದು, ಗಹ್‌.-ಈಯ್‌--ಅಂಗಹೀಯ ಎಂದಿದ್ದಾಗ, ಸು-ಪ್ರತ್ಯಯವನ್ನು ಸೇರಿಸಿದ 
ಮೇಲೆ ರುತ್ವ ವಿಸರ್ಗಗಳಿಂದ ಗಹೀಯಃ ಎಂದು ರೂಪವು ಸಿದ್ಧವಾಗುತ್ತದೆ. 

(ಯುಷ್ಯದಸ್ಯಗಳಗೆ ಬಜ್‌, ಛ ಪ್ರತ್ಯಯವನ್ನು ವಿಧಿಸುವ ಸೂತ್ರ.) 

ಸೂತ್ರ-1೦81-ಯುಷ್ಕದಸ್ಕದೋರನ್ಯತರಸ್ಕಾಂ೦ ಖರ್‌ ಚ ॥ 4-3-1 

ವೃತ್ತಿ-ಚಾಚ್ಛಃ | ಪಕ್ಷೇಣ್‌ | ಯುವಯೋರ್ಯುಷ್ಠ್ಮಾಕಂ ವಾ ಅಯಂ ಯುಷ್ಕದೀಯಃ, 
ಅಸ್ಮದೀಯಃ॥ 

ಪ.ಚ್ಛೇ-ಯುಷ್ಠಃ ಸ್ಮದೋಃ ಅನ್ಯತರಸ್ಕಾಂ, ಖಇ್‌, ಚ। 

ಅ.ವೃ-“ಪ್ರತ್ಯಯಃ,” “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” ಮತ್ತು 
“ಸಮರ್ಥಾನಾಂ ಪ್ರಥಮಾದ್ದಾ” ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 
ಸೂತ್ರದಲ್ಲಿ ಹೇಳಿರುವ ಚ ಶಬ್ದದಿಂದ “ಗರ್ತೋತ್ತರಪದಾಚ್ಛಃ” ಎಂಬ ಸೂತ್ರದಿಂದ 
"ಛ' ಎಂಬುದು ಅನುವೃತ್ತವಾಗುತ್ತದೆ. 

ಅರ್ಥ-ಯುಷ್ಕದ್‌ ಮತ್ತು ಅಸ್ಮದ್‌ ಶಬ್ದದ ನಂತರ ವಿಕಲ್ಲದಿಂದ ಖಇ್‌ ಮತ್ತು 
ಛ ಪ್ರತ್ಯಯಗಳು ಬರುತ್ತವೆ. ವೈಕಲ್ಪಿಕವಾಗಿ ಬಾರದ ಪಕ್ಷದಲ್ಲಿ ಶೇಷೇ ಎ೦ಬ ಸೂತ್ರದಿಂದ 

ಅಣ್‌ ಪ್ರತ್ಯಯವು ಬರುತ್ತದೆ. 

ಉದಾ-ಯುಷ್ಕದೀಯಃ-ಯುಷ್ಕದ್‌.- ಛ- ಯುಷ್ಕದ್‌--ಈಯ್‌--ಅ- ಯುಷದೀಯ. 

ಉದಾ-ಅಸ್ಕದೀಯಃ-ಅಸ್ಮದ್‌--ಛ- ಅಸ್ಕದ್‌--ಈಯ್‌--ಅ- ಅಸ್ಮದೀಯ. 

(ಬರ್ಟ್‌ ಮತ್ತು ಅಣ್‌ ಪರವಾದಾಗ ಆದೇಶವನ್ನು ವಿಧಿಸುವ ಸೂತ್ರ.) 

ಸೂತ್ರ-1೦82. ತಸ್ಕಿನ್ನಣಿ ಚ ಯುಷ್ಕಾಕಾಸ್ಕಾಕೌ ॥ 4-9-2 

ವೃತ್ತಿ-ಯುಷ್ಕದಸ್ಮದೋಃ ಏತೌಆದೇಶೌ ಸ್ವಃ ಖಣೆ ಅಣಿ ಚ । ಯೌಷ್ಮಾಕೀಣಃ। 


ಶೈಷಿಕಾಃ 1341 


ಆಸ್ಮಾಕೀನಃ ಯೌಷ್ಠಾಕಃ। ಆಸ್ಮಾಕಃ ॥ 
ಪ.ಚ್ಛೇ.-ತಸ್ಮಿನ್‌, ಅಣಿ ಚ ಯುಷ್ಮಾಕಾಸ್ಮಾಕೌ | 
ಅ.ವೃ-ತಸ್ಮಿನ್‌ ಎಂಬುದರಿಂದ ಯುಷ್ಠದಸ್ಮದೋರನ್ಯತರಸ್ಕಾಂ “ಖ್‌ ಚ” 
ಎಂಬ ಹಿಂದಿನ ಸೂತ್ರದಿಂದ ಖಇ್‌ ಎಂಬ ಪದವು ಅನುವೃತ್ತವಾಗಿದೆ. ಮತ್ತು 
“ಯುಷ್ಮದಸ್ಮದೋಃ?” ಎ೦ಬ ಪದವು ಅನುವೃತ್ತವಾಗಿದೆ. 
ಅರ್ಥ-"ಖಇಗ್‌' ಮತ್ತು ಅಣ್‌ ಪರದಲ್ಲಿದ್ದಾಗ ಯುಷ್ಕದ್‌ ಮತ್ತು ಅಸದ್‌ ಶಬ್ದಗಳಿಗೆ 
ಕ್ರಮವಾಗಿ ಯುಷ್ಮಾಕ ಮತ್ತು ಅಸ್ಮಾಕ ಎಂಬ ಶಬ್ದಗಳು ಆದೇಶವಾಗಿ ಬರುತ್ತವೆ. 
ಉದಾ-ಯೌಷ್ಠಾಕೀಣಃ । ಆಸ್ಮಾಕೀನಃ-ಈ ಉದಾಹರಣೆಗಳಲ್ಲಿ ಆದಿವೃದ್ಧಿ ಮತ್ತು 
ಖ್‌ (ಖ-ಈನ್‌--ಅ) ಪ್ರತ್ಯಯಗಳು ಬರುತ್ತವೆ. 
ಉದಾ-ಯೌಷ್ಮಾಕಃ ಆಸ್ಮಾಕಃ-ಈ ಉದಾಹರಣೆಗಳಲ್ಲಿ ಆದಿವೃದ್ಧಿ ಮತ್ತು ಅಣ್‌ 
ಪ್ರತ್ಯಯಗಳು ಬಂದಿವೆ. 
(ಬರ್ಣ್‌-ಅಣ್‌ಗಳನ್ನು ಯುಷ್ಕದಸ್ಕದ್‌ಗಳಗೆ ಆದೇಶವನ್ನು ವಿಧಿಸುವ ಸೂತ್ರ.) 
ಸೂತ್ರ-1೦83. ತವಕಮಮಕಾವೇಕವಚನೇ ॥ 4-3-3/ 
ವೃತ್ತಿ-ಏಕಾರ್ಥವಾಚಿನೋಃ ಯುಷ್ಠದಸ್ಮದೋಃ ತವಕಮಮಕೌಸ್ತಃ ಖಣಿ ಅಣಿ 
ಚ | ತಾವಕೀನಃ ತಾವಕಃ ಮಾಮಕೀನಃ | ಮಾಮಕಃ । ಛೇ ತು। 
ಪ.ಚ್ಛೇ-ತವಕಮಮಕೌ, ಏಕವಚನೇ। 
ಅರ್ಥ-ಕೇವಲ ಏಕವಚನ ಪ್ರಯೋಗವಿದ್ದಾಗ ಖಇ್‌ ಮತ್ತು ಅಣ್‌ ಪ್ರತ್ಯಯಗಳು 
ಪರದಲ್ಲಿದ್ದಾಗ ಯುಷ್ಕದ್‌ ಮತ್ತು ಅಸದ್‌ ಶಬ್ದಗಳಿಗೆ ಕ್ರಮವಾಗಿ ತವಕ ಮತ್ತು 
ಮಮಕ ಶಬ್ದಗಳು ಆದೇಶವಾಗಿ ಬರುತ್ತವೆ. ಇಲ್ಲಿ ಆದೇಶಗಳು ಕ್ರಮವಾಗಿ ಬರುವುದಕ್ಕೆ 
"ಯಥಾಸಂಖ್ಯಮನುದೇಶಃ ಸಮಾನಾಮ್‌' ಎಂಬ ನಿಯಮವೇ ಕಾರಣ ಎಂದು 
ತಿಳಿಯಬೇಕು. ಇಲ್ಲಿ ಆದಿವೃದ್ಧಿ ಮತ್ತು ಖ್‌ ಪ್ರತ್ಯಯಕ್ಕೆ ಈನ್‌ ಮತ್ತು ಅಣ್‌ ಪ್ರತ್ಯಯದಲ್ಲಿ 
ಅ-ಪ್ರತ್ಯಯವು ಬಂದು ರೂಪಗಳು ಸಿದ್ಧವಾಗಿವೆ. 
(ಛೆ ಪ್ರತ್ಯಯ ಪರವಾದಾಗ ಯುಷ್ಕದ್‌ ಅಸ್ಕದ್‌ಗಳಗೆ 
ತ್ವ' ಮತ್ತು "ಮ'ಗಳನ್ನು ಕ್ರಮವಾಗಿ ಆದೇಶವಾಗಿ ವಿಧಿಸುವ ಸೂತ್ರ) 
ಸೂತ್ರ-1೦84 ಪ್ರತ್ಯಯೋತ್ತರಪದಯೋಶಪ್ಪ ॥7-2-98/ 
ವೃತ್ತಿ-ಮಪರ್ಯಂತಯೋಃ ಏತಯೋಃ ಏಕಾರ್ಥವಾಚಿನೋಃ ತ್ಸಮೌ ಸಃ ಪ್ರತ್ಯಯೇ 
ಉತ್ತರಪದೇ ಚ ಪರತಃ । ತೃದೀಯಃ । ಮದೀಯಃ। ತ್ವತ್ಪುತ್ರಃ । ಮತ್ಪುತ್ರಃ 
ಪ.ಚ್ಛೇ-ಪ್ರತ್ಯಯೋತ್ತರಪದಯೋಃ, ಚ। 
ಅ.ವ್ಯ-“ತ್ವಮಾವೇಕವಚನೇ” ಎಂಬ ಸೂತ್ರದಿಂದ ತ್ವಮೌ ಮತ್ತು ಏಕವಚನೇ 
ಎಂಬ ಪದಗಳು ಅನುವೃತ್ತವಾಗುತ್ತವೆ. “ಯುಷ್ಕದಸ್ಮದೋರನಾದೇಶೇ” ಎಂಬ 
ಸೂತ್ರದಿಂದ "ಯುಷ್ಕದಸ್ಮದೋಃ' ಎಂಬ ಪದವು ಮತ್ತು “ಪಮರ್ಯನ್ವಸ್ಯ” ಎಂಬ 


1342 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ -"ಛ' ಪ್ರತ್ಯಯ ಅಥವಾ ಉತ್ತರ ಪದವು ಪರವಾದಾಗ ಏಕಾರ್ಥಗಳಾದ 
ಅಂದರೆ(ಏಕವಚನದಲ್ಲಿರುವ) 'ಯುಷ್ಕದ್‌-ಅಸ್ಮತ್‌ ಶಬ್ದಗಳ ಪಮರ್ಯನ್ತ ಭಾಗಕ್ಕೆ 
ತ್ವ ಮತ್ತು ಮ ಆದೇಶಗಳು ಬರುತ್ತವೆ. ಛ ಪ್ರತ್ಯಯವಿದ್ದಾಗ "ಈಯ್‌' ಆದೇಶವು 
ಬರುತ್ತದೆ. 

ಉದಾ-ತ್ವದೀಯಃ (ಮದೀಯಃ। ತ್ವತ್ಪುತ್ರಃ । ಮತ್ಪುತ್ರಃ-ಪ್ರಕೃತ ಸೂತ್ರದಿಂದ “ತ್ನ 
“ಮ' ಆದೇಶಗಳು ಯುಷ್ಕ್ಮದ್‌ ಅಸ್ಕದ್‌ ಗಳಲ್ಲಿರುವ ಮ-ಪರ್ಯಂತವಾದ ಯುಷ್ಮ 
ಮತ್ತು ಅಸ್ಮ ಗಳಿಗೆ "ತ್ವ' ಮತ್ತು "ಮ' ಆದೇಶಗಳು ಕ್ರಮವಾಗಿ ಬಂದು 'ತ್ವತ್ಟುತ್ರಃ' 
ಮತ್ತು "ಮತ್ತುತ್ರಃ' ಎಂದಾಗುತ್ತದೆ. ಅದು ಮಾತ್ರವಲ್ಲದೇ ಈ ರೂಪಗಳು ಬಂದ 
ಮೇಲೆ "ಛ'ಕಾರಕ್ಕೆ “ರಯ್‌' ಆದೇಶಬಂದು ತ್ವದೀಯಃ ಮತ್ತು ಮದೀಯಃ 
ಉತ್ತರಪದಪರವಾಗಿದ್ದಾಗ “ತ್ವ' ಮತ್ತು “ಮ' ಗಳು ಬರುವುದಕ್ಕೆ ಉದಾಹರಣೆಗಳಾಗಿವೆ. 
ಛ ಪ್ರತ್ಯಯವಿದ್ದಾಗ ಈಯ್‌ ಆದೇಶವು ಬರುವುದಕ್ಕೂ ಉದಾಹರಣೆಗಳಾಗಿವೆ. 

(ಶೇಷಾರ್ಥದಲ್ಲ ಮ-ಪ್ರತ್ಯಯ ವಿಧಿಸುವ ಸೂತ್ರ) 

ಸೂತ್ರ-1೦85. ಮಧ್ಯಾನ್ಯಃ ॥ 4-2-8 

ವೃತ್ತಿ-ಮಧ್ಯಮಃ॥ 

ಪ.ಚ್ಛೇ-ಮಧ್ಯಾತ್‌, ಮಃ 

ಅ.ವೃ-“ಪ್ರತ್ಯಯಃ” “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” ಮತ್ತು 
“ಸಮರ್ಥಾನಾಂ ಪ್ರಥಮಾದ್ದಾ” ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಮಧ್ಯ ಶಬ್ದದಮೇಲೆ ಶೈಷಿಕಾರ್ಥದ ಜಾತಾದ್ಯರ್ಥದಲ್ಲಿ ಮ-ಪ್ರತ್ಯಯ 
ಬರುತ್ತದೆ. 

ಉದಾ-"ಮಧ್ಯೇ ಭವಳ | (ಮಧ್ಯದಲ್ಲಿ ಇರುವವನು).-"ಮಧ್ಯೇ ಜಾತಃ' ಎಂಬುದು 
ಲೌಕಿಕ ವಿಗ್ರಹವಾಕ್ಯ ಮಧ್ಯ*ಜಿ ಎಂಬುದು ಅಲೌಕಿಕ ವಿಗ್ರಹವಾಕ್ಯ. ಇದಕ್ಕೆ ಪ್ರಾತಿಪದಿಕ 
ಸಂಜ್ಞೆಬಂದು ಸುಪೋಧಾತುಪ್ರಾತಿಪದಿಕಯೋಃ ಎಂಬುದರಿಂದ ಸುಪ್‌ ಗೆ ಲುಕ್‌ 
ಬಂದು ಮಧ್ಯಮ ಎಂದಿರುತ್ತದೆ. ಸುಬಂತವಾದ ಮೇಲೆ ಮಧ್ಯಮಃ ಎಂದಾಗುತ್ತದೆ. 


(ಶೇಷಾರ್ಥದಲ್ಲ ಠಷ್‌್‌ ವಿಧಿಸುವ ಸೂತ್ರ) 
ಸೂತ್ರ-1೦86 ಕಾಲಾಟ್ಬರ್ಜ್‌ ॥ 4-9-11 
ವೃತ್ತಿ-ಕಾಲವಾಚಿಭ್ಯಃ ಠ್‌ ಸ್ಯಾತ್‌ । ಕಾಲಿಕಮ್‌ । ಮಾಸಿಕಮ್‌। ಸಾಂವತ್ತರಿಕಮ್‌। 
ವಾ। ಅವ್ಯಯಾನಾಂ ಭಮಾತ್ರೇ ಟಿಲೋಪಃ ಸಾಯಮ್ಮಾತಿಕಃ । ಪೌನಃಪುನಿಕಃ॥ 
ಪ.ಚ್ಛೇ-ಕಾಲಾತ್‌, ಠಇಗ್‌ । 
ಅ.ವೃ-“ಪ್ರತ್ಯಯಃ,” “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಧಿತಾಃ” ಮತ್ತು 
“ಸಮರ್ಥಾನಾಂ ಪ್ರಥಮಾದ್ವಾ” ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 


ಶೈಷಿಕಾಃ 1343 


ಅರ್ಥ-ಕಾಲವಾಚಕವಾದ ಎಲ್ಲ ಶಬ್ದಗಳ ನಂತರ ಠ್‌ ಪ್ರತ್ಯಯವೇ ಬರುತ್ತದೆ.- 
ಶೈಷಿಕಾರ್ಥದಲ್ಲಿ ಠಇಗ್‌ ನಲ್ಲಿ "ಠ'ಮಾತ್ರ ಉಳಿಯುತ್ತದೆ. “ಠಸ್ಯೇಕಃ” ಎ೦ಬ ಸೂತ್ರದಿಂದ 
ಠ-ಗೆ ಇಕ ಎಂಬ ಆದೇಶವು ಬರುತ್ತದೆ. 

ಉದಾ-ಕಾಲಿಕಮ್‌-(ಸಮಯದಲ್ಲಿ ಉಂಟಾಗುವ)-ಕಾಲ ಶಬ್ದದ ನಂತರ 
ಕಾಲೇಭವಂ ಎಂಬ ಅರ್ಥದಲ್ಲಿ ಪ್ರಕೃತ ಸೂತ್ರದಿಂದ ಠ್‌ ಪ್ರತ್ಯಯವು ಬರುತ್ತದೆ. 
“ಠಸ್ಯೇಕಃ” ಎ೦ಬ ಸೂತ್ರದಿಂದ “ಇಕ' ಆದೇಶವು ಬರುತ್ತದೆ. ತದ್ಧಿತ ವಾದುದರಿಂದ 
ಆದಿವೃದ್ಧಿ ಬಂದು ಕಾಲಿಕಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಡಾ ಮಾಸಿಕಮ್‌ ಮತ್ತು ಸಾಂವತ್ತರಿಕಮ್‌- -(ಕ್ರಮವಾಗಿ ಮಾಸದಲ್ಲಿ 
ಉಂಟಾಗುವ, ವರ್ಷದಲ್ಲಿ ಉಂಟಾಗುವ)- ಈ ರೂಪಗಳೂ ಸಹ ಹಿಂದಿನಂತೆ 
ಪ್ರಕ್ರಿಯೆಯನ್ನು ಅನುಸರಿಸಿವೆ. 

ವಾ। ಅವ್ಯಯಾನಾಂ ಭಮಾತ್ರೇ ಟಿಲೋಪಃ ಸಾಯಮ್ಮಾತಿಕಃ । ಪೌನಃಪುನಿಕಃ॥ 

ಅರ್ಥ-ಅವ್ಯಯಗಳಿಗೆ "ಭ'ಸಂಜ್ಞೆಯನ್ನು ಹೊಂದಿದ ಕೂಡಲೇ ಟಿಲೋಪವು 
ಬರುತ್ತದೆ. ಪರವಾದ ಪ್ರತ್ಯಯವು ಡಿತ್‌ ಆಗಬೇಕೆಂಬ ನಿಯಮವನ್ನು 
ಅನುಸರಿಸುವುದಿಲ್ಲವೆಂದು ತಿಳಿಯಬೇಕು. 

ಉದಾ-ಸಾಯಮ್ರಾತಿಕಃ । ಪೌನಃಪುನಿಕಃ । (ಕ್ರಮವಾಗಿ ಸಾಯಂಕಾಲ ಮತ್ತು 
ಪ್ರಾತಃಕಾಲದಲ್ಲಿ ಉಂಟಾಗುವ, ಮತ್ತೆಮತ್ತೆ ಉಂಟಾಗುವ)-ಸಾಯಂಪ್ರಾತರ್‌ ಮತ್ತು 
ಪುನಃಪುನರ್‌ ಎಂಬ ಅವ್ಯಯಗಳು ಕುಲವಾಚಕ ಶಬ್ದಗಳು. ಆದ್ದರಿಂದ ಪ್ರಕೃತ 
ಸೂತ್ರದಿಂದ ಠಇ್‌(ಠ) ಪ್ರತ್ಯಯವು ಸೇರಿ ಪ್ರಕೃತ ವಾರ್ತಿಕದಿಂದ 5 ಲೋಪ 
ಉಂಟಾಗಿ ಈ ಮೇಲಿನ ರೂಪಗಳು ಸಿದ್ಧವಾಗಿವೆ. 

(ಹಾತಾದ್ಯರ್ಥದಲ್ಲ ಏಣ್ಯ ಪ್ರತ್ಯಯ ವಿಧಿಸುವ ಸೂತ್ರ.) 

ಸೂತ್ರ-1೦87. ಪ್ರಾವೃಷ ಏಣ್ಯಃ ॥ 4-3-17 

ವೃತ್ತಿ-ಪ್ರಾವೃಷೇಣ್ಯಃ ॥ 

ಪ.ಚ್ಛೇ-ಪ್ರಾವೃಷಃ, ಏಣ್ಯಃ। 

ಅ.ವೃ-ಕಾಲಾಟ್ಕಇ್‌ ಎಂಬ ಸೂತ್ರದಿಂದ ಕಾಲಾತ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ, “ಪ್ರತ್ಯಯಃ,” “ಪರಶ್ನ”. “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಭಿತಾಃ” 
ಮತ್ತು “ಸಮರ್ಥಾನಾಂ ಪ್ರಥಮಾದ್ದಾ” “ಮತ್ತು "ತೇಷೇ” ಎಂಬುವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ-ಪ್ರಾವೃಟ್‌-ಶಬ್ದದ ನಂತರ “ತತ್ರಭವಃ' ಎಂಬ ಅರ್ಥದಲ್ಲಿ ಏಣ್ಯ ಎಂಬ 
ಪ್ರತ್ಯಯವು ಬರುತ್ತದೆ. 

ಉದಾ-ಪ್ರಾವೃಷೇಣ್ಯಃ-(ಮಳೆಗಾಲದಲ್ಲಿ ಇರುವ ನದಿ ಮೊದಲಾದವು-ಪ್ರಾ 
ಭವಃ)-ಪ್ರಾವೃಷಿ-ಏಣ್ಯಃ ಎಂಬಲ್ಲಿ “ಭ'ಸ೦ಜ್ಞಕ “ಇ'ಕಾರವು ೬. 


1344 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪ್ರಾವ್ಯಷ್‌ *ಏಣ್ಯಃ- ಪ್ರಾವೃಷೇಣ್ಯಃ ಎಂದು ರೂಪವು ಸಿದ್ಧವಾಗುತ್ತದೆ. 


(ಶೇಷಾರ್ಥದಲ್ಲ ಟ್ಯು, ಟ್ಯುಲ್‌ ಮತ್ತು ತುಟ್‌ ಪ್ರತ್ಯಯ ವಿಧಿಸುವ ಸೂತ್ರ.) 
ತುಟ್‌ ಚ (4-3-23) 

ವೃತ್ತಿ-ಸಾಯಮಿತ್ಕ್ಯಾದಿಭ್ಯಃ ಚತುರ್ಭ್ಯಃ ಅವ್ಯಯೇಭ್ಯಶ್ವ ಕಾಲವಾಚಿಭ್ಯಃ ಟ್ಯುಟ್ಯುಲೌ 
ಸೂ ತಯೋಃತುಟ್‌ಚ । ಸಾಯನ್ನನಮ್‌ ।ಚಿರನ್ನನಮ್‌। ಪ್ರಾಹ್ನೇಪ್ರಗೇ ಅನಯೋಃ 
ಏದಂತತ್ವಂ ನಿಪಾತ್ಯತೇ | ಪ್ರಾಹ್ಲೇತನಮ್‌ । ಪ್ರಗೇತನಮ್‌ | ದೋಷಾಯತನಮ್‌॥ 

ಪ.ಜ್ಛೇ-ಸಾಯಳ್ದ್‌ರಮ್ಹಾಹ್ಲೇಪ್ರಗೇ, ಅವ್ಯಯೇಭ್ಯಃ, ಟ್ಯುಟ್ಯುಲೌ, ತುಟ್‌, ಚ। 

ಅ.ವ್ಯ-“ಕಾಲಾಠಇಳ್‌” ಎಂಬ ಸೂತ್ರದಿಂದ ವಚನವಿಪರಿಣಾಮಮಾಡಿ ಕಾಲೇಭ್ಯಃ 
ಎ೦ಬ ಪದವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ,” “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, 
“ತದ್ಭಿತಾಃ” ಮತ್ತು “ಸಮರ್ಥಾನಾಂ ಪ್ರಥಮಾದ್ವಾ” ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಕಾಲವಾಚಕಗಳಾದ ಸಾಯಂ, ಚಿರಂ, ಪ್ರಾಹ್ನೇ, ಪ್ರಗೇಷ ಶಬ್ದಗಳ ನಂತರ 
ಮತ್ತು ಅವ್ಯಯಗಳ ನಂತರವು "“ಟ್ಯು' ಮತ್ತು "ಟ್ಯುಲ್‌(ಟ್ಯು)' ಪ್ರತ್ಯಯಗಳು ಬರುವವು. 
ಆಪ್ರತ್ಯಯಗಳಿಗೆ ತುಟ್‌ ಆಗಮವು ಬರುವುದು. 

ಉದಾ-ಸಾಯನ್ತನಮ್‌-(ಸಾಯಂಕಾಲದಲ್ಲಿ ಉಂಟಾಗುವ-ಸಾಯೇ ಭವಂ)- 
“ಸಾಯೇ ಭವಂ' ಎಂಬುದು ಲೌಕಿಕ ವಿಗ್ರಹವಾಕ್ಯ ಸಾಯ--ಜಿ ಎಂಬುದು ಅಲೌಕಿಕ 
ವಿಗ್ರಹವಾಕ್ಯ “ಕಾಲಾಟ್‌ಠಂಗ್‌” ಎಂಬ ಸೂತ್ರದಿಂದ ಠ್‌ ಪ್ರತ್ಯಯವು ಬರಬೇಕಾಗಿತ್ತು. 
ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಸಾಯ ಶಬ್ದಕ್ಕೆ ಮಕಾರಂತನಿಪಾತನದ ಜೊತೆಗೆ 
"ಟ್ಯು' ಪ್ರತ್ಯಯವನ್ನು ಸೇರಿಸಿದಮೇಲೆ “ಯವೋರನಾಕೌ” ಎಂಬ ಸೂತ್ರದಿಂದ "ಯು'- 
ಗೆ "ಅನ' ಆದೇಶ ಬಂದು ಅದಕ್ಕೆ ತುಟ್‌(ತ್‌) ಆಗಮವು ಬಂದು ಸಾಯಮ್‌--ತ್‌-ಅನ 
ಎಂದಿರುತ್ತದೆ. ಇದಕ್ಕೆ ಪ್ರಾತಿಪದಿಕ ಸಂಜ್ಞೆಬಂದ ಮೇಲೆ “ಸುಪೋಧಾತು 
ಪ್ರಾತಿಪದಿಕಯೋಃ” ಎ೦ಬ ಸೂತ್ರದಿಂದ ಸುಪ್‌ ಗೆ ಲುಕ್‌ ಬಂದು "ಮ್‌' ಕಾರಕ್ಕೆ 
ಅನುಸ್ಟಾರ ಮತ್ತು ಪರಸವರ್ಣಮಾಡಿದ ಮೇಲೆ ಸಾಯನ್ನನ ಎಂದಾಗುತ್ತದೆ. ಇದನ್ನು 
ಸುಬ೦ತ ಮಾಡಿದಾಗ ಸಾಯನ್ನನಮ್‌ ಎಂದು ರೂಪವು ಸಿದ್ಧಾವಾಗುತ್ತದೆ. 

ಉದಾ-ಚಿರನ್ತನಮ್‌-(ಹೆಚ್ಚಿನ ಸಮಯದವರೆಗೆ ಉಂಟಾಗುವ) "ಚಿರೇಭವಮ್‌' 
ಎಂಬುದು ಲೌಕಿಕ ವಿಗ್ರಹವಾಕ್ಯ, ಚಿರ-ಜಿ ಎಂಬ ಅಲೌಕಿಕ ವಿಗ್ರಹವಾಕ್ಯದಲ್ಲಿ 
“ಕಾಲಾಟ್‌ಠಣ್‌” ಎಂಬ ಸೂತ್ರದಿಂದ ಠಇಗ್‌(ಠ) ಪ್ರತ್ಯಯವು ಬರಬೇಕಾಗಿತ್ತು. 
ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ “ಸಾಯ' ಶಬ್ದಕ್ಕೆ ಮಕಾರಾ೦ತದ ಜೊತೆಗೆ 
"ಟ್ಯು' ಪ್ರತ್ಯಯವು ಬಂದು “ಯುವೋರನಾಕೌ” ಎ೦ಬ ಸೂತ್ರದಿಂದ "ಯು'ವಿನ 
ಸ್ಥಾನದಲ್ಲಿ ಅನ ಆದೇಶವು ಬಂದು, ಅದಕ್ಕೆ ತುಟ್‌ ಆಗಮವು ಬರುತ್ತದೆ. 
ಚಿರಮ್‌--ತ್‌--ಅನ ಎಂದಿದ್ದಾಗ, "ಮ್‌'ಕಾರಕ್ಕೆ ಅನುಸ್ವಾರ ಮತ್ತು ಪರಸವರ್ಣಗಳು 


ಶೈಹಿಕಾಃ 1345 


ಬಂದು, ಚಿರನ್ತನಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-1. ಪ್ರಗೇತನಮ್‌(ಪ್ರಾತಃಕಾಲದಲ್ಲಿ ಆಗುವ)-“ಪ್ರಗೇ ಭವಮ್‌' ಎಂಬುದು 
ಲೌಕಿಕ ವಿಗ್ರಹವಾಕ್ಯ. ಪ್ರಗ*ಜಿ ಎಂಬ ಅಲೌಕಿಕ ವಿಗ್ರಹವಾಕ್ಕದಲ್ಲಿ “ಕಾಲಾಟ್‌ಠಇ್‌್‌' 
ಎಂಬ ಸೂತ್ರದಿಂದ ಠಇಗ್‌(ಠ) ಪ್ರತ್ಯಯವು ಬರಬೇಕಾಗಿತ್ತು. ಅದನ್ನು ಬಾಧಿಸಿ 
ಪ್ರಕೃತ ಸೂತ್ರದಿಂದ ಪ್ರಗೇ ಎಂಬ ಶಬ್ದಕ್ಕೆ ಏದ೦ತತ್ವ ನಿಪಾತನದ ಜೊತೆಗೆ "ಟ್ಯು' 
ಪ್ರತ್ಯಯ ಬಂದು “ಯುವೋರನಾಕೌ” ಎಂಬ ಸೂತ್ರದಿಂದ "ಯು' ವಿನ ಸ್ಥಾನದಲ್ಲಿ 
ಅನ ಆದೇಶವು ಬಂದು ಅದಕ್ಕೆ ತುಟ್‌ ಆಗಮವು ಬರುತ್ತದೆ. ಪ್ರಗೇ--ತ್‌.- ಅನ 
ಎಂಬುದು ಪ್ರಗೇತನಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-2. ಪ್ರಾಹ್ಲೇತನಮ್‌-ಈ ರೂಪಸಿದ್ಧಿಯು ಮೇಲಿನ ಪ್ರಕ್ರಿಯೆಯನ್ನು 
ಅನುಸರಿಸಿದೆ. 

ಉದಾ-ದೋಷಾಯತನಮ್‌ (ರಾತ್ರಿಯಲ್ಲಿ ಉಂಟಾಗುವ) "ದೋಷಾ ಭವಮ್‌' 
ಎಂಬುದು ಲೌಕಿಕ ವಿಗ್ರಹವಾಕ್ಯ ಈ ಅವ್ಯಯದ ನಂತರ ಪ್ರಕೃತ ಸೂತ್ರದಿಂದ ಟ್ಯು 
ಪ್ರತ್ಯಯವು ಬಂದು, “ಯುವೋರನಾಕೌ” ಎಂಬುದರಿಂದ "ಯು' ಗೆ ಅನ ಆದೇಶ 
ಮತ್ತು ತುಟ್‌(ತ್‌) ಆಗಮವು ಬಂದು ದೋಷಾತನಮ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 

(ಹಾತಾರ್ಥದಲ್ಲ ಅಣ್‌ ಮೊದಲಾದ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1೦8೨. ತತ್ರ ಜಾತಃ 4-3-25 

ವೃತ್ತಿ-ಸಪ್ತಮೀಸಮರ್ಥಾತ್‌ಜಾತಃ ಇತ್ಯರ್ಥೇ ಅಣಾದಯಃ ಘಾದಯಶ್ಚ ಸ್ಯುಃ। 
ಸ್ರುಘ್ನೇ ಜಾತಃ ಸ್ರೌಘ್ನಃ । ಉತ್ಸೇ ಜಾತಃ ಔತ್ಸಃ । ರಾಷ್ಟ್ರೇ ಜಾತೋ ರಾಷ್ಟ್ರಿಯಃ । 
ಅವಾರಪಾರೇ ಜಾತಃ-ಅವಾರಪಾರೀಣಃ; ಇತ್ಯಾದಿ ॥ 

ಅ.ವೃ-ಪ್ರತ್ಯಯಃ, ಪರಶ್ಚ, ಜ್ಯಾಪ್‌ಪ್ರಾತಿಪದಿಕಾತ್‌, ತದ್ದಿತಾಃ ಪ್ರಾಗ್‌ದೀವ್ಯತೋಇಣ್‌, 
ಸಮರ್ಥಾನಾಂ ಪ್ರಥಮಾದ್ವಾ ಮತ್ತು ಶೇಷೇ ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಸಮರ್ಥವಾದ (ಕೃತ ಸಂಧಿಕಾರ್ಯವಾದ) ಸಪ್ತಮ್ಯಂತದ ನಂತರ ಜಾತಃ 
ಎಂಬ ಅರ್ಥದಲ್ಲಿ ಅಣ್‌ ಮೊದಲಾದ ಪ್ರತ್ಯಯಗಳು ಮತ್ತು “ಘ' ಮೊದಲಾದ 
ಪ್ರತ್ಯಯಗಳು ಆಯಾ ಯೊಗ್ಯ ಸ್ಥಳಗಳಲ್ಲಿ ಬರುವುವು. 

ಉದಾ-ಸ್ರೌಘ್ನಃ-(ಸ್ರುಘ್ನ ಎಂಬ ಹೆಸರುಳ್ಳ ದೇಶದಲ್ಲಿ ಉಂಟಾಗುವ ಪದಾರ್ಥ) 
“ಸ್ರುಘ್ನೇ ಜಾತಃ' ಎಂಬುದು ಲೌಕಿಕ ವಿಗ್ರವಾಕ್ಯ. ಸ್ರುಘ್ನ*ಜಿ ಎಂಬುದು ಅಲೌಕಿಕ 
ವಿಗ್ರಹವಾಕ್ಯ. “ಪ್ರಾಯ ಭವಃ” ಎಂಬ ಸೂತ್ರದಿಂದ ಅಣ್‌(ಅ) ಪ್ರತ್ಯಯವು ಬಂದು, 
ಅದಕ್ಕೆ ಪ್ರಾತಿಪದಿಕಸಂಜ್ಞೆ ಬಂದು, ಸುಪ್‌ ಗೆ ಲುಕ್‌ ಬಂದಮೇಲೆ ಸ್ರುಘ್ನ*ಅ 
ಎಂದಿರುತ್ತದೆ. ಪ್ರತ್ಯಯವು "ಣಿತ್‌' ಆಗಿರುವುದರಿಂದ "ಆದಿವೃದ್ಧಿ' ಬಂದು "ಉ' 
ಕಾರಕ್ಕೆ "ಔ'ಕಾರವು ಆದೇಶವಾಗಿ ಬಂದು, “ಯಸ್ಕೇತಿಚ” ಎಂಬ ಸೂತ್ರದಿಂದ ಭ- 
ಸಂಜ್ಯಕ “ಅ ಕಾರಕ್ಕೆ ಲೋಪ ಬಂದು ಸ್ರೌಫ್ಟ್‌- ಅಸ್ರೌಫ್ನ ಎಂದಾದ ಮೇಲೆ, 


1346 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸುಬಂತ ಮಾಡಿದಾಗ ಸ್ರೌಘ್ನಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಔತ್ನ್ತಃ-(ರುರಿಯಲ್ಲಿ ಉತ್ಪನ್ನವಾಗುವ ಪದಾರ್ಥ -ಕಪ್ಪೆ ಮೊದಲಾದವು) 
"ಉತ್ಸೇ ಜಾತಃ' ಎಂಬುದು ಲೌಕಿಕ ವಿಗ್ರಹವಾಕ್ಯ. ಉಸ್‌- ಜಿ ಎಂಬುದು ಅಲೌಕಿಕ 
ವಿಗ್ರಹವಾಕ್ಯ “ತತ್ರಜಾತಃ' ಎಂಬ ಅರ್ಥದಲ್ಲಿ “ಉತ್ಸಾದಿಭ್ಯೋಂಇಗ್‌” ಎಂಬ ಸೂತ್ರದಿಂದ 
ಅಇಗ್‌(ಅ) ಪ್ರತ್ಯಯವು ಬಂದಿದೆ. ಇದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ, 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌-ಗೆ ಲುಕ್‌ ಬಂದು ಉತ್ಸಃಅ 
ಎಂದಿರುತ್ತದೆ. ಇದು "ಣಿತ್‌' ಆಗಿರುವುದರಿಂದ ಆದಿವೃದ್ಧಿ ಬಂದು "ಉ' ಕಾರಕ್ಕೆ 
“ಔ' ಕಾರ ಆದೇಶವಾಗಿ ಬ೦ದ ಮೇಲೆ “ಭ'-ಸಂಜ್ಞಕ “ಅ' ಕಾರಕ್ಕೆ “ಯಸ್ಯೇತಿಚ” 
ಎಂಬುದರಿಂದ ಲೋಪ ಬಂದು, ಔತ್ಸ್‌*ಅ- ಔತ್ಸ ಎಂದಾದ ಮೇಲೆ ಸುಬಂತ 
ಮಾಡಿದಾಗ ಔತ್ಸಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ:-ರಾಷಿ ಯಃ:-(ರಾಷ್ಟ್ರದಲ್ಲಿ ಉತ್ಪನ್ನವಾದ ಎಂದು ಅರ್ಥ)-"ರಾಷ್ಟೇಜಾತಃ' 
ಎಂಬುದು ಲೌಕಿಕ ವಿಗ್ರಹವಾಕ್ಯ ರಾಷ್ಟ್ರಃಜಿ ಎಂಬುದು ಅಲೌಕಿಕ ಎಿಗ್ರಹವಾಕ್ಕ. 
ಪ್ರಕೃತ ಸೂತ್ರದಿಂದ “ಫ್‌' ಪ್ರತ್ಯಯ ಬಂದಿದೆ. “ಆಯನೇಯೀನೀಯಿಯಃ 
ಫಢಖಛಘಾಮ್‌ ಪ್ರತ್ಯಯಾದಿನಾಮ್‌” ಎಂಬುದ೦೦ದ "ಫ್‌' ಗೆ "ಇಯ್‌' ಆದೇಶ 
ಬಂದು ರಾಷ್ಟ್ರ*ಇಯ್‌. ಅ ಎಂದಾಗಿ, ರಾಷ್ಟ್ರ ಇಯ ಎಂದಿದ್ದಾಗ "ರಾಷ್ಟ ದಲ್ಲಿರುವ 
"ಅ' ಕಾರಕ್ಕೆ ಭ-ಸಂಜ್ಞೆ ಇರುವುದರಿಂದ ಅದಕ್ಕೆ “ಯಸ್ಯೇತಿಚ” ಎಂಬುದರಿಂದ 
ಲೋಪ ಬಂದು ರಾಷ್ಟ್ರ್‌ ಇಯ-ರಾಷ್ಟ್ರಿಯ ಎಂದಾದ ಮೇಲೆ ಸುಬಂತ ಮಾಡಿದಾಗ 
ರಾಷ್ಟ್ರಿಯಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಅವಾರಪಾರೀಣಃ-(ಈ ದಡೆ ಆದಡೆಯಲ್ಲಿಉಂಟಾದ)-"ಅವಾರಪಾರೇ 
ಜಾತಃ' ಎಂಬುದು ಲೌಕಿಕ ವಿಗ್ರಹವಾಕ್ಯ ಅವಾರಪಾರ--ಜಿ ಎಂಬುದು ಅಲೌಕಿಕ 
ವಿಗ್ರಹವಾಕ್ಯ ಪ್ರಕೃತ ಸೂತ್ರದಿಂದ "ಖ' ಪ್ರತ್ಯಯ ಬಂದು ಅದಕ್ಕೆ “ಆಯನೇಯೀ- 
ನೀಯಿಯಃ ಫಢಖಛಘಾಮ್‌ ಪ್ರತ್ಯಯಾದಿನಾಮ್‌” ಎಂಬ ಸೂತ್ರದಿಂದ "ಖ' 
(ಖ್‌4ಅ)-ಗೆ ಈನ್‌ ಆದೇಶಬ೦ದು ಅವಾರಪಾರ4೬ಈನ ಎಂದಿದ್ದಾಗ "ರ' ನಲ್ಲಿರುವ 
"ಅಕಾರಕ್ಕೆ ಭ-ಸಂಜ್ಞೆ ಇರುವುದರಿಂದ “ಯಸ್ಯೇತಿಚ” ಎಂಬುದರಿಂದ ಲೋಪ 
ಬಂದು "ನ' ಕಾರಕ್ಕೆ ಣತ್ವ ಬಂದು ಸುಬ೦ತ ಮಾಡಿದ ಮೇಲೆ ಅವಾರಪಾರೀಣಃ 
ಎಂಬ ರೂಪವು ಸಿದ್ಧವಾಗುತ್ತದೆ. 

(ಹಾತಾರ್ಥದಲ್ಲ ಠಪ್‌ ಪ್ರತ್ಯಯ ವಿಧಿಸುವ ಸೂತ್ರ) 

ಸೂತ್ರ-1೦9೦. ಪ್ರಾವೃಷಷ್ಠಪ್‌ ॥ 4-3-26॥ 

ವೃತ್ತಿ-ಏಣ್ಯಾಪವಾದಃ ॥ಪ್ರಾವೃಷಿಕಃ॥ 

ಪ.ಚ್ಛೇ-ಪ್ರಾವೃಷಃ, ಠಪ್‌। 

ಅ.ವೃ-ತತ್ರ ಜಾತಃ ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ,” “ಪರಶ್ಚ”, 
“ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” ಮತ್ತು “ಸಮರ್ಥಾನಾಂ ಪ್ರಥಮಾದ್ದಾ” ಮತ್ತು 


ಶೈಹಿಕಾಃ 1347 


“ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಪ್ರಾವೃಟ್‌ ಎಂಬ ಶಬ್ದದ ನಂತರ “ತತ್ರ ಜಾತಃ' ಎಂಬ ಅರ್ಥದಲ್ಲಿ 
ಠಪ್‌ ಪ್ರತ್ಯಯವು ಮಾತ್ರವೇ ಬರುತ್ತದೆ. 

“ಪ್ರಾವೃಷ ಏಣ್ಯಃ” ಎಂಬ ಸೂತ್ರಕ್ಕೆ ಇದು ಅಪವಾದವಾಗಿದೆ. ಏಣ್ಯ ಎಂಬ 
ಪ್ರತ್ಯಯವು ಭವಃ ಮೊದಲಾದ ಅರ್ಥಗಳಲ್ಲಿ ಬರುವುದು. ಜಾತಾರ್ಥದಲ್ಲಿ "ಠಪ್‌' 
ಪ್ರತ್ಯಯವು ಮಾತ್ರ ಬರುವುದು ಎಂದರ್ಥ. 

ಉದಾ-ಪ್ರಾವೃಷಿಕಃ-(ಮಳೆಗಾಲದಲ್ಲಿ ಉಂಟಾಗುವ ನದಿ ಮೊದಲಾದವು-ಪ್ರಾವೃಷಿ 
ಜಾತಃ ಎಂಬ ಅರ್ಥದಲ್ಲಿ)-ಸಪ್ತಮ್ಯನ್ತವಾದ "ಪ್ರಾವೃಟ್‌' ಶಬ್ದದ ನಂತರ ಪ್ರಕೃತ 
ಸೂತ್ರದಿಂದ ಠಪ್‌ (ಠ್‌.-ಅಪ್‌) ಪ್ರತ್ಯಯವು ಬರುತ್ತದೆ. “ಠ್‌' ಪ್ರತ್ಯಯಕ್ಕೆ “ಠಸ್ಕೇಕಃ” 
ಎಂಬುದರಿಂದ ಪ್ರಾವೃಷಿ ಎಂಬಲ್ಲಿರುವ ಸುಪ್‌-ಗೆ ಲೋಪ ಬಂದು, ಪ್ರಾವೃಷ್‌+ 
ಠಪ್‌ (ಇಕ--ಆ) ಎಂದಿದ್ದಾಗ, ಠ್‌-ಗೆ ಇಕ ಬಂದು ಪ್ರಾವೃಷ್‌4ಇಕ4ಅ ಎಂದಿದ್ದಾಗ 
“ಅ' ಕಾರಕ್ಕೆ ಭ-ಸಂಜ್ಞೆಯಿಂದ ಲೋಪ ಬಂದು, ಪ್ರಾವೃಷ್‌4ಇಕ ಎಂದಾಗಿ 
ಸುಬ೦ತವಾದ ಮೇಲೆ ಪ್ರಾವೃಷಿಕಃ ಎಂದು ರೂಪವು ಸಿದ್ಧವಾಗುತ್ತದೆ. 


(ಪ್ರಾಯ ಭವ ಅರ್ಥದಲ್ಲ ಅಣಾದಿ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 


ಸಊತ್ರ-1೦91. ಪ್ರಾಯ ಭವಃ (4-3-39) 

ವೃತ್ತಿ-ತತ್ರ ಇತ್ಯೇವ । ಸ್ರುಫ್ನೇ ಪ್ರಾಯೇಣ ಬಾಹುಲ್ಫೇಣ ಭವತಿ ಸ್ರೌಘ್ನಃ 

ಅ.ವ್ಯ-“ತತ್ರಜಾತಃ” ಎಂಬ ಸೂತ್ರದಿಂದ ತತ್ರ ಎಂಬ ಪದವು ಅನುವೃತ್ತವಾಗುತ್ತದೆ. 
“ಪ್ರತ್ಯಯಃ,” “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದಿತಾಃ” ಮತ್ತು “ಸಮರ್ಥಾನಾಂ 
ಪ್ರಥಮಾದ್ದಾ” ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ತತ್ರ ಪ್ರಾಯ ಭವಃ (ಅಲ್ಲಿ ಪ್ರಾಯಶಃ ಇರುವವನು)ಎಂಬ ಅರ್ಥದಲ್ಲಿ 
ಸಪ್ತಮ್ಯನ್ತ ಸಮರ್ಥ ಶಬ್ದಕ್ಕಿಂತ ಯಥಾ ಸಂಭವವಾಗಿ ಅಣ್‌ ಮೊದಲಾದ ಪ್ರತ್ಯಯಗಳು 
ಮತ್ತು ಘಾದಿ ಪ್ರತ್ಯಯಗಳು ಬರುವವು. 

ಉದಾ-ಸ್ರೌಘ್ನಃ-(ಪ್ರಾಯಶಃ ಸ್ರುಘ್ನ ಎಂಬ ದೇಶದಲ್ಲಿ ಇರುವವನು) 
"ಸುುಫ್ನೇಪ್ರಾಯಭವಃ' ಎಂಬುದು ಲೌಕಿಕ ವಿಗ್ರಹವಾಕ್ಯ. ಈ ಅರ್ಥದಲ್ಲಿ ಸಾಮಾನ್ಯವಾಗಿ 
ಸಿದ್ಧವಾಗುವ ಅಣ್‌ ಪ್ರತ್ಯಯವು ಬರುತ್ತದೆ. 

(ಸಂಭೂತಾರ್ಥದಲ್ಲಅಣಾದಿ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 


ಸೂತ್ರ-1೦92. ಸಮ್ಯೂತೇ ॥ 4-3-41 
ವೃತ್ತಿ-ಸ್ರುಫ್ನೇ ಸಂಭವತಿ ಸ್ರೌಫ್ನಃ ॥ 
ಅ.ವೃ-"ತತ್ರಜಾತಃ' ಎಂಬ ಸೂತ್ರದಿಂದ ತತ್ರ ಎಂಬ ಪದವು ಅನುವೃತ್ತವಾಗುತ್ತದೆ. 
“ಪ್ರತ್ಯಯಃ”,“ಪರಶ್ಚ”,“ಜ್ಯಾಪ್‌ಪ್ರಾತಿಪದಿಕಾತ್‌”,“ಇದ್ಧಿತಾಃ” “ಪ್ರಾಗ್‌ದೀವ್ಯತೊಣ್‌?”, 
“ಸಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 


1348 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥ-ಸಪ್ತಮ್ಯನ್ತವಾದ ಸಮರ್ಥ ಪದಗಳ ನಂತರ ಸಂಭೂತ ಅಂದರೆ ಸಂಭಾವ್ಯ 
ಎ೦ಬ ಅರ್ಥದಲ್ಲಿ ಅಣಾದಿ ಪ್ರತ್ಯಯಗಳು ಯಥಾವಕಾಶವಾಗಿ ಬರುತ್ತವೆ. 

ಉದಾ-ಸ್ರೌಘ್ಯಃ-(ಸ್ರುಘ್ನ ದೇಶದಲ್ಲಿ ಇರಬಹುದು ಎಂದು ಸಂಭಾವ್ಯ). "ಸ್ರುಘ್ನೇ 
ಸಂಭವತಿ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಹಿಂದಿನಂತೆ ಪ್ರಕ್ರಿಯೆ ನಡೆದು ಶೈಷಿಕ- 
ಅಣ್‌ ಪ್ರತ್ಯಯವು ಬಂದು ಸೌಫ್ನಃ ಎಂದು ರೂಪವು ಸಿದ್ಧವಾಗುತ್ತದೆ. 

(ಸಂಭೂತಾರ್ಥದಲ್ಲ ಢರ್‌್‌ ಪ್ರತ್ಯಯ ವಿಧಿಸುವ ಸೂತ್ರ) 

ಸೂತ್ರ-1093. ಕೋಶಾಡ್ಭಷಾ”್‌ ॥ 4-9-42 

ವೃತ್ತಿ-ಕೌಶೇಯಂ ವಸ್ತಮ್‌ ॥ 

ಪ.ಚ್ಛೇ-ಕೋಶಾತ್‌, ಡಚ್‌ 

ಅ.ವೃ-“ತತ್ರಜಾತಃ” ಎಂಬ ಸೂತ್ರದಿಂದ “ತತ್ರ' ಎಂಬ ಪದವು ಅನುವೃತ್ತವಾಗುತ್ತದೆ. 
“ಸಂಭೂತೇ” ಎ೦ಬ ಸೂತ್ರದಿಂದ "ಸಂಭೂತೆ' ಎಂಬ ಪದವು ಅನುವೃತ್ತವಾಗುತ್ತದೆ. 

ವಾ। “ವಿಕಾರೇ ಕೋಶಾತ್‌ ಢ್‌” 

ಅರ್ಥ-ಸಪ್ತಮ್ಯನ್ತವಾದ ಸಮರ್ಥ ಪ್ರಾತಿಪದಿಕವಾದ ಕೋಶ ಶಬ್ದದ ನಂತರ 
ವಿಕಾರಾರ್ಥದಲ್ಲಿ ಢ್‌ ಪ್ರತ್ಯಯವು ಬರುತ್ತದೆ. 

ಉದಾ-ಕೌಶೇಯಂ ವಸ್ತಮ್‌-(ಕ್ರಿಮಿಕೋಶದ ವಿಕಾರದಿಂದ ಉಂಟಾದ ರೇಷ್ಮೆ 
ವಸ್ತ್ರ “ಕೋಶಸ್ಯ ವಿಕಾರಃ' ಎಂಬುದು ಲೌಕಿಕ ವಿಗ್ರಹವಾಕ್ಯ ಕೋಶ--ಢಇಗ್‌ ಎಂದಿದ್ದಾಗ 
“ಆದಿ ವೃದ್ಧಿ' ಬಂದು ಢ್‌-ಕಾರಕ್ಕೆ ಏಯ್‌ ಆದೇಶವು ಬಂದು ಕೌಶೇಯಂ ಎಂಬ 


ರೂಪವು ಸಿದ್ಧವಾಗುತ್ತದೆ. “ವಿಕಾರೇ ಕೋಶಾ ಡ್ದಇ್‌” ಎಂಬ ವಾರ್ತಿಕದಿಂದ 
ವಿಕಾರಾರ್ಥವು ಹೇಳಲಾಗಿದೆ. 


(ಭವಾರ್ಥದಲ್ಲ ಅಣಾದಿಗಳನ್ನು ವಿಧಿಸುವ ಸೂತ್ರ) 

ಸೂತ್ರ-1094. ತತ್ರ ಛವಃ।4-3-59/ 

ವೃತ್ತಿ-ಸ್ರುಘ್ನೇ ಭವಃ ಸ್ರೌಘ್ನಃ ಔತ್ತಃ ರಾಷ್ಟ್ರೀಯಃ ॥ 

ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಧಿತಾಃ” 
“ಪ್ರಾಗ್‌ದೀವ್ಯತೊಂಣ್‌”, “ಸಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಸಪ್ತಮ್ಯನ್ತವಾದ ಸಮರ್ಥ ಪದಗಳ ನಂತರ ಅಲ್ಲಿ ಇದೆ ಎಂಬ ಅರ್ಥದಲ್ಲಿ 
ಯಥಾವಕಾಶವಾಗಿ ಅಣಾದಿ ಪ್ರತ್ಯಯಗಳು ಬರುತ್ತವೆ. 

ಉದಾ-ಸ್ರೌಫ್ನಃ-ಸ್ರುಫ್ನೇಭವಃ ಎಂಬ ಅರ್ಥದಲ್ಲಿ ಸಪ್ತಮ್ಯನ್ತ 'ಸ್ರಫ್ನ' ಶಬ್ದದ 
ನಂತರ ಸಾಧಾರಣವಾಗಿ ವಿಧಿಸಲಾಗುವ ಅಣ್‌ ಪ್ರತ್ಯಯವು ಬರುತ್ತದೆ. 

ಉದಾ-ಔತ್ಟಃ, ರಾಷ್ಟ್ರೀಯಃ-'ಉತ್ಸೇ ಭವಃ” ಮತ್ತು “ರಾಷ್ಟ್ರೇ ಭವಃ” ಎಂಬ 


ಶೈಷಿಕಾಃ 1349 


ಅರ್ಥದಲ್ಲಿ “ಉತ್ಸಾದಿಭ್ಯೋತಇ್‌” ಮತ್ತು “ರಾಷ್ಟ್ರಾವಾರಪಾರಾದ್ವಖೌ” ಎಂಬ 
ಸೂತ್ರದಿಂದ ಅಣ್‌(ಅ) ಮತ್ತು "ಫಘಇ್‌(ಘ)' ಗೆ (ಇಯ್‌) ಪ್ರತ್ಯಯಗಳು ಬರುತ್ತವೆ. 
(ಭವಾರ್ಥದಲ್ಲ ಯತ್‌ ಪ್ರತ್ಯಯ ವಿಧಿಸುವ ಸೂತ್ರ.) 

ಸೂತ್ರ-1೦9೮. ದಿಗಾದಿಭ್ಯೋ ಯತ್‌ ॥4-3-54॥ 

ವೃತ್ತಿ-ದಿಶ್ಯಮ್‌ । ವರ್ಗ್ಯಮ್‌॥ 

ಪ.ಚ್ಛೇ-ದಿಗಾದಿಭ್ಯಃ, ಯತ್‌। 

ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಭಿತಾಃ” 
“ಪ್ರಾಗ್‌ದೀವ್ಯತೊಂಣ್‌”, “ಸಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಸಪ್ತಮ್ಯನ್ತವಾದ ಸಮರ್ಥವಾದ "ದಿಕ್‌' ಮೊದಲಾದ ಶಬ್ದಗಳ ನಂತರ 
“ಅಲ್ಲಿ ಇರುವವನು (ತತ್ರ ಭವಃ)' ಎಂಬ ಅರ್ಥದಲ್ಲಿ ಯತ್‌ ಪ್ರತ್ಯಯವು ಬರುತ್ತದೆ. 

ಉದಾ-ದಿಶ್ಯಮ್‌ (ದಿಕ್ಕಿನಲ್ಲಿ ಇರುವ)-"ದಿಶಿ ಭವಮ್‌' ಎಂಬ ಅರ್ಥದಲ್ಲಿ 
ಸಪ್ತಮ್ಯನ್ತವಾದ "ದಿಶ್‌' ಪದದ ನಂತರ "ಯತ್‌(ಯ್‌)' ಪ್ರತ್ಯಯವು ಬಂದು ದಿಶ್ಯಮ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ವರ್ಗ್ಯಮ್‌ (ವರ್ಗದಲ್ಲಿ ಇರುವು-“ವರ್ಗೇ ಭವಮ್‌' ಎಂಬ ಅರ್ಥದಲ್ಲಿ 
"ಯತ್‌' ಪ್ರತ್ಯಯ ಬಂದು ವರ್ಗ--ಯತ್‌ ಎಂದಿದ್ದಾಗ, ವರ್ಗದಲ್ಲಿರುವ ಅಂತ್ಯ 
"ಅ'ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ "ಲೋಪ' ಬಂದು ವರ್ಗ್‌-ಯ- ವರ್ಗ್ಯ 
ಎಂದಾದ ಮೇಲೆ ಸುಬಂತ ಮಾಡಿದಾಗ ವರ್ಗ್ಯಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

(ಶರೀರಾವಯವದ ಪದದ ಮೇಲೆ ಯತ್‌ ಪ್ರತ್ಯಯ ವಿಧಿಸುವ ಸೂತ್ರ.) 

ಸೂತ್ರ-1೦೨೮. ಶರೀರಾವಯವಾಚ್ಞ (4-9-56) 

ವೃತ್ತಿ-ದನ್ತ್ವಮ್‌ । ಕಣ್ಮ್ಯಮ್‌। 

ವಾ॥ ಅಧ್ಯಾತ್ಮಾದೆಃ ಠ್‌ ಇಷ್ಯತೇ। 

ಅಧ್ಯಾತ್ಮಂ ಭವಂ ಆಧ್ಯಾತ್ಮಿಕಮ್‌ | 

ಪ.ಚ್ಛೇ-ಶರೀರಾವಯವಾತ್‌, ಚ। 

ಅ.ವ್ಯ-“ತತ್ರ ಭವಃ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. ಹಾಗೇಯೆ 
“ದಿಗಾದಿಭ್ಯೋ ಯತ್‌” ಸೂತ್ರದಿಂದ "ಯತ್‌' ಎಂಬ ಪದವು ಅನುವೃತ್ತವಾಗುತ್ತದೆ 
“ಪ್ರತ್ಯಯಃ?, “ಪರಶ್ನ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಧಿತಾಃ” “ಪ್ರಾಗ್‌ದೀವ್ಯತೋಣ್‌”, 
“ಸಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಶರೀರ-ಅವಯವ ವಾಚಕಗಳ ನಂತರವೂ ಸಹ “ತತ್ರ ಭವಃ' ಎಂಬ 
ಅರ್ಥದಲ್ಲಿ “ಯತ್‌' ಪ್ರತ್ಯಯವು ಬರುತ್ತದೆ. 


1350 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ-ದನ್ತ್ಯಮ್‌ । ಕಣ್ಮ್ಯಮ್‌-(ದಂತ ಸ್ಥಾನದಲ್ಲಿ ಉಂಟಾಗುವ, ಕಂಠದಲ್ಲಿ 
ಉಂಟಾಗುವ) ಎಂಬ ಅರ್ಥಗಳಲ್ಲಿ ದಂತ ಕಂಠಗಳ “ನಂತರ ಯತ್‌' ಪ್ರತ್ಯಯವು 
ಬಂದು, ದಂತ4ಯ, ಕಂಠ4ಯ ಎಂದಿದ್ದಾಗ “ಯಸ್ಯೇತಿಚ” ಎಂಬುದರಿಂದ ಅಂತ್ಯ 
ಅ-ಕಾರಗಳಿಗೆ ಲೋಪ ಬಂದು ಸುಬಂತ ಮಾಡಿದ ಮೇಲೆ ದನ್ನ ಕಮ್‌ ಮತ್ತು 
ಕಣ್ಣ್ಯಮ್‌ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ವಾ ಅಧ್ಯಾತ್ಮಾದೆಃ ಠ್‌ ಇಷ್ಯತೇ। ಅಧ್ಯಾತ್ಮಂ ಭವಂ ಆಧ್ಯಾತ್ಮಿಕಮ್‌ । 

“ತತ್ರ ಭವಃ” ಎಂಬ ಅರ್ಥದಲ್ಲಿ ಅಧ್ಯಾತ್ಮ ಮೊದಲಾದ ಶಬ್ದಗಳ ನಂತರ ಠ್‌ 
ಪ್ರತ್ಯಯವನ್ನು ಸೇರಿಸಬೇಕು. 

ಉದಾ-ಆಧ್ಯಾತ್ಮಿಕಮ್‌-"ಅಧ್ಯಾತ್ಮಂ ಭವಂ' ಎಂಬ ಅರ್ಥದಲ್ಲಿ ಅವ್ಯಯಿಭಾವ 
ಸಮಾಸವಾಗುವದರಿಂದ ಅವ್ಯಯ ಸಂಜ್ಞೆಯುಳ್ಳ ಅಧ್ಯಾತ್ಮ ಶಬ್ದದ ನಂತರ ಠ್‌ 
ಪ್ರತ್ಯಯವು ಬಂದು “ಠಸ್ಕೇಕಃ” ಎಂಬ ಸೂತ್ರದಿಂದ ಇಕ ಆದೇಶ ಬಂದು ಅಧ್ಯಾತ್ಮ. ಇಕ 
ಎಂದಿದ್ದಾಗ ಅಂತ್ಯ ಅ-ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು 
ಅಧ್ಯಾತ್ಮ್‌-ಇಕಆಧ್ಯಾತ್ಮಿಕ ಎಂದಿದ್ದಾಗ, ಸುಬಂತ ಮಾಡಿದ ಮೇಲೆ ಆಧ್ಯಾತ್ಮಿಕಮ್‌ 
ಎಂಬ ರೂಪವು ಸಿದ್ಧವಾಗುತ್ತವೆ. 


(ಉಭಯಪದಗಳಗೂ ವೃದ್ಧಿ ಪ್ರತ್ಯಯನ್ನು ವಿಧಿಸುವ ಸೂತ್ರ.) 

ಸೂತ್ರ-1೦97. ಅನುಶತಿಕಾದೀನಾ೦ ಚ॥7-3-20॥ 

ವೃತ್ತಿ-ಏಷಾಂ ಉಭಯಪದವೃದ್ಧಿಃ ಇತಿ, ಣಿತಿ, ಕಿತಿ ಚ । ಆಧಿದೈವಿಕಮ್‌। 
ಆಧಿಭೌತಿಕಮ್‌। ಐಹಲೌಕಿಕಮ್‌। ಪಾರಲೌಕಿಕಮ್‌। ಆಕೃತಿಗಣೋ*ಯಮ್‌॥ 

ಪ.ಚ್ಛೇ-ಅನುಶತಿಕಾದೀನಾಂ, ಚ । 

ಅ.ವೃ-”ಹೃದ್ಧಗಹಸಿನ್ನನ್ನೇ ಪೂರ್ವಪದಸ್ಯ ಚ” ಎಂಬ ಸೂತ್ರದಿಂದ ಪೂರ್ವಪದಸ್ಯ 
ಎಂಬವು, “ತದ್ಧಿತೇಷ್ಟಚಾಮಾದೇಃ” ಎಂಬ ಸೂತ್ರದಿಂದ ಅಚಾಮ್‌, ಆದೇಃ ಮತ್ತು 
ತದ್ಧಿತೇ ಎಂಬ ಪದಗಳು ಮತ್ತು “ಮೃಜೇರ್ವೃದ್ಧಿಃ” ಎಂಬ ಸೂತ್ರದಿಂದ ವೃದ್ಧಿಃ 
ಎಂಬ ಪದವು “ಅಚೋಣ್ಡಿತಿ” ಎಂಬ ಸೂತ್ರದಿಂದ ಇಸ್ಲಿತಿ ಎಮಬ ಪದವು ಮತ್ತು 
“ಕಿತಿಚ” ಎಂಬ ಸೂತ್ರದಿಂದ ಕಿತಿ ಎಂಬ ಪದವು ಅನುವೃತ್ತವಾಗುತ್ತವೆ. “ಉತ್ತರಪದಸ್ಕ” 
ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ-ಅನುಶತಿಕಾದಿ ಪದಗಳಿಗೆ ಚೌತ್‌, ಣಿತ್‌ ಮತ್ತು ಕಿತ್‌ಗಳಾದ ಪದಗಳು 
ಪರದಲ್ಲಿ ಇದ್ದಾಗ ಪೂರ್ವ ಮತ್ತು ಉತ್ತರ ಪದಗಳಿಗೆ ವೃದ್ಧಿ ಬರುವುದು. 

ಉದಾ-ಆಧಿದೈವಿಕಮ್‌-(ದೇವತೆಗಳಿ೦ಂದ ಉಂಟಾಗುವ)-"ಅದೀದೇವಂ' ಎಂಬ 
ಶಬ್ದವು ಅವ್ಯಯಿಭಾವ ಸಮಾಸವಾಗಿರುವುದರಿಂದ ಇದು ಅವ್ಯಯವಾಗಿದೆ. "ಅದಿದೇವಂ 
ಭವಮ್‌' ಎಂಬುದು ಲೌಕಿಕ ವಿಗ್ರಹವಾಕ್ಯ ಹಿಂದಿನ “ವಾರ್ತಿಕದಿಂದ” 

'ಠಣ್‌' ಪ್ರತ್ಯಯವು ಬರುತ್ತದೆ. “ತದ್ಧಿತೇಷ್ಟಚಾಮಾದೇಃ” ಎಂಬ ಸೂತ್ರದಿಂದ 
ಆದಿವೃದ್ಧಿ ಮಾತ್ರ ಬರಬೇಕಾಗಿತ್ತು. ಪ್ರಕೃತ ಸೂತ್ರದಿಂದ ಪೂರ್ವೋತ್ತರ ಪದಗಳಿಗೆ 


ಶೈಹಿಕಾಃ 1351 


ವೃದ್ಧಿ ಬಂದು ಆಧಿದೈವಿಕಮ್‌ ಎಂದಾಗಿದೆ. ಠಇ ನಲ್ಲಿ ಠ್‌-ಗೆ ಇಕ ಆದೇಶ 
ಬಂದಿದೆ. 

ಇದೇ ರೀತಿಯಲ್ಲಿ "ಅದಿಭೂತಮ್‌ ಭವಂ' ಎಂಬ ಅರ್ಥದಲ್ಲಿ ಉಭಯ ಪದ 
ವೃದ್ಧಿ ಮತ್ತು ಠಇ ಪ್ರತ್ಯಯಗಳು ಬಂದು ಆದಿಭೌತಿಕಮ್‌ ಎಂದಾಗಿದೆ. 

ಇದೇ ರೀತಿಯಲ್ಲಿ ಐಹಲೌಕಿಕಮ್‌ ಮತ್ತು ಪಾರಲೌಕಿಕಮ್‌ ಎಂಬ ಪದಗಳಿಗೆ 
ಹಿ೦ದಿನ ಪ್ರಕ್ರಿಯೆಯನ್ನು ಅನುಸರಿಸಿ ರೂಪಗಳು ಸಿದ್ಧವಾಗಿವೆ. 

ಆಕೃತಿಗಣೋಯಮ್‌-ಈ ಅನುಶತಿಕಾದಿ ಗಣವು ಆಕೃತಿಗಣವಾಗಿದೆ. ಈ ಗಣದಲ್ಲಿ 
ಪಠಿತವಾಗದಿರುವ ಶಬ್ದಗಳಿಗೆ ಉಭಯಪದ ವೃದ್ಧಿ ಬಂದರೆ ಆ ಪದಗಳನ್ನು ಈ 
ಗಣಕ್ಕೆ ಸಂಬಂಧಿಸಿದವು ಎಂದು ಪರಿಗಣಿಸಬೇಕು. 

(ಭವಾರ್ಥದಲ್ಲ ಛ-ಪ್ರತ್ಯಯ ವಿಧಿಸುವ ಸೂತ್ರ.) 

ಸೂತ್ರ-1೦೨8 ಅಹ್ಹಾಮೂಲಾಜ್ಞಾಲೇಶ್ಛಃ ॥4-3-62॥ 

ವೃತ್ತಿ-ಜಿಹ್ವಾಮೂಲೀಯಮ್‌। ಅಂಗುಲಿಯಮ್‌॥ 

ಪ.ಜ್ಹೇ-ಜಿಹ್ವಾಮೂಲಾಜ್ಲುಲೇಃ, ಛಃ 

ಅ.ವೃ-“ತತ್ರ ಭವಃ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ನ”, 
“ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” “ಪ್ರಾಗ್‌ದೀವ್ಯತೊಂಣ್‌”, “ಸಮರ್ಥಾನಾಂ 
ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಜಿಹ್ವಾಮೂಲ ಮತ್ತು ಅಂಗುಲಿ ಶಬ್ದಗಳ ನಂತರ “ತತ್ರಭವಃ' ಎಂಬ 
ಅರ್ಥದಲ್ಲಿ “ಛೆ” ಪ್ರತ್ಯಯವು ಬರುತ್ತದೆ. ಈ ಸೂತ್ರವು “ಶರೀರಾವಯವಾದ್ಯತ್‌” 
ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. 

ಉದಾ-ಜಿಹ್ವಾಮೂಲೀಯಮ್‌-(ನಾಲಿಗೆಯ ತುದಿಯಲ್ಲಿರುವ)-"ಜಿಹ್ವಾಮೂಲೇ 
ಭವಂ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಈ ಅರ್ಥದಲ್ಲಿ ಜಿಹ್ವಾ ಮೂಲ ಶಬ್ದದ 
ನಂತರ ಪ್ರಕೃತ ಸೂತ್ರದಿಂದ ಛ ಪ್ರತ್ಯಯವು ಬಂದು ಅದಕ್ಕೆ ಈಯ್‌ ಆದೇಶ 
ಬಂದು ಜಿಹ್ಟಾಮೂಲ4ಈಯ್‌(ಛ್‌ಅ) ಎಂದಿದ್ದಾಗ, ಪೂರ್ವ ಪದದ ಅಂತ್ಯ 
ಅ-ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು ಜಿಹ್ಹಾಮೂಲೀಯ 
ಎಂದಾಗಿ ಇದನ್ನು ಸುಬ೦ತ ಮಾಡಿದಾಗ ಜಿಹ್ವಾಮೂಲೀಯಮ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ-ಅಂಗುಲೀಯಮ್‌-(ಬೆರಳಿನಲ್ಲಿ ಇರುವ) "ಅಂಗುಲ್ಯಾಂ ಭವಂ' ಎಂಬ 
ಅರ್ಥದಲ್ಲಿ ಹಿಂದಿನಂತೆ ಪ್ರಕ್ರಿಯೆ ನಡೆದು ಅಂಗುಲಿ+ಛ್‌ ಎಂದಿದ್ದಾಗ, “ಯಸ್ಯೇತಿಚ” 
ಎಂಬುದರಿಂದ ಪೂರ್ವ ಪದದ ಕೊನೆಯಲ್ಲಿರುವ “ಇ' ಕಾರಕ್ಕೆ ಲೋಪ ಬಂದು 
ಅ೦ಗುಲೀಯ ಎಂದಾಗಿ ಇದನ್ನು ಸುಬಂತ ಮಾಡಿದಾಗ ಅಂಗುಲೀಯಮ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. 


1352 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ವರ್ಗಾಂತಕ್ಕೆ ಛ-ಪ್ರತ್ಯಯ ವಿಧಿಸುವ ಸೂತ್ರ.) 

ಸೂತ್ರ-1೦99. ವರ್ಗಾನ್ಪಾಚ್ಚ ॥4-3-63॥ 

ವೃತ್ತಿ-ಸವರ್ಗೀಯಮ್‌॥ 

ಪಚ್ಛೇ -ವಗಾನ್ಹಾತ್‌,ಚ । 

ಅ.ವೃ-“ತತ್ರ ಬ'ವಃ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 
“ಜಿಹ್ವಾಮೂಲಾಜ್ಗಲೇಶ್ಚ” ಎಂಬ ಸೂತ್ರದಿಂದ ಛ ಎಂಬ ಶಬ್ದವು ಅನುವೃತ್ತವಾಗುತ್ತದೆ. 
“ಪ್ರತ್ಯಯಃ”, “ಪರಶ್ಚ', “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” “ಪ್ರಾಗ್‌ದೀವ್ಯತೊಂಣ್‌”, 
“ಸಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ವರ್ಗ ಶಬ್ದವನ್ನು ಅಂತದಲ್ಲಿ ಉಳ್ಳ ಶಬ್ದದ ನಂತರವು ಛ ಪ್ರತ್ಯಯವು 
ಬರುತ್ತದೆ. 

ಸೂಚನೆ-“ತತ್ರಭವಃ” ಎಂಬ ಸೂತ್ರದಿಂದ ಅಣ್‌ ಪ್ರತ್ಯಯವು ಬರಬೇಕಾಗಿತ್ತು 
ಆದರೆ ಪ್ರಕೃತ ಸೂತ್ರದಿಂದ ವರ್ಗಾನ್ತ ಶಬ್ದದ ನಂತರ ಭಾವರ್ಥದಲ್ಲಿ ಛ ಪ್ರತ್ಯಯವನ್ನು 
ವಿಧಿಸಲಾಗಿ ಅದಕ್ಕೆ ಈಯ್‌ ಆದೇಶವು ಬಂದಿದೆ. 

ಉದಾ-ಕವರ್ಗೀಯಮ್‌-(ಕವರ್ಗದಲ್ಲಿ ಇರುವ)-“ಕವರ್ಗೇ ಭವಂ” ಎಂಬುದು 
ಲೌಕಿಕ ವಿಗ್ರಹವಾಕ್ಯ. ಕವರ್ಗ- ಜಿ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ ಕವರ್ಗ- ಛ 
ಎಂದಿದ್ದಾಗ ಛ್‌-ಗೆ ಈಯ್‌ ಆದೇಶ ಬಂದು ಕವರ್ಗ--ಈಯ್‌--ಅ ಎಂದಿರುತ್ತದೆ. 
ಕವರ್ಗಶಬ್ದದ ಕೊನೆಯ “ಅ” ಕಾರಕ್ಕೆ “ಯಸ್ಕೇತಿಚ” ಎಂಬುದರಿಂದ ಲೋಪ 
ಬಂದು ಕವರ್ಗ್‌4ಈಯ್‌4ಅ=ಕವರ್ಗೀಯ ಎಂದಿದ್ದಾಗ ಸುಬಂತ ಮಾಡಿದಾಗ 
ಕವರ್ಗೀಯಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


(ಆಗತಾರ್ಥದಲ್ಲ ಅಣ್‌ ವಿಧಿಸುವ ಸೂತ್ರ) 

ಸೂತ್ರ-11೦೦. ತತ ಆಗತಃ ॥ 4-3-74 

ವೃತ್ತಿ-ಸ್ರುಘ್ನಾತ್‌ ಆಗತಃ ಸ್ರೌಘ್ನಃ। 

ಪಚ್ಛೇ-ತತಃ, ಆಗತಃ 

ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” 
“ಪ್ರಾಗ್‌ದೀವ್ಯತೊಂಣ್‌”, “ಸಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಪಂಚಮ್ಯನ್ತ ಸ್ರುಘ್ನ ಶಬ್ದದ ನಂತರ “ಅಲ್ಲಿಂದ ಬಂದವನು” ಎಂಬ 
ಅರ್ಥದಲ್ಲಿ ಸಾಮಾನ್ಯವಾಗಿ ವಿಧಿಸಲಾಗುವ ಅಣ್‌ ಮೊದಲಾದ ಅಥವಾ 
ಯಥಾಯೋಗ್ಯ ಘ ಮೊದಲಾದ ಪ್ರತ್ಯಯಗಳು ಬರುತ್ತವೆ. 

ಉದಾ-ಸ್ರೌಘ್ನಃ-(ಸುಘ್ನ ದೇಶದಿಂದ ಬ೦ದವನು)-"ಸ್ರುಘ್ನಾತ್‌ ಆಗತಃ' ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ ಸ್ರುಘ್ನ-ಜಸಿ ಎಂಬುದು ಅಲೌಕಿಕ ವಿಗ್ರಹವಾಕ್ಯ ಪ್ರಕೃತ 


ಶೈಹಿಕಾಃ 1353 


ಸೂತ್ರದಿಂದ ಅಣ್‌ (ಅ) ಪ್ರತ್ಯಯ ಬಂದು ಅದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ 
ಸುಪ್‌ ಲೋಪವಾಗಿ ಸ್ರುಘ್ನ. ಬೃ ಎಂದಿರುತ್ತದೆ. ಆದಿವೃದ್ಧಿ ಬಂದ ಮೇಲೆ ಕೊನೆಯ 
“ಅ' ಕಾರಕ್ಕೆ “ಯಸ್ಕೆ ತಿ ಚ್‌ ಎಂಬುದರಿಂದ ಕೋಪ ಬಂದು ಸ್ರೌಫ್ಟ್‌* ಅ-ಸ್ರೌಫ್ನ 
ಎಂದಿದ್ದಾಗೆ, ಅದನ್ನು ಸುಬಂತ ಮಾಡಿದಾಗ ಸೆ ಸೌಫ್ನಃ ಎಂದು ರೂಪವು ಸಿದ್ಧವಾಗುತ್ತದೆ 
(ಆಗತಾರ್ಥದಲ್ಲ ಠಕ್‌ ವಿಧಿಸುವ ಸೂತ್ರ.) 

ಸೂತ್ರ-1!೦1. ಠಗಾಯಸ್ಥಾನೇಭ್ಯಃ ॥ 4-3-75॥ 

ವೃತ್ತಿ-ಶುಲ್ಕಶಾಲಾಯಾಃ ಆಗತಃ ಶೌಲ್ಯಶಾಲಿಕಃ I 

ಪ.ಛೇ-ಠಕ್‌, ಆಯಸ್ಥಾನೇಭ್ಯಃ। 

ಅ.ವೃ -್‌ಪ್ರತ್ಯ ಯಃ”, “ಪರತ್ನ', “ಜ್ಯಾಪ ಪ್‌ಪ್ರಾತಿಪದಿಕಾತ್‌”, “ತದ್ಭಿತಾಃ” “ಪ್ರಾಗ್‌ 
ದೀವ್ಯತೊಂಣ್‌”, ಓಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬವು ಅಧಿಕಾರ 
ಸೂ ತ್ರಗಳಾಗಿವೆ. 

ಅರ್ಥ-ಆಯಸ್ಥಾನ ವಾಚಕವಾದ ಪಂಚಮ್ಯನ್ತ ಸಮರ್ಥ ಶಬ್ದದ ನಂತರ 
ಆಗತಾರ್ಥದಲ್ಲಿ ಠಕ್‌ (ಠ್‌) ಪ್ರತ್ಯಯವು ಬರುತ್ತದೆ. 

(ಸೂಚನೆ ಕರ ಬರುವ ಸ್ಥಾನಕ್ಕೆ ಆಯಸ್ಥಾನೆವೆಂದು ಹೆಸರು) 

ಉದಾ-ಶೌಲ್ಯಶಾಲಿಕಃ-(ಶುಲ್ಕ ಶಾಲಾ ಎಂದರೆ ಕರ ವಸೂಲಿ ಮಾಡುವ ಸ್ಥಳವೆಂದು 
ಹೆಸರು)-"ಶುಲ್ಕಶಾಲಾಯಾಃ ಆಗತಃ' ಎಂಬ ಅರ್ಥದಲ್ಲಿ ಪಂಚಮ್ಯನ್ತವಾದ ಶುಲ್ಕಶಾಲಾ 
ಶಬ್ದದ ನಂತರ “ಠಕ್‌' ಪ್ರತ್ಯಯವು ಬಂದು, ಶಾಲಾ ಶಬ್ದದ ಅಂತ್ಯ “ಆ'ಕಾರಕ್ಕೆ 
“ಯಸ್ಕೆ ್ಯೇತಿಚ” ಎಂಬುದರಿಂದ ಲೋಪ ಬಂದು ಠಕ್‌ ಪ್ರತ್ಯಯವನ್ನು ಸರಿಸಿದಾಗ 


ಕಿತ್‌ ಆದ್ದರಿಂದ ಆದಿವೃ ದ್ಧಿಯಾಗಿ ಶೌಲ್ಯಶಾಲ್‌--ಇಕ(ಠಕ್‌)- ಶೌಲ್ಯಶಾಲಿಕ ಎಂದಿದ್ದಾಗ, 
ಸುಬಂತ' ಮಾಡಿದ ನಂತರ ಶೌಲ್ಯಶಾಲಿಕಃ ಎಂದು ರೂಪವು ಸಿದ್ಧವಾಗುತ್ತದೆ. 


(ಆಗತಾರ್ಥದಲ್ಲ ವುಇ”್‌ ವಿಧಿಸುವ ಸೂತ್ರ) 

ಸೂತ್ರ-11೦2. ವಿದ್ಯಾಯೋಸಿಸಂಬಧೇಭ್ಯೋಃ ವುರ್ತ್‌ ॥4-3-771 

ವೃತ್ತಿ- ಔಪಾಧ್ಯಾಯಕಃ | ಪೈತಾಮಹಕಃ ॥ 

ಪ.ಚ್ಛೇ-ವಿದ್ಯಾಯೋನಿಸಂಬಧೇಭ್ಯಃ ವುಇಗ॥ 

ಅ.ವ್ಯ-“ತತ ಆಗತಃ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, 
“ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಧಿತಾಃ” “ಪ್ರಾಗ್‌ದೀವ್ಯತೊಂಣ್‌”, 
“ಸಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ತತ ಆಗತಃ' ಎಂಬ ಅರ್ಥದಲ್ಲಿ ಪಂಚಮ್ಯನ್ತಗಳಾದ ವಿದ್ಯಾ ಸಂಬಂಧ 
ವಾಚಕಗಳಾದ ಪದಗಳ ನಂತರ ಮತ್ತು ಜನ್ಮ ಸಂಬಂಧ ವಾಚಕ ಪದಗಳ ನಂತರವೂ 
ವುಇ್‌ ಪ್ರತ್ಯಯವು ಬರುತ್ತದೆ. 


1354 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ-ಔಪಾಧ್ಯಾಯಕಃ (ಉಪಾಧ್ಯಾಯರಿಂದ ಬಂದ ವಿಚಾರ, ಮತ 
ಮೊದಲಾದವು) -"ಉಪಾಧ್ಯಾಯಾತ್‌ ಆಗತಃ' ಎಂಬ ಅರ್ಥದಲ್ಲಿ ವಿದ್ಯಾ ಸಂಬಂಧ 
ವಾಚಿಯಾದ ಪಂಚಮ್ಯನ್ತ ಉಪಾಧ್ಯಾಯ ಶಬ್ದದ ನಂತರ ವುಇ್‌ ಪ್ರತ್ಯಯವು 
ಬರುತ್ತದೆ. “ಯುವೋರನಾಕೌ” ಎಂಬ ಸೂತ್ರದಿಂದ ವು-ಗೆ ಅಕ ಆದೇಶವು ಬಂದು 
ಆದಿ ವೃದ್ಧಿಯಾಗಿ ಔಪಾಧ್ಯಾಯಕಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಪೈತಾಮಹಕಃ (ಅಜ್ಜನಿಂದ ಬಂದಿದ್ದು)-"ಪಿತಾಮಹಾದಾಗತಃ' ಎಂಬ 
ಅರ್ಥದಲ್ಲಿ ಪಿತಾಮಹ ಶಬ್ದಕ್ಕೆ ವುಇ್‌ ಪ್ರತ್ಯಯವನ್ನು ಸೇರಿಸಿದಾಗ ಪೈತಾಮಹಕಃ 
ಎಂಬ ರೂಪವು ಹಿಂದಿನ ಪ್ರಕ್ರಿಯೆಯಂತೆ ಸಿದ್ಧವಾಗುತ್ತದೆ. 


(ಆಗತಾರ್ಥದಲ್ಲ ರೂಪ್ಯ ಪ್ರತ್ಯಯ ವಿಧಿಸುವ ಸೂತ್ರ) 
ಸೂತ್ರ-ಗ೦3. ಹೇತುಮನುಷ್ಯೇಭ್ಯೋsನ್ಯತರಸ್ಕ್ಯಾಂ ರೂಪ್ಯಃ 4-2-61 
ವೃತ್ತಿ-ಸಮಾದಾಗತಂ ಸಮರೂಪ್ಯಮ್‌ । ಪಕ್ಷೇ-ಗಹಾದಿತ್ವಾಚ್ಛಃ | ಸಮೀಯಮ್‌। 
ವಿಷಯಮ್‌ । ದೇವದತ್ತರೂಪ್ಯಮ್‌। ದೈವದತ್ತಮ್‌॥ 

ಪ.ಛೇ-ಹೇತುಮನುಷ್ಯೇಭ್ಯಃ, ಅನ್ಯತರಸ್ಕಾಂ, ರೂಪ್ಯಃ 

ಅ.ವೃ-“ತತ ಆಗತಃ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, 
“ಪರಶ್ವ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” “ಪ್ರಾಗ್‌ದೀವ್ಯತೊತಣ್‌”, 
“ಸಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ತತ ಆಗತಃ ಎಂಬ ಅರ್ಥದಲ್ಲಿ ಪಂಚಮ್ಮನ್ನಗಳಾದ ಹೇತು ವಾಚುಕ 
ಶಬ್ದಗಳ ನಂತರ ಹಾಗೂ ಮನುಷ್ಯ ವಾಚಕ ಶಬ್ದಗಳ ನಂತರವು ವಿಕಲ್ಲದಿಂದ 
“ರೂಪ್ಯ' ಪ್ರತ್ಯಯವು ಬರುತ್ತದೆ. 

ಉದಾ-ಸಮರೂಪ್ಯಮ್‌ (ಯೋಗ್ಯವಾದ ಹೇತುವಿನಿಂದ ಬಂದ)-"ಸಮಾತ್‌ 
ಆಗತಮ್‌' ಎಂಬ ಅರ್ಥದಲ್ಲಿ ಹೇತುವಾಚಕವಾದ ಪ೦ಚಮ್ಯನ್ತ ಸಮ ಶಬ್ದದ 
ನಂತರ ಪ್ರಕೃತ ಸೂತ್ರದಿಂದ ರೂಪ್ಯ ಪ್ರತ್ಯಯವು ವೈಕಲ್ಪಿಕವಾಗಿ ಬರುತ್ತದೆ. ಅನ್ಯತರಸ್ಯಾಮ್‌ 
ಎಂದರೆ ಅನ್ಯತರಸ್ಯ ಆಮ್‌ ಎಂದು ಅರ್ಥ (ಎರಡರಲ್ಲಿ ಯಾವುದಾದರೂ ಒಂದನ್ನು 
ಸ್ವಿಕರಿಸಬಹದೆಂದು ಅರ್ಥ) 

ಈ ಸಮ ಶಬ್ದವು ಗಹಾದಿ ಗಣ ಪಠಿತವಾಗಿರುವುದರಿಂದ “ಗಹಾದೀಶ್ನ” ಎಂಬ 
ಸೂತ್ರದಿಂದ ಛ ಪ್ರತ್ಯಯವು ಬಂದು ರೂಪ್ಯ ಪ್ರತ್ಯಯವು ಬಾರದ ಪಕ್ಷದಲ್ಲಿ ಸಮೀಯಮ್‌ 
ಎಂಬ ವೈಕಲ್ಲಿಕ ರೂಪವು ಸಿದ್ಧಿಸುತ್ತದೆ. 

ಉದಾ-ವಿಷಮ ರೂಪಂ, ವಿಷಮೀಯಂ-ಮೇಲಿನ ಪ್ರಕ್ರಿಯೆಯಂತೆ ಹೇತು 
ವಾಚಕವಾದ ವಿಷಮ ಶಬ್ಧಕ್ಕೆ ವೈಕಲ್ಪಿಕವಾಗಿ ರೂಪ್ಯ ಮತ್ತು ಛ ಪ್ರತ್ಯಯಗಳನ್ನು 
ಸೇರಿಸುವುದರಿಂದ ವಿಷಮ ರೂಪಂ, ವಿಷಮಿಯಂ ಎ೦ಬ ರೂಪಗಳು ಸಿದ್ಧಿಸುತ್ತವೆ. 

ಉದಾ-(ದೇವದತ್ತರೂಪ್ಯಮ್‌ ದೇವದತ್ತನೆಂಬ ಮನುಷ್ಯನಿಂದ ಬಂದಿದ್ದು)- 


ಶೈಹಿಕಾಃ 1355 


ದೇವದತ್ತಾಗತಾಮ್‌ ಎಂಬ ಅರ್ಥದಲ್ಲಿ ಮನುಷ್ಯವಾಚಕವಾದ ಪಂಚಮ್ಯನ್ತ “ದೇವದತ್ತ' 
ಶಬ್ದದ ನಂತರ ರೂಪ್ಯ ಪ್ರತ್ಯಯವು ಬಂದು ದೇವದತ್ತರೂಪ್ಯಮ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 

ಉದಾ-ದೈವದತ್ತಮ್‌-(ದೇವದತ್ತನೆಂಬ ಮನುಷ್ಯನಿಂದ ಬಂದಿದ್ದು) “ರೂಪ್ಯ' 
ಪ್ರತ್ಯಯವು ಬಾರದ ಪಕ್ಷದಲ್ಲಿ ದೇವದತ್ತ ಶಬ್ದವು ನಾಮವಾಚಕವಾಗಿರುವುದರಿಂದ 
“ವಾ ನಾಮಧೇಯಸ್ಯ ವೃದ್ಧ ಸಂಜ್ಞಾವಾಚಾ” ಎಂಬ ವಾರ್ತಿಕದಿಂದ ವೈಕಲ್ಪಿಕ 
“ವೃದ್ಧಸಂಜ್ಞಾ' ಬಂದು “ವೃದ್ಧಾಚ್ಛಃ” ಎಂಬ ಸೂತ್ರದಿಂದ "ಛ' (ಈಯ್‌--ಅ) ಪ್ರತ್ಯಯವು 
ಬಂದು ದೈವದತ್ತಮ್‌, ಎಂಬ ರೂಪವು ಸಿದ್ಧವಾಗುತ್ತದೆ. ವೃದ್ಧ ಸಂಜ್ಞಾಬಾರದ 
ಪಕ್ಷದಲ್ಲಿ ಸಾಧಾರಣವಾಗಿ ಬರುವ ಅಣ್‌ ಪ್ರತ್ಯಯವು ಬಂದು ಆದಿವೃದ್ಧಿ 
ಮೊದಲಾವುಗಳಾಗಿ ದೈವದತ್ತಮ್‌ ಎಂಬ ರೂಪವು ಸಿದ್ಧಿಸುತ್ತದೆ. 

(ಆಗತಾರ್ಥದಲ್ಲ ಮಯಟ್‌ ವಿಧಿಸುವ ಸೂತ್ರ.) 

ಸೂತ್ರ-1೦4. ಮಯಟ್‌ ಚ ॥ 4-9-821 

ವೃತ್ತಿ-ಸಮಮಯಮ್‌। ದೇವದತ್ತಮಯಮ್‌॥ 

ಅ.ವೃ-“ತತ ಆಗತಃ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, 
“ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಧಿತಾಃ” “ಪ್ರಾಗ್‌ದೀವ್ಯತೊಣ್‌?”, 
“ಸಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಹೇತು ವಾಚಕ ಮತ್ತು ಮನುಷ್ಯ ವಾಚಕ ಪಂಚಮ್ಯನ್ತ ಸಮರ್ಥವಾದ 
ಪದಗಳ ನಂತರ ತತ ಆಗತಃ ಎಂಬ ಅರ್ಥದಲ್ಲಿ ಮಯಟ್‌ ಪ್ರತ್ಯಯವೂ (ಚ) 
ಬರುತ್ತದೆ. ಮಯಟ್‌ ಪ್ರತ್ಯಯದಲ್ಲಿ ಮಯ ಮಾತ್ರ ಉಳಿಯುತ್ತದೆ. 

ಉದಾ-ಸಮಮಯಮ್‌ (ಯೋಗ್ಯವಾದ ಹೇತುವಿನಿಂದ ಬಂದಿದ್ದು)-"ಸಮಾತ್‌ 
ಆಗತಮ್‌' ಎಂಬ ಅರ್ಥದಲ್ಲಿ ಪಂಚಮ್ಯನ್ತ ಸಮರ್ಥ ಸಮ ಶಬ್ದ; ದ ನಂತರ ಪ್ರಕೃತ 
ಸೂತ್ರದಿಂದ ಮಯಟ್‌ ಪ್ರತ್ಯಯವು ಬಂದು ಮೇಲಿನ ರೂಪವು ಸಿದ್ಧವಾಗಿದೆ. 

ಉದಾ-ದೇವದತ್ತಮಯಮ್‌ (ದೇವದತ್ತನೆಂಬ ಮನುಷ್ಯನಿಂದ ಬಂದಿದ್ದು)- 
“ದೇವದತ್ತಾತ್‌ ಆಗತಮ್‌' ಎಂಬ ಅರ್ಥದಲ್ಲಿ ಪಂಚಮ್ಯನ್ತ ಸಮರ್ಥ ದೇವದತ್ತ 
ಶಬ್ದದ ನಂತರ ಪ್ರಕೃತ ಸೂತ್ರದಿಂದ ಮಯಟ್‌ ಪ್ರತ್ಯಯವು ಬಂದು ಮೇಲಿನ 
ರೂಪವು ಸಿದ್ಧವಾಗಿದೆ. 

(ಪ್ರಭವತ್ಯರ್ಥದಲ್ಲ ಅಣಾದಿಪ್ರತ್ಯಯಗಳನ್ನು ವಿಧಿಸುವ ಸೂತ್ರ.) 

ಸೂತ್ರ-11೦೮. ಪ್ರಭವತಿ 4-3-831 

ವೃತ್ತಿ-ಹಿಮವತಃ ಪ್ರಭವತಿ ಹೈಮವತೀ ಗಂಗಾ 

ಅ.ವೃ್ಯ-“ತತ ಆಗತಃ” ಎಂಬ ಸೂತ್ರದಿಂದ ತತಃ ಎಂಬ ಪದವು ಮತ್ತು 
“ಪ್ರಾಗ್‌ದೀವ್ಯತೋ*ಣ್‌” ಎಂಬ ಸೂತ್ರದಿಂದ ಅಣ್‌ ಎಂಬ ಪದವು 


1356 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” 
“ಪ್ರಾಗ್‌ದೀವ್ಯತೊಂಣ್‌”, “ಸಮರ್ಥಾನಾಂ ಪ್ರಥಮಾದ್ವಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಪಂಚಮ್ಯನ್ತ ಸಮರ್ಥ ಪದದ ನಂತರ ಪ್ರಭವತಿ ಎಂಬ ಅರ್ಥದಲ್ಲಿ 
(ಮೊಟ್ಟಮೊದಲಾಗಿ ಕಾಣಿಸಿಕೊಳ್ಳುತ್ತದೆ ಎಂಬ ಅರ್ಥದಲ್ಲಿ) ಅಣ್‌ ಮೊದಲಾದ 
ಪ್ರತ್ಯಯಗಳು ಬರುತ್ತವೆ. 

ಉದಾ-(ಹಿಮವತಃ ಪ್ರಭವತಿ) "ಹೈಮವತೀ ಗ೦ಗಾ'-ಜಮಾಲಯ ಪರ್ವತದಿಂದ 
ಹುಟ್ಟಿದ ಅಥವಾ ಮೊಟ್ಟಮೊದಲಾಗಿ ಕಾಣಿಸಿಕೊಳ್ಳುವ ಗಂಗೆ. ಪಂಚಮ್ಯನ್ತವಾದ 
ಹಿಮವತಃ ಶಬ್ದದ ನಂತರ ಅಣ್‌ ಪ್ರತ್ಯಯವು ಬರುತ್ತದೆ. ಣಿತ್ವದ ಕಾರಣದಿಂದ 
ಆದಿವೃದ್ಧಿ ಮತ್ತು “ಯಸ್ಯೇತಿಚ” ಎಂಬ ಸೂತ್ರದಿಂದ ಹಿಮ ಶಬ್ದದ ಅಂತ್ಯ "ಅ' 
ಕಾರಕ್ಕೆ (ಅಸ್‌ -ಗೆ) ಲೋಪವಾಗಿ ಹೈಃ ಮುವತ್‌*ಅ ಎಂದಾಗುತ್ತದೆ. 
“ಟಡ್ಡಾಣಡ್‌ದ್ವಯಸರ್‌ಮಾತ್ರ ತ್ರಚ್‌” ಎಂಬ ಸೂತ್ರದಿಂದ ಸ್ತ್ರೀತ್ವ ವಿವಕ್ಷೆಯಲ್ಲಿ 'ಜೀಪ್‌(ಈ)' 

ಪ್ರತ್ಯಯೆವು ಬಂದ ನಂತರ “ಯಸ್ಯೇತಿಚ” ಎಂಬುದರಿಂದ 'ಅಂತ್ಯ “ಅ' ಕಾರಕ್ಕೆ 
ಮ ಬಂದು, ಹೈಮವತೀ (ಗಂಗಾ) ಎಂಬ ಸುಬಂತ ರೂಪವು ಸಿದ್ಧವಾಗುತ್ತದೆ. 


(ಗಚ್ಛತಿ ಅರ್ಥದಲ್ಲಿ ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ.) 

ಸೂತ್ರ-11೦6. ತದ್ಗಜ್ಛತಿ ಪಥಿದೂತಯೋಃ 14-3-85 

ವೃತ್ತಿ-ಸ್ರುಘ್ನಂ ಗಚ್ಛತಿ ಸ್ರೌಘ್ನಃ ಪನ್ಶಾಃ ದೂತೋವಾ॥ 

ಪ.ಛೇ-ತತ್‌, ಗಚ್ಛತಿ, ಪಢಿದೂತಯೋಃ। 

ಅ.ವೃ-“ಪ್ರತ್ಯಯಃ?”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” 
“ಪ್ರಾಗ್‌ದೀವ್ಯತೊಂಣ್‌”, “ಸಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ದ್ವಿತೀಯಾಂತ ಸಮರ್ಥ ಶಬ್ದದ ನಂತರ ಗಚ್ಛತಿ(ಆ ಸ್ಥಳವನ್ನು ಕುರಿತು 
ಹೋಗುತ್ತಾನೆ) ಎಂಬ ಅರ್ಥದಲ್ಲಿ ಅಣ್‌ ಮೊದಲಾದ ಪ್ರತ್ಯಯಗಳು ಬರುತ್ತವೆ. 
ಆದರೆ ಹೊಗುವಂತದ್ದು ಎಂಬುದು ಮಾರ್ಗವಾಗಿಯೂ ದೂತನಾಗಿಯೋ ಇರಬೇಕು. 

ಉದಾ-ಸ್ರುಘ್ನಂ ಗಚ್ಛತಿ ಸ್ರೌಘಃ $, ಪನ್ಮಾಃ ದೂತೋವಾ -್‌ಸ್ರುಘ್ನ, ವನ್ನು ಕುರಿತು' 
ಎಂಬ ಅರ್ಥದಲ್ಲಿ ದ್ವಿತೀಯಾಂತ ಶಬ್ದದ ನಂತರ ಪ್ರಕೃತ ಸೂತದಿಂದ ಅಣ್‌ 
ಪ್ರತ್ಯಯವು ಬಂದು ಸೌಫ್ನಃ ಎಂಬ ರೂಪವು ಸಿದ್ಧವಾಗುತ್ತದೆ. ಸ್ರುಘ್ನ ದೇಶಕ್ಕೆ 
ಹೋಗುವ ಮಾರ್ಗ ಅಥವಾ ದೂತನೆಂದು ಅರ್ಥ. 

(ಅಭಿನಿಷ್ಠಾಮತ್ಯರ್ಥದಲ್ಲ ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ.) 

ಸೂತ್ರ-11೦7. ಅಭಿಸನಿಷ್ಠ್ರಾಮತಿ ದ್ವಾರಮ್‌ ॥ 4-3-86 

ವೃತ್ತಿ-ಸ್ರುಘ್ನಃ ಮಭಿನಿಷ್ಟಾ; ಮತಿ ಸ್ರೌಘ್ನ ೦, ಕಾನ್ಯಕುಬ್ಬದ್ವಾರಮ್‌॥ 


ಶೈಹಿಕಾಃ 1357 


ಅ.ವೃ-“ತದ್ದಚ್ಛತಿ ಮ 1” ಎಂಬ ಸೂತ್ರದಿಂದ ತತ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ನ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಧಿತಾಃ” 
“ಪ್ರಾಗ್‌ದೀವೃತೊಣ್‌”, ಸ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಅದಕ್ಕೆ ಅಭಿಮುಖವಾಗಿ (ಎದುರಾಗಿ)ಹೊರಹೊಗುತ್ತಾನೆ ಎಂಬ ಅರ್ಥದಲ್ಲಿ 
ಹೊರಹೊಗುವಂತಹ ದ್ವಾರವಾಗಿದ್ದರೆ, ದ್ವಿತೀಯಾಂತ ಸಮರ್ಥ ಶಬ್ದದ ನಂತರ 
ಅಣಾದಿ ಪ್ರತ್ಯಯಗಳು ಬರುತ್ತವೆ. 

ಉದಾ-ಸ್ರುಘ್ನಮಭಿನಿಷ್ಕಾಮತಿ ಸ ಸ್ರೌಫ ಫ್ನಂ, ಕಾನ್ಯಕುಬ್ಬದ್ದಾರಮ್‌-ಸ್ರುಘ್ನಃ ವೆಂಬ ದೇಶದ 
ಕೋಟೆಯಿಂದ ಹೊರಬೀಳುಪ್ರದಕ್ಕಾಗಿ (ಕಾನ್ಯ ಕುಬ್ಬವನ್ನು ಕುರಿತು ಹೊಗುವ) ದ್ದಾರ. 

ಸ್ರುಘ್ನ-ಅಂ ಎಂಬುದು ಅರೌಕಿಕ ವಿಗ್ರಹವಾಕ್ಯ "ಅಭಿನಿಷ್ವಾ ಮತಿ ದ್ವಾರಮ್‌' 
ಎಂಬರ್ಥದಲ್ಲಿ ಅಣ್‌(ಅ) ಪ್ರತ್ಯಯವು ಬಂದಿದೆ. “ಸುಪೋಧಾತುಶ್ರಾತಿಪದಿಕಯೋಃ” 
ಎಂಬುದರಿಂದ ಸುಪ್‌(ಅಮ್‌)- ಗೆ ಲೋಪ ಬಂದು, ಸ್ರುಘ್ನ*ಅ ಎಂದಿರುತ್ತದೆ. 
“ಉ' ಕಾರಕ್ಕೆ ಆದಿವೃದ್ಧಿ ಬಂದು ಔ ಎಂದಾಗಿ “ಭ'ಸ೦ಜ್ಞಕ “ಅ'ಕಾರಕ್ಕೆ ಲೋಪ 
ಬಂದು ಸೌಫ್‌ನ್‌4ಅ= ಸ್ರೌಘ್ನ ಎಂದಿದ್ದಾಗ ಸುಬ೦ತ ಮಾಡಿದಾಗ ಸೌಫ್ನಂ ಎಂದು 
ರೂಪವು ಸಿದ್ಧವಾಗುತ್ತದೆ. 

(ಅಧಿಕರಿಸಿ ಮಾಡಿದ ಗ್ರಂಥಾರ್ಥದಲ್ಲ ಅಣಾದಿ ಪ್ರತ್ಯಯಗಳು 
ಯಥಾವಕಾಶವಾಗಿ ವಿಧಿಸುವ ಸೂತ್ರ.) 

ಸೂತ್ರ-1೦8. ಅಧಿಕೃತ್ಯ ಕೃತೇ ಗ್ರನ್ಫೇ।4-3-87/ 

ವೃತ್ತಿ-ಶಾರೀರಕಮಧಿಕೃತ್ಯ ಕೃತೋ ಗ್ರಂಥಃ ಶಾರೀರಕೀಯಃ॥ 

ಅ.ವೃ-“ತದ್ಗಚ್ಛತಿ ಪಥಿದೂತಯೋಃ” ಎಂಬ ಸೂತ್ರದಿಂದ ತತ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” 
“ಪ್ರಾಗ್‌ದೀವ್ಯತೊಂಣ್‌”, *ಸಮರ್ಥಾನಾಂ "ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಅದನ್ನು ಕುರಿತು ರಚಿಸಲಾದ ಗ್ರಂಥ' ಎ೦ಬ ಅರ್ಥದಲ್ಲಿ ಸಮರ್ಥವಾದ 
ದ್ವಿತೀಯಾಂತ ಪದದ ನಂತರ ಯಥಾವಕಾಶವಾಗಿ ಅಣಾದಿ ತದ್ಧಿತ ಪ್ರತ್ಯಯಗಳು 
ಬರುತ್ತವೆ. 

ಉದಾ-ಶಾರೀರಕಮಧಿಕೃತ್ಯ ಕೃತೋ ಗಂಥಃ ಶಾರೀರಕೀಯಃ-(ಆತ್ಮವನ್ನು ಕುರಿತು 
ರಚಿಸಿದ ಗ್ರಂಥ) ಶರೀರವುಳ್ಳಂತಹ ಜೀವಾತ್ಮನೇ ಶಾರೀರಕನು. ಇದು ಲೌಕಿಕ ವಿಗ್ರಹವಾಕ್ಯ 
ಶಾರೀರಕ4ಅಂ೦ ಎಂಬುದು ಅಲೌಕಿಕ ವಿಗ್ರಹವಾಕ್ಯ. ಮೊದಲೇ ಅಣ್‌ ಪ್ರತ್ಯಯ 
ಬಂದಿರುವುದರಿಂದ ಆದಿವೃದ್ಧಿ ಬಂದಿದೆ. “ವೃದ್ಧಾಚ್ಛಃ” ಎಂಬುದರಿಂದ ಛ (ಛ್‌+ಅ) 
ಪ್ರತ್ಯಯವು ಪ್ರಕೃತ ಸೂತ್ರದಿಂದ ಬಂದಿದೆ. ಛ ಪ್ರತ್ಯಯದಲ್ಲಿರುವ ಛ್‌-ಗೆ ಈಯ್‌ 
ಆದೇಶ ಬಂದು ಶಾರೀರಕ.-ಈಯ್‌* ಅ ಎಂದಿದ್ದಾಗ, ಶಾರೀರಕ ಎಂಬಲ್ಲಿರುವ 
ಅಂತ್ಯ “ಅ” ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು 


1356 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಭಿತಾಃ” 
“ಪ್ರಾಗ್‌ದೀವ್ಯತೊಂಣ್‌”, “ಸಮರ್ಥಾನಾಂ ಪ್ರಥಮಾದ್ವಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಪಂಚಮ್ಯನ್ನ ಸಮರ್ಥ ಪದದ ನಂತರ ಪ್ರಭವತಿ ಎಂಬ ಅರ್ಥದಲ್ಲಿ 
(ಮೊಟ್ಟಮೊದಲಾಗಿ ಕಾಣಿಸಿಕೊಳ್ಳುತ್ತದೆ ಎಂಬ ಅರ್ಥದಲ್ಲಿ) ಅಣ್‌ ಮೊದಲಾದ 
ಪ್ರತ್ಯಯಗಳು ಬರುತ್ತವೆ. 

ಉದಾ-(ಹಿಮವತಃ ಪ್ರಭವತಿ) “ಹೈಮವತೀ ಗಂಗಾ'-ಹಿಮಾಲಯ ಪರ್ವತದಿಂದ 
ಹುಟ್ಟಿದ ಅಥವಾ ಮೊಟ್ಟಮೊದಲಾಗಿ ಕಾಣಿಸಿಕೊಳ್ಳುವ ಗಂಗೆ. ಪಂಚಮ್ಯನ್ತವಾದ 
ಹಿಮವತಃ ಶಬ್ದದ ನಂತರ ಅಣ್‌ ಪ್ರತ್ಯಯವು ಬರುತ್ತದೆ. ಣಿತ್ವದ ಕಾರಣದಿಂದ 
ಆದಿವೃದ್ಧಿ ಮತ್ತು “ಯಸ್ಯೇತಿಚ” ಎಂಬ ಸೂತ್ರದಿಂದ ಹಿಮ ಶಬ್ದದ ಅಂತ್ಯ "ಅ' 
ಕಾರಕ್ಕೆ (ಅಸ್‌-ಗೆ) ಲೋಪವಾಗಿ ಹೈಮುವತ್‌--ಅ ಎಂದಾಗುತ್ತದೆ. 
“ಟಿಡ್ಡಾಣಇಗ್‌ದ್ವಯಸಚ್‌ಮಾತ್ರಚ್‌” ಎಂಬ ಸೂತ್ರದಿಂದ ಸ್ತೀತ್ವ ವಿವಕ್ಷೆಯಲ್ಲಿ "ಜೀಪ್‌(ಈ)' 
ಪ್ರತ್ಯಯವು ಬಂದ ನಂತರ “ಯಸ್ಯೇತಿಚ” ಎಂಬುದರಿಂದ ಅಂತ್ಯ “ಅ” ಕಾರಕ್ಕೆ 
ಲೋಪ ಬಂದು, ಹೈಮವತೀ (ಗಂಗಾ) ಎಂಬ ಸುಬಂತ ರೂಪವು ಸಿದ್ಧವಾಗುತ್ತದೆ. 

(ಗಚ್ಛತಿ ಅರ್ಥದಲ್ಲ ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ.) 

ಸೂತ್ರ-1೦6. ತಧ್ಗಜ್ಛತಿ ಪಥಿದೂತಯೋಃ ॥4-3-85॥ 

ವೃತ್ತಿ-ಸ್ರುಘ್ನಂ ಗಚ್ಛತಿ ಸ್ರೌಘ್ನಃ ಪನ್ಮಾಃ ದೂತೋವಾ॥ 

ಪ.ಛೇ-ತತ್‌, ಗಚ್ಛತಿ, Re 

ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಭಿತಾಃ” 
“ಪ್ರಾಗ್‌ದೀವ್ಯತೊಣ್‌?”, “ಸಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ದ್ವಿಶೀಯಾಂತ ಸಮರ್ಥ ಶಬ್ದದ ನಂತರ ಗಚ್ಛತಿ(ಆ ಸ್ಥಳವನ್ನು ಕುರಿತು 
ಹೋಗುತ್ತಾನೆ) ಎಂಬ ಅರ್ಥದಲ್ಲಿ ಅಣ್‌ ಮೊದಲಾದ ಪ್ರತ್ಯಯಗಳು ಬರುತ್ತವೆ. 
ಆದರೆ ಹೊಗುವಂತದ್ದು ಎಂಬುದು ಮಾರ್ಗವಾಗಿಯೂ ದೂತನಾಗಿಯೋ ಇರಬೇಕು. 

ಉದಾ-ಸ್ರುಘ್ನಂ ಗಚ್ಛತಿ ಸ್ರೌಘ್ನಃ, ಪನ್ನಾಃ ದೂತೋವಾ -"ಸುಪ್ಪ: ವನ್ನು ಕುರಿತು” 
ಎಂಬ ಅರ್ಥದಲ್ಲಿ ದ್ವಿತೀಯಾಂತ ಶಬ್ದದ ನಂತರ ಪ್ರಕೃತ ಸೂತ್ರದಿಂದ ಅಣ್‌ 
ಪ್ರತ್ಯಯವು ಬಂದು ಸಾಘ್ಯ ಎಂಬ ರೂಪವು ಸಿದ್ಧವಾಗುತ್ತದೆ. ಸ್ರುಘ್ನ ದೇಶಕ್ಕೆ 
ಹೋಗುವ ಮಾರ್ಗ ಅಥವಾ ದೂತನೆಂದು ಅರ್ಥ. 

(ಅಭಿನಿಷ್ಠಾಮತ್ಯುರ್ಥದಲ್ಲ ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ.) 

ಸೂತ್ರ-11೦7. ಅಭಸಿಷ್ಠ್ರಾಮತಿ ದ್ಹಾರಮ್‌ ॥ 4-9-86 

ವೃತ್ತಿ-ಸ್ರುಘ್ನ ಮಭಿನಿಷ್ಯಾಮತಿ ಸ್ರೌಘ್ನಂ, ಕಾನ್ಯಕುಬ್ಬದ್ವಾರಮ್‌॥ 


ಶೈಷಿಕಾಃ 1357 


ಅ.ವೃ-"ತದ್ಗಚ್ಛತಿ ಪಧಿದೂತಯೋಃ” ಎ೦ಬ ಸೂತ್ರದಿಂದ ತತ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ನ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಧಿತಾಃ” 
“ಪ್ರಾಗ್‌ದೀವ್ಯತೊಣ್‌”, “ಸ್ನಮರ್ಥಾನಾಂ : ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಅದಕ್ಕೆ ಅಭಿಮುಖವಾಗಿ (ಎದುರಾಗಿ)ಹೊರಹೊಗುತ್ತಾನೆ ಎಂಬ ಅರ್ಥದಲ್ಲಿ 
ಹೊರಹೊಗುವಂತಹ ದ್ವಾರವಾಗಿದ್ದರೆ, ದ್ವಿತೀಯಾಂತ ಸಮರ್ಥ ಶಬ್ದದ ನಂತರ 
ಅಣಾದಿ ಪ್ರತ್ಯಯಗಳು ಬರುತ್ತವೆ. 

ಉದಾ-ಸ್ರುಘ್ನಮಭಿನಿಷ್ಕಾಮತಿ ಸೌಫ್ನಂ, ಕಾನ್ಯಕುಬ್ಬದ್ದಾರಮ್‌-ಸ್ತುಪ್ಪ: ವೆಂಬ ದೇಶದ 
ಕೋಟೆಯಿಂದ ಹೊರಬೀಳುವುದಕ್ಕಾಗಿ (ಕಾನ್ಯ ಕುಬ್ಬವನ್ನು ಕುರಿತು ಹೊಗುವ) ದ್ದಾರ. 
ಸ್ರುಘ್ನಅ೦ ಎಂಬುದು ಅಲೌಕಿಕ ವಿಗ್ರಹವಾಕ್ಯ "ಅಭಿನಿಷ್ಯಾ ಮತಿ ದ್ವಾರಮ್‌' 
ಎಂಬರ್ಥದಲ್ಲಿ ಅಣ್‌(ಅ) ಪ್ರತ್ಯಯವು ಬಂದಿದೆ. “ಸುಪೋಧಾತುಶ್ರಾತಿಪದಿಕಟೋಃ” 
ಎಂಬುದರಿಂದ ಸುಪ್‌(ಅಮ್‌)- -ಗೆ ಲೋಪ ಬಂದು, ಸ್ತುಪ್ನಃಅ ಎಂದಿರುತ್ತದೆ. 
ಉ' ಕಾರಕ್ಕೆ ಆದಿವೃದ್ಧಿ ಬಂದು ಔ ಎಂದಾಗಿ "ಭ'ಸ ೦ಜ್ನಕ "ಅಕಾರಕ್ಕೆ ಲೋಪ 
ಬಂದು ಸೌಫ್‌ನ್‌+ಅ- ಸ್ರೌಫ್ನ ಎಂದಿದ್ದಾಗ ಸುಬಂತ ಮಾಡಿದಾಗ ಸ್ರೌಘ್ನಂ ಎಂದು 
ರೂಪವು ಸಿದ್ಧವಾಗುತ್ತದೆ. 
(ಅಧಿಕರಿಸಿ ಮಾಡಿದ ಗ್ರಂಥಾರ್ಥದಲ್ಲ ಅಣಾದಿ ಪ್ರತ್ಯಯಗಳು 
ಯಥಾವಕಾಶವಾಗಿ ವಿಧಿಸುವ ಸೂತ್ರ.) 

ಸೂತ್ರ-1೦8. ಅಧಿಕೃತ್ಯ ಕೃತೇ ಗನ್ನೇ॥4-3-87॥ 

ವೃತ್ತಿ-ಶಾರೀರಕಮಧಿಕೃತ್ಯ ಕೃತೋ ಗಂಥಃ ಶಾರೀರಕೀಯಃ। 

ಅ.ವೃ-“ತದ್ಗಚ್ಚತಿ ಪಥಿದೂತಯೋಃ” ಎಂಬ ಸೂತ್ರದಿಂದ ತತ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” 
“ಪ್ರಾಗ್‌ದೀವ್ಯತೊಣ್‌?”, “ಸಮರ್ಥಾನಾಂ "ಪ್ರಥಮಾದ್ವಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಅದನ್ನು ಕುರಿತು ರಚಿಸಲಾದ ಗ್ರಂಥ' ಎ೦ಬ ಅರ್ಥದಲ್ಲಿ ಸಮರ್ಥವಾದ 
ದ್ವಿತೀಯಾಂತ ಪದದ ನಂತರ ಯಥಾವಕಾಶವಾಗಿ ಅಣಾದಿ ತದ್ಧಿತ ಪ್ರತ್ಯಯಗಳು 
ಬರುತ್ತವೆ. 

ಉದಾ-ಶಾರೀರಕಮಧಿಕೃತ್ಯ ಕೃತೋ ಗ್ರಂಥಃ ಶಾರೀರಕೀಯಃ-(ಆತ್ಮವನ್ನು ಕುರಿತು 
ರಚಿಸಿದ ಗ್ರಂಥ) ಶರೀರವುಳ್ಳಂತಹ ಜೀವಾತ್ಮನೇ ಶಾರೀರಕನು. ಇದು ಲೌಕಿಕ ವಿಗ್ರಹವಾಕ್ಯ 
ಶಾರೀರಕ--ಅ೦ ಎಂಬುದು ಅಲೌಕಿಕ ವಿಗ್ರಹವಾಕ್ಯ ಮೊದಲೇ ಅಣ್‌ ಪ್ರತ್ಯಯ 
ಬಂದಿರುವುದರಿಂದ ಆದಿವೃದ್ಧಿ ಬಂದಿದೆ. “ವೃದ್ಧಾಚ್ಛಃ” ಎಂಬುದರಿಂದ ಛ (ಛ್‌+ಅ) 
ಪ್ರತ್ಯಯವು ಪ್ರಕೃತ ಸೂತ್ರದಿಂದ ಬಂದಿದೆ. ಛ ಪ್ರತ್ಯಯದಲ್ಲಿರುವ ಛ್‌-ಗೆ ಈಯ್‌ 
ಆದೇಶ ಬಂದು ಶಾರೀರಕ--ಈಯ್‌. ಅ ಎಂದಿದ್ದಾಗ, ಶಾರೀರಕ ಎಂಬಲ್ಲಿರುವ 
ಅಂತ್ಯ "ಅ ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು 


1358 | ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಶಾರೀರಕ್‌4ಈಯ=ಶಾರೀರಕೀಯ ಎಂದಾದ ಮೇಲೆ ಸುಬಂತ ಮಾಡಿದ ಮೇಲೆ 
ಶಾರೀರಕೀಯಃ ಎಂದು ರೂಪವು ಸಿದ್ಧವಾಗುತ್ತದೆ. 


(ನಿವಾಸಾರ್ಥದಲ್ಲ ಅಣಾದಿಗಳನ್ನು ವಿಧಿಸುವ ಸೂತ್ರ.) 

ಸೂತ್ರ-'1೦9. ಸೊಆಸ್ಯ ನಿವಾಸಃ ॥4-3-89॥ 

ವೃತ್ತಿ-ಸ್ರುಘ್ನಃ ನಿವಾಸಃ ಅಸ್ಯ ಸ್ರೌಪ್ನಃ ॥ 

ಪ.ಛೇ-ಸಃ, ಅಸ್ಯ, ನಿವಾಸಃ 

ಅ.ವೃ-“ಪ್ರತ್ಯಯಃ?”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” 
“ಪ್ರಾಗ್‌ದೀವ್ಯತೋಣ್‌”, “ಸಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಪ್ರಥಮಾನ್ತ ಸಮರ್ಥ ಪ್ರಾತಿಪದಿಕ ನಂತರ “ಅದು ಇವನ ವಾಸ ಸ್ಥಾನ' 
ಎಂಬ ಅರ್ಥದಲ್ಲಿ ಅಣ್‌ ಮೊದಲಾದ ಪ್ರತ್ಯಯಗಳು ಬರುತ್ತವೆ. 

ಉದಾ-ಸ್ರೌಘ್ನಃ: ಸ್ರುಘ್ನವೆ೦ಬ ದೇಶವನ್ನು ವಾಸಸ್ಥಾನವಾಗಿ ಉಳ್ಳವನು-"ಸ್ರುಘ್ನಃ 
ನಿವಾಸಃ ಅಸ್ಯ' ಎಂಬುದು ಲೌಕಿಕ ವಿಗ್ರಹವಾಕ್ಯ ಸ್ರುಘ್ನ*ಸು ಎಂಬುದು ಅಲೌಕಿಕ 
ವಿಗ್ರಹವಾಕ್ಯ. ಪ್ರಕೃತ ಸೂತ್ರದಿಂದ ಅಣ್‌ ಪ್ರತ್ಯಯವು ಬಂದು ಆದಿವೃದ್ಧಿಯಾಗಿ 
ಸ್ರೌಘ್ಯ*ಸು*ಅ ಎಂದಿದ್ದಾಗ, ಸುಪ್‌ ಲೋಪವಾಗಿ, ಸ್ರೌಘ್ನ ಎಂಬಲ್ಲಿರುವ ಅಂತ್ಯ 
“ಅ'ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಅಂತ್ಯ "ಅ'ಕಾರ ಲೋಪವಾಗಿ ಸ್ರೌಫ್ಟ್‌* ಅ 
ಸ್ರೌಘ್ನ ಎಂದಾದ ಮೇಲೆ ಸುಬಂತ ಮಾಡಿದಾಗ ಸೌಫ್ನಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 

(ಪ್ರೋಕ್ತಾರ್ಥದಲ್ಲ ಅಣಾದಿ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ-11೦. ತೇನ ಪ್ರೋಕ್ತಮ್‌ ॥ 4-3-1೦1 

ವೃತ್ತಿ-ಪಾಣಿನಿನಾ ಪ್ರೋಕ್ತಮ್‌ ಪಾಣಿನೀಯಮ್‌॥ 

ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” 
“ಪ್ರಾಗ್‌ದೀವ್ಯತೊಣ್‌?”, “ಸಮರ್ಥಾನಾಂ ಪ್ರಥಮಾದ್ದಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಅವನಿಂದ ಹೇಳಲ್ಪಟ್ಟಿತು' ಎಂಬ ಅರ್ಥದಲ್ಲಿ ತೃತೀಯಾಂತ ಸಮರ್ಥ 
ಶಬ್ದಗಳ ನಂತರ ಅಣ್‌ ಮೊದಲಾದ ಪ್ರತ್ಯಯಗಳು ಬರುತ್ತವೆ. 

ಉದಾ-ಪಾಣಿನೀಯಮ್‌-(ಪಾಣಿನಿಯವರಿಂದ ಹೇಳಲ್ಪಟ್ಟ ಶಾಸ್ತ್ರ-“ಪಾಣಿನಿನಾ 
ಪ್ರೋಕ್ತಮ್‌' ಎಂಬುದು ಲೌಕಿಕ ವಿಗ್ರಹವಾಕ್ಯ. ಪಾಣಿನಿ*ಟಾ ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ ಪ್ರಕೃತ ಸೂತ್ರದಿಂದ ಛ ಪ್ರತ್ಯಯವು ಬರುತ್ತದೆ. ಇದರಲ್ಲಿ ಆದಿ ಅಚ್‌ 
ವರ್ಣವು ವೃದ್ಧಿ-ಅಕ್ಷರವಾಗಿದೆ. ಆದ್ದರಿಂದ “ವೃದ್ಧಿರ್ಯಯಸ್ಕ್ಯಾಚಾಮಾದಿಸ್ತದ್‌ ವೃದ್ಧಂ” 
ಎಂಬ ಸೂತ್ರದಿಂದ ವೃದ್ಧ ಸಂಜ್ಞೆಯನ್ನು ಹೊಂದಿದೆ. ಆದ್ದರಿಂದ “ವೃದ್ಧಾಚ್ಛಃ” 


ಶೈಹಿಕಾಃ 1359 


ಎಂಬ ಸೂತ್ರದಿಂದ ಛ ಪ್ರತ್ಯಯ ಬಂದು “ಆಯನೇಯ್‌ ಪ್ರತ್ಯಯಾದೀನಾಮ್‌” 
ಎಂಬ ಸೂತ್ರದಿಂದ ಛ (ಛ್‌+ಅ)ಪ್ರತ್ಯಯ ಬಂದು, ಛ್‌-ಗೆ ಈಯ್‌ ಬಂದು 
ಪಾಣಿನಿ*ಈಯ ಎಂದಿದ್ದಾಗ ನಿ-ಯಲ್ಲಿರುವ “ಭ'ಸಂಜ್ಞೆಯುಳ್ಳ "ಇ'ಕಾರಕ್ಕೆ “ಯಸ್ಯೇತಿಚ” 
ಎಂಬುದರಿಂದ ಲೋಪ ಬಂದು, ಪಾಣಿನ್‌4ಠಕಯ್‌4+ಅ-ಪಾಣಿನಿಯ ಎಂದಿದ್ದಾಗ, 
ಸುಬಂತ ಮಾಡಿದ ಮೇಲೆ ನಪುಂಸಕ ಲಿಂಗದಲ್ಲಿ ಪೂರ್ವ ರೂಪದಿಂದ 
ಪಾಣಿನೀಯ-ಅಂ-ಪಾಣಿನೀಯಮ್‌ ರೂಪವು ಸಿದ್ಧವಾಗಿದೆ. 


(ಇದಮ್‌ (ಅವನಿಗೆ ಸಂಬಂಧಿಸಿದ್ದು) ಎಂಬ ಅರ್ಥದಲ್ಲಿ 
ಅಣಾದಿ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ-11. ತಸ್ಕೇದಮ್‌ ।4-3-120॥ 
ವೃತ್ತಿ-ಉಪಗೋರಿದಮ್‌ ಔಪಗವಮ್‌ ॥ 


ಇತಿ ಶೈಷಿಕ ಪ್ರಕರಣಂ ॥೮॥ 


ಪ.ಛೇ.-ತಸ್ಯ, ಇದಮ್‌ । 

ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಭಿತಾಃ” 
“ಪ್ರಾಗ್‌ದೀವ್ಯತೊಣ್‌”, “ಸಮರ್ಥಾನಾಂ ಪ್ರಥಮಾದ್ವಾ' ಮತ್ತು “ಶೇಷೇ” ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಇದು ಅವನದ್ದು' ಎಂಬ ಅರ್ಥದಲ್ಲಿ ಸಮರ್ಥವಾದ ಷಷ್ಟ್ಯಂತ ಶಬ್ದದ 
ನಂತರ ಅಣ್‌ ಮೊದಲಾದ ಪ್ರತ್ಯಯಗಳು ಬರುತ್ತವೆ. 

ಉದಾ-ಔಪಗವಮ್‌-(ಉಪಗುವಿಗೆ ಸಂಬಂಧಿಸಿದ್ದು) ಎಂಬ ಅರ್ಥದಲ್ಲಿ ಶೈಷಿಕ 
ಅಣ್‌ ಪ್ರತ್ಯಯವು ಉಪಗು ಶಬ್ದದ ನಂತರ ಬರುತ್ತದೆ. ಉಪಗೋಃ ಇದಮ್‌ 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಉಪಗು+ಜಸ್‌4ಅಣ್‌ ಎಂದಿದ್ದಾಗ, 
“ಸುಪೋಧಾತುಪ್ರಾತಿಪದಿಕಯೋಳ” ಎಂಬುದರಿಂದ ಜಸ್‌-ಗೆ ಲೋಪ ಬಂದು 
ಉಪಗು+೬ಅಣ್‌ ಎಂದಿದ್ದಾಗ, “ಓರ್ಗುಣಃ” ಸೂತ್ರದಿಂದ ಗುಣ ಬಂದು ನಂತರ 
ಅವಾದೇಶ ಬಂದು ಆದಿವೃದ್ಧಿಯಿಂದ ಔಪಗವಮ್‌ ರೂಪವು ಸಿದ್ಧವಾಗುತ್ತದೆ. 


ಇಲ್ಲಗೆ ಶೈಹಿಕ (458) ಪ್ರಕರಣವು ಮುಗಿಯಿತು 


ಪ್ರಕರಣ-49: ವಏಿಶಾರಾರ್ಥಶಾಃ 


(ಸೂತ್ರ ಸಂಖ್ಯೆ 1111 ರಿಂದ 116 ವರೆಗೆ) (ಪ್ರಾದ್ದೀವ್ಯತೀಯ ಪ್ರಕರಣ) 
(ಅಣ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ. 112-ತಸ್ಯ ವಿಕಾರಃ (4-3-134) 

ವೃತ್ತಿ-(ವಾ॥ ಅಶ್ಮನೋ ವಿಕಾರೇ ಟಿಲೋಪೋ ವಕ್ತವ್ಯಃ)- 

ಅಶ್ಮನೋ ವಿಕಾರಃ ಆಶ್ಮಃ / ಬಾಸ್ಕನಃ / ಮಾರ್ತಿಕಃ 

ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” 
“ಪ್ರಾಗ್‌ ದೀವ್ಯತೋಣ್‌”, “ಸಮರ್ಥಾನಾಂ ಪ್ರಥಮಾದ್ವಾ' ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-“ಅದರ ವಿಕಾರ” ಅರ್ಥದಲ್ಲಿ "ಅಣ್‌' ಮೊದಲಾದ ಪ್ರತ್ಯಯಗಳು ಬರುತ್ತವೆ. 

“ತಸ್ಯೇದಂ” ಎಂಬ ಸೂತ್ರದಿಂದ "ತಸ್ಯ' ಎಂಬ ಪದದ ಅನುವೃತ್ತಿಯು ಆಗುತ್ತಿತ್ತು. 
ಮತ್ತು ಇಲ್ಲಿ ಅದನ್ನು ಹೇಳಬೇಕಾದ ಅವಶ್ಯಕತೆಯು ಇರಲಿಲ್ಲ. ಆದರೂ ಇಲ್ಲಿ 
ಹೇಳಿರುವ ಉದ್ದೇಶವೇನೆಂದರೆ, ಶೇಷಾಧಿಕಾರವು ಇಲ್ಲಿ ನಿವೃತ್ತವಾಗಿದೆ. 

ವಾರ್ತಿಕ-ಅಶ್ಮನೋ ವಿಕಾರೇ ಟಿಲೋಪೋ ವಕ್ತವ್ಯಃ। 

ಅರ್ಥ-ವಿಕಾರಾರ್ಥದಲ್ಲಿ ಪ್ರತ್ಯಯವು ಬಂದ ಮೇಲೆ “ಅಶ್ಮನ್‌' ಶಬ್ದಕ್ಕೆ ಟಿ ಲೋಪವು 
ಬರುತ್ತದೆ. ಅಶ್ಮನ್‌ ನಲ್ಲಿ ಅಂತ್ಯ "ಅಚ್‌' ಎಂದರೆ "ಮ' ಕಾರದ ನಂತರ ಇರುವ “ಅ' 
ಕಾರ ಮತ್ತು ಅದರ ಜೊತೆಗೆ ಕೂಡಿರುವ "ನ್‌' ಕಾರ. ಈ “ಅನ್‌' ಎಂಬುದಕ್ಕೆ "ಟಿ' 
ಎಂದು ಸಂಜ್ಞೆ ಬರುತ್ತದೆ. ಪ್ರತ್ಯಯ ಬಂದ ಮೇಲೆ ಅಶ್ಮನ್‌--ಅ ಎಂದಿದ್ದಾಗ, ಮೊದಲು 
“ನಸ್ತದ್ಧೀತೇ” ಎಂಬ ಸೂತ್ರದಿಂದ ಟಿ ಲೋಪವು ಪ್ರಾಪ್ತವಾಗುತ್ತದೆ. ಇದಕ್ಕೆ ಪ್ರಕೃತಿ 
ಭಾವವನ್ನು ವಿಧಿಸುವಂತಹ "ಅನ್‌' ಎಂಬುದನ್ನು ಪ್ರಕೃತ ಸೂತ್ರವು ಬಾಧಿಸುತ್ತದೆ. 
ಅದನ್ನು ಬಾಧಿಸುವುದಕ್ಕಾಗಿ ಪ್ರಕೃತ ವಾರ್ತಿಕವು ಹೊರಟಿದೆ. 

ಉದಾ-1) ಆಶ್ಮಃ (ಕಲ್ಲಿನ ವಿಕಾರ)-“ಅಶ್ಮನಃ ವಿಕಾರಃ' ಎಂಬುದು ಲೌಕಿಕ ವಿಗ್ರಹ 
ವಾಕ್ಯ. ಅಶ್ಮನ್‌*ಜಸ್‌ ಅಲೌಕಿಕ ವಿಗ್ರಹ ವಾಕ್ಯ ಪ್ರಕೃತ ಸೂತ್ರದಿಂದ ಅಣ್‌ ಪ್ರತ್ಯಯ 
ಬಂದ ಮೇಲೆ, ಪ್ರಾತಿಪದಿಕ ಸಂಜ್ಞೆಯು ಬರುತ್ತದೆ. ಇದಕ್ಕೆ "ಸುಪ್‌' ಸೇರಿಸಿದಾಗ 
“ಸುಪೋಧಾತುಪ್ರಾತಿಪದಿಕಯೋ8ಃ” ಸೂತ್ರದಿಂದ "ಸುಪ್‌'ಗೆ "ಲುಕ್‌' ಬಂದು ಅಶ್ನನ್‌--ಅ 
ಎಂದಿರುತ್ತದೆ. ಇದು ಣಿತ್‌ ಆಗಿರುವುದರಿಂದ “ಆದಿವೃದ್ಧಿ' 'ಯು ಬರುತ್ತದೆ. "ಟಿ 
ಸಂಜ್ಞೆಯನ್ನು ಹೊಂದಿರುವ "ಅನ್‌'ಗೆ ಪ್ರಕೃತ ವಾರ್ತಿಕದಿಂದ ಲೋಪ ಬರುತ್ತದೆ. 
ಆಶ್ಮ್‌-ಅಆಶ್ಮ ಎಂದಿದ್ದಾಗ ಇದನ್ನು ಸುಬ೦ತ ಮಾಡಿದರೆ ಅಶ್ವ; ರೂಪ ಸಿದ್ಧವಾಗುತ್ತದೆ. 


(ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1113. ಅವಯವೇ ಚ ಪ್ರಾಣ್ಯೋಷಧಿ-ವೃಕ್ಷೇಭ್ಯಃ। (4-3-135) 
ವೃತ್ತಿ-ಚಾತ್‌ ವಿಕಾರೇ। ಮಯೂರಸ್ಯ ಅವಯವ: ವಾ ಮಯೂರಃ॥ 


ವಿಕಾರಾರ್ಥಕಾಃ 1361 


ಮೌರ್ವಂ-ಕಾಂಡಂ ಭಸ್ಮವಾ। ಪೈಪ್ಟಲಂ 

ಅ.ವ್ಯ-“ತಸ್ಯ ವಿಕಾರ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ “ಪ್ರತ್ಯಯಃ?, “ಪರಶ್ಚ', 
“ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” “ಪ್ರಾಗ್‌ದೀವ್ಯತೊಂಣ್‌”, “ಸಮರ್ಥಾನಾಂ 
ಪ್ರಥಮಾದ್ದಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಪ್ರಾಣಿ, ಜೌಷಧಿ ಮತ್ತು ವೃಕ್ಷ ಶಬ್ದಗಳ ನಂತರ ವಿಕಾರ ಮತ್ತು ಅವಯವ 
ಎ೦ಬ ಅರ್ಥದಲ್ಲಿ "ಅಣ್‌' ಮೊದಲಾದ ಪ್ರತ್ಯಯಗಳು ಬರುತ್ತವೆ. 

ಉದಾ-1 ಪ್ರಾಣಿವಾಚಕಕ್ಕೆ ಉದಾ-ಮಾಯೂರಃ (ನವಿಲಿನ ಅವಯವ/ಅದರ 
ವಿಕಾರ)-"'ಮಯೂರಸ್ಯ ವಿಕಾರಃ' ಅಥವಾ ಅವಯವಃ ಎಂಬುದು ಲೌಕಿಕ ವಿಗ್ರಹ 
ವಾಕ್ಯ, ಮಯೂರ--ಜಸ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ ಪ್ರಕೃತ ಸೂತ್ರದಿಂದ 
ಅಣ್‌ ಪ್ರತ್ಯಯವು ಬಂದು ಪ್ರಾತಿಪದಿಕವಾದ ಮೇಲೆ “ಸುಪೋಧಾತು 
ಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌ ಗೆ ಲುಕ್‌ ಬಂದು, ಮಯೂರ-ಅ 
ಎಂದಿರುತ್ತದೆ. ಇದು ಣಿತ್‌ ಆಗಿರುವುದರಿಂದ ಆದಿವೃದ್ಧಿ ಬಂದು “ಭ' ಸ೦ಜ್ಜೆಯುಳ್ಳ 
ರೇಘೋತ್ತರ "ಅ' ಕಾರಕ್ಕೆ ಲೋಪ ಬಂದು ಮಾಯೂರ್‌4ಅ-=-ಮಾಯೂರ 
ಎಂದಿರುತ್ತದೆ. ಇದನ್ನು ಸುಬಂತ ಮಾಡಿದ ಮೇಲೆ ಮಾಯೂರಃ ಎಂದಾಗುತ್ತದೆ. 

ಉದಾ-2) ಮೌರ್ವಂ (ಜೌಷಧಿ ವಿಶೇಷ)-ಮೂರ್ವ ಎಂಬ ಜೌಷಧಿ 
ವಿಶೇಷವಾದ ಬಳ್ಳಿ ಅಥವಾ ಅದರ ಅವಯವ ಅಥವಾ ಅದರ ವಿಕಾರ (ಭಸ್ಮ)- 
ಮೂರ್ವಾಯಾಃ ವಿಕಾರಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಮೂರ್ವಾ4ಜಸ್‌ 
ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. “ತಸ್ಯ ವಿಕಾರಃ” ಎ೦ಬ ಸೂತ್ರದಿಂದ “ಅಣ್‌' 
ಪ್ರತ್ಯಯವು ಬಂದು, ಪ್ರಾತಿಪದಿಕವಾದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” 
ಸೂತ್ರದಿಂದ ಸುಪ್‌ ಗೆ ಲುಕ್‌ ಬಂದು ಮೂರ್ವ+ಅ ಎಂದಾಗಿ. ಇದು ತದ್ದಿತವಾಗಿರು 
ವುದರಿಂದ ಆದಿವೃದ್ಧಿ ಬಂದು "ಭ್‌' ಸಂಜ್ಞಕ "ಆ' ಕಾರಕ್ಕೆ ಲೋಪ ಬಂದು, ಮೌರ್ವ 
+ಅ4ಮೌರ್ವ ಎಂದಾಗುತ್ತದೆ. ಸುಬಂತ ಮಾಡಿದ ಮೇಲೆ ಮೌರ್ವಂ ಎಂದಾಗುತ್ತದೆ. 

ಉದಾ-3) (ವೃಕ್ಷ ವಾಚಕಕ್ಕೆ)- ಪೈಪ್ಪಲಂ (ಪಿಪ್ತಲ ಎಂಬ ವೃಕ್ಷದ ಅವಯವ 
ಅಥವಾ ಅದರ ಭಸ್ರ-ಪಿಪ್ತಲಸ, ವಿಕಾರಃ ಅಥವಾ ಅವಯವ ಎಂಬುದು ಲೌಕಿಕ 
ವಿಗ್ರಹ ವಾಕ್ಯ. ಪಿಪ್ಪಲ*ಜಸ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಕ . ಪ್ರಕೃತ ಸೂತ್ರದಿಂದ 

ಅಣ್‌ ಪ್ರತ್ಯಯ ಬಂದು ಪ್ರಾತಿಪದಿಕವಾದಮೇಲೆ “ಸುಪೋ ಧಾತುಪಾತಿವಿಕಯೊಗ!” 
ಎಂಬ ಸೂತ್ರದಿಂದ “ಸುಪ್‌' ಗೆ ಲುಕ್‌ ಬಂದು ಪಿಪ್ಪಲ*ಅ ಎಂದಿರುತ್ತದೆ. 
ತದಿತವಾಗಿರುವುದರಿಂದ ಣಿತ್‌ ನಿಂದ ಆದಿವೃದ್ಧಿ ಬಂದು "ಜೆ ಸಂಡ್ಛ “ಅ” 
ಕಾರಕ್ಕೆ ಲೋಪ ಬಂದು ಪೈಪ್ಟಲ್‌- ಅಪೈಪ್ಟಲ ಎಂದಾಗುತ್ತದೆ. ಸುಬಂತ ಮಾಡಿದ 
ಮೇಲೆ ಪೈಪ್ಪ್ತಲಂ ಎಂಬ ರೂಪವು ಸಿದ್ದವಾಗುತ್ತದೆ. 


CN 


1362 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಮಯಟ್‌ ಪ್ರತ್ಯಯವನ್ನು ವೈಕಲ್ಪಕವಾಗಿ ವಿಧಿಸುವ ಸೂತ್ರ) 
ಸೂತ್ರ-114.ಮಯಡ್‌ ವೈತಯೋರ್ಭಾಷಾಯಾಮಭಕ್ಷ್ಯಾಚ್ಠಾದನಯೋಃ(4-3-143) 
ವೃತ್ತಿ-ಪ್ರಕೃತಿ ಮಾತ್ರಾತ್‌ ಮಯಟ್‌ ವಾ ಸ್ಯಾತ್‌। ವಿಕಾರಾಯವಯೋಃ ಆಶ್ಮಮಯಂ, 
ಆಶ್ಮನಂ, ಅಭಕ್ಷೆ ೫ ಇತ್ಯಾದಿ ಕಿಂ? ಮೌದ್ಗಃ ಸೂಪಃ ಕಾರ್ಪಾಸಂ ಆಚ್ಛಾದನಂ। 


ಪ.ಛೇ-ಮಯಟ್‌ ವಾ ಏತಿಯೋಃ ಭಾಷಾಯಾಂ, ಅಭಕ್ಷ್ಯಾ, ಆಚ್ಛಾದನಯೋಃ 

ಅ.ವೃ-“ತಸ್ಯ ವಿಕಾರಃ” ಎಂಬ ಸೂತ್ರದಿಂದ ತಸ್ಯ ಪದವು ಅನುವೃತ್ತವಾಗುತ್ತದೆ. 
“ಪ್ರತ್ಯಯಃ”, “ಪರಶ್ನ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” “ಪ್ರಾಗ್‌ದೀವ್ಯತೊಂಣ್‌”, 
“ಸಮರ್ಥಾನಾಂ ಪ್ರಥಮಾದ್ದಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಅವಯವ ಮತ್ತು ವಿಕಾರಾರ್ಥಗಳಲ್ಲಿ ಎಲ್ಲ ಪ್ರಕೃತಿವಾಚಕ ಶಬ್ದಗಳ 
ನಂತರ ಲೌಕಿಕ ಭಾಷೆಯಲ್ಲಿ ಭಕ್ಷ್ಯ ಮತ್ತು ಆಚ್ಛಾದನಗಳಿಗಿ೦ತ ಭಿನ್ನವಾದ ಅರ್ಥದಲ್ಲಿ 
ಮಯಟ್‌ ಪ್ರತ್ಯಯವು ವಿಕಲ್ಪವಾಗಿ ಬರುತ್ತದೆ. 

ಉದಾ-ಆಶ್ಮಮಯಂ-ಆಶ್ಮನಃ-“ಅವಯವಃ ವಿಕಾರೋವಾ” ಎಂಬ ಸೂತ್ರದಿಂದ 
ಮಯಟ್‌ ಪ್ರತ್ಯಯವು ಬರುತ್ತದೆ. ಅಂತರ್ಗತವಾದ ವಿಭಕ್ತಿಯನ್ನಾಶ್ರಯಿಸಿ ಪದತ್ವವು 
ಇರುವುದರಿಂದ “ನಲೋಪಃ ಪ್ರಾತಿಪದಿಕಾಂತಸ್ಯ” ಎಂಬ ಸೂತ್ರದಿಂದ "ನ್‌' ಕಾರ 
ಲೋಪವಾಗಿ ಆಶ್ಮಮಯಂ ಎಂಬ ರೂಪವು ಸಿದ್ಧಿಸುತ್ತದೆ. 

“ಮಂತುಟ್‌' ಬಾರದ ಪಕ್ಷದಲ್ಲಿ ಅಣ್‌ ಪ್ರತ್ಯಂಯವಮು ಬರುತ್ತದೆ. 
ಅವಯವಾರ್ಥವಾಗಿದ್ದಾಗ “ಅನ್‌' ಎಂಬ ಸೂತ್ರದಿಂದ "ಟಿ' ಲೋಪವು 
ನಿಷೇಧಿಸಲ್ಲಡುವುದರಿಂದ ಆಶ್ಮನಂ ಎಂಬ ರೂಪವು ಸಿದ್ಧವಾಗುತ್ತದೆ. 

ವಿಕಾರಾರ್ಥದಲ್ಲಿ “ಅಶ್ಮನೋ ವಿಕಾರೇ ಟಿ ಲೋಪೋ ವಕ್ತವ್ಯಃ” ಎಂಬ 
ವಾರ್ತಿಕದಿಂದ “ಟಿ' ಲೋಪವು ಬಂದು “ಆಶ್ಮಂ' ಎಂಬ ರೂಪವು ಸಿದ್ಧವಾಗುತ್ತದೆ. 

ಅಭಕ್ಷ ೯ ಅಚ್ಛಾದನಯೋಃ ಎಂದು ಹೇಳಿರುವುದರಿಂದ ಭಕ್ಷ್ಯ ಮತ್ತು ಆಚ್ಛಾದನ 
ವಾಚಕಗಳಾದ ಮೌದ್ಗಃ, ಕಾರ್ಪಾಸ೦ ಎಂಬ ಪದಗಳಲ್ಲಿ ಮಯಟ್‌ ಬರುವುದಿಲ್ಲ. 
“ಮುದ್ಗಾನಾಂ ಅವಯವಃ ವಿಕಾರೋವಾ', "ಕರ್ಪಾಸಸ್ಯ ಅವಯವಃ ವಿಕಾರೋವಾ” 
ಎಂಬ ಅರ್ಥದಲ್ಲಿ ಮುದ್ದ ಮತ್ತು ಕರ್ಪಾಸೀ ಶಬ್ದಗಳಿಗಿ೦ಂತ ಪರದಲ್ಲಿ 
“ಬಿಲ್ದಾದಿಭ್ಯೋ5ಂಣ್‌” ಎಂಬ ಸೂತ್ರದಿಂದ "ಅಣ್‌' ಪ್ರತ್ಯಯವು ಬಂದು "ಣಿತ್‌' 
ಆದ್ದರಿಂದ ಆದಿವೃದ್ಧಿ ಮತ್ತು "ಭ' ಸ೦ಜ್ಞಕ ಅಂತ್ಯ “ಅ” ಕಾರ "ಈ' ಕಾರಗಳ 
ಲೋಪವಾಗಿ ಮೌದ್ಗಃ, ಕಾರ್ಪಾಸ೦ ಎಂಬ ರೂಪಗಳು ಸಿದ್ಧವಾಗುತ್ತದೆ. 

(ಮಯಟ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ-115. ನಿತ್ಯಂ ವೃದ್ಧ-ಶರಾದಿಭ್ಯಃ । (4.3.144) 

ವೃತ್ತಿ-ಆಮ್ರಮಯಂ। ಶರಮಯಂ। 

ಅ.ವೃ-“ತಸ್ಯ ವಿಕಾರಃ” ಎಂಬ ಸೂತ್ರದಿಂದ ತಸ್ಯ ಎಂಬ ಪದವು 
“ಮಯಡ್ಡತಯೋರ್ಭಾಷಾಯಾಮಭಕ್ಷ್ಯಾಚ್ಛಾದನಯೋಃ” ಎಂಬ ಸೂತ್ರದಿಂದ "ವಾ' 


ವಿಕಾರಾರ್ಥಕಾಃ 1363 


ಎಂಬ ಪದವನ್ನು ಬಿಟ್ಟು ಉಳಿದೆಲ್ಲ ಪದಗಳು ಅನುವೃತ್ತವಾಗುತ್ತವೆ. “ಪ್ರತ್ಯಯಃ?, 
“ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” “ಪ್ರಾಗ್‌ದೀವ್ಯತೊಣ್‌”, 
“ಸಮರ್ಥಾನಾಂ ಪ್ರಥಮಾದ್ವಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಷಷ್ಠ್ಯಂತವಾದ ವೃದ್ಧ ಸಂಜ್ಞೆಯನ್ನು ಹೊಂದಿರುವ ಪ್ರಾತಿಪದಿಕಗಳ ಮತ್ತು 
ಶರಾದಿಗಣದಲ್ಲಿ ಹೇಳಿರುವ ಪ್ರಾತಿಪದಿಕಗಳ ನಂತರ ವಿಕಾರ ಮತ್ತು ಅವಯವ 
ಅರ್ಥದಲ್ಲಿ ನಿತ್ಯವಾಗಿ ಮಯಟ್‌ ಪ್ರತ್ಯಯವು ಬರುತ್ತದೆ. ಆದರೆ ವಿಕಾರ ಅಥವಾ 
ಅವಯವ, ಭಕ್ಷ್ಯ ಮತ್ತು ಅಚ್ಛಾದನಾರ್ಥದಲ್ಲಿ ಇರಬಾರದು. 

ಉದಾ-ಆಮ್ರಮಯಂ (ಮಾವಿನಗಿಡದ ವಿಕಾರ/ಅವಯವ) -"ಆಮ್ರಸ್ಯ ವಿಕಾರಃ 
ಅವಯವೋ ವಾ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಆಮ್ರ*ಜಸ್‌ ಎಂಬ ಅಲೌಕಿಕ 
ವಿಗ್ರಹದಲ್ಲಿ “ತಸ್ಯ ವಿಕಾರಃ” ಎಂಬ ಅಧಿಕಾರದಲ್ಲಿ “ನಿತ್ಯವೃದ್ಧಶರಾದಿಭ್ಯಃ” ಎಂಬ 
ಸೂತ್ರದಿಂದ ನಿತ್ಯವಾಗಿ ಮಯಟ್‌ (ಮಯ) ಪ್ರತ್ಯಯವು ಬರುತ್ತದೆ. ನಂತರ 
ಪ್ರಾತಿಪದಿಕವಾದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” ಎಂಬ ಸೂತ್ರದಿಂದ 
ಸುಪ್‌ ಗೆ ಕ್‌ ಬಂದು ಆಮ್ರಮಯ ಎಂದಿರುತ್ತದೆ. ಪ್ರತ್ಯಯವು ಣಿತ್‌ ಆಗಿ 
ಇಲ್ಲದಿರುವುದರಿಂದ ಆದಿವೃದ್ಧಿಯು ಬರಲಿಲ್ಲ. ಇದನ್ನು ಸುಬಂತಮಾಡಿದಾಗ 
ಆಮ್ರಮಯಂ ಎಂಬ ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ 

ಉದಾ-ಶರಮಯಂ-ಮೇಲೆ ಹೇಳಿದ ರೀತಿಯಲ್ಲಿಯೇ “ಶರಾಣಾಂ ವಿಕಾರಃ' 
ಅಥವಾ "ಅವಯವಯೋ ವಾ' ಎಂಬರ್ಥದಲ್ಲಿ ಶರ4ಆಮ್‌ ಎಂದಿದ್ದಾಗ ಮೇಲೆ 
ಹೇಳಿದ ರೀತಿಯಲ್ಲಿ "ಮಯಟ್‌' ಪ್ರತ್ಯಯವು ಬಂದು ಶರಮಯಂ ಎಂದು 
ಸುಬ೦ತವಾಗುತ್ತದೆ. (ಇಲ್ಲಿ ಶರ--ಆಮ್‌ ನಲ್ಲಿ ಆಮ್‌ ಎಂಬುದು ಷಷ್ಠೀ ಬಹುವಚನ 
ರೂಪವಾಗಿದೆ. ಅದು “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ 
ಲೋಪವಾಗುತ್ತದೆ.) 

(ಮಯಟ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊ೦ದು ಸೂತ್ರ) 

ಸೂತ್ರ-116-ಗೋಶ್ಚಮರೀಷೇ (4-3-145) 

ವೃತ್ತಿ-ಗೋಃ ಪುರೀಷಂ ಗೋಮಯಂ। 

ಪ.ಛೇ-ಗೋಃ, ಚ, ಪುರೀಷೇ! 

ಅ.ವೃ-“ತಸ್ಯ ಎಕಾರಃ” ಎಂಬ ಪೂರ್ಣ ಸೂತ್ರವು ಅನುವೃತ್ತವಾಗುತ್ತದೆ. 

“ಮಯಡ್‌... ಆಚ್ಚಾದನಯೋಃ” ಎ೦ಬ ಸೂತ್ರದಿಂದ ಮಯಟ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ “ಪ್ರತ್ಯಯಃ?”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಭಿತಾಃ” 
“ಪ್ರಾಗ್‌ದೀವ್ಯತೊಣ್‌”, “ಸಮರ್ಥಾನಾಂ ಪ್ರಥಮಾದ್ದಾ' ಎಂಬುವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ-"ಸಗಣಿ' ಎಂಬ ಅರ್ಥದಲ್ಲಿ ಗೋ ಶಬ್ದದ ನಂತರ "ಮಯಟ್‌' ಪ್ರತ್ಯಯವು 
ಬರುತ್ತದೆ. ಈ ಸೂತ್ರವು “ಗೋಪಯಸೋರ್ಯತ್‌” ಎಂಬ ಸೂತ್ರದಿಂದ ಬರಬೇಕಾದ 


1364 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
"ಯತ್‌' ಪ್ರತ್ಯಯಕ್ಕೆ ಅಪವಾದವಾಗಿದೆ. 

ಉದಾ-ಗೋಮಯಂ (ಆಕಳಿ೦ದ ಬಂದ ವಿಕಾರ)-"ಗೋಃ ವಿಕಾರಃ' ಎಂಬುದು 
ಲೌಕಿಕ ವಿಗ್ರಹವಾಕ್ಯ ಗೋ. ಜಸ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ 
ಸೂತ್ರದಿಂದ ಮಯಟ್‌(ಮಯ) ಪ್ರತ್ಯಯವು ಬಂದು ಗೋಮಯ ಎಂದಿದ್ದಾಗ, 


ಸುಬಂತ ಮಾಡಿದಾಗ “ಸು'ಗೆ ಅಮ್‌ ಬಂದು ಗೋಮಯಂ ಎಂದು 
ನಪುಂಸಕಲಿಂಗವಾಗಿದೆ. 


("ಯತ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ್ಮ-17. ಗೋಪಯಸೋರ್ಯತ್‌। (4ಡಿ) 
ವೃತ್ತಿ- ಗವ್ಯಂ। ಪಯಸ್ಕಂ। ಗ್ಲೋ ಪ ಪಯಸೋಃ ಯಶ್‌ 


ಇತಿ ವಿಕಾರಾರ್ಥಃ (49) ಅಥವಾ ಪ್ರಾಗ್ಗೀವ್ಯತೀಯಾಃ 
« 4 
ಅ.ವೃ್ಯ: “ತಸ್ಯ ವಿಕಾರ” ಎಂಬ ಪೂರ್ಣ ಸೂತ್ರವು ಅನುವೃತ್ತವಾಗುತ್ತದೆ. 
“ಪ್ರತ್ಯಯ”, “ಪ ಪರಶ್ಚ”, “ಜಾ ಜ್ಯಾಫ್‌ಪ್ರಾಕಿಪದಿಕಾತ್‌”, ಸ “ಪ್ರಾಗ್‌ದೀವ್ಯತೊಂಡ್‌”, 
“ಸಮರ್ಥಾನಾಂ ಪ್ರಥಮಾದ್ದಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 


ಅರ್ಥ-ವಿಕಾರ ಮತ್ತು ಅವಯವ ಎಂಬ ಅರ್ಥದಲ್ಲಿ ಷಷ್ಠ್ಯಂತವಾದ ಗೋ 
ಮತ್ತು ಪಯಸ್‌ ಶಬ್ದಗಳ ನಂತರ ಯತ್‌ (ಯ್‌) ಪ್ರತ್ಯಯವು ಬರುತ್ತದೆ. 

ಉದಾಃ ಗವ್ಯಂ (ಆಕಳ ವಿಕಾರ ಅ೦ದರೆ ಹಾಲು ಮೊಸರು, ತುಪ್ಪ ಮತ್ತು ಸಗಣಿ 
ಮೂತು-"ಗೋಃ ವಿಕಾರಃ' ಎಂಬುದು ಲೌಕಿಕ ವಿಗ್ರಹ ಹ ಗೋ- ಜಸ್‌ ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ ಸೂತ್ರದಿಂದ "ಯತ್‌' ಪ್ರತ್ಯಯವು ಬಂದು ಗೋ4ಯ 
ಎಂದಿರುತ್ತದೆ. “ವಾಂತೋ ಯಿ ಪ್ರತ್ಯಯೇ” ಎಂಬ "ಸೂತ್ರದಿಂದ "ಅವ್‌' ಆದೇಶ 
ಬಂದು "ನವ್ಯ? ಎಂದಿರುತ್ತದೆ. ಸುಬಂತೆ ಮಾಡಿದಾಗ "ಸ ಸು'ಗೆ. ಅಮ್‌ ಆದೇಶ ಬಂದು 
“ಗವ್ಯಂ' ಎಂದು ನಪುಂಸಕಲಿಂಗವಾಗುತ್ತದೆ. 

ಉದಾ-ಪಯಸ್ಕಂ (ಹಾಲಿನ ವಿಕಾರ (ಮೊಸರು ಮೊದಲಾದವು)-ಪಯಸಃ 
ವಿಕಾರಃ ಎಂಬುದು ಲೌಕಿಕ ವಿಗ್ರಹ ವಾಕ್ಯ, ಪಯಸ್‌. ಜಸ್‌ ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ “ಗೋಪಯಸೋರ್ಯತ್‌? ಎಂಬ ಸೂತ್ರದಿಂದ ಜಸ್‌ ಲೋಪವಾದ 
ಮೇಲೆ ಪಯಸ್‌*ಯ್‌ ಎಂದಿರುತ್ತದೆ. ಆಗ ಪಯಸ್ಕ ಎಂದಾದ ಮೇಲೆ 
ಸುಬಂತಮಾಡಿದಾಗ "ಪಯಸ್ಕಂ' ಎಂದಾಗುತ್ತದೆ. 


ಪ್ರಕರಣ 49 (ಪ್ರಾಧ್ವೀವ್ಯತೀಯಾರ್ಥ) 
ಅಥವಾ ವಿಕಾರಾರ್ಥಕ ಪ್ರಕರಣವು ಮುಗಿಯಿತು. 


ಪ್ರಕರಣ-50: ಠಗಧಿಕಾರಃ 


(ಸೂ. ಸ೦.118-1131) 
(ಠಕ್‌-ಅಧಿಕಾರಃ) 
(ಠಕ್‌ ಪ್ರತ್ಯಯಕ್ಕೆ ಅಧಿಕಾರವನ್ನು ಹೇಳುವ ಸೂತ್ರ) 

ಸೂತ್ರ-1118.-ಪ್ರಾಗ್‌ವಹತೇಷ್ಠಕ್‌ (4-4-1) 

ವೃತ್ತಿ-ತದ್ದಹತಿ ಇತ್ಯತಃ ಪ್ರಾಕ್‌, ಠಕ್‌ ಅಧಿಕ್ರೀಯತೇ। 

ಪ.ಛೇ-ಪ್ರಾಕ್‌, ವಹತೇಃ, ಠಕ್‌। 

ಅರ್ಥ-ಈ ಸೂತ್ರದಿಂದ “ತದ್‌-ವಹತಿ-ರಥ-ಖಯುಗ ಪ್ರಾಸಂಗಂ” ಎಂಬ ಸೂತ್ರದ 
ಪೂರ್ವ ಸೂತ್ರದವರೆಗೆ ಠಕ್‌ ಪ್ರತ್ಯಯದ ಅಧಿಕಾರವು ಇರುತ್ತದೆ. 

ಠಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ 

ಸೂತ್ರ-1119. ತೇನ ದೀವ್ಯತಿ ಖನತಿ ಜಯತಿ ಜಿತಮ್‌ (4-4-2) 

ವೃತ್ತಿ-ಅಕ್ಷೈಃ, ದೀವ್ಯತಿ, ಖನತಿ, ಜಯತಿ ಜಿತಂ ವಾ-ಆಕ್ಷಿಕಃ। 

ಅ.ವೃ-“ಠಕ್‌”, “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” 
ಮತ್ತು “ಸಮರ್ಥಾನಾಂ ಪ್ರಥಮಾದ್ದಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ: ಜೂಜಾಡುತ್ತಾನೆ, ಅಗೆಯುತ್ತಾನೆ, ಜಯಿಸುತ್ತಾನೆ, ಜಯಸಲ್ಪಟ್ಟಿತು ಈ 
ಅರ್ಥಗಳಲ್ಲಿ ತೃತೀಯಾಂತ ಸಮರ್ಥ ಪದದ ನಂತರ ಠಕ್‌ ಪ್ರತ್ಯಯವು ಬರುತ್ತದೆ. 

ಉದಾ-ಆಕ್ಷಿಕಃ-ಪಗಡೆಗಳಿಂದ ಆಡುವವನು, ಪಗಡೆಯಿ೦ದ ಅಗೆಯುವವನು, 
ಪಗಡೆಯಿ೦ದ ಜಯಿಸುತ್ತಾನೆ, ಪಗಡೆಯಿಂದ ಗೆಲ್ಲಲಡುತ್ತಾನೆ.-"ಅಕ್ಷೈಃ ದೀವ್ಯತಿ, ಖನತಿ, 
ಜಯತಿ, ಜಿತಂ ವಾ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಅಕ್ಷ*ಭಿಸ್‌ ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ ಇದರಲ್ಲಿ ಪ್ರಕೃತ ಸೂತ್ರದಿಂದ ಠಕ್‌ (ಠ) ಪ್ರತ್ಯಯವು 
ಬರುತ್ತದೆ. “ಸುಪೋಧಾತುಪ್ರಾತಿಪದಿಕಯೋಃ?” ಎಂಬುದರಿಂದ "ಭಿಸ್‌' ಗೆ ಲೋಪ 
ಬಂದು ಅಕ್ಷ4ಠ ಎಂದಿರುತ್ತದೆ. “ಠಸ್ಕ್ಯೇಕಃ” ಎಂಬ ಸೂತ್ರದಿಂದ ಠ-ಗೆ “ಇಕ' ಆದೇಶವು 
ಬಂದು, ಅಕ್ಷ4ಇಕ ಎಂದಿರುತ್ತದೆ. ಇದು ಕಿತ್‌ ಆಗಿರುವುದರಿಂದ “ಕಿತಿಚ” ಎಂಬ 
ಸೂತ್ರದಿಂದ ಆದಿವೃದ್ಧಿಯಾಗಿ ಆಕ್ಷ *ಇಕ ಎಂದಿದ್ದಾಗ “ಯಸ್ಯೇತಿಚ” ಎಂಬ 
ಸೂತ್ರದಿಂದ "ಭ' ಸ೦ಜ್ಞಕ "ಅ' (ಅಂದರೆ ಆಕ್ಷ ಎಂಬಲ್ಲಿರುವ “ ಅ” ಕಾರಕ್ಕೆ ಲೋಪ 
ಬಂದು ಆಕ್ಟ್‌-ಇಕಆಕ್ಷಿಕ ಎಂದಾದ ಮೇಲೆ ಸುಬ೦ತ ಮಾಡಿದಾಗ ಆಕ್ಷಿಕಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 

(ಠಕ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ-112೦-ಸಂಸ್ಥೃತಮ್‌। (4.4.3) 

ವೃತ್ತಿ-ದದ್ದಾ ಸಂಸ್ಕೃತಂ-ದಾಧಿಕಂ। ಮಾರೀಚಿಕಂ। 


1366 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ.ವೃ-“ತೇನ ದೀವ್ಯತಿ... ಜಿತಂ” ಎಂಬ ಸೂತ್ರದಿಂದ "ತೇನ' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಠಕ್‌”, “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, 
“ತದ್ದಿತಾಃ”, “ಸಮರ್ಥಾನಾಂ ಪ್ರಥಮಾದ್ವಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-" ಇದರಿಂದ ಸಂಸ್ಕಾರ ಹೊಂದಿದ' ಅರ್ಥದಲ್ಲಿ ತೃತೀಯಾಂತ ಪ್ರಾತಿಪದಿಕದ 
ನಂತರ “ಠಕ್‌' ಪ್ರತ್ಯಯವು ಬರುತ್ತದೆ. 

ಉದಾ-ದಾಧಿಕಮ್‌ (ಮೊಸರಿನಿಂದ ಸಂಸ್ಕರಿಸಲ್ಪಟ್ಟ ಪದಾರ್ಥ)-'ದದ್ದಾ 
ಸಂಸ್ಕೃತಮ್‌' ಎಂಬುದು ಲೌಕಿಕ ವಿಗ್ರಹ ವಾಕ್ಯದಧಿ*ಟಾ ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ. “ಸಂಸ್ಕೃತಮ್‌” ಎಂಬ ಸೂತ್ರದಿಂದ "ಠಕ್‌' ಪ್ರತ್ಯಯ ಬ೦ದು “ಠಸ್ಕೇಕಃ” 
ಎ೦ಬ ಸೂತ್ರದಿಂದ "ಠ್‌' ಗೆ “ಇಕ್‌' ಆದೇಶ ಬಂದು ದಧಿ*ಠ (ಇಕ್‌--ಅ) ಎಂದಿರುತ್ತದೆ. 
ಇದು ಕಿತ್‌ ಆಗಿರುವುದರಿಂದ “ಕಿತಿಚ” ಎಂಬ ಸೂತ್ರದಿಂದ ಆದಿವೃದ್ಧಿ ಬಂದು "ಭ' 
ಸ೦ಜ್ವಕ “ಇ ಕಾರಕ್ಕೆ ಲೋಪ ಬಂದು ದಾಧ್‌4ಇಕ ಎಂದಾಗಿ, ಸುಬಂತ ಮಾಡಿದ 
ಮೇಲೆ ದಾಧಿಕಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-2) ಮಾರೀಚಿಕಮ್‌ (ಮೆಣಸಿನಕಾಳಿನಿಂದ ಸಂಸ್ಕರಿಸಲ್ಪಟ್ಟ ಪದಾರ್ಥ)- 
“ಮರೀಚೇನ ಸಂಸ್ಕೃತಂ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಮರೀಚ--ಠ ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯವಾಗಿದೆ. ಪ್ರಕೃತ ಸೂತ್ರದಿಂದ ಠಕ್‌ ಪ್ರತ್ಯಯವು ಬಂದು 
“ಠಸ್ಯೇಕ ಎಂಬ ಸೂತ್ರದಿಂದ "ಠ' ಗೆ "ಇಕ್‌' ಆದೇಶ ಬಂದು ಮರೀಚ-ಠ 
(ಇಕ್‌+ಅ ಎಂದಾಗಿ ಇದು ಕಿತ್‌ ಆಗಿರುವುದರಿಂದ "ಕಿತಿಚ' ಎ೦ಬ ಸೂತ್ರದಿಂದ 
ಆದಿವೃದ್ಧಿ ಬಂದು “ಭ' ಸಂಜ್ಞಕ “ಅ” ಕಾರಕ್ಕೆ “ಯಸ್ಯೇತಿಚ' ಎಂಬ ಸೂತ್ರದಿಂದ 
ಲೋಪ ಬಂದು ಮಾರೀಚ್‌4ಇಕ-ಮಾರೀಚಿಕ ಎಂದಾಗಿ ಸುಬಂತ ಮಾಡಿದಾಗ 
“ಮಾರೀಚಿಕಮ್‌*' ಎ೦ಬ ರೂಪವು ಸಿದ್ಧವಾಗುತ್ತದೆ. 


(ಠಕ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 
ಸೂತ್ರ-1121. ತರತಿ (4-4-೮) 

ವೃತ್ತಿ-ತೇನ ಇತ್ಯೇವ! ಉಡುಪೇನ ತರತಿ-ಔಡುಪಿಕಃ 

ಅ. ವೃ-“ತೇನ ದೀವ್ಯತಿ... ಜಿತಂ” ಎಂಬ ಸೂತ್ರದಿಂದ "ತೇನ' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಠಕ್‌”, “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, 
“ತದ್ದಿತಾಃ”,"ಸಮರ್ಥಾನಾಂ ಪ್ರಥಮಾದ್ದಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -" ಇದರಿಂದ ದಾಟುತ್ತಾನೆ' ಎಂಬ ಅರ್ಥದಲ್ಲಿ ತೃತೀಯಾಂತ ಪ್ರಾತಿಪದಿಕದ 
ನ೦ತರ ಠಕ್‌(ಠ)' ಪ್ರತ್ಯಯವು ಬರುತ್ತದೆ. 

ಉದಾ-ಜೌಡುಪಿಕಃ-(ಸಣ್ಣ ನೌಕೆಯಿಂದ ದಾಟುತ್ತಾನೆ)-ಉಡುಪೇನ ತರತಿ 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಉಡುಪ. ಟಾ ಎಂಬುದು ಅಲೌಕಿಕ ವಿಗ್ರಹ 
ವಾಕ್ಯ. ಪ್ರಕೃತ ಸೂತ್ರದಿಂದ "ಠಕ್‌' ಪ್ರತ್ಯಯ ಬಂದು “ಠಸ್ಕೇಕಃ” ಎಂಬ ಸೂತ್ರದಿಂದ 
ಠ್‌ ಗೆ ಇಕ್‌ ಆದೇಶ ಬಂದು ನುಪ್‌ ಲೋಪವಾದ ನ೦ತರ ಉಡುಪ--ಟ (ಇಕ್‌--ಅ) 


ಠಗಧಿಕಾರಃ 1367 


ಎಂದಿರುತ್ತದೆ. ಕಿತ್‌ ಆಗಿರುವುದರಿಂದ “ಕಿತಿಚ” ಎಂಬ ಸೂತ್ರದಿಂದ ಆದಿವೃದ್ಧಿ 
ಬಂದು “ಭ' ಸಂಜ್ಯಕ “ಅ” ಕಾರಕ್ಕೆ ಲೋಪ ಬಂದು, ಔಡುಪ್‌4+ಇಕ=-ಜೌಡುಪಿಕ 
ಎಂದಾಗುತ್ತದೆ. ಸುಬಂತ ಮಾಡಿದಾಗ ಔಡುಪಿಕಃ ಎಂಬ ರೂಪವು ಸಿದ್ಧವಾಗುತ್ತದೆ. 
(ಠಕ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ-1122.-ಚರತಿ (4-4-8) 

ತೃತೀಯಾಂತಾತ್‌ ಗಚ್ಛತಿ-ಭಕ್ಷಯತಿ ಇತ್ಯರ್ಥಯೋಃ। ಠಕ್‌ ಸ್ಯಾತ್‌। ಹಸ್ತಿನಾ 
ಚರತಿ-ಹಾಸ್ತಿಕಃ। ದಧ್ನಾ ಚರತಿ-ದಾಧಿಕಃ 

ಅ.ವೃ-“ತೇನ ದೀವ್ಯತಿ-ಖನತಿ,-ಜಯತಿ-ಜಿತಮ್‌” ಎಂಬ ಸೂತ್ರದಿಂದ ತೇನ 
ಎಂಬ ಪದವು ಅನುವೃತ್ತವಾಗುತ್ತದೆ “ಪ್ರತ್ಯಯಃ?, “ಪರಶ್ನ”, “ಜ್ಯಾಪ್‌ಪ್ರಾತಿಪದಿಕಾತ್‌”, 
“ತದ್ಭಿತಾಃ” “ಸಮರ್ಥಾನಾಂ ಪ್ರಥಮಾದ್ದಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಇದರಿಂದ ಹೋಗುತ್ತದೆ, ಮತ್ತು ಇದರಿಂದ ತಿನ್ನಲ್ಲಡುತ್ತದೆ ಎಂಬ 
ಅರ್ಥದಲ್ಲಿ ತೃತೀಯಾಂತ ಪ್ರಾತಿಪದಿಕದ ಮೇಲೆ ಠಕ್‌(ಠ್‌4ಅ-ಕ್‌) ಪ್ರತ್ಯಯವು 
ಬರುತ್ತದೆ. “ಚರ್‌' ಧಾತುವಿಗೆ "ಗತಿ' ಮತ್ತು “ಭಕ್ಷಣ' ಎಂಬ ಎರಡು ಅರ್ಥಗಳಿವೆ. 

ಉದಾ-1) ಹಾಸ್ತಿಕಃ (ಆನೆಯಿಂದ ಹೋಗುತ್ತಿದ್ದಾನೆ)-"ಹಸ್ತಿನಾ ಚರತಿ” ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ. ಹಸ್ಮಿನ್‌-ಟಾ ಎ೦ಬುದು ಅಲೌಕಿಕ ವಿಗ್ರಹ ವಾಕ್ಯ. “ಚರತಿ' 
ಶಬ್ದದ ಮೇಲೆ ಠಕ್‌ ಪ್ರತ್ಯಯ ಬಂದು “ಠಸ್ಕೇಕಃ”ಎಂಬುದರಿಂದ "ಠ' ಗೆ “ಇಕ' 
ಪ್ರತ್ಯಯವು ಆದೇಶವಾಗಿ ಬಂದು, “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ 
“ಸುಪ್‌' ಗೆ ಲುಕ್‌ ಆದ ಮೇಲೆ “ಚರತಿ” ಎಂಬುದರಿಂದ ಠಕ್‌ ಗೆ ಇಕ್‌ ಆದೇಶ 
ಬಂದು ಹಸಿನ್‌*ಠ (ಇಕ್‌4ಅ) ಎಂದಿರುತ್ತದೆ. ಇದು ಕಿತ್‌ ಆಗಿರುವುದರಿಂದ ಆದಿವೃದ್ಧಿ 
ಬಂದು,"ಟಿ' ಸಂಜ್ಞಯುಳ್ಳ ಇನ್‌ ಗೆ “ನಸ್‌ತದ್ದಿತೇ” ಎಂಬುದರಿಂದ ಲೋಪ ಬಂದು, 
ಹಾಸ್ತ*ಇಕ ಎಂದಿದ್ದಾಗ “ಯಸ್ಯೇತಿಚ” ಎಂಬುದರಿಂದ “ಅ' ಕಾರ ಲೋಪವಾಗಿ 
ಹಾಸ್‌*ಇಕ ಎಂದಾಗಿ=ಹಾಸ್ತಿಕ ಎಂದಾಗಿ, ಸುಬಂತ ಮಾಡಿದ ಮೇಲೆ ಹಾಸ್ತಿಕಃ 
ಎಂಬ ರೂಪವು ಸಿದ್ದವಾಗುತ್ತದೆ. 

ಉದಾ-2) ದಾಧಿಕಃ (ಮೊಸರಿನಿಂದ ಊಟ ಮಾಡುತ್ತಾನೆ)-ದಧ್ನಾ ಚರತಿ 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ದಧಿ-ಟಾ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. 
ದಧಿ ಶಬ್ದದಮೇಲೆ “ಚರತಿ” ಎಂಬುದರಿಂದ ಠಕ್‌ ಪ್ರತ್ಯಯ ಬಂದು, “ಠ' ಗೆ “ಇಕ್‌' 
ಆದೇಶ ಬಂದ ಮೇಲೆ ಸುಪ್‌ ಲೋಪವಾದ ನಂತರ ದಧಿ--ಠ(ಇಕ್‌--ಅ) ಎಂದಾಗುತ್ತದೆ. 
ಇದು ಕಿತ್‌ ಆಗಿರುವುದರಿಂದ "ಕಿತಿಚ' ಎಂಬುದರಿಂದ ಆದಿವೃದ್ಧಿ ಬಂದು ದಾಧಿ--ಇಕ 
ಎ೦ದಿದ್ದಾಗ, ದಾಧಿ ಯಲ್ಲಿರುವ "ಇ' ಕಾರವು "ಭ' ಸಂಜ್ಞೆಯುಳ್ಳದ್ದಾದ್ದರಿಂದ "ಯಸ್ನೇತಿಚ' 
ಎಂಬುದರಿಂದ ಲೋಪ ಬಂದು ದಾಧ್‌4+ಇಕ=ವದಾಧಿಕ ಎಂದಾಗಿ, ಸುಬಂತ 
ಮಾಡಿದಾಗ ದಾಧಿಕಃ ಎಂಬ ರೂಪವು ಸಿದ್ಧವಾಗುತ್ತದೆ. 


1368 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಶಕ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ-1123.-ಸಂಸ್ಕೃತ್ಟೇ। (4.4.22) 

ವೃತ್ತಿ-ದಧ್ನಾ ಸಂಸ್ಕೃಷ್ಟಂ 'ದಾಧಿಕಮ್‌। 

ಅ.ವೃ-“ತೇನ ದೀವ್ಯತಿ ಖನತಿ ಜಯತಿ ಜಿತಂ” ಎಂಬ ಸೂತ್ರದಿಂದ ತೇನ 
ಎಂಬ ಪದವು ಅನುವೃತ್ತವಾಗುತ್ತದೆ. “ಠಕ್‌”, “ಪ್ರತ್ಯಯಃ”, “ಪರಶ್ನ”, 
“ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾಂ ಪ್ರಥಮಾದ್ವಾ' ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಇದರಿಂದ ಮಿಶ್ರಿತವಾಗಿದೆ' ಎಂಬರ್ಥದಲ್ಲಿ ತೃತೀಯಾಂತ ಪ್ರಾತಿಪದಿಕದ 
ನಂತರ "ಠಕ್‌' ಪ್ರತ್ಯಯವು ಬರುತ್ತದೆ. 

ಉದಾ-ದಾಧಿಕಮ್‌-(ಮೊಸರಿನಿಂದ ಕೂಡಿದೆ)-“ದಧ್ನಾ ಸಂಸೃಷ್ಟಂ' ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ. ದಧಿ-ಟಾ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ 
ಸೂತ್ರದಿಂದ “ಠಕ್‌' ಪ್ರತ್ಯಯ ಬಂದು ಅದಕ್ಕೆ “ಠಸ್ಯೇಕಃ” ಎಂಬುದರಿಂದ "ಠ' ಗೆ 
ಇಕ್‌ ಎಂಬ ಆದೇಶ ಬಂದು ದಧಿ* ಇಕ್‌. ಅ ಎಂದಿದ್ದಾಗ, ಇದು ಕಿತ್‌ 
ಆಗಿರುವುದರಿಂದ ಆದಿವೃದ್ಧಿ ಬಂದು ಸುಪ್‌ ಲೋಪವಾದ ನನ್ತರ ದಧಿ ಯಲ್ಲಿರುವ 
“ಇ' ಕಾರಕ್ಕೆ "ಭ' ಸಂಜ್ಞೆ ಇರುವುದರಿಂದ "ಯಸ್ಯೇತಿಚ' ಎಂಬುದರಿಂದ ಅದಕ್ಕೆ 
ಲೋಪ ಬಂದು ದಾಧ್‌-ಇಕ-ದಾಧಿಕ ಎಂದಾಗಿ ಸುಬ೦ತ ಮಾಡಿದಾಗ ದಾಧಿಕಮ್‌ 
ಎಂಬ ರೂಪವು ಸಿದ್ಧವಾಗುತ್ತದೆ. 


(ಠಕ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ-1124-ಉಳ್ಳಾತಿ | (4-4-32) 

ವೃತ್ತಿ-ಬದರಾಣಿ ಉಳ್ಳುತಿ ಬಾದರಿಕಃ। 

ಅ.ವೃ-“ತತ್‌ಪ್ರತ್ಯಯನುಪೂರ್ವ ಮೀಪಲೋಮಕೂಲಂ” ಎಂಬ ಸೂತ್ರದಿಂದ 
“ತತ್‌' ಎಂಬ ದ್ವಿತೀಯಾಂತ ಪದವು ಅನುವೃತ್ತವಾಗುತ್ತದೆ. “ಠಕ್‌”, “ಪ್ರತ್ಯಯಃ”, 
“ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ”, “ಸಮರ್ಥಾನಾಂ ಪ್ರಥಮಾದ್ದಾ' 
ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಆರಿಸಿ ಆರಿಸಿ ಸಂಗ್ರಹಿಸುವವನು ಎಂಬರ್ಥದಲ್ಲಿ ದ್ವಿತೀಯಾಂತ 
ಪ್ರಾತಿಪದಿಕದ ನಂತರ ಠಕ್‌ (ಠ್‌--ಅ--ಕ್‌) ಪ್ರತ್ಯಯವು ಬರುತ್ತದೆ. 

ಉದಾ-ಬಾದರಿಕಃ (ಬದರಾಣಿ ಉಳ್ಳುತಿ)-ಬೋರೆ ಹಣ್ಣುಗಳನ್ನು ಆರಿಸಿಕೊಳ್ಳುತ್ತಾನೆ. 
ದ್ವಿತೀಯಾಂತ ಬದರ ಶಬ್ದದ ನಂತರ ಠಕ್‌ ಪ್ರತ್ಯಯವು ಬಂದಿದೆ. ಬದರಾಣಿ 
ಉಳ್ಳುತಿ ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಬದರ-ಶಸ್‌ ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ. ಪ್ರಕೃತ ಸೂತ್ರದಿಂದ ಠಕ್‌ ಪ್ರತ್ಯಯ ಬಂದು, "ಠ (ಠ್‌--ಅ)' ಗೆ “ಇಕ್‌' 
ಆದೇಶ ಬಂದು ಬದರ4ಇಕ (ಇಕ್‌+ಅ) ಎಂದಿರುತ್ತದೆ. ಇದು ಕಿತ್‌ ಗಿರುವುದರಿಂದ 
ಆದಿವೃದ್ಧಿ ಬಂದು, “ಬಾದರ' ಎಂಬಲ್ಲಿರುವ ಅಂತ್ಯ “ಅ' ಕಾರವು “ಭ' ಸಂಜ್ಯಕವಾದ್ದರಿಂದ 


ಠಗಧಿಕಾರಃ 1369 


“ಯಸ್ಯೇತಿಚ' ಎಂಬುದರಿಂದ ಅದಕ್ಕೆ ಲೋಪ ಬಂದು ಬಾದರ್‌. ಇಕವಬಾದರಿಕ 
ಎ೦ದಿದ್ದಾಗ, ಅದನ್ನು ಸುಬಂತ ಮಾಡಿದಾಗ ಬಾದರಿಕಃ ಎಂಬ ರೂಪವು 
ಸಿದ್ಧವಾಗುತ್ತದೆ. 
(ಠಕ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ-125-ರಕ್ಷತಿ। (4-4-33) 

ವೃತ್ತಿ ಸಮಾಜಂ ರಕ್ಷತಿ ಸಾಮಾಜಿಕಃ 

ಅ.ವೃ-“ತತ್‌ ಪ್ರತ್ಯಯನುಪೂರ್ವ ಮೀಪಲೋಮಕ್ಷಲಂ” ಎಂಬ ಸೂತ್ರದಿಂದ 
“ತತ್‌' ಎಂಬುದು ಅನುವೃತ್ತವಾಗುತ್ತದೆ. “ಠಕ್‌”, “ಪ್ರತ್ಯಯಃ”, “ಪರಶ್ಚ”, 

ಪ್‌ಪ್ರಾತಿಪದಿಕಾತ್‌”, “ತದ್ಭಿತಾಃ”, “ಸಮರ್ಥಾನಾಂ ಪ್ರಥಮಾದ್ದಾ' ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಇದರ ರಕ್ಷಣೆಯನ್ನು ಮಾಡುತ್ತಾನೆ” ಎಂಬ ಅರ್ಥದಲ್ಲಿ ದ್ವಿತೀಯಾಂತ 
ಪ್ರಾತಿಪದಿಕದ ನಂತರ “ಶಠಕ್‌' ಪ್ರತ್ಯಯವು ಬರುತ್ತದೆ. 

ಉದಾ-ಸಾಮಾಜಿಕಃ (ಸಮಾಜ ರಕ್ಷಣೆ ಮಾಡುವವನು)-ಸಮಾಜಂ ರಕ್ಷತಿ 
ಎಂಬುದು ಲೌಕಿಕ ವಿಗ್ರಹ. ಸಮಾಜ.-ಅಮ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. 
ಪ್ರಕೃತ ಸೂತ್ರದಿಂದ “ಠಕ್‌' ಬಂದು, ಅದಕ್ಕೆ “ಇಕ(ಇಕ್‌-ಅ)' ಎಂಬ ಆದೇಶ ಬಂದು 
ಸಮಾಜ-* ಇಕ ಎಂದಿದ್ದಾಗ, ಇದು ಕಿತ್‌ ಆಗಿರುವುದರಿಂದ “ಕಿತಿಚ' ಎಂಬ ಸೂತ್ರದಿಂದ 
ಆದಿವೃದ್ಧಿ ಬಂದು ಸಮಾಜ ಎಂಬಲ್ಲಿರುವ ಅಂತ್ಯ “ಅ” ಕಾರಕ್ಕೆ “ಭ' ಸಂಜ್ಞೆ 
ಬರುವದರಿಂದ “ಯಸ್ಯೇತಿಚ' ಎಂಬುದರಿಂದ ಅದಕ್ಕೆ ಲೋಪ ಬಂದು ಸಾಮಾಜ್‌4ಇಕೆ 
=ಸಾಮಾಜಿಕ ಎಂದಾದ ಮೇಲೆ ಸುಬಂತ ಮಾಡಿದಾಗ ಸಾಮಾಜಿಕಃ ಎಂಬ ರೂಪವು 
ಸಿದ್ದವಾಗುತ್ತದೆ. 

(ಠಕ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊ೦ದು ಸೂತ್ರ) 

ಸೂತ್ರ-1126- ಶಬ್ಧ ದುರ್ದುರಂ ಕರೋತಿ! (4-4-34) 

ವೃತ್ತಿ-ಶಬ್ದಂ ಕರೋತಿ ಶಾಬ್ದಿಕಃ॥ ದರ್ದುರಂ ಕರೋತಿ ದಾರ್ದುರಿಕಃ। 

ಅ.ವೃ-“ಠಕ್‌”, “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ಧಿತಾಃ”, 
“ಸಮರ್ಥಾನಾಂ ಪ್ರಥಮಾದ್ದಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ದ್ವಿತೀಯಾಂತ "ಶಬ್ದ' “ದರ್ದುರ' ಪ್ರಾತಿಪದಿಕದ ನಂತರ "ಮಾಡುವವನು' 
ಎಂಬ ಅರ್ಥದಲ್ಲಿ ಠಕ್‌ ಪ್ರತ್ಯಯವು ಬರುತ್ತದೆ. 

ಉದಾ-ಶಾಬ್ದಿಕಃ-(ಶಬ್ದವನ್ನು ಮಾಡುವವನು) (ಶಬ್ದ ಸಂಬಂಧವಾದ ಪ್ರಕೃತಿ 

(ಪ್ರಾತಿಪದಿಕ) ಪ್ರತ್ಯಯಗಳ ವಿಭಾಗವನ್ನು ಮಾಡುವವನು)-"ಶಬ್ದ೦ ಕರೋತಿ”, 

"ಪ್ರಕೃತಿ-ಪ್ರತ್ಕಯ ವಿಭಾಗ೦ ಕರೋತಿ'-ಶಬ್ಬ*ಅಮ್‌ ಮತ್ತು ಎಂಬಲ್ಲಿ, ಪ್ರಕೃತ 
ಸೂತ್ರದಿಂದ ಠಕ್‌(ಠ) ಪ್ರತ್ಯಯ ಬಂದು "ಠಸ್ಕೇಕಃ' ಎ೦ಬ ಸೂತ್ರದಿಂದ "ಠ್‌' ಗೆ 


1370 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


'ಇಕ' ಆದೇಶ ಬಂದು ಶಬ್ದ*ಇಕ್‌* ಅ ಎಂದಿರುತ್ತದೆ. ಠಕ್‌ ಇದು ಕಿತ್‌ ಆಗಿರುವುದರಿಂದ 
"ಕಿತಿಚ' ಎಂಬ ಸೂತ್ರದಿಂದ ಆದಿವೃದ್ಧಿ ಬಂದು, "ಶಬ್ದ' ಎಂಬಲ್ಲಿರುವ “ಭ' ಸ೦ಜ್ಞೆಯುಳ್ಳ 
ಅಂತ್ಯ "ಅ' ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು ಶಾಬ್ದ್‌* ಇಕಾ ಶಾಬ್ದಿಕ 
ಎಂದಾಗಿ, ಸುಬ೦ತ ಮಾಡಿದ ಮೇಲೆ ಶಾಬ್ದಿಕಃ ಎಂಬ ರೂಪವು ಸಿದ್ಧವಾಗುತ್ತದೆ. 


("ಠಕ್‌' ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ-127-ಧರ್ಮಂ ಚರತಿ (4-4-41) 

ವೃತ್ತಿ-ಧಾರ್ಮಿಕಃ। ವಾರ್ತಿಕಂ-ಅಧರ್ಮಾಚೇತಿ ವಕ್ತವ್ಯಂಅಧಾರ್ಮಿಕಃ। 

ಅ.ವೃ-“ಠಕ್‌”, “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ”, 
“ಸಮರ್ಥಾನಾಂ ಪ್ರಥಮಾದ್ವಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-“ಧರ್ಮವನ್ನು ಆಚರಿಸುತ್ತಾನೆ” ಎಂಬ ಅರ್ಥದಲ್ಲಿ ದ್ವಿತೀಯಾಂತ 
ಪ್ರಾತಿಪದಿಕ "ಧರ್ಮ' ಶಬ್ದದ ಮೇಲೆ ಠಕ್‌ ಪ್ರತ್ಯಯವು ಬರುತ್ತದೆ. 

ಉದಾ-ಧಾರ್ಮಿಕಃ-(ಧರ್ಮವನ್ನು ಆಚರಿಸುತ್ತಾನೆ) “ಧರ್ಮಂ ಚರತಿ' ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ ಧರ್ಮ. ಅಮ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ 
ಸೂತ್ರದಿಂದ "ಠಕ್‌' ಪ್ರತ್ಯಯ ಬಂದು "ಠ್‌' ಗೆ ಇಕ ಆದೇಶ ಬಂದಮೇಲೆ ಧರ್ಮ--ಇಕ 
ಎಂದಿರುತ್ತದೆ. "ಠಕ್‌' ಪ್ರತ್ಯಯವು “ಕಿತ್‌' ಆಗಿರುವುದರಿಂದ "ಕಿತಿಚ' ಎಂಬ ಸೂತ್ರದಿಂದ 
ಆದಿವೃದ್ಧಿ ಬಂದು , ಧರ್ಮ ಎಂಬ ಶಬ್ದದ ಅಂತ್ಯ “ಅ' ಕಾರವು “ಭ' 
ಸ೦ಂಜ್ಯಕವಾಗಿರುವುದರಿಂದ “ಯಸ್ಯೇತಿಚ' ಎಂಬುದರಿಂದ ಅದಕ್ಕೆ ಲೋಪ ಬಂದು, 
ಧಾರ್ಮ್‌- ಇಕ-ಧಾರ್ಮಿಕ ಎಂದಾಗಿ ಸುಬ೦ತ ಮಾಡಿದ ಮೇಲೆ ಧಾರ್ಮಿಕಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ವಾರ್ತಿಕಂ: ಅಧರ್ಮಾಚ್ಛೇತಿ ವಕ್ಷವ್ಯಂ । 

ವಿಶೇಷ-ಧರ್ಮ ಶಬ್ದದ ಮೇಲೆ "ಠಕ್‌' ಪ್ರತ್ಯಯವು ಹೇಗೆ ಬರುತ್ತದೆಯೋ, 
ಅದೇ ರೀತಿಯಲ್ಲಿ ಅಧರ್ಮ ಶಬ್ದದ ಮೇಲೆಯೂ ಬರುತ್ತದೆ. 


ಉದಾ-ಅಧಾರ್ಮಿಕಃ-ಈ ರೂಪವೂ ಧಾರ್ಮಿಕ ಶಬ್ದದ ಪ್ರಕ್ರಿಯೆಯಂತೆಯೇ 
ನಡೆಯುತ್ತದೆ. 


(ಠಕ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 
ಸೂತ್ರ-1128-ಶಿಲ್ಪಂ।(4-4-೮೮) 
ವೃತ್ತಿ-ಮೃದಂಗ ವಾದನಂ ಶಿಲ್ಪಂ ಅಸ್ಯ ಮಾರ್ದಂಗಿಕಃ 
ಅ.ವೃ-“ತದಸ್ಯ ಪಣ್ಯಂ” ಎಂಬ ಸೂತ್ರದಿಂದ ತದಸ್ಯ ಎಂಬ ಪದವು 
ಅನುವೃತ್ತಾಗುತ್ತದೆ-“ಠಕ್‌”, “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, 
“ತದ್ಧಿತಾಃ”, “ಸಮರ್ಥಾನಾಂ ಪ್ರಥಮಾದ್ದಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 
ಅರ್ಥ-" ಅದು ಅವನ ಶಿಲ್ಪ' (ತತ್‌ ಅಸ್ಯ ಶಿಲ್ಲಂ) ಎಂಬ ಅರ್ಥದಲ್ಲಿ ಪ್ರಥಮಾಂತ 


ಠಗಧಿಕಾರಃ 1371 


'ಸಮರ್ಥ' ಶಬ್ದದ ನಂತರ "ಠಕ್‌' ಪ್ರತ್ಯಯವು ಬರುತ್ತದೆ. 

ಉದಾ-ಮಾರ್ದಂಗಿಕಃ/(ಮೃದಂಗ ವಾದಕ)-“ಮೃದಂಗಂ ಶಿಲ್ಲಂ ಅಸ್ಕ' ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ, ಮೃದಂಗಂ4+ಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಮೃದಂಗ 
ಶಬ್ದದ ನಂತರ ಠಕ್‌ ಪ್ರತ್ಯಯ ಬಂದು ಅದು ಪ್ರಾತಿಪದಿಕ ಸಂಜ್ಞೆ ಹೊಂದಿದ ಮೇಲೆ 
ಸುಪ್‌ ಲೋಪವಾದ ಮೇಲೆ "ಠ್‌' ಕಾರಕ್ಕೆ "ಇಕ' ಆದೇಶ ಬ೦ದು ಆದಿ ವೃದ್ದಿಯಾದ 
ಮೇಲೆ "ಮಾರ್ದಂಗ' ಎಂಬಲ್ಲಿರುವ "ಭ' ಸಂಜ್ಞಕ "ಅ' ಕಾರಕ್ಕೆ “ಯಸ್ಯೇತಿಚ” 
ಎಂಬುದರಿಂದ ಲೋಪ ಬಂದು ಮಾರ್ದಂಗಿಕ ಎಂದಾಗಿ ಸುಬಂತ ಮಾಡಿದ 
ಮೇಲೆ ಮಾರ್ದಂಗಿಕಃ ಎಂಬ ರೂಪವು ಸಿದ್ಧವಾಗುತ್ತದೆ. “ಮೃದಂಗ' ಶಬ್ದ; ಕ "ಮೃದಂಗ 
ವಾದನ' ಎಂದು ಅರ್ಥ ಮಾಡಬೇಕು "ಶಿಲ್ಲ' ಎಂದರೆ "ಕರ್ಮಕೌಶಲ' ಎಂದು 
ಅರ್ಥ ಮಾಡಬೇಕು. 

(ಠಕ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ-1129-ಪ್ರಹರಣಂ। (4-4-57) 

ವೃತ್ತಿ-ತದಸ್ಯ ಇತ್ಯೇವ। ಅಸಿಃ ಪ್ರಹರಣಂ ಅಸ್ಕ ಆಸಿಕಃ, ಧಾನುಷ್ಯಃ। 

ಅ.ವೃ-“ತದಸ್ಯ ಪಣ್ಯಂ” ಎಂಬ ಸೂತ್ರದಿಂದ ತದಸ್ಯ ಎಂಬ ಪದವು 
ಅನುವೃತ್ತವಾಗುತ್ತದೆ-“ಠಕ್‌”, “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌”, 
“ತದ್ದಿತಾಃ”, “ಸಮರ್ಥಾನಾಂ ಪ್ರಥಮಾದ್ದಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-“ತತ್‌ ಅಸ್ಯ ಪ್ರಹರಣಂ” (ಅದು ಇವನ ಆಯುಧ) ಎಂಬ ಅರ್ಥದಲ್ಲಿ 
ಆಯುಧವಾಚಕವಾದ ಪ್ರಥಮಾಂತ ಶಬ್ದದ ನಂತರ "ಠಕ್‌' ಪ್ರತ್ಯಯವು ಬರುತ್ತದೆ. 

ಉದಾ-ಆಸಿಕಃ ಧಾನುಷ್ಯಃ-ಅಸಿಃ ಪ್ರಹರಣಂ ಅಸ್ಕಎಆಸಿಕಃ ಮತ್ತು ಧನುಃ ಪ್ರಹರಣಂ 
ಅಸ್ಯ “ಧಾನುಷ್ಯಃ” ಎಂಬ ಅರ್ಥದಲ್ಲಿ ಆಯುಧವಾಚಕವಾದ ಪ್ರಥಮಾಂತ ಶಬ್ದದ 
ನಂತರ “ಠಕ್‌' ಪ್ರತ್ಯಯವು ಬರುತ್ತದೆ. ಹಿಂದಿನಂತೆ ಪ್ರಕ್ರಿಯೆ ನಡೆದು ಆಸಿಕಃ, ಧಾನುಷ್ಯಃ 
ಎಂಬ ರೂಪವು ಸಿದ್ಧವಾಗುತ್ತದೆ. 

ವಿಶೇಷ-ಧಾನಿಷ್ಯ ಎಂಬಲ್ಲಿ “ಠಸ್ಯೇಕಃ” ಎಂಬ ಸೂತ್ರವನ್ನು ಬಾಧಿಸಿ 
“ಇಸುಸುಕ್ತಾಂತಾತ್‌ ಕ್‌ಃ” ಎಂಬ ಸೂತ್ರದಿಂದ "ಠ' ಕಾರಕ್ಕೆ "ಕ' ಆದೇಶ ಬರುತ್ತದೆ. 
"ಸ' ಕಾರಕ್ಕೆ ರುತ್ವ-ವಿಸರ್ಗಗಳು ಬಂದು “ಇಣಃ ಷಃ” ಎಂಬ ಸೂತ್ರದಿಂದ ವಿಸರ್ಗಕ್ಕೆ 
"ಷತ್ನ' ವು ಬಂದಿದೆ. 

(ರಕ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ-113೦-ಶೀಲಂ। (4-4-61) 

ವೃತ್ತಿ-ಅಪೂಪ ಭಕ್ಷಣಂ ಇವ ಶೀಲಂ ಅಸ್ಯ ಆಪೂಪಿಕಃ। 

ಅ.ವೃ-“ತದಸ್ಯ ಪಣ್ಯಂ” ಎ೦ಬ ಸೂತ್ರದಿಂದ ತತ್‌ ಮತ್ತು ಅಸ್ಯ ಎ೦ಬ ಪದಗಳು 
ಅನುವೃತ್ತವಾಗುತ್ತದೆ-“ಠಕ್‌”, “ಪ್ರತ್ಯಯಃ”, “ಪರಶ್ನ”, “ಜ್ಯಾಪ್‌ಪ್ರಾತಿಪದಿಕಾತ್‌”, 


1372 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


“ತದ್ದಿತಾಃ”, “ಸಮರ್ಥಾನಾಂ ಪ್ರಥಮಾದ್ದಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 


ಪವರ ಇದು ಇವರ ಸ್ವಭಾವ ' ಎಂಬ ಅರ್ಥದಲ್ಲಿ ಪ್ರಥಮಾಂತ ಪ್ರಾತಿಪದಿಕದ 
ನಂತರ “ಠಕ್‌' ಪ್ರತ್ಯಯವು ಬರುತ್ತದೆ. 


ಉದಾಾಅಮೂವಿಕ(ಅವಾಶಸಿ ಎಂಬ ಭಕ್ಷ್ಯ ವನ್ನು ತಿನ್ನುವ ಸ್ವಭಾವವುಳ್ಳವನು)- 
"ಅಪೂಪ ಭಕ್ಷಣಂ ಶೀಲ ಅಸ್ಯ' ಎಂಬುದು ಕ್ಯಾ ಗ್ರಹ ವಾಕ್ಯ. ಅಪೂಪ- ಸು 
ಎಂಬುದು ಅಲೌಕಿಕ ವಿಗಹ ವಾಕ್ಯ ಪ್ರಕೃತ ಸೂತ್ರದಿಂದ ಠಕ್‌ ಪ್ರತ್ಯಯದ "ಠ್‌ ಗೆ 
“ಇಕ್‌' ಆದೇಶ ಬಂದು ಅಪೂಪಇಕ(ಇಕ್‌4 ಅ) ಎಂದಿರುತ್ತದೆ. ಇದು ಕಿತ್‌ 
ಆಗಿರುವುದರಿಂದ "ಕಿತಿಚ' ದಿಂದ ಆದಿವೃದ್ಧಿ ಬಂದು, ಅಪೂಪ4ಇಕ ಎಂದಾಗುತ್ತದೆ. 
ಆಪೂಪ ಎಂಬಲ್ಲಿರುವ "ಭ' ಸಂಜ್ಯಕ ಅಂತ್ಯ "ಅ' ಕಾರಕ್ಕೆ ಲೋಪ ಬಂದು 
ಆಅಪೂಪ್‌4ಇಕ-ಆಪೂಪಿಕ ಎಂದಾಗಿ ಸುಬ೦ತ ಮಾಡಿದಾಗ ಆಪೂಪಿಕಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 

(ಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1131-ನಿಕಟೇ ವಸತಿ (4-4-73) 

ವೃತ್ತಿ-ನೈಕಟಿಕೋ ಭಿಕ್ಷುಕ 


ಇತಿ ಠಗಧಿಕಾರ (೮೦) ಪ್ರಕರಣಮ್‌ 


ಅ.ವೃ- “ಠಕ್‌”, “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ ಪ್‌ಪ್ರಾತಿಪದಿಕಾತ್‌”, “ತದ್ದಿತಾಃ” 

“ಸಮರ್ಥಾನಾಂ ಪ್ರಥಮಾದ್ವಾ' ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಸಪ್ತಮ್ಯನ್ತ "ನಿಕಟೇ' ಎಂಬಲ್ಲಿ "ನಿಕಟ' ಪ್ರಾತಿಪದಿಕದ ನಂತರ “ವಾಸ 
ಮಾಡುವವನು” ಎಂಬ ಸಪ್ತಮ್ಯರ್ಥದಲ್ಲಿ ಠಕ್‌ ಪ್ರತ್ಯಯವು ಬರುತ್ತದೆ. 

ಉದಾ-ನೈಕಟಿಕಃ (ಸಮೀಪದಲ್ಲಿ ವಾಸಿಸುವವನು)-"ನಿಕಟೇ ವಸತಿ” ಎಂಬದು 
ಲೌಕಿಕ ವಿಗ್ರಹ ವಾಕ್ಯ. ನಿಕಟ ಜಿ ಎಂಬುದು ಅಲೌಕಿ ವಿಗ್ರಹ ವಾಕ್ಯ. ಪ್ರಕೃತ 
ಸೂತ್ರದಿಂದ ಠಕ್‌ ಪ್ರತ್ಯಯದ “ಠ್‌' ಗೆ "ಇಕ್‌' ಆದೇಶ ಬಂದು ಠ= ಸಕ್‌ ಆ 
ಎಂದಾದ ಮೇಲೆ ಪ್ರಾತಿಪದಿಕ ಸಂಜ್ಞೆಯನ್ನು ಹೊಂದಿ “ಸುಪೋಧಾತು 

ತಿಪದಿಕಯೋಃ” ಎಂಬುದರಿಂದ ಸುಪ್‌ ಗೆ "ಲುಕ್‌' ಬಂದು ನಿಕಟ--ಇಕ 
ಎಂದಿರುತ್ತದೆ. ಇದು ಕಿತ್‌ ಆಗಿರುವುದರಿಂದ "ಕಿತಿಚ' ಎಂಬುದರಿಂದ ಆದಿವೃದ್ಧಿ 
(ಐ) ಬರುತ್ತದೆ. “ನೈಕಟ' ಎಂಬಲ್ಲಿನ "ಭ' ಸ ಸಂಜ್ಯಕ ಅಂತ್ಯ " ಅ' ಕಾರಕ್ಕೆ “ಯಸ್ಕೆ ತಿಚ್‌ 
ಎಂಬುದರಿಂದ ಲೋಪ ಬಂದು ನೈಕಟ್‌--ಇಕನೈಕಟಿಕ ಎಂದಾಗಿ, ಸುಬಂತ 
ಮಾಡಿದಾಗ ನೈಕಟಿಕಃ ಎಂಬ ರೂಪವು ಸಿದ್ಧವಾಗುತ್ತದೆ. 


ಠಗಧಿಕಾರ (ಪ್ರಾಗ್‌ವಹತೀಯಾಃ) (೮೦)ಪ್ರಕರಣವು ಮುಗಿಯಿತು. 


ಪಕರಣ-51: ಯದಧಿಕಾರಃ 


(ಸೂ. ಸಂ. 132-1138) 
ಮೆ (ಪ್ರಾಗ್ರಿತೀಯಾಃ) 
(ಯತ್‌ ಪ್ರತ್ಯಯವನ್ನು ಅಧಿಕಾರವಾಗಿ ವಿಧಿಸುವ ಸೂತ್ರ) 

ಸೂತ್ರ-132. ಪ್ರಾಗ್ಗಿತಾದ್ಯತ್‌ (4-4-75) 

ವೃತ್ತಿ-ತಸ್ಥೆ ಕ ಹಿತಾಮ್‌ ಇತ್ಯತಃ ಪ್ರಾಕ್‌ ಯತ್‌ ಅಧಿಕ್ರಿಯತೇ। 

ಅರ್ಥ- “ತಸ್ಮೈ ಹಿತಮ್‌' ಎಂಬ ಸೂತ್ರದ ಪೂರ್ವ ಸೂತ್ರದ ವರೆಗೆ "ಯತ್‌' 
ಪ್ರತ್ಯಯದ ಅಧಿಕಾರವು ಇರುತ್ತದೆ. 

ಪ.ಛೇ-ಪ್ರಾಕ್‌, ಹಿತಾತ್‌, ಯತ್‌। 

(ಯತ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1133. ತದ್ದಹತಿ ರಥ-ಯುಗ-ಪ್ರಾಸಣ್ಣಮ್‌। (4-4-76) 

ವೃತ್ತಿ-ರಥಂ ವಹತಿ ರಥ್ಯಃ, ಯುಗ್ಯಃ ಪ್ರಾಸಜ್ಸ್ಯಃಿ 

ಪ.ಛೇ-ತತ್‌, ವಹತಿ, ರಥ -ಯುಗ-ಪ್ರಾಸಜ್ಗಮ್‌। 

ಅ.ವ್ಯ-“ಪ್ರಾಗ್‌ಫಿತಾದ್ಯತ್‌” ಎಂಬ ಸೂತ್ರದಿಂದ "ಯತ್‌' ಎಂಬ ಪದವು 
ಅನುವೃತ್ತವಾಗುತದೆ. “ಪ್ರತ್ಯಯಃ”, “ಪರಶ್ಚ”, “ತದ್ಧಿತ”, “ಜ್ಯಾಪ್‌ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ. “ರಥವನ್ನು , ನೊಗವನ್ನು, ಪ್ರಾಸ್ಸ್ಯವನ್ನು ಹೊರುತ್ತದೆ' ಎಂಬ ಅರ್ಥದಲ್ಲಿ 
ದ್ವಿತೀಯಾಂತ ಶಬ್ದಗಳಾದ ರಥ, ಯುಗ, ಪ್ರಾಸಜ್ಞಗಳ ಪ್ರಾತಿಪದಿಕಗಳ ನಂತರ 
“ಯತ್‌' ಪ್ರತ್ಯಯವು ಬರುತ್ತದೆ. 

ಉದಾ ಬಜ -"ರಥಂ ವಹತಿ' ಎಂಬ ದ್ವಿತೀಯಾಂತ ರಥ ಶಬ್ದದ ನಂತರ 
"ಯತ್‌" ಪ್ರತ್ಯಯವು ಬರುತ್ತದೆ. ಆಗ ರಥ4ಯತ್‌(ಯ) ಎಂದಿರುತ್ತದೆ. ಜ್ಯ” ಸಂಜ್ಞಕ 
“ಅ” ಕಾರಕ್ಕೆ “ಯಸ್ಯೇತಿಚ್‌ ಎಂಬುದರಿಂದ ಲೋಪ ಬಂದು, `ರಥ್‌--ಯ- ರಥ್ಯ 
ಎಂದಾದಮೇಲೆ ಪ್ರಾತಿಪದಿಕ ಸಂಜ್ಞೆ ಬಂದು, ಅದನ್ನು ಸುಬ೦ತ ಮಾಡಿದಾಗ ರಥ್ಯಃ 
ಎಂದಾಗುತ್ತದೆ. 

ಉದಾ-2-ಯುಗ್ಯಃ-(ರಥದ ಚಲನೆಗಾಗಿ ಪ್ರಾಣಿಗಳ ಹೆಗಲಮೇಲೆ ಇಡುವ 
ಕಟ್ಟಿಗೆಯ ಸಾಧನ (ನೊಗ) "ಅದನ್ನು ವಹಿಸುತ್ತದೆ " ಎಂಬರ್ಥದಲ್ಲಿ ಯುಗ೬ಯ 
ಎಂದಾಗಿ "ಭ' ಸಂಜ್ಮಕ ಯುಗ ಶಬ್ದದ "ಅ' ಕಾರಕ್ಕೆ “ಯಸ್ಯೇತಿಚ” 'ಎಂಬುದರಿಂದ 
ಲೋಪ ಬಂದು, ಯುಗ್‌-ಯ- ಎಯಗ್ಯ ಎಂದಾಗಿ' ಅದನ್ನು ಸುಬ೦ತ ಮಾಡಿದಾಗ 
ಯುಗ್ಯಃ ಎಂದಾಗುತ್ತದೆ. 

ಉದಾ-3. ಪ್ರಾಸಜ್ಞ್ಯಃ -ಪ್ರಾಸಜ್ಗ ಎಂದರೆ ಕುದುರೆ ಅಥವಾ ಎತ್ತಿಗೆ ತರಬೇತಿ 


1374 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಕೊಡುವುದಕ್ಕಾಗಿ ಕುತ್ತಿಗೆ ಮೇಲೆ ಭಾರವಾದ ಕಟ್ಟಿಗೆಯನ್ನು ಕಟ್ಟುವ ಕಟ್ಟಿಗೆಗೆ ಪ್ರಾಸಜ್ಗ 
ಎ೦ದು ಹೆಸರು. 

ಪ್ರಾಸಜ್ಜಮ್‌ ವಹತಿ' ಎಂಬರ್ಥದಲ್ಲಿ ಪ್ರಾಸಜ್ಗ ಶಬ್ದದ ಮೇಲೆ ಯತ್‌ ಪ್ರತ್ಯಯ 
ಬಂದು ಪ್ರಾಸಂಗ--ಯತ್‌ ಎಂದಿದ್ದಾಗ ಪ್ರಾಸಜ್ಗ ಶಬ್ದದ ಕೊನೆಯ "“ಅ' ಕಾರಕ್ಕೆ "ಭ' 
ಸಂಜ್ಞೆ ಇರುವುದರಿಂದ “ಯಸ್ಯೇತಿಚ” ಎಂಬುದರಿಂದ ಅದಕ್ಕೆ ಲೋಪ ಬಂದು 
ಪ್ರಾಸಜ್ಜ್‌*ಯಪ್ರಾಸಜ್ಸ್ಯ ಎಂದಾಗಿ, ಅದು ಪ್ರಾತಿಪದಿಕವಾದ ಮೇಲೆ ಸುಬಂತ 
ಮಾಡಿದಾಗ ಪ್ರಾಸಜ್ಞ್ಯಃ ಎಂದಾಗುತ್ತದೆ. 


(ರಥ, ಯುಗ, ಪ್ರಾಸಜ್ಗ ಎಂಬ ಶಬ್ದಗಳ ಮೇಲಿರುವ ದ್ವಿತಿಯಾ ವಿಭಕ್ತಿ "ಅಮ್‌' 
ಪ್ರತ್ಯಯವು ಲೋಪವಾಗಿ "ಯತ್‌' ಪ್ರತ್ಯಯದ ಜೊತೆಗೆ ಸೇರಿ ರಥ್ಯಃ ಯುಗ್ಯಃ, 
ಪ್ರಾಸಜ್ಗ್ಯಃ ಎಂಬ ರೂಪವಾಗುತ್ತದೆ) 

ಸೂಚನೆ-ಪ್ರಾಸಜ್ಸ್ಯ, ರಥ್ಯ, ಯುಗ್ಯ ಈ ಮೂರೂ ಶಬ್ದಗಳಿಗೂ ನೊಗ ಎಂದೇ 
ಅರ್ಥ. 

(ಯತ್‌ ಮತ್ತು ಢಕ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ-134. ಧುರೋ ಯಡ್ಡಕೌ (4-4-77) 

ವೃತ್ತಿ-ಹಲಿ ಚ ಇತಿ ದೀರ್ಫೇ ಪ್ರಾಪ್ತೇ- 

ಪ.ಛೇ-ಧುರಃ, ಯಡ್‌-ಢಕೌ। 

ಅ.ವೃ-“ತದ್‌ ವಹತಿ ರಥಯುಗ ಪ್ರಾಸಜ್ಗಮ್‌” ಎಂಬ ಸೂತ್ರದಿಂದ, ತದ್‌ 
ಎಂಬ ಪದವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ?, “ಪರಶ್ಚ”, “ತದ್ದಿತಾಃ”, “ಜ್ಯಾಪ್‌ 
ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ದ್ವಿತೀಯಾಂತ ಪ್ರಾತಿಪದಿಕವಾದ "ಧುರ್‌' ಶಬ್ದದ ನಂತರ "ವಹಿಸುತ್ತಾನೆ' 
ಎಂಬ ಅರ್ಥದಲ್ಲಿ "ಯತ್‌' ಮತ್ತು “ಢಕ್‌' ಪ್ರತ್ಯಯಗಳು ಬರುತ್ತವೆ. ಢಕ್‌ ನಲ್ಲಿ “ಢ' 
ಮಾತ್ರ ಉಳಿಯುತ್ತದೆ. ಆ “ಢ' ಗೆ ಆಯನ್‌ “ಆಯನೇಯ್‌ ಪ್ರತ್ಯಯಾದೀನಾಮ್‌” 
ಎಂಬ ಸೂತ್ರದಿಂದ ಏಯ್‌ ಆದೇಶ ಬರುತ್ತದೆ. 

ಉದಾ-ಧುರ್ಯಃ-“ಧುರಂ ವಹತಿ' ಎಂಬರ್ಥದಲ್ಲಿ "ಧುರ್‌' ಶಬ್ದದ ನಂತರ 
ಧುರ್‌4*ಅಮ್‌4+ಯ ಎಂದಿದ್ದಾಗ ಸುಪ್‌ ಗೆ ಲೋಪ ಬಂದು ಧುರ್‌+ಯವಧುರ್ಯ 
ಎಂದಾಗುತ್ತದೆ. ಇದನ್ನು ಸುಬ೦ತ ಮಾಡಿದಾಗ ಧುರ್ಯಃ ಎಂದಾಗುತ್ತದೆ. (ನೊಗವನ್ನು 
ಹೊರುವಂತಹ ಪ್ರಾಣಿ-ಎತ್ತು ಅಥವಾ ಕುದುರೆ ಎಂದರ್ಥ) 

ಉದಾ-ಧೌರೇಯಃ (ನೊಗವನ್ನು ವಹಿಸುವಂತಹವನು)-"ಧುರಂ ವಹತಿ” 
ಎ೦ಬುದು ಲೌಕಿಕ ವಿಗ್ರಹ ವಾಕ್ಯ. ಧುರ್‌-ಅಮ್‌ ಎಂಬುದು ಅಲೌಕಿಕ ವಿಗ್ರಹ 
ವಾಕ್ಯ ಧುರ್‌4ಅಮ್‌4 ಢಕ್‌(ಢ) ಎಂದಿದ್ದಾಗ, "ಢ' ನಲ್ಲಿ “ಢ್‌' ಗೆ “ಆಯನ್‌ 
ಏಯ್‌... ಪ್ರತ್ಯಯಾದೀನಾಂ” ಎಂಬ ಸೂತ್ರದಿಂದ ಏಯ್‌ ಆದೇಶ ಬಂದು 
ಧುರ್‌-ಏಯ (ಏಯ್‌--ಅ) ಎಂದಿದ್ದಾಗ, ಆದಿವೃದ್ಧಿ ಬಂದು ಧೌರೇಯ ಎಂದು 


ಯದಧಿಕಾರಃ 1375 


ಪ್ರಾತಿಪದಿಕವಾಗುತ್ತದೆ. ಇದನ್ನು ಸುಬಂತ ಮಾಡಿದಾಗ ಧೌರೇಯಃ ಎಂದಾಗುತ್ತದೆ. 

(ಸೂಚನೆ: ಪ್ರಕೃತ ಸೂತ್ರದಿಂದ "ಧುರ್‌' ಶಬ್ದಕ್ಕೆ ದೀರ್ಫ ಬಂದು "ಧೂರ್‌' 
ಎಂದಾಗಬೇಕಾಗಿತ್ತು. ಆದರೆ ಮುಂಬರುವ ಸೂತ್ರದಿಂದ ಸ ಸಂಜ್ಞೆಯುಳ್ಳ 
ಉಪಧೆಯಾದ "ಇಗ್‌' ವರ್ಣಕ್ಕೆ ದೀರ್ಫ್ಥವು ಬರುವುದಿಲ್ಲ ಎಂದು ನಿಷೇಧಿಸಲಾಗಿದೆ. 
ಢಕ್‌ ಪ್ರತ್ಯಯವು ಕಿತ್‌ ಆಗಿರುವುದರಿಂದ " ಉ' ಕಾರಕ್ಕೆ "ಔ' ಕಾರ ಬಂದು ಧೌರೇಯಃ 
ಎಂದಾಗಿದೆ ಎಂದು ತಿಳಿಯಬೇಕು) 

(ದೀರ್ಥವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ-1135. ನ ಭಕುರ್ಭುರಾಮ್‌ (8-2-79) 

ವೃತ್ತಿ-ಭಸ್ಯ ಕುರ್ಭುರೋಃ ಚ ಉಪಧಾಯಾಃ ಇಕಃ ದೀರ್ಪಃ ನ ಸ್ಯಾತ್‌। 
ಧುರ್ಯ a "ದೌರೇಯಃ 

ಪ.ಛೇ-ನ, ಭ, ಕುರ್ಗುರಾಮ್‌। 

ಅ.ವೃ-“ರ್ವೋರುಪಧಾಯಾಃ-ದೀರ್ಥ ಇಕಃ” ಎಂಬ ಸೂತ್ರದಿಂದ ಉಪಧಾಯಾಃ 
ಮತ್ತು ದೀರ್ಫಃ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ-“ಭ' ಸಂಜ್ಞೆಯುಳ್ಳ ಶಬ್ದದ ಉಕಾ ಕುರ್‌, ಮತ್ತು ಛುರ್‌ ಗಳ ಉಪಧೆಗೆ 
ದೀರ್ಫ್ಥ ಬರುವುದಿಲ್ಲ. 

ಉದಾ-ಧುರ್ಯಃ, ಧೌರೇಯಃ ಈ ಶಬ್ದಗಳ ರೂಪಸಿದ್ಧಿಯನ್ನು ಹಿ೦ದಿನ ಸೂತ್ರದಲ್ಲಿ 
ಹೇಳಲಾಗಿದೆ. ಈ ಸೂತ್ರದಿಂದ ದೀರ್ಫ ನಿಷೇಧವಾದದ್ದನ್ನು ಅಲ್ಲಿಯೇ ಹೇಳಲಾಗಿದೆ. 

(ಯತ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1136.-ನೌ-ವಯೋ-ಧರ್ಮ-ವಿಷ-ಮೂಲ-ಸೀತಾ-ತುಲಾಭ್ಯಸ್ತಾರ್ಯ- 
ತುಲ್ಯ-ಪ್ರಾಪ್ಯ-ವಧ್ಯಾ$5ನಾಮ್ಯ-ಸಮ-ಸಮಿತಸಮ್ಮಿತೇಷು। (4-4-91) 

ಸರನ್‌ ತಾರ್ಯಂ ನಾವ್ಯಂ ಜಲಂ। ವಯಸಾ ತುಲ್ಕಃ ವಯಸ್ಕಃ। ಧರ್ಮೇಣ 

ಪೃಂ ಧಮ ೯೦। ವಿಷೇಣ ವಧ್ಯಃ ವಿಷ್ಕಷಮೂಲೇನ ಅನಾಮ್ಯಂ ಮೂಲಂ! ಮೂಲೇನ 

ಸ ಮೂಲ್ಯಃ ಸೀತಯಾ 'ಸಮ್ಮಿತಂ ಸೀತ್ಯಂ ಕ್ಷೇತ್ರಂ. ತುಲಯಾ ಸಂಮಿತಂ 
ತುಲ್ಕಂ। 

ಅ.ವೃ-. “ಪ್ರತ್ಯಯಃ”, “ಪರಶ್ಚ”, “ತದ್ಧಿತಾಃ”, “ಜಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ನೌ, ವಯಸ್ಸು, ಧರ್ಮ, ವಿಷಯ, ಮೂಲ, ಸೀತಾ ಮತ್ತು ತುಲಾ 
ಶಬ್ದಗಳನ್ನೇ ಪ್ರಾತಿಪದಿಕವಾಗಿಯುಳ್ಳ, ತೃತೀಯಾ೦ತ ಶಬ್ದಗಳಿಗೆ ಕ್ರಮವಾಗಿ ದಾಟುವುದಕ್ಕೆ 
ಯೋಗ್ಯವಾದ, ಸಮಾನ, ಹೊಂದಲು ಯೋಗ್ಯವಾದ, ಕೊಲ್ಲಲು ಯೋಗ್ಯವಾದ, 
ಕೊಳ್ಳಲು ಯೋಗ್ಯವಾದ, ಸಮಾನವಾದ, ಸಮಗೊಳಿಸಿದ, ತೂಕಮಾಡಲ್ಪಟ್ಟ-ಎಂಬ 
ಅರ್ಥದಲ್ಲಿ ಯತ್‌ ಪ್ರತ್ಯಯವು ಬರುತ್ತದೆ. 


1376 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ-ನಾವ್ಯಂ (ಹಡಗಿನಿಂದ ದಾಟಲು ಯೋಗ್ಯವಾದ ನದಿ ಮೊದಲಾದ 
ಜಲಾಶಯಗಳು)-"ನಾವಾ ತಾರ್ಯಂ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ನೌ.ಟಾ(ಆ) 
ಎ೦ಬುದು ಅಲೌಕಿಕ ವಿಗ್ರಹ ವಾಕ್ಯ ಪ್ರಕೃತ ಸೂತ್ರದಿಂದ ದಾಟಲು ಯೋಗ್ಯವಾದ 
ಎಂಬ ಅರ್ಥದಲ್ಲಿ ಯತ್‌ ಪ್ರತ್ಯಯವು ಬರುತ್ತದೆ. ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ 
“ಸುಪೋ ಧಾತು ಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌ ಗೆ ಲುಕ್‌ ಬಂದ 
ಮೇಲೆ ನೌ4ಯ ಎಂದಿರುತ್ತದೆ. “ವಾಂತೋಯಿ ಪ್ರತ್ಯಯೇ” ಎಂಬ ಸೂತ್ರದಿಂದ 
ಆವ್‌ ಆದೇಶ ಬಂದು ನಾವ್ಯ ಎಂದಾಗುತ್ತದೆ. ಇದನ್ನು ಸುಬಂತ ಮಾಡಿದಾಗ 
ನಾವ್ಯಂ ಎಂದ್ಲುರೂಪವು ಸಿದ್ಧವಾಗುತ್ತದೆ. 

ಉದಾ-2) "ವಯಸ್ಕಃ-(ವಯಸ್ಸಿನಿಂದ ಸಮಾನನಾದವನು, ಮಿತ್ರ)-"ವಯಸಾ 
ತುಲ್ಕಂ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ವಯಸಾ--ಟಾ(ಆ) ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ ಪ್ರಕೃತ ಸೂತ್ರದಿಂದ ತುಲ್ಯಾರ್ಥದಲ್ಲಿ "ಯತ್‌' ಪ್ರತ್ಯಯ ಬಂದು 
ಪ್ರಾತಿಪದಿಕವಾದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌ 
ಗೆ ಲುಕ್‌ ಬಂದು, ವಯಸ್‌4೬ಯ=ವಯಸ್ಯ ಎಂದಿರುತ್ತದೆ. ಸುಪ್‌ ಪ್ರತ್ಯಯವನ್ನು 
ಸೇರಿಸಿದಾಗ ವಯಸ್ಯಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-3. ಧರ್ಮ್ಯಂ-(ಧರ್ಮದ ಮೂಲಕ ಹೊಂದುವ ಸ್ಪರ್ಗ,ಸುಖ ಧನ) - 
“ಧರ್ಮೇಣ ಪ್ರಾಪ್ಯಂ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಧರ್ಮ-ಟಾ(ಆ) ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ ಪ್ರಕೃತ ಸೂತ್ರದಿಂದ ಪ್ರಾಪ್ಯ ಎಂಬ ಅರ್ಥದಲ್ಲಿ ಯತ್‌ 
ಪ್ರತ್ಯಯವು ಬರುತ್ತದೆ. ನಂತರ ಪ್ರಾತಿಪದಿಕವಾಗುತ್ತದೆ. “ಸುಪೋಧಾತು 
ಪ್ರಾತಿಪದಿಕಯೋಃ” ಎಂಬುದರಿಂದ "ಸುಪ್‌' ಗೆ ಲುಕ್‌ ಬಂದು "ಭ' ಸಂಜ್ಞೆಯುಳ್ಳ 
“ಆ” ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು ಧರ್ಮ್‌-ಯಂಧರ್ಮ್ಯ 
ಎಂದಾಗಿ ಸುಬಂತ ಮಾಡಿದಾಗ ಧರ್ಮ್ಯಂ ಎಂದಾಗುತ್ತದೆ. 

ಉದಾ-4-ವಿಷ್ಯ (ವಿಷದಿಂದ ಕೊಲ್ಲಲು ಯೋಗ್ಯನಾದ ಶತ್ರು)-"ವಿಷೇಣ 
ವಧ್ಯಃ'ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ವಿಷ-ಟಾ(ಆ) ಎಂಬುದು ಅಲೌಕಿಕ ವಿಗ್ರಹ 
ವಾಕ್ಯ. ಪ್ರಕೃತ ಸೂತ್ರದಿಂದ ವಧ್ಯಾರ್ಥದಲ್ಲಿ “ಯತ್‌' ಪ್ರತ್ಯಯವನ್ನು ಸೇರಿಸಿದಾಗ 
ಅದು ಪ್ರಾತಿಪದಿಕವಾದ ಮೇಲೆ ಸುಪೋಧಾತು ಪ್ರಾತಿಪದಿಕಯೋ: ಎಂಬುದರಿಂದ 
ಸುಪ್‌ ಗೆ ಲುಕ್‌ ಬಂದು “ಬಭ' ಸಂಜ್ಞೆಯುಳ್ಳ ಅಂತ್ಯ “ಅ' ಕಾರಕ್ಕೆ ಲೋಪ ಬಂದು 
ವಿಷ್‌--ಯಇವಿಷ್ಯ ಎಂದಾಗಿ ಇದಕ್ಕೆ ಸುಪ್‌ ಪ್ರತ್ಯಯವನ್ನು ಸೇರಿಸಿದಾಗ ವಿಷ್ಯಃ 
ಎಂದಾಗುತ್ತದೆ. ಮೂಲಂ, ಮೂಲ್ಯಃ, ತುಲ್ಕಂ-ತುಲ್ಯ್ಕಃ ಎಂಬ ಪದಗಳೂ ಇದೇ 
ರೀತಿಯಲ್ಲಿ ಸಿದ್ಧವಾಗುತ್ತವೆ. 

(ಯತ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1137. ತತ್ರ ಸಾಧುಃ (4-4-೨8) 

ವೃತ್ತಿ-ಅಗ್ರೇ ಸಾಧುಃ ಅಗ್ರ್ಯ! ಸಾಮಸು ಸಾಧುಃ ಸಾಮನ್ಯಃ। 

ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ತದ್ದಿತಾಃ”, “ಜ್ಯ್ಯಾಪ್‌ ಪ್ರಾತಿಪದಿಕಾತ್‌”, 


ಯದಧಿಕಾರಃ 1377 


“ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಸಪ್ತಮ್ಯಂತ ಪ್ರಾತಿಪದಿಕದ ನಂತರ ಸಾಧು, ಕುಶಲ ಮತ್ತು ಪ್ರವೀಣ 
ಅಥವಾ ಯೋಗ್ಯ ಎಂಬರ್ಥದಲ್ಲಿ "ಯತ್‌' ಪ್ರತ್ಯಯವು ಬರುತ್ತದೆ. 

ಉದಾ-ಅಗ್ರ್ಯಃ (ಮುಂದಾಳು, ಜಾಣ ಪ್ರವೀಣ) -“"ಅಗ್ರೇ ಸಾಧುಃ' ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ. ಅಗ್ರ*ಜಿ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. “ತತ್ರ ಸಾಧುಃ” 
ಎ೦ಬ ಪ್ರಕೃತ ಸೂತ್ರದಿಂದ ಯತ್‌(ಯ) ಪ್ರತ್ಯಯವು ಬಂದು ಪ್ರಾತಿಪದಿಕ ಸಂಜ್ಞೆ 
ಬಂದು, “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಅಗ್ರ್‌-ಯ-ಅಗ್ರ್ಯ 
ಎಂದಾಗಿ ಸುಬ೦ತ ಮಾಡಿದಾಗ ಅಗ್ರ್ಯಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-2) ಸಾಮನ್ಯಃ-ಈ ಪದವು ಈ ಮೇಲಿನ ಪ್ರಕ್ರಿಯೆಯಂತೆ ರೂಪಸಿದ್ಧಿಯನ್ನು 
ಪಡೆಯುತ್ತದೆ. 

ಉದಾ-3) ಕರ್ಮಣ್ಯಃ-“ಯೇಚಾಭಾವಕರ್ಮಣೋಃ? ಎಂಬುದರಿಂದ ಪ್ರಕೃತಿ- 
ಭಾವ ಬಂದು "ಟಿ' ಲೋಪವಾಗಿದೆ. ಕರ್ಮನ್‌--ಯ ಎಂದಿದ್ದಾಗ ಪೂರ್ವದಲ್ಲಿ 
ರೇಫ ಇರುವುದರಿಂದ ಪರದಲ್ಲಿರುವ "ನ' ಕಾರಕ್ಕೆ ಣತ್ವ ಬಂದಿದೆ. “ನಸ್‌ತದ್ದಿತೇ? 
ಎಂಬ ಸೂತ್ರಕ್ಕೆ ಮೇಲೆ ಹೇಳಿದ ಸೂತ್ರವು ಅಪವಾದವಾಗಿದೆ. ಆದ್ದರಿಂದ "ಟಿ' 
ಲೋಪವಾಗಲಿಲ್ಲ. 

ಉದಾ-ಶರಣ್ಯಃ-"ಶರಣೇ ಸಾಧುಃ' ಶರಣ್ಯಃ-(ರಕ್ಷಣೆ ಮಾಡುವುದರಲ್ಲಿ 
ಶೂರನಾದವನು) ಈ ರೂಪವು ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು ಸಿದ್ಧವಾಗುತ್ತದೆ. 

(ಯ-ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1138. ಸಭಾಯಾ ಯಃ (4-4-105) 

ವ್ಯತ್ತಿ-ಸಭ್ಯಃ 

ಅ.ವೃ-"ತತ್ರ ಸಾಧುಃ' ಎಂಬ ಸೂತ್ರವು ಅನುವೃತ್ತವಾಗಿದೆ “ಪ್ರತ್ಛಯಃ”, “ಪರಶ್ಚ”, 
“ತದ್ದಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಸಪ್ತಮ್ಯಂತ ಸಭಾ ಶಬ್ದದ ನಂತರ ಸಾಧು, ಒಳ್ಳೆಯ, ಜಾಣ, ಕುಶಲ, 
ಮೊದಲಾದ ಅರ್ಥದಲ್ಲಿ "ಯ' ಪ್ರತ್ಯಯವು ಬರುತ್ತದೆ. 

ಉದಾ-ಸಭ್ಯಃ -(ಸಭೆಯಲ್ಲಿ ಪ್ರವೀಣನು) "ಸಭಾಯಾಂ ಸಾಧುಃ' ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ. ಸಭಾ*ಜಿ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ 
ಸೂತ್ರದಿಂದ "ಯ' ಪ್ರತ್ಯಯವು ಬ೦ದ ಮೇಲೆ ಪ್ರಾತಿಪದಿಕವಾಗಿ “ಸುಪೋಧಾತು 
ಪ್ರಾತಿಪದಿಕಿಯೋಃ” ಎಂಬುದರಿಂದ ಸುಪ್‌ ಗೆ ಲುಕ್‌ ಬಂದು ಸಭಾ-ಯ ಎಂದಾಗಿ 
“ಯಸ್ಯೇತಿ ಚ” ಎಂಬುದರಿಂದ ಸಭಾ ದಲ್ಲಿನ “ಆ' ಕಾರಕ್ಕೆ ಲೋಪ ಬಂದು 
ಸಭ್‌+ಯವಸಭ್ಯ ಎಂದಾಗಿ ಸುಬ೦ತ ಮಾಡಿದಾಗ ಸಭ್ಯಃ ಎಂದಾಗುತ್ತದೆ. 

ಇತಿ ಯತೋಂವಧಿಃ (51) (ಪ್ರಾಗ್ರಿತೀಯಃ) 


ಪ್ರಕರಣ-52: ಛಯಮೋರಧಿಕಾರಃ 


(ಸೂತ್ರ ಸಂಖ್ಯೆ 1139 ರಿಂದ 144 ವರೆಗೆ) 
(ಛಾಧಿಕಾರ ವಿಧಿಸುವ ಸೂತ್ರ). 

ಸೂತ್ರ-139. ಪ್ರಾಕ್‌ ಕ್ರೀತಾಜ್ಛಃ 15-1-1 

ವೃತ್ತಿ-ತೇನ ಕ್ರೀತಮಿತ್ಯತಃ ಪ್ರಾಕ್‌ ಛೋಧಿಕ್ರೀಯತೇ ॥ 

ಪ.ಛೇ-ಪ್ರಾಕ್‌, ಕ್ರೀತಾತ್‌, ಛಃ (ತ್ರಿಪದ ಸೂತ್ರ) । 

ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ತದ್ಭಿತಾಃ”, "ಜಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-“ತೇನ ಕ್ರಿತಂ” ಎಂಬ ಸೂತ್ರಕ್ಕೆ ಪೂರ್ವ ಸೂತ್ರದವರೆಗೆ "ಛ' ಪ್ರತ್ಯಯದ 
ಅಧಿಕಾರವು ಇರುತ್ತದೆ. "ಭ್‌' ಕಾರಕ್ಕೆ “ಆಯನೇಯಿನೀ ಇಯಃ ಘಢಖಛಘಾಂ 
ಪ್ರತ್ಯಯಾದೀನಾಂ” ಎಂಬ ಸೂತ್ರದಿಂದ ಈಯ್‌ ಆದೇಶ ಬಂದು ಈಯ 
(ಛ್‌-ಅ-ಈಯ್‌.* ಅ) ಎಂದಾಗುತ್ತದೆ- 


(ಛ-ಕ್ಕೆ ಅಪವಾದವಾಗಿ ಯತ್‌ ವಿಧಿಸುವ ಸೂತ್ರ). 

ಸೂತ್ರ-114೦. ಉ-ಗವಾದಿಭ್ಯೋ ಯತ್‌ ॥ ೮-1-2 

ವೃತ್ತಿ-ಪ್ರಾಕ್‌ ಕ್ರೀತಾದಿತ್ಯೇವ । ಉವರ್ಣೌಾಂತಾದ್ಗವಾದಿಭ್ಯಶ್ಚ ಯತ್‌ ಸ್ಯಾತ್‌। 
ಛಸ್ಕಾಪವಾದಃ । ಶಜ್ಯವೇ ಹಿತಮ್‌ ಶಜ್ಕವ್ಯಂ ದಾರು | ಗವ್ಯಮ್‌ | 

ವಾ ॥ ನಾಭಿ ನಭಂ ಚ । ನಭೋಕ್ಷಃ । ನಭ್ಯಮಳ್ಬುನಮ್‌ । 

ಅ.ವೃ“ಪ್ರತ್ಯಯಃ”, “ಪರಶ್ಚ”, “ತದ್ಭಿತಾಃ”, “ಜಸ್ಯಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಉ' ವರ್ಣಾನ್ತ ಪ್ರಾತಿಪದಿಕದ ನಂತರ ಹಾಗೂ "ಗವಾದಿ' ಗಣಪಠಿತ 
ಪ್ರಾತಿಪದಿಕದ ನಂತರ ಪ್ರಾಕ್ಟೀತೀಯ ಅರ್ಥದಲ್ಲಿ ತದ್ಧಿತ ಸಂಜ್ಞೆಯುಳ್ಳ “ಯತ್‌' 
ಪ್ರತ್ಯಯ ಬರುತ್ತದೆ. “ಯತ್‌” ನಲ್ಲಿ "ಯ' ಮಾತ್ರ ಉಳಿಯುತ್ತದೆ "ಛ' ಎಂದರೆ 
ಛ್‌4+ಅ ಎಂದು ತಿಳಿಯಬೇಕು, ಆದೇಶ ಬರುವುದು "ಛ್‌'ಗೆ ಮಾತ್ರ ಪೂರ್ಣ 
“ಛ'ಕಾರಕ್ಕೆ ಅಲ್ಲ. “ಛ' ಪ್ರತ್ಯಯವನ್ನು ಬಾಧಿಸಿ ಯತ್‌ ಪ್ರತ್ಯಯವು ಬಂದಿದೆ. 

ಉದಾ:-ಶಂಜ್ಯವ್ಯಂ-ದಾರು (ಚಕ್ರ ತಿರುಗಲು ಆಧಾರವಾಗಿರುವ ಕಟ್ಟಿಗೆ ತುಂಡು)- 
“ಶ೦ಜ್ಯವೇ ಹಿತಮ್‌' ಎಂಬುದು ಲೌಕಿಕ ವಿಗ್ರಹ ವಾಖ್ಯ. ಶಂಕು-ಜೇ ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ “ತಸ್ಮೈ ಹಿತಮ್‌” ಎಂಬ ಸೂತ್ರದಿಂದ “ಛ' ಪ್ರತ್ಯಯವು 
ಬರಬೇಕಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಯತ್‌(ಯ) ಪ್ರತ್ಯಯವು 
ಬಂದು ಪ್ರಾತಿಪದಿಕವಾದ ಮೇಲೆ ಸುಪ್‌ ಗೆ ಲುಕ್‌ ಬಂದು ಶಂಕು4ಯ ಎಂದಿರುತ್ತದೆ. 
(ವೃದ್ಧಿ ಬರುವುದಕ್ಕೆ ಕಾರಣವಾದ ಇಗಿತ್‌, ಣಿತ್‌ ಮೊದಲಾದ ಪ್ರತ್ಯಯಗಳಿಲ್ಲದಿರು 


ಛಯತೋರಧಿಕಾರಃ 1379 


ವುದರಿಂದ ವೃದ್ದಿಯು ಬರುವುದಿಲ್ಲ. ಮತ್ತು "ಇ'ಕಾರ ಅಥವಾ "ಅ'ಕಾರ ಕೊನೆಯಲ್ಲಿ 
ಇಲ್ಲದಿರುವುದರಿಂದ “ಬ? ಸ೦ಜ್ಞಂಯುಳ್ಳ ಟಿಗೆ ಲೋಪವು ಬರುವ 
ಸಂಭವವವಿರುವುದಿಲ್ಲ) “ಓರ್ಗುಣ” ಎಂಬ ಸೂತ್ರದಿಂದ "ಉ' ಕಾರಕ್ಕೆ ಗುಣ 
ಬಂದು ಓ ಕಾರವಾಗುತ್ತದೆ. ಆದ್ದರಿಂದ ಶಜ್ಕೌ*ಯ ಎಂದಾಗುತ್ತದೆ. “ವಾಂತೋಯಿ 
ಪ್ರತ್ಯಯೇ” ಎಂಬ ಸೂತ್ರದಿಂದ ಅವ್‌ ಆದೇಶ ಬಂದು ಶಜ್ಕ್‌-ಅವ್‌--ಯಶಜ್ಯವ್ಯ 
ಎಂದಾಗುತ್ತದೆ. ಸುಬ೦ತ ಮಾಡಿದಾಗ ಶಜ್ಜವ್ಯಮ್‌ ಎಂದಾಗುತ್ತದೆ. 

ಉದಾ:-ಗವ್ಯಂ (ಆಕಳಿಗೆ ಆಹಾರವಾಗಿರುವ ಮೇವು)-"'ಗೋಭ್ಯೋ ಹಿತಮ್‌' 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಗೋ- ಭ್ಯಸ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ 
“ತಸ್ಮೈಹಿತಮ್‌” ಎಂಬ ಸೂತ್ರದಿಂದ "ಛ' ಪ್ರತ್ಯಯವು ಬರಬೇಕಾಗಿತ್ತು, ಅದನ್ನು 
ಬಾಧಿಸಿ ಪ್ರಕೃತ ಸೂತ್ರದಿಂದ ಯತ್‌(ಯ) ಪ್ರತ್ಯಯವು ಬಂದು ಗೋ4ಯತ್‌ 
ಎ೦ದಿದ್ದಾಗ ಇದು ಪ್ರಾತಿಪದಿಕ ಸಂಜ್ಞೆಯನ್ನು ಹೊಂದಿದ ಮೇಲೆ “ಸುಪೋಧಾತು 
ಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌ ಲೋಪವಾಗಿ ಹಿಂದಿನಂತೆ “ವಾಂತೋಯಿ 
ಪ್ರತ್ಯಯೇ” ಎಂಬ ಸೂತ್ರದಿಂದ "ಓ' ಕಾರಕ್ಕೆ ಅವ್‌ ಆದೇಶ ಬಂದು ಗ್‌.-ಅವ್‌.-ಯ- 
ಗವ್ಯ ಎಂದಾಗುತ್ತದೆ. ಸುಬಂತವಾದ ಮೇಲೆ ಗವ್ಯಂ ಎಂದಾಗುತ್ತದೆ. 

“ನಾಭಿ ನಭಂತ” ಇದು ಗಣ ಸೂತ್ರ -ಯತ್‌ ಪ್ರತ್ಯಯವನ್ನು ಸೇರಿಸುವಾಗ 

ವಾ॥ ನಾಭಿ ನಭಂ ಚ । 

ನಭೋಕಕ್ಷಃ | ನಭ್ಯಮಣ್ಜುನಮ್‌ । :-"ನಾಭಿ' ಶಬ್ದ ಕ್ಕೆ “ನಭ' ಎಂಬ ಆದೇಶವನ್ನು 
ಮಾಡಬೇಕು. 

ಉದಾ-ನಭ್ಯೋಂಕ್ಷ (ರಥ ಚಕ್ರದ ಮಧ್ಯದಲ್ಲಿರುವ ರಂಧ್ರಕ್ಕೆ ಹಾಕುವ ಕೀಲಿ)- 
“ನಭಯೇ ಹಿತಮ್‌' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ನಾಭಿ*ಜೇ ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ. "ಛ' ಪ್ರತ್ಯಯವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ಯತ್‌(ಯ) 
ಪ್ರತ್ಯಯ ಬಂದು ಪ್ರಕೃತ ಗಣಸೂತ್ರದಿಂದ "ನಾಭಿ' ಶಬ್ದಕ್ಕೆ ನಭ ಆದೇಶ ಬಂದು 
ನಬ'+ಜೇ+೦೫ು ಎಂದಾಗಿ ಇದಕ್ಕೆ ಪ್ರಾತಿಪದಿಕ ಸಂಜ್ಞೆ ಬಂದು 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌ ಲೋಪವಾದ ನಂತರ 
ಸತ ಸಂಜ್ಯಕ್ಕ ಅ-ಕಾರ ಲೋಪವಾದ ಮೇಲೆ ನಭ್‌4*ಯ=ನಭ್ಯ ಎಂದಾಗಿ ಸುಬಂತವಾದ 
ಮೇಲೆ ನಭ್ಯಃ ಎಂದಾಗುತ್ತದೆ. ಅಂಜನಂ ಮೊದಲಾದ ನಪುಂಸಕ ಶಬ್ದಗಳು 
ವಿಶೇಷ್ಠವಾದಾಗ ನಭ್ಯಂ ಎಂದು ವಿಶೇಷಣವಾಗುತ್ತದೆ. 

ಉದಾ-"ನಭ್ಯಂ ಅಂಜನಂ'-"ಅಂಜನ' ವೆಂದರೆ ಚಕ್ರಕ್ಕೆ ಸುಲಭವಾಗಿ ತಿರುಗಲು 
ಕೀಲಿಗೆ ಹಾಕುವ ಅಂಟಾದ ಪದಾರ್ಥ. 

(ಛಪ್‌ (ಛ) ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ-1141. ತಸ್ಕೈಹಿತಮ್‌ 5-1-5 
ವೃತ್ತಿ-ವತ್ತೇಭ್ಕೋ ಹಿತೋ-ವತ್ತೀಯೋ-ಗೋಧುಕ್‌ । 


1380 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ತದ್ದಿತಾಃ”, “ಜಸ್ಯಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-“ಅದಕ್ಕೆ ಹಿತವಾದದ್ದು” ಎಂಬ ಅರ್ಥದಲ್ಲಿ ಚತುರ್ಥಂತ ಸಮರ್ಥ 
ಶಬ್ದದ ನಂತರ ಪ್ರಾತಿಪದಿಕದ ನಂತರ “ಛಪ್‌(ಛ)' ಪ್ರತ್ಯಯವು ಬರುತ್ತದೆ. 

ಉದಾ-ವತ್ತೀಯಃ -ವತ್ತೇಭ್ಯಃ ಹಿತಃ (ಸಣ್ಣ ಕರುಗಳಿಗೆ ಹಿತವಾದವನು (ಹಾಲು 
ಹಿಂಡುವವನು))-ಎಂಬ ಅರ್ಥದಲ್ಲಿ ಚತುರ್ಥೀ ವಿಭಕ್ತ ಕತ ವತ್ಸ ಶಬ್ದದ ನಂತರ 
"ಛ' ಪ್ರತ್ಯಯವು ಬರುತ್ತದೆ. "ಛ' ಗೆ "ಈಯ್‌' ಆದೇಶ ಬರುತ್ತದೆ. ವತ್ಸ*ಈಯ್‌--ಅ 
ಎಂದಿರುತ್ತದೆ. ಛ- ಛ್‌* ಅಂಈಯ್‌--ಅ. ವತ್ಸ ಎಂಬಲ್ಲಿರುವ ಅಂತ್ಯ "ಅ' ಕಾರವು 
"ಭ' ಸ೦ಜ್ಯಕವಾಗಿರುವುದರಿಂದ “ಯಸ್ಯೇತಿ ಚ” ಎಂಬುದರಿಂದ ಲೋಪ ಬಂದು 
ವತ್ಸ್‌ಈಯ- ವತ್ತೀಯ ಎಂದಾಗಿ ಸುಬಂತವಾದ ಮೇಲೆ ವತ್ತೀಯಃ ಎಂದಾಗುತ್ತದೆ. 


(ಯತ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1142. ಶರೀರಾವಯಾವಾದ್‌ ಯತ್‌। (5.1.6) 

ವೃತ್ತಿ-ದಂತ್ಯಂ ಕ೦ಠ್ಯ೦ | ನಸ್ಯಂ 

ಪ.ಚ್ಛೇ-ಶರೀರಾವಯದಾತ್‌, ಯತ್‌ । 

ಅ.ವೃ-“ತಸ್ಮೈಹಿತಮ್‌” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, 
“ಪರಶ್ಚ”, “ತದ್ದಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ದಾ” 
ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -ತಸೆ ೈಹಿತಮ್‌ [ಅವನಿಗೆ/ಅದೆ ಹಿತಕರವಾದದ್ದು] ಎಂಬ ಅರ್ಥದಲ್ಲಿ 
ಶರೀರಾವಯವ ವಾಚಕವಾದ ಚತುರ್ಥ್ಯಂತ ಸಮರ್ಥ ಪದದ ನಂತರ ಯತ್‌ 
ಪ್ರತ್ಯಯವು ಬರುತ್ತದೆ. 

ಉದಾ-ದಂತ್ಯಂ-“ದಂತೇಭ್ಯೋ ಹಿತಮ್‌' ಎಂಬುದು ಲೌಕಿಕ ವಿಗ್ರಹ ವಾಕ್ಯ 
[ದಂತಗಳಿಗೆ ಹಿತಕರವಾದದ್ದು] ದಂತ ಭ್ಯಸ್‌.ಯತ್‌ (ಹಿತಮ್‌) ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯವಾಗಿದೆ. ಇಲ್ಲಿ ಸುಪ್‌ ಲೋಪವಾಗಿ ದಂತ-ಯತ್‌(ಯ) ಎಂದಿದ್ದಾಗ 
“ಯಸ್ಯೇತಿಚ” ಎಂಬುದರಿಂದ ದಂತ ಶಬ್ದದ ಅಂತ್ಯ "ಅ' ಕಾರಕ್ಕೆ ಲೋಪ ಬಂದು 
ದಂತ್ಯ ಎಂದಾಗಿ ಸುಬಂತವಾದಾಗ ದಂತ್ಯಂ ಎಂದು ನಪುಂಸಕ ಶಬ್ದವಾಗುತ್ತದೆ. 

ಉದಾ-ಕಂಠ್ಯಮ್‌-ಕಂಠಾಯ ಹಿತಮ್‌ ಅರ್ಥದಲ್ಲಿ ಯತ್‌ ಪ್ರತ್ಯಯವು ಬಂದು 
ಕಂಠ್ಯಂ ಎಂದಾಗಿದೆ. 

ಉದಾ-ನಸ್ಕಂ ನಾಸಿಕಾಯ್ಕೆ ಹಿತಮ್‌ (ಮೂಗಿಗೆ ಹಿತವಾದದ್ದು)-ಎಂಬಲ್ಲಿ ಯತ್‌ 
ಪ್ರತ್ಯಯವು ಬಂದಿದೆ. “ಪದ್ದನ್ನೋ ಮಾಸ್‌'' ಎಂಬ ಸೂತ್ರದಿಂದ ನಾಸಿಕಾ ಶಬ್ದಕ್ಕೆ 
ನಸ್‌ ಎಂಬ ಆದೇಶವು ಬಂದು ನಸ್‌-ಯಜನಸ್ಯ ಎಂದಾಗಿ ನಸ್ಕಂ ಎಂದು 
ಸುಬಂತವಾಗುತ್ತದೆ. 


ಛಯತೋರಧಿಕಾರಃ 1381 


ಸೂಚನೆ-"ತತ್ರ ಭವಳ' ಎಂಬ ಅರ್ಥದಲ್ಲಿಯೂ ಕೂಡ “ಶರೀರಾವಯಾಚ್ಚ” 
ಎ೦ಬ ಸೂತ್ರದಿಂದ ಯತ್‌ ಪ್ರತ್ಯಯವನ್ನು ವಿಧಿಸಲಾಗಿದೆ. ಆಗಲೂ ದಂತ್ಯಂ 
ಮೊದಲಾದ ರೂಪಗಳು ಸಿದ್ಧಿಸುತ್ತವೆ. ಆದರೆ ಅರ್ಥದಲ್ಲಿ ವ್ಯತ್ಯಾಸವಿರುತ್ತದೆ. 


(ಖ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-114.3. ಆತ್ಮನ್‌-ವಿಶ್ವಜನ-ಭೋಗೋತ್ತರಪದಾತ್‌ ಖಃ (5-1-9) 
ವೃತ್ತಿ-ಇಲ್ಲ. 

ಅ. ವೃ-“ತಸ್ಮೈಹಿತಮ್‌” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯ”, 
“ಪರಶ್ಚ”, “ತದ್ಭಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ದಾ” 
ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ತಸ್ಮೈಹಿತಮ್‌ ಎಂಬರ್ಥದಲ್ಲಿ ಚತುರ್ದ್ಯಂತಗಳಾದ ಆತ್ಮ ವಿಶ್ವಜನ, ಭೋಗ, 
ಶಬ್ದವನ್ನು ಉತ್ತರಪದವಾಗುಳ್ಳ ಶಬ್ದಗಳ ನಂತರ "ಖ' ಪ್ರತ್ಯಯವು ಬರುತ್ತದೆ. "ಖ' 
ಕಾರಕ್ಕೆ "ಈನ್‌(ಈ)' ಪ್ರತ್ಯಯವು ಬರುತ್ತದೆ. (ಖಎಈನ್‌--ಅ) ಆತ್ಮನ್‌--ಈನ ಎಂದಿದ್ದಾಗ, 
“ನಸ್‌ತದ್ಧಿತೇ” ಎ೦ಬ ಸೂತ್ರದಿಂದ ಟಿ(ಅನ್‌) ಲೋಪವು ಆಗಬೇಕಾಗಿದ್ದಾಗ- 

(ಪ್ರಕೃತಿಭಾವವನ್ನು ಹೇಳುವ ಸೂತ್ರ) 
ಸೂತ್ರ-1144. ಆತ್ಕಾದ್ದಾನೌ ಖೇ। (6.4.169೨) 

ವೃತ್ತಿ-ಏತೌ ಖೇ ಪ್ರಕೃತ್ಯಾಸ್ತಃ । ಆತ್ಮನೇ ಹಿತಮ್‌-ಆತ್ಮನೀನಂ । ವಿಶ್ವಜನೀನಂ । 
ಮಾತೃಭೋಗೀಣಃ । 

॥ ಇತಿ ಛಯತೋರಧಿಕಾರಃ [52] ಸಮಾಪುಃ ॥ 
ಅ.ವೃ-“ಪ್ರಕೃತ್ಯೆಕಾಚ್‌” ಸೂತ್ರದಿಂದ ಪ್ರಕೃತ್ಯಾ ಎಂಬ ಶಬ್ದವು ಅನುವೃತ್ತವಾಗುತ್ತದೆ. 
ಅರ್ಥ-"ಖ” ಪ್ರತ್ಯಯವು ಪರದಲ್ಲಿದ್ದಾಗ ಆತ್ಮನ್‌ ಮತ್ತು ಅದ್ವನ್‌ ಶಬ್ದಗಳು 

ಪ್ರಕೃತಿಭಾವವನ್ನು ಹೊಂದುತ್ತವೆ. 

ವಿಶೇಷ-ಪ್ರಕೃತ ಸೂತ್ರದಿಂದ ಟಿ ಲೋಪವು ನಿಷೇಧಿಸಲಾಗಿರುವುದರಿಂದ 
ಆತ್ಮನ್‌-ಈನಮ್‌- ಆತ್ಮನೀನಂ ಎಂದೇ ಆಗಿದೆ. ಇಲ್ಲಿ ಆತ್ಮನ್‌ ಎಂಬಲ್ಲಿರುವ ಅನ್‌ 
ಎಂಬುದಕ್ಕೆ ಟಿ-ಲೋಪ ಬಂದಿಲ್ಲ. ಇದೇ ರೀತಿಯಲ್ಲಿ "ವಿಶ್ವಜನಾಯ ಹಿತಮ್‌' 
ಎಂಬರ್ಥದಲ್ಲಿ ವಿಶ್ವಜನೀನಂ ಎಂದಾಗಿದೆ. 

ಉದಾ-ಮಾತೃಭೋಗೀಣಃ-"ಮಾತೃಭೋಗಾಯ ಹಿತಃ' ಎಂಬರ್ಥದಲ್ಲಿ 
ಭೋಗೋತ್ತರಪದವಾದ "ಮಾತೃಭೋಗ' ಶಬ್ದದ ನಂತರ ಖ ಪ್ರತ್ಯಯವು ಬಂದು 
ಮಾತೃಭೋಗೀನಃ ಎಂದಾಗಿ “ಕುಮತಿ ಚ” ಎಂಬುದರಿಂದ ಭೋಗ ಶಬ್ದದಲ್ಲಿ "ಕ 
ವರ್ಗವಿರುವುದರಿಂದ ಣತ್ವ ಬಂದು ಮಾತೃಭೋಗೀಣಃ ಎಂದಾಗಿದೆ. 


(ಭಯತೋರಧಿಕಾರ (ಪ್ರಾಕ್‌ ಕ್ರೀತೀಯಾಃ) (52) ಪ್ರಕರಣವು ಮುಗಿಯಿತು) 


ಪಕರಣ-53: ಠಜಗಾಧಿಕಾರಃ 


(ಸೂತ್ರ ಸಂಖ್ಯೆ 145 ರಿಂದ 152 ವರೆಗೆ) 

ಸೂತ್ರ-145. ಪ್ರಾದ್ಗತೇಷ್ಠಷಾ”್‌।(5.118) 

ವೃತ್ತಿ -ತೇನ ತುಲ್ಕಮಿತಿ ವತಿಂ ವಕ್ಷ್ಯತಿ, ತತಃ ಪ್ರಾಕ್‌ ಠ್‌ ಅಧಿಕ್ರಿಯತೇ। 

ಪ. ಛೇ -ಪಾಕ್‌, ವತೇಃ, ಠ್‌ 

ಅರ್ಥ -ವತಿಂ ಎಂಬ ಪ್ರತ್ಯಯವನ್ನು “ತೇನ ತುಲ್ಕಮ್‌ ಕ್ರಿಯಾ ಚೇದ್ವತಿಃ” 
ಎಂಬ ಸೂತ್ರವು ವಿಧಿಸುತ್ತದೆ. ಆ ಸೂತ್ರದ ಪೂರ್ವ ಸೂತ್ರದವರೆಗೆ ಠಣ್‌ ಪ್ರತ್ಯಯದ 
ಅಧಿಕಾರವಿರುತ್ತದೆ. ಠ್‌ ನಲ್ಲಿ "ಠ' ಮಾತ್ರ ಉಳಿಯುತ್ತದೆ. ಆ "ಠ' ಪ್ರತ್ಯಯಕ್ಕೆ ಇಕ 
ಎಂಬ ಆದೇಶವು ಬರುತ್ತದೆ. 


(ರಣ್‌ ಪ್ರತ್ಯವನ್ನು ವಿಧಿಸುವ ಸೂತ್ರ) 

ಸೂತ್ರ-146. -ತೇನ ಕ್ರೀತಮ್‌।(4.1.37) 

ವೃತ್ತಿ-ಸಪ್ಪತ್ಯಾಕ್ರೀತಂ -ಸಾಪ್ತತಿಕಮ್‌। ಪ್ರಾಸ್ಥಿಕಮ್‌। 

ಅ.ವ್ಯ-“ಪ್ರಾಗ್ವತೇಷ್ಠರ್ಣ್‌? ಎಂಬ ಸೂತ್ರದಿಂದ ಠಇಗ್‌ ಎಂಬ ಪ್ರತ್ಯಯವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ನ”, “ತದ್ದಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಅದರಿಂದ ಕೊಂಡುಕೊಳ್ಳಲ್ಪಟ್ಟಿತು' ಎಂಬ ಅರ್ಥದಲ್ಲಿ ತೃತೀಯಾನ್ತ 
ಸಮರ್ಥವಾದ ಶಬ್ದದ ನಂತರ ಠಇ್‌ ಪ್ರತ್ಯಯವು ಬರುತ್ತದೆ. 

ಉದಾ-ಸಾಪ್ತತಿಕಮ್‌-(ಎಪ್ಪತ್ತು ನಾಣ್ಯಗಳಿಂದ ಕೊಂಡುಕೊಳ್ಳಲ್ಪಟ್ಟ ಪದಾರ್ಥ)- 
“ಸಪ್ತತ್ಯಾ ಕ್ರೀತಮ್‌' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಸಪ್ಪತಿ*ಟಾ ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ ಸೂತ್ರದಿಂದ ಇದಕ್ಕೆ ಠಇಗ್‌ (ಠ) ಪ್ರತ್ಯಯವು 
ಬರುತ್ತದೆ. “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌ ಲೋಪವಾಗಿ 
ಆದಿವೃದ್ಧಿ ಬಂದು, "ಠ' ಪ್ರತ್ಯಯಕ್ಕೆ ಇಕ ಆದೇಶ ಬಂದು ಸಾಪ್ತ್ಪತ್‌4ಇಕವಸಾಪ್ತತಿಕ 
ಎಂದಾಗುತ್ತದೆ. ಇದನ್ನು ಸುಬ೦ತ ಮಾಡಿದಾಗ ನಪುಂಸಕ ಲಿಂಗದಲ್ಲಿ ಸಾಪ್ತತಿಕಮ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಪ್ರಾಸ್ಥಿಕಮ್‌-(ಅಳೆಯುವ ಪದಾರ್ಥದಿಂದ ಕೊಂಡುಕೊಳ್ಳಲ್ಪಟ್ಟ ಪದಾರ್ಥ)- 
“ಪ್ರಸ್ಥೇನ ಕ್ರೀತಮ್‌' ಎಂಬುದು ಲೌಕಿಕ ವಿಗ್ರಹವಾಕ್ಯ. ಪ್ರಸ್ಥ*ಟಾ ಎಂಬುದು ಅಲೌಕಿಕ 
ವಿಗ್ರಹವಾಕ್ಯ. ಪ್ರಕೃತ ಸೂತ್ರದಿಂದ ಠಇಗ್‌(ಠ) ಪ್ರತ್ಯಂಶುವು ಬಂದು 
“ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌ ಲೋಪವಾಗಿ ಆದಿವೃದ್ಧಿ 
ಬಂದು "ಠ' ಪ್ರತ್ಯಯಕ್ಕೆ “ಇಕ' ಆದೇಶ ಬಂದು ಪ್ರಾಸ್ಥ.--ಇಕ ಎಂದಾಗುತ್ತದೆ. ಪ್ರಾಸ್ಥ 
ಎಂಬಲ್ಲಿರುವ ಅಂತ್ಯ “ಅ'ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು 


ರಷಾಧಿಕಾರಃ 1383 


ಪ್ರಾಸ್ಕ್‌*ಇಕ= ಪ್ರಾಸ್ಥಿಕ ಎಂದಾಗುತ್ತದೆ. ಇದನ್ನು ಸುಬ೦ತ ಮಾಡಿದಾಗ ನಪುಂಸಕ 
ಲಿಂಗದಲ್ಲಿ ಪ್ರಾಸ್ಥಿಕಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
(ಅಣ್‌ ಮತ್ತು ಅರ್ಜ್‌- ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ-1147-ಸರ್ವಭೂಮಿ-ಪೃಥಿವೀಭ್ಯಾಂ ಅಣಇ (5.1.41) 

ಅರ್ಥ-ಸರ್ವಭೂಮಿ ಮತ್ತು ಪೃಥಿವೀ ಶಬ್ದಗಳನಂತರ "ಪ್ರಾಕ್‌ ಕ್ರೀತೀಯ ಅರ್ಥದಲ್ಲಿ 
ಕ್ರಮವಾಗಿ “ಅಣ್‌(ಅ)' ಮತ್ತು "ಅಇ್‌(ಅ)' ಪ್ರತ್ಯಯಗಳು ಬರುತ್ತವೆ. 

(ಅಣ್‌ ಮತ್ತು ಅರ್ಜ್‌- ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ-148. ತಸ್ಯೇಶ್ವರಃ(೮-1-42) 

ವೃತ್ತಿ-ಸರ್ವಭೂಮಿ-ಪೃಥಿವೀಭ್ಯಾಂ ಅಣ್‌ಣೌ ಸ್ವಃ 

ವಾರ್ತಿಕ-ಅನುಶತಿಕಾದೀನಾಳ್ಚು | ಸರ್ವಭೂಮೇಃ ಈಶ್ವರಃ-ಸಾರ್ವಭೌಮಃ। 
ಪಾರ್ಥಿವಃ । 

ಪ.ಚ್ಛೇ-ತಸ್ಯ, ಈಶ್ವರಃ। 

ಅ.ವೃ.-“ಸರ್ವಭೂಮಿ-ಪೃಥಿವೀಭ್ಯಾಂ ಅಣಇಗೌ” ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ'”, “ತದ್ಭಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಸರ್ವಭೂಮಿ ಮತ್ತು ಪೃಥಿವೀ ಈ ಷಷ್ಠ್ಯನ್ತ ಸಮರ್ಥ ಶಬ್ದಗಳ ನಂತರ 
ಈಶ್ವರ (ಒಡೆಯ) ಎಂಬ ಅರ್ಥದಲ್ಲಿ ಅಣ್‌ ಮತ್ತು ಅಳ್‌ ಪ್ರತ್ಯಯವು ಬರುತ್ತದೆ. 

ಉದಾ-ಸಾರ್ವಭೌಮಃ-(ಇಡೀ ಭೂಮಿಗೆ ಒಡೆಯ)-"ಸರ್ವಭೂಮೇಃ ಈಶ್ವರ' 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಸರ್ವಭೂಮಿ*ಜಸ್‌ ಎಂಬುದು ಅಲೌಕಿಕ ವಿಗ್ರಹ 
ವಾಕ್ಯ. ಪ್ರಕೃತ ಸೂತ್ರದಿಂದ' ಅಣ್‌ ಪ್ರತ್ಯಂಯು ಬಂದ್‌ ಮೇಲೆ, 
“ಸುಪೋಧಾತುಪ್ರಾತಿಪದಿಕಯೋಃ”ಎಂಬುದರಿ೦ದ ಸುಪ್‌-ಗೆ ಲುಕ್‌ ಬಂದು 
ಬರಬೇಕಾದ ಆದಿವೃದ್ಧಿಯನ್ನು ಬಾಧಿಸಿ “ಅನುಶತಿಕಾದೀನಾಇ್ಞ” ಎಂಬುದರಿಂದ 
ಸರ್ವ ಮತ್ತು ಭೂಮಿ ಎಂಬ ಎರಡು ಪದಗಳ ಆದಿ ಸ್ವರ ವರ್ಣಕ್ಕೆ (ಅಕಾರ, 
ಊಕಾರಗಳಿಗೆ) ವೃದ್ಧಿ ಬಂದು ಕ್ರಮವಾಗಿ ಸಾರ್ವಭೌಮ-* ಅ ಎಂದಿರುತ್ತದೆ. 
ಸಾರ್ವಭೌಮ ಎಂಬಲ್ಲಿರುವ ಅಂತ್ಯ "ಅ'ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ 
ಲೋಪ ಬಂದು ಸಾರ್ವಭೌಮ್‌.-ಅ- ಸಾರ್ವಭೌಮ ಎಂಬುದನ್ನು ಸುಬಂತ 
ಮಾಡಿದಾಗ ಸಾರ್ವಭೌಮಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಪಾರ್ಥಿವಃ (ಪೃಥಿವಿಯ ಈಶ್ವರ ಅಂದರೆ ಒಡೆಯ)-'ಪೃಥಿವ್ಯಾಃ ಈಶ್ವರಃ' 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಪೃಥಿವೀ-ಜಸ್‌ ಎಂಬುದು ಅಲೌಕಿಕ ವಿಗ್ರಹ 
ವಾಕ್ಯ. ಪ್ರಕೃತ ಸೂತ್ರದಿಂದ ಅಣ್‌ ಪ್ರತ್ಯಯ ಬಂದು ಪೃಥಿವಿ. ಜಸ್‌--ಅಣ್‌(ಅ) 
ಎಂದಿದ್ದಾಗ, ಪ್ರಾತಿಪದಿಕವಾದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” ಎಂಬ 


1384 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸೂತ್ರದಿಂದ ಸುಪ್‌ ಲೋಪವಾಗಿ ಪೃಥಿವಿ-ಅ ಎಂದಿದ್ದಾಗ, ಆದಿ ಸ್ಟರಕ್ಕೆ ವೃದ್ಧಿ 
ಬಂದು ಖು-ಕಾರದ ಸ್ಥಾನದಲ್ಲಿ ಆರ್‌ ಬಂದು ಪಾರ್ಥಿವೀ*-ಆ ಎಂದಿದ್ದಾಗ, 
“ಪಾರ್ಥಿವೀ' ಎಂಬಲ್ಲಿರುವ ಅರಿತ್ಯ ಈ-ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ 
ಬಂದು ಪಾರ್ಥಿವ್‌ ಅವ ಪಾರ್ಥಿವ ಎಂದಿದ್ದಾಗ, ಸುಬಂತ ಮಾಡಿದ ಮೇಲೆ 
ಪಾರ್ಥಿವಃ ಎಂದು ರೂಪವು ಸಿದ್ಧವಾಗುತ್ತದೆ. 
(ನಿಪಾತವನ್ನು ವಿಧಿಸುವ ಸೂತ್ರ) 

ಸೂತ್ರ-149. -ಪಣ್ಣಿ,-ವಿ೦ಶತಿ-ತ್ರಿ೦ಶಚ್ಚತ್ವಾರಿಂಶತ್‌-ಪಣಇ್ವಾಶತ್‌-ಷಫ್ಟಿ- 
ಸಪ್ತತ್ಯ-ಶೀತಿ-ನವತಿ-ಶತಮ್‌-(೮.159) 

ವೃತ್ತಿ -ಏತೇ ರೂಢಶಬ್ದಾ ನಿಪಾತ್ಯಂತೇ। 

ಪ. ಛೇ -ಪಚಜ್ಚಿ,-ವಿಂಶತಿ-ತ್ರಿಂಶತ್‌-ಚತ್ಸಾರಿಂಶತ್‌-ಪಇಗ್ಸಾಶತ್‌-ಷಷ್ಟಿ-ಸಪ್ತತಿ- 
ಅಶೀತಿ-ನವತಿ-ಶತಮ್‌। 

ಅರ್ಥ:--ಪಜ್ಜೈ, ವಿಂಶತಿ, ತ್ರಿಂಶತ್‌, ಚತ್ಪಾರಿವಿಂಶತ್‌, ಪಇಸ್ಸಾಶತ್‌, ಷಷ್ಟಿ, ಸಪ್ತತಿ, 
ಅಶೀತಿ, ನವತಿ,ಶತಮ್‌-ಈ ಹತ್ತು ರೂಢ ಶಬ್ದಗಳು ನಿಪಾತವಾಗಿ ಹೇಳಲಾಗಿದೆ. 
ಇವುಗಳನ್ನು ಹೀಗೆ ತದ್ಧಿತ ಶಬ್ದಗಳನ್ನಾಗಿ ಬಳಸಬೇಕು. ಇವುಗಳಿಗೆ ಯಾವ ಪ್ರಕ್ರಿಯ 
ಅಪಕ್ಷೆ ಇರುವುದಿಲ್ಲ. 

(ಠರರ್ಷ್‌ ಮೊದಲಾದ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ-115೦. ತದರ್ಹತಿ।(೮.163) 

ವೃತ್ತಿ -ಲಬ್ಭುಂ ಯೋಗ್ಯೋ ಭವತಿ ಇತ್ಯರ್ಥೇ ದ್ವಿತೀಯಾನ್ತಾತ್‌ ಠಇಗಾದಯಃ 
ಸ್ಕು8ಿಶ್ವೇತಚ್ಛತ್ರಮರ್ಹತಿ-ತ್ವೆ ತತೆಜ್ಚಿತ್ರಿಕಃ 

ಪ. ಛೇ-ತತ್‌.ಅರ್ಹತಿ। 

ಅ. ವೃ-“ಪ್ರತ್ಯಯಃ”, “ಪರಶ್ಚ”, “ತದ್ದಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಈ ಮನುಷ್ಯನು ಈ ಪದಾರ್ಥವನ್ನು ಹೊಂದಲು ಯೋಗ್ಯನಾಗಿದ್ದಾನೆ' 
ಎಂಬ ಅರ್ಥದಲ್ಲಿ ದ್ವಿತಿಯಾಂತ ಸಮರ್ಥ ಶಬ್ದದ ನಂತರ ಠಇಗ್‌(ಠ) ಮೊದಲಾದ 
ಪ್ರತ್ಯಯಗಳು ಬರುತ್ತವೆ. 

ಉದಾ-ಶ್ವೆ ತತೆಚ್ಚಿತ್ರಿಕ-(ಬಿಳಿ ಛತ್ರಿಯನ್ನು ಪಡೆಯಲು ಯೋಗ್ಯನಾದವನು)- 
ಶ್ವೇತಚ್ಛತ್ರಮ್‌ ಅರ್ಹತಿ ಎಂಬುದು ಲೌಕಿಕ ವಿಗ್ರಹವಾಕ್ಯ ಶೈತಚ್ಛತ್ರ.-ಅಮ್‌ ಎಂಬುದು 
ಅಲೌಕಿಕ ವಿಗ್ರಹವಾಕ್ಯ ಪ್ರಕೃತ ಸೂತ್ರದಿಂದ ಠಇಗ್‌ ಪ್ರತ್ಯಯ ಬಂದು, ಶ್ವೇತಚ್ಛತ್ರಅಮ್‌.-ಠ 
ಎಂದಿದ್ದಾಗ, "ಠ' ಗೆ (ಇಕ) ಬಂದು, ಸುಪ್‌ ಲೊಪವಾದ ಮೇಲೆ, ಶ್ವೇತಚ್ಛತ್ರ-ಇಕ 
ಎಂದಿದ್ದಾಗ, ಆದಿವೃದ್ಧಿ ಬಂದು ಶ್ವೆತಚ್ಛತ್ರ-ಇಕ ಎಂದಾಗಿ ಪೂರ್ವ ಪದದ ಅಂತ್ಯ 
"ಅ' ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು ಶ್ವೈತಚ್ಛತ್ರ್‌*-ಇಕಎ 


ರಷಾಧಿಕಾರಃ 1385 


ಶ್ವ ತತೆಚ್ಚಿತ್ರಿಕ ಎ೦ದಿದ್ದಾಗ, ಸುಬಂತ ಮಾಡಿದ ಮೇಲೆ ಶ್ವ ಪತಚ್ಛತಿಕಃ ಎಂದಾಗುತ್ತದೆ. 
(ಯತ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1151. ದಣ್ಣಾದೀಭ್ಯೋ ಯತ್‌ ।(೮.166) 

ವೃತ್ತಿ-ಎಭ್ಯೋ ಯತ್‌ ಸ್ಯಾತ್‌। ದಣ್ಣಮರ್ಹತಿ-ದಣ್ಣ sl ಅರ್ಫ್ಯಃ। ವಧ್ಯಃ। 

ಪ.ಚ್ಛೇ-ದಣ್ಣಾದಿಭ್ಯಃ, ಯತ್‌! 

ಅ. ವೃ-“ತದರ್ಹತಿ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ನ”, 
“ತದ್ಧಿತಾಃ”, “ಜ್ಯಾಪ್‌ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ದಂಡ ಮೊದಲಾದ ಗಣಪಠಿತ ದ್ವಿತೀಯಾಂತ ಸಮರ್ಥ ಶಬ್ದಗಳ ನಂತರ 
“ಅವನು ಅದನ್ನು ಪಡೆಯಲು ಯೊಗ್ಯನಾಗುತ್ತಾನೆ' ಎಂಬ ಅರ್ಥದಲ್ಲಿ ಯತ್‌ ಪ್ರತ್ಯಯವು 
ವಿಧಿಸಲಾಗಿದೆ. 

ಉದಾ-ದಣ್ಣ್ಯಃ-(ದಂಡಿಸಲ್ಪ್ಬಡಲು ಯೋಗ್ಯನು)-"ದಣ್ಣಮ್‌ ಅರ್ಹತಿ' ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ. ದಣ್ಣ*ಅಮ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ 
ಸೂತ್ರದಿಂದ ಯತ್‌(ಯ) ಪ್ರತ್ಯಯವು ಬಂದು, “ಸುಪೋಧಾತುಪ್ರಾತಿಪದಿಯೋಃ” 
ಎಂಬ ಸೂತ್ರದಿಂದ ಸುಪ್‌-ಲೋಪವಾದ ಮೇಲೆ ದಣ್ಣ೬ಯ ಎಂದಿದ್ದಾಗ ದಣ್ಣ 
ಶಬ್ದದ ಅಂತ್ಯ "ಅ' ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು, ದಣ್ಣ್‌-ಯ 
ಎಂದಿದ್ದಾಗ ಸುಬಂತವಾದ ಮೇಲೆ ದಣ್ಣ ಜಿ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಅರ್ಫ್ಯಃ-(ಪೂಜೆಯನ್ನು ಪಡೆಯಲು ಯೊಗ್ಯನು)-"ಅರ್ಫಮ್‌ ಅರ್ಹತಿ' 
ಎಂಬುದು ಲೌಕಿಕ ವಿಗ್ರಹವಾಕ್ಯ. ಅರ್ಫ--ಅಮ್‌ ಎಂಬುದು ಅಲೌಕಿಕ ವಿಗ್ರಹವಾಕ್ಯ. 
ಪ್ರಕೃತ ಸೂತ್ರದಿಂದ ಯತ್‌(ಯ) ಪ್ರತ್ಯಯವು ಬಂದು ಪ್ರಾತಿಪದಿಕವಾದ ಮೇಲೆ 
ಸುಪ್‌ ಲೋಪವಾಗಿ ಅರ್ಥ ಶಬ್ದದ ಅಂತ್ಯ "ಅ'ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ 
ಲೋಪಬಂದು ಅರ್ಫ್‌--ಯ ಎಂದಿದ್ದಾಗ, ಸುಬಂತವಾದ ಮೇಲೆ ಅರ್ಫ್ಯಃ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ-ವಧ್ಯಃ (ಕೊಲ್ಲಲ್ಪಡಲು ಯೋಗ್ಯನು)-ಹಿಂದಿನಂತೆ “ವಧಮ್‌ ಅರ್ಹತಿ' 
ಎಂಬ ಅರ್ಥದಲ್ಲಿ ಯತ್‌(ಯ) ಪ್ರತ್ಯಯ ಬಂದು ವಧ4ಯ ಎ೦ದಿದ್ದಾಗ, 
“ಯಸ್ಯೇತಿಚ” ಎಂಬುದರಿಂದ ವಧ ಶಬ್ದದ ಅಂತ್ಯ "ಅ' ಕಾರಕ್ಕೆ ಲೋಪ ಬಂದು 
ಸುಬಂತವಾದ ಮೇಲೆ ವಧ್ಯಃ ಎಂದು ರೂಪವು ಸಿದ್ಧವಾಗುತ್ತದೆ. 


(ರ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-11೮2. -ತೇನ ನಿವ್ಯತ್ತಮ್‌।(5.1.79) 
ವೃತ್ತಿ-ಅಹ್ನಾ ನಿವಣೃತ್ತಮ್‌ ಆಹ್ನಿಕಮ್‌। 
॥ ಇತಿ ಠ್‌ (ಪ್ರಾಧ್ವತೀಯಾಃ) ॥ ॥ ಪ್ರಕರಣಮ್‌ ಸಮಾಪಮ್‌ (೮೨) 


1386 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ.ವೃ-“ಪ್ರತ್ಯಯಃ”, “ಪರಶ್ಚ”, “ತದ್ದಿತಾಃ”, “ಜಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ:-"ಅದರಿಂದ ಸಿದ್ಧವಾದುದ್ದು' ಎಂಬ ಅರ್ಥದಲ್ಲಿ ಕರಣಾರ್ಥ ತೃತೀಯಾನ್ತ 
ಕಾಲವಾಚಕ ಶಬ್ದದ ನಂತರ ಠಇಗ್‌(ಠ್‌) ಪ್ರತ್ಯಯವು ಬರುತ್ತದೆ. 

ಉದಾ-ಆಹ್ನಿಕಮ್‌-(ಒಂದು ದಿನದಲ್ಲಿ ಜರುಗಿದ)-ಎಂಬ ಅರ್ಥದಲ್ಲಿ ತೃತೀಯಾನ್ತ 
ಅಹನ್‌ ಶಬ್ದದ ನಂತರ ಠಠ್‌(ಠ) ಪ್ರತ್ಯಯವು ಬರುತ್ತದೆ. “ಠಸ್ಥೆ ಕಃ” ಎಂಬ 
ಸೂತ್ರದಿಂದ ಇಕ ಆದೇಶವಾಗಿ ಬಂದು, ಅಹನ್‌--ಟಾ--ಇಕ ಎಂದಿದ್ದಾಗ, ಪ್ರಾತಿಪದಿಕದ 
ನಂತರವಿರುವ ಸುಪ್‌-ಗೆ ಲೋಪ ಬಂದು, ಅಹನ್‌4ಇಕ ಎಂದಿದ್ದಾಗ ಆದಿವೃದ್ಧಿ 
ಬಂದು ಆಹನ್‌4ಇಕ ಎಂದಿದ್ದಾಗ, “ಅಲ್ಲೋಪೋನಃ” ಎಂಬ ಸೂತ್ರದಿಂದ “ಭ' 
ಸಂಜ್ಞೆಯುಳ್ಳ ಅನ್‌-ನಲ್ಲಿರುವ 'ಅ'ಕಾರಕ್ಕೆ ಲೋಪ ಬಂದು ಆಹನ್‌--ಇಕಎಆಹ್ನಿಕ 
ಚ ಮೇಲೆ, ಸುಬಂತ ಮಾಡಿದಾಗ. ನಪುಂಸಕ ಲಿಂಗದಲ್ಲಿ ಆಹ್ನಿಕಮ್‌ ನೀ 

ರೂಪವು ಸಿದ್ಧವಾಗುತ್ತದೆ. 
ಠಇ್‌್‌ ಪ್ರಕರಣವು (೮3) ಮುಗಿಯುತು. 


ಪಕರಣ-54: ಧ್ವತಲೋದಧಿಕಾರಃ 


(ಭಾವಕರ್ಮಾರ್ಥಾಧಿಕಾರ) (ಸೂತ್ರ ಸಂಖ್ಯೆ 153 ರಿಂದ 165) 
(ವತಿ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1153. ತೇನ ತುಲ್ಯಂ ಕ್ರಿಯಾ ಜೇದ್ಧತಿಃ(5.1.15) 

ವೃತ್ತಿ-ಬ್ರಾಹ್ಮಣೇನ ತುಲ್ಕಂ ಬ್ರಾಹ್ಮಣವತ್‌ ಅಧೀತೇ। ಕ್ರಿಯಾ ಚೇದಿತಿ ಕಿಮ್‌? 
ಗುಣತುಲ್ಯೇ ಮಾ ಭೂತ್‌, ಪುತ್ರೇಣ ತುಲ್ಕಃ ಸ್ಥೂಲಃ। 

ಅ. ವೃ-“ಪ್ರತ್ಯಯಃ?, “ಪರಶ್ಚ”, “ತದ್ಭಿತಾಃ”, “ಜಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-“ಅದರಿಂದ ಸಮಾನವಾದುದ್ದು ಅಥವಾ ಸದೃ್ಭಶವಾದುದ್ದು' ಎಂಬ 
ಅರ್ಥದಲ್ಲಿ ತೃತೀಯಾನ್ತ ಸಮರ್ಥ ಪ್ರಾತಿಪದಿಕದ ನಂತರ ವತಿ ಪ್ರತ್ಯಯವು ಬರುತ್ತದೆ. 
'ವತಿ'ನಲ್ಲಿ ವತ್‌ ಮಾತ್ರ ಉಳಿಯುತ್ತದೆ. ಇಲ್ಲಿ ಸಮವಾದುದ್ದು ಎಂಬುದು 
ಕ್ರಿಯೇಯಾಗಿರಬೇಕು. 

ಉದಾ-ಬ್ರಾಹ್ಮಣವತ್‌ (ಅಧೀತೇ)-(ಬ್ರಾಹ್ಮಣೇತರನು ಬ್ರಾಹ್ಮಣನಂತೆ ಅಧ್ಯಯನ 
ಮಾಡುತ್ತಿದ್ದಾನೆ)-"ಬ್ರಾಹ್ಮಣೇನ ತುಲ್ಕಮ್‌' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. 
ಬ್ರಾಹ್ಮಣ--ಟಾ (ಆ) ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ ಸೂತ್ರದಿಂದ ವತಿ 
(ವತ್‌) ಪ್ರತ್ಯಯವು ಬಂದು ಪ್ರಾತಿಪದಿಕ ಸಂಜ್ಞೆ ಬ೦ದ ಮೇಲೆ, ಸುಪ್‌ ಲೋಪವಾಗಿ 
ಬ್ರಾಹ್ಮಣವತ್‌ ಎಂದು ರೂಪವು ಸಿದ್ಧವಾಗುತ್ತದೆ. ಇಲ್ಲಿ ಅಧ್ಯಯನ ಕ್ರಿಯೆಯಲ್ಲಿ 
ಸಾಮ್ಯವಿದೆ. ಇದು ಅವ್ಯಯವಾಗಿದೆ. 

ಉದಾ-"ಗುಣತುಲ್ಯೇ ಮಾ ಭೂತ್‌, ಪುತ್ರೇಣ ತುಲ್ಕಃ' ಸ್ಥೂಲಃ-ಕ್ರಿಯೆಯಲ್ಲಿ 
ಮಾತ್ರ ಸಾಮ್ಯವಿರ ಬೇಕು ಎಂದು ಹೇಳಿರುವುದರಿಂದ ಸ್ಥೂಲತ್ವವು 
ಗುಣವಾಗಿರುವುದರಿಂದ ವತಿ (ವತ್‌) ಪ್ರತ್ಯಯವು ಬರದೇ ಸ್ಥೂಲಃ ಎಂದು 
ರೂಪವಾಗಿದೆ. 

(ವತಿ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ-1154. ತತ್ರ ತಸ್ಯೇವ। (೮.1.16) 

ವೃತ್ತಿ-ಮಥುರಾಯಾಮಿವ-ಮಥುರಾವತ್‌ ಸ್ತ್ರುಫ್ನೇ ಪ್ರಾಕಾರಃ ಚೈತ್ರಸ್ಯೇವ ಚೈತ್ರವತ್‌ 
ಮೈತ್ರಸ್ಯ ಗಾವಃ 

ಪ. ಛೇ-ತತ್ರ, ತಸ್ಯ, ಇವ 

ಅ. ವ್ಯ-“ತೇನ ತುಲ್ಕಂ ಕ್ರಿಯಾ ಚೇದ್ವತಿಃ” ಎಂಬ ಸೂತ್ರದಿಂದ ವತಿ(ವತ್‌) 
ಎಂಬ ಪದವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ?, “ಪರಶ್ಚ”, “ತದ್ಧಿತಾಃ”, “ಜ್ಯಾಪ್‌ 
ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ವಾ” ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 


1388 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅರ್ಥ-"ಅಲ್ಲಿಯಿರುವಂತೆ (ತತ್ರ ಇವ)ಮತ್ತು ಅವನದ್ದರಂತೆ (ತಸ್ಯ ಇವ)” ಎಂಬ 
ಅರ್ಥಗಳಲ್ಲಿ ಸಪ್ತಮ್ಯಂತ ಮತ್ತು ಷಷ್ಠ್ಯನ್ತ ಸಮರ್ಥ ಶಬ್ದಗಳ ನಂತರ ವತಿ (ವತ್‌) 
ಪ್ರತ್ಯಯವು ಬರುತ್ತದೆ. ಈ ಪ್ರತ್ಯಯಕ್ಕೆ ಸಾದೃಶ್ಯವು ಅರ್ಥವಾಗಿದೆ. 

ಉದಾ-ಮಥುರಾವತ್‌ -(ಮಥುರಾಯಾಮ್‌ ಇವ) "ಮಥುರೆಯಲ್ಲಿರುವಂತೆ' 
ಸಪ್ತಮ್ಯಂತ ಮಥುರಾ ಶಬ್ದದ ನಂತರ ವತಿ (ವತ್‌) ಪ್ರತ್ಯಯವು ಬಂದು ಹಿ೦ದಿನಂತೆ 
ಪ್ರಕ್ರಿಯೆಯು ನಡೆದು ಮಥುರಾವತ್‌ ಎಂದು ರೂಪವು ಸಿದ್ಧವಾಗಿದೆ. 

ಉದಾ-ಚೈತ್ರವತ್‌-(ಚೈತ್ರಸ್ಯ ಇವ)-“ಚೈತ್ರನದ್ದಂತೆ' ಎಂಬ ಅರ್ಥದಲ್ಲಿ ಷಷ್ಠ್ಯಂತ 
ಚೈತ್ರ ಶಬ್ದದ ನಂತರ ವತಿ (ವತ್‌) ಪ್ರತ್ಯಯವು ಬ೦ದು, ಸುಪ್‌ ಲೋಪವಾದ 
ಮೇಲೆ ಚೈತ್ರ*ವತ್‌- ಚೈತ್ರವತ್‌ ಎಂದು ರೂಪವು ಸಿದ್ಧವಾಗಿದೆ. (ಚೈತ್ರವತ್‌ ಮೈತ್ರಸ್ಯ 
ಗಾವಃ) ಚೈತ್ರನ ಆಕಳಗಳಂತೆ ಮೈತ್ರನ ಆಕಳುಗಳು ಇವೆ. 


(ತ್ವ ಮತ್ತು ತಲ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ-15೮. ತಸ್ಯ ಭಾವಸ್ತ್ವ-ತಲೌ/(ರ.1.19) 


ವೃತ್ತಿ-ಪಕೃತಿಜನ್ಯಬೋಧೇ ಪ್ರಕಾರೋ ಭಾವಃ ಗೋರ್ಭಾವೋ-ಗೋತ್ಸಮ್‌, ಗೋತಾ। 
ತ್ವಾನ್ನಂ ಕ್ಲೀಬಮ್‌। 


ಪ. ಛೇ-ತಸ್ಯ ಭಾವಃ, ತ್ವ-ತಲೌ। 


ವ 

ಅ. ವೃ-“ಪ್ರತ್ಯಯಃ?”, “ಪರಶ್ಚ”, “ತದ್ದಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ತಸ್ಯ ಭಾವಃ (ಅವನ ಭಾವ ಅಥವಾ ಧರ್ಮ)' ಎಂಬ ಅರ್ಥದಲ್ಲಿ ತ್ವ 
ಮತ್ತು ತಲ್‌ ಪ್ರತ್ಯಯಗಳು ಬರುತ್ತವೆ. 

ಉದಾ-ಗೋತ್ಸಮ್‌-"ಗೋಃ ಭಾವಃ' ಎಂಬ ಅರ್ಥದಲ್ಲಿ ತ್ವ ಪ್ರತ್ಯಯ ಬಂದು 
ಗೋ4ಜಸ್‌4ತ್ವ ಎಂದಾಗಿ ಹಿಂದಿನಂತೆ ಪ್ರಕ್ರಿಯೆ ನಡೆದು ಭಾವಾರ್ಥದಲ್ಲಿ ಗೋತ್ಸಮ್‌ 
ಎಂದು ರೂಪವು ಸಿದ್ದವಾಗಿದೆ. 

ಉದಾ-ಗೋತಾ-(ಭಾವಾರ್ಥದಲ್ಲಿ) ಗೋ4ತಲ್‌(ತ) ಎಂದಿದ್ದಾಗ, ಸ್ವೀವಿವಕ್ಷೆಯಲ್ಲಿ 
ತಲ್‌(ತ) ಪ್ರತ್ಯಯವಿರುವುದರಿಂದ ಗೋತ-ಆ ಎಂದಿದ್ದಾಗ ಯಸ್ಯೇತಿಚ” 
ಎಂಬುದರಿಂದ ಗೋತ ಎಂಬಲ್ಲಿರುವ ಅಂತ್ಯ "ಅ' ಕಾರಕ್ಕೆ ಲೋಪ ಬಂದು 
ಗೋತ್‌4ಆ= ಗೋತಾ ಎಂದು ರೂಪವು ಸಿದ್ಧವಾಗಿದೆ. 


(ತ್ವ ಮತ್ತು ತಲ್‌ ಪ್ರತ್ಯಯಗಳನ್ನು ವಿಧಿಸುವ ಅಧಿಕಾರ ಸೂತ್ರ) 
ಸೂತ್ರ-1156. ಆ ಚ ತ್ಹಾತ್‌!(5.1.12೦) 
ವೃತ್ತಿ -"ಬ್ರಹ್ಮಣಸ್ತ್ವಃ' ಇತ್ಯತಃ ಪ್ರಾಕ್‌ ತ್ವತಲಾವಧಿಕ್ರಿಯೇತೇ । ಅಪವಾದ್ಯೆಃ ಸಹ 
ಸಮಾವೇಶಾರ್ಥಮಿದಮ್‌। ಚಕಾರಃ ನಇ್‌-ಸ್ನಇಳಗ್‌ಭ್ಯಾಮ್‌ ಅಪಿ ಸಮಾವೇಶಾರ್ಥಃ 
ಸ್ತಿಯಾಃ ಭಾವಃ-ಸ್ರೈಣಮ್‌ಸ್ತೀತ್ಸಮ್‌ | ಸ್ತೀತಾ। ಪೌಂಸ್ಮಮ್‌, ಪುಂಸ್ತ ಮ್‌. ಪುಂಸ್ತಾ 


ತ್ಯತಲೋರಧಿಕಾರಃ 1389 


ಅ. ವೃ.-“ತಸ್ಯ ಭಾವಸ್ತ ತೆಲೌ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. ಆ 
ಎಂಬುದು ವರೆಗೆ (ಮರ್ಯಾದಾ)ಎಂಬ ಅರ್ಥವನ್ನು ಕೊಡುತ್ತದೆ. 

ಅರ್ಥ-“ಬ್ರಹ್ಮಣಸ್ತ S(5-1-136)” ಎಂಬ ಸೂತ್ರಕ್ಕಿಂತ ಪೂರ್ವ ಸೂತ್ರದವರೆಗೆ 
ತ್ವ ಮತ್ತು ತಲ್‌ ಪ್ರತ್ಯಯಗಳು ಅನುವೃತ್ತವಾಗುತ್ತವೆ. 

ಹಿಂದಿನ ಸೂತ್ರದಿಂದಲ್ಲೇ ಈ ಎರಡು ಪ್ರತ್ಯಯಗಳು ಮುಂಬರುವ ಸೂತ್ರದಲ್ಲಿ 
ಅನುವೃತ್ತವಾಗುತ್ತವೆ. ಹಾಗಿದ್ದರೂ “ಪೃಥಿವ್ಯಾದಿಭ್ಯ”, “ಇಮನಿಜ್ವಾ” ಮೊದಲಾದ 
ಅಪವಾದ ಸೂತ್ರಗಳಿಂದ ಹೇಳಲಾದ ಪ್ರತ್ಯಯಗಳ ಜೊತೆಗೆ ಈ ಪ್ರತ್ಯಯಗಳು 
ಕೂಡಾ ಬರುವುದಕ್ಕಾಗಿ ಪ್ರಕೃತ ಸೂತ್ರವು ರಚಿಸಲಾಗಿದೆ. ಅಂದರೆ ಅಪವಾದ ಪ್ರತ್ಯಯಗಳು 
ಮತ್ತು ಈ ತ್ವ ಮತ್ತು ತಲ್‌ ಪ್ರತ್ಯಯಗಳು ಕೂಡಾ ಭಾವಾರ್ಥದಲ್ಲಿ ಬರುವವು 
ಎಂದು ತಿಳಿಯಬೇಕು ಸೂತ್ರದಲ್ಲಿ ಮಾಡಿರುವ ಚ-ಕಾರ ಪ್ರಯೋಗದಿಂದ ಸ್ತ್ರೀ 
ಮತ್ತು ಪುಂಸ್‌ ಶಬ್ದಗಳ ನಂತರ “ಸ್ಪೀಪುಂಸಾಭ್ಯಾಂ ನಳ್‌ಸ್ನಇೌ ಭವನಾತ್‌” 
ಎ೦ಬ ಸೂತ್ರದಿಂದ ಹೇಳಲಾಗಿರುವ ನಆ್‌ ಮತ್ತು ಸ್ನಳೌ ಗಳು “ಭಾವಾರ್ಥದಲ್ಲೂ 
ಸಹ ಬರುತ್ತವೆ ಎಂದು ಹೇಳಿದಂತಾಗಿದೆ. ಸ್ತ್ರೀ "ಶಬ್ದದ ನಂತರ ಭಾವಾರ್ಥದಲ್ಲಿ 
ನಣ್‌, ತ್ವ ಮತು ತಲ್‌ ಈ ಮೂರು ಪ್ರತ್ಯಯೆಗಳು ಬಂದು -ಸ್ಪೆ ಣಮ್‌,ಸ್ತ್ರೀತ್ವಮ್‌ 
ಮತ್ತು ಸ್ತ್ರೀತಾ ಎಂಬ ಮೂರು ರೂಪಗಳನ್ನು ಸಿದ್ಧಗೊಳಿಸಿವೆ. ನದೇ ರಿಡಿಯಲ್ಲಿ 
ಪುಂಸ್‌ "ಶಬ್ದದ ನಂತರ ಭಾವಾರ್ಥದಲ್ಲಿ ಮೇಲೆ ಹೇಳಿದ ಮೂರು ಪ್ರತ್ಯಯಗಳು 
ಬಂದು ಪೌಂಸ ಮ್‌, ಪುಂಸ್ಕೃಮ್‌ ಮತ್ತು ಪುಂಸ್ತಾ ಎಂಬ ಮೂರು ರೂಪಗಳನ್ನು 
ಸಿದ್ಧಗೊಳಿಸಿವೆ. 

(ಇಮನಿಚ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ-1157. ಪೃಥ್ಞಾದಿಭ್ಯ ಇಮನೀಜ್ಞಾ ।(೮.1.122) 

ವೃತ್ತಿ -ವಾ-ವಚನಮ್‌ ಅಣಾದಿ-ಸಮಾವೇಶಾರ್ಥಮ್‌। 

ಪ. ಛೇ-ಪೃಥ್ವಾದಿಭ್ಯಃ, ಇಮನಿಚ್‌, ವಾ 

ಅ. ವ್ಯ-“ತಸ್ಯ ಭಾವಸ್ತ್ಯೃ -ತಲೌ” ಎಂಬ ಸೂತ್ರದಿಂದ ತಸ್ಯ ಮತ್ತು ಭಾವಃ 
ಎಂಬ ಎರಡು ಪದಗಳು ಆರುವೃ ತ್ತವಾಗುತ್ತದೆ. “ಪ್ರತ್ಛಯಃ”, “ಪರಶ್ಚ”, “ತದ್ದಿತಾಃ”, 
“ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ-ಷಷ್ಟ್ಯಂತ ಸಮರ್ಥವಾದ ಪೃಥು ಮೊದಲಾದ ಶಬ್ದಗಳ ನಂತರ 
ಭಾವಾರ್ಥದಲ್ಲಿ “ಇಮನಿಚ್‌' ಪ್ರತ್ಯಯವು ಬರುತ್ತದೆ. 

ಇಲ್ಲಿ ವಾ ಎಂದು ಸೂತ್ರದಲ್ಲಿ ಹೇಳಿರುವುದರಿಂದ ವೈಕಲ್ಪಿಕವಾಗಿ ಅಣ್‌ ಮೊದಲಾದ 
ಪ್ರತ್ಯಯಗಳು ಬರುತ್ತವೆ. ಇಮನಿಚ್‌-ನಲ್ಲಿ ಇಮನ್‌ ಮಾತ್ರ ಉಳಿಯುತ್ತದೆ. 


1390 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ರೇಫಾದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ-1158. ರ ಖತೋ ಹಲಾದೇರ್ಲಘೋಃ(6.4.161) 

ವೃತ್ತಿ -ಹಲಾದೇರ್ಲಘೋರೃಕಾರಸ್ಯ ರಃ ಸ್ಯಾತ್‌। ಇಷ್ಟೇಯಸ್ಸು ಪರತಃ। ಪೃಥು- 
ಮೃದು-ಭೃಷ-ಕೃಷ-ದೃಢ-ಪರಿವೃಢಾನಾಮೇವ ರತ್ವಮ್‌। 

ಪ. ಛೇ-ರಃ, ಯತಃ, ಹಲಾದೇಃ, ಲಘೋಃ 

ಅ. ವೃ.-“ತುರಿಷ್ಠೇಮೇಯಸ್ಯು” ಎಂಬ ಸೂತ್ರದಿಂದ ಇಷ್ಟೇಮೇಯಸ್ಸು ಎಂಬ 
ಪದವು ಅನುವ ತ್ತವಾಗುತ್ತದೆ. “ಅ೦ಗಸ್ಯ ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ-ಹಲಾದಿ ಅಂಗದ ಲಘು “'ಯ'ಕಾರಕ್ಕೆ "ರ' ವರ್ಣವು ಆದೇಶವಾಗಿ 
ಬರುತ್ತದೆ-ಇಷ್ಠನ್‌, ಇಮನಿಚ್‌ ಮತ್ತು ಈಯಸುನ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ. 
(ಇಷ್ಟೇಮೇಯಸ್ಸು ಎಂದರೆ ಇಷ್ಟ ಇಮ+ಕಈಯಸ್ಸು ಎಂದು ತಿಳಿಯಬೇಕು.) 

ಪೃಥ್ವಾದಿ ಗಣದಲ್ಲಿ ಇರುವ ಎಲ್ಲ ಶಬ್ದಗಳಲ್ಲೂ "ಯ'ಕಾರಕ್ಕೆ ರ ಆದೇಶವು 
ಬರುವುದಿಲ್ಲ. ವೃತ್ತಿಯಲ್ಲಿ ಹೇಳಿರುವ ಶಬ್ದಗಳಿಗೆ ಮಾತ್ರವೆಂದು ತಿಳಿಯಬೇಕು. 

(ಟ ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ-1159. ಟೇಃ(೮.4.155) 

ವೃತ್ತಿ -ಭಸ್ಯ ಟೇರ್ಲೋಪ ಇಷ್ಟೇಮೇಯಸ್ಸು | ಪೃಥೋರ್ಭಾವ ಪ್ರಥಿಮಾ। 

ಅ. ವೃ.- “ಭಸ್ಯ” ಎ೦ಬುದು ಅಧಿಕಾರ ಸೂತ್ರವಾಗಿದೆ. “ಅಲ್ಲೋಪೋನಃ” ಎಂಬ 
ಸೂತ್ರದಿಂದ ಲೋಪ ಎಂಬ ಪದವು ಮತ್ತು “ತುರಿಷ್ಟೇಮೇಯಸ್ಸು” « ಎ೦ಬ ಸೂತ್ರದಿಂದ 
ಇಷ್ಟೇಮೇಯಸ್ಸು ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ-ಇಷ್ಟನ್‌, ಇಮನಿಚ್‌ ಮತ್ತು ಈಯಸುನ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ 
ಭ-ಸಂಜ್ಞೆಯುಳ್ಳ ಟಿ ಗೆ ಲೋಪವು ಬರುತ್ತದೆ. 

(ಅಣ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-116೦. ಇಗನ್ತಾಚ್ಚ ಲಘುಪೂರ್ವಾತ್‌ (5-1-131) 

ವೃತ್ತಿ-ಇಗನ್ನಾತ್‌ ಲಘುಪೂರ್ವಾತ್‌ ಪ್ರಾತಿಪದಿಕಾತ್‌ ಭಾವೇ ಅಣ್‌ ಪ್ರತ್ಯಯಃ। 
ಪಾರ್ಥಿವಮ್‌। ಮ್ರದಿಮಾ, ಮಾರ್ದವಮ್‌। 

ಪ.ಚ್ಛೇ-ಇಗನ್ಹಾತ್‌, ಚ , ಲಘುಪೂರ್ವಾತ್‌। 

ಅ.ವೃ-“ತಸ್ಯ ಭಾವಸ್ತ ವೆಲ್‌” ಎಂಬ ಸೂತ್ರದಿಂದ ತಸ್ಯ ಮತ್ತು ಭಾವಃ ಎಂಬ 
ಎರಡು ಪದಗಳು ಅನುವೃತ್ತವಾಗುತ್ತದೆ. ಮತ್ತು “ಗುಣವಚನ "ಬ್ರಾಹ್ಮಣಾದಿಭ್ಯಃ 
ಕರ್ಮಣಿಚ” ಎಂಬ ಸೂತ್ರದಿಂದ ಕರ್ಮಣಿ ಎಂಬ ಪದವು ಮತ್ತು “ಹಾಯನಾನ್ತ 
ವಾ ಎಂಬ ಸೂತ್ರದಿಂದ ಅಣ್‌ ಎಂಬ ಪದವು ಅನುವೃತ್ತವಾಗುತ್ತದೆ. 

ಪ್ರತ್ಯಯ” “ಪರಶ್ಚ”, “ತದ್ದಿತಾಃ”, Wk ಪ್ರಾತಿಪದಿಕಾತ್‌”, “ಸಮರ್ಥಾನಾಂ 
ಪ್ರಥಮಾದ್ದಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 


ತೃ್ಯತಲೋರಥಧಿಕಾರಃ 1391 


ಅರ್ಥ-ಯಾವುದಕ್ಕೆ ಲಘು-ಅಕ್ಷರವು ಪೂರ್ವದಲ್ಲಿ ಇರುವುದೊ, ಮತ್ತು ಇಕ್‌ 
ಎಂಬುದು ಯಾವುದಕ್ಕೆ ಅಂತ್ಯವಾಗಿರುವುದೊ ಅಂತಹ ಷಷ್ಟ್ಯಂನ್ರ ಸಮರ್ಥ ಶಬ್ದದ 
ನಂತರ ಭಾವ ಮತ್ತು ಕಮಾರ್ಥಗಳಲ್ಲಿ ಅಣ್‌ ಪ್ರತ್ಯಯವು ಬರುತ್ತದೆ. 

ಉದಾ-ಪ್ರಥಿಮಾ,ಪ್ರಾರ್ಥಿವಮ್‌, ಪೃಥುತ್ವಮ್‌ ಮತ್ತು ಪೃಥುತಾ-(ವಿಸ್ತಾರವಾಗಿರುವ 
ಭಾವ)-"ಪೃಥೋಃಭಾವಃ' ಎಂಬುದು ಲೌಕಿಕ ವಿಗ್ರಹವಾಕ್ಯ. ಪೃಥು4ಜಸ್‌ ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ. ಇಲ್ಲಿ “ಪೃಥ್ವಾದಿಭ್ಯ ಇಮನಿಜ್ಞಾ” ಎಂಬ ಸೂತ್ರದಿಂದ 
ವೈಕಲ್ಪಿಕವಾಗಿ ಇಮನಿಚ್‌(ಇಮನ್‌) ಪ್ರತ್ಯಯವು ಬಂದು, ಪ್ರಾತಿಪದಿಕಸಂಜ್ಞೆ ಬಂದಮೇಲೆ 
“ಸುಪೋಧಾತುಪ್ರಾತಿಪದಿಕಯೋಳ” ಎಂಬ ಸೂತ್ರದಿಂದ ಸುಪ್‌-ಗೆ ಲುಕ್‌ ಬಂದು 
ಪೃಥು4ಇಮನ್‌ ಎಂದಿರುತ್ತದೆ. “ರ ಯತೋ ಹಲಾದೇರ್ಲಘೋಳ” ಎಂಬ ಸೂತ್ರದಿಂದ 
ಪೃಥು ಶಬ್ದದಲ್ಲಿರುವ "ಯ' ಕಾರಕ್ಕೆ "ರ' ಆದೇಶವು ಬಂದು ಪ್‌+ರ= ಪ್ರ ಎಂದಿದ್ದು 
ಪ್ರಥು4ಇಮನ್‌ ಎಂದಿರುತ್ತದೆ. “ಟೇಃ” ಎಂಬ ಸೂತ್ರದಿಂದ "ಪ್ರಥು'ನಲ್ಲಿರುವ "ಉ'ಕಾರಕ್ಕೆ 
(ಟಿ)ಗೆ ಲೋಪ ಬಂದು, ಪ್ರಥ್‌- ಇಮನ್‌- ಪ್ರಧಿಮನ್‌ ಎಂದಿರುತ್ತದೆ. “ನ್‌'ಕಾರಕ್ಕೆ 
ಲೋಪಬಂದು ಉಪಧಾ ದೀರ್ಫವಾಗಿ ಪ್ರಥಿಮಾ ಎಂದು ರೂಪವು ಸಿದ್ಧವಾಗುತ್ತದೆ. 
ಇದು "ನ್‌'ಕಾರಾನ್ಷ ಪುಲ್ಲಿಂಗ ಶಬ್ದವಾಗಿದೆ. ಇಮನಿಚ್‌ ಪ್ರತ್ಯಯವು ವೈಕಲ್ಲಿಕವಾಗಿ 
ಇರುವುದರಿಂದ ಈ ಪ್ರತ್ಯಯಬಾರದ ಪಕ್ಷದಲ್ಲಿ “ಇಗನ್ನಾಚ್ಚ ಲಘುಪೂರ್ವಾತ್‌” 
ಎಂಬ ಸೂತ್ರದಿಂದ ಅಣ್‌ ಪ್ರತ್ಯಯವು ಬಂದು ಪ್ರಥು*ಅ ಎಂದಿರುತ್ತದೆ. ಇದಕ್ಕೆ 
ಆದಿವೃದ್ಧಿ ಬಂದು ಪಾರ್ಥು--ಅ ಎಂದಿರುತ್ತದೆ. “ಓರ್ಗುಣಃ” ಎಂಬ ಸೂತ್ರದಿಂದ 
ಉಕಾರಕ್ಕೆ "ಓ'ಕಾರ ಬಂದು, ಪಾರ್ಥೋ-* ಅ ಎಂದಿದ್ದಾಗ “ಓ'ಕಾರಕ್ಕೆ ಅವಾದೇಶ 
ಬಂದು ಪಾರ್ಥವ ಎಂದಿದ್ದಾಗ, ಇದನ್ನು ಸುಬಂತ ಮಾಡಿದಾಗ ಪಾರ್ಥವಮ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. “ಆ ಚ ತ್ವಾತ್‌” ಎಂಬ ಸೂತ್ರದಿಂದ "ತ್ವ' ಮತ್ತು 
"ತಲ್‌ ಪ್ರತ್ಯಯಗಳು ಬರುವುದರಿಂದ, “ತ್ವ' ಬಂದ ಪಕ್ಷದಲ್ಲಿ ಪೃಥುತ್ವಮ್‌ ಎಂದು 
ತಲ್‌ ಪ್ರತ್ಯಯ ಬಂದ ಪಕ್ಷದಲ್ಲಿ ಪೃಥುತಾ ಎಂದು ರೂಪವು ಸಿದ್ಧವಾಗುತ್ತವೆ. 

(ಷ್ಯಷ್‌*-ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1161. ವರ್ಣದೃಢಾದಿಫ್ಯಃ ಷ್ಯರ್ಜಾ್‌ ಚ।(5.1.123) 

ವೃತ್ತಿ -ಚಾತ್‌ ಇಮನಿಚ್‌। ಶೌಕ್ಷ್ಯಮ್‌, ಶುಕ್ಷಿಮಾ। ದಾರ್ಡಮ್‌, ದ್ರಢಿಮಾ। 

ಪ. ಛೇ-ವರ್ಣದೃಢಾದಿಭ್ಯಃ. ಷ್ಕಇ್‌್‌, ಚ। 

ಅ. ವೃ-“ತಸ್ಯ ಭಾವಸ್ತ ತೆಲೌ” ಎಂಬ ಸೂತ್ರದಿಂದ ತಸ್ಯ ಮತ್ತು ಭಾವಃ 
ಎಂಬ ಎರಡು ಪದಗಳು ಅನುವೃತ್ತವಾಗುತ್ತದೆ. ಸೂತ್ರದ ಚ-ಕಾರದಿಂದ ಹಿಂದಿನ 
ಸೂತ್ರವಾದ “ಪೃಥ್ವಾದಿಭ್ಯ ಇಮನಿಜ್ಞಾ” ಎಂಬ ಸೂತ್ರದಲ್ಲಿರುವ ಇಮನಿಚ್‌ ಶಬ್ದವು 
ಗೃಹಿತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, “ತದ್ದಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾ೦ ಪ್ರಥಮಾದ್ದಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -ಷಷ್ಟ್ಯನ್ತವಾದ ಬಣ್ಣವನ್ನು ಸೂಚಿಸುವ ಶಬ್ದಗಳ ನಂತರ ದೃಢಾದಿ 


1392 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಗಣಕ್ಕೆ ಸೇರಿದ ಸಮರ್ಥ ಶಬ್ದಗಳ ನಂತರ ಷ್ಕಇ್‌ ಪ್ರತ್ಯಯವೂ ಬರುವುದು. ಚ 
ಎ೦ದು ಸೂತ್ರದಲ್ಲಿ ಹೇಳಿರುವುದರಿಂದ ಇಮನಿಚ್‌ ಪ್ರತ್ಯಯವು ಬರುವುದು. 

ಉದಾ-ಶೌಕ್ಷ ಮ್‌, ಶುಕ್ಷಿಮಾ-(ಬಿಳಿತನ)-"ಶುಕ್ಷ್ಯಸ್ಯ ಭಾವಃ' ಎಂಬುದು ಲೌಕಿಕ 
ವಿಗ್ರಹವಾಕ್ಯ ಇಲ್ಲಿ ಭಾವಾರ್ಥದಲ್ಲಿ ಷ್ಯಜಗ(ಯ) ಪ್ರತ್ಯಯವು ಬರುವುದರಿಂದ ಆದಿವೃ 
ಬಂದು ಶೌಕ್ಷ4ಜಸ್‌4+ಯ ಎಂದಿದ್ದಾಗ ಸುಪ್‌ ಲೋಪವಾದ ಮೇಲೆ ಶೌಕ್ಷ ಎಂಬಲ್ಲಿರುವ 
ಅಂತ್ಯ “ಅ'ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು ಶೌಕ್ಸ್‌-ಯಶೌಕ್ಷ್ಯ 
ಎಂದಾಗಿ ಸುಬಂತವಾದ ಮೇಲೆ ಶೌಕ್ಷ್ಯಮ್‌ ಎಂದಾಗುತ್ತದೆ. 

ಈ ಷ್ಯಣ್‌ ಪ್ರತ್ಯಯವು ಬಾರದ ಪಕ್ಷದಲ್ಲಿ ಇಮನೀಚ್‌(ಇಮನ್‌) ಪ್ರತ್ಯಯವು 
ಬಂದು ಶುಕ್ಷಿಮಾ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ದಾಢಣ್ಯಮ್‌, ದ್ರಢಿಮಾ-(ದೃಢತನ)-“ದೃಢಸ್ಯಭಾವಃ' ಎಂಬುದು ಲೌಕಿಕ 
ವಿಗ್ರಹವಾಕ್ಯ. ದೃಢ-ಜಸ್‌-ಷ್ಯಇಗ್‌ ಎಂಬುದು ಅಲೌಕಿಕ ವಿಗ್ರಹವಾಕ್ಯ. ಸುಪ್‌ 
ಲೋಪವಾದ ಮೇಲೆ ಆದಿವೃದ್ಧಿ ಬಂದು ಸುಬಂತ ವಾದಾಗ ದಾಢಣ್ಯಮ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. ಈ ಪ್ರತ್ಯಯವು ಬಾರದಿದ್ದಾಗ ಇಮನಿಚ್‌(ಇಮನ್‌) ಪ್ರತ್ಯಯ 
ಬಂದು "ಯ' ಕಾರಕ್ಕೆ ರತ್ವ ಬಂದು ದ್ರಢಿಮಾ ಎಂದು ರೂಪವು ಸಿದ್ಧವಾಗುತ್ತದೆ. 

(ಷ್ಯರ್ಜ್‌ ಪ್ರತ್ಯಯವನ್ನು ವಿಧಿಸುವ ಮತ್ತೊಂದು ಸೂತ್ರ) 

ಸೂತ್ರ-162. ಗುಣವಚನ-ಬ್ರಾಹ್ಮಣಾದಿಭ್ಯಃ ಕರ್ಮಣಿ ಚ।(೮.1124) 

ವೃತ್ತಿ-ಚಾತ್‌ ಭಾವೇ। ಜಡಸ್ಯ ಭಾವಃ ಕರ್ಮ ವಾ ಜಾಡ್ಕಮ್‌। ಮೂಢಸ್ಯ ಭಾವಃ 
ಕರ್ಮ ವಾ ಮೌಢ್ಯಮ್‌। ಬ್ರಾಹ್ಮಣ್ಯಮ್‌/ಆಕೃತಿಗಣೋಂಯಮ್‌। 

ಅ.ವೃ.-“ತಸ್ಯ ಭಾವಸ್ತ ಎತೆಲೌ” ಎಂಬ ಸೂತ್ರದಿಂದ ತಸ್ಯ ಮತ್ತು ಭಾವಃ ಎಂಬ 
ಎರಡು ಪದಗಳು ಅನುವೃತ್ತವಾಗುತ್ತದೆ. “ವರ್ಣದೃಢಾದಿಭ್ಯಃ ಷ್ಯಇ್‌ ಚ” ಎಂಬ 
ಸೂತ್ರದಿಂದ ಷ್ಯಜ್‌ ಎಂಬ ಶಬ್ದವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ನ”, 
“ತದ್ದಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಷಷ್ಠ ನ ಗುಣವಾಚಕ ಸಮರ್ಥ ಶಬ್ದ ಗಳು ಅಥವಾ ಬ್ರಾಹ್ಮಣಾದಿ ಗಣದಲ್ಲಿ 
ಹೇಳಿರುವ ಶಬ್ದಗಳ ನಂತರ ಭಾವ ಮತ್ತು ಕಮಾರ್ಥಗಳಲ್ಲಿ ಷ್ಯಇಗ್‌ ಪ್ರತ್ಯಯವು 
ಬರುತ್ತದೆ. 

ಉದಾ-ಜಾಡ್ಯಮ್‌-(ಜಡ ಸ್ವಭಾವ)-'ಜಡಸ್ಕ ಭಾವಃ ಕರ್ಮ ವಾ' ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ ಜಡ--ಜಸ್‌ ಎಂಬುದು ಅಲೌಕಿಕ ವಿಗ್ರಹವಾಕ್ಯ ಪ್ರಕೃತ ಸೂತ್ರದಿಂದ 
ಷ್ಯಇಗ(ಯ) ಪ್ರತ್ಯಯವನ್ನು ಸೇರಿಸಿದ ಮೇಲೆ, ಪ್ರಾತಿಪದಿಕವಾದಮೇಲೆ ಸುಪ್‌-ಗೆ 
ಲುಕ್‌ ಬಂದು ಜಡ--ಯ ಎಂದಿರುತ್ತದೆ. “ತದ್ಭಿತೇಷ್ಟಚಾಮಾದೇಃ” ಎಂಬುದರಿಂದ 
ಆದಿವೃದ್ಧಿ ಬಂದು, ನಂತರ ಜಡ ಎ೦ಬುದರಲ್ಲಿರುವ ಅಂತ್ಯ "ಅ' ಕಾರಕ್ಕೆ “ಯಸ್ಯೇತಿಚ” 
ಎಂಬುದರಿಂದ ಲೋಪ ಬಂದು, ಜಾಡ್‌*-ಯಇಜಾಡ್ಯ ಎಂದಾಗಿ ಸುಬಂತವಾದ 


ತ್ವತಲೋರಧಿಕಾರಃ 1393 


ಮೇಲೆ ಜಾಡ್ಕಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಮೌಢ್ಯಮ್‌, ಜಾಡ್ಕಮ್‌ (ಮೂಢನ ಸ್ವಭಾವ ಅಥವಾ ಕರ್ಮ)-"ಮೂಢಸ್ಯ 
ಭಾವಃ ಕರ್ಮ ವಾ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಮೂಢ ಜಸ್‌ ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ. ಹಿಂದಿನಂತೆ ಪ್ರಕ್ರಿಯೆ ನಡೆದು ಮೌಢ್‌.-ಯ ಎಂದಿದ್ದಾಗ 
ಸುಬಂತವಾದ ಮೇಲೆ ನಪುಂಸಕ ಲಿಂಗದಲ್ಲಿ ಮೌಢ್ಯಮ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ-ಬ್ರಾಹ್ಮಣ್ಯಮ್‌(ಬ್ರಾಹ್ಮಣನ ಭಾವ ಅಥವಾ ಕರ್ಮ)- "ಬ್ರಾಹ್ಮಣಸ್ಯ ಭಾವಃ 
ಕರ್ಮ ವಾ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಬ್ರಾಹ್ಮಣ. ಜಸ್‌ ಎಂಬುದು 'ಅಲೌಕಿಕ 
ವಿಗ್ರಹ ವಾಕ್ಯ ಹಿಂದಿನಂತೆ ಪ್ರಕ್ರಿಯೆ ನಡೆದು ಬ್ರಾಹ್ಮಣ್‌*ಯ ಎಂದಿದ್ದಾಗ ಸುಬಂತವಾದ 
ಮೇಲೆ ನಪುಂಸಕ ಲಿಂಗದಲ್ಲಿ ಬ್ರಾಹ್ಮಣ್ಯಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಆಕೃತಿಗಣೋsಯಮ್‌-ಅಂದರೆ ಪಾಣಿನಿಯವರಿಂದ ಪಠಿತವಾದ ಗಣಪಾಠದಲ್ಲಿ 
ಇಲ್ಲದಿರುವ ಶಬ್ದಗಳು ಪಠಿತವಾದ ಶಬ್ದಗಳ ಪ್ರಕ್ರಿಯೆಯನ್ನು ಅನುಸರಿಸಿ ರೂಪ 
ಸಿದ್ಧಿಯನ್ನು ಹೊಂದಿದ್ದರೆ ಅನುಕರಣೆಗೆ ಮೂಲವಾದ ಪಾಣಿನಿಯವರ ಗಣಪಾಠದ 
ಗಣವನ್ನು ಆಕೃ ತಿಗಣವೆಂದು ಹೇಳುತ್ತೇವೆ. ಇದನ್ನು ಶಕನ್ನುಃ ಮೊದಲಾದ 
ಉದಾಹರಣೆಗಳಲ್ಲಿ ಮಾರ್ತಣ್ಣಃ ಎಂಬುದನ್ನು ಹೀಳುವಾಗ ಆಕೃತಿಗಣದ ಬಗ್ಗೆ 
ಸ್ಪಷ್ಟಪಡಿಸಲಾಗಿದೆ. ` 

(ಯ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1163. ಸಖ್ಯುರ್ಯ॥(೮.1126) 

ವೃತ್ತಿ -ಸಖ್ಯುರ್ಭಾವಃ ಕರ್ಮ ವಾ ಸಖ್ಯಮ್‌। 

ಪ. ಛೇ-ಸಖ್ಯುಃ, ಯಃ 

ಅ. ವೃ.-“ತಸ್ಯ ಭಾವಸ್ತ್ವ-ತಲೌ” ಎಂಬ ಸೂತ್ರದಿಂದ ತಸ್ಯ ಮತ್ತು ಭಾವಃ 
ಎಂಬ ಎರಡು ಪದಗಳು ಅನುವೃತ್ತವಾಗುತ್ತವೆ. ಹಾಗೂ “ಗುಣವಚನ-ಬ್ರಾಹ್ಮಣಾದಿಭ್ಯಃ 
ಶಲ್‌ ಚ” ಎಂಬ ಸೂತ್ರದಿಂದ ಕರ್ಮಣಿ ಎ೦ಬ ಪದವು ಅನುವೃತ್ತವಾಗುತ್ತದೆ. 

“ಪ್ರತ್ಯಯಃ”, “ಪರಶ್ಚ”, “ತ್ರದ್ರಿ ತಾಳ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ 
ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂ ತ್ರಗಳಾಗಿವೆ. 

ಅರ್ಥ-ಷಷ್ಠ್ಯನ್ತವಾದ ಸಮರ್ಥ ಸಖಿ ಶಬ್ದದ ನಂತರ ಭಾವ ಅಥವಾ ಕರ್ಮ 
ಎ೦ಬ ಅರ್ಥದಲ್ಲಿ ಯ” ಪ್ರತ್ಯಯವು ಬರುತ್ತದೆ. 

ಉದಾ-ಸಖ್ಯಮ್‌ (ಗೆಳೆತನ ಅಥವಾ ಗೆಳೆಯನ ಕರ್ಮ)-ಸಖಿ ಶಬ್ದದ ನಂತರ 
ತ್ರ ಪ್ರತ್ಯಯವು ಬಂದು ಸಖಿ ಶಬ್ದದಲ್ಲಿರುವ "ಇ' ಕಾರಕ್ಕೆ “ಯಸ್ಯೇತಿಚ” 
ಎಂಬುದರಿಂದ ಲೋಪ ಬಂದು ನಪುಂಸ ಸಕ ಲಿಂಗದಲ್ಲಿ ಸಖ್ಯಮ್‌" ಎಂಬ ರೂಪವು 
ಸಿದ್ಧವಾಗುತ್ತದೆ. 


1394 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಢಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-164. ಕಪಿ-ಹ್ಞಾತ್ಯೋರ್ಥಕ್‌!(5.1.127) 

ವೃತ್ತಿ -ಕಾಪೇಯಮ್‌ಜ್ಞಾತೇಯಮ್‌। 

ಪ. ಛೇ-ಕಪಿಜ್ಜಾತ್ಯೋಃ, ಢಕ್‌। 

ಅ. ವೃ-“ತಸ್ಯ ಭಾವಸ್ತೃ-ತಲೌ” ಎಂಬ ಸೂತ್ರದಿಂದ ತಸ್ಯ ಮತ್ತು ಭಾವಃ 
ಎಂಬ ಎರಡು ಪದಗಳು ಅನುವೃತ್ತವಾಗುತ್ತವೆ. ಹಾಗೂ “ಗುಣವಚನ-ಬ್ರಾಹ್ಮಣಾದಿಭ್ಯಃ 
ಕರ್ಮಣಿ ಚ” ಎಂಬ ಸೂತ್ರದಿಂದ ಕರ್ಮಣಿ ಎಂಬ ಪದವು ಅನುವೃತ್ತವಾಗುತ್ತದೆ. 
“ಪ್ರತ್ಯಯಃ”, “ಪರಶ್ಚ”, “ತದ್ಧಿತಾಃ?, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ 
ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಷಷ್ಠ ನ್ತವಾದ ಕಪಿ ಮತ್ತು ಜ್ಞಾತಿ ಶಬ್ದಗಳ ನಂತರ ಭಾವ ಮತ್ತು 
ಕಮಾರ್ಥಗಳಲ್ಲಿ ಢಕ್‌ (ಢ್‌*ಅ) ಪ್ರತ್ಯಯವು ಬರುತ್ತದೆ. ಢ್‌-ಕಾರಕ್ಕೆ "ಎಯ್‌' 
ಆದೇಶ ಬಂದು ಡಢ್‌4ಅ-ಎಯ್‌4+ಅ ಎಂದಿರುತ್ತದೆ. "ಏಯ್‌' ಆದೇಶವು 
“ಆಯನೇಯ... ಪ್ರತ್ಯಾಯಾದಿನಾಮ್‌” ಎಂಬ ಸೂತ್ರದಿಂದ ಬರುತ್ತದೆ. 

ಉದಾ-ಕಾಪೇಯಮ್‌ (ಕಪಿಯ ಭಾವ ಅಥವಾ ಕರ್ಮ)-"ಕಪೇಃ ಭಾವಃ 
ಕರ್ಮವಾ' ಎಂಬುದು ಲೌಕಿಕ ವಿಗ್ರಹವಾಕ್ಯ ಕಪಿ-ಜಸ್‌ ಎಂಬುದು ಅಲೌಕಿಕ ವಿಗ್ರಹ 
ವಾಕ್ಯ. ಪ್ರಕೃತ ಸೂತ್ರದಿಂದ ಢಕ್‌(ಢ) (ಏಯ್‌. ಅ) ಪ್ರತ್ಯಯವು ಬಂದು, 
ಪ್ರಾತಿಪದಿಕವಾದ ಮೇಲೆ “ಸುಪೋಧಾತುಪ್ರಾತಿದಿಕಯೋಃ” ಎಂಬುದರಿಂದ ಸುಪ್‌ 
ಲೋಪವಾದ ಮೇಲೆ, ಕಪಿ+ಢವ ಕಪಿ-ಏಯ್‌-.- ಅ ಎಂದಿದ್ದಾಗ, ಆದಿವೃದ್ಧಿ ಬಂದು 
ಕಾಪಿ-ಏಯ್‌ ಎಂದಿದ್ದಾಗ, “ಯಸ್ಯೇತಿಚ” ಎಂಬುದರಿಂದ ಇ-ಕಾರ ಲೋಪವಾಗಿ 
ಕಾಪ್‌4ಏಯ ಎಂದಿದ್ದಾಗ ಸುಬಂತವಾದ ಮೇಲೆ ಕಾಪೇಯಮ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ-ಜ್ಞಾತೇಯಮ್‌ (ಬಂಧುತ್ವ ಅಥವಾ ಬಂದುವಿನ ಕರ್ಮ)-"ಜ್ಞಾತೇಃ ಭಾವಃ 
ಕರ್ಮವಾ' ಎಂಬುದು ಲೌಕಿಕ ವಿಗ್ರಹವಾಕ್ಯ. ಜ್ಞಾತಿ-ಜಸ್‌ ಎಂಬುದು ಅಲೌಕಿಕ 
ವಿಗ್ರಹ ವಾಕ್ಯ ಪ್ರಕೃತ ಸೂತ್ರದಿಂದ ಢಕ್‌(ಢ) (ಏಯ್‌--ಅ) ಪ್ರತ್ಯಯವು ಬಂದು, 
ಪ್ರಾತಿಪದಿಕವಾದ ಮೇಲೆ “ಸುಪೋಧಾತುಪ್ರಾತಿದಿಕಯೋಃ” ಎಂಬುದರಿಂದ "ಸುಪ್‌' 
ಲೋಪವಾದ ಮೇಲೆ, ಜ್ಞಾತಿ-ಏಯ ಎಂದಿದ್ದಾಗ, "ಜ್ಞಾ ಎಂಬಲ್ಲಿ ಆದಿವೃದ್ಧಿ ಇದ್ದರೂ 
“ಕಿತಿಚ ಎಂಬುದರಿಂದ ಮತ್ತೆ “ಆ' ಕಾರಕ್ಕೆ "ಆ' ಕಾರವೇ ಬಂದು ಜ್ಞಾತಿ*ಏಯ 
ಎಂದಿದ್ದಾಗ, “ಯಸ್ಯೇತಿಚ” ಎಂಬುದರಿಂದ ಇ-ಕಾರ ಲೋಪವಾಗಿ ಜ್ಞಾಶ್‌*ಏಯ 
ಎಂದಿದ್ದಾಗ, ಸುಬಂತವಾದ ಮೇಲೆ ಜ್ಞಾತೇಯಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


(ಯಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1165. ಪತ್ಯನ್ತ-ಪುರೋಹಿತಾದಿಭ್ಯೋ ಯಕ್‌।(೮.1.128) 
ವೃತ್ತಿ-ಸೈನಾಪತ್ಯಮ್‌। ಪೌರೋಹಿತ್ಯಮ್‌। 


ತ್ವತಲೋರಧಿಕಾರಃ 1395 


(54) ಇತಿ ತ್ವತಲೋರಧಿಕಾರಃ। 

ಪ. ಛೇ-ಪತ್ಯನ್ತ-ಪುರೋಹಿತಾದಿಭ್ಯಃ,ಯಕ್‌ 

ಅ. ವೃ.-ತಸ್ಯ ಭಾವಸ್ಥ ಷತೆಲೌ ಎಂಬ ಸೂತ್ರದಿಂದ ತಸ್ಯ ಮತ್ತು ಭಾವಃ ಎಂಬ 
ಎರಡು ಪದಗಳು ಅನುವೃತ್ತವಾಗುತ್ತವೆ. ಹಾಗೂ “ಗುಣವಚನ-ಬ್ರಾಹ್ಮಣಾದಿಭ್ಯಃ 
ಕರ್ಮಣಿ ಚ” ಎಂಬ ಸೂತ್ರದಿಂದ ಕರ್ಮಣಿ ಎಂಬ ಪದವು ಅನುವೃತ್ತವಾಗುತ್ತದೆ. 
“ಪ್ರತ್ಯಯಃ”, “ಪರಶ್ಚ”, “ತದ್ಭಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ 
ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಪತಿ ಶಬ್ದವನು ಅಂತ್ಯವಾಗಿಉಳ್ಳ ಅಥವಾ ಪುರೋಹಿತಾದಿ ಗಣಪಠಿತ 
ಷಷ್ಠ್ಯನ್ತ ಸಮರ್ಥ ಶಬ್ದಗಳ ನಂತರ ಯಕ್‌ (ಯ)ಪ್ರತ್ಯಯವು ಬರುತ್ತದೆ. 

ಉದಾ-ಸೈನಾಪತ್ಯಮ್‌-(ಸೇನಾಪತಿಯ ಭಾವ ಅಥವಾ ಕರ್ಮ)-"ಸೈನಾಪತೇಃ 
ಭಾವಃ ಕರ್ಮವಾ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಸೈನಾಪತೇ4ಜಸ್‌ ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ. ಹಿಂದಿನ ಸೂತ್ರಗಳಲ್ಲಿ ನಡೆದ ಪ್ರಕ್ರಿಯೆಯಂತೆ ನಡೆದು 
ಸೇನಾಪತಿ4ಯ ಎಂದಿದ್ದಾಗ ಸೇ-ನಲ್ಲಿರುವ "ಏ' ಕಾರಕ್ಕೆ ಆದಿವೃದ್ಧಿ ಬಂದು "ಸೈ' 
ಎಂದಾದ ಮೇಲೆ ಅಂತ್ಯ "ಇ' ಕಾರವು ಹಿಂದಿನಂತೆ ಲೋಪವಾಗಿ ಸೈನಾಪತ್‌4ಯ 
=ಸೈನಾಪತ್ಯ ಎಂದಾಗಿ ಸುಬಂತ ಮಾಡಿದಾಗ ನಪುಂಸಕ ಲಿಂಗದಲ್ಲಿ ಸೈನಾಪತ್ಯಮ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಪೌರೋಹಿತ್ಯಮ್‌ (ಪುರೋಹಿತನ ಭಾವ ಅಥವಾ ಕರ್ಮ)-ಹಿ೦ದಿನಂತೆ 
ಪ್ರಕಿಯೆ ನಡೆದು ಪುರೋಹಿತ4ಯ ಎಂದಿದ್ದಾಗ ಆದಿವೃದ್ಧಿ ಬಂದು ಪೌರೋಹಿತ-ಯ 
ಎಂದಿದ್ದಾಗ ಪೌರೋಹಿತ ದಲ್ಲಿರುವ ಅಂತ್ಯ "ಅ' ಕಾರವು “ಯಸ್ಯೇತಿಚ” ಎಂಬುದರಿಂದ 
ಲೋಪವಾಗಿ ಪೌರೋಹಿತ್‌.ಯ ಎಂದಿದ್ದಾಗ ಸುಬಂತವಾಗಿ ನಪುಂಸಕ ಲಿಂಗದಲ್ಲಿ 
ಪೌರೋಜಹಿತ್ಯಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


ಇತಿ ತ್ವತಲೋರಧಿಕಾರಃ (54) ಪ್ರಕರಣವು ಮುಗಿಯಿತು 


ಪ್ರಠರಣ-55: ಭವನಾದ್ಯರ್ಥಶಾಃ 


(ಸೂತ್ರ ಸಂಖ್ಯೆ 15೮ ರಿಂದ 1186 ವರೆಗೆ) 
(ಬರ್ಷಾ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1೮೮. ಧಾನ್ಯಾನಾಂ ಭವನೇ ಕ್ಷೇತ್ರೇ ಬಇಾ”್‌।(5.೦.1) 

ವೃತ್ತಿ-ಭವತಿ ಅಸ್ಮನ್‌ ಇತಿ ಭವನಮ್‌। ಮುದ್ಗಾನಾ೦ ಭವನಮ್‌ ಕ್ಷೇತ್ರಂ 
ಮೌದ್ಗೀನಮ್‌,। 

ಅ. ವೃ.-“ಪ್ರತ್ಯಯಃ”, “ಪರಶ್ಚ”, “ತದ್ಭಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -"ಭವತಿ ಅಸ್ಮಿನ್‌ ಇತಿ' (ಇದರಲ್ಲಿ ಹುಟ್ಟುವುದು) ಎಂಬ ಅರ್ಥದಲ್ಲಿ 
“ಭೂ' ಧಾತುವಿಗೆ ಲ್ಯುಟ್‌ ಪ್ರತ್ಯಯವನ್ನು ಸೇರಿಸಿದಾಗ ಭವನಮ್‌ ಎಂಬ ರೂಪವು 
ಸಿದ್ಧಿಸುತ್ತದೆ. ಇದಕ್ಕೆ ಉತ್ಪತ್ತಿಸ್ಥಾನವೆಂದು ಹೆಸರು. ಧಾನ್ಯಬಾಚಕಗಳಾದ ಷಷ್ಯ್ಯಂತ 
ಶಬ್ದಗಳ ನ೦ತರ "ಉತ್ಪತ್ತಿ ಸ್ಥಾನವೆಂಬ' ಅರ್ಥದಲ್ಲಿ ಖಇ್‌(ಖ) ಪ್ರತ್ಯಯವು ಬರುತ್ತದೆ. 
ಆ ಪ್ರತ್ಯಯಕ್ಕೆ ಈನ್‌ ಪ್ರತ್ಯಯವು ಆದೇಶವಾಗಿ ಬರುತ್ತದೆ. 

ಉದಾ-ಮೌದ್ಲೀನಮ್‌-"ಮುದ್ದಾನಾಂ ಭವನಮ್‌ ಕ್ಷೇತ್ರಂ' (ಹೆಸರುಕಾಳು 
ಉತ್ಪತ್ತಿಯಾಗುವ ಸ್ಥಳ) -ಷಷ್ಟ್ಯಂತವಾದ ಮುದ್ದ ಶಬ್ದದ ನಂತರ ಪ್ರಕೃತ ಸೂತ್ರದಿಂದ 
ಖಇ್‌(ಖ) ಪ್ರತ್ಯಯವು ಬಂದು, ಆದಿವೃದ್ಧಿಯಾದ ಮೇಲೆ ಖ್‌-ಗೆ ಈನ್‌ ಆದೇಶವು 
ಬಂದು “ಯಸ್ಯೇತಿಚ” ಎಂಬುದರಿಂದ “ಅ” ಕಾರಕ್ಕೆ ಲೋಪ ಬಂದ ಮೇಲೆ 
ಮೌದ್ಗೀನಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. (ಮುದ ಆಮ್‌. ಖಇಗ್‌ಮುದ್ಧ 
*ಖಇಗ್‌ಮುದ್ಗ. ಖ್‌. ಅಎಮುದ್ಗ್‌*ಅ.-ಈನ್‌- ಮೌದ್ಗ್‌--ಈನ-- ಸು-ಮೌದ್ಲೀನಮ್‌) 

(ಢಕ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1167. -ವ್ರೀಹಿಶಾಲ್ಯೋರ್ಥಕ್‌।(೮.2.2) 

ವೃತ್ತಿ -ವೈಹೇಯಮ್‌।ಶಾಲೇಯಮ್‌,। 

ಪ. ಛೇ -ವ್ರೀಹಿಶಾಲ್ಯೋಃ, ಢಕ್‌। 

ಅ.ವೃ. “ಪ್ರತ್ಯಯಃ”, “ಪರಶ್ಚ”, “ತದ್ದಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -ಷಷ್ಟ್ಯಂತವಾದ ವ್ರೀಹಿ ಮತ್ತು ಶಾಲಿ ಈ ಎರಡು ಸಮರ್ಥ ಶಬ್ದಗಳ 
ನಂತರ “ಅದರ ಉತ್ಪತ್ತಿಸ್ಥಾನ' ವೆಂಬ ಅರ್ಥದಲ್ಲಿ ಢಕ್‌(ಢ) ಪ್ರತ್ಯಯವು ಬರುತ್ತದೆ. 
ಈ ಸೂತ್ರವು ಹಿ೦ದಿನ ಸೂತ್ರಕ್ಕೆ ಅಪವಾದವಾಗಿದೆ. 

ಉದಾ-ವ್ರೈಹೇಯಮ್‌, ಶಾಲೇಯಮ್‌-"ಉತ್ಪತ್ತಿಸ್ಥಾನ'ವೆಂಬ ಅರ್ಥದಲ್ಲಿ ವ್ರೀಹಿ 
ಮತ್ತು ಶಾಲಿ ಶಬ್ದದ ನಂತರ ಢಕ್‌(ಢ) ಪ್ರತ್ಯಯವು ಬಂದು, ಆ “ಢ್‌'-ಕಾರಕ್ಕೆ 


ಭವನಾದ್ಯರ್ಥಕಾಃ 1397 


ಏಯ್‌ ಪ್ರತ್ಯಯವು ಆದೇಶವಾಗಿ ಬಂದು ವ್ರೀಹಿ-ಏಯ್‌, ಶಾಲಿ4ಏಯ್‌ ಎಂದಿದ್ದಾಗ, 
“ಯಸ್ಯೇತಿಚ” ಎಂಬುದರಿಂದ ಇ-ಕಾರಗಳಿಗೆ ಲೋಪ ಬಂದು ವ್ರೀಹ್‌.ಏಯ್‌-..ಅ, 
ಶಾಲ್‌*ಏಯ್‌. ಅ ಆದಿವೃದ್ಧಿ ಬಂದು ವೈಹೇಯ ಮತ್ತು ಶಾಲೇಯ ಎಂಬ 
ಪ್ರಾತಿಪದಿಕಗಳಾದ ಮೇಲೆ ಸುಬಂತ ಮಾಡಿದಾಗ ವೈಹೇಯಮ್‌, ಶಾಲೇಯಮ್‌ 


ಎಂಬ ರೂಪಗಳು ಸಿದ್ಧವಾಗುತ್ತವೆ. 


(ನಿಪಾತನವನ್ನು ಮಾಡುವ ಸೂತ್ರ) 

ಸೂತ್ರ-1168. -ಹೈಯಲಣ್ಲವೀನಂ ಸಂಜ್ಞಾಯಾಮ್‌।(5.2.23) 

ವೃತ್ತಿ-ಹ್ಯೋಗೋದೋಹಶಬ್ದಸ್ಯ ಹಿಯಜ್ಗುರಾದೇಶಃ, ವಿಕಾರಾಂರ್ಥೇ ಖ್‌ 
ಚ ನಿಪಾತ್ಯತೇ। ದುಹ್ಯತ್‌ ಇತಿ ದೋಹಃ ಕ್ಷೀರಮ್‌/ಹ್ಯೋಗೋದೋಹಸ್ಯ ವಿಕಾರಃ- 
ಹೈಯಜ್ಗವೀನ೦ ನವನೀತಮ್‌। 

ಅರ್ಥ -ವಿಕಾರಾರ್ಥದಲ್ಲಿ ಷಷ್ಟ್ಯಂತವಾದ ಹ್ಯೋಗೋದೋಹ ಶಬ್ದಕ್ಕೆ "ಹಯಜ್ಞು' 
ಎ೦ಬ ಶಬ್ದವು ಆದೇಶವಾಗಿ ಬರುತ್ತದೆ. ಮತ್ತು ಖಳ್‌ ಪ್ರತ್ಯಯವು ಬರುತ್ತದೆ. 

ಉದಾ-ಹೈಯಜ್ಞವೀನಂ-ಇಲ್ಲಿ ಸಂಜ್ಞೆಯಾರ್ಥದಲ್ಲಿ ನಿಪಾತನ ಮಾಡಲಾಗಿದೆ. 
ದೋಹವೆಂದರೆ ಹಾಲು ಎಂದರ್ಥ ಗೋದೋಹಃ ಎಂದರೆ ಆಕಳಹಾಲು, 
ಹ್ಯೋಗೋದೋಹಃ ಎಂದರೆ ನಿನ್ನೆಯ ಆಕಳ ಹಾಲು "ಹ್ಯೋಗೋದೋಹಸ್ಯ ವಿಕಾರಃ' 
ಎಂಬ ಅರ್ಥದಲ್ಲಿ ಪ್ರಕೃತ ಸೂತ್ರದಿಂದ ಖಇ್‌ ಪ್ರತ್ಯಯವು ಬಂದಿದೆ. ಹಿಯಜ್ಗು 
ಆದೇಶವು ಸಂಜ್ಞೆಯಾರ್ಥದಲ್ಲಿ ನಿಪಾತಮಾಡಲಾಗಿದೆ ಖ್‌ -ಕಾರಕ್ಕೆ ಈನ್‌ ಆದೇಶವು 
ಬಂದಿದೆ. ಇದರಲ್ಲಿ ಆದಿವೃದ್ಧಿ ಬಂದು "ಭ'ಸಂಜ್ಞೆಯುಳ್ಳ "ಉ'ಕಾರಕ್ಕೆ “ಯಸ್ಯೇತಿಚ” 
ಎಂಬುದರಿಂದ ಲೋಪಬಂದು ಹೈಯಜ್ಞವೀನಂ ಎಂಬ ಸುಬಂತ ಶಬ್ದವು ಸಿದ್ಧವಾಗಿದೆ. 
(ನಿನ್ನೆಯ ಹಾಲನ್ನು ಕಡೆದ ನಂತರ ತೆಗೆದುಕೊಂಡ ಬೆಣ್ಣೆ ಎಂದರ್ಥ.) 

(ಇತಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1169. -ತದಸ್ಯ ಸಷಗಳ್ಗಾತಂ ತಾರಕಾದಿಫ್ಯ ಇತಜ್‌।(5.2.36) 

ವೃತ್ತಿ -ತಾರಕಾಃ ಸಇಸ್ಲಾತಾ ಅಸ್ಯ ತಾರಕಿತಂ-ನಭಃಪಣ್ಣಿತ॥ಆಕೃತಿಗಣೋsಯಮ್‌। 

ಪ. ಛೇ-ತದಸ್ಯ, ಸಇ್ನಾತಂ, ತಾರಕಾದಿಭ್ಯಃ, ಇತಚ್‌। 

ಅ. ವೃ, “ಪ್ರತ್ಯಯಃ”, “ಪರಶ್ಚ”, “ತದ್ಧಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ತತ್‌ ಅಸ್ಕ ಸಇಗ್ದಾತಂ' (ಅದು ಇದಕ್ಕೆ ಸಂಬಂಧಿಸಿದ್ದು) ಎಂಬ ಅರ್ಥದಲ್ಲಿ 
ಪ್ರಥಮಾಂತಗಳಾದ ತಾರಕಾದಿ ಶಬ್ದಗಳ ನಂತರ ಇತಚ್‌(ಇತ) ಪ್ರತ್ಯಯವು ಬರುತ್ತದೆ. 
ತಾರಕಾದಿಗಳು ಎಂಬುದು ಪಾಣಿನಿಯವರ ಗಣಪಾಠಗಳಲ್ಲಿ ಒಂದಾಗಿದೆ. ಇದರಲ್ಲಿ 
ಕೆಲವು ಈ ಗಣದಲ್ಲಿ ಪಠಿತವಾದ ಶಬ್ದಗಳಾಗಿವೆ ಉಳಿದವು ಆಕೃತಿಗಣಗಳಾಗಿವೆ. 
ಇಲ್ಲಿಯೂ ಭ-ಸಂಜ್ಞೆಯುಳ್ಳೆ ಅಕ್ಷರಗಳಿಗೆ ಲೋಪವು ಬರುತ್ತದೆ. ಮತ್ತು ಆದಿವೃದ್ಧಿಗೆ 


1398 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಬೇಕಾದ ನಿಮಿತ್ತಗಳು ಇಲ್ಲದೇ ಇರುವುದರಿ೦ದ ಆದಿವೃದ್ಧಿಯು ಬರುವುದಿಲ್ಲ. 

ಉದಾ-ತಾರಕಿತಂ-ನಭಃ (ಇದರಲ್ಲಿ ನಕ್ಷತ್ರಗಳು ಬಂದಿವೆ) "ತಾರಕಾಃ ಅಸ್ಯ 
ಸಇಗ್ಟಾತಃ' ಎಂಬ ಅರ್ಥದಲ್ಲಿ ಪ್ರಥಮಾಂತ ತಾರಕಾ ಶಬ್ದದ ನಂತರ ಪ್ರಕೃತ ಸೂತ್ರದಿಂದ 
ಇತಚ್‌(ಇತ)ಪ್ರತ್ಯಯವು ಬರುತ್ತದೆ. 

ಉದಾ-ಪಣ್ಣಿತಃ-(ಜ್ಞಾನವು ಇವನಿಗೆ ಬಂದಿದೆ) “ಪಣ್ಣಾಃ ಅಸ್ಯ ಸಇ್ಸಾತಃ' 
ಎಂಬರ್ಥದಲ್ಲಿ ಪ್ರಥಮಾಂತ ಪಣ್ಣಾ ಶಬ್ದದ ನಂತರ ಪ್ರಕೃತ ಸೂತ್ರದಿಂದ 
ಇತಚ್‌(ಇತ)ಪ್ರತ್ಯಯವು ಬಂದಿದೆ. ತಾರಕಾದಿ ಗಣವು ಆಕೃತಿಗಣವಾಗಿದೆ. 

(ದ್ವಯಸಜ್‌ ಮೊದಲಾದ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ 117೦. -ಪ್ರಮಾಣೇ ಧ್ವಯಸಜ್‌-ದಧ್ನರ್ಷಾ್‌ ಮಾತ್ರಚಃ(೮.೨.37) 
ವೃತ್ತಿ-ತದಸ್ಯ ಇತಿ ಅನುವರ್ತತೇ। ಊರು ಪ್ರಮಾಣಂ ಅಸ್ಯ -ಊರುದ್ವಯಸಮ್‌। 
ಊರುದಧ್ದಮ್‌।ಊರುಮಾತ್ರಮ್‌। 

ಅ. ವ್ಯ-"'ತದಸ್ಯ ಸಇಗ್ದಾತಂ ತಾರಕಾದಿಭ್ಯ ಇತಚ್‌” ಎ೦ಬ ಸೂತ್ರದಿಂದ ತದ್‌ 
ಮತ್ತು ಅಸ್ಯ ಎ೦ಬ ಶಬ್ದಗಳು ಅನುವೃತ್ತವಾಗುತ್ತವೆ. “ಪ್ರತ್ಯಯಃ”, “ಪರಶ್ನ”, “ತದ್ದಿತಾಃ”, 
“ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ :-ಅದು ಅದಕ್ಕೆ ಪ್ರಮಾಣ (ತತ್‌ ಅಸ್ಯ ಪ್ರಮಾಣಮ್‌) ಎಂಬರ್ಥದಲ್ಲಿ 
ಪ್ರಮಾಣವಾಚಕವಾದ ಪ್ರಥಮಾಂತ ಶಬ್ದದ ನಂತರ ದ್ವಯಸಚ್‌, ದಫ್ನಚ್‌ ಮತ್ತು 
ಮಾತ್ರಚ್‌ ಎಂಬ ಪ್ರತ್ಯಯಗಳು ಬರುತ್ತವೆ. ಇವುಗಳಲ್ಲಿ ಕೊನೆಯ “ಚ್‌' ಕಾರವು 
ಇತ್‌ ಸಂಜ್ಞೆಯನ್ನು ಹೊಂದಿ ಲೋಪವಾಗಿ ದ್ವಯಸ, ದಫ್ನ ಮತ್ತು ಮಾತ್ರ ಎಂಬವು 
ಮಾತ್ರ ಉಳಿಯುತ್ತವೆ. 

ಉದಾ-ಊರುದ್ವಯಸಮ್‌। ಊರುದಧ್ನಮ್‌। ಊರುಮಾತ್ರಮ್‌-(ತೊಡೆಯವರೆಗೆ 
ನೀರು ಎ೦ಬ ಅರ್ಥವನ್ನು ಹೇಳುತ್ತದೆ.)-"ಊರೂ ಪ್ರಮಾಣಮ್‌ ಅಸ್ಕ' ಎಂಬರ್ಥದಲ್ಲಿ 
ಪ್ರಥಮಾಂತವಾದ ಊರು ಶಬ್ದದ ನಂತರ ಮೇಲೆ ಹೇಳಿದ ಪ್ರತ್ಯಯಗಳು ಬಂದು 
ಊರುದ್ವಯಸಮ್‌। ಊರುದಧ್ನಮ್‌ಊರುಮಾತ್ರಮ್‌ ಎಂಬ ರೂಪಗಳು ಸಿದ್ಧಿಸುತ್ತವೆ. 

(ವತುಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1171. -ಯತ್ತದೇತೇಥ್ಯಃ ಪರಿಮಾಣೇ ವತುಪ್‌।(5.2.3೨) 

ವೃತ್ತಿ -ಯತ್‌ ಪರಿಮಾಣಂ ಅಸ್ಯ -ಯಾವಾನ್‌। ತಾವಾನ್‌ಎತಾವಾನ್‌। 

ಅ. ವೃ.-“ತದಸ್ಯ ಸಇಗ್ದಾತಂ ತಾರಕಾದಿಭ್ಯ ಇತಚ್‌” ಎಂಬ ಸೂತ್ರದಿಂದ ತದ್‌ 
ಮತ್ತು ಅಸ್ಯ ಎಂಬ ಶಬ್ದಗಳು ಅನುವೃತ್ತವಾಗುತ್ತವೆ “ಪ್ರತ್ಯಯಃ”, “ಪಠಶ್ಚ', “ತದ್ದಿತಾಃ”, 
“ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾ೦ ಪ್ರಥಮಾದ್ವಾ” ಎಂಬವು ಅಧಿಕಾರ 
ಸೂತ್ರಗಳಾಗಿವೆ. 


ಛವನಾದ್ಯರ್ಥಕಾಃ 1399 


ಅರ್ಥ -ಪರಿಮಾಣಾರ್ಥದಲ್ಲಿರುವ ಯದ್‌, ತದ್‌ ಮತ್ತು ಏತದ್‌ ಈ ಪ್ರಥಮಾಂತ 
ಪ್ರಾತಿಪದಿಕಗಳ ನಂತರ ಇದರ "ಪರಿಮಾಣ ಇಷ್ಟು ಎಂಬರ್ಥದಲ್ಲಿ ವತುಪ್‌(ವತ್‌) 
ಪ್ರತ್ಯಯವು ಬರುತ್ತದೆ. 

ಸೂಚನೆ-ವತಿ ಪ್ರತ್ಯಯಾಂತವು ಅವ್ಯಯವಾಗಿರುತ್ತದೆ. ವತುಪ್‌ ಪ್ರತ್ಯಯಾಂತವು 
ಮೂರು ಲಿಂಗಗಳಲ್ಲೂ ರೂಪಗಳನ್ನು ಪಡೆಯುತ್ತವೆ. 

ಉದಾ-ಯಾವಾನ್‌। ತಾವಾನ್‌। ಏತಾವಾನ್‌-"ಯತ್‌ ಪ್ರಮಾಣಮ್‌ ಅಸ್ಕ' 
ಎಂಬರ್ಥದಲ್ಲಿ ಯತ್‌ ಶಬ್ದಕ್ಕಿಂತ ಪರದಲ್ಲಿ ಪ್ರಕೃತ ಸೂತ್ರದಿಂದ ವತುಪ್‌(ವತ್‌) 
ಪ್ರತ್ಯಯವು ಬರುತ್ತದೆ. ಯತ್‌ ತತ್‌ ಎಂದಿರುವುದರಿಂದ “ಆ ಸರ್ವನಾಮಃ” ಎಂಬ 
ಸೂತ್ರದಿಂದ ಯತ್‌ ಶಬ್ದಕ್ಕೆ "ಆಕಾರವು ಅಂತಾದೇಶವಾಗಿ ಬರುವುದರಿಂದ ಯಾವತ್‌ 
ಪ್ರಾತಿಪದಿಕವು ಸಿದ್ಧಿಸುತ್ತದೆ. “ಉಗಿದಚಾಮ್‌ ಸರ್ವನಾಮಸಾನೇ*ಧಾತೋಃ” ಎಂಬ 
ಸೂತ್ರದಿಂದ ಪುಲ್ಲಿಂಗ ಪ್ರಥಮಾ ವಿಭಕ್ತಿ ಏಕವಚನದಲ್ಲಿ ನುಮ್‌ ಆಗಮವು ಬಂದು 
“ಅತ್ವಸ೦ತಸ್ಯ ಚಾಧಾತೋಳ” ಎಂಬ ಸೂತ್ರದಿಂದ ಉಪಧೆಗೆ ದೀರ್ಪಬಂದು ಯಾವಾನ್‌ 
ಎಂಬ ರೂಪವು ಸಿದ್ಧಿಸುತ್ತದೆ. ಇದೇ ರೀತಿಯಲ್ಲಿ ತತ್‌ ಮತ್ತು ಏತತ್‌ ಶಬ್ದಗಳ 
ನಂತರ ವತುಪ್‌(ವತ್‌) ಪ್ರತ್ಯಯವು ಬಂದು ತಾವಾನ್‌, ಏತಾವಾನ್‌ ಎಂದು ಸುಬಂತ 
ರೂಪಗಳಾಗುತ್ತವೆ. 

(ಕಿಮ್‌ ಮತ್ತು ಇದಮ್‌-ಗೆ ವತುಪ್‌ ಮತ್ತು ಘತ್ಸವನ್ನು ವಿಧಿಸುವ ಸೂತ್ರ) 
ಸೂತ್ರ-1172. -ಕಿಮಿದಂಭ್ಯಾಂ ವೋ ಘಃ(೮.2.4೦) 

ವೃತ್ತಿ -ಆಭ್ಯಾಂ ವತುಪ್‌, ವಕಾರಸ್ಯ ಫಶ್ಚ 

ಪ. ಛೇ-ಕಿಮಿದಂಭ್ಯಾಂ, ವಃ(ಷಷ್ಟಿ), ಘಃ 

ಅ. ವ್ಯ. -“ಯತ್ತದೇಭ್ಯಃ ಪರಿಮಾಣೇ ವತುಪ್‌” ಎಂಬ ಸೂತ್ರದಿಂದ ಪರಿಮಾಣೇ, 
ವತುಪ್‌ ಎಂಬ ಶಬ್ದಗಳೂ ಹಾಗೇಯೇ “ತದಸ್ಯ ಸಇಾತಂ ತಾರಕಾದಿಭ್ಯ ಇತಚ್‌” 
ಎಂಬ ಸೂತ್ರದಿಂದ ತದಸ್ಯ ಎಂಬ ಶಬ್ದವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, 
“ಪರಶ್ಚ”, “ತದ್ದಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ದಾ” 
ಎಂಬವು ಅಧಿಕಾರ ಸೂತ್ರಗಳಾಗಿವೆ ಅರ್ಥ -"ಅದು ಇದರ ಪರಿಮಾಣ' ಎಂಬ 
ಅರ್ಥದಲ್ಲಿ ಕಿಮ್‌, ಇದಮ್‌ ಗಳನ್ನೇ ಪ್ರಾತಿಪದಿಕವಾಗಿರುವ ಪ್ರಥಮಾ೦ತ ಶಬ್ದಗಳ 
ಮೇಲೆ ವತುಪ್‌ ಪ್ರತ್ಯಯವು ಬರುತ್ತದೆ. ಮತ್ತು ವತುಪ್‌ ಪ್ರತ್ಯಯದ ವ-ಕಾರಕ್ಕೆ “ಘ' 
ಆದೇಶವು ಬರುತ್ತದೆ. 

“ಕಿಮ್‌ ಪರಿಮಾಣಂ ಅಸ್ಯ' ಎಂಬರ್ಥದಲ್ಲಿ ವತುಪ್‌(ವತ್‌) ಬಂದು, “ವ'ಕಾರಕ್ಕೆ 
“ಘ'ಕಾರವು ಆದೇಶವಾಗಿ ಬಂದಾಗ ಆ ಘ-ಕಾರಕ್ಕೆ “ಆಯನ್‌-ಏಯ್‌-ಈನ್‌- 
ಈಯ್‌-ಇಯಃ” ಸೂತ್ರದಿಂದ ಇಯ್‌-ಆದೇಶ ಬಂದು ಕಿಮ್‌4ಈಯ್‌4ಅತ್‌= 
ಕಿಯತ್‌ ಎಂದು ಇದ್ದಾಗ, ಈ ಪ್ರಾತಿಪದಿಕಕ್ಕೆ ಮುಂದಿನ ಸೂತ್ರದಲ್ಲಿ ಆದೇಶವು 
ಹೇಳಲಾಗುತ್ತದೆ. 


1400 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಇದಮ್‌ ಮತ್ತು ಕಿಮ್‌ ಈಶ್‌ ಮತ್ತು ಕೀ ಆದೇಶಗಳನ್ನು ವಿಧಿಸುವ ಸೂತ್ರ) 
ಸೂತ್ರ:-173. -ಇದಂಕಿಮೋರೀಶ್‌-ಕೀ(೮.3.೨೦) 

ವೃತ್ತಿ :-ದೃಗ್‌-ದೃಶ್‌-ವತುಷು ಇದಮಃ ಈಶ್‌, ಕಿಮಃ ಕೀ ಸ್ಯಾತ್‌। 
ಇಯಾನ್‌।ಕೀಯಾನ್‌। 

ಪ. ಛೇ :-ಇದಂ-ಕಿಮೋಃ ಈಶ್‌-ಕೀ। 

ಅ.ವೃ :-“ದೃಗ್‌-ದೃಶ್‌-ವತುಷು” ಎಂಬ ಸೂತ್ರದಿಂದ ದೃಗ್‌-ದೃಶ್‌-ವತುಷು 
ಪದವು ಅನುವೃತ್ತವಾಗಿದೆ. 

ಅರ್ಥ -ದೃಗ್‌-ದೃಶ್‌ ಶಬ್ದಗಳು ಮತ್ತು ವತುಪ್‌ ಪ್ರತ್ಯಯವು ಪರದಲ್ಲಿದ್ದಾಗ 
ಇದಮ್‌ ಶಬ್ದ ಕ್ಕೆ ಈಶ್‌ ಎಂಬ ಆದೇಶವು, ಕಿಮ್‌ ಶಬ್ದ ಕ್ಕೆ “ಕ' ಆದೇಶವು ಬರುವುದು 
ವತುಪ್‌ ಪರದಲ್ಲಿದ್ದಾಗ ಕಿಮ್‌ ಶಬ್ದಕ್ಕೆ "ಕೀ' ಆದೇಶ ಬಂದಾಗ ಕೀಯತ್‌ ಎಂದು 
ರೂಪವಾಗುತ್ತದೆ. "ಇದಕ್ಕೆ ಸು-ಪ್ರತ್ಯಯವನ್ನು ಸೇರಿಸಿದಾಗ “ಹಲ್ಹಾ ನ್ಯೂ ಸುತಿಸ್ಯಪೃಕ್ಷಂ 
ಹಲ್‌” ಎಂಬುದರಿಂದ ಲೋಪ ಬಂದು “ಸಂಯೋಗಾನ್ಪಸ್ಯ ಲೋಪಃ ಎಂಬುದರಿಂದ 
ಸಂಯೋಗಾಂತ ಲೋಪ ಬಂದು ಕಯ ಎಂದು ರೂಪವು ಸಿದ್ಧವಾಗುತ್ತದೆ. 
ಇದೇ ರೀತಿಯಲ್ಲಿ “ಇದಮ್‌ ಪ್ರಮಾಣಂ ಅಸ್ಯ ’ ಎಂಬ ಅರ್ಥದಲ್ಲಿ ಇದಮ್‌ ವತುಪ್‌ 
ಎಂದಾಗಿ, ಘ- ಗ್ಗೆ ಈಯ್‌ ಆದೇಶ ಬಂದು, "ದಮ್‌ ಈಯತ್‌ ಎಂದಾದ ಮೇಲೆ 
ಇದಮ್‌-ಗೆ ಈಶ್‌ ಆದೇಶವು ಬರುತ್ತದೆ ಇದು “ಶಿತ್‌' ಆಗಿರುವುದರಿಂದ 
ಸರ್ವಾದೇಶವಾಗಿ ಈ4ಇಯತ್‌ ಎಂದಾದ ಮೇಲೆ “ಯಸ್ಯೇತಿಚ” ಎಂಬುದರಿಂದ 
ಈ-ಕಾರಕ್ಕೆ ಲೋಪಬಂದು ಇಯತ್‌ ಎಂದು ಪ್ರಾತಿಪದಿಕವಾಗುತ್ತದೆ. ಮೇಲಿನ 
ಪ್ರಕ್ರಿಯೆಯಂತೆ ಇದಕ್ಕೆ ಸು ಪ್ರತ್ಯಯವನ್ನು ಸೇರಿಸಿದಾಗ ಈಯಾನ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. 

(ತಯಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ 174. ಸಂಖ್ಯಾಯಾ ಅವಯವೇ ತಯಪ್‌।(5.2.42) 

ವೃತ್ತಿ -ಪಣ್ಣು ಅವಯವಾ ಅಸ್ಯ -ಪಣ್ಟುತಯಮ್‌। 

ಅ. ವೃ.-“ತದಸ್ಯ ಸಇ್ಣಾತಂ ತಾರಕಾದಿಭ್ಯ ಇತಚ್‌” ಎ೦ಬ ಸೂತ್ರದಿಂದ ತದಸ್ಯ 
ಎಂಬ ಶಬ್ದವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ', “ಪರಶ್ಚ”, “ತದ್ಭತಾಃ”. “ಜಾಪ್‌ 
ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ 

ಅರ್ಥ-ಅವಯವಾರ್ಥದಲ್ಲಿ ಇರುವ ಸಂಖ್ಯಾವಾಚಕ ಪ್ರಾತಿಪದಿಕದ ನಂತರ 
ಅದು ಇದರ ಅವಯವ ಎಂಬರ್ಥದಲ್ಲಿ ತಯಪ್‌ (ತಯ) ಪ್ರತ್ಯಯವು ಬರುತ್ತದೆ. 

ಉದಾ-ಪಣ್ಜುತಯಮ್‌-“"ಐದು ಅವಯವಗಳು ಇದಕ್ಕೆ ಇರುವವು' ಎಂಬ 
ಅರ್ಥದಲ್ಲಿ ತಯಪ್‌ ಪ್ರತ್ಯಯವು ಬಂದು, ಪೇನ್‌ +ತಯಪ್‌ ಎಂದಿದ್ದಾಗ, “ನಲೋಪಃ 
ಪ್ರಾತಿಪದಿಕಾಂತಸ್ಯ” ಎಂಬ ಸೂತ್ರದಿಂದ ಪದಸಂಜ್ಞೆ ಹೊಂದಿರುವ 'ಪಣ್ಣುನ್‌ ಶಬ್ದದ 
"ನ್‌' ಕಾರಕ್ಕೆ ಲೋಪ ಬಂದು, ಅದನ್ನು ಸುಬಂತ ಮಾಡಿದಾಗ ಪಣ್ಣತಯಮ್‌ 


ಭವನಾದ್ಯರ್ಥಕಾಃ 1401 
ಎಂದು ರೂಪವು ಸಿದ್ಧವಾಗುತ್ತದೆ. 
(ತಯಪ್‌-ಗೆ ಅಯಚ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ 1175. ಇದ್ದಿತ್ರಿಭ್ಯಾಂ ತಯಸ್ಕಾಯಜ್‌ ವಾ।(5.2.43) 

ವೃತ್ತಿ -ದ್ವಯಮ್‌, ದ್ವಿತಯಮ್‌। ತ್ರಯಂ, ತ್ರಿತಯಮ್‌। 

ಪ. ಛೇ -ದ್ವಿತ್ರಿಭ್ಯಾಂ, ತಯಸ್ಯ, ಅಯಚ್‌, ವಾ। 

ಅರ್ಥ-ದ್ವಿ ಮತ್ತು ತ್ರಿ ಎಂಬ ಪ್ರಾತಿಪದಿಕಗಳ ನಂತರ ಇರುವ ತಯಪ್‌-ಗೆ 
ವೈಕಲ್ಪಿಕವಾಗಿ ಅಯಚ್‌(ಅಯ)ಆದೇಶವು ಬರುತ್ತದೆ. 

ಉದಾ-ದ್ವಯಮ್‌-ದ್ವಿತಯಮ್‌, ತ್ರಯಂ, ತ್ರಿತಯಮ್‌-'ದ್ವೌ ಅವಯವೌ ಅಸ್ಕ' 
ಎಂಬ ಅರ್ಥದಲ್ಲಿ ದ್ವಿ-ತಯ ಎಂದಿದ್ದಾಗ, ತಯಪ್‌(ತಯ)ಗೆ ಅಯಚ್‌(ಅಯ) 
ಆದೇಶ ಬಂದು ದ್ವಿ-ಅಯ ಎಂದಿದ್ದಾಗ, “ಯಸ್ಯೇತಿಚ” ಎಂಬುದರಿಂದ ಭ- 
ಸಂಜ್ಞೆಯಕ “ಈ” ಕಾರಕ್ಕೆ ಲೋಪ ಬಂದು ದ್ವಯಮ್‌ ಎಂದು ರೂಪವಾಗುತ್ತದೆ. 
ವೈಕಲ್ಲಿಕವಾಗಿ ಅಯಚ್‌(ಅಯ) ಬಾರದಿದ್ದಾಗ, ದ್ವಿತಯಮ್‌ ರೂಪವು ಸಿದ್ದವಾಗುತ್ತದೆ. 

"ತ್ರಯಃ ಅವಯವಾಃ ಅಸ್ಕ' ಎಂಬ ಅರ್ಥದಲ್ಲಿ ಹಿಂದಿನಂತೆ ಪ್ರಕ್ರಿಯೆ ನಡೆದು 
ತ್ರಯಂ, ತ್ರಿತಯಮ್‌ ಎಂದು ರೂಪಗಳು ಸಿದ್ಧವಾಗುತ್ತದೆ. 

(ಅಯಜ್‌ ಆದೇಶವನ್ನು ನಿತ್ಯವಾಗಿ ವಿಧಿಸುವ ಸೂತ್ರ) 

ಸೂತ್ರ-1176. -ಉಭಾದುದಾತ್ರೋ ನಿತ್ಯಮ್‌।(5.2.44) 

ವೃತ್ತಿ -ಉಭ ಶಬ್ದಾತ್‌ ತಯಪಃ ಅಯಚ್‌ ಸ್ಯಾತ್‌ ಸಚ ಆದ್ಯುದಾತ್ತಃಉಭಯಮ್‌। 

ಪ. ಛೇ-ಉಭಾತ್‌, ಉದಾತ್ತಃ ನಿತ್ಯಮ್‌ 

ಅ. ವ್ಯ. -“ದ್ವಿಕ್ರಿಭ್ಯಾಂ ತಯಸ್ಕಾಯಜ್‌ ವಾ” ಎಂಬ ಸೂತ್ರದಿಂದ ತಯಸ್ಯ 
ಮತ್ತು ಅಯಚ್‌ ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ -"ಉಭ' ಎಂಬ ಪ್ರಾತಿಪದಿಕದ ನಂತರ ಇರುವ ತಯಪ್‌-ಗೆ ನಿತ್ಯವಾಗಿ 
ಅಯಚ್‌(ಅಯ) ಆದೇಶವು ಬರುತ್ತದೆ. ಮತ್ತು ಅದು ಆದ್ಯುದಾತ್ತವಾಗಿರುತ್ತದೆ. 

ಉದಾ-ಉಭಯಮ್‌- ಉಭೌ ಅವಯವೌ ಅಸ್ಕ' (ಇದಕ್ಕೆ ಎರಡು ಅವಯವಗಳು 
ಇವೆ) ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಉಭ--ಔ ಎಂಬುದು ಅಲೌಕಿಕ ವಿಗ್ರಹ 
ವಾಕ್ಯ. “ಸಂಖ್ಯಾಯಾ ಅವಯವೇ ತಯಪ್‌” ಎಂಬ ಸೂತ್ರದಿಂದ ತಯಪ್‌(ತಯ) 
ಪ್ರತ್ಯಯವು ಬಂದು ಪ್ರಕೃತ ಸೂತ್ರದಿಂದ ತಯ ಶಬ್ದಕ್ಕೆ ಅಯಚ್‌(ಅಯ) ಆದೇಶವು 
ಬಂದು ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ ಸುಪ್‌-ಗೆ ಲೋಪ ಬಂದು, ಉಭ-+ಅಯ 
ಎಂದಿರುತ್ತದೆ. ಉಭ ಎಂಬಲ್ಲಿರುವ "ಅ' ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ 
ಲೋಪ ಬಂದು, ಉಭ-ಅಯ-ಉಭಯ ಎಂದಾದ ಮೇಲೆ "ಸು' ಪ್ರತ್ಯಯವನ್ನು 
ಸೇರಿಸಿದಾಗ ನಪುಂಸಕ ಲಿಂಗದಲ್ಲಿ ಉಭಯಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


1400 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಇದಮ್‌ ಮತ್ತು ಕಿಮ್‌ ಈಶ್‌ ಮತ್ತು ಕೀ ಆದೇಶಗಳನ್ನು ವಿಧಿಸುವ ಸೂತ್ರ) 
ಸೂತ್ರ:-173. -ಇದಂಕಿಮೋರೀಶ್‌-ಕೀ।(6.3.9೦) 

ವೃತ್ತಿ :-ದೃಗ್‌-ದೃಶ್‌-ವತುಷು ಇದಮಃ ಈಶ್‌, ಕಿಮಃ ಕೀ ಸ್ಯಾತ್‌। 
ಇಯಾನ್‌।ಕೀಯಾನ್‌। 

ಪ. ಛೇ :-ಇದಂ-ಕಿಮೋಃ, ಈಶ್‌-ಕೀ। 

ಅ.ವೃ :-“ದೃಗ್‌-ದೃಶ್‌-ವತುಷು” ಎಂಬ ಸೂತ್ರದಿಂದ ದೃಗ್‌-ದೃಶ್‌-ವತುಷು 
ಪದವು ಅನುವೃತ್ತವಾಗಿದೆ. 

ಅರ್ಥ -ದೃಗ್‌-ದೃಶ್‌ ಶಬ್ದಗಳು ಮತ್ತು ವತುಪ್‌ ಪ್ರತ್ಯಯವು ಪರದಲ್ಲಿದ್ದಾಗ 
ಇದಮ್‌ ಶಬ್ದ ಕೆ ಈಶ್‌ ಎಂಬ ಆದೇಶವು, ಕಿಮ್‌ ಶಬ್ದ ಕೆ ಕಿ' ಆದೇಶವು ಬರುವುದು 
ವತುಪ್‌ ಪರದಲ್ಲಿದ್ದಾಗ ಕಿಮ್‌ ಶಬ್ದಕ್ಕೆ “ಕೀ” ಆದೇಶ ಬಂದಾಗ ಕೀಯತ್‌ ಎಂದು 
ರೂಪವಾಗುತ್ತದೆ. ಇದಕ್ಕೆ ಸು-ಪ್ರತ್ಯಯವನ್ನು ಸೇರಿಸಿದಾಗ “ಹಲ್ಲ್ಯಾಬ್ಕೋ ಸುತಿಸ್ಕಪೃಕ್ಷಂ 
ಹಲ್‌” ಎಂಬುದರಿಂದ ಲೋಪ ಬಂದು “ಸಂಯೋಗಾನ್ತಸ್ಯ ಲೋಪಃ "ಎಂಬುದರಿಂದ 
ಸಂಯೋಗಾಂತ ಲೋಪ ಬಂದು ಕಾಫ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
ಇದೇ ರೀತಿಯಲ್ಲಿ “ಇದಮ್‌ ಪ್ರಮಾಣಂ ಅಸ್ಯ' ಎಂಬ ಅರ್ಥದಲ್ಲಿ ಇದಮ್‌ವತುಪ್‌ 
ಎಂದಾಗಿ, ಘ- ಗೆ ಈಯ್‌ ಆದೇಶ ಬಂದು, ಇದಮ್‌ ಈಯತ್‌ ಎಂದಾದ ಮೇಲೆ 
ಇದಮ್‌-ಗೆ ಈಶ್‌ ಆದೇಶವು ಬರುತ್ತದೆ ಇದು “ಶಿತ್‌' ಆಗಿರುವುದರಿಂದ 
ಸರ್ವಾದೇಶವಾಗಿ ಈ ಇಯತ್‌ ಎಂದಾದ ಮೇಲೆ “ಯಸ್ಕೆ ೇತಿಚ” ಎಂಬುದರಿಂದ 

ಈ-ಕಾರಕ್ಕೆ ಲೋಪಬಂದು ಇಯತ್‌ ಎಂದು ಪ್ರಾತಿಪದಿಕವಾಗುತ್ತದೆ. ಮೇಲಿನ 
ಪ್ರಕ್ರಿಯೆಯಂತೆ ಇದಕ್ಕೆ ಸು ಪ್ರತ್ಯಯವನ್ನು ಸೇರಿಸಿದಾಗ ಈಯಾನ್‌ ಎಂದು ರೂಪವು 
ಸಿದ್ಧವಾಗುತ್ತದೆ. 
(ತಯಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ 174. ಸಂಖ್ಯಾಯಾ ಅವಯವೇ ತಯಪ್‌।(5.2.42) 

ವೃತ್ತಿ -ಪಳ್ಟು ಅವಯವಾ ಅಸ್ಯ -ಪಣ್ಞತಯಮ್‌। 

ಅ. ವೃ. —“ತದಸ ಸ್ಯ ಸಇಗ್ಸಾತಂ ತಾರಕಾದಿಭ್ಯ ಇತಚ್‌” ಎ೦ಬ ಸೂತ್ರದಿಂದ ತದಸ್ಯ 
ಎಂಬ ಶಬ್ದವು ಅನುವ್ಯ] ತ್ರವಾಗುತ್ತದೆ. “ಪ್ರತ್ಯಯಃ”, “ಪರಶ್ನ”, ಓಲ ಟೆ “ಜ್ಯಾಪ್‌ 
ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ 

ಅರ್ಥ-ಅವಯವಾರ್ಥದಲ್ಲಿ ಇರುವ ಸಂಖ್ಯಾವಾಚಕ ಪ್ರಾತಿಪದಿಕದ ನಂತರ 
ಅದು ಇದರ ಅವಯವ ಎಂಬರ್ಥದಲ್ಲಿ ತಯಪ್‌ (ತಯ) ಪ್ರತ್ಯಯವು ಬರುತ್ತದೆ. 

ಉದಾ-ಪಣ್ಣುತಯಮ್‌-"ಐದು ಅವಯವಗಳು ಇದಕ್ಕೆ ಇರುವವು” ಎಂಬ 
ಅರ್ಥದಲ್ಲಿ ತಯಪ್‌ ಪ್ರತ್ಯಯವು ಬಂದು, ಪಣ್ಣನ್‌-ತಯಪ್‌ ಎಂದಿದ್ದಾಗ, “ನಲೋಪಃ 
ಪ್ರಾತಿಪದಿಕಾಂತಸ್ಯ” ಎಂಬ ಸೂತ್ರದಿಂದ ಪದಸ ಸಂಜ್ಞೆ ಹೊಂದಿರುವ ಪಣ್ಞನ್‌ ಶಬ್ದದ 
"ವ್‌ ಕಾರಕ್ಕೆ ಲೋಪ ಬ೦ದು, ಅದನ್ನು ಸುಬಂತ ಮಾಡಿದಾಗ ಪಣ್ಣುತಯಮ್‌ 


ಭವನಾದ್ಯರ್ಥಕಾಃ 1401 
ಎಂದು ರೂಪವು ಸಿದ್ಧವಾಗುತ್ತದೆ. 
(ತಯಪ್‌-ಗೆ ಅಯಚ್‌ ಆದೇಶವನ್ನು ವಿಧಿಸುವ ಸೂತ್ರ) 


ಸೂತ್ರ 1175. -ದ್ದಿತ್ರಿಭ್ಯಾ೦ಲ ತಯಸ್ಯಾಯಣ್‌ ವಾ/(೮.2.43) 

ವೃತ್ತಿ -ದ್ವಯಮ್‌, ದ್ವಿತಯಮ್‌। ತ್ರಯಂ, ತ್ರಿತಯಮ್‌। 

ಪ. ಛೇ ದ್ದಿತ್ರಿಭ್ಯಾಂ ತಯಸ್ಯ, ಅಯಚ್‌, ವಾ। 

ಅರ್ಥ-ದ್ವಿ ಮತ್ತು ತ್ರಿ ಎಂಬ ಪ್ರಾತಿಪದಿಕಗಳ ನಂತರ ಇರುವ ತಯಪ್‌-ಗೆ 
ವೈಕಲ್ಲಿಕವಾಗಿ ಅಯಚ್‌(ಅಯ)ಆದೇಶವು ಬರುತ್ತದೆ. 

ಉದಾ-ದ್ವಯಮ್‌-ದ್ವಿತಯಮ್‌, ತ್ರಯಂ, ತ್ರಿತಿಯಮ್‌-"ದ್ವೌ ಅವಯವೌ ಅಸ್ಯ 
ಎ೦ಬ ಅರ್ಥದಲ್ಲಿ ದ್ವಿ-ತಯ ಎಂದಿದ್ದಾಗ, ತಯಪ್‌(ತಯ)ಗೆ ಅಯಚ್‌(ಅಯ) 
ಆದೇಶ ಬಂದು ದ್ವಿ-ಅಯ ಎಂದಿದ್ದಾಗ, “ಯಸ್ಯೇತಿಚ” ಎಂಬುದರಿಂದ ಭ- 
ಸಂಜ್ಞೆಯಕ "ಈ' ಕಾರಕ್ಕೆ ಲೋಪ ಬಂದು ದ್ವಯಮ್‌ ಎಂದು ರೂಪವಾಗುತ್ತದೆ. 
ವೈಕಲ್ಪಿಕವಾಗಿ ಅಯಚ್‌(ಅಯ) ಬಾರದಿದ್ದಾಗ, ದ್ವಿತಯಮ್‌ ರೂಪವು ಸಿದ್ಧವಾಗುತ್ತದೆ. 

“ತ್ರಯಃ ಅವಯವಾಃ ಅಸ್ಕ' ಎಂಬ ಅರ್ಥದಲ್ಲಿ ಹಿಂದಿನಂತೆ ಪ್ರಕ್ರಿಯೆ ನಡೆದು 
ತ್ರಯಂ, ತ್ರಿತಯಮ್‌ ಎಂದು ರೂಪಗಳು ಸಿದ್ಧವಾಗುತ್ತದೆ. 

(ಅಯಜ್‌ ಆದೇಶವನ್ನು ನಿತ್ಯವಾಗಿ ವಿಧಿಸುವ ಸೂತ್ರ) 

ಸೂತ್ರ-1176. -ಉಭಾದುದಾತ್ರೋ ನಿತ್ಯಮ್‌ ।(5.2.44) 

ವೃತ್ತಿ -ಉಭ ಶಬ್ದಾತ್‌ ತಯಪಃ ಅಯಚ್‌ ಸ್ಯಾತ್‌ ಸಚ ಆದ್ಯುದಾತ್ರಃಉಭಯಮ್‌,। 

ಪ. ಛೇ-ಉಭಾತ್‌, ಉದಾತ್ತಃ, ನಿತ್ಯಮ್‌। 

ಅ. ವೃ. -“ದ್ವಿತ್ರಿಭ್ಯಾಂ ತಯಸ್ಕಾಯಜ್‌ ವಾ” ಎಂಬ ಸೂತ್ರದಿಂದ ತಯಸ್ಯ 
ಮತ್ತು ಅಯಚ್‌ ಎ೦ಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ -"ಉಭ' ಎಂಬ ಪ್ರಾತಿಪದಿಕದ ನಂತರ ಇರುವ ತಯಪ್‌-ಗೆ ನಿತ್ಯವಾಗಿ 
ಅಯಚ್‌(ಅಯ) ಆದೇಶವು ಬರುತ್ತದೆ. ಮತ್ತು ಅದು ಆದ್ಯುದಾತ್ತವಾಗಿರುತ್ತದೆ. 

ಉದಾ-ಉಭಯಮ್‌-"ಉಭೌ ಅವಯವೌ ಅಸ್ಕ' (ಇದಕ್ಕೆ ಎರಡು ಅವಯವಗಳು 
ಇವೆ) ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಉಭ--ಔ ಎಂಬುದು ಅಲೌಕಿಕ ವಿಗ್ರಹ 
ವಾಕ್ಯ. “ಸಂಖ್ಯಾಯಾ ಅವಯವೇ ತಯಪ್‌” ಎ೦ಬ ಸೂತ್ರದಿಂದ ತಯಪ್‌(ತಯ) 
ಪ್ರತ್ಯಯವು ಬಂದು ಪ್ರಕೃತ ಸೂತ್ರದಿಂದ ತಯ ಶಬ್ದಕ್ಕೆ ಅಯಚ್‌(ಅಯ) ಆದೇಶವು 
ಬಂದು ಪ್ರಾತಿಪದಿಕ ಸಂಜ್ಞೆ ಬ೦ದ ಮೇಲೆ ಸುಪ್‌-ಗೆ ಲೋಪ ಬಂದು, ಉಭ-ಅಯ 
ಎಂದಿರುತ್ತದೆ. ಉಭ ಎಂಬಲ್ಲಿರುವ "ಅ' ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ 
ಲೋಪ ಬಂದು, ಉಭ-ಅಯಾಉಭಯ ಎಂದಾದ ಮೇಲೆ "ಸು' ಪ್ರತ್ಯಯವನ್ನು 
ಸೇರಿಸಿದಾಗ ನಪುಂಸಕ ಲಿಂಗದಲ್ಲಿ ಉಭಯಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


1402 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಪೂರಣಾರ್ಥದಲ್ಲ ಡಟ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-177. -ತಸ್ಯ ಪೂರಣೇ ಡಟ್‌।(೮.2.48) 

ವೃತ್ತಿ -ಏಕಾದಶಾನಾಂ ಪೂರಣಃ -ಏಕಾದಶಃ। 

ಅ. ವೃ.-“ಸಂಖ್ಯಾಯಾ ಗುಣಸ್ಯ ನಿಮಾನೆ ಮಯಟ್‌” ಎಂಬ ಸೂತ್ರದಿಂದ 
ಸಂಖ್ಯಾಯಾಃ ಎಂಬ ಪದವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ', “ತದ್ಧಿತಾಃ?, 
“ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ -ಸಂಖ್ಯಾವಾಚಕ ಷಷ್ಟ್ಯಂತ ಪ್ರಾತಿಪದಿಕದ ನಂತರ ಪೂಣಾರ್ಥದಲ್ಲಿ 
ಡಟ್‌(ಅ) ಪ್ರತ್ಯಯವು ಬರುತ್ತದೆ. 

ಉದಾ-ಏಕಾದಶಃ-ಹನ್ನೊಂದನೆಯ ಸಂಖ್ಯೆಯನ್ನು ಪೂರ್ಣ ಮಾಡುವವನು 
(ಹನ್ನೊಂದನೆಯವನು) "ಏಕಾದಶಾನಾಮ್‌ ಪೂರಣಃ' ಎಂಬುದು ಲೌಕಿಕ ವಿಗ್ರಹ 
ವಾಕ್ಯ. ಏಕಾದಶನ್‌--ಆಮ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ ಸೂತ್ರದಿಂದ 
ಡಟ್‌(ಅ) ಬಂದು ಪ್ರಾತಿಪದಿಕವಾದ ಮೇಲೆ, "ಸುಪ್‌'-ಗೆ ಲೋಪ ಬಂದು 
ಏಕಾದಶನ್‌4ಅ ಎಂದಿರುತ್ತದೆ. ಇದರಲ್ಲಿ ಅನ್‌ ಎಂಬ "ಟಿ' ಗೆ ಲೋಪ ಬಂದು 
ಏಕಾದಶ್‌4ಅವ ಏಕಾದಶ ಎಂದಾದ ಮೇಲೆ "ಸು' ಪ್ರತ್ಯಯವನ್ನು ಸೇರಿಸಿದಾಗ 
ರುತ್ವ ವಿಸರ್ಗಗಳಾಗಿ ಏಕಾದಶಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 

(ಮಟ್‌-ಆಗಮವನ್ನು ವಿಧಿಸುವ ಸೂತ್ರ) 
ಸೂತ್ರ-1178. -ನಾನ್ನಾದಸಂಖ್ಯಾದೇರ್ಮಟ್‌।(೮.2.49) 

ವೃತ್ತಿ -ಡಟಃ ಮಟ್‌-ಆಗಮಃ। ಪಣಇಗ್ಚಾನಾಂ ಪೂರಣಃ ಪಣ್ಣುಮಃನಾನ್ಮಾತ್‌ 
ಕಿಮ್‌9ವಿಂಶಃ 

ಪ. ಛೇ -ನಾನ್ವಾತ್‌, ಅಸಂಖ್ಯಾದೇಃ, ಮಟ್‌। 

ಅ.ವೃ.-“ತಸ್ಯ ಪೂರಣೇ ಡಟ್‌” ಎಂಬ ಸೂತ್ರದಿಂದ ಷಷ್ಠಿವಿಭಿಕ್ತಿಗೆ 
ವಿಪರಿಣಾಮಗೊಳಿಸಿದ ನಂತರ ಡಟಃ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ -ಯಾವುದರ ಆದಿಯಲ್ಲಿ ಸಂಖ್ಯಾ ಶಬ್ದವು ಇರುವುದಿಲ್ಲವೋ ಅಂತಹ 
ನ್‌-ಕಾರಾನ್ತ ಸಂಖ್ಯಾವಾಚಕ ಪ್ರಾತಿಪದಿಕದ ನಂತರ ಇರುವ ಡಟ್‌(ಅ)-ಗೆ ಮಟ್‌(ಮ) 
ಆಗಮವು ಬರುತ್ತದೆ. 

ಉದಾ-ಪಣ್ಣುಮಃ-"ಪಇಗ್ವಾನಾ೦ಂ ಪೂರಣಃ' ಎಂಬರ್ಥದಲ್ಲಿ ಪೂರ್ವಸೂತ್ರದಿಂದ 
ಷಷ್ಠ್ಯಂತವಾದ ಪಣ್ಣುನ್‌ ಶಬ್ದದ ನಂತರ ಡಟ್‌(ಅ) ಪ್ರತ್ಯಯವು ಬರುತ್ತದೆ. ಡಟ್‌(ಅ) 
ಗೆ ಪ್ರಕೃತ ಸೂತ್ರದಿಂದ ಮಟ್‌(ಮ) ಆಗಮವು ಬಂದು ಪಣ್ಣುಮಃ ಎಂದು ರೂಪವು 
ಸಿದ್ಧವಾಗುತ್ತದೆ. 

ವಿವರಣೆ-ಪಣ್ಣುನ್‌ ಶಬ್ದವು ನಕಾರಾನ್ತವಾಗಿದೆ. ಇದರ ಪೂರ್ವದಲ್ಲಿ ಸಂಖ್ಯಾವಾಚಕ 


ಭವನಾದ್ಯರ್ಥಕಾಃ 1403 


ಶಬ್ದವು ಇಲ್ಲ. ಇದನ್ನೇ ಅಸಂಖ್ಯಾದೇಃ ಎಂಬುದರಿಂದ ಹೇಳಿದ್ದಾರೆ. 
(ತಿ-ಲೋಪವನ್ನು ವಿಧಿಸುವ ಸೂತ್ರ) 

ಸೂತ್ರ-1179. -ತಿ ವಿ೦ಶತೇರ್ಡಿತಿ।(೮.4.142) 

ವೃತ್ತಿ -ವಿಂಶತೇಃ ಭಸ್ಯ ತಿ ಶಬ್ದ ಸ್ಯ ಲೋಪೋ ಡಿತಿ ಪರೇ। ವಿಂಶಃ ಅಸಂಖ್ಯಾದೇಃ 
ಕಿಮ್‌? ಏಕಾದಶ 

ಪ. ಛೇ-ತಿ(ಲುಪ್ತ ಷಷ್ಠೀಕ), ವಿಂಶತೇಃ, ಡಿತಿ 

ಅ. ವೃ. -“ಅಲ್ಲೋಪೋನಃ” ಎಂಬ ಸೂತ್ರದಿಂದ ಲೋಪಃ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಭಸ್ಯ” ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ -ಡಿತ್‌ ಪರದಲ್ಲಿದ್ದಾಗ ವಿಂಶತಿ ಶಬ್ದದ ಅವಯವವಾದ ಭ-ಸಂಜ್ಞೆಯುಳ್ಳ 
ತಿ-ಗೆ ಲೋಪವು ಬರುತ್ತದೆ. 

ಉದಾ-ವಿಂಶಃ-"ವಿಂಶತೇಃ' ಪೂರಣಃ ಎಂಬರ್ಥದಲ್ಲಿ ಷಷ್ಠ್ಯಂತವಾದ ವಿಂಶತಿ 
ಶಬ್ದದ ನಂತರ “ತಸ್ಯ ಪೂರಣೇ ಡಟ್‌” ಎಂಬ ಸೂತ್ರದಿಂದ ಡಟ್‌(ಆ) ಪ್ರತ್ಯಯವು 
ಬಂದು ಪ್ರಕೃತ ಸೂತ್ರದಿಂದ ತಿ-ಲೋಪವಾಗುತ್ತದೆ. ಆಗ ವಿಂಶ4ಅ ಎಂದಿದ್ದಾಗ 
“ಅತೋಗುಣೇ” ಎ೦ಬ ಸೂತ್ರದಿಂದ ಪರರೂಪವು ಬಂದು, ರುತ್ವ-ವಿಸರ್ಗಗಳಿಂದ 
ವಿಂಶಃ ಎಂದು ಸುಬಂತ ರೂಪವು ಸಿದ್ಧವಾಗುತ್ತದೆ. 

ಉದಾ-"ಅಸಂಖ್ಯಾದೇಃ ಕಿಮ್‌' ಎಂಬ ಪ್ರಶ್ನೆಗೆ ಉತ್ತರ ಹಿಂದಿನ ಸೂತ್ರದಲ್ಲಿ 
ಸಂಖ್ಯಾವಾಚಕ ಶಬ್ದವು ಪೂರ್ವದಲ್ಲಿ ಇಲ್ಲದೆ ಇರುವ ನಕಾರಾನ್ತ ಸಂಖ್ಯಾವಾಚಕ 
ಶಬ್ದದ ನಂತರ ಡಟ್‌(ಆ) ಗೆ ಮಡಾಗಮ ಬರುವದೆಂದು ಹೇಳಿದ್ದರಿಂದ, ಏಕಾದಶಃ 
ಎಂಬಲ್ಲಿ ಏಕಾದಶನ್‌ ಎಂಬುದು "ನ್‌'ಕಾರಾ೦ತ ಸಂಖ್ಯಾವಾಚಕವಾಗಿದ್ದರೂ ಅದರ 
ಆದಿಯಲ್ಲಿ ಏಕ ಎಂಬ ಸಂಖ್ಯಾವಾಚಕ ಶಬ್ದವು ಇರುವುದರಿಂದ ಮಡಾಗಮವು 
ಬರುವುದಿಲ್ಲ. ಏಕಾದಶಃ ಎಂದೇ ರೂಪವು ಇರುತ್ತದೆ. 

(ಥುಕ್‌ ಆಗಮವನ್ನು ವಿಧಿಸುವ ಸೂತ್ರ) 

ಸೂತ್ರ-118೦. -ಷಟ್‌-ಕತಿ-ಕತಿಪಯ ಚತುರಾಂ ಥುಕ್‌।(೮.2.೮1) 

ವೃತ್ತಿ -ಏಷಾಂ ಥುಕ್‌-ಆಗಮಃ ಸ್ಯಾತ್‌ ಡಟಿ। ಷಣ್ಣಾಮ್‌ ಪೂರಣಃ -ಷಷ್ಟಃ। 
ಕತಿಥಃ ಕತಿಪಯ ಶಬ್ದಸ್ಯ ಅಸಂಖ್ಯಾತ್ವೇ ಅಪಿ ಯತ ಏವ ಜ್ಞಾಪಕಾತ್‌ ಡಟ್‌। 
ಕತಿಪಯಥಃ ಚತುರ್ಥಃ। 

ಅ. ವೃ.-“ತಸ್ಕ ಪೂರಣೇ ಡಟ್‌” ಎಂಬ ಸೂತ್ರದಿಂದ ವಿಭಕ್ತಿ ವಿರಿಣಾಮ 
ಮಾಡಿದ ಮೇಲೆ ಡಟಿ ಎಂಬ ಪದವು ಅನುವೃತ್ತವಾಗಿದೆ. 

ಅರ್ಥ-ಷಷ್ಟ, ಕತಿ, ಕತಿಪಯ ಮತ್ತು ಚತುರ್‌ ಶಬ್ದಗಳ ನಂತರ ಡಟ್‌(ಅ) 
ಪ್ರತ್ಯಯವು ಬ೦ದಾಗ, ಥುಕ್‌(ಥ್‌) ಆಗಮವು ಬರುತ್ತದೆ. ಇದು "ಕಿತ್‌' ಆಗಿರುವುದರಿಂದ 
ಅಂ೦ತ್ಯಾವಯವವಾಗಿ ಬರುತ್ತದೆ. 


1404 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ-ಷಷ್ಯಃ-“ಷಣ್ಣಾಮ್‌ ಪೂರಣಃ' ಎಂಬರ್ಥದಲ್ಲಿ ಷಷ್ಟೃಂತವಾದ ಷಷ್ಟ ಶಬ್ದದ 
ನಂತರ ಡಟ್‌(ಅ) ಪ್ರತ್ಯಯವು ಬರುತ್ತದೆ. ಷಷ್ಟ. ಅ ಎಂದಿರುತ್ತದೆ ಪ್ರಕೃತ ಸೂತ್ರದಿಂದ 
ಡಟ್‌(ಅ) ಗೆ ಥುಕ್‌(ಥ್‌) ಆಗಮವು ಬಂದು ಷಷ್ಟಃಥ್‌4ಅ ಎಂದಿದ್ದಾಗ, ಥ್‌- 
ಕಾರಕ್ಕೆ ಷ್ಠುತ್ತ ಸಂಧಿಯಿಂದ ಠ್‌ ಕಾರವು ಬಂದು ಷಷ್ಯ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಕತಿಥಃ-"ಕತಿನಾಮ್‌ ಪೂರಣಃ' ಎಂಬರ್ಥದಲ್ಲಿ ಷಷ್ಠ್ಯಂತವಾದ ಕತಿ 
ಶಬ್ದದ ನಂತರ ಡಟ್‌(ಅ) ಬಂದು ಕತಿ ಶಬ್ದಕ್ಕೆ ಪ್ರಕೃತ ಸೂತ್ರದಿಂದ ಥುಕ್‌(ಥ್‌)ಆಗಮವು 
ಬಂದು ಕತಿಥಃ ಎಂದು ಸುಬ೦ತ ರೂಪವು ಸಿದ್ಧವಾಗುತ್ತದೆ. 

ಉದಾ-“ಕತಿಪಯಥಃ ಕತಿಪಯನಾಮ್‌ ಪೂರಣಃ' ಎಂಬರ್ಥದಲ್ಲಿ ಡಟ್‌(ಅ) 
ಪ್ರತ್ಯಯವು ಬರುತ್ತದೆ. ಕತಿಪಯ ಶಬ್ದವು ಸಂಖ್ಯಾವಾಚಕವಲ್ಲದ್ದರಿಂದ ಡಟ್‌(ಅ) 
ಪ್ರತ್ಯಯವು ಬರುವ ಅವಕಾಶವಿಲ್ಲ; ಆದರೂ ಡಟ್‌(ಅ) ಪರವಾದಾಗ ಕತಿಪಯ 
ಶಬ್ದ ಕ್ಕ ಥುಕ್‌(ಥ್‌) ಆಗಮವು ಬರುತ್ತದೆ ಎಂದು ಪ್ರಕೃತ ಸೂತ್ರವು ಹೇಳಿರುವುದರಿಂದ 
ಬಂದಿದೆ ಎಂದು ತಿಳಿಯಬೇಕು. ಹೀಗೆ ಡಟ್‌(ಅ) ಪ್ರತ್ಯಯ ಬಂದ ಮೇಲೆ ಪ್ರಕೃತ 
ಸೂತ್ರದಿಂದ ಥುಕ್‌(ಥ್‌) ಆಗಮವು ಬಂದು ಕತಿಪಯಥಃ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ-"ಚತುರ್ಥಃ :ಚತುರ್ಣಾಮ್‌ ಪೂರಣಃ' ಎಂಬರ್ಥದಲ್ಲಿ ಷಷ್ಯ್ಯ೦ತ ಚತುರ್‌ 
ಶಬ್ದದ ನಂತರ ಡಟ್‌(ಅ) ಪ್ರತ್ಯಯವು ಬಂದು ಪ್ರಕೃತ ಸೂತ್ರದಿಂದ ಥುಕ್‌(ಥ್‌) 
ಆಗಮವು ಬಂದು ಚತುರ್ಥಃ ಎಂದು ರೂಪವು ಸಿದ್ಧವಾಗಿದೆ. 

(ತೀಯ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1181.-ಧ್ವೇಸ್ತೀಯ॥। (5.2.54) 

ವೃತ್ತಿ -ಡಟಃ ಅಪವಾದಃ। ದ್ವಯೋಃ ಪೂರಣಃ-ದ್ವಿತೀಯಃ। 

ಪ. ಛೇ-ದ್ವೇಃ, ತೀಯಃ 

ಅ.ವೃ.-“ಸಂಖ್ಯಾಯಾಗುಣಸ್ಯನಿಮಾನೇ ಮಯಟ್‌' ಎಂಬ ಸೂತ್ರದಿಂದ 
ಸಂಖ್ಯಾಯಾಃ ಎಂಬ ಪದವು ಮತ್ತು “ತಸ್ಯ ಪೂರಣೇ ಡಟ್‌” ಎಂಬ ಸೂತ್ರದಿಂದ 
ತಸ್ಯ ಮತ್ತು ಪೂರಣೇ ಎಂಬ ಶಬ್ದಗಳು ಅನುವೃತ್ತವಾಗುತ್ತವೆ. “ಪ್ರತ್ಯಯಃ”, “ಪರಶ್ನ”, 
“ತದಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -ಪೂರಣಾರ್ಥದಲ್ಲಿ ಷಷ್ಟ್ಯಂತ ದ್ವಿ ಶಬ್ದದ ನಂತರ ತೀಯ ಪ್ರತ್ಯಯವು 
ಬರುತ್ತದೆ. 

ಉದಾ-"ದ್ವಿತೀಯಃ ದ್ವಯೋಃ ಪೂರಣಃ' ಎಂಬರ್ಥದಲ್ಲಿ ಷಷ್ಟ್ಯಂತವಾದ ದ್ವಿ 
ಶಬ್ದದ ನಂತರ “ತಸ್ಯ ಪೂರಣೇ ಡಟ್‌” ಎಂಬ ಸೂತ್ರದಿಂದ ಬರಬೇಕಾದ ಡಟ್‌(ಅ) 
ಪ್ರತ್ಯಯವನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ ತೀಯ-ಪ್ರತ್ಯಯವು ಬಂದು ಸುಬಂತವಾದ 
ಮೇಲೆ ದ್ವಿತೀಯಃ ಎಂದು ರೂಪವು ಸಿದ್ಧವಾಗುತ್ತದೆ. 


ಭವನಾದ್ಯರ್ಥಕಾಃ 1405 


(ತೀಯ ಪ್ರತ್ಯಯವನ್ನು ಮತ್ತು ಸಂಪ್ರಸಾರಣವನ್ನು ವಿಧಿಸುವ ಸೂತ್ರ) 
ಸೂತ್ರ 1182 -ತ್ರೇಃ ಸಂಪ್ರಸಾರಣಂ ಚ।(5.2.55) 

ವೃತ್ತಿ -ತೃತೀಯಃ। 

ಪ. ಛೇ-ತ್ರೇಃ, ಸಂಪ್ರಸಾರಣಮ್‌, ಚ। 

ಅ. ವೃ.-“ದ್ವೇಸ್ತೀಯಃ” ಎಂಬ ಸೂತ್ರದಿಂದ ತೀಯಃ ಎಂಬ ಪದವು 
“ಸಂಖ್ಯಾಯಾಗುಣಸ್ಯನಿಮಾನೇ ಮಯಟ್‌” ಎಂಬ ಸೂತ್ರದಿಂದ ಸಂಖ್ಯಾಯಾಃ 
ಎ೦ಬ ಪದವು ಮತ್ತು “ತಸ್ಕಪೂರಣೇ ಡಟ್‌” ಎಂಬ ಸೂತ್ರದಿಂದ ತಸ್ಯ ಮತ್ತು 
ಪೂರಣೇ ಎಂಬ ಶಬ್ದಗಳು ಅನುವೃತ್ತವಾಗುತ್ತವೆ. ಇಲ್ಲಿ ತ್ರೀ ಶಬ್ದವು ಒಮ್ಮೆ 
ಷಷ್ಟ್ಯಂತವಾಗಿಯೂ ಮತ್ತೊಮ್ಮೆ ಪ್ರಥಮಾಂತವಾಗಿಯೂ ಆವೃತ್ತಿಮಾಡಿಕೊಳ್ಳಲಾಗಿದೆ. 

ಅರ್ಥ -ತ್ರೀ ಶಬ್ದದ ನಂತರ ಪೂಣಾರ್ಥದಲ್ಲಿ ತೀಯ ಪ್ರತ್ಯಯವು ಬರುತ್ತದೆ. 
ಜೊತೆಗೇನೆ ತ್ರೀ ಗೆ ಸಂಪ್ರಸಾರಣವೂ ಬರುತ್ತದೆ. 

ಉದಾ-ತೃತೀಯಃ (ಮೂರನೇಯವನು)-"ತ್ರಯಣಾಂಪೂರಣಳ” ಎಂಬುದು ಲೌಕಿಕ 
ವಿಗ್ರಹವಾಕ್ಯ ತ್ರಿ-ಆಮ್‌ ಎಂಬುದು ಅಲೌಕಿಕ ವಿಗ್ರಹವಾಕ್ಯ ಪ್ರಕೃತ ಸೂತ್ರದಿಂದ 
ತೀಯ ಪ್ರತ್ಯಯ ಮತ್ತು ತ್‌--ರ್‌.-ಇತ್ರಿ ಎಂಬಲ್ಲಿ ರೇಫದ ಸ್ಥಾನದಲ್ಲಿ ಸಂಪ್ರಸಾರಣವಾದ 
ಯ-ಕಾರವು ಬಂದು ತ್‌4ಖಯತೃತೀಯ ಎಂದಾದ ಮೇಲೆ ಆ ಪ್ರಾತಿಪದಿಕಕ್ಕೆ 
ಸುಪ್‌ ಲೋಪ ಬಂದ ಮೇಲೆ ತೃತೀಯ ಎಂದಾಗಿ ಅದನ್ನು ಸುಬಂತಮಾಡಿದಾಗ 
ತೃತೀಯಃ ಎಂದು ರೂಪವು ಸಿದ್ಧವಾಗುತ್ತದೆ. 

(ನಿಪಾತನವನ್ನು ವಿಧಿಸುವ ಸೂತ್ರ) 
ಸೂತ್ರ -1183. -ಶ್ರೋತ್ರಿಯಶ್ಛನ್ಹೋ*ಧೀತೇ।(ರ.2.84) 

ವೃತ್ತಿ -ಶ್ರೋತ್ರಿಯಃ ವೇತಿ ಅನುವೃತ್ತೇಃ ಛಾನ್ನಸಃ 

ಪ. ಛೇ -ಶ್ರೋತ್ರಿಯನ್‌, ಛನ್ನಃ, ಅಧೀತೇ! 

ಅರ್ಥ -“ತತ್‌ಅಧೀತೇ' (ಅದನ್ನು ಅಧ್ಯಯನ ಮಾಡುತ್ತಾನೆ) ಎಂಬ ಅರ್ಥದಲ್ಲಿ 
ಛಂದಸ್‌ ಶಬ್ಧಕ್ಕೆ ಶ್ರೋತ್ರ ಆದೇಶವು ಮತ್ತು ಫನ್‌ (ಘ) ಪ್ರತ್ಯಯವು ನಿಪಾತನ 
ಮಾಡಲಾಗಿದೆ. 

ಉದಾ-"ಶ್ರೋತ್ರಿಯಃ' (ವೇದವನ್ನು ಅಧ್ಯಯನ ಮಾಡುವವನು) ಎಂಬ ಅರ್ಥದಲ್ಲಿ 
ಛಂದಸ್‌4+ಅ೦ ನಂತರ “ತದಧೀತೇ ತದ್‌ವೇದ” ಎಂಬ ಸೂತ್ರದಿಂದ ಅಣ್‌ 
ಬರಬೇಕಾಗಿತ್ತು; ಅದನ್ನು ಭಾದಿಸಿ ಪ್ರಕೃತ ಸೂತ್ರದಿಂದ ಛಂದಸ್‌-ಗೆ ಶ್ರೋತ್ರ ಆದೇಶ 
ಬಂದು ಮತ್ತು ಘನ್‌(ಘ) ಪ್ರತ್ಯಯವನ್ನು ನಿಪಾತನ ಮಾಡಲಾಗಿದೆ. ಆಗ ಫ್‌-ಗೆ 
“ಆಯನೇಯೀನೀಯಿಯಃ ಫಢಖಛಘಾಮ್‌ ಪ್ರತ್ಯಯಾದಿನಾಮ್‌” ಎಂಬ ಸೂತ್ರದಿಂದ 
ಇಯ್‌ ಆದೇಶ ಬಂದು ಶ್ರೋತ್ರ*ಇಯ್‌. ಅ ಎಂದಿದ್ದಾಗ ಶ್ರೋತ್ರ ಶಬ್ದದಲ್ಲಿರುವ 
ಭ-ಸ೦ಜ್ಞೆಯುಳ್ಳ "ಅ' ಕಾರಕ್ಕೆ “ಯಸ್ಕ್ಯೇತಿಚ” ಎಂಬುದರಿಂದ ಲೋಪ ಬಂದು 


1406 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಶ್ರೋತ್‌ರ್‌4ಇಯ ಎಂದಿದ್ದಾಗ ಅದನ್ನು ಸುಬ೦ತ ಮಾಡಿದಾಗ ಶ್ರೋತ್ರಿಯಃ ಎಂಬ 
ರೂಪವು ಸಿದ್ಧವಾಗುತ್ತದೆ. ನಿಪಾತನವಾಗದ ಪಕ್ಷದಲ್ಲಿ “ತದಧೀತೇ ತದ್‌ವೇದ” 
ಎಂಬ ಸೂತ್ರದಿಂದ ಅಣ್‌ 'ಪ್ರತ್ಯಯವು ಬಂದು ಛಾನ್ಪಸಃ ಎಂಬ ರೂಪವು 
ಸಿದ್ಧವಾಗುತ್ತದೆ 

(ಇನಿ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-184. -ಪೂರ್ವಾದಿನಿಃ(೮.2.56) 

ವೃತ್ತಿ -ಪೂರ್ವಂ ಕೃತಮ್‌ ಅನೇನ ಪೂರ್ವಿೀ। 

ಪ. ಛೇ-ಪೂವಾತ್‌, ಇನಿಃ 

ಅ. ವೃ.-“ಶ್ರಾದ್ಧಮನೇನಭುಕ್ತಮಿನಿಠನೌ” ಎಂಬ ಸೂತ್ರದಿಂದ ಅನೇನ ಎಂಬ 
ಪದವು ಅನುವೃತ್ತವಾಗಿದೆ. “ಪ್ರತ್ಯಯಃ”, “ಪರಶ್ಚ”, “ತದ್ಧಿತಾಃ”, “ಜಾಪ್‌ 
ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ 

ಅರ್ಥ -ಕ್ರಿಯಾವಿಶೇಷಣವಾಗಿರುವ ಪೂರ್ವ ಶಬ್ದದ ನಂತರ ಅನೇನ ಅಥವಾ 
ಕೃತಾರ್ಥದಲ್ಲಿ ಇನಿ (ಇನ್‌) ಪ್ರತ್ಯಯವು ಬರುತ್ತದೆ. 

ಉದಾ-ಪೂರ್ವೀ (ಮೊದಲು ಮಾಡಿದವನು)-"ಪೂರ್ವಂಕೃತಂ ಅನೇನ ಪೂರ್ವೀ' 
ಎಂಬುದು ವಿಗ್ರಹ ವಾಕ್ಯ. ಪೂರ್ವ--ಅ೦ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ ಇನಿ 
(ಇನ್‌) ಪ್ರತ್ಯಯವು ಬಂದು, ಪ್ರಾತಿಪದಿಕವಾದ ಮೇಲೆ ಸುಪ್‌-ಲೋಪ ವಾದ 
ಮೇಲೆ, ಪೂರ್ವ4ಇನ್‌ ಎಂದಿರುತ್ತದೆ. “ಯಸ್ಯೇತಿಚ” ಎಂಬುದರಿಂದ ಪೂರ್ವ 
ಶಬ್ದದ "ಅ' ಕಾರಕ್ಕೆ ಲೋಪ ಬಂದು ಪೂರ್ವ ಇನ್‌ ಎಂದಾಗುತ್ತದೆ. “ಶೌ ಚ” 
ಎಂಬ ಸೂತ್ರದಿಂದ ದೀರ್ಫವಾಗಿ "ನ್‌'ಕಾರ ಲೋಪವಾಗಿ ಪೂರ್ವೀ ಎಂದು ರೂಪವು 
ಸಿದ್ಧವಾಗುತ್ತದೆ. 

(ಇನಿ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1185. -ಸಪೂರ್ವಾಚ್ಚ।(5.2.87) 

ವೃತ್ತಿ-ಕೃತಪೂರ್ವೀ। 

ಪ. ಛೇ-ಸಪೂರ್ವಾತ್‌,ಚ । 

ಅ. ವೃ.-“ಪೂರ್ವಾದಿನಿಃ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ?, 
“ಪರಶ್ನ”, “ತದ್ದಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ದಾ” 
ಎಂಬವು ಅಧಿಕಾರ ಸೂತ್ರಗಳಾಗಿವೆ 

ಅರ್ಥ-ಸಪೂರ್ವವೆಂದರೆ ಅಂದರೆ "ಪೂರ್ವದಲ್ಲಿ ಯಾವುದಾದರೂ ಒಂದು 
ಪದದಿಂದ ಕೂಡಿದ್ದು' ಎಂದರ್ಥ. ಅಂತಹ ಪೂರ್ವ ಶಬ್ದದ ನಂತರವೂ ಕೂಡಾ 
“ಇವನಿಂದ ಪೂರ್ವದಲ್ಲಿ ಮಾಡಲ್ಪಟ್ಟಿತು” ಎಂಬರ್ಥದಲ್ಲಿ ಇನಿ ಪ್ರತ್ಯಯವು ಬರುತ್ತದೆ. 

ಉದಾ-ಕೃತಪೂರ್ವೀ (ಕಟಃ)(ಮೊದಲು ಚಾಪೆಯನ್ನು ಮಾಡಿದವನು ಎಂದರ್ಥ)- 


ಭವನಾದ್ಯರ್ಥಕಾಃ 1407 


“ಕೃತಃ ಪೂರ್ವಮ್‌ ಅನೇನ' ಎಂಬರ್ಥದಲ್ಲಿ ಕೃತ ಶಬ್ದವನ್ನು ಪೂರ್ವದಲ್ಲಿಉಳ್ಳ 
"ಪೂರ್ವ' ಶಬ್ದದನಂತರ ಪ್ರಕೃತ ಸೂತ್ರದಿಂದ ಇನಿ ಪ್ರಕ್ಯಯವು ಬಂದು, 
ಕೃತಪೂರ್ವ4ಇನಿ ಎಂದಿದ್ದಾಗ “ಯಸೆ ್ಯೇತಿಚ? ಎಂಬುದರಿಂದ ಅಂತ್ಯ "ಅ' ಕಾರಕ್ಕೆ 
ಕೋಪ ಬಂದು, ಕೃತಪೂರ್ವ್‌4ಇನಿ “ಎಂದಾಗಿ, “ಶೌ ಚ” ಎಂಟ ಸೂತ್ರದಿಂದ 
ದೀರ್ಥವಾಗಿ, "ನ್‌'ಕಾರಾನವಾಗಿ ಸುಬಂತ ಮಾಡಿದಾಗ ಕೃತಪೂರ್ವೀ (ಕಟಃ) 
ಎಂಬ ರೂಪವು ಸಿದ್ಧವಾಗುತ್ತದೆ. 
(ಇನಿ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1186. -ಇಷ್ಟಾದಿಛ್ಯಶ್ಚ((೮.೨.56) 
ವೃತ್ತಿ -ಇಷ್ಟಮ್‌ ಅನೇನ ಇಷ್ಟೀ। ಅಧೀತೀ। 
॥ (55) ಇತಿ ಭವನಾರ್ಥಕಾಃ। 


ಪಷ್ಟತ 
ಪ. ಛೇ-ಇಷಾ ಷ್ಟಾದಿಭ್ಯಃ, ಚ । 
ಅ.ವೃ.-“ಪೂರ್ವಾದಿನೀಃ” ಎಂಬ ಸೂತ್ರದಿಂದ ಇನಿಃ ಎಂಬ ಪ್ರತ್ಯಯವು 
ಅನುವೃತ್ತವಾಗುತ್ತದೆ. ಮತ್ತು “ಶ್ರಾದ್ಧಮನೇನಭುಕ್ತಮನಿಠಿನೌ” ಎಂಬ ಸೂತ್ರದಿಂದ 
ಅನೇನ. "ಎಂಬ ಪದವು ಅನುವ್ಯ ತ್ರವಾಗುತ್ತದೆ. “ಪ್ರತ್ಛಯಃ”, “ಪರಶ್ಚ”, “ತದ್ಧಿತಾಃ”, 
“ಜಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು ಅಧಿಕಾರ 
ಸೂತಗಳಾಗಿವೆ 
ಅರ್ಥ-ಪ್ರಥಮಾಂತಗಳಾದ ಇಷ್ಟ ಮೊದಲಾದ ಶಬ್ದಗಳ ನಂತರ “ಅನೇನ” 
ಅಂದರೆ “ಇಷ್ಟಾದಿಗಳಿಗೆ ಇವನು ಕರ್ತೃ' ಎಂಬರ್ಥದಲ್ಲಿ ಇನಿ ಪ್ರತ್ಯಯವು ಬರುತ್ತದೆ. 
ಉದಾ-ಇಷ್ಟೀ-"ಇಷ್ಟಮ್‌ ಅನೇನ (ಅಂದರೆ ಇವನಿಂದ ಯಾಗವು ಮಾಡಲ್ಪಟ್ಟಿತು) 
ಎಂಬರ್ಥದಲ್ಲಿ ಇನಿ ಪ್ರತ್ಯಯವು ಬರುತ್ತದೆ. ಇಷ್ಟ*ಇನಿ ಎಂದಿದ್ದಾಗ “ಯಸ್ಕೆ ್ಯೇತಿ ಚ” 
ಎಂಬುದರಿಂದ "ಅಕಾರಕ್ಕೆ ಲೋಪ “ಬಂದು ಇಷ್ಟ್‌. ಇನಿ ಎಂದಾಗಿ ಸುಬಂತ 
ಮಾಡಿದಾಗ ಇಷ್ಟೀ ಎಂದು ರೂಪವು ಸಿದ್ಧವಾಗುತ್ತದೆ. 
ಉದಾ-ಅಧೀತೀ-“ಅಧೀತಮ್‌ ಅನೇನ ನಿ ಅಧ್ಯಯನವು ಮಾಡಲ್ಪಟ್ಟಿತು)” 
ಎಂಬರ್ಥದಲ್ಲಿ ಪ್ರಕೃತ ಸೂತ್ರದಿಂದ ಇನಿ ಪ್ರತ್ಯಯವು ಬ೦ದು, ಅಧೀತಇನಿ ಎಂದಾಗಿ, 
“ಯಸ್ಯೇತಿಚ” ಎಂಬುದರಿಂದ “ಅ'ಕಾರಕ್ಕೆ ಲೋಪ ಬಂದು ಸುಬಂತ ಮಾಡಿದಾಗ 
ಅಧೀತೀ ಎಂದು ರೂಪವು ಸಿದ್ಧವಾಗುತ್ತದೆ. 
(ಭವನಾದ್ಯರ್ಥ ಪ್ರತ್ಯಯ ಪ್ರಕರಣವು(55) ಮುಗಿಯಿತು) 


ಪ್ರತರಣ-56: ಮತ್ಸೀಯಾಃ 


(ಸೂ. ಸಂ. 187-1198) 
(ಮತುಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1187. -ತದಸ್ಯಾಸ್ತ (ಸ್ಥಿಸ್ನಿತಿ ಮತುಪ್‌।(5.2.೨4) 

ವೃತ್ತಿ -ಗಾವೋತಸ್ಯಾಸ್ಸಿನ್‌ ವಾ ಸನ್ತಿ -ಗೋಮಾನ್‌। 

ಪ. ಛೇ -ತತ್‌, ಅಸ್ಯ, ಅಸ್ತಿ, ಅಸ್ಮಿನ್‌, ಇತಿ, ಮತುಪ್‌। 

ಅ. ವೃ. “ಪ್ರತ್ಯಯಃ”, “ಪರಶ್ಚ”, “ತದ್ದಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ದಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ 

ಅರ್ಥ -"ತತ್‌ ಅಸ್ಯ ಅಸ್ತಿ ಇತಿ' ಅಥವಾ “ತತ್‌ ಅಸ್ಮಿನ್‌ ಅಸ್ತಿ' ಎಂಬ ವಿಗ್ರಹದಲ್ಲಿ 
“ಅಸ್ತಿ' ಸಮಾನಧಿಕರಣವಾದ ಪ್ರಥಮಾ ವಿಭಕ್ತಿಯ ಶಬ್ದದ ನಂತರ ಅಸ್ಯ ಅಥವಾ 
ಅಸ್ಮಿನ್‌ ಅರ್ಥದಲ್ಲಿ ಮತುಪ್‌ ಪ್ರತ್ಯಯವು ಬರುತ್ತದೆ. ಮತುಪ್‌ ಪ್ರತ್ಯಯದಲ್ಲಿ ಮತ್‌ 
ಮಾತ್ರ ಉಳಿಯುತ್ತದೆ. ಸೂತ್ರದಲ್ಲಿರುವ “ಇತಿ' ಶಬ್ದವು "ಅಸ್ಲಿ' ಎಂಬ ಅರ್ಥ ವಿವಕ್ಷೆಯಲ್ಲಿ 
ಬರುವ ಮತುಪ್‌ ಮೊದಲಾದವು ವಿಶೇಷ ವಿಷಯಗಳಲ್ಲಿ ಬರುವುವು ಎಂದು 
ತಿಳಿಸುತ್ತದೆ. ಇದನ್ನು ಕೆಳಗಿನ ಶ್ಲೋಕದಿ೦ದ ತಿಳಿದುಕೊಳ್ಳಬಹುದು- 


ಭೂಮ-ನಿಂದಾ -ಪ್ರಶಂಸಾಸು ನಿತ್ಯಯೋಗೇ3ತಿಶಾಯನೇ। 
ಸಮ್ದ್ಮಂಧೇಃಸ್ತಿವಿವಕ್ಷ್ಲಾಯಾಂ ಭವನ್ನಿ ಮತುಖಾದಯಃ॥ 


ಭೂಮ ಎಂದರೆ ಹೆಚ್ಚು ಎಂದರ್ಥ. (ಗೋಮಾನ್‌-ಹೆಚ್ಚು ಆಕಳುಗಳುಳ್ಳವನು), 
ನಿಂದಾ ಇದಕ್ಕೆ ಉದಾಹರಣೆ “ಕಕುದಾವರ್ಶಿನಿ ಕನ್ಯಾ'-(ಕಂಠ ಮೂಲದ ಹಿಂಬಾಗದಲ್ಲಿ 
ಸುಳಿ ಇರುವವಳು). ಇದೊಂದು ನಿಂದ್ಯವಾದ ಲಕ್ಷಣ. ಪ್ರಶಂಸಾ-ಸುಂದರ ರೂಪ 
ಉಳ್ಳವನು, ನಿತ್ಯಯೋಗಣಕ್ಷೀರಿಣೋ ವೃಕ್ಷಾಃ-ಯಾವಾಗಲು ಹಾಲು ಉಳ್ಳ ವೃಕ್ಷಗಳು, 
ಅತಿಶಾಯನ(ಅತಿಶಯವಾದ) -ಉದರಿಣೀ ಕನ್ಯಾ(ಅತಿಶಯವಾದ ಹೊಟ್ಟಿವುಳ್ಳ ಕನ್ಯೆ) 
ಮತ್ತು ಸಂಸರ್ಗ-ಸಂಬಂಧವುಳ್ಳ, ದಣ್ಣೀ-ದಣ್ಣವುಳ್ಳವನು). 

ಉದಾ-ಗೋಮಾನ್‌-"ಗಾವಃ ಅಸ್ಯ ಸನ್ತಿ ಎಂಬ ಅರ್ಥದಲ್ಲಿ” ಸನ್ನಿ ಎಂಬ ಶಬ್ದ! ಕ್ಕ 
ಸಮಾನಾಧಿಕರಣವಾದ ಪ್ರಥಮಾನ್ತ "ಗೋ' ಶಬ್ದದ ನಂತರ "ಅಸ್ಯ' ಎಂಬ ಅರ್ಥದಲ್ಲಿ 
ಪ್ರಸ್ತುತ ಸೂತ್ರದಿಂದ ಮತುಪ್‌(ಮತ್‌) ಪ್ರತ್ಯಯವನ್ನು ಸೇರಿಸಿದಾಗ ಗೋಮಾನ್‌ 
ಎಂಬ ಸುಬನ್ತ ಶಬ್ದವು ಸಿದ್ಧವಾಗುತ್ತದೆ.ಗೋಮತ್‌4ಸ್‌ ಎಂದಿದ್ದಾಗ “ಉಗಿದಚಾಂ 
ಸರ್ವನಾಮಸ್ಥಾನೇಂಧಾತೋಃ” ಎ೦ಬ ಸೂತ್ರದಿಂದ ನುಮಾಗಮ ಬಂದು “ಅತ್ವಸನ್ನಸ್ಯ 
ಚಾಧಾತೋಃ” ಸೂತ್ರದಿಂದ ಉಪಧಾ ದೀರ್ಫ್ಥ ಬಂದು, ಗೋಮಾನ್‌ತ್‌*ಸ್‌ 
ಎಂದಿರುತ್ತದೆ. “ಹಲ್‌ಜ್ಯ್ಯಾಭ್ಯೋ ದೀರ್ಪಾತ್ಸುತಿಸ್ಯಪೃಕ್ಷಂ ಹಲ್‌” ಸೂತ್ರದಿಂದ 
ಕೊನೆಯಲ್ಲಿರುವ "ಸ್‌ ಕಾರಕ್ಕೆ ಲೋಪ ಬರುತ್ತದೆ. “ಸಂಯೋಗಾನ್ವಸ್ಯ ಲೋಪಃ” 
ಎಂಬ ಸೂತ್ರದಿಂದ “ತ್‌' ಕಾರಕ್ಕೆ ಲೋಪ ಬಂದು ಗೋಮಾನ್‌ ಎಂಬ ರೂಪವು 


ಮತ್ನರ್ಥ್ಲೀಯಾಃ 1409 
ಸಿದ್ಧವಾಗುತ್ತದೆ. 
(ಭ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ-1188. -ತಸೌ ಮತ್ತರ್ಥೇ।(1.4.19) 

ವೃತ್ತಿ -ತಾನ್ನ-ಸಾನೌ ಭಸಂಜ್ಞೌ ಸ್ತೋ ಮತ್ತರ್ಥೇ ಪ್ರತ್ಯಯೇ ಪರೇ। ಗರುತ್ನಾನ್‌(353) 
ವಸೋಃ ಸಂಪ್ರಸಾರಣಮ್‌। ವಿದುಷ್ಠಾನ್‌। 

ವಾ| ಗುಣವಚನೇಭ್ಯೋ ಮತುಪೊ ಲುಗಿಷ್ಟಃ 

ಶುಕ್ಲೋ ಗುಣೋತಸ್ಯಾಸ್ಟೀತಿ-ಶುಕ್ಷಃ ಪಟಃ ಕೃಷ್ಣಃ 

ಅ.ವೃ.-ಯಚಿ ಭಮ್‌ ಎಂಬ ಸೂತ್ರದಿಂದ ಭಮ್‌ ಎಂಬ ಪದವು ಅನುವೃತ್ತ 
ವಾಗುತ್ತದೆ. 

ಅರ್ಥ -ಮತ್ತರ್ಥ ಪ್ರತ್ಯಯವು ಪರದಲ್ಲಿದ್ದಾಗ, ತಕಾರಾನ್ತ ಮತ್ತು ಸಕಾರಾನ್ತ 
ಪ್ರಾತಿಪದಿಕ ಶಬ್ದಗಳಿಗೆ "ಭ' ಸಂಜ್ಞೆಯು ಬರುತ್ತದೆ. 

ಇದೇ “ಭ' ಸಂಜ್ಞೆಯು ಬೇರೆ ಕಡೆ “ಯಚಿ ಭಮ್‌” ಸೂತ್ರದಿಂದ ಪ್ರವೃತ್ತವಾಗುತ್ತದೆ. 
“ಆ ಕಡಾರಾದೇಕಾ ಸಂಜ್ಞಾ” ಎಂಬ ಸೂತ್ರದಿಂದ ಎರಡು ಸಂಜ್ಠೆಗಳಿಗೆ "ಒಂದೇ 
ಲಕ್ಷದಲ್ಲಿ ಪ್ರವೃತ್ತಿಯಿದ್ದಾಗ, ಒಂದು ಸಂಜ್ಞೆಯನ್ನು ಸ್ವೀಕರಿಸಬೇಕು ಎಂಬ 
ನಿಯಮದಿಂದ” ಸದ? ಸಂಜ್ಞೆಯಿಂದ ಪದ ಸಂಜ್ಞೆಯು ಬಾಧಿತವಾಗುತ್ತದೆ. 

ಉದಾ-ಗರುತ್ಕಾನ್‌-"ಗರುತಃ ಅಸ್ಯ ಸನ್ನಿ ಇತಿ ಗರುತ್ಮಾನ್‌' ಎಂಬ ಅರ್ಥದಲ್ಲಿ 
ಗರು ಶಬ್ದದ ನಂತರ ಮತುಪ್‌ ಪ್ರತ್ಯಯವು ಬಂದಾಗ, ಗರುತ್‌ ಶಬ್ದವು ತ್‌' 
ಕಾರನ್ತವಾಗಿರುವದರಿ೦ದ ಪ್ರಕೃತ ಸೂತ್ರದಿಂದ “ಭ' ಸಂಜ್ಞೆಯು ಬರುತ್ತದೆ. “ರುಲಾಂ 
ಜಶೋನ್ಹೇ” ಸೂತ್ರದಿಂದ “ತ್‌' ಕಾರಕ್ಕೆ ಜಶ್ಚ್ವ ಬ೦ದು “ಪ್ರತ್ಯಯೇ ಭಾಷಾಯಾಂ 
ನಿತ್ಯಮ್‌” ಎಂಬ ವಾರ್ತಿಕದಿಂದ ಅನುನಾಸಿಕವು ಬಾರದೆ ಗರುತ್ಮಾನ್‌ ರೂಪವು 
ಸಿದ್ಧವಾಗುತ್ತದೆ. 

ಉದಾ-ವಿದುಷ್ಮಾನ್‌ (ವಿದ್ವಾಂಸರು ಇವರಲ್ಲಿ ಇದ್ದಾರೆ)-"ವಿದ್ವಾಂಸ 8 ಅಸ್ಮಿನ್‌ 
ಸನ್ತಿ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ವಿದ್ವತ್‌ ಶಬ್ದದ ನಂತರ ಮತುಪ್‌ ಪ್ರತ್ಯಯವು 
ಸೇರಿಸಲಾಗಿದೆ. ಈ ವಿದ್ವತ್‌ ಶಬ್ದವು "ಸ್‌ ಕಾರಾನ್ಷವಾಗಿರುವುದರಿಂದ ಪ್ರಕೃತ ಸೂತ್ರದಿಂದ 
ಟ್ರ ಸಂಜ್ಞೆ ಬಂದು' ಸೋಣ ಸಮ್ರಸಾರಣಮ್‌” ಸೂತ್ರದಿಂದ, ವಿದ್‌೬ಉ೬ಅಸ್‌ 
ಎಂದಿದ್ದಾಗ, “ ಸಮ್ಮಸಾರಣಾಚ್ಚ” ಎಂಬ ಸೂತ್ರದಿಂದ “ಅ' ಕಾರಕ್ಕೆ ಪೂರ್ವ ರೂಪವು 
ಬಂದು, ನಿದುಸ್‌-ಪೆತ್‌ ಎಂದಿರುತ್ತದೆ. “ಆದೇಶ ಪ್ರತ್ಯ್ವಯಯೋಃ? ಎಂಬ ಸೂತ್ರದಿಂದ 
“ಷ್‌' ಕಾರಕ್ಕೆ " ಷತ್ನ' ಬಂದು ವಿದುಷ್ಕಾನ್‌ ಎಂಬ ಸುಬನ್ತ ಶಬ್ದವು ಸಿದ್ದವಾಗುತ್ತದೆ. 

ವಾರ್ಶಿಕ ಗುಣ ವಚನೇಭ್ಯೋ ಮತುಪ್‌ ಲುಗಿಷ್ಟಃ-ಶುಕ್ಷಃ ಗುಣಃ ಅಸ್ಯ ಅಸ್ತೀತಿ 
ಶುಕ್ಷೂ ಪಟಃ ಕೃಷ್ಣಃ. 

ಅರ್ಥ-ಗುಣವಾಚಕ ಶಬ್ದದ ನಂತರ ಬರುವ ಮತುಪ್‌ ಪ್ರತ್ಯಯಕ್ಕೆ ಲೋಪವು 


1410 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅಂಗೀಕರಿಸಲಾಗಿದೆ. ಇಲ್ಲಿ “ಗುಣವಚನೇಭ್ಯಃ” ಎಂಬ ಪದದಿಂದ ಗುಣ ಗುಣವದ್ವಾಚಕ 
ಗಳಾಗಿ ಪ್ರಸಿದ್ಧವಾದ ಶುಕ್ಲಾದಿ ಶಬ್ದಗಳು ಮಾತ್ರ ಕುವ ರೂಪ ಮೊದಲಾದ 
ಶಬ್ದಗಳು ಗ್ರಹಿಸ ಲಾಗುವುದಿಲ್ಲ. ಆದ್ದರಿಂದ “ರೂಪ ವುಳ್ಳ ವಸ್ತ್ರ ಎಂಬ ಅರ್ಥದಲ್ಲಿ 
"ರೂಪಮ್‌ ವಸ್ತ್ರಮ್‌' ಎಂದು ಪ್ರಯೋಗ ಮಾಡಬಾರದು. * 

ಉದಾ- "ಹಃ ಅಸ್ಯ ಅಸ್ತಿ ಇತಿ” ಎಂಬರ್ಥದಲ್ಲಿ ಶುಕ್ಲ ಶಬ್ದದ ನಂತರ ಮತುಪ್‌ 
ಪ್ರತ್ಯಯವು ಬರುತ್ತದೆ. ಈ ವಾರ್ತಿಕದಿಂದ ಲೋಪವು ಬಂದು ಶುಕ್ಷಃ ಎಂದುಳಿಯುತ್ತದೆ. 
“ಯಃ ಶಿಷ್ಕತೇ ಸ ಲುಪ್ಯಮಾನಾಭಿಧಾಯೀ” ಎಂಬ ನ್ಯಾಯದಿಂದ ಉಳಿದಿರುವ 
ಶುಕ್ಲ ಎ೦ಬ ಶಬ್ದಕ್ಕೆ "ಶುಕ್ಷ ಗುಣವಾನ್‌' ಎಂದರ್ಥ ಮಾಡಬೇಕು. ಇದೇ ರೀತಿಯಲ್ಲಿ 
ಕೃಷ್ಣ ಎಂಬ ರೂಪ ವು ಸಹ “ಕೃಷ್ಣ ಗುಣವಾನ್‌' ಎ೦ಬರ್ಥದಲ್ಲಿ ಪ್ರಯೋಗಿಸಲಾಗುತ್ತದೆ. 
ಈ ರೀತಿಯಾಗಿ ಶುಕ್ಷ ಮೊದಲಾದ ಶಬ್ದಗಳನ್ನು ಸಂದರ್ಭೋಚಿತವಾಗಿ ಬಿಳಿ ಮತ್ತು 
ಬಿಳಿ ಬಣ್ಣವನ್ನುಳ್ಳ ಎಂಬರ್ಥದಲ್ಲಿ ಉಪಯೋಗಿಸಬಹುದು. 

(ಲಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1189.-ಪ್ರಾಣಿಸ್ಸಾದಾತೋ ಲಜನ್ಯತರಸ್ಕಾಮ್‌।(5.2.೨6) 
ವೃತ್ತಿ-ಚೂಡಾಲಃಚೂಡಾವಾನ್‌। ಪ್ರಾಣಿಸ್ಥಾತ್‌ ಕಿಮ್‌? ಶಿಖಾವಾನ್‌-ದೀಪ 
ಪ್ರಾಣ್ಯಾಜ್ಗಾದೇವ. ನ ಇಹ- ಮೇಧಾವಾನ್‌ 

ಈ ಛೇ -ಪ್ರಾಣಿಸ್ಥಾದ್‌-ಅತೋ, ಲಚ್‌, ಅನ್ಯತರಸ್ಯಾಮ್‌। 

ಅ. ವೃ.-“ತದಸ್ಯಾಸ್ತ್ಯನ್ನಿತಿ ಮತುಪ್‌” ಎಂಬ ಸೂತ್ರದಿಂದ "ತದ್‌ ಅಸ್ಯ ಅಸ್ತಿ' 
ಮತ್ತು "ಅಸ್ಮಿನ್‌ ಇತಿ' ಎಂಬ ಪದಗಳು ಅನುವೃ ತಾಗುತ್ತದೆ. “ಪ್ರತ್ಯಯಃ”, “ಎರಕ್ಟ್‌. 
“ತದ್ದಿತಾಳಿ,. “ಜ್ಯಾಪ್‌ ಪ್ರಾತಿಪದಿಕಾತ್‌”, “ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -ಪ್ರಾಣಿಯಲ್ಲಿರುವ ವಸ್ತುವನ್ನು ಬೋಧಿಸುವ ಆ ಕಾರಾನ್ತ ಶಬ್ದದ ನಂತರ 
ಮತ್ವರ್ಥದಲ್ಲಿ ಲಚ್‌ ಪ್ರತ್ಯಯವು ವೈಕಲ್ಜಿಕವಾಗಿ ಬರುತ್ತದೆ. 

ಉದಾ-ಚೂಡಾಲಃ -"ಚೂಡಾ ಅಸ್ಯ ಅಸ್ತಿ' ಎಂಬರ್ಥದಲ್ಲಿ "ಆ' ಕಾರಾನ್ಷವಾದ 
ಚೂಡಾ ಶಬ್ದದ ನಂತರ ಪ್ರಕೃತ ಸೂತ್ರದಿಂದ ಲಚ್‌ ಪ್ರತ್ಯಯವು ಬರುತ್ತದೆ. 
ಚೂಡಾ--ಲ-ಚೂಡಾಲ ಎಂಬ ಪ್ರಾತಿಪದಿಕವು ಸಿದ್ಧವಾಗುತ್ತದೆ. ಅದನ್ನು ಸುಬನ್ತ 
ಮಾಡಿದಾಗ ಚೂಡಾಲಃ ಎಂಬ ರೂಪವು ಸಿದ್ಧವಾಗುತ್ತದೆ. 

ಲಚ್‌ ಬಾರದ ಪಕ್ಷದಲ್ಲಿ ಮತುಪ್‌ ಪ್ರತ್ಯಯವು ಬಂದು ಚೂಡಾಮತ್‌ ಎಂದಾಗುತ್ತದೆ. 
“ಮಾದುಪಧಾಯಾಶ್ಚ ಮತೋರ್ವಾsಯವಾದಿಭ್ಯಃ” ಎಂಬ ಸೂತ್ರದಿಂದ "ಮ್‌' 
ಕಾರಕ್ಕೆ “ವ್‌” ಕಾರವು ಬಂದು ಚೂಡಾವಾನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 
(ಚೂಡಾ ಎಂದರೆ ಕೇಶದ ಅಗ್ರ ಭಾಗ ಮತ್ತು ಕೋಳಿ ಮೊದಲಾದವುಗಳ ತಲೆಯ 
ಮೇಲಿರುವ ಶಿಖಾ). 


ಪ್ರಾಣಿಸ್ಥಾತ್‌ ಕಿಮ್‌-ಪ್ರಾಣಿಸ್ಥ ವಾಚಕವಾದ *ಆ'ಕಾರಾನ್ತ ಶಬ್ದಗಳಿಗೆ "ಲಚ್‌' 


ಮತ್ಸರ್ಥೀಯಾಃ 1411 


ಪ್ರತ್ಯಯವು ಬರುತ್ತದೆ. ಆದ್ದರಿಂದ "ಶಿಖಾವಾನ್‌ ದೀಪಃ” ಎಂದಿದ್ದಾಗ, ಶಿಖಾ ಶಬ್ದವು 
"ಆ' ಕಾರಾನ್ನವಾದರೂ ಪ್ರಾಣಿಸ್ಥ ವಾಚಕವಲ್ಲ. ಆದ್ದರಿಂದ ಈ (ಲಚ್‌) ಪ್ರತ್ಯಯವು 
ಬರುವುದಿಲ್ಲ. ಸಾಮಾನ್ಯವಾದ ಮತುಪ್‌ ಪ್ರತ್ಯಯವು ಬ೦ದು ಶಿಖಾವಾನ್‌ ಎಂದಾಗಿದೆ. 

ಆ ಪ್ರಾಣಿಸ್ಥವಾದ ವಸ್ತುವು ಸಹ ಪ್ರಾಣಿಯ ಅಂಗವಾಗಿರಬೇಕು. ಕೇವಲ 
ಪ್ರಾಣಿಸ್ಥವಾಗಿದ್ದರೆ ಮಾತ್ರ ಸಾಲದು. ಆದ್ದರಿ೦ದ ಮೇಧಾವಾನ್‌ ಹೇಳುವಾಗ ಮೇಧ 
ಎಂಬುದು ಪ್ರಾಣಿಸ್ಕವಾಗಿದ್ದರೂ ಪ್ರಾಣಿಯ ಅವಯವವಾಗುವುದಿಲ್ಲ ಆದ್ದರಿಂದ 
'ಲಚ್‌' ಪ್ರತ್ಯಯವು ಬಾರದೇ ಮತುಪ್‌ ಪ್ರತ್ಯಯವು ಮಾತ್ರ ಬರುತ್ತದೆ. 

(ಶ-ನ-ಇಲಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ -1೨೦.-ಲೋಮಾದಿ-ಪಾಮಾದಿ-ಪಿಚ್ಛಾದಿಭ್ಯಃ ಶನೇ ಲಚಃ(4.2.1೦೦) 
ವೃತ್ತಿ -ಲೋಮಾದಿಭ್ಯಃ ಶಃ ಲೋಮಶಃಾಲೋಮವಾನ್‌। “ಪಾಮಾದಿಭ್ಯಃ ನಃ? 
ಪಾಮನಃ। (ಗಣ ಸೂತ್ರ। ಅಜ್ಲಾತ್‌ ಕಲ್ಯಾಣೇ) ಅಜ್ಲನಾ (ಗಣ ಸೂತ್ರ) ಲಕ್ಷ್ಮ್ಮ್ಯಾ 
ಅಚ್ಚ ಲಕ್ಷ ಕ ಪಿಚ್ಛಾದಿಭ್ಯ ಇಲಚ್‌। ಪಿಚ್ಛೆಲಃಪಿಚ್ಛವಾನ್‌। 

ಅ. ವೃ.-“ತದಸ್ಯಾಸ್ತ್ಯನ್ನಿತಿ ಮತುಪ್‌” ಎಂಬ ಸೂತ್ರದಿಂದ “ತದ್‌ ಅಸ್ಕ ಅಸ್ತಿ, 
ಅಸ್ಮಿನ್‌ ಇತಿ' ಎ೦ಬ ಪದಗಳು ಅನುವೃತ್ತವಾಗುತ್ತದೆ. “ಪ್ರಾಣಿಸ್ಥಾದಾತೋ 
ಲಜನ್ಯತರಸ್ಯಾಮ್‌॥5.2.96)” ಎಂಬ ಸೂತ್ರದಿಂದ ಅನ್ಯತರಸ್ಯಾಮ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, “ತದ್ಭಿತಾಃ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, 
“ಸಮರ್ಥಾನಾಂ ಪ್ರಥಮಾದ್ವಾ” ಎಂಬವು ಅಧಿಕಾರ ಸೂತ್ರಗಳಾಗಿವೆ 

ಅರ್ಥ -ಮತ್ಸರ್ಥದಲ್ಲಿ ಲೋಮಾದಿ ಗಣ ಪಠಿತ ಶಬ್ದಗಳ ನಂತರ “ಶ' ಪ್ರತ್ಯಯವು, 
ಪಾಮಾದಿ ಗಣ ಪಠಿತ ಶಬ್ದಗಳ ನಂತರ "ನ' ಪ್ರತ್ಯಯವು ಮತ್ತು ಪಿಛ್ಛಾದಿ ಗಣ 
ಪಠಿತ ಶಬ್ದಗಳ ನಂತರ ಇಲಚ್‌(ಇಲ) ಪ್ರತ್ಯಯವು ವೈಕಲ್ಜಿಕವಾಗಿ ಬರುತ್ತವೆ. ಇಲ್ಲಿ 
ಮೂರು ಪ್ರತ್ಯಯಗಳನ್ನು ಹೇಳಿರುವುದರಿಂದ “ಯಥಾ ಸಂಖ್ಯಮನುದೇಶಃ 
ಸಮಾನಾಮ್‌” ಸೂತ್ರದಿ೦ದ ಯಥಾ ಕ್ರಮವಾಗಿ ಹೇಳಲಾಗಿದೆ ಎ೦ದು ತಿಳಿಯಬೇಕು. 
ಈ ಮೂರು ಪ್ರತ್ಯಯಗಳು ವೈಕಲ್ಪಿಕವಾಗಿ ವಿಧಿಸಲಾಗಿದೆ. ಈ ಪ್ರತ್ಯಯಗಳು ಬಾರದ 
ಪಕ್ಷದಲ್ಲಿ, ವೈಕಲ್ಪಿಕವಾಗಿ ಮತುಪ್‌ ಪ್ರತ್ಯಯವೇ ಬರುತ್ತದೆ ಎ೦ದು ತಿಳಿಯಬೇಕು. 

ಲೋಮಾದಿ ಗಣ ಪಠಿತ ಶಬ್ದಗಳಿಗೆ ಶ ಪ್ರತ್ಯಯ ಬರುವುದಕ್ಕೆ ಉದಾ-1. 
ಲೋಮಶಃ-(ರೋಮಗಳುಳ್ಳ ಮನುಷ್ಯನು) “ಲೋಮಾನಿ ಅಸ್ಕ ಸನ್ನಿ' ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ ಲೋಮನ್‌- ಜಸ್‌ ಎಂಬ ಅಲೌಕಿಕ ವಿಗ್ರಹ ವಾಕ್ಯ ಇಲ್ಲಿ 
“ತದಸ್ಕಾಸ್ತ್ಯಸ್ಥಿನ್ನಿತಿ ಮತುಪ್‌” ಸೂತ್ರದಿಂದ ಮತುಪ್‌ ಬರಬೇಕಾಗಿತ್ತು, ಆದರೆ ಅದನ್ನು 
ಬಾಧಿಸಿ ಪ್ರಕೃತ ಸೂತ್ರದಿಂದ "ಶ' ಪ್ರತ್ಯಯವು ಬರುತ್ತದೆ. ಇದಕ್ಕೆ ಪ್ರಾತಿಪದಿಕ ಸಂಜ್ಞೆ 
ಬಂದ ಮೇಲೆ “ಸುಪೋ ಧಾತು ಪ್ರಾತಿಪದಿಕಯೋಃ? ಸೂತ್ರದಿಂದ ಸುಪ್‌ ಗೆ ಲುಕ್‌ 
ಬಂದು ಲೋಮನ್‌ *ಶ ಎಂದಿರುತ್ತದೆ. “ಸ್ವಾದಿಷ್ಟಷರ್ವನಾಮಸ್ಥಾನೇ” ಸೂತ್ರದಿಂದ 
ಪದ ಸಂಜ್ಞೆ ಬರುವುದರಿಂದ ಪದಾನ್ತದ "ನ್‌' ಕಾರಕ್ಕೆ “ನ ಲೋಪಃ ಪ್ರಾತಿಪದಿಕಾನ್ತಸ್ಯ” 
ಸೂತ್ರದಿಂದ ಲೋಮಶ ಎಂದಿರುತ್ತದೆ. ಸುಬನ್ತ ಮಾಡಿದಾಗ ಲೋಮಶಃ ಎಂಬ 


1412 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ರೂಪವು ಸಿದ್ಧವಾಗುತ್ತದೆ. "ಶ' ಪ್ರತ್ಯಯವು ಬಾರದ ಪ್ರಕ್ಷದಲ್ಲಿ ಮತುಪ್‌ ಪ್ರತ್ಯಯವು 
ಬ೦ದು ಲೋಮವಾನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-2. ರೋಮಶಃ-(ರೋಮಗಳುಳ್ಳ ಮನುಷ್ಯನು) “ರೋಮಾಣಿ ಅಸ್ಕ ಸನ್ನಿ' 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ ರೋಮನ್‌- ಜಸ್‌ ಎಂಬುದು ಅಲೌಕಿಕ ವಿಗ್ರಹ 
ವಾಕ್ಯ ಇದರಲ್ಲಿ “ತದಸ್ಯಾಸ್ತ್ಯಸ್ತಿನ್ನಿತಿ ಮತುಪ್‌” ಸೂತ್ರದಿಂದ ಮತುಪ್‌ ಬರಬೇಕಾಗಿತ್ತು, 
ಆದರೆ ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ “ಶ' ಪ್ರತ್ಯಯವು ಬರುತ್ತದೆ. ಇದಕ್ಕೆ 
ಪ್ರಾತಿಪದಿಕ ಸಂಜ್ಞೆ ಬಂದ ಮೇಲೆ, “ಸುಪೋಧಾತುಪ್ರಾತಿಪದಿಕಯೋಃ” ಸೂತ್ರದಿಂದ 
ಸುಪ್‌ ಗೆ ಲುಕ್‌ ಬಂದು, ಲೋಮನ್‌-ಶ ಎಂದಿರುತ್ತದೆ. “ಸ್ವಾದಿಷ್ಟಸರ್ವನಾಮಸ್ಥಾನೇ” 
ಸೂತ್ರದಿಂದ ಪದ ಸಂಜ್ಞೆ ಬರುವುದರಿಂದ ಪದಾನ್ರ "ನ್‌' ಕಾರಕ್ಕೆ “ನ ಲೋಪಃ 
ಪ್ರಾತಿಪದಿಕಾನ್ನಸ್ಯ” ಸೂತ್ರದಿಂದ ರೋಮಶ ಎಂದಿರುತ್ತದೆ. ಸುಬನ್ತ ಮಾಡಿದಾಗ 
ರೋಮಶಃ ಎಂಬ ರೂಪವು ಸಿದ್ಧವಾಗುತ್ತದೆ. "ಶ' ಪ್ರತ್ಯಯವು ಬಾರದ ಪ್ರಕ್ಷದಲ್ಲಿ, 
ಮತುಪ್‌ ಪ್ರತ್ಯಯವು ಬ೦ದು ರೋಮವಾನ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-3. ಪಾಮಾದಿ ಗಣ ಪಠಿತ ಶಬ್ದಗಳಿಗೆ "ನ' ಪ್ರತ್ಯಯ ಬರುವುದಕ್ಕೆ 
ಉದಾ-ಪಾಮನಃ-(ಒದ್ದೆ ಆದ ಖಜ್ಜಿ ಉಳ್ಳ ಮನುಷ್ಯನು). “ಪಾಮ ಅಸ್ಯ ಅಸ್ತಿ ಇತಿ” 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಪಾಮನ್‌ ಸು ಎಂಬ ಅಲೌಕಿಕ ವಿಗ್ರಹ ವಾಕ್ಯದಲ್ಲಿ 
ಪ್ರಕೃತ ಸೂತ್ರದಿಂದ “ನ' ಪ್ರತ್ಯಯವು ಬಂದು, ಪ್ರಾತಿಪದಿಕವಾದ ಮೇಲೆ, “ಸುಪೋ 
ಧಾತು ಪ್ರಾತಿಪದಿಕಯೋಃ” ಸೂತ್ರದಿಂದ "ಸು' ಗೆ ಲುಕ್‌ ಬಂದು “ನ ಲೋಪಃ 
ಪ್ರಾತಿಪದಿಕಾನ್ದಸ್ಯ” ಸೂತ್ರದಿಂದ "ನ' ಕಾರಕ್ಕೆ ಲೋಪ ಬಂದ ಮೇಲೆ ಪಾಮ-ನಎ 

ಪಾಮನ ಎಂದಿರುತ್ತದೆ. ಇದನ್ನು ಸುಬನ್ನ ಮಾಡಿದಾಗ ಪಾಮನಃ ಎಂಬ 
ರೂಪವು ಸಿದ್ಧವಾಗುತ್ತದೆ. 
1. ಗಣ ಸೂತ್ರ- ಅಜ್ಗಾತ್‌ ಕಲ್ಯಾಣೇ। ಅಜ್ಜನಾ. 

ಅರ್ಥ-"ಕಲ್ಯಾಣ' ಅರ್ಥದಲ್ಲಿ ಮಾತ್ರ ಅಜ್ಗ ಶಬ್ದದ ನಂತರ "ನ' ಪ್ರತ್ಯಯವು 
ಬರುತ್ತದೆ. 

“ಅಜ್ಗ' ಶಬ್ದವು ಪಾಮಾದಿ ಗಣ ಪಠಿತವಾಗಿದೆ. ಆದ್ದರಿಂದ ಪ್ರಕೃತ ಸೂತ್ರದಿಂದ 
“ನ' ಪ್ರತ್ಯಯವು ಬರಬೇಕಾಗಿತ್ತು. ಆದರೆ ಈ ಗಣ ಸೂತ್ರದಿಂದ ಪರಿಮಿತಗೊಳಿಸಲ್ಪಟಿದೆ. 
ಯಾಕೆಂದರೆ ಎಲ್ಲಡೆಯಲ್ಲೂ "“ಅಜ್ಗ' ಶಬ್ದದ ನಂತರ "ನ' ಪ್ರತ್ಯಯವು ಬರುವುದಿಲ್ಲ 
“ಕಲ್ಯಾಣ' ಅರ್ಥದಲ್ಲಿ ಮಾತ್ರ ಬರುತ್ತದೆ ಎಂಬುದು ಈ ಗಣ ಸೂತ್ರದ ಉದ್ದೇಶ. 

ಉದಾ-ಅಜ್ಞನಾ (ಸುಂದರವಾದ ಅಜವುಳ್ಳ ಸ್ತ್ರೀ). “ಕಲ್ಯಾಣಾನಿ ಅಜ್ಗಾನಿ ಸನ್ನಿ 
ಅಸ್ಕಾ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಅಜ್ಜ*ಜಸ್‌ ಎಂಬ ಅಲೌಕಿಕ ವಿಗ್ರಹ 
ವಾಕ್ಯದಲ್ಲಿ “ಅಜ್ಗಾತ್‌ ಕಲ್ಯಾಣೇ” ಎ೦ಬ ಗಣ ಸೂತ್ರಾನುಸಾರ ಪ್ರಕೃತ ಸೂತ್ರದಿಂದ 
ವೈಕಲ್ಪಿಕವಾಗಿ “ನ” ಪ್ರತ್ಯಯವು ಬಂದು, ಸ್ತ್ರೀತ್ವ ವಿವಕ್ಷೆಯಲ್ಲಿ ಅಜ್ಜನಾ ಎಂಬ ರೂಪವು 
ಸಿದ್ಧವಾಗುತ್ತದೆ. "ನ' ಪ್ರತ್ಯಯವು ಬಾರದ ಪಕ್ಷದಲ್ಲಿ ಮತುಪ್‌ ಪ್ರತ್ಯಯವು ಬಂದು 


ಮತ್ನರ್ಥ್ಲೀಯಾಃ 1413 


ಅಜ್ಜವತೀ ಎಂದು ರೂಪವು ಸಿದ್ಧವಾಗುತ್ತದೆ. 

2. ಗಣ ಸೂತ್ರ-(ಗಣ ಸೂತ್ರಲಕ್ಷ್ಮ್ಮ್ಯಾ ಅಚ್ಚ. 

ಅರ್ಥ-ಮತ್ಪ್ಚರ್ಥದಲ್ಲಿ ಪ್ರಥಮಾನ್ತ “ಲಕ್ಷ್ಮೀ ಶಬ್ದದ ನಂತರ "ನ' ಪ್ರತ್ಯಯವು 
ಬರುತ್ತದೆ ಮತ್ತು ಲಕ್ಷ್ಮೀ ಶಬ್ದದ "ಅ ಕಾರಕ್ಕೆ ಅನ್ನಾದೇಶವು ಬರುತ್ತದೆ. 

ಉದಾ-"ಲಕ್ಷಿ £8 ಅಸ್ಯ ಅಸ್ತಿ'(ಲಕ್ಷ್ಮೀ ಇವನಿಗೆ ಇರುವುಳು) ಎಂಬರ್ಥದಲ್ಲಿ 
ಪ್ರಥಮಾನ್ತ ಲಕ್ಷ್ಮೀ ಶಬ್ದದ ನಂತರ "ನ' ಪ್ರತ್ಯಯವು ಬಂದು, “ಸುಪೋ ಧಾತು 
ಪ್ರಾತಿಪದಿಕಯೋಃ” ಸೂತ್ರದಿಂದ ಸುಪ್‌ ಲೋಪ ಬಂದು ಲಕ್ಷ್ಮೀ*ನಎಂಬ ರೂಪವಾದ 
ಮೇಲೆ ಮತ್ತೆ ಪ್ರಕೃತ ಸೂತ್ರದಿಂದ ಲಕ್ಷ್ಮೀ ಶಬ್ದಕ್ಕೆ'ಅ'ಕಾರವು ಅನ್ಹಾದೇಶವಾಗಿ ಬಂದು(ಈ 
ಕಾರಕ್ಕೆ ಅ ಕಾರವು ಆದೇಶವಾಗಿ) ಬಂದು ಲಕ್ಷ ನ ಎಂದಿರುತ್ತದೆ. “ರಷಾಭ್ಯಾಮ್‌ 
ನೋ ಣಃ ಸಮಾನ ಪದೇ ” ಸೂತ್ರದಿಂದ ಣತ್ವ ಬಂದು ಲಕ್ಷ್ಮಣ ಎಂದಿದ್ದಾಗ 
ಅದಕ್ಕೆ ಸುಪ್‌ ಪ್ರತ್ಯಯವನ್ನು ಸೇರಿಸಿದ ಮೇಲೆ ಲಕ್ಷ್ಮಣಃ ಎಂದು ರೂಪವು 
ಸಿದ್ಧವಾಗುತ್ತದೆ. ಹಿಛ್ಭಾದಿಭ್ಯಃ ಇಲಜ್‌-ಪಿಛ್ಭಾದಿ ಗಣ ಪಠಿತ ಶಬ್ದಳಿಗೆ ಇಲಚ್‌ 
ಪ್ರತ್ಯಯವು ಬರುತ್ತದೆ. 

ಉದಾ-ಪಿ ಲಃ-ಪಿಛ್ಪವಾನ್‌ (ನವಿಲಿನ ಗರಿ ಉಳ್ಳವನು) "ಪಿಚ್ಛಾ ಅಸ್ಯ ಅಸ್ತಿ 
ಇತಿ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಪಿಚ್ಛಾ*ಸು ಎಂದಿದ್ದಾಗ, “ತದಸ್ಯಾಸ್ತಸ್ಮಿನ್ನಿತಿ 
ಮತುಪ್‌ ” ಸೂತ್ರದಿಂದ ಮತುಪ್‌ ಬರಬೇಕಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ 
ಸೂತ್ರದಿಂದ ಇಲಚ್‌ ಪ್ರತ್ಯಯವು ಬರುತ್ತದೆ. ಇದು ಪ್ರಾತಿಪದಿಕವಾದ ಮೇಲೆ “ಸುಪೋ 
ಧಾತುಪ್ರಾತಿಪದಿಕಯೋಃ ” ಸೂತ್ರದಿಂದ ಸುಪ್‌ ಗೆ ಲುಕ್‌ ಬಂದು ಪಿಛ್ಬಾ*ಇಲ 
ಎಂದಿರುತ್ತದೆ. ಪಿಛ್ಭಾ ಎಂಬಲ್ಲಿರುವ "ಆ' ಕಾರಕ್ಕೆ “ಭ' ಸಂಜ್ಞೆ ಬಂದು “ಯಸ್ಯೇತಿ 
ಚ” ಸೂತ್ರದಿಂದ ಲೋಪ ಬಂದು ಪಿಛ್ಫಿಲ ಎಂಬ ರೂಪವು ಬರುತ್ತದೆ. ಇದನ್ನು 
ಸುಬನ್ತ ಮಾಡಿದಾಗ ಪಿಲ್ಫಿಲಃ ಎಂಬ ರೂಪವು ಸಿದ್ಧವಾಗುತ್ತದೆ. ಇಲಚ್‌ ಬಾರದ 
ಪಕ್ಷದಲ್ಲಿ, ಮತುಪ್‌ ಪ್ರತ್ಯಯವು ಬಂದು ಪಿಛ್ಭಾವಾನ್‌ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಉರಟ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1191.-ದನ್ನ ಉನ್ನತ ಉರಜ್‌।(5.2.106) 

ವೃತ್ತಿ -ಉನ್ನತಾ ದನ್ತಾಃ ಸದ್ದಿ ಅಸ್ಕ-ದನ್ನುರಃ। 

ಪ. ಛೇ -ದನ್ನೇ, ಉನ್ನತೇ, ಉರಚ್‌। 

ಅ. ವೃ.-“ತದಸ್ಯಾಸ್ತ್ಯಸ್ಮಿನ್ನಿತಿ ಮತುಪ್‌” ಸೂತ್ರದಿಂದ ಮತುಪ್‌ ಶಬ್ದವನ್ನು 
ಬಿಟ್ಟು ಉಳಿದ ಪದಗಳು ಅನುವೃತ್ತವಾಗುತ್ತವೆ. ಹಾಗೆಯೇ “ಪ್ರತ್ಯಯಃ”, “ಪರಶ್ಚ', 
“ಜ್ಯಾಪ್‌ ಪ್ರಾತಿಪದಿಕಾತ್‌”, ಸಮರ್ಥಾನಾಮ್‌ ಪ್ರಥಮಾದ್ವಾ' ಮತ್ತು ತದ್ಧಿತಾಃ ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -"ಉನ್ನತ' ಶಬ್ದವನ್ನು ವಿಶೇಷಣವಾಗಿ ಉಳ್ಳ "ದನ್ನ' ಶಬ್ದದ ನಂತರ 
ಮತ್ತರ್ಥದಲ್ಲಿ ಉರಚ್‌ ಪ್ರತ್ಯಯವು ಬರುತ್ತದೆ. 


1414 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ-ದನ್ತುರಃ(ಎತ್ತರವಾದ ದಂತಗಳುಳ್ಳವನು)-'ಉನ್ನತಾಃ ದನ್ನಾಃ ಸನ್ನಿ ಅಸ್ಕ' 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ದನ್ತ*ಜಸ್‌ ಎಂಬ ಅಲೌಕಿಕ ವಿಗ್ರಹ ವಾಕ್ಯದಲ್ಲಿ, 
ಪ್ರಕೃತ ಸೂತ್ರದಿಂದ ಉರಚ್‌ ಪ್ರತ್ಯಯವು ಬಂದು ಪ್ರಾತಿಪದಿಕವಾದ ಮೇಲೆ “ಸುಪೋ 
ಧಾತು ಪ್ರಾತಿಪದಿಕಯೋಃ” ಸೂತ್ರದಿಂದ ಸುಪ್‌ ಗೆ ಲುಕ್‌ ಬಂದು, ದನ್ನ ಉರ 
ಎಂದಿರುತ್ತದೆ. ದನ್ತ ಶಬ್ದದ ಅನ್ನ್ಯ “ಅ” ಕಾರವು "ಭ' ಸ೦ಜ್ಞಕ “ಅ' ಕಾರವಾಗಿರು 
ವುದರಿಂದ “ಯಸ್ಯೇತಿಚ” ಸೂತ್ರದಿಂದ ಲೋಪವಾಗಿ ದನ್ನುರ ಎಂದಾಗುತ್ತದೆ. ಅದನ್ನು 
ಸುಬನ್ತ ಮಾಡಿದಾಗ ದನ್ನುರಃ ಎಂಬ ರೂಪವು ಸಿದ್ಧವಾಗುತ್ತದೆ. ವಿಶೇಷಾರ್ಥ 
ಇಲ್ಲದಿರುವಾಗ ಉರಚ್‌ ಬಾರದ ಪಕ್ಷದಲ್ಲಿ ಮತುಪ್‌ ಬಂದು ದನ್ತವಾನ್‌ ಎಂಬ 
ರೂಪವು ಸಿದ್ಧವಾಗುತ್ತದೆ. 

(ವ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ -1192. ಕೇಶಾದ್ವೋನ್ಯತರಸ್ಯಾಮ್‌।(೮.2.2೦೨) 

ವೃತ್ತಿ -ಕೇಶವಃ, ಕೇಶೀ, ಕೇಶಿಕಃ ಕೇಷವಾನ್‌। 

ವಾ॥ ಅನ್ಯೇಭ್ಯೋತಪಿ ದೃಶ್ಯತೇ ಮಣಿವಃ 

ವಾ। ಅರ್ಣಸೋ ಲೋಪಶ್ಚ ಅರ್ಣವಃ 

ಪ. ಛೇ -ಕೇಶಾತ್‌, ವಃ ಅನ್ಯತರಸ್ಯಾಮ್‌। 

ಅ. ವೃ. -“ತದಸ್ಯಾಸ್ತ್ಯಸ್ಮಿನ್ನಿತಿ ಮತುಪ್‌” ಸೂತ್ರದಿಂದ ಮತುಪ್‌ ಶಬ್ದವನ್ನು 
ಬಿಟ್ಟು ಉಳಿದ ಪದಗಳು ಅನುವೃತ್ತವಾಗುತ್ತವೆ. ಹಾಗೆಯೇ “ಪ್ರತ್ಯಯಃ”, “ಪರಶ್ಚ', 
“ಜ್ಯಾಪ್‌ ಪ್ರಾತಿಪದಿಕಾತ್‌”, ಸಮರ್ಥಾನಾಮ್‌ ಪ್ರಥಮಾದ್ವಾ' ಮತ್ತು ತದ್ದಿತಾಃ ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -ಪ್ರಥಮಾನ್ತ ಕೇಶ ಶಬ್ದದ ನಂತರ ಮತ್ಪರ್ಥದಲ್ಲಿ ವಿಕಲ್ಲದಿಂದ “ವ 
ಪ್ರತ್ಯಯವು ಬರುತ್ತದೆ. ಈ ಪ್ರತ್ಯಯವು ಮತ್ವರ್ಥದ ಕಾರ್ಯವನ್ನು ಮಾಡಲು ಕೇಶ 
ಶಬ್ದದ ನಂತರ ಪ್ರವೃತ್ತವಾಗುತ್ತದೆ. 

ಉದಾ-ಕೇಶವಃ-"ಕೇಶಾಃ ಅಸ್ಯ ಸನ್ನಿ' ಇತಿ ಎಂಬುದು ಲೌಕಿಕ ವಿಗ್ರಹ ವಾಕ್ಯ. 
ಪ್ರಕೃತ ಸೂತ್ರದಿಂದ "ವ' ಪ್ರತ್ಯಯವು ಬರುತ್ತದೆ. “ಪ್ರಾಣಿಸ್ಥಾದಾತೋ 
ಲಜನ್ಯತರಸ್ಕ್ಯಾಮ್‌॥5.2.96)” ಸೂತ್ರದಿಂದ "ಅನ್ಯತರಸ್ಕಾಮ್‌' ಎಂಬ ಪದವು ಈ 
ಸೂತ್ರದಲ್ಲಿ ಅನುವೃತ್ತವಾಗುವುದರಿಂದ “ವ' ಪ್ರತ್ಯಯವು ಬಾರದ ಪಕ್ಷದಲ್ಲಿ ಮತುಪ್‌ 
ಪ್ರತ್ಯಯವು ಬರುವುದಕ್ಕೆ ಅವಕಾಶವಿದ್ದರೂ ಮತ್ತೇ ಪ್ರಕೃತ ಸೂತ್ರದಲ್ಲಿ ಅನ್ಯತರಸ್ಕಾಮ್‌ 
ಎಂದು ಪ್ರಯೋಗವಾಗಿರುವುದರಿಂದ, “ಅತ ಇನಿ-ಠನೌ।(5.2.115)” ಎಂಬ 
ಮುಂಬರುವ ಸೂತ್ರದಿಂದ ವಿಧಿಸಲಾಗಿರುವ "ಇನಿ' ಮತ್ತು "ಠನ್‌' ಪ್ರತ್ಯಯಗಳೂ 
ಕೂಡ ಬರಬಹುದು ಎಂದು ಸೂಚಿಸಲಾಗಿದೆ. ಆದ್ದರಿಂದ “ವ' ಪ್ರತ್ಯಯವು ಬಾರದ 
ಪಕ್ಷದಲ್ಲಿ ಕೆಶೀ(ಇನಿ ಪ್ರತ್ಯಯ), ಕೇಶಿಕಃ(ಠನ್‌ ಪ್ರತ್ಯಯ), ಕೇಶವಾನ್‌(ಮತುಪ್‌ ಪ್ರತ್ಯಯ) 
ಎ೦ಬ ರೂಪಗಳು ಕೂಡ ಸಿದ್ಧಿಸುತ್ತವೆ. 


ಮತ್ಸರ್ಥೀಯಾಃ 1415 


1.ವಾ॥ ಅನ್ಯೇಭ್ಯೋತಪಿ ದೃಷ್ಯತೇ) ಮಣಿವಃ 

ಉದಾ-ಮಣಿವಃ(ಒಂದು ಜಾತಿಗೆ ಸೇರಿದ ಸರ್ಪದ ಹೆಸರು). "ಮಣಿಃ ಅಸ್ಯ 
ಅಸ್ತಿ' ಇತಿ ಎ೦ಬುದು ಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ ವಾರ್ತಿಕದಿ೦ದ ಮಣಿ ಶಬ್ದದ 
ನಂತರ "ವ' ಶಬ್ದವು ಬರುತ್ತದೆ. 

2. (ವಾ। ಅರ್ಣಸೋ ಲೋಶಶ್ಚ ಅರ್ಣವಃ। 

ಪ್ರಥಮಾನ್ತವಾದ ಅರ್ಣಸ್‌ ಶಬ್ದದ ನಂತರ ಮತ್ಪರ್ಥದಲ್ಲಿ "ವ' ಪ್ರತ್ಯಯವು 
ಬರುತ್ತದೆ ಮತ್ತು ಅರ್ಣಸ್‌ ಎಂಬ ಪ್ರಾತಿಪದಿಕದಲ್ಲಿರುವ "ಸ್‌' ಕಾರವು 
ಲೋಪವಾಗುತ್ತದೆ. 

ಉದಾ-ಅರ್ಣವಃ-ಸಮುದ್ರ-'ಅರ್ಣಃ ಅಸ್ಯ ಅಸ್ತಿ' ಇತಿ ಎಂಬುದು ಲೌಕಿಕ ವಿಗ್ರಹ 
ವಾಕ್ಯ. ಪ್ರಕೃತ ವಾರ್ತಿಕದಿಂದ ಪ್ರಾತಿಪದಿಕದ "ಸ್‌ ಕಾರಕ್ಕೆ ಲೋಪ ಬರುತ್ತದೆ ಮತ್ತು 
'ವ' ಎಂಬ ತದ್ಧಿತ ಪ್ರತ್ಯಯವು ಸೇರಿಸಲಾಗುತ್ತದೆ. ಇದನ್ನು ಸುಬನ್ತ ಮಾಡಿದಾಗ 
ಅರ್ಣವಃ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಇನಿ ಮತ್ತು ಠನ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ-1!93.-ಅತ ಇಸಿ-ಠನೌ।(5.2.15) 
ವೃತ್ತಿ -ದಣ್ಣೀ, ದಣ್ಣಿಕಃ। 


ಲ 


ಪ. ಛೇ -ಅತಃ, ಇನಿ-ಠನೌ। 
ಅ. ವೃ. -“ತದಸ್ಯಾಸ್ತ್ಯಸ್ಮಿನ್ನಿತಿ ಮತುಪ್‌” ಸೂತ್ರದಿಂದ ಮತುಪ್‌ ಶಬ್ದವನ್ನು 
ಬಿಟ್ಟು ಉಳಿದ ಪದಗಳು ಅನುವೃತ್ತವಾಗುತ್ತವೆ. ಹಾಗೆಯೇ “ಪ್ರತ್ಯಯಃ?, “ಪರಶ್ನ”, 


“ಜ್ಯಾಪ್‌ ಪ್ರಾತಿಪದಿಕಾತ್‌”, ಸಮರ್ಥಾನಾಮ್‌ ಪ್ರಥಮಾದ್ದಾ” ಮತ್ತು ತದ್ದಿತಾಃ ಎಂಬುವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ ಹ್ರಸ್ವ "ಅ' ಕಾರಾಂತ ಪ್ರಥಮಾವಿಭಕ್ತಿಯ ಸಮರ್ಥ ಶಬ್ದದ ನಂತರ 
ಇನಿ ಮತ್ತು ಠನ್‌ ಪ್ರತ್ಯಯಗಳು ಬರುತ್ತವೆ. "ಇನಿ'ಯಲ್ಲಿ “ಇನ್‌' ಮಾತ್ರ ಉಳಿಯುತ್ತದೆ. 
"ಠನ್‌'ನಲ್ಲಿ "ಠ' ಮಾತ್ರ ಉಳಿಯುತ್ತದೆ. ಅದಕ್ಕೆ “ಠಸ್ಯೇಕಃ” ಎಂಬ ಸೂತ್ರದಿಂದ ಇಕ 
ಎಂಬ ಆದೇಶವು ಬರುತ್ತದೆ. 

ಉದಾ-ದಣ್ಣೀ, (ದಣ್ಣ ಉಳ್ಳವನು)-"ದಣ್ಣಃ ಅಸ್ಯ ಅಸ್ತಿ ಇತಿ ದಣ್ಣೀ' ಪ್ರಕೃತ 
ಸೂತ್ರದಿಂದ ಇನಿ(ಇನ್‌) ಪ್ರತ್ಯಯ ಬಂದು ದಣ್ಣ*ಜಸ್‌4ಇನ್‌ ಎ೦ದಿದ್ದಾಗ ಸುಪ್‌ 
ಲೋಪವಾಗಿ ದಣ್ಣ ಎಂಬಲ್ಲಿರುವ ಅಂತ್ಯ "ಅ'ಕಾರಕ್ಕೆ *ಯಸ್ಯೇತಿಚ” ಎಂಬುದರಿಂದ 
ಲೋಪ ಬಂದು ದಣ್ಣ್ಟ್‌೬ಇನ್‌ ಎಂದಾಗಿ ಸುಬಂತ ಮಾಡಿದ ಮೇಲೆ ದಣ್ಣೀ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ-ದಣ್ಣಿಕಃ (ದಣ್ಣ ಉಳ್ಳವನು)-ಇದೇ ಅರ್ಥದಲ್ಲಿ ಠನ್‌ "ಠ' ಪ್ರತ್ಯಯ 
ಬಂದು ಅದಕ್ಕೆ ಇಕ ಆದೇಶ ಬಂದು ದಣ್ಣಇಕ ಎಂದಿದ್ದಾಗ ದಣ್ಣ ಶಬ್ದದ ಅಂತ್ಯ 


1416 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


“ಅ'ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ ಲೋಪಬಂದು ದಣ್ಣ್‌.-ಇಕ ಎಂದಿದ್ದಾಗ 
ಸುಬಂತ ಮಾಡಿದ ಮೇಲೆ ದಣ್ಣಿಕಃ ಎಂಬ ರೂಪವು ಸಿದ್ಧವಾಗುತ್ತದೆ. 


(ಇಸಿ ಮತ್ತು ಠನ್‌ ಪ್ರತ್ಯಯಗಳನ್ನು ವಿಧಿಸುವ ಮತ್ತೊಂದು ಸೂತ್ರ) 
ಸೂತ್ರ-1194.-ವ್ರೀಹ್ಯಾದಿಭ್ಯಶ್ಚ!(೮.2.116) 

ವೃತ್ತಿ -ವ್ರೀಹೀ। ವ್ರೀಹಿಕಃ। 

ಪ. ಛೇ -ವ್ರೀಹ್ಯಾದಿಭ್ಯಃ, ಚ। 

ಅ. ವೃ. -“ತದಸ್ಯಾಸ್ತ್ಯಸ್ತಿನ್ನಿತಿ ಮತುಪ್‌” ಸೂತ್ರದಿಂದ ಮತುಪ್‌ ಶಬ್ದವನ್ನು 
ಬಿಟ್ಟು ಉಳಿದ ಪದಗಳು ಅನುವೃತ್ತವಾಗುತ್ತವೆ. “ಅತ ಇನಿ-ಠನೌ” ಎಂಬ ಸೂತ್ರದಿಂದ 
ಇನಿ-ಠನೌ ಎಂಬ ಪದವು ಅನುವೃತ್ತವಾಗುತ್ತದೆ. ಹಾಗೆಯೇ ಹಾಗೆಯೇ “ಪ್ರತ್ಯಯಃ”, 
“ಪರಶ್ಚ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, ಸಮರ್ಥಾನಾಮ್‌ ಪ್ರಥಮಾದ್ದಾ” ಮತ್ತು 
ತದ್ಭಿತಾಃ ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ ವ್ರೀಹ್ಯಾದಿ ಗಣದಲ್ಲಿ ಹೇಳಿರುವ ಶಬ್ದಗಳ ನಂತರವೂ ಕೂಡಾ ಮತ್ಪರ್ಥದಲ್ಲಿ 
ಇನಿ ಮತ್ತು ಠನ್‌ ಪ್ರತ್ಯಯಗಳು ಬರುತ್ತವೆ. 

ಉದಾ-ವ್ರೀಹೀ (ಧಾನ್ಯಗಳನ್ನು ಉಳ್ಳವನು)-"ವ್ರೀಹಯಃ ಅಸ್ಯ ಸನ್ತಿ' ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ. ವ್ರೀಹಿ-ಜಸ್‌ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ ಪ್ರಕೃತ 
ಸೂತ್ರದಿಂದ ಇನಿ ಪ್ರತ್ಯಯವು ಬಂದು ಹಿಂದಿನಂತೆ “ಯಸ್ಯೇತಿಚ” ಎಂಬುದರಿಂದ 
"ಇ'ಕಾರ ಲೋಪವಾಗಿ ವ್ರೀಹ್‌- ಇನ್‌ ಎಂದಿದ್ದಾಗ, ಸುಬ೦ತ ಮಾಡಿದಾಗ ವ್ರೀಹೀ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ವ್ರೀಹಿಕಃ (ಧಾನ್ಯಗಳನ್ನು ಉಳ್ಳವನು)-ಹಿ೦ದಿನಂತೆ ವ್ರೀಹಯಃ +ಜಸ್‌ 
ಎ೦ದಿದ್ದಾಗ ಠನ್‌(ಠ) ಪ್ರತ್ಯಯ ಬಂದು ಆ "ಠ' ಪ್ರತ್ಯಯಕ್ಕೆ ಇಕ ಎಂಬ ಆದೇಶ 
ಬಂದು ವ್ರೀಹಿ--ಇಕ ಎಂದಿರುವಾಗ ವ್ರೀಹಿ ಯಲ್ಲಿಯ ಅಂತ್ಯ "“ಇ'ಕಾರಕ್ಕೆ “ಯಸ್ಯೇತಿಚ” 
ಎಂಬುದರಿಂದ ಲೋಪ ಬಂದು ವೀಹ್‌4ಇಕ=ವ್ರೀಹಿಕ ಎಂದಾಗಿ ಸುಬ೦ತ ಮಾಡಿದಾಗ 
ವ್ರೀಹಿಕಃ ಎಂದು ರೂಪವು ಸಿದ್ಧವಾಗುತ್ತದೆ. 

(ವಿನಿ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ -1195. ಅಸ್‌-ಮಾಯಾ-ಮೇಧಾ-ಸ್ರಹೋ-ವಿನಿಃ(5.2.121) 

ವೃತ್ತಿ -ಯಶಸ್ವೀ, ಯಶಸ್ವಾನ್‌। ಮಾಯಾವೀ। ಮೇಧಾವೀ। ಸಗ್ವೀ। 

ಪ. ಛೇ -ಅಸ್‌-ಮಾಯಾ-ಮೇಧಾ-ಸ್ರಜಃವಿನಿಃ 

ಅ. ವೃ. -“ತದಸ್ಯಾಸ್ತ್ಯಸ್ಥಿನ್ನಿತಿ ಮತುಪ್‌” ಸೂತ್ರದಿಂದ ಮತುಪ್‌ ಶಬ್ದವನ್ನು 
ಬಿಟ್ಟು ಉಳಿದ ಪದಗಳು ಅನುವೃತ್ತವಾಗುತ್ತವೆ. ಹಾಗೆಯೇ “ಪ್ರತ್ಯಯಃ”, “ಪರಶ್ನ”, 
“ಜ್ಯಾಪ್‌ ಪ್ರಾತಿಪದಿಕಾತ್‌”, ಸಮರ್ಥಾನಾಮ್‌ ಪ್ರಥಮಾದ್ದಾ” ಮತ್ತು “ತದ್ದಿತಾಃ” 
ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 


ಮತ್ಸರ್ಥೀಯಾಃ 1೩417 


ಅರ್ಥ -ಪ್ರಥಮಾವಿಭಕ್ತಿತ್ಯಂತ ಅಸನ್ನ(ಅಸ್‌ ಶಬ್ದವನ್ನು ಅಂತ್ಯವಾಗಿ ಉಳ್ಳದು 
ಎಂದರ್ಥ) ಶಬ್ದಗಳು ಮತ್ತು ಮಾಯಾ, ಮೇಧಾ ಮತ್ತು ಸ್ರಜ್‌ ಶಬ್ದಗಳ ನಂತರ 
ಮತ್ಫರ್ಥದಲ್ಲಿ ವಿನಿ ಪ್ರತ್ಯಯವು ಬರುತ್ತದೆ. ವಿನಿ ಯಲ್ಲಿ ವಿನ್‌ ಮಾತ್ರ ಉಳಿಯುತ್ತದೆ. 

ಉದಾ-ಯಶಸ್ವೀ (ಯಶಸ್ಸು ಉಳ್ಳವನು)-"ಯಶಃ ಅಸ್ಯ ಅಸ್ತಿ ಇತಿ' ಅಥವಾ 
“ಯಶಃ ಅಸ್ಮಿನ್‌ ಅಸ್ತಿ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಯಶಸ್‌.-ಸು ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ ಸೂತ್ರದಿಂದ ವಿನಿ ಪ್ರತ್ಯಯವು ಬಂದು 
ಯಶಸ್‌4ಸು+ವಿನ್‌- ಯಶಸ್ವಿನ್‌ ಎಂದು ರೂಪವು ಸಿದ್ಧವಾಗುತ್ತದೆ. ಇದನ್ನು ಸುಬಂತ 
ಮಾಡಿದಾಗ ಯಶಸ್ವೀ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಯಶಸ್ವಾನ್‌ (ಯಶಸ್ಸು ಉಳ್ಳವನು)-ಯಶ ಶಬ್ದಕ್ಕೆ ಮತುಪ್‌ ಪ್ರತ್ಯಯ 
ಬಂದಾಗ "ಅ'ಕಾರವನ್ನು ಉಪಧೆಯಾಗಿ ಆಗುವುದರಿಂದ ಯಶಸ್ಸಿನ ಪರದಲ್ಲಿರುವಾಗ, 
“ಮಾದುಪಧಾಯಾಶ್ಚ ಮತೋರ್ಮೋsಯವಾದಿಭ್ಯಃ” ಎಂಬ ಸೂತ್ರದಿಂದ 
"ಮತುಪ್‌'ನಲ್ಲಿರುವ ಮ-ಕಾರಕ್ಕೆ ವ-ಕಾರಾದೇಶವು ಬಂದು “ಯಶಸ್ಪತ್‌' ಎಂದಿರುತ್ತದೆ. 
ಇದಕ್ಕೆ ಸು ಪ್ರತ್ಯಯವನ್ನು ಸೇರಿಸಿದಾಗ “ಅತ್ಸಸನ್ನಸ್ಯ ಚಾಂಧಾತೋಃ” ಎಂಬ ಸೂತ್ರದಿಂದ 
ಉಪಧೆಗೆ ದೀರ್ಫ ಬಂದು “ಉಗಿದಚಾಮ್‌ ಸರ್ವನಾಮಸ್ಥಾನೇಂಧಾತೋಃ?” ಎಂಬ 
ಸೂತ್ರದಿಂದ ನುಮ್‌ ಆಗಮ ಬಂದು “ಹಲ್‌ಜ್ಞಾದಿ ಲೋಪ” ಮತ್ತು “ಸಂಯೋಗಾಂತಸ್ಯ 
ಲೋಪಃ” ಎಂಬ ಸೂತ್ರದಿಂದ ಸಂಯೋಗಾಂತ ಲೋಪವಾಗಿ ಯಶಸ್ವಾನ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ-ಮಾಯಾವೀ-(ಮಾಯೆಯುಳ್ಳವನು ಅಥವಾ ವಂಚಕನು)-'ಮಾಯಾ 
ಅಸ್ಯ(ಅಸ್ಮಿನ್‌) ಅಸ್ತಿ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ, ಮಾಯಾಃಸು ಎಂಬುದು 
ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ ಸೂತ್ರದಿಂದ ವಿನಿ(ವಿನ್‌) ಪ್ರತ್ಯಯ ಬಂದು 
ಪ್ರಾತಿಪದಿಕವಾದ ಮೇಲೆ ಸುಪ್‌ ಲೋಪವಾದ ಮೇಲ; ಮಾಯಾ--ವಿನ್‌- 
ಮಾಯಾವಿನ್‌ ಎಂದಾದ ಮೇಲೆ ಸುಬ೦ತ ಮಾಡಿದಾಗ ಮಾಯಾವೀ ಎಂದಾಗುತ್ತದೆ. 

ಉದಾ-ಮೇಧಾವೀ-(ಧಾರಣಾ ಶಕ್ತಿಉಳ್ಳ ಬುದ್ದಿವಂತ) ಹಿಂದಿನ ಉದಾಹರಣೆ 
ಯಲ್ಲಿಯಂತೆಯೇ ಪ್ರಕ್ರಿಯೆ ನಡೆದು ಮೇಧಾವಿನ್‌ ಎಂದಿದ್ದಾಗ ಸುಬಂತ ಮಾಡಿದ 
ಮೇಲೆ ಮೇಧಾವೀ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಸಗ್ಬೀ-(ಮಾಲೆಉಳ್ಳವನು)-ಇಲ್ಲಿಯೂ ಕೂಡ ಹಿಂದಿನಂತೆ ಪ್ರಕ್ರಿಯೆ ನಡೆದು 
ಸ್ರಜ್‌-ವಿನ್‌ ಎಂದಿದ್ದಾಗ, “ಸ್ವಾದಿಷ್ಟಸರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ 
ಪದವಾಗಿರುವುದರಿಂದ “ಚೋಃಕುಃ” ಎಂಬ ಸೂತ್ರದಿಂದ “ಜ್‌' ಕಾರಕ್ಕೆ ಕುತ್ಸ(ಗ್‌) 
ಬ೦ದು ಸ್ಪಗ್ನಿವಿನ್‌ ಎಂದಾಗುತ್ತದೆ. ಸುಬ೦ತ ಮಾಡಿದಾಗ ಸ್ಪಗ್ಹೀ ಎಂದಾಗುತ್ತದೆ. 


(ಗ್ವಿನಿ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ -1196. ವಾಚೋ ಗ್ವಿನಿಃ(೮.ಐ.124) 
ವೃತ್ತಿ -ವಾಗ್ನೀ| 


1418 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪ. ಛೇ -ವಾಚಃ, ಗ್ಲಿನಿಃ॥ 

ಅ.ವೃ. -“ತದಸ್ಯಾಸ್ತ್ಯಸ್ಥಿನ್ನಿತಿ ಮತುಪ್‌” ಸೂತ್ರದಿಂದ ಮತುಪ್‌ ಶಬ್ದವನ್ನು 
ಬಿಟ್ಟು ಉಳಿದ ಪದಗಳು ಅನುವೃತ್ತವಾಗುತ್ತವೆ. ಹಾಗೆಯೇ “ಪ್ರತ್ಯಯಃ”, “ಪರಶ್ನ”, 
“ಜ್ಯಾಪ್‌ ಪ್ರಾತಿಪದಿಕಾತ್‌”, ಸಮರ್ಥಾನಾಮ್‌ ಪ್ರಥಮಾದ್ದಾ” ಮತ್ತು “ತದ್ಭಿತಾಃ” 
ಎ೦ಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ವಾಚ ಎಂಬ ಸಮರ್ಥ ಪ್ರಥಮಾನ್ತ ಶಬ್ದದ ನಂತರ ಮತ್ವರ್ಥದಲ್ಲಿ ಗ್ಮಿನಿ 
ಪ್ರತ್ಯಯವು ಬರುತ್ತದೆ. (ಗ್ಮಿನಿಯಲ್ಲಿ ಗ್ಮಿನ್‌ ಮಾತ್ರ ಉಳಿಯುತ್ತದೆ). 

ಉದಾ-ವಾಗ್ಮೀ-(ಒಳ್ಳೆಯ ಮಾತುವುಳ್ಳವನು)-"ಪ್ರಶಸ್ತಾ ವಾಕ್‌ ಅಸ್ಯ ಅಸ್ತಿ' ಎಂಬುದು 
ಲೌಕಿಕ ವಿಗ್ರಹವಾಕ್ಯ ವಾಚ್‌4ಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ ಪ್ರಥಮಾನ್ತ 
ವಾಚ್‌ ಪ್ರಾತಿಪದಿಕದ ನಂತರ ಮತುಪ್‌ ಅರ್ಥದಲ್ಲಿ ಗ್ಮಿನ್‌ ಪ್ರತ್ಯಯ ಬಂದು ಸುಪ್‌ 
ಲೋಪವಾದ ಮೇಲೆ, ವಾಚ್‌ಗ್ಗಿನ್‌ ಎಂದಿರುತ್ತದೆ. “ಲಶಕ್ಷತದ್ಧಿತೇ” ಎಂಬ ಸೂತ್ರದಿಂದ 
ಇದು ತದ್ದಿತ ಪ್ರತ್ಯಯವಲ್ಲವಾದ್ದರಿಂದ ಗ್‌ ಕಾರಕ್ಕೆ ಲೋಪವು ಬರುವುದಿಲ್ಲ. ಹಿಂದಿನಂತೆ 
ಇದಕ್ಕೆ ಪದತ್ವ ಬಂದಿರುವುದರಿಂದ “ಜೋಃ ಕುಃ” ಎಂಬುದರಿಂದ ಕುತ್ವ ಬಂದು, 
ಅಂದರೆ “ಚ್‌' ಕಾರಕ್ಕೆ ಕ್‌' ಕಾರವು ಬಂದು “ರುಲಾಂ ಜಶೋನನ್ನೇ” ಎಂಬ 
ಸೂತ್ರದಿಂದ "ಕ್‌' ಕಾರಕ್ಕೆ "ಗ್‌' ಕಾರವು ಬಂದು ವಾಗ್‌ಃಗ್ಗಿನ್‌ ಎಂದಿರುತ್ತದೆ. 
“ರುರೋರುರಿಸವರ್ಣೇ” ಎ೦ಬ ಸೂತ್ರದಿಂದ ಗ್‌-ಕಾರಕ್ಕೆ ಲೋಪವು ಬರುವುದಿಲ್ಲ. 
ಇದೇ ರೀತಿಯಲ್ಲಿ ಎರಡನೇ ಗ್‌-ಕಾರಕ್ಕೂ "ಹಲ್‌' ಪರದಲ್ಲಿ ಇಲ್ಲದೇ ಇರುವುದರಿಂದ 
ಅದೂ ಲೋಪವಾಗುವುದಿಲ್ಲ. ವಾಗ್‌ಗ್ಮೀ ಎಂದೇ ಹೇಳಬೇಕು. ಆದರೂ ಕೆಲವು 
ವೈಯಾಕರಣಿಗಳು ಒಂದು ಗ್‌-ಕಾರದ ರೂಪವನ್ನು ಮಾನ್ಯ ಮಾಡುತ್ತಾರೆ. ಆದ್ದರಿಂದ 
ವಾಗ್ಮೀ ಎಂದು ರೂಪವು ಸಿದ್ಧವಾಗಿದೆ. 

(ಅಚ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1197.-ಅರ್ಶ ಆದಿಭ್ಯೋ*ಜ್‌।(೮.2.127) 

ವೃತ್ತಿ -ಅರ್ಶಃ ಅಸ್ಯ ವಿದ್ಯತೇ-ಅರ್ಶಸಃ ಆಕೃತಿಗಣೋsಯಮ್‌। 

ಪ. ಛೇ -ಅರ್ಶ ಆದಿಭ್ಯಃ, ಅಚ್‌। 

ಅ. ವೃ.-“ತದಸ್ಯಾಸ್ತ್ಯಸ್ಮಿನ್ನಿತಿ ಮತುಪ್‌” ಸೂತ್ರದಿಂದ ಮತುಪ್‌ ಶಬ್ದವನ್ನು 
ಬಿಟ್ಟು ಉಳಿದ ಪದಗಳು ಅನುವೃತ್ತವಾಗುತ್ತವೆ. ಹಾಗೆಯೇ “ಪ್ರತ್ಯಯಃ”, “ಪರಶ್ಚ”, 
“ಜ್ಯಾಪ್‌ ಪ್ರಾತಿಪದಿಕಾತ್‌”, ಸಮರ್ಥಾನಾಮ್‌ ಪ್ರಥಮಾದ್ದಾ” ಮತ್ತು “ತದ್ದಿತಾಃ” 
ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ :-ಅರ್ಶಸ್‌ ಆದಿ ಆಕೃತಿ ಗಣದಲ್ಲಿ ಪಠಿತ ಶಬ್ದಗಳ ನಂತರ ಮತ್ವರ್ಥದಲ್ಲಿ 
ಅಚ್‌ ಪ್ರತ್ಯಯವು ಬರುತ್ತದೆ. ಅಚ್‌ನಲ್ಲಿ "ಅ” ಮಾತ್ರ ಉಳಿಯುತ್ತದೆ. (ಅಸ್‌- 
ಮಾಯಾ-ಮೇಧಾ-ಸ್ರಜೋ-ವಿನಿಃ ಎಂಬ ಸೂತ್ರಕ್ಕೆ ಇದು ಅಪವಾದ ಸೂತ್ರವಾಗಿದೆ.) 

ಉದಾ-ಅರ್ಶಸಃ-(ಮೂಲ ಶಂಕ ರೋಗವುಳ್ಳವನು)-"ಅರ್ಶಃ ಅಸ್ಯ ಅಸ್ತಿ ಇತಿ' 


ಮತ್ಸರ್ಥೀಯಾಃ 1419 


ಎಂಬುದು ಲೌಕಿಕ ವಿಗ್ರಹ ವಾಕ್ಯ. ಅರ್ಶಸ್‌ ಸು ಎಂದಿರುವಾಗ, ಪ್ರಕೃತ ಸೂತ್ರದಿಂದ 
ಅಚ್‌(ಅ) ಪ್ರತ್ಯಯವು ಬಂದು ಪ್ರಾತಿಪದಿಕವಾದ ಮೇಲೆ ಸುಪ್‌ ಲೋಪವಾಗಿ 
ಅರ್ಶಸ್‌4ಅ ಎಂದಿರುತ್ತದೆ. ಇದನ್ನು ಸುಬಂತ ಮಾಡಿದಾಗ ಅರ್ಶಸಃ ಅಕಾರಂತ 
ರೂಪವಾಗುತ್ತದೆ. 

ಉದಾ-"ಆಕೃತಿಗಣೋತಯಮ್‌' ಈ ಗಣವು ಆಕೃತಿಗಣವಾಗಿರುವುದರಿಂದ ಈ 
ಗಣದಲ್ಲಿ ಪಠಿತವಾಗದ ಶಬ್ದಗಳು ಸಹ ಈ ಗಣದಲ್ಲಿ ಪಠಿತ ಶಬ್ದಗಳನ್ನು ಅನುಸರಿಸುತ್ತವೆ. 
ಉದಾಹರಣೆ-"ಪಾಪಂ ಅಸ್ಯ ಅಸ್ತಿ ಇತಿ ಪಾಪಃ”. 

(ಯುಸ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1198.-ಅಹ೦-ಶುಭಮೋಯರ್ಯುಸ್‌। (5-2-140) 

ವೃತ್ತಿ -ಅಹ೦ಯುಃ-ಅಹಂಕಾರವಾನ್‌। ಶುಭಂಯುಃ-ಶುಭಾನ್ವಿತಃ। 


|| ಇತಿ ಮತ್ಚಥ್ಥೀಯ (56) ಪಕರಣಮ್‌। 

ಪ. ಛೇ -ಅಹಂ-ಶುಭಮೋಃ, ಯುಸ್‌। 

ಅ. ವೃ. -“ತದಸ್ಯಾಸ್ತ್ಯಸ್ಮಿನ್ನಿತಿ ಮತುಪ್‌” ಸೂತ್ರದಿಂದ ಮತುಪ್‌ ಶಬ್ದವನ್ನು 
ಬಿಟ್ಟು ಉಳಿದ ಪದಗಳು ಅನುವೃತ್ತವಾಗುತ್ತವೆ. ಹಾಗೆಯೇ “ಪ್ರತ್ಯಯಃ”, “ಪರಶ್ಚ”, 
“ಜಾಪ್‌ ಪ್ರಾತಿಪದಿಕಾತ್‌”, ಸಮರ್ಥಾನಾಮ್‌ ಪ್ರಥಮಾದ್ವಾ” ಮತ್ತು “ತದ್ದಿತಾಃ” 
ಎಂಬುವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -ಅಹಂ ಮತ್ತು ಶುಭಂ ಈ ಎರಡು ಅವ್ಯಯಗಳ ನಂತರ ಮತ್ತರ್ಥದಲ್ಲಿ 
ಯುಸ್‌ ಪ್ರತ್ಯಯವು ಬರುತ್ತದೆ. ಯುಸ್‌-ನಲ್ಲಿ "ಯು' ಮಾತ್ರ ಉಳಿಯುತ್ತದೆ. ಇದು 
"ಸಿತ್‌' ಆಗಿರುವುದರಿಂದ “ಸಿತಿಚ” ಸೂತ್ರದಿಂದ ಪದ ಸಂಜ್ಞೆಯನ್ನು ಪಡೆಯುತ್ತದೆ. 

ಉದಾ-ಅಹಂಯುಃ (ಅಹಂಕಾರ ಉಳ್ಳವನು) "ಅಹಂ ಅಸ್ಯ ಅಸ್ತಿ' ಎಂಬುದು 
ಲೌಕಿಕ ವಿಗ್ರಹ ವಾಕ್ಯ. ಅಹಂ ಎಂಬುದು "ಮ'ಕಾರಾನ್ಷ ಅವ್ಯಯ. ಇದರ ಪರದಲ್ಲಿ 
ಪ್ರಕೃತ ಸೂತ್ರದಿಂದ ಯುಸ್‌ (ಯು) ಪ್ರತ್ಯಯವು ಬರುತ್ತದೆ. ಅಹಮ್‌4ಯು ಎಂದಿದ್ದಾಗ, 
ಇದಕ್ಕೆ ಪದಸಂಜ್ಞೆ ಇರುವುದರಿಂದ "ಮ'ಕಾರಕ್ಕೆ “ಮೋನುಸ್ಥಾರಃ” ಎಂಬ ಸೂತ್ರದಿಂದ 
ಅನುಸ್ವಾರ ಬಂದು, ಅದಕ್ಕೆ “ವಾ ಪದಾನ್ನಸ್ಯ” ಎಂಬುದರಿಂದ ವಿಕಲ್ಲದಿಂದ ಪರಸವರ್ಣ 
ಬಂದು ಅಹಂ೦ಯುಃ ಎಂದು ಉಕಾರನ್ತ ಶಬ್ದವಾಗುತ್ತದೆ. ಪರಸವರ್ಣ ಬಾರದ 
ಪಕ್ಷದಲ್ಲಿ ಅನುಸ್ವಾರವೇ ಉಳಿಯುತ್ತದೆ. ಆಗ ಅಹಂಯುಃ ಎಂದು ರೂಪವು 
ಸಿದ್ಧವಾಗುತ್ತದೆ. 

ಉದಾ-ಶುಭಂಯುಃ-(ಮಂಗಳ ಸ್ವಭಾವಳ್ಳವನು)-ಇದರ ಪ್ರಕ್ರಿಯೆಯು ಹಿಂದಿನಂತೆ 
ಇರುತ್ತದೆ. ಆದ್ದರಿಂದ ಪರಸವರ್ಣ ಬಂದಾಗ ಶುಭಂಯುಃ ಎಂಬ ಉಕಾರನ್ತ 
ಶಬ್ದವಾಗುತ್ತದೆ. ಪರಸವರ್ಣ ಬಾರದಿದ್ದಾಗ ಶುಭಂಯುಃ ಎಂದು ರೂಪವು 
ಸಿದ್ಧವಾಗುತ್ತದೆ. 

(ಮತ್ತಥೀಯ (56) ಪಕರಣವು ಮುಗಿಯುತು) 


ಪಕರಣ-5'7: ಪ್ರಾಲ್ಪಿಶೀಯಾಃ 


(ಸೂ. ಸಂ. 1198-1219) 
(ವಿಭಕ್ತಿ ಸಂಜ್ಞೆಯನ್ನು ವಿಧಿಸುವ ಸೂತ್ರ) 

ಸೂತ್ರ-119೨-ಪ್ರಾಧ್ವಿಕೋ ವಿಥಕ್ತಿಃ(5.3.1) 

ವೃತ್ತಿ-ದಿಕ್ಕಬ್ಬೇಭ್ಯಃ ಇತ್ಯತಃ ಪ್ರಾಕ್‌ ವಕ್ಷ್ಯಮಾಣಾಃ ಪ್ರತ್ಯಯಾಃ ವಿಭಕ್ತಿಸಂಜ್ಜಾ 
ಸ್ಯುಃ 

ಪ. ಛೇ-ಪ್ರಾಕ್‌, ದಿಶಃ, ವಿಭಕ್ತಿ 

ಅರ್ಥ -“ದಿಕ್‌ಛಭ್ಯಃ ಸಪ್ತಮೀಪಣ್ಬುಮೀಪ್ರಥಮಾಭ್ಯೋ ದಿಕ್‌ದೇಶಕಾಲೇಷ್ಟಸ್ತಾತಿಃ” 
ಎಂಬ ಸೂತ್ರಕ್ಕಿಂತ ಪೂರ್ವದಲ್ಲಿ ಹೇಳಲಾಗಿರುವ ಪ್ರತ್ಯಯಗಳಿಗೆ ವಿಭಕ್ತಿಸಂಜ್ಞೆಯು 
ಬರುತ್ತದೆ. ಇದರಿಂದ “ನ ವಿಭಕ್ತೌ ತುಸ್ಮಾ” ಎಂಬ ಸೂತ್ರದಿಂದ ಆಗುವ ಇತ್ವ 
ನಿಷೇಧ ಮತ್ತು “ತ್ಯದಾದೀನಾಮಃ” ಸೂತ್ರದಿಂದ ಬರುವ ಅತ್ವ ಮೊದಲಾದವುಗಳೇ 
ಈ ಸೂತ್ರದ ಪ್ರಯೋಜನವಾಗಿದೆ. 

(ಪ್ರಾಗ್ದಿಪೀಯ-ಅಧಿಕಾರ ಸೂತ್ರ) 

ಸೂತ್ರ-120೦.-ಕಿಂ-ಸರ್ವನಾಮ-ಬಹುಭ್ಯೋತದ್ದ್ಯಾದಿಭ್ಯಚ(5.3.2) 

ವೃತ್ತಿ -ಕಿಮಃ ಸರ್ವನಾಮ್ನಃ ಬಹುಶಬ್ದಾಚ್ಛೇತಿ ಪ್ರಾಗ್ನಿಶಃ ಅಧಿಕ್ರಿಯತೇ। 

ಪ.ಛೇ -ಕಿ೦-ಸರ್ವನಾಮ-ಬಹುಭ್ಯಃ, ಅದ್ವ್ಯಾದಿಭ್ಯಃ 

ಅ.ವೃ.-“ಪ್ರಾಗ್ದಿಶೋ ವಿಭಕ್ತಿ” ಎಂಬ ಸೂತ್ರದಿಂದ ಪ್ರಾಕ್‌ ಮತ್ತು ದಿಶಃ ಎಂಬ 
ಪದಗಳು ಅನುವೃತ್ತವಾಗುತ್ತವೆ. “ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ ಪ್ರಾತಿಪದಿಕಾತ್‌”, 
ಸಮರ್ಥಾನಾಮ್‌ ಪ್ರಥಮಾದ್ದಾ” ಮತ್ತು “ತದ್ದಿತಾಃ” ಎಂಬುವು ಅಧಿಕಾರ 
ಸೂತ್ರಗಳಾಗಿವೆ. “ದಿಕ್‌ಛಬ್ಬೇಭ್ಯಃ...” ಸೂತ್ರದವರೆಗೆ ಕಿಮ, ಸರ್ವನಾಮ್ನಃ ಬಹು 
ಶಬ್ದಾತ್‌, ಈ ಮೂರು ಪ೦ಚಮ್ಯನ್ತ ಶಬ್ದಗಳು ಅನುವೃತ್ತವಾಗುತ್ತವೆ. 

ಅರ್ಥ -'ದ್ವಿ'ಮೊದಲಾದವುಗಳಿಂಗಿತ ಭಿನ್ನವಾದ ಸರ್ವನಾಮ ಸಂಜ್ಞೆಯನ್ನು 
ಹೊಂದಿದ ಶಬ್ದಗಳು, ಕಿಮ್‌ ಶಬ್ದ ಮತ್ತು ಬಹು ಶಬ್ದ ಇವುಗಳಿಗಿಂತ ಪರದಲ್ಲೇ 
ಪ್ರಾಗ್ದಿಶೀಯ ಪ್ರತ್ಯಯಗಳು ಬರುತ್ತವೆ ಎಂದು ಅಧಿಕಾರಮಾಡಲಾಗಿದೆ. 

(ತಸಿಲ್‌-ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ-12೦1.-ಪಣ್ಣುಮ್ಯಾಸ್ತಸಿಲ್‌।(5.3.7) 

ವೃತ್ತಿ -ಪಳ್ಜುಮ್ಯಾನ್ವೇಭ್ಯಃ ಕಿಮಾದಿಭ್ಯಃ ತಸಿಲ್‌ ವಾ ಸ್ಯಾತ್‌। 

ಪ. ಛೇ -ಪಳ್ಳುಮ್ಯಾಃ, ತಸಿಲ್‌। 

ಅ.ವೃ.-“ಕಿ೦-ಸರ್ವನಾಮ-ಬಹುಬಭ್ಯೋಂದ್ವಾದಿಭ್ಯಃ” ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ”, “ಪರಶ್ಚ”, “ಜಸ್ಯಾಪ್‌ ಪ್ರಾತಿಪದಿಕಾತ್‌”, 


ಪ್ರಾಗ್ರಿಕೀಯಾಃ 1421 


ಸಮರ್ಥಾನಾಮ್‌ ಪ್ರಥಮಾದ್ವಾ” ಮತ್ತು “ತದ್ಧಿ. ತಾಃ” ಎಂಬುವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ-"ದ್ಧಿ' ಮೊದಲಾದ ಶಬ್ದಗಳಿಗಿಂತ ಭಿನ್ನವಾದ ಪಳ್ಳುಮ್ಯನ್ತ, ಕಿಮ್‌ , 
ಸರ್ವನಾಮ ಮತ್ತು ಬಹು ಮೊದಲಾದ ಪ್ರಾತಿಪದಿಕಗಳ ನಂತರ ವೈಕಲ್ಲಿಕವಾಗಿ 
ತಸಿಲ್‌ ಪ್ರತ್ಯಯವು ಬರುತ್ತದೆ. ತಸಿಲ್‌-ನಲ್ಲಿ ತಸ್‌ ಮಾತ್ರ ಉಳಿಯುತ್ತದೆ. 
“ನವಿಭಕೌತುಸ್ಟಾ” ಎಂಬ ಸೂತ್ರದಿಂದ ತಸ್‌ -ನಲ್ಲಿರುವ ಸ್‌ ಕಾರಕ್ಕೆ ಇತ್ವ ಸಂಜ್ಞೆಯು 
ನಿಷೇಧಿಸಲಾಗಿದೆ. 

(ಕು ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ-12೦2.-ಕು ತಿಹೋಃ(7.2.104) 

ವೃತ್ತಿ -ಕಿಮಃ ಕುಃ ಸ್ಯಾತ್‌ ತಾದೌ ಹಾದೌ ಚ ವಿಭಕೌ ಪರತಃ ಕುತಃಕಸ್ಕಾತ್‌। 

ಅ. ವೃ.-“ಅಷ್ಟನ ಆವಿಭಕ್ತೌ” ಎಂಬ ಸೂತ್ರದಿಂದ ವಿಭಕ್ತೌ ಎಂಬ ಪ್ರತ್ಯಯವು 
ಮತ್ತು “ಕಿಮಃಕಃ” ಎಂಬ ಸೂತ್ರದಿಂದ ಕಿಮಃ ಎಂಬ ಪದವು ಅನುವೃತ್ತವಾಗುತ್ತದೆ. 
“ಯಸ್ಮಿನ್‌ ವಿಧಿಃ ತದಾದಾವಲ್ಲಹಣೇ” ಎಂಬ ಸೂತ್ರದಿಂದ ತದಾದಿವಿಧಿಯಿರಿದ 
ತ-ಕಾರಾದಿ ಮತ್ತು ಥ-ಕಾರಾದಿ ಎಂದು ಅರ್ಥ ಮಾಡಲಾಗುತ್ತದೆ. 

ಅರ್ಥ -ತ್‌-ಕಾರಾದಿ ಮತ್ತು ಹ್‌-ಕಾರಾದಿ ಪ್ರತ್ಯಯಗಳ ಪರದಲ್ಲಿದ್ದಾಗ ಕಿಮ್‌ 
ಶಬ್ದದ ಸ್ಥಾನದಲ್ಲಿ “ಕು ಎಂಬ ಆದೇಶವು ಸರ್ವಾದೇಶವಾಗಿ ಬರುತ್ತದೆ. (ಇದು 
ಕಿಮಃಕಃ ಎ೦ಬ ಸೂತ್ರಕ್ಕೆ ಅಪವಾದವಾಗಿದೆ.) 

ಉದಾ-ಕುತಃ ಮತ್ತು ವೈಕಲ್ಪಿಕ ರೂಪ ಕಸ್ಮಾತ್‌ (ಎಲ್ಲಿಂದ)-ಕಿಮ್‌ ಶಬ್ದ! ಕ್ಕೆ ತಸ್‌ 
ಪ್ರತ್ಯಯ ಪರದಲ್ಲಿದ್ದಾಗ ತ-ಕಾರಾದಿ ಪ್ರತ್ಯಯವು ಪರದಲ್ಲಿದ್ದು ವಿಭಕ್ತಿ ಸಂಜ್ಞೆಯನ್ನು 
ಹೊಂದಿದೆ. ಆದ್ದರಿಂದ ಕಿಮ್‌ ಗೆ "ಕು' ಆದೇಶವು ಬಂದು ಕುತಃ ಎಂದು ರೂಪವು 
ಸಿದ್ಧವಾಗಿದೆ. ಕುತಃ ಎಂಬುದು ಸ್ವರಾದಿ ಗಣದಲ್ಲಿ ಪಠಿತವಾಗಿದ್ದು ಅವ್ಯಯ ಸಂಜ್ಞೆಯನ್ನು 
ಪಡೆದಿದೆ. ಈ ಪ್ರತ್ಯಯವು (ತಸಿಲ್‌) ವೈಕಲ್ಪಿಕವಾಗಿರುವುದರಿಂದ, ತದಭಾವ ಪಕ್ಷದಲ್ಲಿ 
ಕಸ್ಮಾತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

(ಇಶ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ-!2೦3.-ಇದಮ ಇಶ್‌।(5.3.3) 

ವೃತ್ತಿ -ಪ್ರಾಗ್ನಿಶೀಯೇ ಪರೇ। ಇತಃ, ಅಸ್ಮಾತ್‌! 

ಪ. ಛೇ -ಇದಮಃ, ಇಶ್‌। 

ಅ. ವೃ. -“ಪ್ರಾಗ್ದಿಶೋ ವಿಭಕ್ತಿ” ಎಂಬ ಸೂತ್ರದಿಂದ ಪ್ರಾಕ್‌ ಮತ್ತು ದಿಶಃ 
ಎಂಬ ಪದಗಳು ಅನುವೃತ್ತವಾಗುತ್ತವೆ. 

ಅರ್ಥ -ಪ್ರಾಗ್ದಿಶೀಯ ಪ್ರತ್ಯಯವು ಪರದಲ್ಲಿದ್ದಾಗ ಇದಮ್‌ ಶಬ್ದಕ್ಕೆ ಇಶ್‌ ಎಂಬುದು 
ಸರ್ವಾದೇಶವಾಗಿ ಬರುತ್ತದೆ. 


1422 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ-ಇತಃ ಮತ್ತು ವೈಕಲ್ಪಿಕ ರೂಪ ಅಸ್ಮಾತ್‌-(ಇಲ್ಲಿಂದ) ಅಸ್ಮಾತ್‌ ಎಂಬುದು 
ಲೌಕಿಕವಿಗ್ರಹ. ಇದಮ್‌..ಜಸಿ ಎಂಬುದು ಅಲೌಕಿಕವಿಗ್ರಹ ವಾಕ್ಯ “ಪಣ್ಣುಮ್ಯಾಸ್ಟಸಿಲ್‌” 
ಎಂಬ ಸೂತ್ರದಿಂದ ತಸಿಲ್‌(ತಸ್‌) ಪ್ರತ್ಯಯವು ಬಂದು, ಇದಮ್‌. ಜಸಿ- ತಸ್‌ 
ಎ೦ದಿದ್ದಾಗ, ಪ್ರಾತಿಪದಿಕವಾದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ?” 
ಎಂಬುದರಿಂದ ಸುಪ್‌ ಲೋಪವಾಗಿ ಇದಮ್‌+ತಸ್‌ ಎಂದಿರುತ್ತದೆ. ಪ್ರಕೃತ ಸೂತ್ರದಿಂದ 
ಇಶ್‌(ಇ) ಸರ್ವಾದೇಶವಾಗಿ ಬಂದು ಇ+ತಸ್‌-ಇತಸ್‌ ಎಂದಾಗುತ್ತದೆ. ಇದನ್ನು 
ಸುಬಂತ ಮಾಡಿ ಮತ್ತು ಅವ್ಯಯ ಮಾಡಿದಾಗ “ಅವ್ಯಯಾದಾಪ್‌ಸುಪಃ” ಎಂಬ 
ಸೂತ್ರದಿಂದ ಸುಪ್‌-ಲೋಪವಾಗುತ್ತದೆ. ಸ್‌-ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು 
ಇತಃ ಎಂದು ರೂಪ ಸಿದ್ಧವಾಗುತ್ತದೆ. ತಸಿಲ್‌ ಪ್ರತ್ಯಯವು ವೈಕಲ್ಲಿಕವಾಗಿರುವುದರಿಂದ 
ತದಭಾವ ಪಕ್ಷದಲ್ಲಿ ಅಸ್ಮಾತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 


(ಅನ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ 1೭೦4.-ಅನ್‌।(5.3.5) 

ವೃತ್ತಿ -ಏತದಃ ಪ್ರಾಗ್ನಿಶೀಯೇ। ಅನೇಕಾಲ್ವ್ವಾತ್‌ ಸರ್ವಾದೇಶಃ। ಅತಃ ಅಮುತಃ। 
ಯತಃ ತತಃ ಬಹುತಃ ದ್ವ್ಯಾದೇಸ್ತು ದ್ವಾಭ್ಯಾಮ್‌। 

ಅ. ವ್ಯ-“ಏತದಃ” ಎಂಬ ಸೂತ್ರ ಮತ್ತು “ಪ್ರಾಗ್ದಿಶೋ ವಿಭಕ್ತಿಃ” ಎಂಬ ಸೂತ್ರದಿಂದ 
ಪ್ರಾಗ್ದಿಶಃ ಎಂಬ ಪದಗಳು ಅನುವೃತ್ತವಾಗುತ್ತವೆ. “ಪ್ರತ್ಯಯಃ” ಮತ್ತು “ಪರಶ್ಚ” 
ಎಂಬ ಪದಗಳು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -ಪ್ರಾಗ್ದಿಶೀಯ ಪ್ರತ್ಯಯಗಳು ಪರದಲ್ಲಿದ್ದಾಗ, ಏತದ್‌ ಶಬ್ದ ಕೆ ಅನ್‌ 
ಆದೇಶವು ಬರುತ್ತದೆ. ಅನ್‌ ವರ್ಣದಲ್ಲಿ ಯಾವ ವರ್ಣವು ಲೋಪವಾಗುವುದಿಲ್ಲ. 

ಉದಾ-ಅತಃ ಮತ್ತು ವೈಕಲ್ಲಿಕ ರೂಪ ಏತಸ್ಮಾತ್‌-(ಇದರಿಂದ)-ಏತತ್‌- ಜಸಿ 
ಎಂಬಲ್ಲಿ “ಪಣ್ಞಾಮ್ಯಾಸ್ಪಸಿಲ್‌” ಎಂಬ ಸೂತ್ರದಿಂದ ತಸಿಲ್‌(ತಸ್‌) ಪ್ರತ್ಯಯವು ಬಂದು, 
ಏತದ್‌-ಜಸಿ-ತಸ್‌ ಎಂದಿದ್ದಾಗ, ಪ್ರಾತಿಪದಿಕವಾದ ಮೇಲೆ, “ಸುಪೋಧಾತು 
ಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌-ಗೆ ಲೋಪ ಬಂದು, ಪ್ರಕೃತ ಸೂತ್ರದಿಂದ 
ಏತದ್‌ ಶಬ್ದಕ್ಕೆ ಅನ್‌ ಸರ್ವಾದೇಶವಾಗಿ ಬಂದು, ಅನ್‌--ತಸ್‌ ಎಂದಿರುತ್ತದೆ. “ನಲೋಪಃ 
ಪ್ರಾತಿಪದಿಕಾನ್ತಸ್ಯ” ಎಂಬ ಸೂತ್ರದಿಂದ ನ-ಕಾರಕ್ಕೆ ಲೋಪ ಬಂದು, ಅತಸ್‌ 
ಎಂದಿರುತ್ತದೆ. “ಅವ್ಯಯಾದಾಪ್‌ ಸುಪಃ” ಎಂಬ ಸೂತ್ರದಿಂದ ಸುಪ್‌ ಲೋಪವಾಗಿ 
"ಸ್‌'ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು, ಅತಃ ಎಂದು ರೂಪವು ಸಿದ್ಧವಾಗುತ್ತದೆ. 
ತಸಿಲ್‌(ತಸ್‌) ಪ್ರತ್ಯಯ ಬಾರದ ಪಕ್ಷದಲ್ಲಿ ಏತಸ್ಮಾತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಅಮುತಃ ಮತ್ತು ವೈಕಲ್ಲಿಕ ರೂಪ ಅಮುಷ್ಕಾತ್‌-(ಇದರಿಂದ)-ಅದಸ್‌--ಜಸಿ 
ಎಂದಿದ್ದಾಗ, ಹಿಂದಿನಂತೆ ಪ್ರಕ್ರಿಯೆ ನಡೆದು ತದಸ್‌. ಜಸಿ ತಸ್‌ ಎಂದಿದ್ದಾಗ, 
ಹಿಂದಿನಂತೆ ಸುಪ್‌ ಲೋಪವಾಗಿ, ಅದಸ್‌4ತಸ್‌ ಎಂದಿದ್ದಾಗ, ತಸ್‌-ಗೆ ವಿಭಕ್ತಿಸಂಜ್ಞೆ 
ಇರುವುದರಿಂದ “ತ್ಯದಾದೀನಾಮಃ"” ಎ೦ಬ ಸೂತ್ರದಿಂದ ಸ್‌-ಕಾರಕ್ಕೆ "ಅ' ಕಾರವು 


ಪ್ರಾಗ್ಟಿಕೀಯಾಃ 1423 


ಆದೇಶವಾಗಿ ಬಂದು, ಅದ. ಅ*-ತಸ್‌ ಎಂದಿರುತ್ತದೆ. ಅದ.-ಅ ಎಂಬಲ್ಲಿ 
“ಅತೋಗುಣೇ” ಎಂಬುದರಿಂದ ಪರರೂಪವು ಬಂದು ಅದ--ತಸ್‌ ಎಂದಿರುತ್ತದೆ. 
“ಅದಸೋ*ಸೇರ್ದಾದು ದೋ ಮಃ” ಎಂಬ ಸೂತ್ರದಿಂದ ಉ-ಕಾರ ಮ-ಕಾರಗಳು 
ಬಂದು, ಅಮುತಸ್‌ ಎಂದಿರುತ್ತದೆ. “ಅವ್ಯಯಾದಾಪ್‌ ಸುಪಃ” ಎಂಬುದರಿಂದ 
ಸುಪ್‌ ಗೆ ಲೋಪ ಬಂದು ಸ್‌-ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು ಅಮುತಃ 
ಎಂದು ರೂಪವು ಸಿದ್ಧವಾಗುತ್ತದೆ. ವೈಕಲ್ಪಿಕವಾಗಿ ತಸಿಲ್‌(ತಸ್‌)ಪ್ರತ್ಯಯ ಬಾರದ 
ಪಕ್ಷದಲ್ಲಿ ಅಮುಷ್ಕಾತ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಯತಃ, ತತಃ ಬಹುತಃ,-(ಯಾವದರ ದೆಸೆಯಿಂದ)-ಯದ್‌ ಶಬ್ದದ 
ಮೇಲೆ ತಸಿಲ್‌ ಬಂದು ಯದ್‌--ತಸ್‌ ಎಂದಿರುತ್ತದೆ. “ತ್ಯದಾದೀನಾಮಃ” ಎಂಬುದರಿಂದ 
ಅತ್ವ ಮತ್ತು ಪರರೂಪಗಳು ಬಂದ ಮೇಲೆ ಯತಃ ಎಂದಾಗುತ್ತದೆ. ವೈಕಲ್ಲಿಕವಾದ 
ರೂಪ ಯಸ್ಮಾತ್‌ ಎಂದಿರುತ್ತದೆ. ತತ್‌ ಶಬ್ದದ ಮೇಲೆ ತಸಿಲ್‌ ಬಂದು, ಹಿಂದಿನಂತೆಯೇ 
ಪ್ರಕ್ರಿಯೆ ನಡೆದು, ತತಃ ಎಂದಾಗಿದೆ. ತಸ್ಮಾತ್‌ ಎಂಬುದು ವೈಕಲ್ಪಿಕ ರೂಪ. ಬಹು 
ಶಬ್ದದ ಮೇಲೆ ತಸಿಲ್‌ ಬಂದು ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು, ಬಹುತಃ 
ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ದ್ವ್ಯಾದೇಸ್ತು ದ್ವಾಭ್ಯಾಮ್‌-(ಎರಡು ಪದಾರ್ಥಗಳ ದೆಸೆಯಿಂದ- 
ಪಳ್ಚುಮ್ಯಂತಾರ್ಥ)-'ದ್ವಿ' ಮೊದಲಾದ ಶಬ್ದಗಳು ಸರ್ವನಾಮಗಳಾದರೂ 
“ಕಿ೦ಸರ್ವನಾಮ...ಅದ್ವ್ಯಾದಿಭ್ಯಃ” ಎಂಬ ಸೂತ್ರದಿ೦ದ ನಿಷೇಧವಾಗಿರುವುದರಿಂದ 
ತಸಿಲ್‌ ಮೊದಲಾದ ಪ್ರತ್ಯಯಗಳು ಬರುವುದಿಲ್ಲ. ದ್ವಾಭ್ಯಾಮ್‌ ಮೊದಲಾದ ಪಣ್ಳುಮ್ಯಂತ 
ರೂಪಗಳು ಮಾತ್ರ ಇರುವವು. 

(ತಸಿಲ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-12೦ರ.-ಪರ್ಯಜಭ್ಯಾಂ ಚ (5.3.೨) 

ವೃತ್ತಿ -ಆಭ್ಯಾಂ ತಸಿಲ್‌ ಸ್ಯಾತ್‌! ಪರಿತಃ ಸರ್ವತಃ ಇತ್ಯರ್ಥಃ ಅಭಿತಃ॥। ಉಭಯತಃ 
ಇತ್ಯರ್ಥಃ 

ಪ. ಛೇ -ಪರಿ-ಅಭಿಭ್ಯಾಂ, ಚ। 

ಅ.ವೃ.-“ಪಳ್ಳುಮ್ಯಾಸ್ತಸಿಲ್‌” ಎಂಬ ಸೂತ್ರದಿಂದ ತಸಿಲ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ?, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌” ಮತ್ತು “ತದ್ಭಿತಾಃ” 
ಎ೦ಬುವು ಅಧಿಕಾರ ಸೂತ್ರಗಳು. 

ಅರ್ಥ -ಪರಿ ಮತ್ತು ಅಭಿ ಎಂಬ ಈ ಅವ್ಯಯಗಳ ನಂತರ ತಸಿಲ್‌ ಪ್ರತ್ಯಯವು 
ಬರುವುದು. 

ಉದಾ-ಪರಿತಃ-(ಸುತ್ತಲೂ(ಎಲ್ಲಕಡೆಯಿಂದ))-ಪ್ರಕೃತ ಸೂತ್ರದಿಂದ ಪರಿ ಎಂಬ 
ಅವ್ಯಯದ ನಂತರ ತಸಿಲ್‌ ಪ್ರತ್ಯಯವು ಬಂದು, ಪರಿ--ತಸ್‌.- ಸು ಎಂದಿದ್ದಾಗ, 
ಅವ್ಯಯದ ಕಾರಣದಿಂದ ಸು ಗೆ ಲೋಪಬಂದು, ಸ್‌-ಕಾರಕ್ಕೆ ರುತ್ವ ವಿಸರ್ಗಗಳು 


1424 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಬಂದು ಪರಿತಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಅಭಿತಃ-(ಎರಡು. ಕಡೆಯಲ್ಲೂ)-ಪ್ರಕೃತ ಸೂತ್ರದಿಂದ ಅಭಿ ಎಂಬ 
ಅವ್ಯಯದ ನಂತರ ತಸಿಲ್‌ ಪ್ರತ್ಯಯ ಬಂದು ಅಭಿತಸ್‌*ಸು ಎಂದಿದ್ದಾಗ, ಅವ್ಯಯದ 
ಕಾರಣದಿಂದ "ಸು' ಲೋಪವಾಗಿ ಅಂತ್ಯ "ಸ್‌' ಕಾರಕ್ಕೆ ರುತ್ವ ವಿಸರ್ಗಗಳು ಬಂದು, 
ಅಭಿತಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಉಭಯತಃ (ಎರಡು ಕಡೆಯಲ್ಲೂ)-ಈ ರೂಪವು ಕೂಡ ಹಿಂದಿನಂತೆ 


ಸಿದ್ಧ ವಾಗುತ್ತದೆ. 


(ತ್ರಲ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-12೦6:-ಸಪ್ರಮ್ಯಾಸ್ತಲ್‌।(5.3.10) 

ವೃತ್ತಿ -ಕುತ್ರ । ಯತ್ರ । ತತ್ರ । ಬಹುತ್ರ । 

ಪ. ಛೇ -ಸಪ್ತಮ್ಯಾಃ ತ್ರಲ್‌ । 

ಅ. ವೃ.-್‌ಕಿಮ್‌ ಸರ್ವನಾಮಬಹುಭ್ಯೋದ್ವ್ಯಾದಿಭ್ಯಃ” ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ"”ಪ್ರತ್ಯಯಃ”, “ಪರಶ್ಚ”, “ಜ್ಯಾಪ್‌ಪ್ರಾತಿಪದಿಕಾತ್‌” ಮತ್ತು “ತದ್ಭಿತಾಃ” 
ಎಂಬುವು ಅಧಿಕಾರ ಸೂತ್ರಗಳು. 

ಅರ್ಥ -ಸಪ್ತಮ್ಯಂತಗಳಾದ ಕಿಮ್‌ ಮೊದಲಾದ ಶಬ್ದಗಳ ನಂತರ ಪ್ರಕೃತ 
ಸೂತ್ರದಿಂದ ತ್ರಲ್‌(ತ್ರ) ಪ್ರತ್ಯಯವು ಬರುತ್ತದೆ. 

ಉದಾ-ಕುತ್ರ (ಎಲ್ಲಿ) -ಸಪ್ತಮ್ಕಂತ ಕಿಮ್‌ ಶಬ್ದದ ನಂತರ ಪ್ರಕೃತ ಸೂತ್ರದಿಂದ 
ತ್ರಲ್‌ತ್ರು ಪ್ರತ್ಯಯವು ಬಂದು, ಪ್ರಾತಿಪದಿಕತ್ವ ಬಂದ ಮೇಲೆ ಸುಪ್‌ ಲೊಪವಾಗಿ 
“ಕುತಿಹೋಃ” ಎಂಬ ಸೂತ್ರದಿಂದ ಕಿಮ್‌ ಶಬ್ದಕ್ಕೆ "ಕು' ಆದೇಶ ಬಂದು ಕುತ್ರ ಎಂಬ 
ರೂಪವು ಸಿದ್ಧವಾಗುತ್ತದೆ. 

ಉದಾ-ಯತ್ರ, ತತ್ರ, ಬಹುತ್ರ ಇದೇ ರೀತಿಯಲ್ಲಿ ಈ ಶಬ್ದಗಳ ಮೇಲೆ ತ್ರಲ್‌ 
ಪ್ರತ್ಯಯವು ಬಂದು ಯತ್ರ, ತತ್ರ ಮತ್ತು ಬಹುತ್ರ ಎಂಬ ರೂಪಗಳು ಬರುತ್ತವೆ. 

ಸೂಚನೆ-ಯದ್‌-ತದ್‌ ಶಬ್ದಗಳಿಗೆ “ತ್ಯದಾದಿನಾಮಃ” ಸೂತ್ರದಿಂದ ಅತ್ವ ಮತ್ತು 
ಪರರೂಪಗಳು ಬಂದಿರುತ್ತವೆ. 

(ಹ-ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-12೦7.-ಇದಮೋ ಹಃ(5.3.1) 

ವೃತ್ತಿ -ತಲೋತಪವಾದಃ ಇಹ। 

ಪ. ಛೇ -ಇದಮಃ ಹಃ 

ಅ. ವೃ.-“ಸಪ್ತಮ್ಯಾಸ್ತಲ್‌” ಎಂಬ ಸೂತ್ರದಿಂದ ಸಪ್ತಮ್ಯಾಃ ಎಂಬ ಪದವು 
ಅನುವೃತ್ತವಾಗುತ್ತದೆ. ಪ್ರತ್ಯಯಃ, ಪರಶ್ಚ, ಜ್ಯಾಪ್‌ಪ್ರಾತಿಪದಿಕಾತ್‌ ಮತ್ತು ತದ್ಭಿತಾಃ 


ಪ್ರಾಗ್ಪಿಕೀಯಾಃ 1425 


ಎ೦ಬುವು ಅಧಿಕಾರ ಸೂತ್ರಗಳು. 

ಅರ್ಥ -ಸಪ್ಪಮ್ಯಂತ ಇದಮ್‌ ಶಬ್ದದ ನಂತರ "ಹ' ಪ್ರತ್ಯಯವು ಬರುತ್ತದೆ. 

ವಿಶೇಷ-ಈ ಸೂತ್ರವು “ಸಪ್ತಮ್ಯಾಸ್ತಲ್‌” ಎಂಬ ಸೂತ್ರಕ್ಕೆ ಅಪವಾದವಾಗಿದೆ. 

- ರಿತ 

ಉದಾ-ಇಹ (ಇಲ್ಲಿ) ಇದಮ್‌--ಜಿ ಎಂಬುದು ಅಲೌಕಿಕ ವಿಗ್ರಹ ಪ್ರಕೃತ ಸೂತ್ರದಿಂದ 
'ಹ' ಪ್ರತ್ಯಯವು ಬಂದುಇದಮ್‌--ಹ ಎಂದಿದ್ದಾಗ, ಪ್ರಾತಿಪದಿಕ ಸಂಜ್ಞೆ ಬಂದ 
ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌ ಲೋಪವಾಗಿ 
“ಇದವು ಇಷಃ” ಎಂಬ ಸೂತ್ರದಿಂದ ಇಷ್‌(ಇ) ಆದೇಶ ಬಂದು ಇಹ ಎಂಬ 
ರೂಪವು ಸಿದ್ಧವಾಗುತ್ತದೆ. 

(ಅತ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-12೦8.-ಕಿಮೊೋಆತ್‌।(5.3.12) 

ವೃತ್ತಿ:-ವಾ-ಗ್ರಹಣ೦ ಅಪಕೃಷ್ಯತೇ । ಸಪ್ತಮ್ಯನ್ಮಾತ್‌ ಕಿಮಃ ಅದ್ವಾ ಸ್ಕಾತ್‌ । ಪಕ್ಷೇ 
ತ್ರಲ್‌। 

ಪ. ಛೇ -ಕಿಮಃ ಅತ್‌ । 

ಅ.ವೃ:-“ವಾಹಚಛದಿಸಿ” ಎಂಬ ಸೂತ್ರದಿಂದ "ವಾ' ಎಂಬ ಪದವು ಅಪಕರ್ಷ 
ಮಾಡಲಾಗಿದೆ. ಪ್ರತ್ಯಯಃ, ಪರಶ್ಚ, ಜ್ಯಾಪ್‌ಪ್ರಾತಿಪದಿಕಾತ್‌ ಮತ್ತು ತದ್ದಿತಾಃ ಎಂಬುವು 
ಅಧಿಕಾರ ಸೂತ್ರಗಳು. 

ಅರ್ಥ :-ಸಪ್ತಮ್ಯನ್ತತವಾದ ಕಿಮ್‌ ಶಬ್ದದ ನಂತರ ಅತ್‌(ಆ) ಪ್ರತ್ಯಯವು 
ವೈಕಲ್ಪಿಕವಾಗಿ ಬರುತ್ತದೆ. ಈ ಪ್ರತ್ಯಯವನ್ನು ಸೇರಿಸಿದ ಮೇಲೆ ಪ್ರಾತಿಪದಿಕತ್ವ ಬಂದು, 
ಸುಪ್‌ ಲೋಪವಾದ ಮೇಲೆ ಕಿಮ್‌.-ಅ ಎಂದಿದ್ದಾಗ- 

(ಕ್ವ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ-1209. ಕ್ವಾತಿ(7.2.1೦೮) 

ವೃತ್ತಿ -ಕಿಮಃ ಕ್ವಾದೇಶಃ ಸ್ಕಾದತಿ! ಕ್ವ, ಕುತ್ರ । 

ಪ. ಛೇ -ಕ್ಷಃ ಅತಿ । 

ಅ. ವೃ.-“ಕಿಮಃ ಕಃ” ಎಂಬ ಸೂತ್ರದಿಂದ ಕಃ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ -ಅತ್‌ ಪ್ರತ್ಯಯವು ಪರದಲ್ಲಿದ್ದಾಗ ಕಿಮ್‌ ಶಬ್ದಕ್ಕೆ ಕ್ವ ಆದೇಶವು ಬರುತ್ತದೆ. 

ಉದಾ-ಕ್ವ, ಕುತ್ರ (ಎಲ್ಲಿ)-ಕಿಮ್‌ +ಜಸಿ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. 
ಇಲ್ಲಿ ಬರಬೇಕಾದ ತ್ರಲ್‌ ಪ್ರತ್ಯಯವನ್ನು ಬಾಧಿಸಿ “ಕಿಮೋತತ್‌” ಎಂಬ ಸೂತ್ರದಿಂದ 
ಅತ್‌(ಆ) ಬಂದು, ಪ್ರಕೃತ ಸೂತ್ರದಿಂದ ಕಿಮ್‌ ಗೆ ಕ್ವ ಆದೇಶ ಬಂದು ಕ್ವ. ಅ 
ಎಂದಿರುತ್ತದೆ. ಕ್ವ ಎಂಬಲ್ಲಿರುವ "ಭ' ಸಂಜ್ಞೆಯನ್ನು ಪಡೆದಿರುವ "ಅ' ಕಾರಕ್ಕೆ 
“ಯಸ್ಯೇತಿಚ” ಎಂಬುದರಿಂದ ಲೋಪ ಬಂದು, ಕ್ಟ್‌* ಅಕ್ವ ಎಂದಾಗುತ್ತದೆ. "ಸು' 


1426 ಲಘುಸಿದ್ಧಾ೦ಂತ ಕೌಮುದೀ-ಉತ್ತರಾರ್ಧ 


ಮೊದಲಾದವುಗಳನ್ನು ಸೇರಿಸಿದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” ಎಂಬ 
ಸೂತ್ರದಿಂದ ಸುಪ್‌ ಲೋಪವಾಗಿ ಕ್ವ ಎಂದು ರೂಪವು ಸಿದ್ಧವಾಗುತ್ತದೆ. ಅತ್‌ (ಆ) 
ಪ್ರತ್ಯಯವು ಬಾರದ ಪಕ್ಷದಲ್ಲಿ "ತ್ರ' ಪ್ರತ್ಯಯವೇ ಬಂದು ಕಿಮ್‌ ಗೆ ಕು ಆದೇಶ 
ಬ೦ದಾಗ ಕುತ್ರ ಎಂಬ ರೂಪವು ಸಿದ್ಧವಾಗುತ್ತದೆ. 


(ತಸಿಲ್‌ ಮೊದಲಾದವುಗಳನ್ನು ವಿಧಿಸುವ ಸೂತ್ರ) 
ಸೂತ್ರ-1210.-ಇತರಾಭ್ಯೋಃಪಿ ದೃಶ್ಯನ್ತೇ।(೮.3.14) 

ವೃತ್ತಿ -ಪಣ್ಟಮೀ-ಸಪ್ತಮೀತರ ವಿಭಕ್ತ ಸ ಅಪಿ ತಸಿಲಾದಯಃ ದೃಶ್ಯನ್ನೇ | ದೃಶಿ 
ಗ್ರಹಣಾತ್‌ ಭವದಾದಿಯೋಗ ಏವ । ಸ ಭವಾನ್‌ | ತತೋ ಭವಾನ್‌ । ತತ್ರ 
ಭವಾನ್‌ । ತಂ ಭವನ್ತಮ್‌। ತತೋ ಭವನ್ನಮ್‌ । ತತ್ರ ಭವನ್ತಮ್‌। ಏವಂ ದೀರ್ಫಾಯುಃ, 
ದೇವಾನಾಂ ಪ್ರಿಯಃ ಆಯುಷ್ಮಾನ್‌! 

ಪ. ಛೇ -ಇತರಾಭ್ಯಃ, ಅಪಿ । 

ಅ. ವೃ.-“ಪಳ್ಜುಮ್ಯಾಸ್ತಸಿಲ್‌” ನತ್ತು “ಸಪ್ತಮ್ಯಾಸ್ತಲ್‌” ಮೊದಲಾದ ಸೂತ್ರಗಳಿಂದ 
ಕ್ರಮವಾಗಿ ತಸಿಲ್‌ ಮತ್ತು ತ್ರಲ್‌ ಶಬ್ದಗಳು `ಅನುಷ್ಛೆತ್ತವಾಗುತ್ತವೆ. ಪ್ರತ್ಯಯಃ, ಪರಶ್ಚ 
ಜ್ಯಾಪ್‌ಪ್ರಾತಿಪದಿಕಾತ್‌ ಮತ್ತು ತದ್ದಿತಾಃ ಎಂಬುವು ಅಧಿಕಾರ ಸೂತ್ರಗಳು. 

ಅರ್ಥ-ಪಣ್ಣುಮೀ ಮತ್ತು ಸಪ್ತಮೀಗಳಿಗಿಂತ ಭಿನ್ನವಾದ ಕಿಮ್‌ ಮೊದಲಾದ 
ಶಬ್ದಗಳ ನಂತರವೂ ಕೂಡಾ ತಸಿಲ್‌ ಮೊದಲಾದ ಪ್ರತ್ಯಯಗಳು ಕಾಣಿಸಿಕೊಳ್ಳುತ್ತವೆ. 

ದೃಶ್ಯನ್ನೇ ಎಂದು ಹೇಳಿರೊಣದರಿಂದ ಭವತ್‌-ಶಬ್ದಾದಿಗಳ ಜೊತೆಗೆ 
ಸಂಬಂಧವಿದ್ದಾಗ ಮಾತ್ರ, ಪ್ರಕೃತ ಸೂತ್ರವು ಪ್ರವತ್ತಿಸುತ್ತದೆ ಎಂದು ವಾರ್ತಿಕಕಾರರ 
ಅಭಿಪ್ರಾಯ ಅಂದರೆ ಭವದಾದಿ ಶಬ್ದಗಳ ಅನುಪ್ರಯೋಗವಾದಾಗ ಮಾತ್ರ ಕಿಮ್‌ 


ಮೊದಲಾದ ಶಬ್ದಗಳ ಜೊತೆಗೆ ತಸಿಲ್‌ ಮೊದಲಾದ ಪ್ರಯೋಗವು ಆಗುವುದು 
ಕಂಡು ಬರುತ್ತದೆ ಎಂದು ಅರ್ಥ. 


ಉದಾ-"ಸ ಭವಾನ್‌' ಎಂದು ಹೇಳುವಾಗ ಭವತ್‌ ಶಬ್ದದ ಜೊತೆಗೆ 
ಸಂಬಂಧವಿರುವಾಗ ತತ್‌ ಶಬ್ದದ ಪ್ರಥಮಾನ್ನವು ಪ್ರಯೋಗಿಸಲಾಗಿದೆ. ಅಂತಹ 
ತದ್‌ ಶಬ್ದಗಳಿಗೆ ತಸಿಲ್‌, ತ್ರಲ್‌ ಪ್ರತ್ಯಯಗಳನ್ನು ಸೇರಿಸಿ "ತತೋ ಭವಾನ್‌' , "ತತ್ರ 
ಭವಾನ್‌” ಎಂದು ಕೂಡ ಪ್ರಯೋಗಿಸಬಹುದು. ಈ ಪ್ರಯೋಗಳಿಗೂ ಕೂಡಾ “ಸ 
ಭವಾನ್‌' ಎಂದೇ ಅರ್ಥ. ಇದೇ ರಿತೀಯಲ್ಲಿ "ತಂ ಭವನ್ತಮ್‌' ಇತ್ಯಾದಿಗಳಲ್ಲಿ 
ದ್ವಿತಿಯಾಂತವಾದ ತತ್‌ ಶಬ್ದಕ್ಕೆ ತಸಿಲ್‌ ಮತ್ತು ತ್ರಲ್‌ ಪ್ರತ್ಯಯಗಳನ್ನು ಸೇರಿಸಿ "ತಂ 
ಭವನ್ನಮ್‌', “ತತ್ರ ಭವನ್ನಮ್‌' ಇತ್ಯಾದಿ ಪ್ರಯೋಗಗಳನ್ನು ಮಾಡಬಹುದು. ಆದರೆ 
“ತಂ ಭವನ್ನಮ್‌' ಎಂಬ ಅರ್ಥವೇ ಅಲ್ಲಿಯೂ ಇರುತ್ತದೆ. 

ಇದೇ ರಿತಿಯಲ್ಲಿ "ಸ ದೀರ್ಫಾಯುಃ' ಎಂಬುದಕ್ಕೆ ಬದಲಾಗಿ “ತತೋ 
ದೀರ್ಫಾಯುಃ', “ತತ್ರ ದೀರ್ಫಾಯುಃ' ಎಂದೂ, ಮತ್ತು "ಸ ದೇವಾನಾಂ ಪ್ರಿಯಃ' 
ಎಂಬುದಕ್ಕೆ ಬದಲಾಗಿ "ತತೋ ದೇವಾನಾಂ ಪ್ರಿಯಃ' "ತತ್ರ ದೇವಾನಾಂ ಪ್ರಿಯಃ” 


ಪ್ರಾಗ್ಪಿಕೀಯಾಃ 1427 


ಎಂದೂ ಹಾಗೇಯೇ "ಸ ಆಯುಷ್ಠಾನ್‌' ಎಂಬುದಕ್ಕೆ ಬದಲಾಗಿ "ತತ ಆಯುಷ್ಠಾನ್‌', 
“ತತ್ರ ಆಯುಷ್ಕಾನ್‌' ಎಂದೂ ಹೇಳಬಹುದು. 

(ದಾ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1211.-ಸವೆಣ್ಟಕಾನ್ಯ-ಕಿ೦-ಯತ್ತದಃ ಕಾಲೇ ದಾ।(5.3.15) 

ವೃತ್ತಿ -ಸಪ್ತಮ್ಯನ್ನೇಭ್ಯಃ ಕಾಲಾರ್ಥೇಭ್ಯಃ ಸ್ವಾರ್ಥೇ ದಾ ಸ್ಯಾತ್‌। 

ಅ. ವೃ. -್‌ಸಪ್ತಮ್ಯಾಸ್ಟ್ರಲ್‌” ಎಂಬ ಸೂತ್ರದಿಂದ ತ್ರಲ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. ಪ್ರತ್ಯಯಃ, ಪರಶ್ಚ, ಜ್ಯಾಪ್‌ಪ್ರಾತಿಪದಿಕಾತ್‌ ಮತ್ತು ತದ್ಧಿತಾಃ 
ಎಂಬುವು ಅಧಿಕಾರ ಸೂತ್ರಗಳು. 

ಅರ್ಥ -ಸಮ್ಹನ್ಯವಾದ ಕಾಲಾರ್ಥಕ ಸರ್ವ ಏಕ, ಅನ್ಯ, ಕಿಮ್‌ ಯತ್‌, ಮತ್ತು 
ತದ್‌ ಶಬ್ದಗಳ ನಂತರ ಸ್ವಾರ್ಥದಲ್ಲಿ “ದಾ' ಪ್ರತ್ಯಯವು ಬರುತ್ತದೆ.-ಕಾಲಾರ್ಥವನ್ನು 
ಹೇಳುವಾಗ. 

(ಸ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ-1212.-ಸರ್ವಸ್ಯ ಸೋ*ನ್ಯತರಸ್ಯಾಂ ದಿ (೮.9.6) 

ವೃತ್ತಿ -ದಾದೌ ಪ್ರಾಗ್ದಿಶೀಯೇ ಸರ್ವಸ್ಯ ಸಃ ವಾ ಸ್ಯಾತ್‌। ಸರ್ವಸ್ಮಿನ್‌ ಕಾಲೇ- 
ಸದಾ। ಸರ್ವದಾ। ಅನ್ಯದಾ। ಕದಾ। ಯದಾ। ತದಾ। ಕಾಲೇ ಕಿಮ್‌-ಸವತ್ರ ದೇಶೇ । 

ಪ. ಛೇ -ಸರ್ವಸ್ಯ, ಸಹ, ಅನ್ಯತರಸ್ಕಾಂ, ದಿ । 

ಅರ್ಥ -ದಕಾರಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ ಸರ್ವ ಶಬ್ದಕ್ಕೆ "ಸ' ಆದೇಶವು 
ಬರುತ್ತದೆ. 

ಉದಾ:-ಸದಾ । ಸರ್ವದಾ-(ಯಾವಾಗಲೂ)-"ಸರ್ವಸ್ಮಿನ್‌' ಎಂಬುದು ಲೌಕಿಕ 
ವಿಗ್ರಹ ವಾಕ್ಯ. ಸರ್ವ--ಜಿ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಇಲ್ಲಿ “ಸವೆ್ಯಕಾನ್ಯ- 
ಕಿ೦-ಯತ್ತದಃ ಕಾಲೇ ದಾ” ಎಂಬ ಸೂತ್ರದಿಂದ "ದಾ' ಪ್ರತ್ಯಯವು ಬಂದು, ಪ್ರಾತಿಪದಿಕ 
ಸಂಜ್ಞೆ ಬಂದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ?” ಎಂಬುದರಿಂದ, "ಸುಪ್‌' 
ಗೆ "ಲುಕ್‌' ಬಂದು, "ದಾ' ಪರದಲ್ಲಿದ್ದಾಗ ಪ್ರಕೃತ ಸೂತ್ರದಿಂದ "ಸರ್ವ' ಶಬ್ದಕ್ಕೆ "ಸ' 
ಆದೇಶ ಬಂದು ಸ*ದಾ- ಸದಾ ಎಂದಾಗುತ್ತದೆ. ಇದಕ್ಕೆ "ಸು' ಸೇರಿಸಿದಾಗ ಅದಕ್ಕೆ 
ಲುಕ್‌ ಬಂದು, ಸದಾ ಎ೦ಬ ರೂಪವೇ ಉಳಿಯುತ್ತದೆ. "ದಾ' ಆದೇಶವು ಬಾರದ 
ಪಕ್ಷದಲ್ಲಿ ಸರ್ವದಾ ಎಂದು ರೂಪವು ಸಿದ್ಧವಾಗುತ್ತದೆ. 

ಇದೇ ತರಹ ಏಕದಿಂದ ಏಕದಾ, ಅನ್ಯದಿ೦ದ ಅನ್ಯದಾ ಎಂದು "ಕಿಮ್‌' ಗೆ “ಕ' 
ಆದೇಶ ಬಂದಾಗ ಕದಾ ಎಂದು ರೂಪವಾಗುತ್ತವೆ. 

ಯತ್‌ ಮತ್ತು ತದ್‌ ಶಬ್ದಗಳಿಗೆ ಅತ್ವ ಮೊದಲಾದವುಗಳನ್ನು ಮಾಡಿದ ಮೇಲೆ 
ಯದಾ ತದಾ ಎಂದು ರೂಪಗಳು ಸಿದ್ದವಾಗುತ್ತವೆ. 

“ಸರ್ವೈಕಾನ್ಯ-ಕಿಂ-ಯತ್ತದಃ ಕಾಲೇ ದಾ” ಎಂಬ ಸೂತ್ರದಲ್ಲಿ ಕಾಲೇ ಎಂಬ 


1426 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಮೊದಲಾದವುಗಳನ್ನು ಸೇರಿಸಿದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ” ಎಂಬ 
ಸೂತ್ರದಿಂದ ಸುಪ್‌ ಲೋಪವಾಗಿ ಕ್ವ ಎಂದು ರೂಪವು ಸಿದ್ಧವಾಗುತ್ತದೆ. ಅತ್‌ (ಆ) 
ಪ್ರತ್ಯಯವು ಬಾರದ ಪಕ್ಷದಲ್ಲಿ “ತ್ರ' ಪ್ರತ್ಯಯವೇ ಬಂದು ಕಿಮ್‌ ಗೆ ಕು ಆದೇಶ 


ಬ೦ದಾಗ ಕುತ್ರ ಎಂಬ ರೂಪವು ಸಿದ್ಧವಾಗುತ್ತದೆ. 
(ತಸಿಲ್‌ ಮೊದಲಾದವುಗಳನ್ನು ವಿಧಿಸುವ ಸೂತ್ರ) 
ಸೂತ್ರ-1210.-ಇತರಾಭ್ಯೋಃಹಿ ದೃಶ್ಯನ್ತೇ।(೮.3.14) 

ವೃತ್ತಿ -ಪಳ್ಳುಮೀ-ಸಪ್ತಮೀತರ ವಿಭಕ್ತ್ಯನ್ನಾ ಅಪಿ ತಸಿಲಾದಯಃ ದೃಶ್ಯನ್ನೇ | ದೃಶಿ 
ಗ್ರಹಣಾತ್‌ ಭವದಾದಿಯೋಗ ಏವ | ಸ ಭವಾನ್‌ । ತತೋ ಭವಾನ್‌ । ತತ್ರ 
ಭವಾನ್‌ । ತಂ ಭವನ್ತಮ್‌। ತತೋ ಭವನ್ನಮ್‌ । ತತ್ರ ಭವನ್ತಮ್‌। ಏವಂ ದೀರ್ಫಾಯುಃ, 
ದೇವಾನಾಂ ಪ್ರಿಯಃ ಆಯುಷ್ಮಾನ್‌! 

ಪ.ಛೇ -ಇತರಾಭ್ಯಃ, ಅಪಿ । 

ಅ. ವೃ.-”“ಪಣ್ಗಾಮ್ಯಾಸ್ಪಸಿಲ್‌” ನತ್ತು “ಸಪ್ತಮ್ಯಾಸ್ತಲ್‌” ಮೊದಲಾದ ಸೂತ್ರಗಳಿಂದ 
ಕ್ರಮವಾಗಿ ತಸಿಲ್‌ ಮತ್ತು ತ್ರಲ್‌ ಶಬ್ದಗಳು ಅನುಪ್ಠೆತ್ರವಾಗುತ್ತವೆ. ಪ್ರತ್ಯಯಃ, ಪರಶ್ವ, 
ಜ್ಯಾಪ್‌ಪ್ರಾತಿಪದಿಕಾತ್‌ ಮತ್ತು ತದ್ದಿತಾಃ ಎಂಬುವು ಅಧಿಕಾರ ಸೂತ್ರಗಳು. 

ಅರ್ಥ-ಪಣ್ಞುಮೀ ಮತ್ತು ಸಪ್ತಮೀಗಳಿಗಿಂತ ಭಿನ್ನವಾದ ಕಿಮ್‌ ಮೊದಲಾದ 
ಶಬ್ದಗಳ ನಂತರವೂ ಕೂಡಾ ತಸಿಲ್‌ ಮೊದಲಾದ ಪ್ರತ್ಯಯಗಳು ಕಾಣಿಸಿಕೊಳ್ಳುತ್ತವೆ. 

ದೃಶ್ಯನ್ತೇ ಎಂದು ಹೇಳಿರೊಣದರಿಂದ ಭವತ್‌-ಶಬ್ದಾದಿಗಳ ಜೊತೆಗೆ 
ಸಂಬಂಧವಿದ್ದಾಗ ಮಾತ್ರ, ಪ್ರಕೃತ ಸೂತ್ರವು ಪ್ರವತ್ತಿಸುತ್ತದೆ ಎಂದು ವಾರ್ತಿಕಕಾರರ 
ಅಭಿಪ್ರಾಯ ಅಂದರೆ ಭವದಾದಿ ಶಬ್ದಗಳ ಅನುಪ್ರಯೋಗವಾದಾಗ ಮಾತ್ರ ಕಿಮ್‌ 


ಮೊದಲಾದ ಶಬ್ದಗಳ ಜೊತೆಗೆ ತಸಿಲ್‌ ಮೊದಲಾದ ಪ್ರಯೋಗವು ಆಗುವುದು 
ಕಂಡು ಬರುತ್ತದೆ ಎಂದು ಅರ್ಥ. 


ಉದಾ-"ಸ ಭವಾನ್‌' ಎಂದು ಹೇಳುವಾಗ ಭವತ್‌ ಶಬ್ದದ ಜೊತೆಗೆ 
ಸಂಬಂಧವಿರುವಾಗ ತತ್‌ ಶಬ್ದದ ಪ್ರಥಮಾನ್ನವು ಪ್ರಯೋಗಿಸಲಾಗಿದೆ. ಅಂತಹ 
ತದ್‌ ಶಬ್ದಗಳಿಗೆ ತಸಿಲ್‌, ತಲ್‌ ಪ್ರತ್ಯಯಗಳನ್ನು ಸೇರಿಸಿ "ತತೋ ಭವಾನ್‌' , “ತತ್ರ 
ಭವಾನ್‌' ಎಂದು ಕೂಡ ಪ್ರಯೋಗಿಸಬಹುದು. ಈ ಪ್ರಯೋಗಳಿಗೂ ಕೂಡಾ "ಸ 
ಭವಾನ್‌' ಎಂದೇ ಅರ್ಥ. ಇದೇ ರಿತೀಯಲ್ಲಿ “ತಂ ಭವನ್ತಮ್‌' ಇತ್ಯಾದಿಗಳಲ್ಲಿ 
ದ್ವಿತಿಯಾಂತವಾದ ತತ್‌ ಶಬ್ದಕ್ಕೆ ತಸಿಲ್‌ ಮತ್ತು ತ್ರಲ್‌ ಪ್ರತ್ಯಯಗಳನ್ನು ಸೇರಿಸಿ “ತಂ 
ಭವನ್ತಮ್‌', “ತತ್ರ ಭವನ್ನಮ್‌' ಇತ್ಯಾದಿ ಪ್ರಯೋಗಗಳನ್ನು ಮಾಡಬಹುದು. ಆದರೆ 
"ತಂ ಭವನ್ನಮ್‌' ಎಂಬ ಅರ್ಥವೇ ಅಲ್ಲಿಯೂ ಇರುತ್ತದೆ. 

ಇದೇ ರಿತಿಯಲ್ಲಿ "ಸ ದೀರ್ಫಾಯುಃ' ಎಂಬುದಕ್ಕೆ ಬದಲಾಗಿ “ತತೋ 
ದೀರ್ಫಾಯುಃ', "ತತ್ರ ದೀರ್ಫಾಯುಃ' ಎಂದೂ, ಮತ್ತು "ಸ ದೇವಾನಾಂ ಪ್ರಿಯಃ” 
ಎಂಬುದಕ್ಕೆ ಬದಲಾಗಿ “ತತೋ ದೇವಾನಾಂ ಪ್ರಿಯಃ' “ತತ್ರ ದೇವಾನಾಂ ಪ್ರಿಯಳ” 


ಪ್ರಾಗ್ರಿಕೀಯಾಃ 1427 


ಎಂದೂ ಹಾಗೇಯೇ "ಸ ಆಯುಷ್ಮಾನ್‌” ಎಂಬುದಕ್ಕೆ ಬದಲಾಗಿ "ತತ ಆಯುಷ್ಮಾನ್‌”, 
“ತತ್ರ ಆಯುಷ್ಮಾನ್‌' ಎಂದೂ ಹೇಳಬಹುದು. 

(ದಾ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1211.-ಸವೆಣ್ಯಕಾನ್ಯ-ಕಿ೦-ಯತ್ತದಃ ಕಾಲೇ ದಾ।(5.3.15) 

ವೃತ್ತಿ -ಸಪ್ತಮ್ಯನ್ನೇಭ್ಯಃ ಕಾಲಾರ್ಥೇಭ್ಯಃ ಸ್ಟಾರ್ಥೇ ದಾ ಸ್ಯಾತ್‌। 

ಅ. ವೃ. -*ಸಪ್ತಮ್ಯಾಸ್ಟ್ರಲ್‌” ಎಂಬ ಸೂತ್ರದಿಂದ ತ್ರಲ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. ಪ್ರತ್ಯಯಃ ಪರಶ್ವ, ಜ್ಯಾಪ್‌ಪ್ರಾತಿಪದಿಕಾತ್‌ ಮತ್ತು ತದ್ಭಿತಾಃ 
ಎಂಬುವು ಅಧಿಕಾರ ಸೂತ್ರಗಳು. 

ಅರ್ಥ -ಸಮ್ಹನ್ಯವಾದ ಕಾಲಾರ್ಥಕ ಸರ್ವ ಏಕ, ಅನ್ಯ, ಕಿಮ್‌ ಯತ್‌, ಮತ್ತು 
ತದ್‌ ಶಬ್ದಗಳ ನಂತರ ಸ್ವಾರ್ಥದಲ್ಲಿ "ದಾ' ಪ್ರತ್ಯಯವು ಬರುತ್ತದೆ.-ಕಾಲಾರ್ಥವನ್ನು 
ಹೇಳುವಾಗ. 

(ಸ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ-1212.-ಸರ್ವಸ್ಯ ಸೊಆನ್ಯತರಸ್ಯಾಂ ದಿ 1(5.3.6) 

ವೃತ್ತಿ -ದಾದೌ ಪ್ರಾಗ್ದಿಶೀಯೇ ಸರ್ವಸ್ಯ ಸಃ ವಾ ಸ್ಯಾತ್‌। ಸರ್ವಸ್ಮಿನ್‌ ಕಾಲೇ- 
ಸದಾ। ಸರ್ವದಾ। ಅನ್ಯದಾ। ಕದಾ। ಯದಾ। ತದಾ। ಕಾಲೇ ಕಿಮ್‌-ಸವತ್ರ ದೇಶೇ । 

ಪ. ಛೇ -ಸರ್ವಸ್ಯ, ಸಹ, ಅನ್ಯತರಸ್ಯಾಂ, ದಿ । 

ಅರ್ಥ -ದಕಾರಾದಿ ಪ್ರತ್ಯಯಗಳು ಪರದಲ್ಲಿದ್ದಾಗ ಸರ್ವ ಶಬ್ದಕ್ಕೆ "ಸ' ಆದೇಶವು 
ಬರುತ್ತದೆ. 

ಉದಾ:-ಸದಾ । ಸರ್ವದಾ-(ಯಾವಾಗಲೂ)-"ಸರ್ವಸ್ಮಿನ್‌' ಎಂಬುದು ಲೌಕಿಕ 
ವಿಗ್ರಹ ವಾಕ್ಯ. ಸರ್ವ. ಜಿ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಇಲ್ಲಿ “ಸರ್ವೈಕಾನ್ಯ- 
ಕಿ೦-ಯತ್ತದಃ ಕಾಲೇ ದಾ” ಎಂಬ ಸೂತ್ರದಿಂದ “ದಾ' ಪ್ರತ್ಯಯವು ಬಂದು, ಪ್ರಾತಿಪದಿಕ 
ಸಂಜೆಬಂದ ಮೇಲೆ “ಸುಪೋಧಾತುಪ್ರಾತಿಪದಿಕಯೋಃ?” ಎಂಬುದರಿಂದ, "ಸುಪ್‌' 
ಗೆ "ಲುಕ್‌' ಬಂದು, "ದಾ' ಪರದಲ್ಲಿದ್ದಾಗ ಪ್ರಕೃತ ಸೂತ್ರದಿಂದ "ಸರ್ವ' ಶಬ್ದಕ್ಕೆ "ಸ' 
ಆದೇಶ ಬಂದು ಸ*ದಾ* ಸದಾ ಎಂದಾಗುತ್ತದೆ. ಇದಕ್ಕೆ "ಸು' ಸೇರಿಸಿದಾಗ ಅದಕ್ಕೆ 
ಲುಕ್‌ ಬಂದು, ಸದಾ ಎಂಬ ರೂಪವೇ ಉಳಿಯುತ್ತದೆ. "ದಾ' ಆದೇಶವು ಬಾರದ 
ಪಕ್ಷದಲ್ಲಿ ಸರ್ವದಾ ಎಂದು ರೂಪವು ಸಿದ್ಧವಾಗುತ್ತದೆ. 

ಇದೇ ತರಹ ಏಕದಿಂದ ಏಕದಾ, ಅನ್ಯದಿಂದ ಅನ್ಯದಾ ಎಂದು "ಕಿಮ್‌' ಗೆ "ಕ' 
ಆದೇಶ ಬಂದಾಗ ಕದಾ ಎಂದು ರೂಪವಾಗುತ್ತವೆ. 

ಯತ್‌ ಮತ್ತು ತದ್‌ ಶಬ್ದಗಳಿಗೆ ಅತ್ವ ಮೊದಲಾದವುಗಳನ್ನು ಮಾಡಿದ ಮೇಲೆ 
ಯದಾ ತದಾ ಎಂದು ರೂಪಗಳು ಸಿದ್ದವಾಗುತ್ತವೆ. 

“ಸರ್ವೈಕಾನ್ಯ-ಕಿ೦-ಯತ್ತದಃ ಕಾಲೇ ದಾ” ಎಂಬ ಸೂತ್ರದಲ್ಲಿ ಕಾಲೇ ಎಂಬ 


1428 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಶಬ್ದವು ಪಠಿತವಾಗಿರುವುದರಿಂದ ದೇಶಾರ್ಥವು ಪ್ರತಿಯಮಾನವಾದಾಗ "“ದಾ' 
ಪ್ರತ್ಯಯವು ಬರುವದಿಲ್ಲಾ. ಉದಾ-ಸವತ್ರ ದೇಶೇ. 


(ಹೀಲ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1213.-ಇದಮೋ ರ್ಜಿಲ್‌। (5.3.16) 

ವೃತ್ತಿ -ಸಪ್ಪ್ತಮ್ಯಾನ್ಹಾತ್‌ ಕಾಲೇ ಇತ್ಯೇವ । 

ಪ. ಛೇ -ಇದಮಃ, ರ್ಜಲ್‌ । 

ಅ. ವೃ.-“ಸರ್ವೈಕಾನ್ಯ-ಕಿ೦-ಯತ್ತದಃ ಕಾಲೇ ದಾ” ಎಂಬ ಸೂತ್ರದಿಂದ ಕಾಲೇ 
ಎಂಬ ಶಬ್ದವು ಅನುವೃತ್ತವಾಗುತ್ತದೆ. “ಸಪ್ತಮ್ಯಾಸ್ಟಲ್‌” ಎಂಬ ಸೂತ್ರದಿಂದ ಸಪ್ತಮ್ಯಾಃ 
ಎ೦ಬ ಪದವು ಅನುವೃತ್ತವಾಗುತ್ತದೆ. ಮತ್ತು ಪ್ರತ್ಯಯಃ, ಪರಶ್ವ, ಜ್ಯಾಪ್‌ಪ್ರಾತಿಪದಿಕಾತ್‌ 
ಮತ್ತು ತದ್ಧಿತಾಃ ಎಂಬುವು ಅಧಿಕಾರ ಸೂತ್ರಗಳು. 

ಅರ್ಥ -ಕಾಲಾರ್ಥದಲ್ಲಿ ಉಪಯುಕ್ತವಾದ ಸಪ್ತಮ್ಯನ್ತ ಇದಮ್‌ ಶಬ್ದದ ನಂತರ 
ರ್ಹಿಲ್‌ ಪ್ರತ್ಯಯವು ಬರುತ್ತದೆ. 


(ಏತ ಮತ್ತು ಇತ್‌ ಆದೇಶಗಳನ್ನು ವಿಧಿಸುವ ಸೂತ್ರ) 

ಸೂತ್ರ-1214.-ಏತೇತೌ ರಥೋಃ(೮.3.4) 

ವೃತ್ತಿ -ಇದಮ್‌ ಶಬ್ದಸ್ಯ ಏತ-ಇತ್‌ ಇತ್ಯಾದೇಶೌ ಸೌ ರೇಫಾದೌ ಥಕಾರಾದೌ 
ಚ ಪ್ರಾಗ್ದಿಶೀಯೇ ಪರೆ। ಅಸ್ಮಿನ್‌ ಕಾಲೇ-ಏತರ್ಹಿ। ಕಾಲೇ ಕಿಮ್‌-ಇಹ ದೇಶೇ! 

ಅ. ವ್ಯ. -“ಇದವು ಇಷಃ” ಎಂಬ ಸೂತ್ರದಿಂದ ಇದಮಃ ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರಾಗ್ದಿಶೋ ವಿಭಕ್ತಿ” ಎಂಬ ಸೂತ್ರದಿಂದ ಪ್ರಾಗ್ದಿಶಃ ಎಂಬ 
ಪದವು ಅನುವೃತ್ತವಾಗುತ್ತದೆ. ಪ್ರತ್ಯಯಃ ಎಂಬುದರ ವಚನ ವಿಪರಿಣಾಮ ಮಾಡಿ 
ಮತ್ತು ವಿಭಕ್ತಿ ವಿಪರಿಣಾಮ ಮಾಡಿದ ಮೇಲೆ ಪ್ರತ್ಯಯಯೋಃ ಎಂದಾಗುತ್ತದೆ. 

ಅರ್ಥ -ರೇಫಾದಿ ಮತ್ತು ಥಕಾರಾದಿ ಪ್ರಾಗ್ದಿಶಿಯ ಪ್ರತ್ಯಯವು ಪರದಲ್ಲಿದ್ದಾಗ 
ಇದಮ್‌ ಶಬ್ದಕ್ಕೆ ಏತ್‌ ಮತ್ತು ಇತ್‌ ಆದೇಶಗಳು ಬರುತ್ತವೆ. “ಇದವು ಇಷ” 
ಎಂಬ ಸೂತ್ರಕ್ಕೆ ಇದು ಅಪವಾದವಾಗಿದೆ. ಯಥಾಸಂಖ್ಯ ನಿಯಮದಿಂದ ರೇಫವು 
ಪರದಲ್ಲಿದ್ದಾಗ ಏತ್‌ ಆದೇಶ ಮತ್ತು ಥಕಾರಾದಿ ಪ್ರತ್ಯಯವು ಪರದಲ್ಲಿದ್ದಾಗ, ಇತ್‌ 
ಆದೇಶವು ಬರುತ್ತದೆ. ಅನೇಕಾಲ್‌ ಆಗಿರುವುದರಿ೦ದ ಎರಡರಲ್ಲೂ ಸರ್ವಾದೇಶವಾಗಿ 
ಬರುತದೆ. 


ಉದಾ-ಏತರ್ಹಿ-"ಅಸ್ಮಿನ್‌ ಕಾಲೇ' ಎಂಬ ಅರ್ಥದಲ್ಲಿ ಸಪ್ತಮ್ಯನ್ತವಾದ ಇದಮ್‌ 
ಶಬ್ದದ ನಂತರ ರ್ಹಿಲ್‌ ಪ್ರತ್ಯಯವು ಬರುತ್ತದೆ. ರ್ಹಿ ಎಂಬುದು ರೇಫಾದಿ 
ಪ್ರತ್ಯಯವಾಗಿರುವುದರಿ೦ದ ಇದಮ್‌ ಶಬ್ದಕ್ಕೆ ಪ್ರಕೃತ ಸೂತ್ರದಿಂದ ಏತ ಆದೇಶವು 
ಬಂದು ಏತರ್ಹ ಎ೦ಬ ರೂಪವು ಸಿದ್ಧವಾಗುತ್ತದೆ. 


ಕಾಲಾರ್ಥ ಉಪಯುಕ್ತವಾಗುವ ಇದಮ್‌ ಶಬ್ದದ ನಂತರ ರ್ಹಿಲ್‌ ಪ್ರತ್ಯಯವು 


ಪ್ರಾಗ್ಗಿಶೀಯಾಃ 1429 


ಬರುತ್ತದೆ ಎಂದು ಹೇಳಿರುವುದರಿಂದ ಅಸ್ಮಿನ್‌ ದೇಶೆ ಎಂಬರ್ಥದಲ್ಲಿ ಪ್ರಯುಕ್ತವಾಗುವ 
ಸಪ್ತಮ್ಯನ್ತವಾದ ಇದಮ್‌ ಶಬ್ದಕ್ಕಿಂತ “ಇದಮೋಮಃ” ಎ೦ಬ ಸೂತ್ರದಿಂದ ಹ 
ಪ್ರತ್ಯಯ ಬಂದ ಮೇಲೆ “ಇದವು ಇಷಃ” ಎಂಬ ಸೂತ್ರದಿಂದ ಈ ಆದೇಶವು 
ಸಿದ್ಧಿಸುತ್ತದೆ. 

ರಥೋಃ ಎಂಬಲ್ಲಿ “ಯಸ್ಮಿನ್‌ವಿಧಿಃ ತದಾದಾವಲ್ಪಹಣೇ” ಎಂಬ ಸೂತ್ರದಿಂದ 
ತದಾದಿ ವಿಧಿಯನ್ನು ಮಾಡಿ ರಾದೋ ಮತ್ತು ಥಾದೋ ಎಂಬ ರೂಪಗಳಾಗುತ್ತವೆ. 

(ಹಿಲ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1215.-ಅನದ್ಯತನೇ ಹ್ಹಿಲನ್ಯತರಸ್ಯಾಮ್‌।(೮.9.21) 

ವೃತ್ತಿ -ಕರ್ಹಿ ಕದಾ। ಯರ್ಹಿ ಯದಾ। ತರ್ಹಿ ತದಾ। 

ಪ. ಛೇ -ಅನದ್ಯತನೇ, ರ್ಹಿಲ್‌, ಅನ್ಯತರಸ್ಕಾಮ್‌ । 

ಅ. ವೃ.-“ಸಪ್ತಮ್ಯಾಸ್ತಲ್‌” ಎ೦ಬ ಸೂತ್ರದಿಂದ ಸಪ್ತಮ್ಯಾಃ ಎಂಬ ಪದವು 
ಅನುವೃತ್ತವಾಗುತ್ತದೆ. ಪ್ರತ್ಯಯಃ, ಪರಶ್ವ, ಜ್ಯಾಪ್‌ಪ್ರಾತಿಪದಿಕಾತ್‌ ಮತ್ತು ತದ್ಭಿತಾಃ 
ಎಂಬುವು ಅಧಿಕಾರ ಸೂತ್ರಗಳು. ಮತ್ತು “ಕಿಮ್‌ ಸರ್ವನಾಮಬಹುಭೋದ್ವಾ ಸದಿಭ್ಯಃ” 
ಎ೦ಬ ಸೂತ್ರವು ಅಧಿಕಾರ ಸೂತ್ರವಾಗಿವೆ. 

ಅರ್ಥ-ಅನದ್ಯತನ ಕಾಲದಲ್ಲಿ ಪ್ರಯುಕ್ತವಾಗುವ ಸಪ್ತಮ್ಯಂತ “ಮ್‌' ಮೊದಲಾದ 
ಶಬ್ದಗಳ ನಂತರ ವೈಕಲ್ಲಿಕವಾಗಿ ರ್ಹಿಲ್‌ ಪ್ರತ್ಯಯವು ಬರುತ್ತದೆ. 

ಉದಾ-1. ಕರ್ಹಿ 2. ಕದಾ (1.ಯಾವ ಅನದ್ಯತನ ಕಾಲದಲ್ಲಿ, 2.ಯಾವಾಗ) - 
“ಕಸ್ಮಿನ್‌ ಅನದ್ಯತನ ಕಾಲೇ” ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ ಕಿಮ್‌.ಜಿ ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ ರ್ಹಿಲ್‌(ರ್ಹಿ) ಪ್ರತ್ಯಯವು ಬಂದು ಕಿಮ್‌-ರ್ಹಿ ಎಂದಾಗುತ್ತದೆ. 
ಪ್ರಾದಿಶೀಯ ಪ್ರತ್ಯಯವು ವಿಭಕ್ತಿ ಸಂಜ್ಞೆಯನ್ನು ಹೊಂದಿರುವುದರಿಂದ “ಕಿಮಃ ಕಃ? 
ಎಂಬ ಸೂತ್ರದಿಂದ ಕಿಮ್‌ ಶಬ್ಧಕ್ಕೆ "ಕ' ಆದೇಶ ಬಂದು ಕರ್ಹಿ ಎಂದು ರೂಪವು 
ಸಿದ್ದವಾಗುತ್ತದೆ. ರ್ಹಿಲ್‌ ಪ್ರತ್ಯಯವು ಬಾರದ ಪಕ್ಷದಲ್ಲಿ "ದಾ' ಪ್ರತ್ಯಯವು ಬಂದು, 
ಕದಾ ಎಂದಾಗುತ್ತದೆ. 

ಇದೇ ರೀತಿಯಲ್ಲಿ ಸಪ್ತಮ್ಮಂತಗಳಾದ ಯದ್‌ ಮತ್ತು ತದ್‌ ಶಬ್ದಗಳ ನಂತರ 
ರ್ಹಿಲ್‌ ಪ್ರತ್ಯಯವು ಬಂದು “ತ್ಯದಾದೀನಾಮಃ” ಎಂಬ ಸೂತ್ರದಿಂದ ಅತ್ನವು ಬಂದು 
ಯರ್ಹಿ ಮತ್ತು ತರ್ಹಿ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. ರ್ಹಿಲ್‌ ಬಾರದ ಪಕ್ಷದಲ್ಲಿ 
ದಾಪ್ರತ್ಯಯವು ಬ೦ದು ಯದಾ ಮತ್ತು ತದಾ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 


(ಏತ ಮತ್ತು ಇತ ಆದೇಶಗಳನ್ನು ವಿಧಿಸುವ ಸೂತ್ರ) 


ಸೂತ್ರ-1216.-ಏತದಃ(5.3.5) 
ವೃತ್ತಿ -ಏತ, ಇತ, ಏತೌ ಸ್ತೋ ರೇಫಾದೌ ಥಾದೌ ಚ ಪ್ರಾಗ್ದಿಶೀಯೇ। ಏತಸ್ಮಿನ್‌ 


ಕಾಲೇ ಏತರ್ಹಿ। 


1430 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ.ವೃ.-ಏತೇತೌ ರಥೋಃ ಎ೦ಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ-ರೇಫಾದಿಯಾದ ಮತ್ತು ಥಕಾರಾದಿಯಾದ ಪ್ರಾಗ್ಗಿಶೀಯ ಪ್ರತ್ಯಯವು 
ಪರದಲ್ಲಿದ್ದಾಗ ಏತದ್‌ ಶಬ್ದಕ್ಕೆ ಏತ ಮತ್ತು ಇತ ಆದೇಶಗಳು ಬರುತ್ತವೆ. 

ಉದಾ:-ಏತರ್ಹಿ-ಏತಸ್ಮಿನ್‌ ಕಾಲೇ ಎಂಬರ್ಥದಲ್ಲಿ ಪೂರ್ವ ಸೂತ್ರದಿಂದ ರ್ಹಿಲ್‌ 
ಪ್ರತ್ಯಯವು ಬರುತ್ತದೆ. ಪ್ರಕೃತ ಸೂತ್ರದಿಂದ ಏತದ್‌ ಶಬ್ದಕ್ಕೆ ಏತ್‌ ಎಂಬ ಆದೇಶವು 
ಬಂದು ಏತರ್ಹಿ ಎಂಬ ರೂಪವು ಸಿದ್ಧಿಸುತ್ತದೆ. ಈ ರೀತಿಯಲ್ಲಿ ಏತರ್ಹಿ ಎಂಬುದು 
ಇದಮ್‌ ಶಬ್ದದಿಂದಲೂ ಮತ್ತು ಏತತ್‌ ಶಬ್ದದಿಂದಲೂ ಕೂಡಾ ರೂಪಗಳು 
ನಿಷ್ಠನ್ನವಾಗುವವು. ಅರ್ಥದಲ್ಲಿ ಯಾವ ವ್ಯತ್ಯಾಸವು ಇರುವುದಿಲ್ಲ. 
(ಥಾಲ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1217. ಪ್ರಕಾರವಚನೇ ಥಾಲ್‌ (5.3.23) 

ವೃತ್ತಿ -ಪ್ರಕಾರವೃತ್ತಿಭ್ಯಃ ಕಿಮಾದಿಭ್ಯಃ ಥಾಲ್‌ ಸ್ಯಾತ್‌ ಸ್ವಾರ್ಥೇ | ತೇನ ಪ್ರಕಾರೇಣ- 
ತಥಾ ಯಥಾ। 

ಅ. ವೃ. -ಪ್ರತ್ಯಯಃ, ಪರಶ್ವ, ಜ್ಯಾಪ್‌ಪ್ರಾತಿಪದಿಕಾತ್‌ ಮತ್ತು ತದ್ಭಿತಾಃ ಎಂಬುವು 
ಅಧಿಕಾರ ಸೂತ್ರಗಳು. ಮತ್ತು “ಕಿಮ್‌ ಸರ್ವನಾಮಬಹುಭೋದ್ವ್ವ್ಯಾದಿಭ್ಯಃ” ಎಂಬ 
ಸೂತ್ರವು ಅಧಿಕಾರ ಸೂತ್ರವಾಗಿದೆ. 

ಅರ್ಥ -"ಈ ಪ್ರಕಾರದಿಂದ' ಅಥವಾ "ಆ ಪ್ರಕಾರದಿಂದ' ಎಂಬ ರೀತಿಯನ್ನು 
ಬೋಧಿಸುವ “ಕಿಮಾದಿ' ಶಬ್ದಗಳ ನಂತರ ಸ್ವಾರ್ಥದಲ್ಲಿ ಥಾಲ್‌(ಥಾ) ಪ್ರತ್ಯಯವು 
ಬರುತ್ತದೆ. 

ಉದಾ-ತಥಾ-"ತೇನ ಪ್ರಕಾರೇಣ” ಎಂಬರ್ಥದಲ್ಲಿ ತದ್‌ ಶಬ್ದದ ನಂತರ 
ಥಾಲ್‌(ಥಾ) ಪ್ರತ್ಯಯವು ಬರುತ್ತದೆ. “ತ್ಯದಾದಿನಾಮಃ” ಎ೦ಬ ಸೂತ್ರದಿಂದ ಅತ್ವವು 
ಬಂದು ತಥಾ ಎಂದು ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ ಯದ್‌ ಶಬ್ದದ 
ನಂತರ ಥಾಲ್‌(ಥಾ) ಪ್ರತ್ಯಯವು ಬ೦ದ. ಯಥಾ ಎಂಬ ರೂಪವು ಸಿದ್ಧವಾಗುತ್ತದೆ. 

(ಥಮು (ಥಮ್‌) ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ 1218.-ಇದಮಸ್ಥಮುಃ(5.3.24) 

ವೃತ್ತಿ -ಥಾಲೋ*ಪವಾದಃ। 

ವಾ। ಏತದೋತಪಿ ವಾಚ್ಯ 

ಅನೇನ ಏತೇನ ವಾ ಪ್ರಕಾರೇಣ-ಇತ್ಯಮ್‌। 

ಪ. ಛೇ -ಇದಮಃ, ಥಮುಃ । 

ಅ. ವ್ಯ. -ಪ್ರತ್ಯಯಃ, ಪರಶ್ವ, ಜ್ಯಾಪ್‌ಪ್ರಾತಿಪದಿಕಾತ್‌ ಮತ್ತು ತದ್ದಿತಾಃ ಎಂಬುವು 
ಅಧಿಕಾರ ಸೂತ್ರಗಳು. 

ಅರ್ಥ -ಪ್ರಕಾರವಚನದಲ್ಲಿ ಇದಮ್‌ ಶಬ್ದದ ನಂತರ ಥಮು (ಥಮ್‌) ಪ್ರತ್ಯಯವು 


ಪ್ರಾಗ್ದಿಕೀಯಾಃ 1431 


ಬರುತ್ತದೆ. ಸೂಚನೆ-ಈ ಸೂತ್ರವು “ಪ್ರಕಾರವಚನೇ ಥಾಲ್‌” ಸೂತ್ರಕ್ಕೆ ಅಪವಾದವಾಗಿದೆ. 
ವಾ। ಏತದೋಪಪಿ ವಾಚ್ಯಃ - 

ಏತದ್‌ ಶಬ್ದದ ನಂತರವೂ ಪ್ರಕಾರವಚನಾರ್ಥದಲ್ಲಿ ಥಮು (ಥಮ್‌) ಪ್ರತ್ಯಯವು 
ಬರುತ್ತದೆ. 

ಉದಾ-ಇತ್ನ್ಸಮ್‌ (ಈ ಪ್ರಕಾರದಿಂದ)-“ಅನೇನ, ಏತೇನ ವಾ ಪ್ರಕಾರೇಣ” ಎಂಬುದು 
ಲೌಕಿಕ ವಿಗ್ರಹ. ಇದಮ್‌--ಟಾ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಪ್ರಕೃತ ಸೂತ್ರದಿಂದ 
ಥಮು (ಥಮ್‌) ಪ್ರತ್ಯಯ ಬಂದು, “ಏತೇತೌ ರಥೋಃ” ಎಂಬ ಸೂತ್ರದಿಂದ ಇತ್‌ 
ಆದೇಶಬ೦ದು ಇತ್ಯಮ್‌ ಎಂಬ ರೂಪವು ಸಿದ್ಧವಾಗುತ್ತದೆ. ಇದೇ ರೀತಿಯಲ್ಲಿ 
ಏತದ್‌ ಶಬ್ದ ನಂತರ ಪ್ರಕೃತ ವಾರ್ತಿಕದಿಂದ ಥಮು(ಥಮ್‌) ಪ್ರತ್ಯಯವು ಬಂದು 
ಏತದ್‌ ಶಬ್ದಕ್ಕೆ “ಎತದಃ ಇತ್‌” ಎಂಬ ಸೂತ್ರದಿಂದ “ಇತ್‌' ಆದೇಶ ಬರುವುದರಿಂದಲೂ 
ಇತ್ಸಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. ಅವ್ಯಯ ಸಂಜ್ಞೆ ಬಂದು ಸುಪ್‌ 
ಲೋಪವಾಗುತ್ತದೆ. 

(ಥಮು (ಥಮ್‌) ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1219.-ಕಿಮಪ್ಪ/(5.3.2೮) 

ವೃತ್ತಿ -ಕೇನ ಪ್ರಕಾರೇಣ-ಕಥಮ್‌! 

॥ ಇತಿ ಪ್ರಾಗ್ಪಿಕೀಯಾಃ (57) ಪ್ರಕರಣಮ್‌॥ 

ಪ. ಛೇ -ಕಿಮಃ ಚ । 

ಅ. ವೃ.-“ಪ್ರಕಾರವಚನೇ ಥಾಲ್‌” ಎಂಬ ಸೂತ್ರದಿಂದ ಪಣ್ಞಾಮಿ ವಿಭಕ್ತಿಗೆ 
ವಿಪರಿಣಾಮ ಮಾಡಿ "ಪ್ರಕಾರವಚನಾತ್‌' ಎಂಬ ಪದವು ಹಾಗೂ “ಇದಮಸ್ಕಮುಃ” 
ಎಂಬ ಸೂತ್ರದಿಂದ ಥಮು(ಥಮ್‌) ಎಂಬ ಪದವು ಅನುವೃತ್ತವಾಗುತ್ತದೆ. ಪ್ರತ್ಯಯಃ, 
ಪರಶ್ಚ, ಪ್ರಾಗ್ನಿಶೋವಿಭಕ್ತಿಃ, ಜ್ಯಾಪ್‌ಪ್ರಾತಿಪದಿಕಾತ್‌ ಮತ್ತು ತದ್ಧಿತಾಃ ಎಂಬುವು ಅಧಿಕಾರ 
ಸೂತ್ರಗಳು. 

ಅರ್ಥ-ಪ್ರಕಾರವಚನಾರ್ಥದಲ್ಲಿ ಕಿಮ್‌ ಶಬ್ದದ ನಂತರ ಥಮು (ಥಮ್‌) ಪ್ರತ್ಯಯವು 
ಬರುತ್ತದೆ. 

ಉದಾ-ಕಥಮ್‌ (ಯಾವ ಪ್ರಕಾರದಿಂದ) "ಕೇನ ಪ್ರಕಾರೇಣ' ಎಂಬುದು ಲೌಕಿಕ 
ವಿಗ್ರಹ ವಾಕ್ಯ. ಕಿಮ್‌--ಟಾ ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ ಪ್ರಕೃತ ಸೂತ್ರದಿಂದ 
ಥಮು(ಥಮ್‌) ಪ್ರತ್ಯಯ ಬಂದು “ಕಿಮಃ ಕಃ” ಎಂಬುದರಿಂದ ಕಿಮ್‌ ಶಬ್ದಕ್ಕೆ "ಕ' 
ಆದೇಶ ಬಂದು ಕಥಮ್‌ ಎಂಬ ರೂಪವು ಸಿದ್ಧವಾಗಿದೆ. 

॥ ಇತಿ ಪ್ರಾಗ್ಪಿಕೀಯ ಪ್ರಕರಣಮ್‌ ॥ 
ಇಲ್ಲಗೆ ಪ್ರಾಗ್ರಿಕೀಯ ಪ್ರಕರಣವು (57) ಮುಗಿಯಿತು 


ಪಕರಣ-58: ಪ್ರಾಗಿವೀಯಾಃ 


(ಸೂ. ಸ೦. 122೦-1238) 
ಸ್ವಾರ್ಥಿಕ ಪ್ರಕರಣವು ತದ್ಧಿತ ವಿಭಾಗದಲ್ಲಿ ಕೊನೆಯ ಪ್ರಕರಣವಾಗಿದೆ ಈ ಪ್ರಕರಣವು 
ಇವಾರ್ಥವನ್ನು ಹೇಳುವಂತಹದ್ದಾಗಿದೆ. ಇವಾರ್ಥವನ್ನು ಹೇಳುವ ಪ್ರಕರಣಕ್ಕಿಂತ 
ಪೂರ್ವ ಪ್ರಕರಣವಾಗಿ ಇರುವುದರಿಂದ, ಈ ಪ್ರಕರಣಕ್ಕೆ ಪ್ರಾಗಿವೀಯ ಪ್ರಕರಣವೆಂದು 
ಹೆಸರಿಸಲಾಗಿದೆ. ಈ ಪ್ರಕರಣದಲ್ಲಿ ತಮಪ್‌, ಇಷ್ಟನ್‌, ತರಪ್‌, ಈಯಸುನ್‌, ಡತರಚ್‌, 
ಡತಮಚ್‌, ಧಾ ಮತ್ತು ಚರಟ್‌ ಪ್ರತ್ಯಯಗಳನ್ನು ವಿಧಿಸಲಾಗಿದೆ. 


(ತಮಪ್‌ ಮತ್ತು ಇಷ್ಟನ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ-122೦.-ಅತಿಶಾಯನೇ ತಮಜಷ್ಠನೌ।(೮.3.೮೮) 

ವೃತ್ತಿ -ಅತಿಶಯವಿಶಿಷ್ಟಾರ್ಥವೃತ್ತೇಃ ಸ್ವಾರ್ಥೇ ಏತೌ ಸ್ವಃ ಅಯಂ ಏಷಾಂ 
ಅತಿಶಯೇನ ಆಢ್ಯಃ-ಆಢ್ಯತಮಃ। ಲಘುತಮಃ -ಲಫಿಷ್ಯಃ। 

ಅ. ವೃ.-ಪ್ರತ್ಯಯಃ, ಪರಶ್ವ, ಜ್ಯಾಪ್‌ಪ್ರಾತಿಪದಿಕಾತ್‌ ಮತ್ತು ತದ್ದಿತಾಃ ಎಂಬುವು 
ಅಧಿಕಾರ ಸೂತ್ರಗಳು. 

ಅರ್ಥ -ಅತಿಶಯವಾದ ವಿಶಿಷ್ಟಾರ್ಥವನ್ನು ಹೇಳುವ ಪ್ರಾತಿಪದಿಕದ ನಂತರ 
ಸ್ವಾರ್ಥದಲ್ಲಿ ತಮಪ್‌(ತಮ) ಮತ್ತು ಇಷ್ಟನ್‌ (ಇಷ್ಟ) ಪ್ರತ್ಯಯಗಳು ಬರುತ್ತವೆ. 

ಉದಾ-ಆಢ್ಯತಮಃ (ಇವನು ಇವರಲ್ಲಿ ಹೆಚ್ಚು ಧನವಂತ)-"ಅಯಂ ಏಷಾಂ 
ಅತಿಶಯನೇ ಆಢ್ಯಃ' ಎಂಬ ಅರ್ಥದಲ್ಲಿ ಆಡ್ಯತ್ವ ಎಂಬ ಗುಣದಿಂದ ಉಳಿದವರಿಗಿಂತ 
ಹೆಚ್ಚಿನವನು ಎಂಬ ಅರ್ಥವನ್ನು ಸೂಚಿಸುವ ಆಢ್ಯ ಶಬ್ದದ ನಂತರ ಸ್ವಾರ್ಥದಲ್ಲಿ 
ಪ್ರಕೃತ ಸೂತ್ರದಿಂದ ತಮಪ್‌(ತಮ) ಪ್ರತ್ಯಯವು ಬಂದು ಆಢ್ಯತಮಃ ಎಂದು ರೂಪವು 
ಸಿದ್ಧವಾಗಿದೆ. 

ಉದಾ-ಲಘುತಮಃ (ಇವನು ಇವರಲ್ಲಿ ಬಹಳ ಲಘುವಾದವನು (ಕಡಿಮೆ 
ಯಾದವನು)-"ಅಯಂ ಏಷಾಂ ಅತಿಶಯೇನ ಲಘು? ಎ೦ಬ ಅರ್ಥದಲ್ಲಿ ಲಘುತ್ವ 
ಗುಣದಿಂದ ಪ್ರಥಮಾಂತ ಶಬ್ದದ ನಂತರ ತಮಪ್‌ (ತಮ) ಪ್ರತ್ಯಯವು ಬಂದು 
ಲಘುತಮಃ ಎಂಬ ರೂಪವು ಸಿದ್ಧವಾಗಿದೆ. 

ಉದಾ-ಲಘಿಷ್ಠಃ -(ಇವನು ಇವರಲ್ಲಿ ಬಹಳ ಲಘುವಾದವನು 
(ಕಡಿಮೆಯಾದವನು)-"ಅತಿಶಯೇನ ಲಘುಃ' ಎಂಬ ಅರ್ಥದಲ್ಲಿ ಇಷ್ಠನ್‌ (ಇಷ್ಟ) 
ಪ್ರತ್ಯಯವು ಬಂದು ಲಘು-ಇಷ್ಠ ಎಂದಿದ್ದಾಗ “ಟೇಃ' ಎ೦ಬ ಸೂತ್ರದಿಂದ "ಟಿ(ಉ)” 
ಲೋಪವಾದ ಮೇಲೆ ಲಫ್‌--ಇಷ್ಠ-ಲಫಿಷ್ಯ-ಸುಐಲಘಿಷ್ಯಃ ರೂಪವು ಸಿದ್ಧವಾಗುತ್ತದೆ. 

(ತಮಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-12೦1.-ತಿಣಪ್ಪ(5.3.56) 

ವೃತ್ತಿ -ತಿಜನ್ನಾತ್‌ ಅತಿಶಯೇ ದ್ಯೋತ್ಯೇ ತಮಪ್‌ ಸ್ಯಾತ್‌! 


ಪ್ರಾಗಿವೀಯಾಃ 1433 


ಪ. ಛೇ -ತಿಜಃ, ಚ । 

ಅ. ವ್ಯ.-“ಅತಿಶಾಯನೇ ತಮಬಿಷ್ಠನೌ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 
ಪ್ರತ್ಯಯಃ, ಪರಶ್ಚ, ಎಂಬುವು ಅಧಿಕಾರ ಸೂತ್ರಗಳು. 

ಅರ್ಥ -ಅತಿಶಯಾರ್ಥದಲ್ಲಿ ತಿಜನ್ನದ ನಂತರ ತಮಪ್‌ ಪ್ರತ್ಯಯವು ಬರುತ್ತದೆ. 

ಸೂಚನೆ-ತಮಪ್‌ ಮತ್ತು ಇಷ್ಠನ್‌ ಪ್ರತ್ಯಯಗಳು ವಿಧಿಸಲ್ಪಟ್ಟರೂ, ಇಲ್ಲಿ ತಿಜನ್ನದ 
ನಂತರ ಇಷ್ಠನ್‌ ಪ್ರತ್ಯಯದ ಪ್ರಯೋಗವು ಕಂಡು ಬರುವುದಿಲ್ಲ. ಆದುದ್ದರಿಂದಲೇ 
ಪಾಣಿನಿಯವರು ತಮಪ್‌ ಪ್ರತ್ಯಯವನ್ನೇ ವಿಧಿಸಿದ್ದಾರೆ. 

(ಘ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1222.-ತರಪ್‌ ತಮಪೌ ಘಃ ।(1.1.22) 

ವೃತ್ತಿ -ಏತೌ ಘಸಂಜ್ಞೌ ಸಃ 

ಪ. ಛೇ -ತರಪ್‌-ತಮಪೌ, ಘಃ 

ಅರ್ಥ -"ತರಪ್‌' “ತಮಪ್‌' ಪ್ರತ್ಯಯಗಳಿಗೆ ಸೇರಿ "ಘ' ಎಂಬ ಸಂಜ್ಞೆಯು 
ವಿಧಿಸಲಾಗಿದೆ. 

ಈ “ಘ' ಸಂಜ್ಯಕ ಪ್ರತ್ಯಯವನ್ನು ಮಾಡಿರುವ ಉದ್ದೇಶವೇನೆಂದರೆ ಆಮು 

(ಆಮ್‌) ಮೊದಲಾದ ಪ್ರತ್ಯಯಗಳನ್ನು ವಿಧಿಸುವದ್ದಕ್ಕಾಗಿಯೇ ಇರುತ್ತದೆ. 

(ಆಮು (ಆಮ್‌)ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1223.-ಕಿಮೇತ್ತಿಜವ್ಯಯಘಾದಾಮ್ವದ್ರವ್ಯಪ್ರಕರ್ಷೇ॥1.4.11) 

ವೃತ್ತಿ -ಕಿಮ ಏದನ್ಮಾತ್‌ ತಿಜಃ ಅವ್ಯಯಾಚ್ಛ ಯಃ ಘಃ ತದನ್ಹಾತ್‌ ಆಮುಃ 
ಸ್ಯಾತ್‌ ನ ತು ದ್ರವ್ಯಪ್ರಕರ್ಷೇ। ಕಿನ್ನಮಾಮ್‌। ಪ್ರಾಹ್ಲೇತಮಾಮ್‌। ಪಚತಿತಮಾಮ್‌। 
ಉಚ್ಚೈಸ್ತಮಾಮ್‌। ದ್ರವ್ಯಪ್ರಕರ್ಷೇ ತು ಉಚ್ಚೈಸ್ತಮಃ ತರುಃ। 

ಪ. ಛೇ -ಕಿಮೇತ್ತಿಜವ್ಯಯಘಾತ್‌, ಆಮು, ಅದ್ರವ್ಯಪ್ರಕರ್ಷೇ। 

ಅ. ವೃ. -ಪ್ರತ್ಯಯಃ, ಪರಶ್ಚ ಮತ್ತು ತದ್ದಿತಾಃ ಎಂಬುವು ಅಧಿಕಾರ ಸೂತ್ರಗಳು. 

ಅರ್ಥ -ಕಿಮ್‌, ಏದನ್ತ, ತಿಜನ್ತ ಮತ್ತು ಅವ್ಯಯ ಈ ನಾಲ್ಕು ತರಹದ ಶಬ್ದಗಳ 
ನಂತರ ವಿಹಿತವಾದ "ಘ' ಸ೦ಜ್ಞಕ ಪ್ರತ್ಯಯ ಮತ್ತು ತದನ್ತ ಪ್ರಾತಿಪದಿಕಗಳ ನಂತರ 
ಸ್ವಾರ್ಥದಲ್ಲಿ ಆಮು(ಆಮ್‌) ಪ್ರತ್ಯಯವು ಬರುತ್ತದೆ. ಅದ್ರವ್ಯ ಪ್ರಕರ್ಷವಿದ್ದಾಗ ಈ 
ಪ್ರತ್ಯಯವನ್ನು ಸೇರಿಸಿದ ನಂತರ ಆ ಶಬ್ದವು “ತದ್ಭಿತಶ್ವಾಸರ್ವವಿಭಕ್ತಿಃ” ಎಂಬ 
ಸೂತ್ರದಿಂದ ಅದ್ರವ್ಯ ಸಂಜ್ಞೆಯನ್ನು ಪಡೆಯುತ್ತದೆ. 

ಉದಾ-ಕಿನ್ನಮಾಮ್‌ (ಅತ್ಯಂತ ತುಚ್ಚವಾದ ವಸ್ತು)-ಇಲ್ಲಿ ಕಿಮ್‌ ಶಬ್ದದ ನಂತರ 
ಕೇವಲ ಸ್ವಾರ್ಥದಲ್ಲಿ ತಮಪ್‌ ಪ್ರತ್ಯಯವು ಬಂದಿರುವುದು. ಆದರೆ "ಏತೇಷಾಮ್‌ 
ಅತಿಶಯೆನ ಆಡಢ್ಕಃ' ಎಂದು ಹೇಳುವಾಗ "ಏತೇಷಾಮ್‌ ಅತಿಶಯೇನ ಕಃ' ಎಂದು 
ಅರ್ಥ ಹೇಳಲು ಅವಕಾಶವಿರುವುದಿಲ್ಲ. ಆದುದ್ದರಿಂದ ಕಿಮ್‌ ಶಬ್ದಕ್ಕೆ 


1434 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅತಿಶಾಯನಾರ್ಥದಲ್ಲಿ ತಮಪ್‌ ಬರುವದಕ್ಕೆ ಅವಕಾಶವಿರುವುದಿಲ್ಲ. ಈಗ "ಕಿಮ್‌- 
ಪ್ರಕೃತಿಕ' “ತಮಪ್‌' ಪ್ರತ್ಯಯದ ನಂತರ ಪ್ರಕೃತ ಸೂತ್ರದಿಂದ ಆಮು(ಆಮ್‌)ಪ್ರತ್ಯಯವನ್ನು 
ಸೇರಿಸಿದಾಗ "ಅ'ಕಾರ ಲೋಪವಾಗಿ ಕಿನ್ನಮಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಪ್ರಾಹ್ನೇತಮಾಮ್‌ (ಪೂರ್ವಾಹ್ನ) “ಅತಿಶಯತೇಪ್ರಾಹ್ಲೇ' ಎ೦ಬ ಅರ್ಥದಲ್ಲಿ 
“ಪ್ರಾಹ್ನ' ಶಬ್ದದ ನಂತರ ತಮಪ್‌ ಪ್ರತ್ಯಯವು ಬರುತ್ತದೆ. “ಘಕಾಲತನೇಷುಕಾಲಮ್ನಃ” 
ಎಂಬ ಸೂತ್ರದಿಂದ ಸಪ್ತಮಿಗೆ "ಅಲುಕ್‌' ಬಂದಿದೆ. ಈಗ ಏದನ್ತ ಶಬ್ದದ ನಂತರ 
ತಮಪ್‌ ಪ್ರತ್ಯಯವು ಇರುವುದರಿಂದ, ಅದರ ನಂತರ ಪ್ರಕೃತ ಸೂತ್ರದಿಂದ 
ಆಮು(ಆಮ್‌) ಪ್ರತ್ಯಯವು ಬಂದು ಪ್ರಾಹ್ನೇತಮಾಮ್‌ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಪಚತಿತಮಾಮ್‌-"ಅತಿಶಯೇನ ಪಚತಿ' ಎಂಬ ಅರ್ಥದಲ್ಲಿ ತಿಜನ್ತವಾದ 
ಪಚತಿ ಶಬ್ದದ ನಂತರ “ತಿಜಶ್ಚ” ಎಂಬ ಸೂತ್ರದಿಂದ ತಮಪ್‌ ಪ್ರತ್ಯಯವು ಬಂದಿದೆ. 
ಈ ತಮಪ್‌ ಪ್ರತ್ಯಯದ ನಂತರ ಪ್ರಕೃತ ಸೂತ್ರದಿಂದ ಆಮ್‌ ಪ್ರತ್ಯಯವು ಬಂದು 
ಪಚತಿತಮಾಮ್‌ ಎಂದು ರೂಪವು ಸಿದ್ಧವಾಗಿದೆ. 

ಉದಾ ಉಚ್ಚೈಸ್ತಮಾಮ್‌-ಇಲ್ಲಿ “ಆಶಂಸತಿ' ಎಂಬ ಪದವನ್ನು ಅಧ್ಯಾಹಾರ 
ಮಾಡಿಕೊಳ್ಳಬೇಕು. "ಆಶ೦ಸನ ಕ್ರಿಯೆಯಲ್ಲಿ' ಶ್ರೇಷ್ಠತೆಯನ್ನು ಹೇಳುವದಕ್ಕಾಗಿ "ಉಚ್ಛೈಸ್‌' 
ಎ೦ಬ ಅವ್ಯಯದ ನಂತರ ತಮಪ್‌ ಪ್ರತ್ಯಯವು ಬಂದಿದೆ. ಆ ತಮಪ್‌ ಪ್ರತ್ಯಯದ 
ನಂತರ ಪ್ರಕೃತ ಸೂತ್ರದಿಂದ ಆಮ್‌ ಪ್ರತ್ಯಯವು ಬಂದು ಉಚ್ಚೈಸ್ತಮಾಮ್‌ ಎಂದು 
ರೂಪವು ಸಿದ್ದವಾಗಿದೆ. 

“ಅದ್ರವ್ಯಪ್ರಕರ್ಷೇ' ಎಂದು ಹೇಳಿರುವುದರಿಂದ “ಉಚ್ಚೈಸ್ಥರಃತರುಃ ಉಚ್ಚೈಸ್ತಮಃ 
ತರುಃ” ಮೊದಲಾದವುಗಳಲ್ಲಿ “ಘ' ಪ್ರತ್ಯಯಗಳು ತರುರೂಪ ಪದಾರ್ಥದಲ್ಲಿ ಉಚ್ಚೈಸ್ತ್ವ- 
ಅತಿಶಯವನ್ನು ಸೂಚಿಸುತ್ತವೆ. ಆದ್ದರಿಂದ ಅವುಗಳ ನಂತರ ಆಮು(ಆಮ್‌) ಪ್ರತ್ಯಯವು 
ಬರುವುದಿಲ್ಲ. ಕೇವಲ ಉಚ್ಛೈಸ್ತರಃ, ಉಚ್ಚೈಸ್ತಮಃ ಎಂದೇ ಇರುತ್ತವೆ. 


(ತರಪ್‌ ಮತ್ತು ಈಯಸುನ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 
ಸೂತ್ರ-1224-ದಧ್ವಿವಚನವಿಭಜ್ಯೋಪಪದೇ ತರಣೀಯಸುನೌ।(5.3.57) 

ವೃತ್ತಿ-ದ್ವಯೋಃ ಏಕಸ್ಯ ಅತಿಶಯೇ ವಿಭಕ್ತವ್ಯೇ ಚ ಉಪಪದೇ ಸುಪ್‌-ತಿಜನ್ಹಾತ್‌ 
ಏತೌ ಸ್ವಃ ಪೂರ್ವಯೋಃ ಅಪವಾದಃ ಅಯಂ ಅನಯೋಃ ಅತಿಶಯೇನ 
ಲಘುರ್ಲಘುತರಃ॥ ಲಫೀಯಾನ್‌। ಉದೀಚ್ಛಾಃ ಪ್ರಾಚ್ಯೇಭ್ಯಃ ಪಟುತರಾಃ ಪಟೀಯಾಂಸಃ 

ಅ. ವೃ.-“ಅತಿಶಾಯನೇ ತಮಬಿಷ್ಠನೌ” ಎಂಬ ಸೂತ್ರದಿಂದ ಅತಿಶಾಯನೇ 
ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ -ಎರಡು ವಸ್ತುಗಳನ್ನು ಹೇಳುವ ಪದವು ಉಪಪದವಾಗಿದ್ದಾಗ ಅಂದರೆ- 
ಎರಡರಲ್ಲಿ ಒಂದರ ಅತಿಶಯವನ್ನು ಹೇಳಬೇಕಾಗಿರುವಾಗ, ಅಂತಹ ವಸ್ತು 
ದ್ವಯವಾಚಕವಾದ ಉಪಪದವಿದ್ದಾಗ ವಿಭಕ್ತ್ಯವ್ಯಯವನ್ನು ಬೋಧಿಸುವ ಪದವು 
ಉಪಪದವಾಗಿರುವ ಸುಬಂತ ತಿಜ್ಗತ್‌ಗಳಿಗಿ೦ತ ಪರದಲ್ಲಿ ತರಪ್‌ ಮತ್ತು ಈಯಸುನ್‌ 


ಪ್ರಾಗಿವೀಯಾಃ "1435 


ಪ್ರತ್ಯಯಗಳು ಬರುವವು. ಇವು ತಮಪ್‌, ಇಷ್ಠನ್‌ ಪ್ರತ್ಯಯ"7ಳಿಗೆ ಅಪವಾದವಾಗಿದೆ. 

ದ್ವಿವಚನವಿಭಜ್ಯೋಪಪದೇ ಅಂದರೆ "ಉಚ್ಛತೇ ಆನೆಇನ? ಇ 7 “ವಚನಂ'-“ದ್ವಯೋಃ 
ಅರ್ಥಯೋಃ ವಚನಮ್‌ ದ್ವಿವಚನಮ್‌ ವಿಭಕ್ತ $ಯಮ್‌ '...2' (ಬೇರೆಯಾಗಿ 
ಮಾಡಲಡಲು ಯೋಗ್ಯವಾದದ್ದು) "ದ್ವಿವಚನಮ್‌ ಜ ವಿಭಜ೦ ಚ ತಯೋಃ 
ಸಮಾಹಾರಃ-ದ್ವಿವಚನಂ ವಿಭಾಜಂ'. -"ದ್ವಿವಚನಂ ವಿಭಾಜಂ ಚ ತದ್‌ ಉಪಪದಂ 
ಚ ದ್ವಿವಚನವಿಭಜ್ಯೋಪಪದಂ' ಎಂದು ವಿಗ್ರಹ ಮಾಡಿದಾಗ ಈ ಅರ್ಥವು ಸಿಗುತ್ತದೆ. 

ಉದಾ-ಲಘುರ್ಲಘುತರಃ ಲಘೀಯಾನ್‌-ಇದು “ದ್ವಿವಚನ ಉಪಪದಕ್ಕೆ' 
ಉದಾಹರಣೆ. ಅಯಂ ಅನಯೋಃ ಅತಿಶಯೇನ ಲಘುಃ-ಈ ಎರಡರಲ್ಲಿ (ಇದು 
ಬಹಳಷ್ಟು ಹಗುರವಾದದ್ದು) ಎಂಬುದು ವಿಗ್ರಹ ವಾಕ್ಯ. ಇಲ್ಲಿ ವಸ್ತು ವಾಚಕವಾದ 
ಅನಯೋಃ ಎಂಬುದು ಉಪಪದವಾಗಿರುವುದರಿಂದ ಅತಿಶಯ ವಿಶಿಷ್ಠ 
ಸ್ವಾರ್ಥವೃತ್ತಿಯಾದ ಲಘುಪದಕ್ಕಿಂತ ಪರದಲ್ಲಿ ತರ-ಪ್ರತ್ಯಯವು ಬಂದ ಪಕ್ಷದಲ್ಲಿ 
ಲಘುತರಃ ಎಂದು ರೂಪವಾಗುತ್ತದೆ. 

ಈಯಸುನ್‌ (ಈಯಸ್‌) ಪ್ರತ್ಯಯವು ಬಂದ ಪಕ್ಷದಲ್ಲಿ ಟೇಃ ಎ೦ಬ ಸೂತ್ರದಿಂದ 
ಟಿ ಲೋಪವು ಬಂದು, “ಲಘೀಯಾನ್‌' ಎಂದು ರೂಪವು ಸಿದ್ದವಾಗುತ್ತದೆ. 

ಉದಾ-ಉದೀಚ್ಛ್ಯಾಃ ಪ್ರಾಚ್ಛೇಭ್ಯಃ! ಪಟುತರಾಃ। ಪಟೀಯಾಂಸಃ-ಇವು 
ವಿಭಜ್ಯೋಪಪದಕ್ಕೆ ಉದಾಹರಣೆಯಾಗಿವೆ. ಇಲ್ಲಿ ವಿಭಜ್ಯವಾಚಕವಾದ ಪ್ರಾಚ್ಯೇಭ್ಯಃ 
ಎಂಬುದು ಉಪಪದವಾಗಿರುವುದರಿಂದ, ವಿಭಾಗಪ್ರಂಯೋಜಕೀಬಭೂತ 
ಧರ್ಮವಾಚಕವಾದ ಪಟು ಶಬ್ದದ ನಂತರ ತರಪ್‌ ಮತ್ತು ಈಯಸುನ್‌ (ಈಯಸ್‌) 
ಪ್ರತ್ಯಯಗಳು ಬಂದು ಪಟುತರಾಃ, ಪಟೀಯಾಂಸಃ ಎ೦ಬ ರೂಪಗಳು ಸಿದ್ಧವಾಗುತ್ತವೆ. 

(ಶ್ರ-ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ-1225.-ಪ್ರಶಸ್ಯಸ್ಯ ಶ್ರಃ(ರ.3.60) 

ವೃತ್ತಿ -ಅಸ್ಯ ಶ್ರಃ ಆದೇಶಃ ಸ್ಯಾತ್‌ ಅಜಾದ್ಯೋಃ ಪರತಃ । 

ಅ. ವೃ.-“ಅಜಾದಿ ಗುಣವಚನಾದೇವ” ಎಂಬ ಸೂತ್ರದಿಂದ ಅಜಾದಿ ಎಂಬ 
ಪದವನ್ನು ಸಪ್ತಮ್ಯಂತವಾಗಿ ವಿಪರಿಣಾಮಗೊಳಿಸಿ ಅನುವೃತ್ತಿಮಾಡಲಾಗಿದೆ. “ಪ್ರತ್ಯ ಗ 
ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ -ಅಜಾದಿ ಪ್ರತ್ಯಯಗಳು (ಇಷ್ಟನ್‌ ಮತ್ತು ಈಯಸುನ್‌) ಪರವಾದಾಗ, 
ಪ್ರಶಸ್ಯ ಶಬ್ದ; ಕೈ "ಶ' ಆದೇಶವು ಬರುವುದು. "ಅಯಮೇಷಾಮ್‌ ಅತಿಶಯೇನ ಪ್ರಶಸ್ಯಃ' 


ಆಲ 


ಮತ್ತು "ಅಯಂ ಅನಯೋಃ ಅತಿಶಯೇನ ಪ್ರಶಸ್ಕಃ' ಎ೦ಬ ವಿಗ್ರಹಗಳಲ್ಲಿ ಕ್ರಮವಾಗಿ 


ಪ್ರಶಸ್ಯೆ ಶಬ್ದದ ನಂತರ ಇಷ್ಟನ್‌ ಮತ್ತು ಈಯಸ್‌ ಪ್ರತ್ಯಯಗಳನ್ನು ಸೇರಿಸಿದ ನಂತರ 


ಪ್ರಕೃತ ಸೂತ್ರದಿಂದ ಪ್ರಕೃತಿಗೆ (ಪ್ರಶಸ್ಯ ಶಬ್ದಕ್ಕೆ) "ಶ್ರ' ಆದೇಶ ಬಂದು, ಶ್ರ. ಇಷ 
ಮತ್ತು ಶ್ರ-ಈಯಸ್‌ ಎಂದಿದ್ದಾಗ, "ಟೇಃ' ಎಂಬ ಸೂತ್ರದಿಂದ ಬರಬೇಕಾದ "ಟಿ' 


ಎಬಿ 


ಲೋಪಕ್ಕೆ ನಿಷೇಧವನ್ನು ಮುಂದೆ ಹೇಳಲಾಗುತ್ತದೆ. 


1436 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಪ್ರಕೃತಿಛಾವವನ್ನು ವಿಧಿಸುವ ಸೂತ್ರ) 
ಸೂತ್ರ-1226.-ಪ್ರಕೃತ್ಯೈಕಾಣ್‌।(೮.4.153) 

ವೃತ್ತಿ -ಇಷ್ಠಾದಿಷು ಏಕಾಚ್‌ ಪ್ರಕೃತ್ಯಾ ಸ್ಯಾತ್‌। ಶ್ರೇಷ್ಠಃ; ಶ್ರೇಯಾನ್‌। 

ಪ. ಛೇ ಪ್ರಕೃತ್ಯಾ, ಏಕಾಚ್‌ । 

ಅ. ವೃ.-“ತುರಿಷ್ಕೇಮೆಯಸ್ಸು” ಎಂಬ ಸೂತ್ರದಿಂದ "ಇಷ್ಟೇಮಯಸ್ಸು' ಎಂಬ 
ಪದವು ಅನುವೃತ್ತವಾಗುತ್ತದೆ. “ಅಂಗಸ್ಯ” ಮತ್ತು “ಭಸ್ಯ” ಎಂಬುವು ಅಧಿಕಾರ 
ಸೂತ್ರಗಳು. 

ಅರ್ಥ -ಇಷ್ಟನ್‌, ಈಯಸುನ್‌ ಮತ್ತು ಇಮನಿಚ್‌ ಪ್ರತ್ಯಯಗಳು ಪರವಾದಾಗ 
ಏಕಾಚ್ಛವಾದ ಶಬ್ದವು ಪ್ರಕೃತಿಭಾವವನ್ನು ಹೊಂದುತ್ತದೆ. ಪ್ರಕೃತ ಸೂತ್ರದಿಂದ "ಟಿ' 
ಲೋಪವು ನಿಷೇಧಿಸಲಾಗಿರುವುದರಿಂದ ಶ್ರೇಷ್ಠಃ, ಶ್ರೇಯಾನ್‌ ರೂಪಗಳು ಸಿದ್ಧಿಸುತ್ತವೆ. 

(ಜ್ಯು ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ-1227.-ಜ್ಯ ಚ।(೮.3.61) 

ವೃತ್ತಿ -ಪ್ರಶಸ್ಯಸ್ಯ ಜ್ಯ-ಆದೇಶಃ ಸ್ಯಾತ್‌ ಇಷ್ಟೇಯಸೋಃ ಜ್ಯೇಷ್ಠಃ 

ಅ. ವೃ.-“ಪ್ರಶಸ್ಯಸ್ಯ ಶ್ರ” ಎಂಬ ಸೂತ್ರದಿಂದ ಪ್ರಶಸ್ಯ ಎಂಬ ಪದವು ಮತ್ತು 
“ಅಜಾದೀ ಗುಣವಚನಾದೇವ” ಎಂಬ ಸೂತ್ರದಿಂದ ಅಜಾದಿ ಎಂಬ ಪದವು 
ಸಪ್ತಮ್ಯಂತವಾಗಿ ವಿಪರಿಣಾಮಗೊಳಿಸಿ ಅನುವೃತ್ತಿಮಾಡಲಾಗಿದೆ. 

ಅರ್ಥ -ಅಜಾದಿಯಾದ (ಇಷ್ಟನ್‌, ಈಯಸುನ್‌ ಮತ್ತು ಇಮನಿಚ್‌) ಪ್ರತ್ಯಯಗಳು 
ಪರದಲ್ಲಿದ್ದಾಗ, ಒಂದೇ "ಅಚ್‌' ವುಳ್ಳ pst ಸ೦ಜ್ಯಕ ಅಂಗಕ್ಕೆ ಪ್ರಕೃತಿಭಾವವು ಬರುತ್ತದೆ. 

ಉದಾ-ಜ್ಯೇಷ್ಠಃ (ಅಯಂ ಏಷಾಂ ಅತಿಶಯೇನ ಪ್ರಶಸ್ಯಃ)-ಎಂಬ ವಿಗ್ರಹದಲ್ಲಿ 
ಪ್ರಶಸ್ಯ ಶಬ್ದದ ನಂತರ ಇಷ್ಟನ್‌ ಪ್ರತ್ಯಯವು ಬರುತ್ತದೆ. ಪ್ರಕೃತ ಸೂತ್ರದಿಂದ ಪ್ರಾತಿಪದಿಕಕ್ಕೆ 
“ಜ್ಯ' ಆದೇಶವು ಬರುತ್ತದೆ. ಪೂರ್ವ ಸೂತ್ರದಿಂದ ಪ್ರಕೃತಿಭಾವ ಬಂದು ನಂತರ 
ಗುಣವು ಬಂದು ಜ್ಯೇಷ್ಠಃ ಎಂಬ ರೂಪವು ಸಿದ್ಧವಾಗುತ್ತದೆ. “ಅಯಮ್‌ ಅನಯೋಃ 
ಅತಿಶಯೇನ ಪ್ರಶಸ್ಯಃ'ಎಂಬ ವಿಗ್ರಹದಲ್ಲಿ ಪ್ರಶಸ್ಯ ಶಬ್ದದ ನಂತರ ಈಯಸುನ್‌ 
(ಈಯಸ್‌) ಬಂದ ಮೇಲೆ ಪ್ರಾತಿಪದಿಕಕ್ಕೆ ಪ್ರಕೃತ ಸೂತ್ರದಿಂದ “ಜ್ಯ' ಆದೇಶವು 
ಬಂದು ಜ್ಯ*ಈಯಸ್‌ ಎಂದಿದ್ದಾಗ- 

(ಆತ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ-1228.-ಹ್ಯಾದಾದೀಯಸಃ(6.4.16೦) 

ವೃತ್ತಿ -ಆದೇಃ ಪರಸ್ಯ | ಜ್ಯಾಯಾನ್‌। 

ಪ. ಛೇ -ಜ್ಯಾತ್‌, ಆತ್‌, ಈಯಸಃ 

ಅರ್ಥ -"ಜ್ಯ' ಶಬ್ದದ ನಂತರ ಬರುವ ಈಯಸ್‌ ಪ್ರತ್ಯಯದ "ಈ” ಕಾರಕ್ಕೆ "ಆ' 
ಕಾರವು ಆದೇಶವಾಗಿ ಬರುತ್ತದೆ. 


ಪ್ರಾಗಿವೀಯಾಃ 1437 


ಉದಾ-ಜ್ಯಾಯಾನ್‌-(ಹೆಚ್ಚಾಗಿ ಪ್ರಶಂನೀಯನು)-“ಆದೇಃಪರಸ್ಯ” ಎಂಬ 
ಸೂತ್ರದಿಂದ ಈ ಆದೇಶವು ಪರದಲ್ಲಿರುವ ಈಯಸ್‌ ಪ್ರತ್ಯಯದ ಆದ್ಯವಯವಾಗಿ 
ಬರುತ್ತದೆ. ಜ್ಯ*ಆಯಸ್‌ ಎಂದಿದ್ದಾಗ ಸವರ್ಣ ದೀರ್ವ ಸಂಧಿಯಿಂದ ಜ್ಯಾಯಾನ್‌ 
ಎಂಬ ರೂಪವು ಸಿದ್ಧವಾಗುತ್ತದೆ. 
(ಅನೇಕ ಕಾರ್ಯಗಳನ್ನು ವಿಧಿಸುವ ಸೂತ್ರ) 


ಸೂತ್ರ-1229.-ಬಹೋರ್ಲೋಫೋ ಭೂ ಚ ಬಹೋಃ(6.4.156) 

ವೃತ್ತಿ -ಬಹೋಃ ಪರಿಯೋಃ ಇಮೇಯಸಃಲೋಪಃ ಸ್ಯಾತ್‌ ಬಹೋಶ್ಚ ಭೂಃ 
ಆದೇಶಃ ಭೂಮಾ। ಭೂಯಾನ್‌। 

ಪ. ಛೇ -ಬಹೋಃ, ಲೋಪಃ, ಭೂ, ಚ, ಬಹೋಃ 

ಅ. ವೃ.-“ತುರಿಷ್ಠೇಮೇಯಸ್ಸು” ಎಂಬ ಸೂತ್ರದಿಂದ ಇಮೇಯಸೋಃ ಎಂಬ 
ಪದವು ಅನುವೃತ್ತವಾಗುತ್ತದೆ. 

ಅರ್ಥ -"ಬಹು' ಶಬ್ದದ ನಂತರ ಪರದಲ್ಲಿರುವ ಇಮನಿಚ್‌ ಮತ್ತು ಈಯಸುನ್‌ 
(ಈಯಸ್‌) ಪ್ರತ್ಯಯಗಳಿಗೆ ಲೋಪವು ಬರುವುದು. "ಬಹು' ಗೆ "ಭೂ' ಎಂಬ 
ಆದೇಶವು ಬರುವುದು. 

ಉದಾ-ಭೂಮಾ, ಭೂಯಾನ್‌-(ಎಲ್ಲರಿಗಿಂತ ದೊಡ್ಡವನು) "ಬಹೋಃ ಭಾವಃ 
ಎಂಬ ವಿಗ್ರಹದಲ್ಲಿ ಷಷ್ಠ್ಯನ್ತ "ಬಹು' ಶಬ್ದದ ನಂತರ “ಪೃಥ್ವಾದಿಭ್ಯ ಇಮನಿಚ್‌” 
ಎ೦ಬ ಸೂತ್ರದಿಂದ "ಇಮನಿಚ್‌' ಪ್ರತ್ಯಯವು ಬರುತ್ತದೆ. ಪ್ರಕೃತ ಸೂತ್ರದಿ೦ದ ಇಮನಿಚ್‌- 
ಗೆ ಲೋಪವು ಬರುತ್ತದೆ. ಈ ಲೋಪವು “ಆದೇಃ ಪರಸ್ಯ” ಎಂಬ ಪರಿಭಾಷೆಯಿಂದ 
ಆದ್ಯ ವರ್ಣವಾದ "ಇ' ಕಾರಕ್ಕೆ ಬರುತ್ತದೆ. ಬಹುಮನ್‌ ಎಂದಿದ್ದಾಗ “ಬಹು'ಗೆ 
“ಭೂ' ಆದೇಶವು ಬಂದು ಭೂಮನ್‌ ಎಂದು ರೂಪವಾಗುತ್ತದೆ. ನಂತರ ಇದನ್ನು 
ಸುಬಂತ ಮಾಡಿದಾಗ ಭೂಮಾ ಎಂದು ರೂಪವು ಸಿದ್ಧವಾಗುತ್ತದೆ. 

ಭೂಯಾನ್‌-ಬಹು ಶಬ್ದದ ನಂತರ "ಅಯಂ ಅನಯೋಃ ಅತಿಶಯೇನ ಬಹು?” 
ಎಂಬ ಅರ್ಥದಲ್ಲಿ ಈಯಸುನ್‌ (ಈಯಸ್‌)ಪ್ರತ್ಯಯವು ಬರುತ್ತದೆ. “ಈ' ಕಾರ 
ಲೋಪವಾಗಿ, ಹಿಂದಿನಂತೆ "ಬಹು' ಗೆ "ಭೂ' ಆದೇಶವು ಬಂದು ಭೂಯಾನ್‌ 
ಎಂದು ರೂಪವು ಸಿದ್ಧವಾಗುತ್ತದೆ. 

(ಅನೇಕ ಕಾರ್ಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ-1230.-ಇಷ್ಟಸ್ಯು ಉಟ್‌ ಚ।(6.4.15೨) 

ವೃತ್ತಿ -ಬಹೋಃ ಪರಸ್ಕ ಇಷ್ಟಸ್ಯ ಲೋಪಃ ಸ್ಯಾದ್‌ ಯಿಡಾಗಮಶ್ಚ ಭೂಯಿಷ್ಯಃ। 

ಅ. ವೃ. -“ಬಹೋರ್ಲೋಪೋ ಭೂ ಚ ಬಹೋಃ” ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ. 

ಅರ್ಥ -"ಬಹು' ಶಬ್ದದ ಪರದಲ್ಲಿರುವ ಇಷ್ಟನ್‌ ಶಬ್ದಕ್ಕೆ ಲೋಪವು ಬರುತ್ತದೆ. 


1438 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಹಾಗೇಯೇ ಇಷ್ಟನ್‌ ಶಬ್ದಕ್ಕೆ ಯಿಟ್‌ ಆಗಮವು ಬರುತ್ತದೆ, ಅದರ ಜೊತೆಗೆ "ಬಹು' 
ಶಬ್ದಕ್ಕೆ "ಭೂ' ಆದೇಶವು ಬಂದೇ ಬರುತ್ತದೆ. 


ಉದಾ-ಭೂಯಿಷ್ಯಃ (ಅಯಂ ಏಷಾಂ ಅತಿಶಯೇನ ಬಹುಃ) ಎಂಬ ವಿಗ್ರಹದಲ್ಲಿ 
"ಬಹು' ಶಬ್ದದ ನಂತರ "ಇಷ್ಠನ್‌' ಪ್ರತ್ಯಯವು ಬರುತ್ತದೆ. ಪ್ರಕೃತ ಸೂತ್ರದಿಂದ 
ವಿಧಿಸಲಾದ ಲೋಪವು “ಆದೇಃ ಪರಸ್ಯ” ಎಂಬ ಪರಿಭಾಷಾ ಸೂತ್ರದಿಂದ ಆದ್ಯಕ್ಷರವಾದ 
“ಇ' ಕಾರಕ್ಕೆ ಬರುತ್ತದೆ. “ಬಹು' ಶಬ್ದಕ್ಕೆ "ಭೂ' ಆದೇಶ ಬಂದು ಭೂ.ಷ್ಠ ಎಂದಿದ್ದಾಗ 
“ಯಿಟ್‌' ಆಗಮವು "ಷ್ಠ' ಗೆ ಆದ್ಯವಯವಾಗಿ ಬಂದು, ಭೂಯಿಷ್ಯಃ ಎಂದು ರೂಪವು 
ಸಿದ್ಧವಾಗುತ್ತದೆ. 

("ಲುಕ್‌”(ಲೋಪವನ್ನು) ವಿಧಿಸುವ ಸೂತ್ರ) 

ಸೂತ್ರ-1231.-ವಿನ್ಯತೋರ್ಲುಕ್‌।(5.3.65) 

ವೃತ್ತಿ-ವಿನಃ ಮತುಪಶ್ಚ ಲುಕ್‌ ಸ್ಯಾತ್‌ ಇಷ್ಟ-ಈಯಸೋಃ ಅತಿಶಯೇನ ಸಗ್ನೀ- 
ಸಜಿಷ್ಠಃ॥ ಸ್ತಜೀಯಾನ್‌।ಅತಿಶಯೇನ ತ್ವಗ್ಸಾನ್‌-ತ್ವಚಿಷ್ಠಃ॥ ತ್ವಚೀಯಾನ್‌। 

ಪ. ಛೇ -ವಿನ್ನತೋಃ, ಲುಕ್‌। 

ಅ. ವೃ.-“ಅಜಾದೀ ಗುಣವಚನಾದೇವ” ಎಂಬ ಸೂತ್ರದಿಂದ ಅಜಾದಿ ಎಂಬ 
ಪದವು ಸಪ್ತಮ್ಯಂತವಾಗಿ ವಿಪರಿಣಾಮಗೊಳಿಸಿ ಅನುವೃತ್ತಿ ಮಾಡಲಾಗಿದೆ. 

ಅರ್ಥ -ಅಜಾದಿ (ಇಷ್ಠನ್‌ ಮತ್ತು ಈಯಸುನ್‌) ಪ್ರತ್ಯಯಗಳು ಪರವಾದಾಗ 
“ವಿನ್‌' ಮತ್ತು "ಮತುಪ್‌' ಪ್ರತ್ಯಯಗಳಿಗೆ ಲುಕ್‌ ಬರುತ್ತದೆ. 

ಉದಾ-ಸಜಿಷ್ಟ-(ಅಯಂ ಏಷಾಂ ಅತಿಶಯೇನ ಸಗ್ನೀ) ಎಂಬ ಅರ್ಥದಲ್ಲಿ 
"ಸಜ್‌' ಶಬ್ದದ ನಂತರ ಮತ್ವರ್ಥದಲ್ಲಿ “ಅಸ್‌-ಮಾಯಾ-ಮೇಧಾ-ಸ್ರಜೋವಿನಿಃ” 
ಎಂಬ ಸೂತ್ರದಿಂದ “ಎನಿ” ಪ್ರತ್ಯಯವು ಬಂದ ಮೇಲೆ “ಜೋಃ ಕುಃ” ಎಂಬ 
ಸೂತ್ರದಿಂದ ಕುತ್ನವು ಬಂದು ಸಗ್ದಿನ್‌ ಎಂಬ ರೂಪವು ಸಿದ್ಧವಾಗುತ್ತದೆ. ನಂತರ 
ಇಷ್ಟನ್‌ ಪ್ರತ್ಯಯವು ಪರದಲ್ಲಿದ್ದಾಗ ಪ್ರಕೃತ ಸೂತ್ರದಿಂದ ವಿನಿ ಪ್ರತ್ಯಯಕ್ಕೆ ಲೋಪವು 
ಬರುತ್ತದೆ, ವಿನಿ ಪ್ರತ್ಯಯಕ್ಕೆ ಲೋಪವು ಬಂದಾಗ, ಅದನ್ನು ನಿಮಿತ್ತವಾಗಿ ಮಾಡಿಕೊಂಡು 
“ಸ್ವಾದಿಷ್ಟಸರ್ವನಾಮಸ್ಥಾನೇ” ಎಂಬ ಸೂತ್ರದಿಂದ ಬಂದ ಪದತ್ವವು 
ಲೋಪವಾಗೋಣದರಿಂದ "ನಿಮಿತ್ತಾಪಾಯೇ ನೈಮಿತ್ತಕಸ್ಯಾಪಿ ಅಪ್ಯಾಯಃ' ಎಂಬ 
ನಿಯಮದಿಂದ ಕುತ್ನವು ಹೋಗಿ ಸ್ರಜ್‌ ಎಂದು ಉಳಿಯುತ್ತದೆ. ಆಗ ಸ್ರಜ್‌--ಇಷ್ಟಎ 
ಸಜಿಷ್ಟ ಎಂದಾಗಿ ಸ್ರಜಿಷ್ಯ ಎಂದು ಸುಬ೦ತವಾಗುತ್ತದೆ. ಇದೇ ರೀತಿಯಲ್ಲಿ ಈಯಸುನ್‌ 
ಪ್ರತ್ಯಯವು ಪರದಲ್ಲಿದ್ದಾಗ ವಿನಿ ಪ್ರತ್ಯಯವು ಲೋಪವಾಗಿ ಸ್ರಜೀಯಾನ್‌ ಎಂದು 
ರೂಪವು ಸಿದ್ಧವಾಗುತ್ತದೆ. "ಅಯಂ ಅನಯೋಃ ಅತಿಶಯೇನ ಸ್ಪಗ್ವೀ' ಎಂದು ವಿಗ್ರಹ 
ವಾಕ್ಯ. 

ಉದಾ-ತ್ವಚಿಷ್ಠಃ॥ ತೃಚೀಯಾನ್‌ (ಅಯಂ ಏಷಾಂ ಅತಿಶಯೇನ ತ್ವಗ್ವಾನ್‌) ಎಂಬ 
ಅರ್ಥದಲ್ಲಿ ಮತುಪ್‌ ಪ್ರತ್ಯಯಾಂತವಾದ ತ್ವಗ್ವತ್‌-ಶಬ್ದದ ನಂತರ “ಇಷ್ಟನ್‌' ಪ್ರತ್ಯಯವು 


ಪ್ರಾಗಿವೀಯಾಃ 1439 


ಪರದಲ್ಲಿದ್ದಾಗ, ಮತುಪ್‌ ಗೆ ಲೋಪವು ಬರುತ್ತದೆ. ಅದರ ಲೋಪವಾದ ಮೇಲೆ 
ತನ್ನಿಮಿತ್ತಕವಾದ ಕುತ್ನವು ಹೋಗಿ ತ್ವಚಿಷ್ಠಃ ಎಂದು ರೂಪವು ಸಿದ್ದವಾಗುತ್ತದೆ. 
ತ್ವಚೀಯಾನ್‌- (ಅಯಂ ಅನಯೋಃ ಅತಿಶಯೇನ ತ್ವಗ್ದಾನ್‌) ಎಂಬ "ಅರ್ಥದಲ್ಲಿ 
ತ್ವಗ್ವತ್‌-ಶಬ್ದದ ನಂತರ ಈಯಸುನ್‌ ಪ್ರತ್ಯಯವು ಪರದಲ್ಲಿ ಬಂದಾಗ, ಮತುಪ್‌ 
ಪ್ರತ್ಯಯಕ್ಕೆ ಲೋಪ ಬಂದು, ತ್ವಚೀಯಾನ್‌" ಎಂದು ರೂಪವು ಸಿದ್ಧವಾಗುತ್ತದೆ. 
(ಕಲ್ಪಪ್‌-ದೇಶ್ಯ-ದೇಶೀಯರ್‌ ಪ್ರತ್ಯಯಗಳನ್ನು ವಿಧಿಸುವ ಸೂತ್ರ) 

ಸೂತ್ರ-1232.-ಈಷದಸಮಾಪೌ ಕಲ್ಪಲ್ಲೀಶ್ಯದೇಶೀಯರಃ(5.3.67) 

ವೃತ್ತಿ-ಈಷದೂನೋ ವಿದ್ವಾನ್‌-ವಿದ್ವತ್ಯಲ್ಲಃ॥ ವಿದ್ವದ್ದೇಶ್ಯಃ। ವಿದ್ಧದ್ದೇಶೀಯಃ 
ಪಚತಿಕಲ್ಪಮ್‌। 

ಅ. ವೃ. -ತಿಜ್ಲಶ್ಚ ಎಂಬ ಸೂತ್ರವು ಇಲ್ಲಿ ಅನುವೃತ್ತವಾಗುತ್ತದೆ. ಪ್ರತ್ಯಯಃ, ಪರಶ್ಚ 
ಮತ್ತು ಜ್ಯಾಪ್‌ಪ್ರಾತಿಪದಿಕಾತ್‌ ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -ಈಷದಸಮಾಪ್ತಿಯಿ೦ದ ಕೂಡಿದ ಅರ್ಥವನ್ನು ಬೋಧಿಸುವ ಸುಬಂತ 
ತಿಜನ್ನತಗಳ ನಂತರ ಸ್ವಾರ್ಥದಲ್ಲಿ ಕಲ್ಪಪ್‌, ದೇಶ್ಯ, ಮತ್ತು ದೇಶೀಯರ್‌ ಪ್ರತ್ಯಯಗಳು 
ಬರುತ್ತವೆ. (ಈಷದಸಮಾಪ್ತಿ ಎಂದರೆ ಸಲ್ಪ ಕಡಿಮೆಯಾದ ಎಂದರ್ಥ.) 

ಉದಾ-ವಿದ್ದತ್ಕಲ್ಪಃ (ಈಷದೂನಃ .ಎಿದ್ವಾನ್‌)-ಎಂಬ ವಿಗ್ರಹಾರ್ಥದಲ್ಲಿ ವಿದ್ವತ್‌ 
ಶಬ್ದದ ನಂತರ” ಕೆಲ್ಪಪ್‌ ಪ್‌(ಕಲ್ಪ್ಲ) ಪ್ರತ್ಯಯವು ಬಂದು ವಿದ್ಧತ್ಸಲ್ಲಃ ಎಂದು ರೂಪವು 
ಸಿದ್ಧವಾಗುತ್ತದೆ. ವಿದ್ವದ್ದೇಶ್ಯಃ ವಿದ್ವದ್ದೇಶೀಯಃ-(ಸ್ವಲ್ಪ ಕಡಿಮೆಯಾದ ಪಂಡಿತನು) 
ಇದೇ ರೀತಿಯಲ್ಲಿ ದೇಶ್ಯ: ಮತ್ತು ದೇಶೀಯರ್‌ (ದೇಶೀಯ) ಪ್ರತ್ಯಯಗಳನ್ನು ಸೇರಿಸಿದಾಗ 
ವಿದ್ವದ್ದೇಶ್ಯಃ ಮತ್ತು ವಿದ್ದದ್ದೇಶೀಯಃ ಎಂಬ ರೂಪಗಳು ಸಿದ್ಧವಾಗುತ್ತವೆ. 

ಉದಾ-ಪಚತಿಕಲ್ಪಮ್‌-“ತಿಜಶ್ದ” ಎಂಬ ಅನುವೃತ್ತವಾದ ಸೂತ್ರದಿಂದಲೂ ಕೂಡಾ 
ಈ ಪ್ರತ್ಯಯಗಳು ಬರುತ್ತವೆ ಎಂದು ಹೇಳಿರುವುದರಿಂದ “ಈಷದಸಮಾಪ್ತಾತ್‌ ಪಚತಿ' 
ಎಂಬ ಅರ್ಥದಲ್ಲಿ ಕಲಪ್‌ ಪ್ರತ್ಯಯವು ಬಂದು ಪಚತಿಕಲ್ಪಮ್‌ ಎಂಬ ರೂಪವು 
ಸಿದ್ಧವಾಗುತ್ತದೆ. 

(ಬಹುಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1233.-ವಿಭಾಷಾ ಸುಪೋ ಬಹುಜ್‌ ಪುರಸ್ತಾತ್ತು।(5.3.68) 

ವೃತ್ತಿ -ಈಷದಸ ಮಾಪ್ತಿವಿಶಿಷ್ಟೇ ಅರ್ಥೇ ಸುಬನ್ಮಾತ್‌ ಬಹುಚ್‌-ವಾ ನಾತ್‌ 
ಚ ಪ್ರಾಗೇವ ನತು ಪರತಃ। ಈಷದೂನಃ ಪಟುರ್ಬಹುಪಟುಃ ಪಟುಕಲ್ಪಃ ಸು 
ಕಿಮ್‌?-ಜಯತಿಕಲ್ಪಮ್‌। 

ಪ. ಛೇ -ವಿಭಾಷಾ, ಸುಪಃ,ಬಹುಚ್‌,ಪುರಸ್ತಾತ್‌, ತು । 

ಅ. ವೃ.-“ಈಷದಸಮಾಪ್ತೌ ಕಲ್ಪಬ್ಬೇಶ್ಯದೇಶೀಯರಃ” ಎಂಬ ಸೂತ್ರದಿಂದ 
ಈಷದಸಮಾಪ್ರೌ ಎಂಬ ಪದವು ಅನುವೃತ್ತವಾಗುತ್ತದೆ. “ಪ್ರತ್ಯಯಃ” ಎಂಬುದು 


1440 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅಧಿಕಾರ ಸೂತ್ರವಾಗಿದೆ. 

ಅರ್ಥ -ಸಮಾಪ್ತಿಯಾಗಲು ಸಲ್ಪವೇ ಕಡಿಮೆಯಾಗಿರುವ ಅರ್ಥವನ್ನು ಬೋಧಿಸುವ 
ಸುಬಂತಕ್ಕಿಂತ ಪೂರ್ವದಲ್ಲಿ ಬಹುಚ್‌ ಪ್ರತ್ಯಯವು ಬರುವುದು. ಇದು ಪರದಲ್ಲಿ 
ಬರುವುದಿಲ್ಲ ಪೂರ್ವದಲ್ಲೇ ಬರುತ್ತದೆ. 

ಉದಾ-ಬಹುರ್ಪಟುಃ (ಈಷದೂನಃ ಪಟುಃ) ಎ೦ಬ ಅರ್ಥದಲ್ಲಿರುವ ವಿಗ್ರಹದಲ್ಲಿ 
ಪ್ರಥಮೈಕ ವಚನಾಂತವಾದ ಪಟು ಶಬ್ದಕ್ಕಿಂತ ಪೂರ್ವದಲ್ಲಿ ಪ್ರಕೃತ ಸೂತ್ರದಿಂದ 
ಬಹುಚ್‌(ಬಹು) ಪ್ರತ್ಯಯವು ಬರುವುದು. ಬಹುಪಟು*ಸು ಎಂದಿದ್ದಾಗ, ಇದು 
ತದ್ದಿತವಾಗಿ ಇಲ್ಲದೇ ಇರುವುದರಿಂದ “ಕೃತ್ತದ್ಧಿತಸಮಾಸಾಶ್ಚ” ಎಂಬ ಸೂತ್ರದಿಂದ 
ಪ್ರಾತಿಪದಿಕತ್ಸವನ್ನು ಹೊಂದದಿದ್ದರೂ “ಅರ್ಥವದಧಾತುರಪ್ರತ್ಕಯಃ ಪ್ರಾತಿಪದಿಕಮ್‌” 
ಎಂಬ ಸೂತ್ರದಿಂದ ಪ್ರಾತಿಪದಿಕತ್ವವು ಸಿಗುತ್ತದೆ. ಪಟು-ಸು ಪ್ರತ್ಯಯಾಂತವಾಗಿದ್ದರೂ, 
ಬಹುಪಟು* ಸು ಎಂಬುದು ಸಮುದಾಯವಾಗಿದೆ. ಪ್ರತ್ಯಯಾಂತವಾಗಿಲ್ಲ ಎಂಬುದರಿಂದ 
ಅಪ್ರತ್ಯಯಃ ಎಂಬ ನಿಷೇಧವು ಪ್ರವೃತ್ತಿಸುತ್ತದೆ. “ಪ್ರತ್ಯಯಗ್ರಹಣೇ ಯಸ್ಮಾತ್‌ ಸ 
ವಿಹಿತಃ ತದಾದೇರೇವ ಗ್ರಹಣಮ್‌' ಅಂದರೆ ಪ್ರತ್ಯಯವನ್ನು ಗ್ರಹಿಸುವಾಗ ಅದು 
ಯಾವದರ ಮೇಲೆ ವಿಹಿತವಾಗಿದೇಯೋ ಅದರಿಂದ ಪ್ರಾರಂಭವಾಗುವುದನ್ನೇ 
ಪ್ರತ್ಯಯಾಂತವೆಂದು ಹೇಳುವಾಗ ಗ್ರಹಿಸಬೇಕು ಎಂಬ ಪರಿಭಾಷೆಯನ್ನು ಅನುಸರಿಸಿ 
ಪಟು ಶಬ್ದದ ನಂತರವೇ "ಸು' ಪ್ರತ್ಯಯವು ಬಂದಿರುವುದರಿಂದ, ಪ್ರತ್ಯಯಾಂತವೆಂದರೆ 
ಪಟು+ಸು ಎಂಬುದೇ ಆಗುವುದು. ತದ್ಧಿತ ಪ್ರತ್ಯಯವನ್ನು ಸೇರಿಸಿದ ನಂತರ 
ಬಹುಪಟು4*ಸು ಎಂಬುದು ಅಲ್ಲ, ಈ ರೀತಿಯಾಗಿ ಬಹುಪಟು-ಸು ಎಂಬುದು 
ಪ್ರಾತಿಪದಿಕವಾಗಿರುವುದರಿಂದ ಸುಪ್‌-ಲೋಪವು ಬಂದಿದೆ. ಆಗ ಬಹುಪಟು ಎಂಬ 
ಪ್ರಾತಿಪದಿಕದ ನಂತರ ಪ್ರಥಮಾ ವಿಭಕ್ತಿಯ ಏಕವಚನದಲ್ಲಿ “ಸು' ಪ್ರತ್ಯಯವನ್ನು 
ಸೇರಿಸಿದಾಗ ಬಹುರ್ಪಟುಃ ಎ೦ಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ಪಟುಕಲ್ಲಃ ಬಹುಚ್‌ ಪ್ರತ್ಯಯವು ವೈಕಲ್ಲಿಕವಾಗಿರುವುದರಿಂದ ಇದು ಬಾರದ 
ಪಕ್ಷದಲ್ಲಿ ಕಲ್ಲಪ್‌ ಮೊದಲಾದ ಪ್ರತ್ಯಯಗಳು ಬಂದು, ಪಟುಕಲ್ಪಃ ಮೊದಲಾದ 
ರೂಪಗಳು ಸಿದ್ಧವಾಗುತ್ತವೆ. 

ಉದಾ-ಜಯತಿಕಲ್ಲಮ್‌-ಸುಬಂತದ ನಂತರವೇ ಬಹುಚ್‌ ಪ್ರತ್ಯಯವು ಬರುತ್ತದೆ 
ಎಂದು ಹೇಳಿರುವುದರಿಂದ ಯಜತಿ ಎಂಬ ತಿಜ೦ತದ ನಂತರ ಪೂರ್ವ ಸೂತ್ರದಿಂದ 
ಕಲ್ಪಪ್‌ ಪ್ರತ್ಯಯವು ಬಂದು ಜಯತಿಕಲ್ಪಮ್‌ ಎಂಬ ರೂಪವು ಸಿದ್ಧಿಸುತ್ತದೆ ಆಗ 
ಬಹುಚ್‌ ಪ್ರತ್ಯಯವು ಬರುವುದಿಲ್ಲ. 

(ಕಃ ಎಂಬುದನ್ನು ಅಧಿಕಾರವಾಗಿ ವಿಧಿಸುವ ಸೂತ್ರ) 

ಸೂತ್ರ-1234.-ಪ್ರಾಗಿವಾತ್‌ ಕಃ(೮.೨.7೦) 

ವೃತ್ತಿ -ಇವೇ ಪ್ರತಿಕೃತೌ ಇತ್ಯತಃ ಪ್ರಾಕ್‌ಕಾಧಿಕಾರಃ। 

ಪ. ಛೇ -ಪ್ರಾಕ್‌, ಇವಾತ್‌, ಕಃ । 


ಪ್ರಾಗಿವೀಯಾಃ 1441 


ಅ. ವೃ. -ಪ್ರತ್ಯಯಃ, ಪರಶ್ವ ಎಂಬುದು ಅಧಿಕಾರ ಸೂತ್ರವಾಗಿದೆ. 

ಅರ್ಥ -“ಇವೇ ಪ್ರತಿಕೃತೌ” ಎಂಬ ಸೂತ್ರಕ್ಕಿಂತ ಪೂರ್ವ ಸೂತ್ರದವರೆಗ "ಕ' 
ಪ್ರತ್ಯಯವು ಅಧಿಕಾರವನ್ನು ಹೊಂದಿದೆ. 

(ಅಕಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1235. -ಅವ್ಯಯಸರ್ವನಾಮ್ನಾಮಕಜ್‌ ಪ್ರಾಕ್‌ ಟೇಃ॥(5.3.71) 

ವೃತ್ತಿ -ಕಾಪವಾದಃ ತಿಜಶ್ಚ ಇತ್ಯನುವರ್ತತೇ। 

ವಾ॥ ಓಕಾರ-ಸಕಾರ-ಭಕಾರಾದೌ ಸುಪಿ ಸರ್ವನಾಮೃಪ್ಟೇಃ ಪ್ರಾಗ್‌ ಅಕಚ್‌। 
ಅನ್ಯತ್ರ ಸುಬನ್ನಸ್ಯ ಟೇಃ ಪ್ರಾಗ್‌ ಅಕಚ್‌। 

ಪ. ಛೇ -ಅವ್ಯಯಸರ್ವನಾಮ್ನಾಮ್‌, ಅಕಚ್‌, ಪ್ರಾಕ್‌, ಟೇಃ । 

ಅ. ವೃ. -“ಪ್ರಾಗಿವಾತ್‌ ಕಃ” ಎಂಬ ಸೂತ್ರದಿಂದ ಪ್ರಾಗಿವಾತ್‌ ಪದವು, “ತಿಜಶ್ಚ” 
ಎಂಬ ಸೂತ್ರವು ಅನುವೃತ್ತವಾಗುತ್ತವೆ. ಪ್ರತ್ಯಯಃ, ತದ್ಧಿತಾಃ ಎಂಬುವು ಅಧಿಕಾರ 
ಸೂತ್ರವಾಗಿವೆ. 

ಅರ್ಥ -ಅವ್ಯಯಗಳ ಮತ್ತು ಸರ್ವನಾಮ ಶಬ್ದಗಳ ಟಿ-ಗೆ ಪೂರ್ವದಲ್ಲಿ ಅಕಚ್‌ 
(ಅಕ್‌) ಪ್ರತ್ಯಯವು ಬರುತ್ತದೆ. ಈ ಅಕಚ್‌(ಅಕ್‌) ಪ್ರತ್ಯಯವು ಕ-ಪ್ರತ್ಯಯಕ್ಕೆ 
ಅಪವಾದವಾಗಿದೆ. ತಿಜಶ್ಚ ಎಂಬುದು ಅನುವೃತ್ತವಾಗೋಣದರಿಂದ ತಿಜಂತಗಳ ಟಿ- 
ಗೆ ಪೂರ್ವದಲ್ಲಿ ಕೂಡಾ ಅಕಚ್‌ (ಅಕ್‌) ಪ್ರತ್ಯಯವು ಬರುವುದು ಎಂದರ್ಥ.ಪ್ರಕೃತ 
ಸೂತ್ರದಲ್ಲಿ ಅವ್ಯಯ ಮತ್ತು ಸರ್ವನಾಮಾದಿಗಳ ಟಿ-ಗೆ ಪೂರ್ವದಲ್ಲಿ ಅಕಚ್‌(ಅಕ್‌) 
ಪ್ರತ್ಯಯವು ಬರುವುದೆಂದು ಸಾಮಾನ್ಯವಾಗಿ ಹೇಳಿರುವಾಗ, ವರರುಚಿಯವರು 
ವಾರ್ತಿಕದಿ೦ದ ನಿಯಮವನ್ನು ವಿಧಿಸುತ್ತಾರೆ. 

ವಾ। ಓಕಾರ-ಸಕಾರ-ಭಕಾರಾದೌ ಸುಪಿ ಸರ್ವನಾಮಷ್ಟೇಃ ಪ್ರಾಗ್‌ ಅಕಚ್‌। ಅನ್ಯತ್ರ 
ಸುಬನ್ನಸ್ಯ ಟೇಃ ಪ್ರಾಗ್‌ ಅಕಚ್‌ | 

ಅರ್ಥ-"ಓ' ಕಾರ "ಸ' ಕಾರ ಮತ್ತು "ಭ' ಕಾರಾದಿಯಾದ ಸುಪ್‌ ಪ್ರತ್ಯಯವು 
ಪರದಲ್ಲಿದ್ದಾಗ, ಸರ್ವನಾಮ ಶಬ್ದದ ಟಿ-ಗೆ ಪೂರ್ವದಲ್ಲಿ ಅಕಚ್‌(ಅಕ್‌) ಪ್ರತ್ಯಯವು 
ಬರುವುದು. ತದ್‌ ಭಿನ್ನವಾದ ಸುಪ್‌ ಪ್ರತ್ಯಯಗಳು ಪರದಲ್ಲಿದ್ದಾಗ ಮಾತ್ರ ಸುಬಂತವಾದ 
ಸರ್ವನಾಮದ ಟಿ-ಗೆ ಪೂರ್ವದಲ್ಲಿ ಅಕಚ್‌ (ಅಕ್‌) ಪ್ರತ್ಯಯವು ಬರುವುದು. 

ಈ ವಾರ್ತಿಕವು ಯುಷ್ಕದ್‌-ಅಸ್ಮದ್‌ ಶಬ್ದಗಳ ವಿಷಯದಲ್ಲಿ ಮಾತ್ರ ಪ್ರವೃತ್ತಿಸುವುದು 
ಎಂದು ಇತರ ಸರ್ವನಾಮಗಳಲ್ಲಿ ಪ್ರಾತಿಪದಿಕದ ಟಿ-ಗೆ ಪೂರ್ವದಲ್ಲೇ ಅಕಚ್‌ 
ಬರುವುದೆಂದು ಭಾಷ್ಯಕಾರರು ಹೇಳಿರುವರು. 

(ಕ ಮತ್ತು ಅಕಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ-1236.-ಅಜ್ಞಾತೇ।(5.3.73) 
ವೃತ್ತಿ -ಕಸ್ಕ ಅಯಂ ಅಶ್ವಃ ಅಶ್ವಕಃ। ಉಚ್ಚಕ್ಕೆಃ ನೀಚಕ್ಕೆಃ॥ ಸರ್ವಕೇ। ಯುವಕಿಯೋಃ। 


1442 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅವಕಿಯೋ॥। ಯುಷಕಾಸು। ಅಸ್ಮಕಾಸು। ಯುಷಕಾಭಿಃ। ಅಸ್ಮಕಾಭಿಃತ್ಸಯಕಾ!ಮಯಕಾ। 

ಅ.ವೃ.-“ಪ್ರಾಗಿವಾತ್‌ ಕಃ”: ಮತ್ತು “ಅವ್ಯಯಸರ್ವನಾಮ್ನಾಮಕಚ್‌ ಪ್ರಾಕ್‌ ಟೇಃ” 
ಎ೦ಬ ಸೂತ್ರವು ಅನುವೃತ್ತವಾಗುತ್ತವೆ. "“ತಿಜಶ್ನ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. 

ಅರ್ಥ -ಅಜ್ಞಾತ ವಿಶಿಷ್ಠಾರ್ಥದಲ್ಲಿ ವರ್ತಮಾನ ಪ್ರಾತಿಪದಿಕ ನಂತರ ಅಥವಾ 
ತಿಜತದ ನಂತರ ಸ್ವಾರ್ಥದಲ್ಲಿ "ಕ' ಮತ್ತು ಅಕಚ್‌ ಪ್ರತ್ಯಯಗಳು ಬರುವದು. ಅವ್ಯಯ, 
ಸರ್ವನಾಮ, ತಿಜ೦ತಗಳ ಟಿ-ಗೆ ಪೂರ್ವದಲ್ಲಿ ಅಕಚ್‌ ಪ್ರತ್ಯಯವು ಬರುವುದು. 

ಉದಾ-ಅಶ್ವಕಃ (ಅಜ್ಞಾತಃ ಆಶ್ವಃ) ಎ೦ಬ ವಿಗ್ರಹದಲ್ಲಿ ಅಂದರೆ "ಯಾರ ಕುದುರೆ 
ಇದು' ಎಂದು ತಿಳಿಯದಿದ್ದಾಗ (ಕಸ್ಯ ಅಯಂ ಅಶ್ವಃ) ಎಂಬರ್ಥದಲ್ಲಿ ಅಶ್ವ ಶಬ್ದದ 
ನಂತರ "ಕ' ಪ್ರತ್ಯಯವು ಬಂದು ಅಶ್ವಕಃ ಎಂದು ರೂಪವು ಸಿದ್ಧವಾಗುತ್ತದೆ. 

ಉದಾ-ಉಚ್ಚಕ್ಕೆಃ, ನೀಚ್ಚಕ್ಕೆ, ಈ ಅವ್ಯಯಗಳಿಗೆ ಹಿಂದಿನ ಸೂತ್ರದಿಂದ ಟಿ-ಗೆ 
ಪೂರ್ವದಲ್ಲಿ ಅಕಚ್‌ ಪ್ರತ್ಯಯವು ಬರುತ್ತದೆ. 

ಉದಾ-ಸರ್ವಕೇ-ಪ್ರಥಮಾ ಬಹುವಚನದಲ್ಲಿ ಸರ್ವ4ಜಸ್‌ ಎಂದಿದ್ದಾಗ, ಸರ್ವ 
ಶಬ್ದದ ಟಿ-ಗೆ ಅಕಚ್‌ ಪ್ರತ್ಯಯವು ಬಂದು, ಸರ್ವ್‌+ಅಕ4ಜಸ್‌-ಸರ್ವಕಜಸ್‌ 
ಎಂದಿದ್ದಾಗ, ಪೂರ್ವರೂಪ ಬಂದ ಮೇಲೆ, "ಜಸ್‌'ಗೆ "ಶೀ ಆದೇಶವು ಬಂದು 
ಸರ್ವಕೇ ಎಂದು ರೂಪವು ಸಿದ್ಧಿಸುತ್ತದೆ. 

ವಾರ್ತಿಕಗಳ ಉದಾಹರಣೆಗಳು-ಯುವಕಯೋಃ, ಅವಕಯೋಃ-ಯುಷ್ಕದ್‌ ಮತ್ತು 
ಅಸ್ಮದ್‌ ಶಬ್ದಗಳಿಗೆ ಓಸ್‌ ಪ್ರತ್ಯಯವನ್ನು ಸೇರಿಸಿದಾಗ, ಹಿಂದಿನ ವಾರ್ತಿಕದಿಂದ ಟಿ- 
ಯಾಗಿರುವ "“ಅದ್‌' ಶಬ್ದದ ಪೂರ್ವದಲ್ಲಿ ಅಕಚ್‌ ಪ್ರತ್ಯಯವು ಬಂದು, 
ಯುಷ್ಯಃಅಕ--ಅದ್‌--ಓಸ್‌ ಎಂದು ಮತ್ತು ಅಸ್ಮಃಅಕ-4ಅದ್‌+ಓಸ್‌ ಎಂದಿದ್ದಾಗಮ್‌- 
ವರೆಗಿನ ಭಾಗಕ್ಕೆ “ಯುವಾವೌದ್ವಿವಚನೇ” ಎಂಬ ಸೂತ್ರದಿಂದ "ಯುವ' ಮತ್ತು 
"ಅವ' ಆದೇಶಗಳು ಬಂದು ಯುವ-ಅಕದ್‌.ಓಸ್‌ ಎಂದು ಅವ--ಅಕದ್‌--ಓಸ್‌ 
ಎಂದು “ಅತೋಗುಣೇ” ಎಂಬ ಸೂತ್ರದಿಂದ ಪರರೂಪವು ಬಂದು “ಯೋಇಚಿ” 
ಎಂಬ ಸೂತ್ರದಿಂದ "ದ' ಕಾರಕ್ಕೆ "ಯ' ಕಾರಾದೇಶವು ಬಂದು, ಯುವಕಯೋಃ, 
ಅವಕಯೋಃ ಎಂದು ರೂಪವಾಗುತ್ತವೆ. 

ಉದಾ-ಯುಷ್ಕಕಾಸು, ಅಸ್ಕಕಾಸು-"ಸ' ಕಾರಾದಿ ಪ್ರತ್ಯಯವಾದ "“ಸು' ಪರದಲ್ಲಿ 
ಇರುವುದರಿಂದ ಯುಷ್ಕದ್‌ ಮತ್ತು ಅಸ್ಕದ್‌ ಶಬ್ದಗಳ ಟಿ-ಗೆ ಪೂರ್ವದಲ್ಲಿ ಹಿಂದಿನ 
ವಾರ್ತಿಕದಿಂದ ಅಕಚ್‌ ಪ್ರತ್ಯಯವು ಬಂದು "ಯುಷ್ಕಕದಸು' ಮತ್ತು "ಅಸ್ಕದಕದಸು' 
ಎಂದಿದ್ದಾಗ “ಯುಷ್ಕ್ಮದಸ್ಮದೊರನಾದೇಶೇ?” ಎಂಬ ಸೂತ್ರದಿಂದ ದ್‌-ಕಾರಕ್ಕೆ "ಅ' 
ಕಾರವು ಬಂದು ಯುಪ್ಕ್ಮಕಾಸು, ಅಸ್ಮಕಾಸು ಎಂದು ರೂಪಗಳು ಸಿದ್ಧವಾಗುತ್ತವೆ. 

ಉದಾ-ಯುಷ್ಮಕಾಭಿ-ಅಸ್ಮಕಾಭಿಃ-"ಭ” ಕಾರಾದಿ ಪ್ರತ್ಯಯವಾದ ಭಿಸ್‌ 
ಪರದಲಿದ್ದಾಗ, ಯುಷ್ಕದ್‌, ಅಸ್ಮದ್‌ ಶಬ್ದಗಳ ಟಿ-ಗೆ ಮುಂದೆ ಅಕಚ್‌ ಪ್ರತ್ಯಯವು 
ಬರುತ್ತದೆ. ಅಲ್ಲಿ “ದ' ಕಾರಕ್ಕೆ "ಅ' ಕಾರಾದೇಶವು ಬಂದು ಯುಷ್ಕಕಾಭಿಃ ಅಸ್ಮಕಾಭಿಃ 


ಪ್ರಾಗಿವೀಯಾಃ 1443 


ಎಂಬ ರೂಪವು ಸಿದ್ಧವಾಗುತ್ತದೆ. 

ಉದಾ-ತ್ವಯಕಾ, ಮಯಕಾ-ಯುಷ್ಕದ್‌ ಅಸ್ಮದ್‌ ಶಬ್ದಗಳ ತೃತೀಯಾವಿಭಕ್ತಿ 
ಏಕವಚನದಲ್ಲಿ ತ್ವಯಾ ಮತ್ತು ಮಯಾ ಎಂಬ ರೂಪಗಳು ಆದ ಮೇಲೆ, ಅವುಗಳ 
ಟಿ-ಗೆ ಪೂರ್ವದಲ್ಲಿ ಅಕಚ್‌ ಪ್ರತ್ಯಯವು ಬಂದು, ತ್ವಯಕಾ, ಮಯಕಾ ಎಂಬ 
ರೂಪಗಳು ಸಿದ್ಧವಾಗುತ್ತವೆ. 

ಸೂಚನೆ-ಟಾ(ಆ) ಎಂಬ ತೃತೀಯಾವಿಭಕ್ತಿಯ ಏಕವಚನದ ಸುಪ್‌ ಪ್ರತ್ಯಯವು 
"ಒ' ಕಾರ, "ಸ' ಕಾರ ಮತ್ತು "ಭ' ಕಾರಗಳಾಗಿ ಇಲ್ಲದೇ ಇರುವುದರಿಂದ, ಅಕಚ್‌ 
ಪ್ರತ್ಯಯವು ಪ್ರಾತಿಪದಿಕದ ಟಿ-ಗಿಂತ ಪೂರ್ವದಲ್ಲಿ ಬಾರದೆ ಸುಬಂತವಾದ ತ್ವಯಾ 
ಮತ್ತು ಮಯಾ ಎಂಬ ಶಬ್ದಗಳ ಪೂರ್ವದಲ್ಲಿ ಟಿ-ಗೆ ಬಂದಿದೆ. ಪ್ರಾತಿಪದಿಕದ "ಟಿ' 
ಗೆ ಪೂರ್ವದಲ್ಲಿ ಬಂದಿದ್ದರೆ ಅನಿಷ್ಠ ರೂಪಗಳು ಸಿದ್ಧವಾಗುತ್ತಿದ್ದವು. 

(ಕ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1237.-ಕುತ್ತಿತೇ।(೮.3.74) 

ವೃತ್ತಿ -ಕುತ್ತಿತಃ ಅಶ್ವಃ-ಅಶ್ವಕಃ। 

ಅ. ವ್ಯ. -"ಕಃ' ಮತ್ತು "ಅಕಚ್‌' ಈ ಎರಡು ಪ್ರತ್ಯಯಗಳು ಅಧಿಕೃತವಾಗಿವೆ. 
“ತಿಜಶ್ವ” ಎಂಬ ಸೂತ್ರವು ಅನುವೃತ್ತವಾಗುತ್ತದೆ. ಪ್ರತ್ಯಯಃ, ಪರಶ್ಚ , 
ಜ್ಯಾಪ್‌ಪ್ರಾತಿಪದಿಕಾತ್‌ ಮತ್ತು ತದ್ದಿತಾಃ ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -ನಿಂದಾರ್ಥದಲ್ಲಿರುವ ಪ್ರಾತಿಪದಿಕ ಅಥವಾ ತಿಜಂತದ ನಂತರ ಸ್ವಾರ್ಥದಲ್ಲಿ 
"ಕ' ಮತ್ತು "ಅಕಚ್‌' ಪ್ರತ್ಯಯಗಳು ಬರುತ್ತವೆ. 

ಉದಾ-ಅಶ್ವಕಃ-"ನಿಂದ್ಯವಾದ ಕುದುರೆ”-"ಕುತ್ತಿತಃ ಅಶ್ವಃ' ಎಂಬುದು ವಿಗ್ರಹವಾಕ್ಯ, 
ಅಶ್ವ-ಸು ದ ನಂತರ ಕುತ್ತಿತಾರ್ಥದಲ್ಲಿ "ಕ್ರ? ಪ್ರತ್ಯಯವು ಬಂದ ಮೇಲೆ ಪ್ರಾತಿಪದಿಕ 
ಸಂಜ್ಞೆ ಬಂದು "ಸು' ಲೋಪವಾದ ಮೇಲೆ, ಪ್ರಾತಿಪದಿಕತ್ವವನ್ನು ಕಳೆದುಕೊಳ್ಳದಿರುವ 
ಆ ಶಬ್ದಕ್ಕೆ ಸು(ಸ್‌) ಸೇರಿಸಿದ ಮೇಲೆ, ರುತ್ವ ವಿಸರ್ಗಗಳಿ೦ದ ಅಶ್ವಕಃ ಎ೦ಬ ರೂಪವು 
ಸಿದ್ಧಿಸುತ್ತದೆ. 

(ಡತರಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1238.-ಕಿ೦ಯತ್ತದೋರ್ಸಿರ್ಧಾರಣೇ ದಧ್ವಯೋರೇಕಸ್ಯ ಡತರಜ್‌।(೮.3.92) 
ವೃತ್ತಿ -ಅನಯೋಃ ಕತರಃ ವೈಷ್ಣವಃ॥ ಯತರಃ। ತತರಃ। 

ಪ.ಛೇ -ಕಿಂಯತ್ತದಃ,ನಿರ್ಧಾರಣೇ, ದ್ವಯೋಃ ಏಕಸ್ಯ, ಡತರಚ್‌। 

ಅರ್ಥ -"ಎರಡರಲ್ಲಿ ಒಂದನ್ನು ನಿಶ್ಚಯಿಸಿದಾಗ' ಕಿಮ್‌, ಯತ್‌, ತತ್‌ ಶಬ್ದಗಳ 
ನಂತರ ಡತರಚ್‌ (ಅತರ) ಪ್ರತ್ಯಯವು ಬರುತ್ತದೆ. 

ಉದಾ-ಅನಿಯೋಃ ಕತರಃ ವೈಷ್ಣವಃ-“ಇವರಿಬ್ಬರಲ್ಲಿ ಯಾರು ವೈಷ್ಣವನು' ಎಂಬ 
ಅರ್ಥದಲ್ಲಿ ಕಿಮ್‌. ಸುವಿ ನ ನಂತರ ಪ್ರಕೃತ ಸೂತ್ರದಿಂದ ಡತರಚ್‌ (ಅತರ) ಪ್ರತ್ಯಯವು 


1444 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಬಂದು, ಪ್ರಾತಿಪದಿಕ ಸಂಜ್ಞೆ ಬಂದಮೇಲೆ ಸುಪ್‌ ಗೆ ಲುಕ್‌ ಬ೦ದು ಕಿಮ್‌ ನಲ್ಲಿರುವ 
ಇಮ್‌-ಗೆ ಟಿ ಲೋಪ ಬಂದು ಕ್‌4ಅತರ=ಕತರ ಎಂದಾದ ಮೇಲೆ ಇದಕ್ಕೆ "ಸು' 
ಸೇರಿಸಿದಾಗ ರುತ್ವ ವಿಸರ್ಗಗಳಿಂದ ಕತರಃ ಎಂಬ ರೂಪವು ಸಿದ್ಧವಾಗುತ್ತದೆ. 


ಉದಾ-ಯತರಃ, ತತರಃ-ಹಿ೦ದಿನಂತಯೇ “ಅನಯೋಃ ಯಃ ” ಮತ್ತು “ಅನಯೋಃ 
ಸಳ ಎಂಬ ಅರ್ಥದಲ್ಲಿ “ಯತ್‌' ಮತ್ತು “ತತ್‌' ಶಬ್ದಗಳ ನಂತರ ಡತರಚ್‌ ಪ್ರತ್ಯಯವು 
ಬಂದು, ನಂತರ ಟಿ ಲೋಪವಾದ ಮೇಲೆ ಯತರಃ ಮತ್ತು ತತರಃ ಎಂಬ ರೂಪಗಳು 
ಸಿದ್ಧ ವಾಗುತ್ತವೆ. 

ಮಹಾವಿಭಾಷೆಯಿಂದ ಡತರಚ್‌ ಪ್ರತ್ಯಯವು ಬಾರದ ಪಕ್ಷದಲ್ಲಿ ಯಃ ಮತ್ತು ಸಃ 
ಎಂಬ ರೂಪಗಳು ಸಿದ್ಧವಾಗುತ್ತವೆ. 


ಸೂತ್ರ-1239.-ವಾ ಬಹೂನಾಂ ಹಾತಿಪರಿಪ್ರಶ್ನೇ ಡತಮಜ್‌। (೮.3.೨3) 
ವೃತ್ತಿ -ಬಹೂನಾಂ ಮಧ್ಯೇ ಏಕಸ್ಯ ನಿರ್ಧಾರಣೇ ಡತಮಜ್ವಾ ಸ್ಯಾತ್‌! 
“ಜಾತಿಪರಿಪ್ರಶ್ನೇ' 
ಇತಿ ಪ್ರತ್ಯಾಖ್ಯಾತಮ್‌ ಆಕರೇಕತಮಃ ಭವತಾಂ ಕಠಃ॥ ಯತಮಃ। ತತಮಃ ವಾ 
ಗ್ರಹಣಂ ಅಕಜರ್ಥಮ್‌। ಯಕಃ ಸಕಃ 


॥ ಇತಿ ಪ್ರಾಗಿವೀಯ (58)ಪ್ರಕರಣಮ್‌।। 

ಅರ್ಥ -ಜ್ಯಾತಿಯನ್ನು ಕುರಿತು ಮಾಡಿದ ಪ್ರಶ್ನೆಗೆ ಹಲವುಗಳಲ್ಲಿ ಒಂದು ಎ೦ಬುದನ್ನು 
ನಿರ್ಧಾರಮಾಡುವಾಗ ಕಿಮ್‌, ಯದ್‌ ಮತ್ತು ತದ್‌ ಶಬ್ದಗಳ ನಂತರ ಡತಮಚ್‌ 
(ಅತಮ)ಪ್ರತ್ಯಯವು ಬರುತ್ತದೆ. 

ಸೂಚನೆ-ಭಾಷ್ಯಕಾರರು "ಜಾತಿಪರಿಪ್ರಶ್ನೇ' ಎಂಬ ಪದವು ಬೇಕಾಗಿಲ್ಲವೆಂದು 
ನೀಷೇಧಮಾಡಿರುವರು. ಆದ್ದರಿಂದ “ಜಾತಿ ಪರಿಪ್ರಶ್ನೇ' ಇಲ್ಲದ ಸಂದರ್ಭದಲ್ಲೂ 
ಡತಮಚ್‌ (ಅತಮ) ಪ್ರತ್ಯಯವು ಬರುತ್ತದೆ ಎಂದು ಗೊತ್ತಾಗುತ್ತದೆ. 

ಉದಾ-ಕತಮಃ ಭವತಾಂ ಕಠಃ-(ನಿಮ್ಮಲ್ಲಿ ಯಾರು ಕಠ ಶಾಖೆಗೆ ಸೇರಿದವನು)- 
ಕಠ ಶಾಖೆಗೆ ಸೇರಿದ ಎಲ್ಲರನ್ನು ಒಂದು ಜಾತಿಗೆ ಸೇರಿದವರಾಗಿ ಇರುವುದರಿಂದ, 
ಇಲ್ಲಿ ಜಾತಿಗೆ ಸಂಬಂಧಿಸಿದ ಪ್ರಶ್ನೆ ಬರುತ್ತದೆ. ಆದ್ದರಿಂದ ಕಿಮ್‌ ಶಬ್ದದ ನಂತರ 
ಡತಮಚ್‌ (ಅತಮ್‌) ಪ್ರತ್ಯಯವು ಬಂದು ಕತಮಃ ಎಂದು ರೂಪವು ಸಿದ್ಧವಾಗಿದೆ. 
ಇದೇ ರೀತಿಯಲ್ಲಿ ತದ್‌ ಶಬ್ದದ ನಂತರ ಡತಮಚ್‌ (ಅತಮ್‌) ಪ್ರತ್ಯಯವು ಬಂದು 
ತತಮಃ ಎಂದು ರೂಪವು ಸಿದ್ಧವಾಗಿದೆ. ಇಲ್ಲಿ “ವಾ' ಶಬ್ದದಿಂದ ವೈಕಲ್ಲಿಕ ರೂಪವು 
ಬರುತ್ತದೆ ಎಂದು ಗೊತ್ತಾಗುತ್ತದೆ. ಡತಮಚ್‌(ಅತಮ್‌) ಪ್ರತ್ಯಯವು ಬಾರದ ಪಕ್ಷದಲ್ಲಿ 
ಅಕಚ್‌ ಪ್ರತ್ಯಯವು ಬಂದು ಯಕಃ, ಸಕಃ ಎಂದು ರೂಪಗಳು ಸಿದ್ಧವಾಗುತ್ತವೆ. 


॥ ಇತಿ ಪ್ರಾಗಿವೀಯ ಪ್ರಕರಣಮ್‌। 
ಪ್ರಾಗಿವೀಯ (58) ಪ್ರಕರಣವು ಮುಗಿಯಿತು. 


ಪಕರಣ-59: ಸ್ಪಾರ್ಥಿಕಾಃ 


(ಸೂ. ಸಂ 1240-1249೨) 
(ಕನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1240.-ಇವೇ ಪ್ರತಿಕೃತೌ।(5.3.೨6) 

ವೃತ್ತಿ -ಕನ್‌ ಸ್ಕಾತ್‌ ಅಶ್ವ ಇವ ಪ್ರತಿಕೃತಿಃ ಅಶ್ವಕಃ। 

ವಾ॥ ಸರ್ವಪ್ರಾತಿಪದಿಕೇಭ್ಯಃ ಸ್ವಾರ್ಥೇ ಕನ್‌ ಅಶ್ವಕಃ। 

ಅ. ವೃ.-“ಅವಕ್ಷೇಪಣೇ ಕನ್‌” ಎಂಬ ಸೂತ್ರದಿಂದ ಕನ್‌ ಎಂಬ ಪದವು 
ಅನುವೃತ್ತವಾಗುತ್ತದೆ. ಪ್ರತ್ಯಯಃ, ಪರಶ್ಚ, “ಜ್ಯಾಪ್‌ಪ್ರಾತಿಪದಿಕಾತ್‌, ತದ್ಧಿತಾಃ ಎಂಬುವು 
ಅಧಿಕಾರ ಸೂತ್ರಗಳು. 

ಅರ್ಥ -ಪ್ರತಿಕೃತಿ ಮತ್ತು ಸಾದೃಶ್ಯ ಅರ್ಥಗಳಲ್ಲಿ ಸಮರ್ಥ ಪ್ರಾತಿಪದಿಕದ ನಂತರ 
ಕನ್‌ ಪ್ರತ್ಯಂಯುವು ಬರುತ್ತದೆ.-ಂಯಾವಾಗ ಆಪ್ರಕೃತಿ ಅಥವಾ ಚಿತ್ರ 
ಉಪಮೇಯವಾಗಿರುತ್ತದೋ ಆಗ ಮಾತ್ರ ಈ ಕನ್‌ ಪ್ರತ್ಯಯವು ಬರುತ್ತದೆ.(ಕನ್‌- 
ನಲ್ಲಿ "ಕ್‌ ಮಾತ್ರ ಉಳಿಯುತ್ತದೆ.) 

ಉದಾ-ಅಶ್ವಕಃ-(ಕುದುರೆಯ ಪ್ರತಿಮೆ) "ಅಶ್ವ ಇವ ಅಶ್ವಕಃ' ಎಂಬುದು ಲೌಕಿಕ 
ವಿಗ್ರಹ ವಾಕ್ಯ. ಅಶ್ವ ಶಬ್ದದ ನಂತರ ಸ್ವಾರ್ಥದಲ್ಲಿ ಕನ್‌ ಪ್ರತ್ಯಯವು ಬಂದಿದೆ. ಈ 
ಪ್ರತ್ಯಯವು “ಕುದುರೆಯಂತೆ ಉಳ್ಳ ಪ್ರತಿಮೆ' ಎಂಬ ಅರ್ಥದಲ್ಲಿ ಬಂದಿದೆ. ಆದ್ದರಿಂದ 
ಉಪಮೇಯ ವಾಚಕವಾಗಿದೆ. 

ವಾ॥ ಸರ್ವಪ್ರಾತಿಪದಿಕೇಭ್ಯಃ ಸ್ವಾರ್ಥೇ ಕನ್‌ । 

ಎಲ್ಲ ಪ್ರಾತಿಪದಿಕಗಳ ನಂತರ ಸ್ವಾರ್ಥದಲ್ಲಿ ಕನ್‌ ಪ್ರತ್ಯಯ ಬರುವುದಾದರೆ 
ಸ್ವಾರ್ಥಿಕ ಅರ್ಥದಲ್ಲಿ ಮಾತ್ರ ಈ ಪ್ರತ್ಯಯವು ಬರುತ್ತದೆ ಎಂದು ಹೇಳಬೇಕಾಗಿಲ್ಲ. 
ಆದ್ದರಿಂದ ಇದರಲ್ಲಿ ಒಂದು ವೈಶಿಷ್ಟ್ಯವಿದೆ. ಯಾವ ವಿಶೇಷಾರ್ಥ ವಿವಕ್ಷೆ ಇಲ್ಲದಿದ್ದಾಗ, 
ಬರುವ ಪ್ರತ್ಯಯಕ್ಕೆ ಸ್ವಾರ್ಥಿಕ ಪ್ರತ್ಯಯವೆಂದು ಹೇಳುತ್ತಾರೆ. ಕೆಲವೊಮ್ಮೆ ಮನುಷ್ಯನು 
ಪ್ರಕೃತಿ ಪ್ರತ್ಯಯಗಳ ವಿಶೇಷ ಜ್ಞಾನವನ್ನು ಪಡೆದು ಶಬ್ದ ಉಚ್ಚಾರಣೆ ಮಾಡುತ್ತಾನೆ. 
ಕೆಲವೊಮ್ಮೆ ಉಚ್ಚಾರಣ-ಸೌಕರ್ಯಕ್ಕಾಗಿ ಸ್ವಾರ್ಥದಲ್ಲಿ ಕನ್‌ ಪ್ರತ್ಯಯವನ್ನು 
ಉಪಯೋಗಿಸುತ್ತಾನೆ. ವಿಶೇಷಾರ್ಥವಿದ್ದಾಗಲೂ ಕನ್‌ ಪ್ರತ್ಯಯವನ್ನು 
ಉಪಯೋಗಿಸುತ್ತಾನೆ. 

(ಮಯಟ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1241-ತತ್ರಕೃತವಚನೇ ಮಯಟ್‌। (೮.4.21) 

ವೃತ್ತಿ-ಪ್ರಾಚುರ್ಯೇಣ ಪ್ರಸ್ತುತಂ-ಪ್ರಕೃತಂ, ತಸ್ಯ ವಚನಂ ಪ್ರತಿಪಾದನಮ್‌। ಭಾವೇ 

ಅಧಿಕರಣೇ ವಾ ಲ್ಯುಟ್‌। ಆದ್ಯೇ ಪ್ರಕೃತಮನ್ನಮ್‌-ಅನ್ನಮಯಮ್‌ 


1446 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅಪೂಪಮಯಮ್‌। ದ್ವಿತೀಯೇ ತು ಅನ್ನಮಯೋ ಯಜ್ಞ | ಅಪೂಪಮಯಂ- 
ಪರ್ವ 

ಅ.ವೃ. -ಪ್ರತ್ಯಯಃ, ಪರಶ್ವ, ಜ್ಯಾಪ್‌ ಪ್ರಾತಿಪದಿಕಾತ್‌, ತದ್ದಿತಾಃ ಎಂಬುವು 
ಅಧಿಕಾರ ಸೂತ್ರಗಳು. 

ಅರ್ಥ -ತತ್‌ ಶಬ್ದವು ಪ್ರಥಮಾ ವಿಭಕ್ತ್ಯನ್ರವಾಗಿದೆ. “ವಚನಂ' ಎಂದರೆ ಹೇಳುವುದು 
ಎಂದರ್ಥ. "ಪ್ರಕೃತ' ಎಂದರೆ ಹೆಚ್ಚಾಗಿ ಪ್ರಸುತ್ತವಾದದ್ದು ಎಂದರ್ಥ. ಪ್ರಾಚುರ್ಯದಿಂದ 
ಕೂಡಿದ ಪದಾರ್ಥವನ್ನು ಹೇಳುವ ಸಮರ್ಥ ಶಬ್ದದ ನಂತರ ಸ್ವಾರ್ಥದಲ್ಲಿ ಅಥವಾ 
ಅಧಿಕರಣಾರ್ಥದಲ್ಲಿ ಮಯಟ್‌ ಪ್ರತ್ಯಯವು ಬರುತ್ತದೆ. 

ಉದಾ-ಅನ್ನಮಯಮ್‌ -(ಬಹಳ ಹೆಚ್ಚಾದ) “ಪ್ರಚುರವಾದ ಅನ್ನ' ಎಂಬ 
ಅರ್ಥದಲ್ಲಿ ಪ್ರಥಮಾಂತ “ಅನ್ನ' ಶಬ್ದದ ನಂತರ ಮಯಟ್‌ ಪ್ರತ್ಯಯವು ಬಂದು 
ಅನ್ನಮಯಮ್‌ ರೂಪವು ಸಿದ್ಧವಾಗಿದೆ. ಇದು ಸ್ಪಾರ್ಥಿಕ ಪ್ರತ್ಯಯವಾಗಿರುವುದರಿಂದ 
ನಪುಂಸಕ ಲಿಂಗದಲ್ಲಿ ಅನ್ನ ಶಬ್ದವು ಸ್ವಾಭಾವಿಕವಾಗಿದೆ. ಇದೇ ರೀತಿಯಲ್ಲಿ "ಪ್ರಚುರಮ್‌ 
ಅಪೂಪಂ' ಎಂಬ ಅರ್ಥದಲ್ಲಿ ಅಪೂಪಮಯಮ್‌ ಎಂಬ ರೂಪವು ಸಿದ್ಧವಾಗಿದೆ. 

ಉದಾ-ಅನ್ನಮಯೋ ಯಜ್ಞಃ-"ಪ್ರಚುರವಾದ ಅನ್ನದಿಂದ ಕೂಡಿದ್ದು' ಎಂಬ 
ಅಧಿಕರಣಾರ್ಥದಲ್ಲಿ "ಅನ್ನ' ಶಬ್ದದ ನಂತರ ಮಯಟ್‌ (ಮಯ) ಬಂದು ಅನ್ನಮಯಃ 
ಎಂದು ರೂಪವು ಸಿದ್ದವಾಗಿದೆ. ಇದು ಅಧಿಕರಣಾರ್ಥದಲ್ಲಿ ಇರುವುದರಿಂದ ವಿಶೇಷ್ಯದ 
ಲಿಂಗವೇ ಬಂದು "ಅನ್ನಮಯೋ ಯಜ್ಞ” ಎಂದು ರೂಪವು ಸಿದ್ಧವಾಗಿದೆ. 

(ಅನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1242.-ಪ್ರಜ್ಞಾದಿಧ್ಯಶ್ಪ/(5.4.38) 

ವೃತ್ತಿ -ಅಣ್‌ ಸ್ಯಾತ್‌। ಪ್ರಜ್ಞ ಏವ ಪ್ರಾಜ್ಯಃ। ಪ್ರಾಜ್ನೀ ಸ್ತೀ। ದೈವತಃ ಬಾನ್ಫವಃ। 

ಪ. ಛೇ -ಪ್ರಜ್ಞಾದಿಭ್ಯಃ, ಚ। 

ಅ. ವೃ. -“ತದ್ಯುಕ್ತಾತ್‌ ಕರ್ಮಣೋಣಇಣ್‌” ಎಂಬ ಸೂತ್ರದಿಂದ ಅಣ್‌ ಎಂಬ 
ಪದವು ಅನುವೃತ್ತವಾಗುತ್ತದೆ. ಪ್ರತ್ಯಯಃ, ಪರಶ್ಚ, ಜ್ಯಾಪ್‌ ಪ್ರಾತಿಪದಿಕಾತ್‌, ತದ್ದಿತಾಃ 
ಎಂಬುವು ಅಧಿಕಾರ ಸೂತ್ರಗಳು. 

ಅರ್ಥ-"ಪ್ರಜ್ಞಾ ಮೊದಲಾದ ಶಬ್ದಗಳ ನಂತರ ಸ್ವಾರ್ಥದಲ್ಲಿ ಅಣ್‌(ಅ) ಪ್ರತ್ಯಯವು 
ಬರುತ್ತದೆ. 

ಉದಾ-ಪ್ರಾಜ್ಯ-(ಬುದ್ಧಿವ೦ತ) "ಪ್ರಜ್ಞ ಏವ ಪ್ರಾಜ್ಞಃ” ಎಂದು ಸ್ವಾರ್ಥದಲ್ಲಿ ಪ್ರಕೃತ 
ಸೂತ್ರದಿಂದ “ಪ್ರಜ್ಞ ಶಬ್ದದ ನಂತರ ಅಣ್‌(ಅ) ಬಂದು, ಪ್ರಜ್ವ್ಯಅ ಎ೦ದಿದ್ದಾಗ, 
ಆದಿವೃದ್ಧಿ ಬಂದು ಜ್ಞ ದಲ್ಲಿರುವ ಅಂತ್ಯ "ಅ' ಕಾರಕ್ಕೆ “ಯಸ್ಯೇತಿಚ” ಎಂಬುದರಿಂದ 


i ಬಂದು ಪ್ರಾಜ್ಞ ಎಂದಾಗಿ ಸುಬರತ ಮಾಡಿದ ಮೇಲೆ ಪ್ರಾಜ್ಞಃ ಎಂದು 
ರೂಪವು ಸಿದ್ಧವಾಗುತ್ತದೆ. 


ಸ್ವಾರ್ಥಿಕಾಃ 1447 


ಉದಾ-ಪ್ರಾಜ್ಞೀ ಸ್ತ್ರೀ-“ಟಿಡ್‌ಢಾಣಜ್‌...” ಎಂಬ ಸೂತ್ರದಿಂದ ಸ್ತ್ರೀತ್ವ ವಿವಕ್ಷೆಯಲ್ಲಿ 


ಪ್ರಾಜ್ಞೀ ಎಂದು ರೂಹೆವು ಸಿದ್ಧವಾಗುತ್ತದೆ. 

ಉದಾ- ದೈವತಃ- "ದೇವತಾ ಏವ ದೈ ವತಃ' ಎಂದು ಸ್ವಾರ್ಥದಲ್ಲಿ “ದೇವತಾ' 
ಶಬ್ದದ ಮೇಲ ಅಣ್‌(ಅ) ಪ್ರತ್ಯಯವು ಜಿ ಆದಿವ ದ್ಧಿಯಾಗಿ ದೈವತಾ+ಅ 
ಎಂದಿದ್ದಾಗ, “ಯಸ್ಯೇತಿಚ” ಎಂಬುದರಿಂದ "ತ ಕಾರಕ್ಕೆ ಲೋಪ ಬಂದು, ದೈವತ್‌4ಅ 
ಎಂದಿದ್ದಾಗ, ಸುಬಂತ ಮಾಡಿದ ಮೇಲೆ ದೈವತಃ ಎಂದು ರೂಪವು ಸಿದ್ದವಾಗುತ್ತದೆ. 

ಉಡಾ-ಬಾನ್ಫವಃ-(ಬಂಧು)-'ಬನ್ಮುರೇವ ಬಾನ್ಫವಃ' -"ಬನ್ನು' ಶಬ್ದದ ಮೇಲೆ 
ಸ್ಪಾರ್ಥದಲ್ಲಿ ಅಣ್‌(ಅ) ಪ್ರತ್ಯಯ ಬಂದು, ಆದಿವೃದ್ಧಿಯಾಗಿ ಬಾನ್ನು*ಅ ಎಂದಿದ್ದಾಗ, 
“ಓರ್ಗುಣಳ” ಎಂಬುದರಿಂದ ಅಂತ್ಯ "ಉ' ಕಾರಕ್ಕೆ ಗುಣ ಬಂದು ಬಾನ್ನೋ4ಅ 
ಎಂದಿದ್ದಾಗ ಅವಾದೇಶ ಬಂದು ಬಾನ್ನವ ಎಂದಾಗಿ, ಸುಬ೦ತ ಮಾಡಿದ ಮೇಲೆ 
ಬಾನ್ಫವಃ ಎಂದು ರೂಪವು ಸಿದ್ಧವಾಗುತ್ತದೆ. 

(ಶಸ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1249.-ಬಹ್ಹಲ್ಪಾರ್ಥಾಜ್ಯಸ್‌ ಕಾರಕಾದನ್ಯತರಸ್ಕಾಮ್‌।(5.4.42) 
ವೃತ್ತಿ-ಬಹೂನಿ ದದಾತಿ-ಬಹುಶಃ। ಅಲ್ಪಶಃ। 

ವಾಟ ಆದ್ಯಾದಿಭ್ಯಃ ತಸೇಃ ಉಪಸಂಖ್ಯಾನಮ್‌ 

ಆದೌ ಆದಿತಃ ಮಧ್ಯತಃ॥ ಅನ್ನತಃ ಪ ಪೃಷ್ಠತಃ ಪಾಶಣ್ಯತಃ। ಆಕೃತಿಗಣೋ*ಯಮ್‌। 
ಸ್ವರೇಣ-ಸ್ವರತಃ। ವರ್ಣತಃ 

ಪ. ಛೇ -ಬಹ್ವಲ್ದಾರ್ಥಾತ್‌, ಶಸ್‌, ಕಾರಕಾತ್‌, ಅನ್ಯತರಸ್ಯಾಮ್‌। 

ಅ. ವೃ. -ಪ್ರತ್ಯಯಃ, ಪರಶ್ಚ, ಜ್ಯಾಪ್‌ ಪ್ರಾತಿಪದಿಕಾತ್‌, ತದ್ಧಿತಾಃ ಎಂಬುವು 
ಅಧಿಕಾರ ಸೂತ್ರಗಳು. 

ಅರ್ಥ-ಬಹು ಅರ್ಥ ಮತ್ತು ಅಲ್ಬಾರ್ಥ ಕಾರಕವಾಚಿ ಸಮರ್ಥ ಶಬ್ದ] ಗಳ ನಂತರ 
ಸ್ವಾರ್ಥದಲ್ಲಿ ವೈಕಲ್ಪಿಕವಾಗಿ “ಶಸ್‌' ಪ್ರತ್ಮಯವು ಬರುತ್ತದೆ. 

LE ಕೊಡುವವನು ಎಂದರ್ಥ)-"ಬಹೂನಿ ದದಾತಿ” ಅಥವಾ 
“ಬಹುಶಃ ದದಾತಿ' ಎಂಬ ಅರ್ಥದಲ್ಲಿ ಪ್ರಕೃತ ಸೂತ್ರದಿಂದ ಬಹು- ಜಸ್‌ ಎಂಬುದಕ್ಕೆ 
"ಶಸ್‌' ಪ್ರತ್ಯಯವು ಬರುತ್ತದೆ. ಪ್ರಾತಿಪದಿಕದ "ನಂತರ ಸುಪ್‌ ಲೋಪವಾಗಿ ಬಹು4ಶಸ್‌ 
ಎಂದಿರುತ್ತದೆ. “ತದ್ದಿತಶ್ಥಾಸರ್ವವಿಭಕ್ತಿ” ಎ೦ಬ ಸೂತ್ರದಿಂದ ಅವ್ಯಯ-ಸಂಜ್ಞೆ ಬಂದು, 
ಸುಪ ಪ್‌-ಗೆ “ಅವ್ಯ ಯಾದಾಪ್‌ ಸುಪಃ” ಎ೦ಬ ಸೂತ್ರದಿಂದ ಲೋಪ ಬಂದು ಬಹುಶಸ್‌ 
ಎಂದಾಗಿ ರುತ್ವ ಸ ರ್ಗಗಳಿಂದ ಬಹುಶಃ ಎಂದು ರೂಪವು ಸಿದ್ಧವಾಗುತ್ತದೆ. ಇದೇ 
ರೀತಿಯಲ್ಲಿ ಅಲ್ಪಶಃ ಎಂದು ರೂಪವು ಸಿದ್ಧವಾಗುತ್ತದೆ. "ಅಲ್ಪಶಃ* ದದಾತಿ” ಅಥವಾ 
"ಅಲ್ಲಾನಿ "ದದಾತಿ' ಎಂದು ಹೇಳಬಹುದು.” 

ವಾ ಆದ್ಯಾದಿಭ್ಯಃ ತಸೇಃ ಉಪಸಂಖ್ಯಾನಮ್‌ । 


1448 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಆದ್ಯಾದಿ ಶಬ್ದಗಳ ನಂತರ ಎಲ್ಲ ವಿಭಕ್ತಿಗಳ ಅರ್ಥದಲ್ಲೂ “ತಸಿಃ' ಪ್ರತ್ಯಯವನ್ನು 
ಸೇರಿಸಬೇಕು. ಇದನ್ನೇ "ಸಾರ್ವವಿಭಕ್ತಿಕ ತಸಿಃ(ತಸ್‌)' ಎಂದು ಹೇಳುತ್ತಾರೆ. ಆದಿತಃ। 
ಮಧ್ಯತಃ ಅನ್ನತಃ ಪೃಷ್ಠತಃ ಪಾಶಣ್ಣತಃ ಆದಿ ಮೊದಲಾದ ಶಬ್ದಗಳ ನಂತರ 
ಸಪ್ತಮ್ಯರ್ಥದಲ್ಲಿ ಆದೌ ಮೊದಲಾದ ಶಬ್ದಗಳ ನಂತರ ತಸಿಃ(ತಸ್‌) ಪ್ರತ್ಯಯವು 
ಬರುತ್ತದೆ. ಇದು ಆಕೃತಿ ಗಣವಾಗಿರುವುದರಿಂದ ಸ್ವರತಃ। ವರ್ಣತಃ ಎಂಬ ರೂಪಗಳು 
ಸಿದ್ಧವಾಗಿವೆ. 

(ಟ್ರಿ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1244.-ಕೃಚ್ಣಸ್ತಿಯೋಗೇ ಸಮ್ಹದ್ಯಕರ್ತರಿ ಜ್ಚಿ1(೮.4.೮೦) 

ವೃತ್ತಿ :- 

ವಾ। ಅಭೂತ ತದ್ಭಾವ ಇತಿ ವಕ್ತವ್ಯಮ್‌ | 

ವಿಕಾರಾತ್ಮತಾಂ ಪ್ರಾಪ್ನವನ್ನ್ವಾಂ ಪ್ರಕೃತೌ ವರ್ತಮಾನಾತ್‌ ವಿಕಾರಶಬ್ದಾತ್‌ ಸ್ವಾರ್ಥೇ 
ಚ್ವೀಃ ವಾ ಸ್ಯಾತ್‌ ಕರೋತ್ಕಾದಿಭಿರ್ಯೋಗೇ। 

ಅ. ವೃ. -ಪ್ರತ್ಯಯಃ, ಪರಶ್ಚ ಜ್ಯಾಪ್‌ಪ್ರಾತಿಪದಿಕಾತ್‌, ತದ್ಧಿತಾಃ ಎಂಬುವು 
ಅಧಿಕಾರ ಸೂತ್ರಗಳು. 

ಅರ್ಥ:- (ಅಭೂತತದ್ಭಾವ ಅಂದರೆ ಮೊದಲು ಹೊಂದದೆ ಇರುವ ಬೇರೆ 
ರೂಪವನ್ನು ಅಥವಾ ವಿಕಾರವನ್ನು ತಾಳಿರುವ ಸ್ಥಿತಿ ಎಂದರ್ಥ). ಅಭೂತತದ್ಭಾವವು 
ತೋರುವಾಗ ವಿಕಾರದ ಸ್ಥಿತಿಯನ್ನು ಹೇಳುವಾಗ ವರ್ತಮಾನ ವಿಕಾರವಾಚಕ ಶಬ್ದದ 
ನಂತರ ಸ್ವಾರ್ಥದಲ್ಲಿ ವೈಕಲ್ಲಿಕವಾಗಿ “ಚ್ವಿ' ಪ್ರತ್ಯಯವು ಬರುತ್ತದೆ-ಕೃ, ಭೂ ಮತ್ತು 
ಅಸ್‌ ಧಾತುಗಳ ಸಂಬ೦ಧವಿದ್ದಾಗ ಮಾತ್ರ ಈ ಪ್ರತ್ಯಯವು ಬರುತ್ತದೆ ಎಂದು 
ತಿಳಿಯಬೇಕು. 

ವಾರ್ತಿಕ॥ ಅಭೂತ ತದ್ಭಾವ ಇತಿ ವಕ್ಷವ್ಯಮ್‌। 

ಈ ವಾರ್ತಿಕದ ಅರ್ಥವನ್ನು ಸೇರಿಸಿ ಸೂತ್ರಾರ್ಥವು ಬರೆಯಲಾಗಿದೆ. 

"ಚ್ವಿ' ಪ್ರತ್ಯಯದಲ್ಲಿ ಎಲ್ಲ ಅಕ್ಷರಗಳೂ ಲೋಪವಾಗುತ್ತವೆ. ಅದಕ್ಕೆ ಸರ್ವಾಪಹಾರ 
ಲೋಪವೆಂದು ಹೇಳುತ್ತಾರೆ. “ಚ್ವಿ' ಪ್ರತ್ಯಯವು “ತದ್ಧಿತಶ್ಚಾಸರ್ವವಿಭಕ್ತಿಃ” ಎಂಬ 
ಸೂತ್ರದಿಂದ "ಅವ್ಯಯಸಂಜ್ಠೆ[ಯನ್ನು ಹೊಂದುತ್ತದೆ. 

(ಈತ್‌ ಆದೇಶವನ್ನು ವಿಧಿಸುವ ಸೂತ್ರ) 
ಸೂತ್ರ-1245.-ಅಸ್ಯ ಚೌ /(7.4.32) 

ವೃತ್ತಿ -ಅವರ್ಣಸ್ಯ ಈತ್‌ ಸ್ಯಾತ್‌ ಚೌ ವೇರ್ಲೊೋಪೇ। ಚ್ವ್ಯನ್ರತ್ವಾತ್‌ ಅವ್ಯಯತ್ವಮ್‌। 
ಅಕೃಷ್ಟ ಕೃಷ್ಣಃ ಸಮದ್ಯತೇ, ತ೦ ಕರೋತಿ-ಕೃಷ್ಟೀಕರೋತಿ/ಬ್ರಹ್ಮೀಭವತಿ। ಗಜ್ಲೇಸ್ಯಾತ್‌ 

ವಾ। ಅವ್ಯಯಸ್ಯ ಚ್ವಾವೀತ್ವಂ ನೇತಿ ವಾಚ್ಯಮ್‌। 

ದೋಷಾಭೂತಮಹಃ ದಿವಾಭೂತಾ ರಾತ್ರಿಃ 


ಸ್ವಾರ್ಥಿಕಾಃ 1449 


ಅ. ವೃ.-“ಈಘ್ರಾಧ್ಮೋಃ” ಎಂಬ ಸೂತ್ರದಿಂದ "ಈ' ಎಂಬ ಪದವು 
ಅನುವೃತ್ತವಾಗುತ್ತದೆ. 

ಅರ್ಥ -"ಚ' ಪ್ರತ್ಯಯವು ಪರದಲ್ಲಿದ್ದಾಗ “ಅ' ಕಾರಕ್ಕೆ “ಈ' ಕಾರವು ಆದೇಶವಾಗಿ 
ಬರುತ್ತದೆ. 

ಚ್ಛಿ-ಗೆ ಸಂಪೂರ್ಣ ಲೋಪವಾಗುತ್ತದೆ ಎಂದು ಹಿಂದೆಯೇ ಹೇಳಿದ್ದೇವೆ. ಆದರೂ 
ಸಹ “ಪ್ರತ್ಯಯಲೋಪೇ ಪ್ರತ್ಯಯ ಲಕ್ಷಣಮ್‌' ಎಂಬ ನಿಯಮದಿಂದ ಪ್ರತ್ಯಯವು 
ಪರದಲ್ಲಿದೆ ಎಂದು ಭಾವಿಸಿದಾಗ "ಈ' ಕಾರವು ಆದೇಶವಾಗಿ ಬರುತ್ತದೆ. 

ಉದಾ-ಕೃಷ್ಟೀಕರೋತಿ-(ಕಪ್ಪಾಗಿ ಇಲ್ಲದೇ ಇದ್ದದನ್ನು ಕಪ್ಪಾಗಿ ಮಾಡುತ್ತದೆ)- 
“ಅಕೃಷ್ಣ ಕೃಷ್ಣಃ ಸಮೃದ್ಯತೇ', "ತಂ ಕರೋತಿ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. 
ಕೃಷ್ಣಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ. ಇದರ ಜೊತೆಗೆ “ಜ್ಹಿ' ಪ್ರತ್ಯಯವನ್ನು 
ಸೇರಿಸಿದರೆ ಸರ್ವಾಪಹಾರ ಲೋಪವಾದರೂ ಪ್ರಾತಿಪದಿಕ ಸಂಜ್ಞೆ ಬ೦ದಿದ್ದರಿ೦ದ' 
“ಸುಪೋಧಾತು ಪ್ರಾತಿಪದಿಕಯೋಃ” ಎಂಬುದರಿಂದ ಸುಪ್‌ ಲೋಪವಾಗಿ 
ಕೃಷ್ಣ*ಕರೋತಿ ಎಂದಿದ್ದಾಗ, ಪ್ರಕೃತ ಸೂತ್ರದಿಂದ “ಕೃಷ್ಣ' ದಲ್ಲಿರುವ ಅಂತ್ಯ "ಅ' 
ಕಾರಕ್ಕೆ "ಈ' ಕಾರವು ಆದೇಶವಾಗಿ ಬಂದು ಕೃಷ್ಟೀ*ಕರೋತಿ=ಕೃಷ್ಣೀಕರೋತಿ ಎಂದು 
ರೂಪವು ಸಿದ್ಧವಾಗುತ್ತದೆ. 

ಉದಾ-ಬ್ರಹ್ಮೀಭವತಿ-(ಬ್ರಹ್ಮನಾಗಿಲ್ಲದವನು ಬ್ರಹ್ಮನಾದನು)-"ಅಬ್ರಹ್ಮ ಬ್ರಹ್ಮಭವತಿ' 
ಎಂಬುದು ಲೌಕಿಕ ವಿಗ್ರಹ ವಾಕ್ಯ ಬ್ರಹ್ಮ*ಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ 
ಇದಕ್ಕೆ ಹಿಂದಿನಂತೆ “"ಚ್ಛಿ' ಪ್ರತ್ಯಯವನ್ನು ಸೇರಿಸಿದಾಗ ಹಿಂದಿನ ಪ್ರಕ್ರಿಯೆಯನ್ನು 
ಅನುಸರಿಸಿ ಬ್ರಹ್ಮೀಭವತಿ ಎಂದು ರೂಪವು ಸಿದ್ಧವಾಗುತ್ತದೆ. 

ವಾ। ಅವ್ಯಯಸ್ಯ ಚ್ವಾವೀತ್ವಂ ನೇತಿ ವಾಚ್ಯಮ್‌- 

“ಜ್ಹೆ' ಪ್ರತ್ಯಯವು ಪರದಲ್ಲಿದ್ದಾಗ ಅವ್ಯಯದ ಅವರ್ಣಕ್ಕೆ “ಈ' ಕಾರಾದೇಶವು 
ಬರುವುದಿಲ್ಲವೆಂದು ಹೇಳಬೇಕು. 

ಉದಾ-ದೋಷಾಭೂತಮಹಃ (ರಾತ್ರಿಯಲ್ಲದ್ದೂ ರಾತ್ರಿಯಂತೆ ಆಗಿದೆ ಅಂದರೆ 
ಹಗಲೇ ಮೋಡ ಮುಚ್ಚಿದ್ದರಿಂದ ರಾತ್ರಿಯಂತೆ ಕಾಣಿಸುತ್ತಿದೆ.) ಮತ್ತು ದಿವಾಭೂತಾ 
ರಾತ್ರಿಃ-(ದೀಪಗಳ ಹೆಚ್ಚಿನ ಪ್ರಕಾಶದಿಂದ ಹಗಲಿನಂತೆ ರಾತ್ರಿಯು ಕಾಣುತ್ತಿದೆ.) ಈ 
ಎರಡು ಉದಾಹರಣೆಗಳಲ್ಲಿ ದೋಷಾ ಮತ್ತು ದಿವಾ ಎಂಬ ಪದಗಳ "ಆ' ಕಾರಕ್ಕೆ 
"ಈ' ಕಾರವು ವಾರ್ತಿಕದ ಬಲದಿಂದ ಆದೇಶವಾಗಿ ಬಂದಿಲ್ಲ. ಇಲ್ಲಿ "ಚಿ' ಪ್ರತ್ಯಯ 
ಬಂದು ಲೋಪವಾಗಿದೆ. 

(ವೈಕಲ್ಪಕವಾಗಿ ಸಾತಿ (ಸಾತ್‌) ಪ್ರತ್ಯಯವನ್ನು ವಿಧಿಸುವ ಸೂತ್ರ) 


ಸೂತ್ರ-1246.-ವಿಭಾಷಾ ಸಾತಿ ಕಾತೇ 8(5.4.52) 
ವೃತ್ತಿ -ಚ್ವಿವಿಷಯೇ ಸಾತಿರ್ವಾ ಸ್ಯಾತ್‌ ಸಾಕಲ್ಯೇ। 


1450 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ. ವ್ಯ. -"(ಅಭೂತ ತದ್ಭಾವೆ) ಕೃಚ್ಟಸ್ತಿಯೋಗೇ ಸಮೃದ್ಯಕರ್ತರಿ ಚ್ವೀಃ” ಎಂಬ 
ವಾರ್ತಿಕ ಸಮೇತವಾದ ಸೂತ್ರವು ಅನುವೃತ್ತವಾಗುತ್ತದೆ. ಪ್ರತ್ಯಯಃ,ಪರಶ್ವ, ಜ್ಯಾಪ್‌ 
ಪ್ರಾತಿಪದಿಕಾತ್‌ ತದ್ದಿತಾಃ ಎ೦ಬುವು ಅಧಿಕಾರ ಸೂತ್ರಗಳು. 

ಅರ್ಥ ೨್‌ಚ್ವಿ' ವಿಷಯದಲ್ಲಿ (ಅಭೂತ ತದ್ಭಾವಾರ್ಥದಲ್ಲಿ) ಸಾಕಲ್ಯ (ಪೂರ್ಣ)- 
ಎಂಬ ಅರ್ಥದಲ್ಲಿ ವೈಕಲ್ಪಿಕವಾಗಿ ಸಾತಿ (ಸಾತ್‌) ಪ್ರತ್ಯಯವು ಬರುತ್ತದೆ. 


(ಷತ್ಯವನ್ನು ನಿಷೇಧಿಸುವ ಸೂತ್ರ) 
ಸೂತ್ರ-1247.-ಸಾತ್‌ ಪದಾದ್ಯೋಃ(8.3.11) 

ವೃತ್ತಿ -ಸಸ್ಯ ಷತ್ವಂ ನ ಸ್ಯಾತ್‌। ಕೃತ್ಸ್ನಂ ಶಸ್ತ್ರಮಗ್ನಿಃ ಸಮೃದ್ಯತೇ-ಅಗ್ನಿಸಾದ್ಭವತಿ! 
ದಧಿ ಸಿಳ್ಬಾತಿ। 

ಅ. ವೃ.-“ಸಹೇಃ-ಸಾಡಃ-ಸಃ” ಎಂಬ ಸೂತ್ರದಿಂದ "ಸಃ' ಎಂಬ ಪದವೂ 
“ಅಪದಾನ್ನಸ್ಯ ಮೂರ್ಧನ್ಯಃ” ಎಂಬ ಸೂತ್ರದಿಂದ ಮೂರ್ಧನ್ಯ ಎಂಬ ಪದವು 
ಅನುವೃತ್ತವಾಗುತ್ತದೆ. ಮತ್ತು “ನ ರಪರ-ಸೃಷಿ-ಸೃಜಿ-ಸೃಷಿ-ಸ್ಟ] ಹಿ-ಸವನಾಧೀನಾಂ” 
ಎಂಬ ಸೂತ್ರದಿಂದ "ನ' ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ -ಸಾತಿ (ಸಾತ್‌) ಪ್ರತ್ಯಯದ ಅವಯವದ 'ಸ್‌'-ಕಾರಕ್ಕೆ ಮತ್ತು ಪದಾದಿ 
ಸ್‌-ಕಾರಕ್ಕೆ ಷತ್ವವು ಬರುವುದಿಲ್ಲ. 

ಉದಾ-ಅಗ್ನಿಸಾದ್ಭವತಿ-(ಆಯುಧವೆಲ್ಲ ಅಗ್ನಿಯಾಗುತ್ತದೆ)-ಕೃತ್ಸ೦ ಶಸ್ತ್ರಮಗ್ನಿಃ 
ಸಮದ್ಯತೇ ಎಂಬುದು ಲೌಕಿಕ ವಿಗ್ರಹವಾಕ್ಯ. ಅಭೂತ ತದ್ಭಾವಾರ್ಥದಲ್ಲಿ ಈ ಪ್ರಯೋಗ 
ಮಾಡಲಾಗಿದೆ. ಅಗ್ನಿ ಶಬ್ದದ ನಂತರ ಸಾತ್‌ ಪ್ರತ್ಯಯವು ಬಂದಿದೆ. ಸಾತಿ(ಸಾತ್‌) 
ಪ್ರತ್ಯಯ ಬಾರದ ಪಕ್ಷದಲ್ಲಿ "ಚ್ಲಿ' ಪ್ರತ್ಯಯವು ಬಂದಿದೆ. ಅದಕ್ಕೆ ಸರ್ವಾಪಹಾರ 
ಲೋಪವಾಗಿದೆ. ಇಲ್ಲಿ ಷತ್ವ ನಿಷೇಧ ಮಾಡಲಾಗಿದೆ. 

ಉದಾ-ದಧಿ ಸಿಳ್ಬುತಿ-(ಮೊಸರನ್ನು ಸಿ೦ಪಡಿಸುತ್ತಾನೆ.)-ಇದು ಪದಾದಿ ಸ್‌ಕಾರಕ್ಕೆ 
ಉದಾಹರಣೆಯಾಗಿ ಕೊಡಲಾಗಿದೆ. “ಧಾತ್ವಾದೇಃ ಷಸ್ತಃ” ಎಂಬ ಸೂತ್ರದಿಂದ ಹಿಚಿ 
ಧಾತುವಿನ ಷ್‌-ಕಾರಕ್ಕೆ ಸ್‌-ಕಾರವು ಬಂದಿದೆ. ಆ "ಸ್‌' ಕಾರಕ್ಕೆ ಷತ್ವವು “ಆದೇಶ 
ಪ್ರತ್ಯಯಯೋಃ” ಎಂಬುದರಿಂದ ಬರಬೇಕಾಗಿತ್ತು ಪ್ರಕೃತ ಸೂತ್ರವು ಅದನ್ನು ನಿಷೇಧಿಸಿದೆ. 


(ದೀರ್ಥವನ್ನು ವಿಧಿಸುವ ಸೂತ್ರ) 
ಸೂತ್ರ-1248-ಜ್ಞೌ ಚ।(7.4.26) 
ವೃತ್ತಿ -ಚ್ವ್‌ೌ ಚ ಪರೇ ಪೂರ್ವಸ್ಯ ದೀರ್ಫಃ ಸ್ಯಾತ್‌। ಅಗ್ನೀಭವತಿ। 
ಅ. ವೃ.-“ಅಕೃತ್‌ಸಾರ್ವಧಾತುಕಯೋರ್ದೀಘಃ” ಎಂಬ ಸೂತ್ರದಿಂದ ದೀರ್ಫ 
ಎ೦ಬ ಪದವು ಅನುವೃತ್ತವಾಗುತ್ತದೆ. “ಅಂಗಸ್ಯ” ಎಂಬುದು ಅಧಿಕಾರ ಸೂತ್ರ. 
ಅರ್ಥ -"ಚ್ಛಿ' ಪ್ರತ್ಯಯವು ಪರದಲ್ಲಿದ್ದಾಗ ಅದರ ಪೂರ್ವದಲ್ಲಿರುವ ಅಂಗಕ್ಕೆ 
ದೀರ್ಥವು ಬರುತ್ತದೆ. 


ಸ್ಪಾರ್ಥಿಕಾಃ 1451 


ಉದಾ-ಅಗ್ನೀಭವತಿ-(ಯರಾವುದು ಅಗ್ನಿಯಾಗಿರುವುದಿಲ್ಲವೊ ಅದು 
ಅಗ್ನಿಯಾಗಿರುತ್ತದೆ.)-“ಅನಗ್ನಿಃ ಅಗ್ನಿಃ ಭವತಿ' ಎಂಬುದು ಲೌಕಿಕ ವಿಗ್ರಹ ವಾಕ್ಯ. 
ಅಗ್ನಿ*ಸು ಎಂಬುದು ಅಲೌಕಿಕ ವಿಗ್ರಹ ವಾಕ್ಯ ಇದರ ಮೇಲೆ “ ೈಭ್ವಸ್ತಿಯೋಗೇ 
ಸಮ್ಪದ್ಯಕರ್ತರಿ ಚ್ವಿಃ” ಸೂತ್ರದಿಂದ “ಜ್ವೀಃ' ಪ್ರತ್ಯೃಯವು ಬಂದು ಅದರ ಸರ್ವಾಪಹಾರ 
ಲೋಪವಾದ ಮೇಲೆ ಪ್ರಾತಿಪದಿಕ ಸಂಜ್ಞೆ ಬಂದು, “ಸುಪೋಧಾತುಪ್ರಾತಿಪದಿಕಯೋಃ” 
ಎಂಬುದರಿಂದ ಸುಪ್‌-ಗೆ ಲೋಪ ಬಂದು ಅಗ್ನಿಭವತಿ' ಎಂದಿದ್ದಾಗ, ಪ್ರಕೃತ 
ಸೂತ್ರದಿಂದ ಪೂರ್ವ ಪದದ ಅಂತ್ಯ ವರ್ಣವಾದ ಇ-ಕಾರಕ್ಕೆ ದೀಘರ್ಫ ಬಂದು 
"ಅಗ್ನೀಭವತಿ' ಎಂದು ರೂಪವು ಸಿದ್ಧವಾಗುತ್ತದೆ. 

(ಡಾಜ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1249-ಅವ್ಯಕ್ತಾನುಕರಣಾದ್‌ ಧ್ಧ್ಯ್ಯಜವರಾರ್ಧಾದನಿತೌ ಡಾಜ್‌।(೮.4.57) 

ವೃತ್ತಿ -ದ್ದಯಜೇವಾವರಂ ನ್ಯೂನಂ ನ ತು ತತೋ ನ್ಯೂನಂ ಅನೇಕಾಚ್‌ ಇತಿ 
ಯಾವತ್ತಾದೃಶಮರ್ಧಂ ಯಸ್ಯ ತಸ್ಮಾತ್‌ ಡಾಚ್‌ ಸ್ಯಾತ್‌ ಕೃಚ್ಚಸ್ತಿಭಿರ್ಯೋಗೇ 

ವಾ|॥. ಡಾಚಿ ವಿವಕ್ಷಿತೇ ದ್ವೇ ಬಹುಲಮ್‌। 

ಇತಿ ಡಾಚಿ ವಿವಕ್ಷಿತೇ ದ್ವಿತ್ವಮ್‌। 

ವಾ॥2. ನಿತ್ಯಮಾಮ್ರೇಡಿತೇ ಡಾಚೀತಿ ವಕ್ತವ್ಯಮ್‌ । 

ಡಾತ್ಸರಂ ಯದಾಮ್ರೇಡಿತಂ ತಸ್ಮಿನ್‌ ಪರೇ ಪೂರ್ವ-ಪರಯೋಃ ವರ್ಣಯೋಃ 
ಪರರೂಪಂ ಸ್ಥಾತ್‌, ಇತಿ ಟಕಾರ-ಪಕಾರಿಯೋಃ ಪಕಾರಃ। ಪಟಪಟಾಕರೋತಿ। 
ಅವ್ಯಕ್ತಾನುಕರಣಾತ್ವಿಮ್‌? ಈಷತ್ಯರೋತಿ। ದ್ವಯಜವರಾರ್ಧಾತ್‌ ಕಿಮ್‌) ಶ್ರತ್ಯರೋತಿ। 
ಅವರೇತಿ ಕಿಮ್‌? ಖರಟಖರಟಾಕರೋತಿ! ಅನಿತೌ ಕಿಮ್‌? ಪಟಿತಿ ಕರೋತಿ। 

| ಇತಿ ಸ್ಟಾರ್ಥಿಕ (೮೨) ಪ್ರಕರಣಮ್‌। 
॥ ಇತಿ ತದ್ದಿತಾಃ। 

ಪ. ಛೇ -ಅವ್ಯಕ್ತಾನುಕರಣಾತ್‌, ದ್ವಯಜವರಾರ್ಧಾತ್‌, ಅನಿತೌ, ಡಾಚ್‌। 

ಅ. ವ್ಯ.-ಮಂಡೂಕ ಪ್ಲುತಿಯಿಂದ “ಕೃಚ್ವಸ್ತಿಯೋಗೇ ಸಮೃದ್ಯಕರ್ತರಿ ಚ್ವೀಃ” ಎಂಬ 
ಸೂತ್ರದಿಂದ ಕೃಚ್ವಸ್ತಿಯೋಗೇ ಎಂಬ ಪದವು ಅನುವೃತ್ತವಾಗುತ್ತದೆ. 

ಅರ್ಥ -ದ್ವಯಜವರಮ್‌ ಅಂದರೆ ಎರಡು ಅಚ್‌ ವರ್ಣಗಳನ್ನು 
ಕಡಿಮೆಯಾಗಿಉಳ್ಳದ್ದು (ಅಂದರೆ ಎರಡಕ್ಕಿಂತ ಕಡಿಮೆಯಾಗದ ಅಚ್‌ಗಳುಳ್ಳದ್ದು 
ಅಂದರೆ ಕನಿಷ್ಠ ಎರಡು ಅಚ್‌ಗಳಿಂದ ಕೂಡಿದ್ದು)-ಅಂತಹ ಅರ್ಧ ಭಾಗವುಳ್ಳ 
ಅಸ್ಪಷ್ಟಾನುಕರಣ ಮಾಡುವ ಶಬ್ದಕ್ಕಿಂತ ಪರದಲ್ಲಿ ಕೃಭೂ ಮತ್ತು ಅಸ್‌ ಧಾತುಗಳ 
ಜೊತೆಗೆ ಸೇರಿಕೊಂಡಾಗ “ಇತಿ' ಶಬ್ದವು ಪರದಲ್ಲಿ ಇಲ್ಲದೇ ಇದ್ದಾಗ ಡಾಚ್‌ ಪ್ರತ್ಯಯವು 
ಬರುವುದು. (ಡಾಚ್‌-ನಲ್ಲಿ "ಆ' ಮಾತ್ರ ಉಳಿಯುತ್ತದೆ.) 

ವಾ। 1. ಡಾಚಿ ದ್ವೇ ಬಹುಲಮ್‌। 


1452 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಇತಿ ಡಾಚಿ ವಿವಕ್ಷಿತೇ ದ್ವಿತ್ವಮ್‌-ಡಾಚ್‌ ಪ್ರತ್ಯಯವನ್ನು ಒಂದು ಶಬ್ಧಕ್ಕೆ ಸೇರಿಸುವ 
ಉದ್ದೇಶವಿರುವಾಗ ಆ ಶಬ್ದ ಸ್ವರೂಪಕ್ಕೆ ದ್ವಿತ್ತವು ಬರುತ್ತದೆ. 

ಪಟತ್‌ ಎಂಬುದು ಅಕಾರಾದಿ ಅರ್ಥವತ್ತಾದ ವರ್ಣಗಳಲ್ಲದ ಅವ್ಯಕ್ತ ಶಬ್ದಾನುಕರಣ 
ವಾಗಿದೆ. ಯಾವುದಾದರು ಒಂದು ಪದಾರ್ಥವು ಕೆಳಗೆ ಬಿಳುವಾಗ “ಆ” ಧ್ವನಿಯನ್ನು 
ಇದು ಅನುಕರಿಸುತ್ತದೆ. ಇದಕ್ಕೆ ಡಾಚ್‌ ಪ್ರತ್ಯಯವನ್ನು ಸೇರಿಸಬೇಕಾಗಿರುವದರಿಂದ 
ಈ ಶಬ್ಧಕ್ಕೆ ದಿತ್ವವನ್ನು ಮಾಡಬೇಕು. ಆಗ ಅದು ಪಟತ್‌ಪಟತ್‌ ಎಂದಾಗುತ್ತದೆ. 
ಇದರಲ್ಲಿ ಅರ್ಧಭಾಗವೆಂದರೆ ಪಟತ್‌ ಎಂಬುದು ಈ ಅರ್ಧಭಾಗದಲ್ಲಿ ಎರಡು 
ಅಚ್‌ ವರ್ಣಗಳಿವೆ. ಇದು (ಎರಡಕ್ಕಿಂತ ಕಡಿಮೆಯಾಗಿಲ್ಲ) ಎಂದರ್ಥ. ಪಟತ್‌ 
ಪಟತ್‌ ಎಂಬುದು ಪಟತ್‌ ಶಬ್ದವನ್ನು ಅರ್ಧವಾಗಿವುಳ್ಳದ್ಬು, ಇದರ ನಂತರ ಡಾಚ್‌ 
(ಆ) ಪ್ರತ್ಯಯವನ್ನು ಸೇರಿಸಿದಾಗ, ಪಟತ್‌ ಪಟತ್‌ *ಡಾಚ್‌(ಆ)--ಕರೋತಿ ಎಂದಿದ್ದಾಗ, 
ಎರಡನೇ ರೂಪಕ್ಕೆ ಆಮ್ರೇಡಿತ ಸಂಜ್ಞೆ ಬರುತ್ತದೆ. ಈಗ ಇದಕ್ಕೆ ಪರರೂಪವು 
ಹೇಳಲಾಗುತ್ತದೆ. ಪಟಪಟಾಕರೋತಿ ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ. 

ವಾ॥ 2. ನಿತ್ಯಮಾಮ್ರೇಡಿತೇ ಡಾಚೀತಿ ವಕ್ತವ್ಯಮ್‌-ಡಾಚ್‌(ಆ) ಪ್ರತ್ಯಯವು 
ಪರದಲ್ಲಿರುವ ಆಮ್ರೇಡಿತವು ಪರದಲ್ಲಿದ್ದಾಗ, ಪೂರ್ವಪರವರ್ಣಗಳಿಗೆ ಪರರೂಪವು 
ಏಕಾದೇಶವಾಗಿ ಬರುತ್ತದೆ. ಆಗ ಪಟತ್‌ ಪಟತ್‌-ಆ* ಕರೋತಿ ಎಂದಿದ್ದಾಗ, ತ್‌- 
ಕಾರ ಮತ್ತು ಪ್‌-ಕಾರಗಳಿಗೆ ಪರದಲ್ಲಿರುವ ಪ್‌-ಕಾರವು ಏಕಾದೇಶವಾಗಿ ಬಂದು 
ಪಟಪಟತ್‌.ಆ*-ಕರೋತಿ ಎಂದಿರುವಾಗ “ಡಿತ್ವ' ಆದ ಪ್ರತ್ಯಯವು ಪರದಲ್ಲಿದ್ದಾಗ 
"ಟಿ' ಗೆ ಅಂದರೆ ಆತ್‌-ಗೆ ಲೋಪ ಬಂದು ಪಟಪಟಾಕರೋತಿ ಎಂದಾಗುತ್ತದೆ. 

“ಅವ್ಯಕ್ತಾನುಕರಣಾತ್ಶಿಮ್‌' ಎಂಬ ಪ್ರಶ್ನೆಗೆ "ಈಷತ್ಕರೋತಿ' ಎಂದು ಉತ್ತರಿಸುತ್ತಾನೆ. 
ಈಷತ್‌ ಎಂಬುದು ಅವ್ಯಕ್ತಾನುಕರಣವಾದ ಧ್ವನಿಯಲ್ಲ ಇದಕ್ಕೆ ಕಡಿಮೆಯಾದ ಎಂದರ್ಥ. 
ಆದ್ದರಿಂದ ಇಲ್ಲಿ ಡಾಚ್‌(ಆ) ಪ್ರತ್ಯಯವನ್ನು ಸೇರಿಸಲಾಗಿಲ್ಲ. ಇದು ಎರಡು ಅಚ್‌- 
ಗಳಿಗಿಂತ ಕಡಿಮೆಯಾಗಿಲ್ಲ. 

“ದ್ವಯಜವರಾರ್ಧಾತ್‌ ಕಿಮ್‌' ಎಂಬ ಪ್ರಶ್ನೆಗೆ “ಶ್ರತ್ಯರೋತಿ' ಎಂದು ಉತ್ತರಿಸುತ್ತಾನೆ 
“ಶ್ರತ್‌' ಎಂಬುದು ಧ್ವನಿ ರೂಪವಾದ “ಅವ್ಯಕ್ತಾನುಕರಣ' ಇದರ ಅರ್ಧಭಾಗವು 
ಒಂದೇ ಅಚ್‌-ನ್ನು ಉಳ್ಳತಂಹದಾಗಿದೆ. ಎರಡಕ್ಕಿಂತ ಕಡಿಮೆಯಾಗಿ ಇಲ್ಲದ್ದಾಗಿಯಿಲ್ಲ. 
ದ್ವಯಜವರಾವಾಗಿದ್ದರೆ ಅಂದರೆ ಎರಡಕ್ಕಿಂತ ಹೆಚ್ಚಾದ ಅಜ್‌ ವರ್ಣಗಳಿಂದ ಕೂಡಿದ್ದರೆ 
ಡಾಚ್‌ (ಆ) ಪ್ರತ್ಯಯವು ಬರುತ್ತಿತ್ತು. ಹಾಗೇ ಇಲ್ಲಿ ಇಲ್ಲ. ಎರಡು ಅಚ್‌-ಗಳಿಂದ 
ಕೂಡಿದ ಅರ್ಧಭಾಗವೆಂದು ಹೇಳಿದ್ದರೆ, ಎರಡಕ್ಕಿಂತ ಹೆಚ್ಚಾಗಿರುವ ಸಂದರ್ಭದಲ್ಲಿ 
ಆಪ್ರತ್ಯಯವು ಬರುವ ಅವಕಾಶವಿರುವುದಿಲ್ಲ. 

ಉದಾ-ಖರಟಖರಟಾಕರೋತಿ ಖರಟತ್‌ ಎಂಬುದು ಧ್ವನಿರೂಪವಾಗಿದೆ. ಇಲ್ಲಿ 
ಅರ್ಧಭಾಗ ಮೂರು ಅಚ್‌ ವರ್ಣಗಳಿಂದ ಕೂಡಿದತಂಹದಾಗಿದೆ. ಡಾಚ್‌ (ಆ) 
ಪ್ರತ್ಯಯವು ಬರಬೇಕಾದರೆ ದ್ವಯಜವರವಾಗಿರಬೇಕು ಅಂದರೆ ಎರಡು ಅಚ್‌- 
ಗಳಿಂದ ಕೂಡಿರಬೇಕು. ಇಲ್ಲಿ ಇತಿ ಶಬ್ದವು ಪರದಲ್ಲಿ ಇಲ್ಲ. 


ಸ್ಟಾರ್ಥಿಕಾಃ 1453 


"ಅನಿತೌ ಕಿಮ್‌ ಇತಿ' ಶಬ್ದವು ಪರದಲ್ಲಿ ಏಕೆ ಇರಬಾರದು ಎಂಬುದಕ್ಕೆ ಪಟಿತಿ 
ಕರೋತಿ ಎಂದು ಉತ್ತರಿಸುತ್ತಾನೆ. ಇಲ್ಲಿ ಇತಿ ಶಬ್ದವು ಪರದಲ್ಲಿ ಇರುವುದರಿಂದ 
ಪ್ರಕೃತ ಸೂತ್ರದಲ್ಲಿ ಹೇಳಿರುವ ಡಾಚ್‌(ಆ) ಪ್ರತ್ಯಯವು ಬರುವದಕ್ಕೆ ಅವಕಾಶವಿರುವುದಿಲ್ಲ. 

ಸ್ಪಾರ್ಥಿಕ (59) ಪ್ರಕರಣವು ಮುಗಿಯಿತು. 
॥ ಇತಿ ತಥ್ಗಿತಾಃ ॥ 
ಇಲ್ಲಗೆ ತದ್ಧಿತ ಪ್ರಕರಣವು ಮುಗಿಯತು. 


ಪ್ರಕರಣ-60: ಸ್ರೀ ಪತ್ಯಯಾಃ 
(ಸೂ. ಸಂ 125೦-1278) 
(ಅಧಿಕಾರ ಸೂತ್ರ) 

ಸೂತ್ರ-125೦. ಸ್ತಿಯಾಂ। (4.1.3) 

ವೃತ್ತಿ-ಅಧಿಕಾರೋಂಯಮ್‌, ಸಮರ್ಥಾನಾಂ ಇತಿ ಯಾವತ್‌! 

ಅ.ವೃ-ಇದು ಅಧಿಕಾರ ಸೂತ್ರವಾಗಿದೆ. “ತದ್ಭಿತಾಃ (4.1.76)” ಎ೦ಬ ಸೂತ್ರದವರೆಗೆ 
ಪ್ರಕೃತ ಸೂತ್ರವು ಅನುವೃ ತ್ತವಾಗುತ್ತದೆ. 

ಅರ್ಥ-ಸ್ವೀತ್ವ ವಿವಕ್ಷೆ ಇದ್ದಾಗ 'ಟಾಪ್‌' “ಡಾಪ್‌' “ಚಾ “ಜೀಪ್‌"ಜೇಷ್‌' 


“ಜೀನ್‌' ಪ್ರತ್ಯಯಗಳನ್ನು "ಪ್ರಾತಿಪದಿಕದನಂತರ ಸೇರಿಸಲಾಗುತ್ತದೆ. ಇದರಮೇಲೆ ಸುಪ್‌ 
ಪ್ರತ್ಯಯಗಳನ್ನು ಸೇರಿಸಲಾಗಿ ಸುಬಂತ ಸ್ತ್ರೀಲಿ೦ಗ ಶಬ್ದಗಳಾಗುತ್ತವೆ. 
(ಟಾಪ್‌-ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1251. ಅಜಾದ್ಯತಷ್ಟಾಪ್‌(4.1.4) 

ವೃತ್ತಿ-ಅಜಾದೀನಾ೦ ಅ-ಕಾರಾನ್ತಸ್ಯ ಚ ವಾಚ್ಯಂ ಯತ್‌ ಸ್ತೀತ್ಸಂ ತತ್ರ ದ್ಯೋತ್ಯೇ 
ಟಾಪ್‌ ಸ್ಯಾತ್‌ ಅಜಾ। ಏಡಕಾ। ಅಶ್ವಾ ಜಟಕಾ। ಮೂಷಿಕಾ। ಬಾಲಾ! ವತ್ಸಾ ಹೋಡಾ। 
ಮನ್ಸಾ ವಲಾತಾ। ಇತ್ಯಾದಿ। ಮೇಧಾ। ಗಜ್ಗಾ। ಸರ್ವಾ। 

ಪ. ಛೇ-ಅಜಾದ್ಯತಃ, ಟಾಪ್‌ 

ಅ.ವೃ.-“ಜ್ಯಾಪ್‌ ಪ್ರಾತಿಪದಿಕಾತ್‌। ಎ೦ಬ ಸೂತ್ರದಿಂದ "ಪ್ರಾತಿಪದಿಕಾತ್‌' ಎಂಬ 
ಪದವು ಅನುವೃತ್ತವಾಗುತ್ತದೆ. "ಪ್ರತ್ಯಯಃ' ಮತ್ತು “ಪರಶ್ಚ” ಎಂಬವು ಅಧಿಕಾರ 
ಸೂತ್ರಗಳಾಗಿವೆ. “ಸ್ರಿಯಾಮ್‌” ಎ೦ಬ ಅಧಿಕಾರ ಸೂತ್ರವು ಇದ್ದೇ ಇದೆ. 

ಅರ್ಥ-"ಅಜಾದಿ' ಗಣದಲ್ಲಿ ಪಠಿತವಾದ ಮತ್ತು ಹ್ರಸ್ವ ತಾ ನ್ತ ಶಬ್ದಗಳಮೇಲೆ 
ಸ್ತ್ರೀತ್ವ ವಿವಕ್ಷೆ ಇದ್ದಾಗ, "ಟಾಪ್‌" ಪ್ರತ್ಯಯವು ಬರುತ್ತದೆ. "ಟಾಪ್‌ "ನಲ್ಲಿ "ಆ' ಕಾರ 
ಮಾತ್ರ ಉಳಿಯುತ್ತದೆ ಉಳಿದವುಗಳು ತ್‌” ಸಂಜ್ಯಕಗಳು. ನಂತರ ಸವರ್ಣದೀರ್ಫ್ಥ 
ಸಂಧಿಯಾಗಿ ರೂಪವು ಸಿದ್ಧವಾಗುತ್ತದೆ. 

ಉದಾ -1. ಅಜ್ಞಾತ ಹೆಣ್ಣುಆಡು ಇದು ಅಜಾದಿ ಗಣ ಪಠಿತವಾಗಿರುವುದರಿಂದ 
“ಅಜಾದ್ಯದಷ್ಟಾಪ್‌ ” ಎಂಬ ಸೂತ್ರದಿಂದ "ಟಾಪ್‌(ಆ)' ಎಂಬ ಸ್ತ್ರೀ ಪ್ರತ್ಯಯ ಬಂದು 
ಅಜ+ಆ "ಎಂದಾಗಿ “ಸರ್ಣದೀರ್ಥ' ಸಂಧಿಯಿಂದ “ಅಜಾ' ಎಂದು ರೂಪವಾಗುತ್ತದೆ. 

ಉದಾ-2. ಏಡಕಾಎ ಹಣ್ಣುಕುರಿ. ಇದು ಅಜಾದಿಗಣ ಪಠಿತವಾಗಿ 
ಇರುವುದರಿಂದ“ಅಜಾದ್ಯದಷ್ಟಾಪ್‌” ಎಂಬ ಸೂತ್ರದಿಂದ "ಟಾಪ್‌(ಆ)' ಸ್ತ್ರೀ ಪ್ರತ್ಯಯ 


ಬಂದು, ಏಡಕ--ಆ ಎಂದಾಗಿ "ಸವರ್ಣದೀರ್ಪ' ಸಂಧಿಯಿಂದ "ಏಡಕೌ' ಎಂದು 
ರೂಪವಾಗುತ್ತದೆ. 


ಸ್ತೀ ಪ್ರತ್ಯಯಾಃ 1455 


ಉದಾ-3. ತತಶ್ಚ ಸ ಸ್ತೀತ್ವ ವಿವಕ್ಷೆಯಲ್ಲಿ ಹಿಂದಿನಂತೆಯೇ ಅಶ್ವಃಆ (ಟಾಪ್‌) 
ಎಂದಾಗಿ “ಅಶ್ವಾ' ಎಂದು ರೂಪ ವಾಗಿದೆ. 

ಉದಾ-4. ಚಟಕಾ (ಗುಬ್ಬಚ್ಚಿ) ಶಬ್ದವು ಸ್ತ್ರೀತ್ವ ವಿವಕ್ಷೆಯಲ್ಲಿ ಮೇಲಿನಂತೆಯೇ 
“ಚಟಕಾ'ಎಂದಾಗಿದೆ. 

ಉದಾ-5. ಮೂಷಿಕಾ (ಇಲಿ) ಶಬ್ದವು ಸ್ತೀತ್ವ ವಿವಕ್ಷೆಯಲ್ಲಿ, ಇನ್ನು ಮುಂದೆ 
ಬರುವ ಸೂತ್ರ() ದ ನಿಯಮದಿಂದ ಮೂಷಿತೆ.ಆ- ಎಮೂಷಿಕಾ' ಎಂದಾಗಿದೆ. 

ಸೂಚನೆ: ಬಾಲಾದಿ ಶಬ್ದಗಳು ಮೊದಲನೇ ವಯಸ್ಸನ್ನು ತಿಳಿಸುತ್ತದೆ. “ವಯಸಿ 
ಪ್ರಥಮೇ” ಎಂಬ ಸೂತ್ರದಿಂದ "ಜೀಷ್‌' (ಈ) ಬರಬೇಕಾಗಿತ್ತು, ಅಪವಾದವಾಗಿ 
ಟಾಪ್‌(ಆ) ಬರುತ್ತದೆ. 

ಉದಾ-6. ಬಾಲ (ಹುಡುಗ) ಶಬ್ದವು ಸ್ತ್ರೀತ್ವ ವಿವಕ್ಷೆಯಲ್ಲಿ ಬಾಲ--ಟಾಪ್‌(ಆ) 
ಎ೦ದಿದ್ದಾಗ, ಸವರ್ಣದೀರ್ಫಸಂಧಿಯಿಂದ ಬಾಲಾ ಎಂದಾಗಿದೆ. 

ಉದಾ-7. ವತ್ಸ (ಕರು) ಶಬ್ದವು ಸ್ತ್ರೀತ್ವ ವಿವಕ್ಷೆಯಲ್ಲಿ ವತ್ಸ-ಟಾಪ್‌(ಆ) ಎಂದಿದ್ದಾಗ 

ಸವರ್ಣದೀರ್ಪ ಸಂಧಿಯಿಂದ” ತ್ತೆ ಎಂದಾಗಿದೆ. 

ಉದಾ-8. ಹೋಡಾ (ಕನ್ಯಾ) "ಹೋಡ' ಶಬ್ದವು ಸ್ತ್ರೀತ್ವ ವಿವಕ್ಷೆಯಲ್ಲಿ 
ಹೋಡ-ಟಾಪ್‌(ಆ) ಎಂದಾಗಿ ಸವರ್ಣದೀರ್ಪಸಂದಿಯಿಂದ ಹೋಡಾ ಎಂದಾಗಿದೆ. 
ಹೀಗೆಯೇ "ಮಂದ' ಶಬ್ದದಿಂದ "ಮಂದಾ (ಕನ್ಯಾ), “ವಿಲಾತ' ಶಬ್ದದಿಂದ "ವಿಲಾತಾ' 
(ಕನ್ಯಾ), "ಮೇಧ' ಶಬ್ದದಿಂದ "ಮೇಧಾ', "ಗಜ್ಗ' ಶಬ್ದದಿಂದ “ಗಜ್ಗಾ' (ನದಿಯ 
ಹೆಸರು),"ಸರ್ವ' ಶಬ್ದದಿಂದ "ಸರ್ವಾ' (ಎಲ್ಲ ಹೆಣ್ಣುಮಕ್ಕಳು)ಎಂದಾಗಿವೆ. 

(ಜೇಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1252. ಉಗಿತಶ್ಚ (4.1.6) 

ವೃತ್ತಿ-ಉಗಿದನ್ಹಾತ್‌ ಪ್ರಾತಿಪದಿಕಾತ್‌ ಸ್ತಿಯಾಂ ಜೀಪ್‌ ಸ್ಯಾತ್‌। ಭವತೀ। ಭವನ್ನೀ। 
ಪಚನ್ನೀ। ದೀವ್ಯನ್ನೀ। 

ಪ. ಛೇ-ಉಗಿತಃ, ಚ 

ಅ.ವೃ.-“ಯನ್ನೇಭ್ಯೋ ಜೀಪ್‌” ಎಂಬ ಸೂತ್ರದಿಂದ "ಜೀಪ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ.. “ಸ್ತಿಯಾಮ್‌”, “ಪ್ರಾತಿಪದಿಕಾತ್‌”, “ಪ್ರತ್ಯಯಃ” ಮತ್ತು “ಪರಶ್ಚ” 
ಎಂಬುವು ಅಧಿಕಾರ ಸೂತ್ರಗಳು. 

ಅರ್ಥ-ಯಾವ ಪ್ರಾತಿಪದಿಕಗಳಿಗೆ ಉಕ್‌ (ಉ,ಯ.ಲ್ಕ)ಗಳನ್ನು “ಇತ್‌' ಆಗಿಯುಳ್ಳ) 
ಪ್ರತ್ಯಯಾನ್ತರ್ಗತವಾದ ಅಕ್ಷರಗಳನ್ನು ಕೊನೆಯಲ್ಲಿ ಉಳ್ಳ ಪ್ರಾತಿಪದಿಕಗಳ ಮೇಲೆ 


ಮ 


ಸೀತ ವಿವಸ್ಷೆಯಲ್ಲಿ "ಜೀಪ್‌" ಪ್ರತ್ಯಯವು ಬರುತ್ತದೆ. 


ವಿವರಣೆ - “ಲಶಕ್ವತದ್ಧಿತೇ” ಎ೦ಬ ಸೂತ್ರದಿಂದ 'ಜ್‌' ಕಾರ ಮತ್ತು “ಹಲನ್ತ್ಯಮ್‌” 
ಎಂಬ ಸೂತ್ರದಿಂದ "ಪ್‌' ಕಾರವೂ "ಇತ್‌ ಸಂಜ್ಞೆಗಳಾಗುತ್ತವೆ. ಶತೃ, ವಸು, ಡವತು 


1456 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಮೊದಲಾದ ಪ್ರತ್ಯಯಗಳಲ್ಲಿ "ಯ' ಕಾರ "ಉ' ಕಾರ ಮೊದಲಾದವು "ಇತ್‌ 
ಸಂಜ್ಞೆಗಳಾಗಿರೋಣದ್ದರಿಂದ, "ಉಗಿತ್‌' ಗಳಾಗುತ್ತವೆ. ಇವುಗಳಿಗೆ "ಜೀಪ್‌' ಪ್ರತ್ಯಯ 
ಸೇರಿಸೋಣದ್ದರಿಂದ 'ಜ್ಕನ್ನ' ಗಳಾಗುತ್ತವೆ. ಇದರಿಂದ "ಸು' ಲೋಪ ಮೊದಲಾದ 
ಕಾರ್ಯಗಳಾಗುತ್ತವೆ. 


ಉದಾ-1 ಭವತೀ (ಮಹಿಳೆಯಾದ ತಾವು) ಭವತಿ ಶಬ್ದಕ್ಕೆ ಪುಲ್ಲಿಂಗದಲ್ಲಿ "ಭವಾನ್‌' 
ಎಂದು ರೂಪವಾಗುತ್ತದೆ. “ಭಾ” ಧಾತುವಿನಮೇಲೆ “ಕೃತ್‌' ಪ್ರಕರಣದಲ್ಲಿ “ಡವತು' 
ಪ್ರತ್ಯಯ ಬಂದು "ಭವತ್‌' ಎಂದು ರೂಪವಾಗುತ್ತದೆ. "ಉ' ಕಾರಕ್ಕೆ "ಇತ್‌' ಸಂಜ್ಞೆ 
ಬರೋಣದ್ದರಿಂದ ಇದು "ಉಗಿತ್‌' ಆಗುತ್ತದೆ. “ಉಗಿತಶ್ಚ” ಎಂಬ ಸೂತ್ರದಿಂದ 
ಜೀಪ್‌(ಈ) ಬಂದು ಭವತ್‌--ಈ-ಭವತೀ ಎಂದು ರೂಪವಾಗುತ್ತದೆ. “ಜ್ಯನ್ಹ' ವಾದ 
"ಭವತೀ' ಶಬ್ದದಮೇಲೆ "ಸು' ಮೊದಲಾದ ಪ್ರತ್ಯಯಗಳನ್ನು ಸೇರಿಸಿದಾಗ "ಈ- 
ಕಾರಾನ್ನ' ಸ್ತ್ರೀಲಿಂಗ ಶಬ್ದದಂತೆ ರೂಪಗಳಾಗುತ್ತವೆ. 

ಉದಾ-2. ಭವನ್ನೀ-ಆಗುತ್ತಿರುವವಳು. "ಭೂ' ಧಾತುವಿನ ನಂತರ “ಶತ್ಕ' 
(ಅತ್‌)ಪ್ರತ್ಯಯವನ್ನು ಸೇರಿಸಿದನಂತರ ಭೂ. ಅತ್‌ ಎಂದಾಗಿ "ಶಪ್‌ (ಅ) ' 
ವಿಕರಣಪ್ರತ್ಯಯವನ್ನು ಸೇರಿಸಿದಾಗ ಭೂ ಅ--ಅತ್‌ ಎಂದಾದಾಗ, "ಅ' ಮತ್ತು 
"ಅತ್‌' ಗಳು ಸೇರಿ, “ಅತೋಗುಣೇ” ಎ೦ಬ ಸೂತ್ರದಿ೦ದ ಪರರೂಪ ಬ೦ದುಭೂ--ಅತ್‌ 
ಎಂದಾಗುತ್ತದೆ. ಸಾರ್ವಧಾತುಕ ಗುಣದಿಂದ ಭೋ* ಅತ್‌ ಎಂದಿದ್ದಾಗ, ಅವಾದೇಶ 
ಬಂದು ಭವತ್‌ ಎಂದಾಗುತ್ತದೆ. "ಶತೃ' ಪ್ರ ಪ್ರತ್ಯಯವು ಉಗಿತ್ತಾಗಿರುವುದರಿಂದ ಸ್ತ್ರೀತ್ವ 
ವಿವಕ್ಷೆಯಲ್ಲಿ "ಉಗಿತಶ್ನ” ಎಂಬ ಸೂತ್ರದಿಂದ "ಜೀಪ್‌ (ಈ) ಬಂದು ಭವತೀ ಎಕೆದು 
ರೂಪ ಪವಾಗುತ್ತದೆ. ನಂತರ “ಶಪ್ಪನೋರ್ನಿತ್ಯಮ್‌” ಎಂಬ ಸೂತ್ರದಿಂದ ನುಮಾಗಮ(ನ್‌) 
ಬಂದು ಭವನ್ರೀ ಎಂದು ಈ ಕಾರಾಂತ ಸೀಲಿಂಗ ರೂಪವಾಗುತ್ತದೆ. ಇದೇ ರೀತಿಯಲ್ಲಿ 

ಪಚ್‌' ಧಾತುವಿನಮೇಲೆ ಪ್ರತ ಯಯಗೆಳನ್ನು ಸೇರಿಸಿದಾಗ, ಪಚನ್ನೀ ಎಂದು 
ರೂಪವಾಗುತ್ತದೆ (ಬೇಯಿಸುತ್ತಿರುವದಳು ಎಂದರ್ಥ. ಇನ್ನು "ದಿವ್‌' ಧಾತುವಿನಮೇಲೆ 
"ಯ' ವಿಕರಣ ಪ್ರತ್ಯಯ ಮತ್ತು “ಅತ್‌' ಪ್ರತ್ಯಯಗಳು . ಸೇರಿದಾಗ ಹಿಂದಿನಂತೆ 
ದೀವ್ಯನ್ತೀ ಎಂದು ರೂಪವಾಗುತ್ತದೆ. 

(ಶೇಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-12೮3.. ಟಡ್ಡಾಣರ್ಜಾ್‌-ದ್ವಯಸಹ್‌-ದಧ್ನಷಾಗ್‌-ಮಾತ್ರಜ್‌-ತಯಪ್‌ 
ಠಕ್‌-ಠರಾ್‌-ಕರ್ತಾ್‌್‌ಕ್ವರಪಃ (4.115) 

ವೃತ್ತಿ-ಅನುಪಸರ್ಜನಂ ಯತ್‌ ಟಿದಾದಿ ತದನ್ನಂ ಯತ್‌ ಅದನ್ನಂ ಪ್ರಾತಿಪದಿಕಂ 
ತತಃ ಸ್ತಿಯಾಂ ಇಗೇಪ್‌ ಸ್ಯಾತ್‌। ಕುರುಚರೀ। ನದಟ್‌-ನದೀ। ದೇವಟ್‌-ದೇವೀ। 
ಸೌಪರ್ಣೇಯೀ। ಐನ್ವೀ। ಔತ್ರೀ। ಊರುದ್ವಯಸೀ। ಊರುದಧ್ನೀ। ಊರುಮಾತ್ರೀ। 
ಪಳ್ಳುತಯೀ। ಆಕ್ಷಿಕೀ। 8 ಪ ಸ್ಸಿಕೀ। ಲಾವಣಿಕೀ। ಯಾದೃಶೀ। ಇತ್ತರೀ। 

ಪ.ಛೇ-ಟಿತ್‌.. ಢ-ಅಣ್‌-ದ್ವಯಸಚ್‌-ದಧ್ನಇ್‌-ಮಾತ್ರಚ್‌-ತಯಪ್‌-ಠಕ್‌- 
ಠಇಗ್‌-ಕಣ್‌್‌-ಕ್ವರಪ್‌। 


ಸ್ತೀ ಪ್ರತ್ಯಯಾಃ 1457 


ವಾರ್ತಿಕ-ನರು್‌-ಸ ಬ್‌ -ಈಕಕ್‌- ಖ್ಯುನ್‌-ತರುಣ-ತಲುನಾನಾ೦ ಉಪ 
ಸಂಖ್ಯಾನಮ್‌। ಸ್ಥೆ ಸ್ತೈಣೀ। ಪ ಪೌಂಸ್ಕೀ ಶಾಕ್ತಿಕೀ। " ಯಾಪ್ಟಿಕೀ। ಆಢ್ಯಜ್ಯರಣೀ। ತರುಣೀ। 
ತಲುನೀ | 

ಅ.ವೃ.- “ಯನ್ಯೇಭ್ಯೋ ಜೀಪ್‌” ಎಂಬ ಸೂತ್ರದಿಂದ "ಜೀಪ್‌' ಎಂಬ ಪದವೂ 
ಮತ್ತು ನ ಜಾದೃತಷ್ಟಾಪ್‌ ಪ್‌” ಎಂಬ ಸೂತ್ರದಿಂದ ಏಕದೇಶವಾದ “ಅತಃ' ಎಂಬ 
ಪದದ ಅನುವ ಸತಿಯು. ಆಗುತ್ತದೆ. “ಪ್ರಾತಿಪದಿಕಾತ್‌”, “ಪ್ರತ್ಯಯಃ” ಮತ್ತು “ಪರಶ್ಚ” 
ಎ೦ಬ ಶಬ್ದಗಳು ಅಧಿಕೃತವಾಗಿವೆ. 

ಅರ್ಥ-"ಅನುಪಸರ್ಜನ'ವಾದ ಯಾವ ಟಿತ್‌-ಆದಿಯುಳ್ಳದ್ದಾಗಿದೆಯೋ ತದನ್ತವಾದ 
ಯಾವ ಒಂದು ಅದನ್ನ(ಹ್ರಸ್ವ ಅ-ಕಾರಾನ್ರ) ವಿದೆಯೋ, ಅಂಥ ಪ್ರಾತಿಪದಿಕದನಂತರ 
ಸ್ತ್ರೀತ್ವ ವಿವಕ್ಷೆಯಲ್ಲಿ "ಜೀಪ್‌' (ಈ) ಬರುತ್ತದೆ. 

ಉದಾ-1. ಕುರುಚರೀವ"ಕುರುಷು ಚರತಿ ಇತಿ ಕುರುಚರೀ' ಎಂಬುದು ವಿಗ್ರಹ 
ಕುರು ಪೂರ್ವಕ ಚರ್‌ ಧಾತುವಿನನಂತರ "ಟ(ಅ)' ಪ್ರತ್ಯಯವು ಬಂದು ಕುರುಚರ 
ಎಂಬ ಕೃದನ್ತ ಶಬ್ದವು ಆಗುತ್ತದೆ. ಇದು ಕೃದನ್ತವಾಗಿರುವುದರಿಂದ “ಕೃತ್ತದ್ಧಿತಸಮಾಸಾಶ್ನ” 
ಎ೦ಬ ಸೂತ್ರದಿಂದ ಪ್ರಾತಿಪದಿಕವು ಆಗುತ್ತದೆ. ಇಡು "ಟಿತ್‌' ಆಗಿರೋಣದ್ದರಿಂದ 
ಸ್ತ್ರೀತ್ವ ವಿವಕ್ಷಿಯಲ್ಲಿ ಪ್ರಕೃತ ಸೂತ್ರದಿಂದ “ಜೀಪ್‌ ’ (ಈ) ಪ್ರತ್ಯಯವು ಬರುತ್ತದೆ. 
ಫರುಚರ4ಈ ಎಂದಿದ್ದಾಗ. ಕುರುಚರ ಶಬ್ದಕ್ಕೆ “ಭ' ಸಂಜೆ ಕ್ವ ಇರೋಣದ್ದರಿಂದ ರೇಫೋತ್ತರ 
ಅ-ಕಾರಕ್ಕೆ “ಯಸ್ಯೆ ಆತಿ ಚ” ಎಂಬ ಸೂತೆದಿಂದ ಲೋಪ ಬಂದು 
ಕುರುಚರ್‌.'ಈವಕುರುಚಿರೀ ಎ೦ದು ಪ್ರಾತಿಪದಿಕವಾಗುತ್ತದೆ. ಇದಕ್ಕೆ "ಸು' ಪ್ರತ್ಯಯ 
ಸೇರಿ (ಸು ನಲ್ಲಿ ಉ-ಕಾರ ಇತ್‌ ಸ್‌ ಮಾತ್ರ ಉಳಿಯುತ್ತದೆ). ಕುರುಚರೀ4ಸ್‌ 
ಎಂದಿದ್ದಾಗ, “ಸ್‌ ವರ್ಣವು “ಹಲ್ವಾ ಕನ್ಯೋ ದೀರ್ಪಾತ್‌ ಸುತಿಸ್ಯಪೃಕ್ಷಂ ಹಲ್‌” 
ಎ೦ಬ ಸೂತ್ರದಿಂದ ಲೋಪವಾಗಿ ಕುರುಚರೀ ಎ೦ಬ ಸುಬನ್ತವು ಸಿದ್ಧವಾಗುತ್ತದೆ. 

ಉದಾ-2. ನದಟ್‌-ನದೀ।-ನದೀ. ಈ ಉದಾಹರಣೆಯಲ್ಲಿಯೂ ನದಟ್‌ 
ಎಂಬುದು "ಟಿತ್‌'ಇದು "ಪಚಾದಿ' ಗಣದಲ್ಲಿ ಪಠಿತವಾಗಿದೆ. ಆದುದರಿಂದ "ನ೦ದಿಗ್ರಹಿ 
ಪಚಾದಿಭ್ಯೋ ಲ್ಯುಣಿನ್ಯಚಃ' ಎಂಬ ಸೂತ್ರದಿಂದ “ಅಚ್‌(ಅ)' ಪ್ರತ್ಯಯ ಬಂದು 
“ನದ' ಎಂದಾಗುತ್ತದೆ "ಇದು ಕೃದಂತವಾಗಿರುವುದರಿಂದ ಕೃತದ್ಧಿತ' ಸಮಾಸಾಶ್ನ' 
ಎಂಬ ಸೂತ್ರದಿಂದ ಪ್ರಾತಿಪದಿಕವೂ ಆಗಿದೆ. ಇದು "ಟಿತ್‌' ತಿಗೆರೋಣದ್ದರಿಂದ 
ಸ್ತ್ರೀತ್ವ ವಿವಕ್ಷೆಯಲ್ಲಿ ನದ ಶಬ್ದದಮೇಲೆ “ಜೀಪ್‌ (ಈ) ' ಪ್ರತ್ಯಯವು ಪ್ರಕೃತ ಸೂತ್ರದಿಂದ 
ನೆರುತ್ತದೆ. "ನದ ಶಬ್ದಕ್ಕೆ ಭ ಸಂಜ್ಞೆ ಬ೦ದಾಗ ಅಂತ್ಯ ಅ ಕಾರಕ್ಕೆ "ಯಸ್ಯೇತಿ ಚ' ಎಂಬ 
ಸೂತ್ರದಿಂದ ಲೋಪ" ಬಂದು ಸದ್‌4ಈ= ನದೀ "ಎಂದಾಗುತ್ತದೆ. ಅನಂತರ ಸುಪ್‌ 
ಪ್ರತ್ಯಯವನ್ನು ಸೇರಿಸಿದಮೇಲೆ ನದೀ+ಸು(ಸ್‌) ಎಂದಿದ್ದಾಗ, "ಹಲಾ ಫ್ಯಿಭಜ್ಯೋ ದೀರ್ಪಾತ್‌ 

ಸೃಪಕ್ಷಮ್‌ ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರವು ಲೋಪವಾಗಿ ನದೀ 

ನ "ಉಳಿಯುತ್ತದೆ. 


ಉದಾ-3. ದೇವಟ್‌-ದೇವೀ। ಇದೂ ಕೂಡ ಟಿದನವಾಗಿರುವುದರಿಂದ ಸ್ತ್ರೀತ್ವ 


1658 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವಿವಕ್ಷೆಯಲ್ಲಿ ಜೀಪ್‌ ಬಂದು ಹಿಂದಿನಂತೆ ದೇವೀ ಎಂದು ರೂಪವಾಗುತ್ತದೆ. 


ಉದಾ-4. ಸೌಪರ್ಣೇಯೀ। (ಸುಪರ್ಣೀಯ ಕನ್ಯೆ (ಗರುಡನ ಸಹೋದರಿ))- 
ಇದು "ಢ' ಪ್ರತ್ಯಯಾಂತ ಉದಾಹರಣೆ. ಸುಪರ್ಣ್ಯಾಃ ಅಪತ್ಯಂ ಸ್ತೀ ಎಂದಿದ್ದಾಗ, 
"ಸ್ರ್ರೀಭ್ಯೋ ಢಕ್‌' ಎಂಬ ಸೂತ್ರದಿಂದ ಡಕ್‌(ಡ್‌) * ಪ್ರತ್ರೆಯ ಬಂದು 
ಸುಪರ್ಣೀ+ಢಕ್‌(ಢ್‌) ಎಂದಿದ್ದಾಗ, ಅದಕ್ಕೆ “ಎಯ್‌' ಆದೇಶ ಬಂದು ನಂತರ 
ಆದಿವೃದ್ಧಿ ಬಂದು "ಸು' ಎಂಬಲ್ಲಿರುವ "ಉ' ಕಾರಕ್ಕೆ “ಔ' ಕರವು ಬಂದು ಸೌಪರ್ಣೇಯ 
ಎಂದಾಗುತ್ತದೆ ಇದು ತದ್ದಿತಾಂತವಾಗಿರುವುದರಿಂದ ಪ ಪ್ರಾತಿಪದಿಕವೂ ಆಗುತ್ತದೆ. ಇದು 
“ಢಕ್‌' ಪ್ರತ್ಯಯಾಂತವೆಂದು ಭಾವಿಸಿದಾಗ ಸ್ತ್ರೀತ್ವ ವಿವಕ್ಷೆಯಲ್ಲಿ ಟಿಡ್ಕಾಣಇಗ್‌-ದ್ವಯಸಜ್‌- 
ದಧ್ನಇಾ್‌-ಮಾತ್ರಚ್‌-ತಯಪ್‌-ಠಕ್‌-ಠಇಾ್‌-ಕಳು್‌ಕ್ವರಪಃ (4.1.15) ಎಂಬ 
ಸೂತ್ರದಿಂದ ಜೇಪ್‌ (ಈ) ಬಂದು, ಸೌಪರ್ಣೇಯ ಎಂಬುದು “ಬ? 
ಸಂಜ್ಞೆಯುಳ್ಳದ್ದಾಗಿರುವುದರಿಂದ “ಯಸ್ಯೇತಿ ಚ' ಎಂಬ ಸೂತ್ರದಿಂದ ಅ ಕಾರಕ್ಕೆ 
ಲೋಪ ಬಂದು ಸೌಪ ಪರ್ಣೇಯ್‌- ಕಾಸೌಪರ್ಣೇಯೀ ಎಂದು ರೂಪ ವಾಗುತ್ತದೆ. 


ಉದಾ-5. ಐನ್ವೀ। (ಇಂದ್ರನನ್ನು ದೇವತೆಯಾಗಿಯುಳ್ಳ ದಿಕ್ಕು (ವ ಎಕ್ಟು- 
ಇದು "ಅಣ್‌' ಪ್ರತ್ಯಯಾಂತಕ್ಕೆ ಉದಾಹರಣೆಯಾಗಿದೆ. "ಇನ್ಫೋ ದೇವತಾ ಅಸ್ಕಾ' 
ಎಂಬ ವಿಗ್ರಹದಲ್ಲಿ " "ಸ್ಯ ದೇವತಾ' ಎ೦ಬ ಸೂತ್ರದಿಂದ "ಅಣ್‌ ಪ್ರತ್ಯಯ ಬಂದಿದೆ. 
೫. “ಇನ್ನಸ | ಇಯಂ' ಎಂಬ ವಿಗ್ರಹದಿಂದಲೂ "ತಸ್ಯೇದಂ' ಎಂಬ ಸೂತ್ರದಿಂದ 
ಪ್ರತ್ಯಲು ಬಂದು 'ಐನ್ನ' ಎಂದಿದ್ದಾಗ, ಹಿಂದಿನಂತೆ “ಅ' ಕಾರಕ್ಕೆ ಲೋಪ 
ಹ "ಇ "ಕಾರಕ್ಕೆ ಆದಿವೃದ್ಧಿ ಬಂದು, ಐನ್ಸ್‌ ಈ ಐನ್ವೀ ಎಂದಾಗುತ್ತದೆ. 
ಉದಾ-6. ತ್ರೀ (ಸೆರ(ರುರಿ)ಯಲ್ಲಿ ಹುಟ್ಟುವ ಮೀನು)-ಇದು "ಅಣ್‌ 
ಪ್ರತ್ಯಯಾಂತವಾಗಿದೆ. “ತತ್ರ ಭವಃ' ಎಂಬ ಅರ್ಥದಲ್ಲಿ "ಉತ್ಸಾದಿಭ್ಯೋತಇ್‌' ಎಂಬ 
ಸೂತ್ರದಿಂದ ಔತ ಎಂದಾಗುತ್ತದೆ. ಇದು ಪ್ರಾತಿಪದಿಕವಾಗಿರುವುದರಿ೦ದ ಹಿಂದಿನಂತೆ 
ಸ್ತೀತ್ವ ವಿವಕ್ಷೆಯಲ್ಲಿ “ಜೇಪ್‌(ಈ)' ಬಂದು, ಔತ್ನ*-ಈ ಎಂದಿದ್ದಾಗ, ಹಿಂದಿನಂತೆಯೇ 
ಅ ಕಾರ ಲೋಪವಾಗಿ ಔತ್ತ್‌.- ಈ-ಔತ್ಲೀ ಎಂದಾಗುತ್ತದೆ. ಇದಕ್ಕೆ "ಸುಪ್‌(ಸ್‌)' 
ಪ್ರತ್ಯಯ ಸೇರಿಸಿದಮೇಲೆ "ಹಲ್ವಾ ಕ್ಯೂ "ದೀರ್ಫಾತ್‌ ಸುತಿಸ ಪ್ರಕ್ತಮ್‌ ಹಲ್‌' ಎಂಬ 
ಸೂತ್ರದಿಂದ "ಸ್‌' ಕಾರವು ಲೋಪವಾಗಿ ಔತ್ತೀ ಎಂದೇ ಉಳಿಯುತ್ತದೆ. 


ಉದಾ-7. ಊರುದ್ವಯಸೀ। (ತೊಡೆಯಪ್ರಮಾಣದಷ್ಟು ನೀರುಳ್ಳ ನದಿ)-ಈ 
ಶಬ್ದವು “ದ್ವಯಸಚ್‌' ಪ್ರತ್ಯಯಾಂತವಾಗಿದೆ. ಪ್ರಮಾಣ ಎಂಬ ಅರ್ಥದಲ್ಲಿ “ಪ್ರಮಾಣೇ 
ದ್ವಯಸಚ್‌ ದಧ್ನಇ್‌ ಮಾತ್ರಚಃ” ಎಂಬ ಸೂತ್ರದಿಂದ "ದ್ವಯಸಚ್‌' ಪ್ರತ್ಯಯವು 
ಬಂದು ಊರುದ್ವಯಸ ಎಂದಾಗಿದೆ. ತದ್ದಿತಾಂತವಾದ್ದರಿಂದ ಪ ಪ್ರಾತಿಪದಿಕತ್ವವು ಬರುತ್ತದೆ. 
ಅದುದರಿಂದ ಸತ್ತ ವಿವಕ್ಷೆಯಲ್ಲಿ, ಟಿಡ್ಯಾಣಇಗ್‌-ದ್ವಯಸಜ್‌-ದಧ್ನಇಗ್‌-ಮಾತ್ರಡ್‌- 
ತಯಪ್‌-ಠಕ್‌-ಠಇಾ್‌-ಕಳಾ್‌ಕ್ವರಪಃ (4.1.15) ಎಂಬ ಸೂತ್ರದಿಂದ ಜೇಪ್‌ (ಈ) 
ಬಂದು, ಊರುದ್ವಯಸ--ಈ ಎಂದಿದ್ದಾಗ, “ಯಸ್ಥೆ ತಿ ಚ' ಎಂಬ ಸೂತ್ರದಿಂದ ಅ 
ಕಾರಕ್ಕೆ ಲೋಪ "ಬಂದು, ಊರುದ್ವಯಸ್‌ ಈ ಊರುದ್ವಯಸೀ ಎಂದಾಗುತ್ತದೆ. 


ಸ್ರೀ ಪ್ರತ್ಯಯಾಃ 1459 


ಇದೇ ಅರ್ಥವುಳ್ಳ 

ಉದಾ-8. ಊರುದದಧ್ನೀ(ದಧ್ನಜ್‌), 

ಉದಾ-9. ಊರುಮಾತ್ರೀ (ಮಾತ್ರಚ್‌) ಎಂಬ ಶಬ್ದಗಳು ಚೇಬಂತವಾಗಿವೆ. 

ಉದಾ-10. ಪಣ್ಣುತಯೀ(ತಯಪ್‌)(ಐದು ಅವಯವಗಳುಳ್ಳವಳು)-“ಸಂಖ್ಯಾಯಾಃ 
ಅವಯವೇ ತಯಪ್‌” ಎಂಬ ಸೂತ್ರದಿಂದ "ತಯಪ್‌' ಪ್ರತ್ಯಯವು ಬಂದು, ಪ್ರಕೃತ 
ಸೂತ್ರದಿಂದ "ಜೀಪ್‌(ಈ) ಪ್ರತ್ಯಯಾಂತವಾಗಿದೆ. ಪಣ್ಣತಯ4ಈ ಎಂದಿದ್ದಾಗ, “ಯಸ್ಯೇತಿ 
ಚ'ಎಂಬ ಸೂತ್ರದಿಂದ ಅ ಕಾರಕ್ಕೆ ಲೋಪ ಬಂದು,ಪಳ್ಳುತಯ್‌- ಈ-ಪಣ್ಣುತಯೀ 
ಎಂದಾಗಿದೆ. 

ಉದಾ-11. ಆಕ್ಷಿಕೀ। (ದಾಳೆದಿಂದ ಜೂಜಾಡುವ ಸ್ತ್ರೀ) ಇದು "ಠಕ್‌' ಪ್ರತ್ಯಯಾಂತಕ್ಕೆ 
ಉದಾಹರಣೆಯಾಗಿದೆ. ಅಕ್ಷೈಃದೀವ್ಯತಿ ಎಂಬ ವಿಗ್ರಹದಲ್ಲಿ “ತೇನ 
ದೀವ್ಯತಿಖನತಿಜಯತಿಜಿತಮ್‌” ಎಂಬ ಸೂತ್ರದಿಂದ "ಠಕ್‌' (ಠ) ಪ್ರತ್ಯಯ ಬಂದು, 
ನಂತರ “ಠಸ್ಕ್‌ ಇಕಃ” ಎಂಬುದರಿಂದ ಇದಕ್ಕೆ "ಇಕ' ಆದೇಶ ಬಂದು ಆಕ್ಷಿಕ 
ಎಂದಾಗುತ್ತದೆ. ಟಿಡ್ಡಾಣಇ”್‌-ದ್ವಯಸಜ್‌-ದಧ್ದಣ”್‌-ಮಾತ್ರಚ್‌-ತಯಪ್‌-ಠಕ್‌- 
ಠಚ್‌-ಕಣ್‌-ಕ್ಸರಪಃ (4.1.15) ಎಂಬ ಸೂತ್ರದಿಂದ ಜೀಪ್‌ (ಈ) ಬಂದು, ಹಿಂದಿನಂತೆ 
ಆಕ್ಸಿಕ್‌- ಈಲಕ್ಷಿಕೀ ಎಂದಾಗುತ್ತದೆ. . 

ಉದಾ-12. ಪ್ರಾಸ್ಥಿಕೀ(ಪ್ರಸ್ಥವೆಂಬ ಅಳತೆಯಿ೦ದ ಅಳೆಯಲ್ಪಟ್ಟ ಪದಾರ್ಥದಿಂದ 
ಕೊಂಡುಕೊಳ್ಳಲ್ಪಟ್ಟದ್ದು) ಇದು ಠಇ”*(ಠ) ಪ್ರತ್ಯಯಾ೦ತ ಶಬ್ದ. ಇದಕ್ಕೆ “ಠಸ್ಯ ಇಕಃ” 
ಎ೦ಬ ಸೂತ್ರದಿಂದ "ಇಕ' ಎಂಬ ಆದೇಶವು ಬರುತ್ತದೆ. ಪ್ರಸ್ಥೇನ ಕ್ರೀತಾ ಎಂಬ 
ವಿಗ್ರಹದಲ್ಲಿ ಆದಿವೃದ್ಧಿ ಬಂದು "ಇಕ' ಎಂಬ ಆದೇಶ ಬಂದು ಪ್ರಾಸ್ಥಿಕ ಎಂದಾಗುತ್ತದೆ. 
ಹಿಂದಿನಂತೆ “"ಅ' ಕಾರಕ್ಕೆ ಲೋಪವಾಗಿ "ಜೀಪ್‌(ಈ)' *ಈ' ಕಾರವು ಸೇರಿ 
(ಪ್ರಾಸ್ಥಿಕ್‌--ಈ-ಪ್ರಾಸ್ಥಿಕೀ ಎಂದಾಗುತ್ತದೆ. 

ಉದಾ-13. ಲಾವಣಿಕೀ(ಉಪ್ಪನ್ನು ಕೊಟ್ಟು ಕೊಂಡುಕೊಳ್ಳುವ ಪದಾರ್ಥ) "ಲವಣಂ 
ಪಣ್ಯಂ ಅಸ್ಯಾಃ' ಎಂದು ವಿಗ್ರಹ “ಲವಣಾತ್‌ ಠಖ್‌” ಎಂಬ ಸೂತ್ರದಿಂದ "ಠಇಗ್‌(ಠ) 
ಬಂದು, ಇದಕ್ಕೆ “ಠಸ್ಯ ಇಕಃ” ಎಂಬ ಸೂತ್ರದಿಂದ "ಇಕ' ಎ೦ಬ ಆದೇಶವು ಬರುತ್ತದೆ. 
ಹೀಗೆ ಲವಣ--ಇಕ ಎಂದಿರುತ್ತದೆ ನಂತರ ಆದಿವೃದ್ಧಿ ಹಾಗೂ ಲವಣ ಎಂಬಲ್ಲಿರುವ 
ಅಂತ್ಯ “ಅ” ಕಾರವು "ಯಸ್ಯೇತಿ ಚ' ಎಂಬ ಸೂತ್ರದಿಂದ ಲೋಪ ಹೊಂದಿ, 
ಲಾವಣ್‌.-ಇಕಲಾವಣಿಕ ಎಂದಾಗುತ್ತದೆ. ಇದಕ್ಕೆ "ಜೇಪ್‌(ಈ)' ಸೇರಿಸಿದಮೇಲೆ 
ಅಂತ್ಯ "ಅ' ಕಾರಕ್ಕೆ "ಯಸ್ಯೇತಿ ಚ' ಎಂಬ ಸೂತ್ರದಿಂದ ಲೋಪ ಬಂದು 
ಲಾವಣಿಕ್‌--ಈ-ಲಾವಣಿಕೀ ಎಂದಾಗುತ್ತದೆ. 

ಉದಾ-14. ಯಾದೃಶೀ। (ಯಾವರೀತಿಯ)-ಇದು "ಕಣ್‌ ಪ್ರತ್ಯಯಾಂತ ಶಬ್ದ. 
"ಯತ್‌ ಪ್ರಮಾಣಂ ಅಸ್ಯ' ಎಂಬುದು ವಿಗ್ರಹ. “ತ್ಯದಾದಿಷು ದೃಶೋತನಾಲೋಚನೇ 
ಕಣ್ಣು” ಎ೦ಬ ಸೂತ್ರದಿಂದ "ಕಇ್‌' ಪ್ರತ್ಯಯ ಬಂದು “ಆ ಸರ್ವನಾಮ್ನಃ” ಎಂಬ 


1460 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸೂತ್ರದಿಂದ “ಯತ್‌' ಶಬ್ದಕ್ಕೆ "ಆ' ಕಾರಾನ್ಹಾದೇಶ ಬಂದು ಯಾದೃಶ ಎಂದಾಗುತ್ತದೆ. 
ಸ್ತೀತ್ವ ವಿವಕ್ಷೆಯಲ್ಲಿ ಟಿಡ್ಕಾಣಇ್‌್‌-ದ್ವಯಸಜ್‌... ಕಇ್‌ಕ್ಷರಪಃ (4.1.15) ಎಂಬ 


ಸೂತ್ರದಿಂದ “'ೀಪ್‌(ಕಾ)' ಬಂದು ಯಾದೃಶ4ಈ ಎಂದಿದ್ದಾಗ, ಹಿಂದಿನಂತೆ ಪ್ರಕ್ರಿಯೆ 
ನಡೆದು ಯಾದೃಶೀ ಎಂದಾಗುತ್ತದೆ 


ಉದಾ-15. ಇತ್ತರೀ (ಪಾತಿವ್ರತ್ಯ ಕಳೆದುಕೊಂಡ ಸ್ತ್ರೀ)-ಇದು “ಕ್ಚರಪ್‌' ಪ್ರತ್ಯಾಯಾಂತ 
ಶಬ್ದ. "ಇಣ್‌' ಧಾತುವಿನ ಮೇಲೆ ಸಿಣ್‌ನಶಿಜಿಸತಿನ ಭಃ ಕ್ಚರಪ್‌* ಎಂಬ ಸೂತ್ರದಿಂದ 
“ಕ್ವರಪ್‌' ಪ್ರತ್ಯಯ ಬರುತ್ತದೆ. "ಇಣ್‌' ನಲ್ಲಿಯ “ಹ್‌ ಕಾರ (ಇತ್‌) ಲೋಪವಾಗಿ 
ಇಕ್ಷರಪ್‌ : ಎಂದಿರುತ್ತದೆ. ಕ್ವರಪ್‌ ನಲ್ಲಿ "ಪ್‌' ಕಾರ ಇತ್‌ ಆಗಿಇ4ಕ್ಸರ ಎಂದಿರುತ್ತದೆ 
ಈಗ “ಹಸ್ತಸ್ಯ ಪಿತಿ ಕೃತಿ ತುಕ್‌” ಎ೦ಬ ಸೂತ್ರದಿಂದ "ಕ್‌' ಕಾರಕ್ಕೆ ತುಗಾ(ತ್‌)ಗಮ 
ಬಂದು ಇ4ತ್‌4+ವರ=ಇತ್ನರ ಎಂದಾಗುತ್ತದೆ. ಇದಕ್ಕೆ ಸ್ತೀತ್ವ ವಿವಕ್ಷೆಯಲ್ಲಿ "ಜೀಪ್‌(ಈ)' 
ಸೇರಿಸಿದಾಗ ಹಿಂದಿನಂತೆ ಅಂತ್ಯ "ಅ' ಕಾರಕ್ಕೆ ಲೋಪ ಬಂದು ಇತ್ವರ್‌4ಈ=ಇತ್ವರೀ 
ಎಂದಾಗುತ್ತದೆ. 


ವಾರ್ತಿಕ-ನಇ**-ಸ್ನಇು*-ಈಕಕ್‌-ಖ್ಯುನ್‌-ತರುಣ-ತಲುನಾನಾಂ 
ಉಪಸಂಖ್ಯಾನಮ್‌। ಸ್ತ್ರೈಣೀ। ಪೌಂಸ್ನೀ। ಶ್ಯಾಕ್ಷೀಕೀ(ಯಾಷ್ಟೀಕೀ)। ಆಡ್ಯಜ್ಯರಣೀ। ತರುಣೀ। 
ತಲುನೀ 

ಪ.ಛೇ-ನಇ*-ಸ್ನಇು್‌-ಈಕಕ್‌-ಖ್ಯುನ್‌-ತರುಣ-ತಲುನಾನಾವರ್‌ 
ಉಪಸಂಖ್ಯಾನಮ್‌। 

ಅರ್ಥ-ನಇ್‌,ಸ್ನಳ್‌,ಈಕಕ್‌, ಖ್ಯುನ್‌, ಈ ಪ್ರತ್ಯಯಾಂತ ಪ್ರಾತಿಪದಿಕಗಳನಂತರ 
ಮತ್ತು ತರುಣ, ತಲುನ ಶಬ ಗಳನ್ನು ಅಂತವಾಗಿಯುಳ್ಳ ಪ್ರಾತಿಪದಿಕಗಳನಂತರ ಸ್ತೀತ್ಸ 
ವಿವತ್ಹೆಯಲ್ಲಿ “ಜೀಪ್‌(ಈ) ಬರುತ್ತದೆ. 


ಉದಾ -1. ಸ್ತೈಣೇ॥(ಸ್ಟೀಗೆ ಯೋಗ್ಯವಾದ) ಸ್ತೀ*ನಇಗ್‌(ನ) ಎಂದಿದ್ದಾಗ, ಆದಿವೃದ್ಧಿ 
ಬಂದು ಸ್ತ್ರೈತನ ಎಂಜಿರುತ್ತದೆ “ರಷಾಭ್ಯಾಮ್‌ ನೋಣಸ ಸ್ನಮಾನಪದೇ” ಎಂ 
ಸೂತ್ರದಿಂದ "ಣತ್ವ(ಣ)' ಬರಿದು ಸೆ ಸ್ಕೈಣ ಎಂದಾಗಿದೆ. ಸ್ತ್ರೀತ್ವ ವಿವಕ್ಷೆಯಲ್ಲಿ ಇದಕ್ಕೆ 
“ಜೀಪ್‌ (ಈ) ಸೇರಿಸಿದಾಗ ಸೆ ಸ್ತೈಣ--ಈ ಎಂದಿದ್ದಾಗ ಹಿಂಶೆನಂತೆ ಪಕಿಯೆ' ನಡೆದು 
ಸ್ತ್ರೈಣೀ ಎಂದು ರೂಪವಾಗುತ್ತದೆ. 

2. ಪೌಂಸ್ನೀ(ಪುರುಷನಿಗೆ ಯೋಗ್ಯವಾದ) ಪೌನ್ಸ್ನ ಎಂಬುದು 'ಸ್ಮೆಇ್‌' 
ಪ್ರತ್ಯಯಾಂತ ಶಬ್ಧ ಇದೂ ಕೂಡ ಮೇಲಿನಂತೆಯೇ "ಪ್ರಿಯ ನಡೆದು ಪೌಂಸ್ನೀ 
ಎಂದು ರೂಪವಾಗುತ್ತದೆ. 

3.ಶ್ಯಾಕ್ತಿಕೀ (ಶಕ್ತಿಯನ್ನು ಆಯುಧವಾಗಿಯುಳ್ಳ ಸ್ತೀ) ಯಾಷ್ಟಿಕೀ(ಕೋಲನ್ನು 
ಆಯುಧವಾಗಿಯುಕ್ಳ ಸ್ತಿ) ಇವೆರಡೂ ಈಕಕ್‌(ಈಕ? ಪ್ರತ್ಯಯಾಂತ ಶಬ್ದಗಳು. 
ಇವೂ ಸಹ ಸ್ರೀತೃವಿವಕ್ಷೆಯಲ್ಲಿ ಹಿದಿನಂತೆಯೇ ರೂಪಗಳನ್ನು "ಇಳಿದೆ. 


4.ಆಡ್ವಜ್ಯರಣೀ(ಧನವಂತನನ್ನಾಗಿ ಮಾಡುವಂಥಹ)-ಇದು "ಖ್ಯುನ್‌(ಯು)' 


ಸೀ ಪ್ರತ್ಯಯಾಃ 1461 


ಮ್‌ 


ತ್ಯಯಾಂತ ಶಬ್ದ. “ಆಡ್ಯ-ಸುಭಗ-ಸ್ಫೂ ಲ-ಪಲಿತ-ನಗ್ಗ-ಅಂಧ-ಪ್ರಿಯೇಷು 


ರ್ಕೇಷು ಅಚ್ಚೌ ಕೃಣಃ ಕರಣೇ ಖ್ಯುನ್‌” ಎಂಬ ಸೂತ್ರದಿಂದ ಖ್ಯುನ್‌(ಯು) 
ಪ್ರತ್ಯಯ ಬರುತ್ತದೆ. ಆಡಢ್ಯಅಮ್‌- ಕೃ *ಖಖ್ಯುನ್‌(ಯು)-ಆಢ್ಯ* ಅಮ್‌. ಕೃತಿಯು 
ಎಂದಿರುತ್ತದೆ. [“ಯುವೋರನಾಕೌ” ಎಂಬ ಸೂತ್ರದಿಂದ "ಯು' ಗೆ "ಅನ' ಆದೇಶ 
ಬರುತ್ತದೆ. ಧಾತುವಿನ "ಕೃ' ನಲ್ಲಿರುವ "ಯ' ಕಾಕ್ಕೆ "ಅರ್‌' ಆದೇಶ ಬರುತ್ತದೆ. 
(“ಸಾರ್ವಧಾತುಕಾರ್ಧಧಾತುಕಯೋಃ? ಮತ್ತು “ಉರಣ್‌-ರಪರಃ ” ಈ ಪ್ರತ್ಯಯವು 
ಆಗಿರುವುದರಿಂದ “ಅರುರ್ದ್ವಿಷದಜನ್ತಸ್ಯ ಮುಮ್‌” ಎಂಬ ಸೂತ್ರದಿಂದ "ಮುಮ್‌' 
ಆಗಮವು ಬರುತ್ತದೆ. ಇದರಲ್ಲಿರುವ "ಮ್‌' ಕಾರಕ್ಕೆ “ನಸ್ಯಾಪದಾನ್ವಸ್ಯ ರುಲಿ” ಎಂಬ 
ಸೂತ್ರದಿಂದ ಅನುಸ್ನಾರವು ಬರುತ್ತದೆ. ನಂತರ “ಅನುಸ್ವಾರಸ್ಯ ಯಯಿ ಪರಸವರ್ಣಃ” 
ಎಂಬ ಸೂತ್ರದಿಂದ ವೈಕಲ್ಲಿಕವಾಗಿ ವರ್ಗೀಯ ಅಂತ್ಯ ಅನುನಾಸಿಕವು ಆದೇಶವಾಗಿ 
ಬರುತ್ತದೆ. ಆಮೇಲೆ "ತ' ವರ್ಗದ "ನ' ಕಾರಕ್ಕೆ ಣತ್ವವು “ಅಟ್ಕುಪ್ಪಾಜ್ನುಮ್‌ ವ್ಯವಾಯೇಪಿ” 
ಎಂಬ ಸೂತ್ರದಿಂದ ಬರುತ್ತದೆ]. ಹೀಗಾಗಿ ಆಡ್ಯ--ಅಮ್‌--ಕರ್‌-ಅನಾಆಡ್ಯಜ್ಯರಣ 
ಎಂದಾಗುತ್ತದೆ. ಇದಕ್ಕೆ ಸ್ತೀತ್ವ ವಿವಕ್ಷೆಯಲ್ಲಿ “ಜೀಪ್‌(ಈ)' ಬಂದು ಆಡ್ಯಜ್ಯರಣ--ಈ 
ಎ೦ದಿದ್ದಾಗ, ಹಿಂದಿನಂತೆ. ಪ್ರಕ್ರಿಯೆ ನಡೆದು ಆಢ್ಯಜ್ಯರಣೇ ಎಂದು ರೂಪವಾಗುತ್ತದೆ. 

5.ತರುಣೀ/6.ತಲುನೀ(ತರುಣಿ)-ತರುಣ ಮತ್ತು ತಲುನ ಶಬ್ದಗಳಮೇಲೆಯೂ 
ಸ್ತೀತ್ವವಿವಕ್ಷೆಯಲ್ಲಿ ಹಿಂದಿನಂತೆ "ಜೀಪ್‌(ಈ)' ಪ್ರತ್ಯಯ ಬಂದು ತರುಣೀ ಮತ್ತು 


ಮವ 


ತೆಲುನೀ ಎಂದು ರೂಪಗಳಾಗುತ್ತವೆ. 
(ಜೇಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-12೮4. ಯಇಶ್ಚ!(4.1.16) 
ವೃತ್ತಿ-ಯಇಂತಾತ್‌ ಸ್ತಿಯಾಂ ಜೀಪ್‌ ಸ್ಯಾತ್‌। ಅಕಾರಲೋಪೇ ಕೃತೇ- 
ಪ. ಛೇ-ಯಇಃ ಚ। 
ಅ.ವ್ಯ. -“ಯನ್ನೇಭ್ಯೋ ಜೀಫ್‌” ಎಂಬ ಸೂತ್ರದೀಂದ "ಜೇಪ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರಾತಿಪದಿಕಾತ್‌”, “ಪ್ರತ್ಯಯಃ” “ಪರಶ್ಚ” ಮತ್ತು “ಸ್ತಿಯಾಮ್‌” 
ಎಂಬವು ಅಧಿಕಾರ ಸೂತ್ರಗಳಾಗಿವೆ. 
ಅರ್ಥ-ಸ್ವೀತ್ವ ವಿವಕ್ಷೆ ಇರುವಾಗ "ಯಣ್‌ ಪ್ರತ್ಯಯಾನ್ತ ಪ್ರಾತಿಪದಿಕದ ನಂತರ 
“ಜೇಪ್‌' ಪ್ರತ್ಯಯವು ಬರುತ್ತದೆ. 
(ಯ್‌-ಕಾರ ಲೋಪವನ್ನು ವಿಧಿಸುವ ಸೂತ್ರ) 
ಸೂತ್ರ-1255. ಹಲಸ್ತಧ್ಧಿತಸ್ಯ । 6.4.150೦) 
ವೃತ್ತಿ-ಹಲಃ ಪರಸ್ಯ ತದ್ಧಿತ “ಯ್‌” ಕಾರಸ್ಯ ಉಪಧಾಭೂತಸ್ಯ ಲೋಪಃ ಈತಿ 
ಪರೇ। ಗಾರ್ಗಿೀ। 
ಪ. ಛೇ-ಹಲಃ ತದ್ಧಿತಸ್ಯ 


೩೩ (8 


1462 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಅ.ವೃ.-“ಸೂರ್ಯ-ತಿಷ್ಯ-ಅಗಸ್ತ ೯ಮುತ್ಸ್ಯಾನಾಂಯ ಉಪಧಾಯಾಃ” ಎಂಬ 
ಸೂತ್ರದಿಂದ "ಉಪಧಾಯಾಃ' ಎಂಬ ಪದವೂ ಮತ್ತು “ಢೇ ಲೋಪೊಕದವಾಃ” 
ಎ೦ಬ ಸೂತ್ರದಿಂದ “ಲೋಪಃ' ಎಂಬ ಪದವೂ ಹಾಗೆಯೇ “ಯಸ್ಯೇತಿ ಚ” ಎಂಬ 
ಸೂತ್ರದಿಂದ “ಈತಿ' ಎಂಬ ಪದವೂ ಅನುವೃತ್ತವಾಗುತ್ತವೆ. 
ಅರ್ಥ-"ಹಲ್‌' ವರ್ಣಕ್ಕಿಂತ ಪರದಲ್ಲಿರುವ ತದ್ದಿತದ ಉಪಧೆಯ "ಯ್‌' ಕಾರಕ್ಕೆ 
ಲೋಪವು ಬರುತ್ತದೆ, "ಈ' ಕಾರವು ಪರದಲ್ಲಿದ್ದಾಗ. 
ಉದಾ-ಗಾರ್ಗೀ(ಗರ್ಗ ಗೋತ್ರದ ಸಂತತಿಯಲ್ಲಿ ಹುಟ್ಟಿದ ಕನ) "ಗರ್ಗಸ್ಯ 
ಗೋತ್ರಾಪತ್ಯಂ ಸ್ತೀ ಎಂದು ವಿಗ್ರಹ. ತದ್ಧಿತಾರ್ಥದಲ್ಲಿ ಗರ್ಗ ಶಬ್ದದಮೇಲೆ 
“ಗರ್ಗಾದಿಭ್ಯೋ ಮಣ್‌” ಎಂಬ ಸೂತ್ರದಿಂದ "ಯಇ್‌(ಯ)' ಪ್ರತ್ಯಯ ಬಂದು 
ಗರ್ಗ4ಯ ಎಂದಿದ್ದಾಗ ಆದಿವೃದ್ಧಿ ಬಂದು “ಯಸ್ಥೆ ಸ್ಯೇತಿ ಚ” ಜಬ. ಸೂತ್ರದಿವ್ದ 
ಅಂತ್ಯ "ಅ' ಕಾರಕ್ಕೆ 'ಕೋಪ ಬಂದು ಗಾರ್ಗ್ಯ ಎಂದು ರೂಪವಾಗುತ್ತದೆ. ತ್ವ 
ವಿವಕ್ಷೇಯಲ್ಲಿ 'ಚೀಪ್‌(ಈ)' ಬಂದು ಗಾರ್ಗ್ಯ--ಈ ಎಂದಿದ್ದಾಗ “ಯತ್ನ” ಮಬ 
ಸೂತ್ರದಿಂದ. "ಯ್‌' ಕಾರ ಲೋಪವಾಗಿ ಮತ್ತು “ಯಸ್ಕೆ ತಿ ಚ” ಎಂಬುದರಿಂದ 
ಅಂತ್ಯ “ಅ' ಕಾರ ಲೋಪವಾಗಿ ಗಾರ್ಗ್‌--ಈ- ಗಾರ್ಗೀ ಎಂದು ರೂಪವಾಗುತ್ತದೆ. 
(ಷ್ಠ-ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1256. ಪ್ರಾಚಾಂ ಷ್ಠ ತದ್ಧಿತಃ (4.1.17) 
ವೃತ್ತಿಯಇನ್ಮಾತ್‌ ಷ್ನಃ ವಾ ಸ್ಯಾತ್‌, ಸಚ ತದ್ಭಿತಃ। 
ಪ. ಛೇ-ಪ್ರಾಚಾಂ, ಷ್ಠಃ, ತದ್ದಿತಃ 
ಅ.ವೃ-“ಯಇಶ್ಚ” ಎಂಬ ಸೂತ್ರದಿಂದ "ಯಇಃ' ಎಂಬ ಪದವು 
ಅನುವೃ ತಾಗುತ್ತದೆ. “ಪ್ರಾತಿಪದಿಕಾತ್‌”, “ಪ್ರತ್ಯಯಃ” “ಪರಶ್ಚ” ಮತ್ತು “ಸ್ವಿಯಾಮ್‌” 
ಎಂಬವು. ಅಧಿಕಾರ ಸೂತ್ರಗಳಾಗಿವೆ. 
ಅರ್ಥ-ಯಇ್‌-ಪ್ರತ್ಯಯಾನ್ತ ಪ್ರಾತಿಪದಿಕದ ನಂತರ ಸ್ತೀತ್ವ ವಿವಕ್ಷೆ ಇದ್ದಾಗ, 
ವಿಕಲ್ಪದಿಂದ ತದ್ಧಿತ ಸಂಜ್ಞೆಯುಳ್ಳ ಷ್ಠ' ಪ್ರತ್ಯಯವು ಬರುತ್ತರೆ. ” 
1 ಎಂಬಲ್ಲಿ “ ಷಃ ಪ್ರತ್ಯಯಸ್ಯ ನ ಸೂತ್ರದಿಂದ "ಷ' ವರ್ಣವು ಇತ್‌ ಆಗಿ 
ಹ್‌ ಹೊಂದುತ್ತದೆ. We ಮಾತ್ರ ಉಳಿಯುತ್ತದೆ. (ಫ್‌) ಜಾಗದಲ್ಲಿ 
“ಅಯನೇಯೀನೀಯಿಯಃ (ಆಯನ್‌,ಏಯ್‌,ಈನ್‌,ಈಯ್‌,ಇಯ) ಫಢಖಛಘಾಂ 
ಪ್ರತ್ಯಯಾದೀನಾಂ” ಎ೦ಬ ಸೂತ್ರದಿಂದ “ಆಯನ್‌' ಆದೇಶ ಬಂದು ಫ್‌4ಆ ಎಂಬಲ್ಲಿ 
ಆಯನ್‌--ಅ-ಆಯನ ಎಂದಾಗುತ್ತದೆ. 
(ಜೇಷ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1257. ಹಿದ್ದೌರಾದಿಛ್ಯಶ್ಚ! (4.1.41) 
ವೃತ್ತಿ -ಷಿದ್ಭಃ ಗೌರಾದಿಭ್ಯಶ್ಚ (ಸ್ತಿಯಾಮ್‌) "'ಚೀಷ್‌'ಸ್ಕಾತ್‌ 


ಸ್ರೀ ಪ್ರತ್ಯಯಾಃ 1463 


ಗಾರ್ಗಾಂಯಣೀ। ನರ್ತಕೀ। ಗೌರೀ। ಅನಡುಹೀ। ಅನಡ್ವಾಹೀ। ಆಕೃತಿ ಗಣೋsಯಮ್‌ 

ಪ.ಛೇ-ಷಿದ್ಲೌರಾದಿಭ್ಯಃ, ಚ। 

ಅ.ವೃ.-“ಅನ್ಯತೋ ಜೇಷ್‌” ಎಂಬ ಸೂತ್ರದಿಂದ "ಜೀಷ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರಾತಿಪದಿಕಾತ್‌”, “ಪ್ರತ್ಯಯಃ?” “ಪರಶ್ಚ” ಮತ್ತು “ಸಿಯಾಮ್‌” 
ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಯಾವ ಶಬ್ದದಲ್ಲಿ "ಷ್‌' ಕಾರಕ್ಕೆ "ಇತ್‌' ಸಂಜ್ಞೆಯು ಬರುತ್ತದೋ, ಅಂತಹ 
ಶಬ್ದಗಳ ನಂತರ ಮತ್ತು ಗೌರಾದಿ ಗಣಪಠಿತ ಶಬ್ದಗಳ ಮೇಲೆ ಸ್ತ್ರೀತ್ವ ವಿವಕ್ಷೆ 
ಇದ್ದಾಗ, "ಜೇಷ್‌' ಪ್ರತ್ಯಯವು ಬರುತ್ತದೆ. 

"ಜೀಷ್‌' ನಲ್ಲಿ "ಜ್‌' ಕಾರ ಮತ್ತು "ಷ್‌' ಕಾರಗಳು “ಇತ್‌'ಗಳು ಆಗ "ಈ " 
ಮಾತ್ರ ಉಳಿದಿರುತ್ತದೆ. "ಗೌರಾದಿ' ಗಣದಲ್ಲಿ ಗೌರ,ಮತ್ಯ, ಮನುಷ್ಯ, ಹಯ, ಮೊದಲಾದ 
ಶಬ್ದಗಳು ಪಠಿತವಾಗಿದ್ದರೂ ಇದು ಆಕೃತಿ ಗಣವಾಗಿದೆ. 

ಉದಾ-1. ಗಾರ್ಗಾಯಣೀ-ಗರ್ಗ ಶಬ್ದದಮೇಲೆ “ಗರ್ಗಾದಿಭ್ಯೋ ಯಣ್‌” 
ಎ೦ಬ ಸೂತ್ರದಿಂದ "ಯಇಯ)' ಪ್ರತ್ಯಯ ಬಂದು, ಗಾರ್ಯ್ಗ ಎಂದಾಗುತ್ತದೆ. 
ಇದು "ಯಇಂ'ತವಾಗಿರುವುದರಿಂದ “ಪ್ರಾಚಾಂ ಷ್ಟ ತದ್ದಿತಃ (4.1.17)” ಎಂಬ 
ಸೂತ್ರದಿಂದ "ಷ್ಟ(ಘ)' ಪ್ರತ್ಯಯ ಬಂದು ಅಲ್ಲಿಯ "ಫ್‌' ಕಾರಕ್ಕೆ “ಆಯನ್‌' ಆದೇಶ 
ಬಂದು ಫ್‌4ಅ=ಆಯನ ಎಂದಾಗಿ ಗಾರ್ಗ್ಯ.ಆಯನ ಎಂದಿದ್ದಾಗ, “ಭ' ಸಂಜ್ಞೆ 
ಯಿಂದ ಅಂತ್ಯ “ಅ” ಕಾರಕ್ಕೆ ಲೋಪ ಬಂದು ಗಾರ್ಗ್ಯ--ಆಯನ-ಗಾರ್ಗ್ಯಾಯನ 
ಎಂದಾಗುತ್ತದೆ, “ನ್‌' ಕಾರಕ್ಕೆ "ಣತ್ವ(ಣ್‌)' ಬಂದು ಗಾರ್ಗ್ಯಾಯಣ ಎಂದಾಗುತ್ತದೆ. 
ಇದು "ಷಿತ್‌' ಆಗಿರೋಣದ್ದರಿಂದ “ಸಿದ್ದೌರಾದಿಭೃಶ್ವಗಎ೦ಬ ಸೂತ್ರದಿ೦ದ "ಜೀಷ್‌(ಈ)' 
ಬಂದು, ಗಾರ್ಗ್ವಾಯಣ--ಈ ಎಂದಿದ್ದಾಗ, ಹಿಂದಿನಂತೆ ಅಂತ್ಯ “ಅ'ಕಾರ ಲೋಪವಾಗಿ 
ಗಾರ್ಗ್ಯಾಯಣ್‌--ಈ-ಗಾರ್ಗ್ಯಾಯಣೀ ಎಂದಾಗಿ “ಸುಪ್‌(ಸ್‌)' ಪ್ರತ್ಯಯವನ್ನು 
ಸೇರಿಸಿದಾಗ, ಗಾರ್ಗ್ಯಾಯಣೀ+ಸ್‌ ಎಂದಿದ್ದಾಗ “ಹಲ್ವಾದಿಭ್ಯೋ ದೀರ್ಫಾತ್‌ 
ಸುತಿಸ್ಕಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ "ಸ್‌' ಕಾರಕ್ಕೆ ಲೋಪವಾಗಿ ಗಾರ್ಗ್ಯಾಯಣೀ 
ಎಂದೇ ಈ ಕಾರಾಂತ ಸ್ತ್ರೀಲಿಂಗವಾಗಿ ಉಳಿಯುತ್ತದೆ. 

ಉದಾ-2. ನರ್ತಕೀ(ನೃತ್ಯಮಾಡುವ ಸ್ತ್ರೀ) "ನೃತ್‌' ಧಾತುವಿನಮೇಲೆ “ಶಿಲ್ಪಿನಿ 
ಷ್ಟುನ್‌” ಎಂಬ ಸೂತ್ರದಿಂದ "ಷ್ಟುನ್‌' ಪ್ರತ್ಯಯ ಬಂದು, “ಯುವೋರನಾಕೌ” ಎಂಬ 
ಸೂತ್ರದಿಂದ "ಅಕ' ಆದೇಶ ಬಂದು ನರ್ತಕ ಎಂದಾಗುತ್ತದೆ. “ಷಿದ್ಗೌರಾದಿಭ್ಯಶ್ವ 
(4.1.41)”ಎಂಬ ಸೂತ್ರದಿಂದ "ಜೇಷ್‌(ಈ)' ಬಂದು, ನರ್ತಕ--ಈ ಎ೦ದಿದ್ದಾಗ 
ಹಿಂದಿನಂತೆ ಅಂತ್ಯ "ಅ' ಕಾರಕ್ಕೆ ಲೋಪ ಬಂದು ನರ್ತಕ್‌-ಈ-ನರ್ತಕೀ ಎಂದು 
ರೂಪವಾಗುತ್ತದೆ. ಜ್ಯನ್ತವಾದ ನರ್ತಕೀ ಶಬ್ದದಮೇಲೆ "ಸುಪ್‌(ಸ್‌)' ಪ್ರತ್ಯಯವನ್ನು 
ಸೇರಿಸಿದಾಗ ಹಿ೦ದಿನಂತೆ "ಸ್‌' ಕಾರ ಲೋಪವಾಗಿ ನರ್ತಕೀ ಎಂದೇ ಉಳಿಯುತ್ತದೆ. 

ಉದಾ-3. ಗೌರೀ(ಪಾರ್ವತೀ)-ಇದು ಗೌರಾದಿ ಗಣಪಠಿತವಾಗಿದೆ “ಷಿದ್ಲೌರಾದಿಭ್ಯಶ್ನ 


1464 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(4.1.41”ಎಂಬ ಸೂತ್ರದಿಂದ “ಜೇಷ್‌(ಈ)' ಬಂದು, ಗೌರ ಈ ಎಂದಿದ್ದಾಗ "ಭ' 
ಸಂಜ್ಞೆ ಬಂದು ಹಿಂದಿನಂತೆ ಅಂತ್ಯ "ಅ' ಕಾರಕ್ಕೆ ಲೋಪ ಬಂದು ಗೌರ್‌4ಈವ ಗೌರೀ 
ಎಂದಿದ್ದಾಗ, ಸುಪ್‌(ಸ್‌)' ಪ್ರತ್ಯಯವನ್ನು ಸೇರಿಸಿದಾಗ ಹಿಂದಿನಂತೆ "ಸ್‌' ಕಾರ 
ಲೋ ಪವಾಗಿ ಗೌರೀ ಎಂದೇ ಉಳಿಯುತ್ತದೆ. 


ಉದಾ-4.ಅನಡುಹೀ 5.ಅನಡ್ಡಾಹೀ (ಆಕಳು) "ಅನಡುಃ' ಶಬ್ದದಮೇಲೆ ಸ್ತ್ರೀತ್ವ 
ವಿವಕ್ಷೆಯಲ್ಲಿ ಗೌರಾದಿಗಣ ಪಠಿತವಾದ ಈ ಶಬ್ದಕ್ಕೆ “ಹಿದ್ಗೌರಾದಿಭ್ಯಶ್ಚ (4. 1.41)”, ವೆಬ 
ಸೂತ್ರದಿಂದ "ಜೀಷ್‌(ಈ)' ಬಂದು, ಅನಡುಹ್‌--ಈ ವಿಂದಿದ್ದಾಗ. “ಆಮನಡುಹಃ 
ಸ್ತಿಯಾಂ ವಾ” ಎಂಬ ವಾರ್ತಿಕದಿಂದ ವಿಕಲ್ಲವಾಗಿ “ಆಹ್‌' “ಗಮವು ಬಂದು 
ಅನಡು--ಆಹ್‌.ಈ ಎಂದಾಗಿ “ಯಣ್‌' ಸಂಧಿಯಿಂದ ಅನಡ್ವಾಹೀ ಎಂದು 
ರೂಪವಾಗುತ್ತದೆ. ಇದಕ್ಕೂ "ಸುಪ್‌(ಸ್‌) ಪ್ರತ್ಯಯ ಸೇರಿಸಿದಮೇಲೆ ಹಿಂದಿನಂತೆ 
"ಸ್‌ ಕಾರ ಲೋಪವಾಗಿ ಅನಡ್ವಾಹೀ ಎಂದೇ. ಉಳಿಯುತ್ತದೆ. "ಆಹ್‌' ಬಾರದಿದ್ದಾಗ 
ಅನಡುಹ್‌4ಈ-ಅನಡುಹೀ ಎಂದು ರೂಪವಾಗುತ್ತದೆ. ನಂತರ "“ಸುಪ್‌ (ಸ್‌ 
ಪ್ರತ್ಯಯವನ್ನು ಸೇರಿಸಿದಾಗ, ಹಿಂದಿನಂತೆ "ಸ್‌' ಕಾರ ಲೋಪವಾಗಿ ಅನಡುಹೀ 
ಎಂದೇ ಉಳಿಯುತ್ತದೆ. 


(ಹೇಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1258. ವಯಸಿ ಪ್ರಥಮೇ।(4.1.20) 
ವೃತ್ತಿ-ಪ್ರಥಮ-ಎಯೋ ವಾಚಿನಃ ಅದನ್ಹಾತ್‌ ಸ್ತಿಯಾಂ ಜೀಪ್‌ ಸ್ಯಾತ್‌। ಕುಮಾರೀ। 
ಅ.ವೃ.-“ಯನ್ನೇಭ್ಯೋ ಜೀಪ್‌” ಎಂಬ ಸೂತ್ರದಿಂದ "ಜೀಪ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರಾತಿಪದಿಕಾತ್‌”, “ಪ್ರತ್ಯಯಃ” “ಪರಶ್ಚ” ಮತ್ತು “ಸ್ವಿಯಾಮ್‌” 
ಎಂಬವು ಅಧಿಕಾರ ಸೂತ್ರಗಳಾಗಿವೆ. 
ಅರ್ಥ-ವಯಸ್ಸಿನ ಪ್ರಥಮ ಹಂತವನ್ನು ಅಂದರೆ ಕೌಮಾರಾವಸ್ಥೆ ಯನ್ನು ತಿಳಿಸುವ 


ಶಬ್ದಗಳನಂತರ ಸ್ತ್ರೀತ್ವ ವಿವಕ್ಷೆ ಇದ್ದಾಗ 'ಜೀಪ್‌' ಪ್ರತ (ಯವು ಬರುತ್ತದೆ. (ಜೀವನದಲ್ಲಿ 
ಕೌಮಾರ, ಯೌವೆನ" ಮತ್ತು ವಾರ್ಧಕ್ಕವೆಂದು ಮೂರು ಅವಸ್ಥೆ ಗಳಿರುತ್ತವೆ). 

ಉದಾ. 1 -ಕುಮಾರೀ (ಬಾಲ್ಯಾವ ಸ್ಥಿಯಲ್ಲಿರುವ ಹೆಣ್ಣುಮಗಳು)-ಸ್ವೀತ್ವ ವಿವಕ್ಷೆ 
ಇದ್ದಾಗ, ಪ್ರಕೃತ ಸೂತ್ರದಿಂದ “ಕುಮಾರ " ಶಬ್ದದ ಮೇಲೆ” 'ಜೀಪ್‌(ಕಿ' ಪ್ರ 
ಬಂದು ಕುಮಾರ ಈ ಎಂದಿದ್ದಾಗ, “ಭ' ಸಂಜ್ಯಕ ಅಂತ್ಯ “ಅ' ಕಾರಕ್ಕೆ 
ಚ” ಎಂಬುದರಿಂದ ಲೋಪ ಬಂದು ಕುಮಾರ್‌ ಈ-ಕುಮಾರೀ ಎಂದು 
ರೂಪವಾಗುತ್ತದೆ. 

(ಶೇಪ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1259. ಧ್ವಿಗೋಃ (4.1.21) 

ವೃತ್ತಿ-ಅದನ್ಹಾತ್‌ ದ್ವಿಗೋಃ ಜೀಪ್‌ ಸ್ಯಾತ್‌। 

ತ್ರಿಲೋಕೀ। ಅಜಾದಿತ್ವಾತ್‌ ತ್ರಿಫಲಾ। ತ್ರ್ಯನೀಕಾ ಸೇನಾ। 


ಸ್ತ್ರೀ ಪ್ರತ್ಯಯಾಃ 1465 


ಅ.ವೃ-“ಯನ್ನೇಭ್ಕೋ ಜೀಪ್‌” ಎಂಬ ಸೂತ್ರದಿಂದ "ಜೀಪ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಅತಃ”,“ಪ್ರಾತಿಪದಿಕಾತ್‌”, “ಪ್ರತ್ಯಯಃ?” “ಪರಶ್ಚ” ಮತ್ತು 
“ಸ್ತಿಯಾಮ್‌” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಅದನ್ತವಾದ ದ್ವಿಗು ಸಮಾಸದ ನಂತರ ಸ್ನೀತ್ವ ವಿವಕ್ಷೆ ಇರುವಾಗ, "ಜೀಪ್‌' 
ಪ್ರತ್ಯಯ ಬರುತ್ತದೆ. “ಸಂಖ್ಯಾಪೂರ್ವೋ ದ್ವಿಗುಃ” ಎ೦ಬಸೂತ್ರದಿಂದ ತ್ರಿಲೋಕ ಎಂಬ 
ಶಬ್ದವು "ದ್ವಿಗು' ಸಮಾಸವಾಗಿದೆ. ಆದ್ದರಿಂದ ಸ್ತ್ರೀತ್ವ ವಿವಕ್ಷೆಯಲ್ಲಿ ಪ್ರಕೃತ ಸೂತ್ರದಿಂದ 
"ಜೀಪ್‌(ಈ)' ಬಂದು ತ್ರಿಲೋಕ--ಈ ಎಂದಿರುತ್ತದೆ. ಹಿಂದಿನಂತೆ “ಭ' ಸಂಜ್ಞಕ 
ಅಂತ್ಯ “ಅ' ಕಾರಕ್ಕೆ “ಯಸ್ಯೇತಿ ಚ” ಎಂಬುದರಿಂದ ಲೋಪ ಬಂದು, 
ತ್ರಿಲೋಕ್‌ಈ=ತ್ರಿಲೋಕೀ ಎಂದಾಗುತ್ತದೆ. ಇದಕ್ಕೆ "ಸುಪ್‌(ಸ್‌)' ಪ್ರತ್ಯಯ 
ಸೇರಿಸಿದಾಗಲೂ “ಹಲ್ಲಾಭ್ಯೋ ದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ 
'ಸ್‌' ಕಾರಕ್ಕೆ ಲೋಪ ಬಂದು ತ್ರಿಲೋಕೀ ಎಂದೇ ಉಳಿಯುತ್ತದೆ. 

ಉದಾ-2. ತ್ರಿಫಲಾ-ತ್ರಿಫಲ ಶಬ್ದವು ಅಜಾದಿಗಣ ಪಠಿತವಾಗಿರುವದರಿಂದ ಪ್ರಕೃತ 
ಸೂತ್ರದಿಂದ ಬರಬೇಕಾದ "ಜೇಪ್‌(ಈ)' ನ್ನು ಬಾಧಿಸಿ “ಅಜಾದ್ಯತಷ್ಟಾಪ್‌” ಎಂಬ 
ಸೂತ್ರದಿಂದ "ಟಾಪ್‌(ಆ) ಬಂದು ತ್ರಿಫಲ ಅತ್ರಿಫಲಾ ಎಂದು ರೂಪವಾಗುತ್ತದೆ. 

ಉದಾ-3. ತ್ರ್ಯನೀಕಾ (ಸೇನಾ: ಮೂರು ತರಹದ ಸೇನೆಗಳ ಸಮೂಹ)- 
"ತ್ರಯಾಣಾಂ ಅನೀಕಾನಾಂ ಸಮಾಹಾರಃ' ಎಂದು ವಿಗ್ರಹ. ಈ ಶಬ್ದವು ಅಜಾದಿಗಣ 
ಪಠಿತವಾಗಿರುವದರಿಂದ ಪ್ರಕೃತ ಸೂತ್ರವನ್ನು ಬಾಧಿಸಿ “ಅಜಾದ್ಯತಷ್ಟಾಪ್‌” ಎಂಬ 
ಸೂತ್ರದಿಂದ "ಟಾಪ್‌(ಆ)' ಬಂದು ತ್ರ್ಯನೀಕ--ಆ (ಸೇನಾ) ತ್ರ ನೀಕಾ ಸೇನಾ ಎಂದು 
ರೂಪವಾಗುತ್ತದೆ. 

(ಪೇಪ್‌ ಮತ್ತು 'ನ್‌' ಕಾರಾದೇಶಗಳನ್ನು ವಿಧಿಸುವ ಸೂತ್ರ) 


ಸೂತ್ರ-126೦. ವರ್ಣಾದನುದಾತ್ತಾತ್ರೋಪಧಾತ್ತೋ ನಃ (4.1.39) 

ವೃತ್ತಿ-ವರ್ಣವಾಚೀ ಯಃ ಅನುದಾತ್ತಾನ್ರಃ ತೋಪಧಃ ತದನ್ತಾತ್‌ ಅನುಪಸರ್ಜನಾತ್‌ 
ಪ್ರಾತಿಪದಿಕಾತ್‌ ವಾ "ಜೀಪ್‌', ತಕಾರಸ್ಯ ನಕಾರಾದೇಶಶ್ಚ ಏನೀ। ಏತಾ। ರೋಹಿಣೀ, 
ರೋಹಿತಾ। 

ಪ.ಛೇ-ವರ್ಣಾತ್‌, ಅನುದಾತ್ತಾತ್‌ ತೋಪಧಾತ್‌, ತಃ, ನಃ 

ಅ.ವೃ-“ಯನ್ನೇಭ್ಯೋ ಜೀಪ್‌” ಎಂಬ ಸೂತ್ರದಿಂದ "ಜೀಪ್‌' ಎಂಬ ಪದವೂ 
ಮತು “ಮನೋರೌ ವಾ” ಎಂಬ ಸೂತ್ರದಿಂದ, ವಾ ಎಂಬ ಪದವೂ 
ಅನುವೃತ್ತವಾಗುತ್ತವೆ. “ಅನುಪಸರ್ಜನಾತ್‌” “ಪ್ರಾತಿಪದಿಕಾತ್‌”, “ಪ್ರತ್ಯಯಃ” “ಪರಶ್ಚ” 
ಮತ್ತು “ಸ್ಲಿಯಾಮ್‌” ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ -ವರ್ಣವಾಚಿಯಾದ ಯಾವ ಅನುದಾತ್ತ ತಕಾರೋಪಧೆ(ತ-ಕಾರವನ್ನು 
ಉಪಧೆಯಾಗಿ)ಯುಳ್ಳ, ತದನ್ತವಾದ ಅನುಪಸರ್ಜನ ಪ್ರಾತಿಪದಿಕದನಂತರ ತ 
ವಿವಕ್ಷೆಯಲ್ಲಿ, ವಿಕಲ್ಪವಾಗಿ "ಜೀಪ್‌' ಪ್ರತ್ಯಯವು, ಹಾಗೆಯೇ ಶಬ್ದದಲ್ಲಿರುವ "ತ್‌' 


1466 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಕಾರದ ಸ್ಥಾನದಲ್ಲಿ "ನ್‌' ಕಾರಾದೇಶವು ಬರುತ್ತದೆ. 
"ಜೀಪ್‌(ಈ)' ಬರುವಪಕ್ಷದಲ್ಲಿ ಮಾತ್ರ "ನ್‌' ಕಾರಾದೇಶವು ಬರುತ್ತದೆ. 
ಸೂತ್ರದಲ್ಲಿರುವ “ವರ್ಣ' ಎಂಬುದರಿಂದ ಬಿಳಿ, ಕೆಂಪು ಮೊದಲಾದ ಬಣ್ಣಗಳನ್ನು 
ಗ್ರಹಿಸಬೇಕು. 


ಉದಾ-1. ಏನೀ (ಬೇರೆಬೇರೆ ಬಣ್ಣಗಳುಳ್ಳ)-ಏತ--ಜೇಪ್‌(ಈ) ಎಂದಿದ್ದಾಗ, 
ಪ್ರಕೃತ ಸೂತ್ರದಿಂದ "ತ್‌' ಕಾರಕ್ಕೆ "ನ್‌' ಕಾರ ಬಂದು ಏನ (ಏನ್‌ಅ)-ಏನ4 ಈ 
ಎ೦ದಿದ್ದಾಗ, ಹಿಂದಿನಂತೆ “ಭ' ಸಂಜ್ಯಕ ಅಂತ್ಯ “ಅ' ಕಾರಕ್ಕೆ “ಯಸ್ಯೇತಿ ಚ” 
ಎಂಬುದರಿಂದ ಲೋಪ ಬಂದು, ಏನ್‌. ಈ-ಏನೀ ಎಂದು ರೂಪವಾಗುತ್ತದೆ. 

ಉದಾ-2.ಏತಾ(ಬೇರೆಬೇರೆ ಬಣ್ಣಗಳುಳ್ಳ) -"ಜೀಪ್‌(ಈ)' ಬಾರದ ಪಕ್ಷದಲ್ಲಿ 
ಏತ ಶಬ್ದದಮೇಲೆ “ಅಜಾದ್ಯತಷ್ಟಾಪ್‌” ಎಂಬ ಸೂತ್ರದಿಂದ "ಟಾಪ್‌(ಅ)' ಬಂದು 
ಏತ4ಆ ಎಂದಿದ್ದಾಗ ಸವರ್ಣದೀರ್ಥ ಸಂಧಿಯಿಂದ ಏತಾ ಎಂದಾಗುತ್ತದೆ. 

ಉದಾ-3. ರೋಹಿಣೀ 4. ರೋಹಿತಾ (ಕೆಂಪುಬಣ್ಣವುಳ್ಳವಳು)-ಉದಾಹರಣೆ 3 
ರಲ್ಲಿ ರೋಹಿತ ಶಬ್ಧಕ್ಕೆ "ಜೇಪ್‌(ಈ)' ರೋಹಿತ ಶಬ್ದದ "ತ್‌' ಕಾರಕ್ಕೆ "ನ್‌' ಕಾರ 
ಬಂದಿದೆ. ಹಿ೦ದಿನ ಪ್ರಕ್ರಿಯೆಯಂತೆ "ಜೀಪ್‌(ಈ)' ಸೇರಿಸಿದಾಗ, ರೋಹಿನ್‌--ಈ 
ಎಂದಾಗಿ ಣತ್ವ ಬಂದು ರೋಹಿಣೀ ಎಂದು ರೂಪವಾಗಿದೆ. 

ಇನ್ನು ಣತ್ವ ಬಾರದ ಪಕ್ಷದಲ್ಲಿ ಉದಾ-4. ರಲ್ಲಿ ಹಿಂದಿನಂತೆ ಟಾಪ್‌(ಆ) ಬಂದು 
ರೋಜಹಿತ4೮ಆ=-ರೋಹಿತಾ ಎಂದು ರೂಪವಾಗುತ್ತದೆ. 

(ವೈಕಲ್ಪಕವಾಗಿ "ಚೇಷ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1261. ವೋತೋ ಗುಣವಚನಾತ್‌।(4.1.44) 

ವೃತ್ತಿ-ಉದನ್ಹಾತ್‌ ಗುಣವಾಚಿನಃ ವಾ ಜೇಷ್‌ ಸ್ಯಾತ್‌। ಮೃದ್ವೀ, ಮೃದುಃ। 

ಪ.ಛೇ-ವಾ, ಉತಃ, ಗುಣವಚನಾತ್‌। 

ಅ.ವೃ.-“ಅನ್ಯತೋ ಜೇಷ್‌” ಎಂಬ ಸೂತ್ರದಿಂದ "ಜೀಷ್‌' ಎಂಬ ಪದವೂ, 
“ಯನ್ನೇಭ್ಯೋ ಜೀಪ್‌” ಎಂಬ ಸೂತ್ರದಿಂದ "ಜೀಪ್‌' ಎಂಬ ಪದವೂ ಮತ್ತು 
“ಮನೋರೌ ವಾ” ಎ೦ಬ ಸೂತ್ರದಿಂದ, ವಾ ಎಂಬ ಪದವೂ ಅನುವೃತ್ತವಾಗುತ್ತವೆ. 
“ಪ್ರಾತಿಪದಿಕಾತ್‌”, “ಪ್ರತ್ಯಯಃ” “ಪರಶ್ಚ” ಮತ್ತು “ಸ್ತಿಯಾಮ್‌” ಎಂಬವು ಅಧಿಕಾರ 
ಸೂತ್ರಗಳಾಗಿವೆ. 

ಅರ್ಥ-ಹ್ರಸ್ವ ಉ-ಕಾರಾನ್ತ ಶಬ್ದದ ನಂತರ ಸ್ತ್ರೀತ್ವ ವಿವಕ್ಷೆ ಇದ್ದಾಗ, ವೈಕಲ್ಲಿಕವಾಗಿ 
"ಜೀಷ್‌(ಈ)' ಪ್ರತ್ಯಯವು ಬರುತ್ತದೆ. 

ಉದಾ-1.ಮೃದ್ವೀ-ಉದಾ-2. ಮೃದುಃ(ಮೃದುವಾದ)-“ವೋತೋ 
ಗುಣವಚನಾತ್‌” ಎಂಬ ಸೂತ್ರದಿಂದ ಹ್ರಸ್ವ "ಉ'ಕಾರಾಂತ ಮೃದು ಶಬ್ದದಮೇಲೆ 
“ಜೀಷ್‌(ಈ)” ಬಂದು, ಮೃದು- ಈ ಎಂದಿದ್ದಾಗ, “ಯಣ್‌” ಸಂಧಿಯಾಗಿ ಮೃದ್ವೀ 


ಸ್ತ್ರೀ ಪ್ರತ್ಯಯಾಃ 1467 


ಎಂದು ರೂಪವಾಗುತ್ತದೆ. ಇದಕ್ಕೆ ಸುಪ್‌ ಪ್ರತ್ಯಯ ಸೇರಿಸಿದಮೇಲೆಯೂ ಹಿಂದಿನಂತೆ 
"ಸ್‌' ಕಾರ ಲೋಪವಾಗಿ ಮೃದ್ವೀ "ಎಂದೇ ಉಳಿಯುತ್ತದೆ. ಎರಡನೇ ಉದಾಹರಣೆಯಲ್ಲಿ 
“ಜೀಷ್‌(ಈ)'ಬಾರದೇ ಇರುವುದರಿಂದ ಕೇವಲ ಸುಪ್‌(ಸ್‌ )' ಪ್ರತ್ಯಯವನ್ನು ಸೇರಿಸಿದಾಗ 
ರುತ್ಸ-ವಿಸರ್ಗಗಳಿಂದ ಮೃದುಃ ಎಂದು ವೈಕಲ್ಪಿಕ ರೂಪವು ಬರುತ್ತದೆ. ಇದನ್ನು 
ಧೇನು ಶಬ್ದದಂತೆ ನಡೆಸಬೇಕು. 
("ಚೇಷ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1262. ಬಹ್ವಾದಿಭ್ಯಶ್ಚ (4.1.45) 

ವೃತ್ತಿ-ಎಭ್ಯೋ ವಾ ಜೇಷ್‌ ಸ್ಯಾತ್‌। ಬಹ್ವೀ, ಬಹುಃ। 

ವಾ ॥ ಕೃದಿಕಾರಾದಕ್ತಿನ॥ ರಾತ್ರಿಃ, ರಾತ್ರೀ। 

ವಾ॥ 21 ಸರ್ವತೋಕ್ತಿನ ರ್ಥಾತ್‌ ಇತ್ಯೇಕೇ। 

ಶಕಟೀ, ಶಕಟಿಃ। 

ಪ. ಛೇ-ಬಹ್ವಾದಿಭ್ಯಃ $, ಚೆ 

ಅ.ವೃ-“ವೋತೋ ಗುಣವಚನಾತ್‌” ಎಂಬ ಸೂತ್ರದಿಂದ "ವಾ' ಎಂಬ ಪದವೂ 
ಮತ್ತು ಸೈನ್ಯ ತೋ ಜೇಷ್‌” ಎಂಬ ಸೂತ್ರದಿಂದ "ಜೀಷ್‌' ಎಂಬ ಪದವೂ 
ಅನುಷ್ಯ ವಾಗುತ್ತದೆ. “ಪ್ರಾತಿಪದಿಕಾತ್‌”, “ಪ್ರತ್ಯಯಃ” “ಪರಶ್ಚ” ಮತ್ತು “ಸ್ತಿಯಾಮ್‌” 
ಎಂಬವು ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-"ಬಹು' ಎಂಬುದನ್ನು ಆದಿಯಲ್ಲಿ ಉಳ್ಳ, (ಬಹ್ವಾದಿ)ಗಣಪಠಿತ 
ಪ್ರಾತಿಪದಿಕಗಳಮೇಲೆ ಸ್ತ್ರೀತ್ವ ವಿವಕ್ಷೆಯಲ್ಲಿ ವಿಕಲ್ಪದಿಂದ "ಜೀಷ್‌' ಪ್ರತ [ಯವು ಬರುತ್ತದೆ. 

ಉದಾ-1.ಬಹ್ವೀ, ಜಾ ಬಹುಃ (ಬಹಳ ಎ೦ಬ ಅರ್ಥದಲ್ಲಿ ಸ್ತೀಲಿಂಗದಲ್ಲಿ 
ವಿಶೇಷಣವಾಗಿರುವ) -ಮೊದಲನೇ ಉದಾಹರಣೆಯಲ್ಲಿ ಪ್ರಕೃತ ಸೂತ್ರದಿ6ಡಿ, ಹಸ್ವಉ' 
ಕಾರಾಂತವಾದ ಬಹು ಶಬ್ದ! ದಮೇಲೆ “ಜೇಷ್‌(ಈ)' ಬರುತ್ತದೆ. ಬಹು--ಈ ಎಂದಿದ್ದಾಗ 
“ಯಣ್‌?” ಸಂಧಿಯಿಂದ ಬಹ್ವೀ ಎಂದಾಗಿ “ಸುಪ್‌(ಸ್‌) ಪ್ರತ್ಯಯವನ್ನು 
ಸೇರಿಸಿದಮೇಲೆಯೂ ಹಿಂದಿನಂತೆ "ಸ್‌' ಕಾರ ಲೋಪವಾಗಿ ಬಹ್ವೀ ಎಂದೇ 
ಉಳಿಯುತ್ತದೆ. ಎರಡನೇ ಉದಾಹರಣೆಯಲ್ಲಿ ಜೀಷ್‌(ಈ)' ಬಾರದೇ ಇರುವುದರಿಂದ 
ಬಹು+ಸುಪ್‌(ಸ್‌) ಎಂದಿದ್ದಾಗ ರುತ್ವ-ವಿಸ ರ್ಗಗಳಿಂದ ವೈಕಲ್ಲಿಕವಾಗಿ ಬಹುಃ ಎಂದು 
ರೂಪವಾಗುತ್ತದೆ. ಇದೂ ಯ” ಕಾರಾಂತ ಸ್ತ್ರೀಲಿಂಗ ಶಬ್ದವೆಂದು ತಿಳಿಯಬೇಕು. 

ವಾ॥ 1 ॥ ಕೃದಿಕಾರಾದಕ್ಷಿನಃ! 

ರಾತ್ರೀ, ರಾತ್ರೀ। 

ಪ.ಛೇ-ಕೃತ್‌, ಇಕಾರಾತ್‌, ಅಕ್ತಿನಃ। 

ಅರ್ಥ-"ಕ್ವಿನ್‌'ಗಿ೦ತ ಭಿನ್ನವಾದ ಕೃತ್‌ ಪ್ರಯಯಕ್ಕೆ ಸಂಬಂಧಿಸಿದ "ಇ'ಕಾರಾ೦ತವಾದ 
ಪ್ರಾತಿಪದಿಕದ ಮೇಲೆ ವಿಕಲ್ಪವಾಗಿ “ಜೇಷ್‌'(ಈ) ಬರುತ್ತದೆ. 


ನ 


1468 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ-1 ರಾತ್ರಿಃ, 2. ರಾತ್ರೀ-(ರಾತ್ರಿ)-"ರಾ' ಧಾತುವಿಗಿಂದ “ರಾಶದಿಭ್ಯಾಮ್‌ 
ತ್ರಿಪ್‌” ಎಂಬ ಔಣಾದಿಕ ಸೂತ್ರದಿಂದ “ತ್ರಿಪ್‌(ತ್ರಿ' ವನ್ನು ಸೇರಿಸೋಣದ್ದರಿಂದ 
ಉದಾ-1 ರಲ್ಲಿ ರಾತ್ರಿ ಎಂದಿದ್ದಾಗ, ರಾತ್ರಿ ಎಂದಾಗುತ್ತದೆ ಇದು “ಕೃತ್‌' ಆಗಿರುವ 
"ಇ' ಕಾರಾ೦ತ ಶಬ್ದವಾಗಿದೆ. ಇಲ್ಲಿ ವೈಕಲ್ಲಿಕವಾಗಿ "ಜೀಷ್‌(ಈ)' ಬಾರದೇ ಇದ್ದದ್ದರಿಂದ 
ರಾತ್ರಿ ಎಂದೇ ಇದ್ದು, ಸುಪ್‌(ಸ್‌) ಪ್ರತ್ಯಯಸೇರಿಸಿದಮೇಲೆ ರುತ್ವ-ವಿಸರ್ಗಗಳಿಂದ 
ರಾತ್ರಿಃ ಎಂದು ರೂಪವಾಗುತ್ತದೆ. 

ಉದಾ-2ರಲ್ಲಿ ಜೀಷ್‌(ಈ) ಬಂದ ಪಕ್ಷದಲ್ಲಿ ರಾತ್ರಿ-ಜೇಷ್‌(ಈ) ಎಂದಿದ್ದಾಗ, 
ರಾತ್ರೀ ಎಂದಾಗಿ ಸುಪ್‌ ಪ್ರತ್ಯಯ ಸೇರಿಸಿದಮೇಲೂ ಹಿಂದಿನಂತೆ ರಾತ್ರೀ ಎಂದೇ 
ಉಳಿಯುತ್ತದೆ. 


ಅಕ್ತಿನಃ ಎಂದು ಹೇಳಿರುವುದರಿಂದ ಕಿನ್‌ ಪ್ರತ್ಯಯ ಬ೦ದಾಗ ಅದು "ಇ'ಕಾರಾಂತ 
ಕೃದಂತವಾಗಿದ್ದರೂ ವೈಕಲ್ಪಿಕವಾಗಿ ಜೀಷ್‌(ಈ) ಬರುವುದಿಲ್ಲವೆಂದು ತಿಳಿಯಬೇಕು. 

ವಾ। 21 ಸರ್ವತೋಕಕ್ತಿನ್ನರ್ಥಾತ್‌ ಇತ್ಯೇಕೇ। ಶಕಟೀ, ಶಕಟಿಃ। 

ಪ. ಛೇ-ಸರ್ವತಃ ಅಕ್ತಿನ್ನರ್ಥಾತ್‌ ಇತಿ ಏಕೆ 

ಅರ್ಥ-ಎಲ್ಲಕಡೆಗೂ “ಇ'ಕಾರಾಂತ ಕೃತ್‌ ಪ್ರತ್ಯಯವಾಗಿದ್ದರೂ ಅದರ ಮೇಲೆ 
ಸ್ತ್ರೀತ್ವ ವಿವಕ್ಷೆಯಲ್ಲಿ “ಜೀಷ್‌(ಈ)' ಪ್ರತ್ಯಯವು ವೈಕಲ್ಪಿಕವಾಗಿ ಬರುತ್ತದೆ. 

ಉದಾ-1.ಶಕಟೀ,2. ಶಕಟಿಃ-ಶಕಟಿ ಶಬ್ದವು ಅವ್ಯತ್ತನ್ನ ಪ್ರಾತಿಪದಿಕವಾಗಿರು 
ವುದರಿಂದ ಮೊದಲನೇ ವಾರ್ತಿಕದಿಂದ "ಜೀಷ್‌ಈ' ಬಾರದೇ ಇರುವುದರಿಂದ ಈ 
ಎರಡನೇ ವಾರ್ತಿಕವು ರಚಿಸಲಾಗಿದೆ. ಇದು ಈ ಎರಡು ಉದಾಹರಣೆಗಳಲ್ಲೂ 
ಶಕಟಿ ಶಬ್ದವು "ಇ' ಕಾರಾಂತವಾಗಿರುವುದರಿಂದ ಪ್ರಕೃತ ವಾರ್ತಿಕದಿಂದ ಮೊದಲನೇ 
ಉದಾಹರಣೆಯಲ್ಲಿ ಜೀಷ್‌(ಈ) ಬಂದ ಪಕ್ಷದಲ್ಲಿ ಶಕಟೀ ಎಂದೂ, ಎರಡನೇ 
ಉದಾಹರಣೆಯಲ್ಲಿ ಅಂದರೆ ಜೇಷ್‌(ಈ) ಬಾರದ ಪಕ್ಷದಲ್ಲಿ ಶಕಟಿಃ ಎಂದು 
ರೂಪವಾಗುತ್ತದೆ. 

(ಜೇಷ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ -1263. ಪುಂಯೋಗಾದಾಖ್ಯಾಯಾಮ್‌।(4.1.48) 

ವೃತ್ತಿ-ಯಾ ಪುಮಾಖ್ಯಾ ಪುಂಯೋಗಾತ್‌ ಸ್ತಿಯಾಂ ವರ್ತತೇ ತತೋ ಜೇಷ್‌। 
ಗೋಪಸ್ಯ ಸ್ತ್ರೀ ಗೋಪೀ! 

ವಾ। ಪಾಲಕಾನ್ಹಾನ್ನ ಗೋಪಾಲಿಕಾ। ಅಶ್ವಪಾಲಿಕಾ। 

ಪ. ಛೇ-ಪುಂಯೋಗಾತ್‌, ಆಖ್ಯಾಯಾಮ್‌। 

ಅ.ವೃ-“ಪ್ರಾತಿಪದಿಕಾತ್‌”, “ಪ್ರತ್ಯಯಃ” “ಪರಶ್ಚ” ಮತ್ತು “ಸ್ತಿಯಾಮ್‌” ಎಂಬವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಪುರುಷವಾಚಕವಾಗಿದ್ದು ಪುರುಷನ ಸಂಬಂಧದ್ವಾರಾ ಸ್ತ್ರೀ ವಾಚಕ 


ಸ್ತ್ರೀ ಪ್ರತ್ಯಯಾಃ 1469 


ವು 


ಶಬ್ದದಮೇಲೆ ಜೇಷ್‌(ಈ) ಪ್ರತ್ಯಯವು ಬರುತ್ತದೆ. 


ಉದಾ-ಗೋಪೀ-(ಗೋಪನ ಹೆಂಡತಿ)-“ಗೋಪ' ಶಬ್ದಕ್ಕೆ ಗೋಗಳನ್ನು ರಕ್ಷಿಸು 
ವವನು ಎಂದರ್ಥ. ಗೋಪನ ಸ್ತ್ರ ಆಗುವುದರಿಂದ (ಪುರುಷಸ ಸಂಬಂಧ ಇರುವುದರಿಂದ) 
ಅವನ ಹೆಂಡತಿಯೂ ಗೋಪ ಶಬ್ದದಿಂದಲೇ ಹೇಳಲ್ಪಡುತ್ತಾಳೆ. ಆದ್ದರಿಂದ ಗೋಪ 
ಶಬ್ದದಮೇಲೆ ಜೇಷ್‌(ಈ) ಬಂದು ಗೋಪ ಈ ಎಂದಿದ್ದಾಗ, “ಯಸ್ಯೇತಿಚ” ಎಂಬ 
ಸೂತ್ರದಿಂದ ಗೋಪದಲ್ಲಿನ ಅಂತ್ಯ "ಅ'ಕಾರ ಲೋಪವಾಗಿ ಗೋಪ್‌-ಈ-ಗೋಪೀ 
ಎಂದು ರೂಪವಾಗುತ್ತದೆ ಇದಕ್ಕೆ ಸುಪ್‌(ಸ್‌) ಪ್ರತ್ಯಯ ಸೇರಿಸಿದಮೇಲೆ ಹಿಂದಿನಂತೆ 
"ಸ್‌' ಕಾರ ಲೋಪವಾಗಿ ಗೋಪೀ ಎಂದೇ ಉಳಿಯುತ್ತದೆ. 

ವಿಶೇಷ: ಇಲ್ಲಿ ಗೋಪೀ ಶಬ್ದವಾಚ್ಯ ಸ್ತೀಯು ಗೋಗಳನ್ನು ಕಾಯದಿದ್ದರೂ 
ಗೋಪನ ಹೆಂಡತಿಯಾಗಿರೋಣದ್ದರಿಂದ ಸೋಪ ಶಬ್ದದಿಂದಲೇ ಸ್ತ್ರ ಲಿಂಗದಲ್ಲಿ 
ಕರೆಯಲ್ಪಡುತ್ತಾಳೆ. 

ವಾ। ಪಾಲಕಾನ್ನಾನ್ನ ಗೋಪಾಲಿಕಾ। ಅಶ್ವಪಾಲಿಕಾ। 

ಪ.ಛೇ-ಪಾಲಕಾನ್ಹಾತ್‌ ನ| 

ಅರ್ಥ-ಪಾಲಕ ಶಬ್ದವನ್ನು ಕೊನೆಯಲ್ಲಿ ಉಳ್ಳಂಥ ಶಬ್ದದಮೇಲೆ ಸ್ತೀತ್ವ ವಿವಕ್ಷೆಯಲ್ಲಿ 
ಪುರುಷ ಸಂಬಂಧದಿಂದ ಸ್ತ್ರೀ ವಾಚಕವಾಗಿ ಪ್ರಯೋಗಿಸಲ್ಪಟ್ಟಿದ್ದರೂ ಜೇಷ್‌(ಈ) 
ಬರುವುದಿಲ್ಲ. 

ಉದಾ-1. ಗೋಪಾಲಿಕಾ 2. ಅಶ್ವಪಾಲಿಕಾ-ಈ ಎರಡು ಉದಾಹರಣೆಗಳಲ್ಲಿಯೂ 
ಪುರುಷ ಸಂಬಂಧದಿಂದ ಸ್ತ್ರೀ ವಾಚಕ ಶಬ್ದದವಾಗಿದ್ದರೂ ಜೀಷ್‌(ಈ) ಬಾರದೇ 
ಟಾಪ್‌(ಆ) ಪ್ರತ್ಯವೇ ಬಂದಿಜೆ. “ಗೋಪಾ ಲಕಸ್ಯ ಸೀ, "ಅಶ್ವಪಾಲಕಸ ್ಯ ಸ್ತೀ” ಎಂದು 
ವಿಗ್ರಹ. ಗೋಪಾಲಕಟಾ(ಆ), ಮತ್ತು ಅಶ್ವಪಾಲಕಟಾಪ್‌(ಆ) ಎಂದಿದ್ದಾಗ, 
ಮುಂಬರುವ ಸೂತ್ರದಿಂದ "ಕ' ಕಾರ 'ಫೂವನದಲ್ಲಿರುವ "ಅ' ಕಾರಕ್ಕೆ "ಇ' ಕಾರ 
ಬಂದು ಗೋಪಾಲಿಕಾ , ಅಶ್ವಪಾಲಿಕಾ ಎಂದು ರೂಪಗಳಾಗುತ್ತವೆ. 

(ಇತ್‌ ಆದೇಶವನ್ನು ವಿಧಿಸುವ ಸೂತ್ರ) 

ಸೂತ್ರ-1264. ಪ್ರತ್ಯಯಸ್ಥಾತ್‌ ಕಾತ್ಪೂರ್ವಸ್ಯಾತ ಇದಾಪ್ಯಸುಪಃ। (7.3.44) 
ವೃತ್ತಿ-ಪ್ರತ್ಯಯಸ್ಥಾಶ್‌ ಕಾತ್ಪೂರ್ವಸ್ಯ ಅಕಾರಸ್ಕ ಇಕಾರಃ ಸ್ಯಾತ್‌ ಆಪಿ, ಸ ಆಪ್‌ 
ಸುಪಃ ಪರೋ ನ ಚೇತ್‌! 
ಉದಾ: (1) ಗೋಪಾಲಿಕಾ। (2) ಅಶ್ವಪಾಲಿಕಾ। (3) ಸರ್ವಿಕಾ। (4) ಕಾರಿಕಾ। 
ಅತಃ ಕಿಮ್‌? ನೌಕಾ। ಪ್ರತ್ಯಯಸ್ಥಾತ್‌ ಕಿಂ? ಶಕ್ನೋತಿ ಇತಿ ಶಕಾ। ಅಸುಪಃ ಕಿಂ? 
ಬಹುಪರಿವ್ರಾಜಕಾ ನಗರೀ। 

ವಾ। ಸೂರ್ಯಾತ್‌ ದೇವತಾಯಾಂ ಚಾಬ್ವಾಚ್ಛಃ ಸೂರ್ಯಸ್ಯ ಸ್ತ್ರೀ ದೇವತಾ 
ಸೂರ್ಯಾ। ದೇವತಾಯಾಂ ಕಿಮ್‌? ಇಯಮ್‌ | 


ಸು 


1470 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ವಾ। ಸೂರ್ಯಾಗಸ್ತ $ಯೋಶ್ಸೇ ಚ ಜ್ಯಾಂ ಚ। ಯಲೋಪಃ। ಸೂರೀ= ಕುನ್ತೀ। 
ಮಾನುಷೀ ಇಯಮ್‌। 


ಪ. ಛೇ-ಪ್ರತ್ಯಯಸ್ಥಾತ್‌, ಕಾತ್‌, ಪೂರ್ವಸ್ಯ, ಅತಃ, ಇತ್‌, ಆಪಿ, ಅಸುಪಃ। 


ಅರ್ಥ-ಪ್ರತ್ಯ ಯದಲ್ಲಿರುವ ಕ-ಕಾರಕ್ಕಿಂತ ಪೂರ್ವದಲ್ಲಿರುವ "ಅ'ಕಾರದ ಸ್ಥಾನದಲ್ಲಿ 
ಇ ಕಾರವು ಆದೇಶವಾಗಿ ಬರುತ್ತದೆ, ಆಪ್‌" ಗಿಂತ ಪರದಲ್ಲಿ ಇದ್ದಾಗ. ಅದರೆ ಆ 
ಆಪ್‌' ಸುಪ್‌ ಗಿಂತ ಪರದಲ್ಲಿದ್ದೆರೆ “ಇ'ಕಾರವು ಆದೇಶವಾಗಿ ಬರುವುದಿಲ್ಲ. 


ಉದಾ-1. ಗೋಪಾಲಿಕಾ, 2. ಅಶ್ವಪಾಲಿಕಾ-ಹಿ೦ದಿನ ಸೂತ್ರದಿಂದ ಬಂದ ಈ 
ಎರಡು ಉದಾಹರಣೆಗಳ ಪ್ರಕ್ರಿಯೆಯನ್ನು ಈ ಸೂತ್ರದ ಮುಖಾಂತರ ಮತ್ತಷ್ಟು 
ಸ್ಪಷ್ಟಪಡಿಸಲಾಗಿದೆ. “ಪಾಲಕಾಂತಾನ್ನ” ಎಂಬ ವಾರ್ತಿಕದಿಂದ "ಜೀಷ್‌(ಈ)' 
ನಿಷೇಧಿಸಲಾಗಿರುವದರಿಂದ“ಪುಂಯೋಗಾದಾಖ್ಯಾಯಾಮ್‌!” ಎಂಬ ಸೂತ್ರದಿಂದ 
“ಜೀಷ್‌(ಈ)' ಬರಲಿಲ್ಲ. “ಅಜಾದ್ಯತಷ್ಟಾಪ್‌” ಎಂಬ ಸೂತ್ರದಿಂದ “ಟಾಪ್‌(ಆ) ಬಂದು 
ಗೋಪಾಲಕ--ಆ ಎಂದಿದ್ದಾಗ, ಗೋಪಾಲಕ ಶಬ್ದದಲ್ಲಿ "ಕ್‌' ಕಾರ ಪ್ರತ್ಯಯವುಳ್ಳ "ಕ' 
ಕಾರವು ಇದೆ. ಅದಕ್ಕೆ ಪೂರ್ವದಲ್ಲಿ "ಲ್‌' ಕಾರದ ನಂತರ "ಅ' ಕಾರವು ಇದೆ. "ಆಪ್‌ 
ಪ್ರತ್ಯಯವೂ ಪರದಲ್ಲಿದೆ. ಅದು "ಸುಪ್‌(ಸ್‌) ಪ್ರತ್ಯಯಕ್ಕಿಂತ ಪರದಲ್ಲಿ ಇಲ್ಲ. ಈ 
ಸ್ಥಿತಿಯಲ್ಲಿ, ಪ್ರಕೃತ ಸೂತ್ರದಿಂದ "ಲ್‌ ಕಾರದ ನಂತರ ಇರುವ "“ಅ' ಕಾರಕ್ಕೆ “ಇ' 
ಕಾರವು ಆದೇಶವಾಗಿ ಬಂದು, ಗೋಪಾಲಿಕ-ಆ ಎಂದಿದ್ದಾಗ, ಸವರ್ಣದೀರ್ಪ 
ಸಂಧಿಯಿಂದ ಗೋಪಾಲಿಕಾ ಎಂದಾಗಿದೆ. ಅನಂತರ ಸುಪ್‌ ಪ್‌' ಪ್ರತ್ಯಯವನ್ನು 
ಸೇರಿಸೋಣದರಿಂದ "ಸ್‌' ಕಾರ ಲೋಪದಿಂದ “ಆ' ಕಾರಾಂತ ಸ್ತ್ರೀಲಿಂಗ "ಶಬ್ದ ವಾಗಿ 
ಉಳಿದಿದೆ. ಇದೇರೀತಿಯಲ್ಲಿ ಅಶ್ಚಪಾಲಕ ಶಬ್ದದಿಂದ “ಅಶ್ವಪಾಲಿಕಾ ಹಿಂದೂ, " ಸರ್ವಕ' 
ಶಬ್ದದಿಂದ “ಸರ್ವಿಕಾ' ಎಂದೂ “ಕಾರಕ' ಶಬ್ದದಿಂದ "ಕಾರಿಕಾ' ಎಂದೂ ಆಬಂತವಾದ 
ರೂಪಗಳು ಬಂದಿವೆ. ಈ ಪರಿಣಾಮವಾಗುವ ಸಂದರ್ಭದಲ್ಲಿ "ಸುಪ್‌' ಪ್ರತ್ಯವು 
ಪರದಲ್ಲಿ ಇಲ್ಲ. ಅನಂತರ “ಸುಪ್‌' ಪ್ರತ್ಯಯವನ್ನು ಸೇರಿಸಿದಮೇಲೆಯೇ "ಸ್‌ 
ಕಾರಲೋಪದಿಂದ ಆಕಾರಾಂತ ಸ್ತ್ರೀಲಿ೦ಗ ಶಬ್ದವಾಗಿ ಉಳಿದಿವೆ. 

ಅತಃ ಕಿಮ್‌9-“ಅ' ಕಾರಕ್ಕೆ ಎಂದು ಯಾಕೆ ಹೇಳಬೇಕು? ಉದಾ-ನೌಕಾ- 
“ಪ್ರತ್ಯಯಸ್ಕಾತ್‌ ಕಾತ್ಪೂರ್ವಸ್ಯಾತ ಇದಾಪ್ಯಸುಪಃ (7.3.44)” ಎಂಬ ಸೂತ್ರದಲ್ಲಿ 
ಅತಃ ಎ೦ಬ ಶಬ್ದವನ್ನು ಸೇರಿಸದೇ ಇದ್ದರೆ, ಅದಂತ ಶಬ್ದದಲ್ಲಿ ಆ ಇತ್ವವು ಆಗುತ್ತಲೇ 
ಇತ್ತು. ಆದರೆ ಅದು ಅದಂತವಾಗಿಲ್ಲದೇ ಇದ್ದರೆ ಅಲ್ಲಿಯೂ “ಇ' ಕಾರವು ಬರುತ್ತಿತ್ತು. 
ಹೇಗೆಂದರೆ ನೌಕಾ ಎಂದಿದ್ದಾಗ "ಔ' ಕಾರದ ಸ್ಥಾನದಲ್ಲಿಯೂ “ಇ” ಕಾರ ಬಂದು 
“ನಿಕಾ' ಎಂಬ ಅನಿಷ್ಟರೂಪ ಬರುತ್ತಿತ್ತು. “ಪ್ರತ್ಯಯಸ್ಥಾತ್‌ ಕಿ00”-ಶಕ್ನೋತಿ ಇತಿ 
ಶಕಾ “ಪ್ರತ್ಯಯಸ್ಥಾತ್‌ ಕಾತ್ಪೂರ್ವಸ್ಯಾತ ಇದಾಪ್ಯಸುಪಃ (7.3.44) ಎ೦ಬ ಸೂತ್ರದಲ್ಲಿ 
ಪ್ರತ್ಯ ಯಸ್ಕಾತ್‌ ಎ೦ಬ ಶಬ್ದವು ಇರದಿದ್ದರೆ, ಪ್ರತ್ಯಯದ "ಅ' ಕಾರಕ್ಕೆ ಇತ್ವವು ಆಗಿಯೇ 
ಆಗುತ್ತಿತ್ತು ಜೊತೆಗೆ ಆ "ಪ್ರತ್ಯಯಕ್ಕೆ ನಾ ಕಾರವು ಇಲ್ಲದಿದ್ದರೆ' ಅಲ್ಲಿಯೂ ಇತ್ವ 
ಬರುತ್ತಿತ್ತು. ಶ4ಕಾ ಎಂಬಲ್ಲಿ “ಶು ಕಾಶೋತ್ತರ “ಅ'ಕಾರಕ್ಕೂ “ಇ' "ಕಾರ ಬಂದು "ಶಿಕಾ 


ಸ್ತ್ರೀ ಪ್ರತ್ಯಯಾಃ 1471 


ಎ೦ಬ ಅನಿಷ್ಟರೂಪವು ಬರುತ್ತಿತ್ತು. 

ಸುಪಃ ಕಿಮ್‌? ಬಹುಪರಿವ್ರಾಜಕಾ ನಗರೀ-“ ಪ್ರತ್ಯಯಸ್ಥಾತ್‌ ಕಾತ್ಪೂರ್ವಸ್ಯಾತ 
ಇದಾಪ್ಯಸುಪಃ। (7.3.44)” ಎಂಬ ಸೂತ್ರದಲ್ಲಿ "ಅಸುಪ ` ಎಂಜ. ಪದವು ಇರದಿದ್ದರೆ, 
“ಸುಪ್‌' ನ ಪರದಲ್ಲಿರುವ “ಅ' ಕಾರಕ್ಕೂ “ಇ' ಚಾಪು ಬರುತ್ತಿತ್ತು. ಹೇಗೆಂದರೆ, 
ಬಹುಪರಿವ್ರಾಜಕಾ . ಎಂಬಲ್ಲಿ, "ಅ ಕಾರದ ಸ್ಥಾನದಲ್ಲೂ "ಇ? ಕಾರ” ಬಂದು ಬಹು 
ಪರಿವ್ರಾಜಿಕಾ ಎಂಬ ಅನಿಷ್ಟರೂಪವು ಬರುತ್ತಿತ್ತು 


"ಬಹವಃ ಪರಿವ್ರಾಜಕಾಃ ಸಂತಿ ಯಸ್ಯಾಂ ನಗರ್ಯಾಂ ಸಾ ಬಹುಪರಿವ್ರಾಜಕಾ 
ನಗರೀ” ಎಂಬಲ್ಲಿ ಬಹು. ಜಸ್‌(ಅಸ್‌ 2 ಪರಿವ್ರಾಜಕ-ಜಸ್‌ (ಅಸ್‌) ಎಂಬ ಅಲೌಕಿಕ 
ವಿಗಹದಲ್ಲಿ “ಅನೇಕಮನ್ಯಪದಾರ್ಥೇ” ಎಂಬ ಸೂತ್ರದಿಂದ ಸಮಾಸ ಸಂಜ್ಞೆ ಬಂದು 
ಪ್ರಾತಿಪದಿಕ ಸಂಜ್ಞೆ ಬಂದಮೇಲೆ ವಿಭಕ್ತಿಯ ಲೋಪವು ಆಗುತ್ತದೆ. ಅನಂತರ ಸ್ತ್ರೀತ್ವ 
ವಿವಕ್ಷೆಯಲ್ಲಿ "ಟಾಪ್‌ ಪ್‌(ಆ)' ಪ್ರತ್ಯಯವು ಬರುತ್ತದೆ. ಬಹುಪರಿವ್ರಾಜಕ--ಆ ಎಂದಿದ್ದಾಗ, 
"ಜೆ" “ರದ ನಂತರ ಇರುವ "ಅ' ಕಾರಕ್ಕೆ “ಇ' ಕಾರವು ಬರುವುದಿಲ್ಲ ಯಾಕೆಂದರೆ 
ಆ "ಟಾಪ್‌ (ಆಪ್‌)' ಪ್ರತ್ಯಯ ಪರದಲ್ಲಿದ್ದಾಗ ಅದು "ಸುಪ್‌' ವಿಭಕ್ತಿಗಿ೦ತ ಪರದಲ್ಲಿದೆ. 
ಸಮಾಸ ಮಾಡುವಾಗ ಲೋಪವಾಗುವ ಪ್ರತ್ಯಯ ಪ್ರತ್ಯಯಲಕ್ಷಣದಿಂದ 
ಕೂಡಿದ್ದಾಗಿರುತ್ತದೆ. 

ವಾ॥1-ಸೂರ್ಯಾತ್‌ ದೇವತಾಯಾಂ ಚಾಬ್ವಾಚ್ಯಃ। 

ಸೂರ್ಯಸ್ಯ ಸ್ತ್ರೀ ದೇವತಾ ಸೂರ್ಯಾ। ದೇವತಾಯಾಂ ಕಿಮ್‌)? ಇಯಮ್‌ 

ಪ. ಛೇ-ಸೂರ್ಯಾತ್‌ ದೇವತಾಯಾಂ ಚ ಆಪ್‌ ವಾಚ್ಯಃ 

ಅರ್ಥ-ಸೂರ್ಯ ಎಂಬ ಪ್ರಾತಿಪದಿಕದಮೇಲೆ ಪುಂಯೋಗದಲ್ಲಿ ದೇವತಾಸ್ತ್ರೀತ್ವ 
ವಿವಕ್ಷೆಯಲ್ಲಿ ಚಾಪ್‌ (ಆ) ಪ್ರತ್ಯಯವು ಬರುತ್ತದೆ. “ಪುಂಯೋಗಾದಾಖ್ಯಾಯಾಂ” 
ಎಂಬ ಸೂತ್ರಕ್ಕೆ ಇದು ಅಪವಾದವಾಗಿದೆ. 

ಜಡ ಸಸರ್ಜ (ಛಾಯಾದೇವಿ ಮತ್ತು ಸಂಧ್ಯಾ)-'ಸೂರ್ಯಸ್ಯ ಸ್ತ್ರೀ 
ದೇವತಾ'ಎಂಬುದು ವಿಗ್ರಹ. ಸೂರ್ಯ' ಶಬ್ದದ ಮೇಲೆ  “ಪ್ರಂಯೋಗಾದಾಖ್ಯಾಯಾರ” 
ಎಂಬ ಸೂತ್ರದಿಂದ ಬರಬೇಕಾದ "ಜೇಷ್‌ ಥ್‌(ಈ)' ಪ್ರತ್ಯಯವನ್ನು ಬಾಧಿಸಿ ಪ್ರಕೃತ 
ವಾರ್ತಿಕದಿ೦ದ "ಚಾಪ್‌(ಆ)' ಬಂದಿದೆ. ಸೂರ್ಯ ಆ ೫ ಸವರ್ಣದೀರ್ಥವಾಗಿ 
"ಸುಪ್‌' ಪ್ರತ್ಯಯವನ್ನು ಸೇರಿಸಿದಮೇಲೆ, "ಸ್‌' ಕಾರ ಲೋಪವಾಗಿ ಸೂರ್ಯಾ 
ಎಂದು ಸ್ತೀಲಿಂಗ ರೂಪ ವು ಸಿದ್ಧವಾಗುತ್ತದೆ. 

ಇಲ್ಲಿ ಸೂರ್ಯನಿಗೆ ಇಬ್ಬರು ಸ್ತ್ರೀಯರು. ಒಬ್ಬಳು ದೇವತೆಯಾದ ಛಾಯಾದೇವಿ 
ಎರಡನೆಯವಳು ಭಾ ಬಾಡ ಕುಂತಿ. ಕುಂತಿಯು ದೇವತೆಯಾಗಿಲ್ಲದೇ 
ಇರೋಣದ್ದರಿಂದ "ಟಾಪ್‌(ಆ)' ಬರುವುದಿಲ್ಲ. ಅದು ಮಾತ್ರವಲ್ಲ "ಯ್‌' ಕಾರವೂ 
ಲೋಪವಾಗಬೇಕಾಗಿದೆ. ಆದುದರಿಂದ ಎರಡನೆಯ ವಾರ್ತಿಕವು. ಹೊರಟಿದೆ. 

ವಾ। 2. -ಸೂರ್ಯಾಗಸ್ತ್ಯಯೋಶ್ಟೇ ಚ ಜ್ಯಾಂ ಚಃ ಯಲೋಪಃ। ಸೂರೀವ 


1472 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಕುನ್ತೀ( ಮಾನುಷೀ ಇಯಮ್‌। 

ಪ.ಛೇ-ಸೂರ್ಯಾಗಸ್ತ $ಯೋಃ ಛೇ ಚ ಜ್ಯಾಂ ಚ। 

ಅರ್ಥ-“ಛ' ಎಂಬುದು "ಜೀ' ಗೆ ಪರದಲ್ಲಿರುವುದರಿಂದ ಸೂರ್ಯ ಅಥವಾ 
ಅಗಸ್ತ್ಯ ಶಬ್ದದಗಳ ಉಪಧೆಯ "ಯ್‌' ಕಾರದ ಲೋಪವು ಆಗುತ್ತದೆ. ಈ "ಯ್‌' 
ಕಾರ ಲೋಪವಾಗುವದನ್ನು “ಸೂರ್ಯತಿಷ್ಯಾಗಸ್ಥ 8 ಮತ್ಸ್ಯಾನಾಂ ಯ ಉಪಧಾಯಾಃ” 
ಎಂಬ ವಾರ್ತಿಕದಿಂದ ಹೇಳಲಾಗಿದೆ. 

ದೇವತಾಯಾಂ ಕಿಂ? -ಸೂರೀ-ಎಂಬಲ್ಲಿ “ಸೂರ್ಯಾತ್‌ ದೇವತಾಯಾಂ ಚ 

ಪ್‌ ವಾಚ್ಯಃ” ಎ೦ಬ ವಾರ್ತಿಕದಲ್ಲಿ ಮನುಷ್ಯ ಸ್ತಿ ಸೀ ಎಂಬ ಅರ್ಥದಲ್ಲಿ "ಚಾಪ್‌(ಆ) 

a, “ದೇವತಾಯಾಂ' ಎಂಬ ಪದವಿದೆದ ಕಾರಣದಿಂದ ಮನುಷ್ಯ ಸ್ತ್ರೀ ಸೀಗೆ 
ಇದು ಅನ್ವಯಿಸುವುದಿಲ್ಲ. ಅದುದರಿಂದ "ಸೂರ್ಯಸ್ಯ ಸ್ತ್ರೀ ಮಾನುಷೀ' ಎಂಬ 
ಅರ್ಥದಲ್ಲಿ “ಸೂರ್ಯ ಶಬ್ದದಮೇಲೆ “ಪುಂಯೋಗಾದಾಖ್ಯಾಯೌಂ” ಎಂಬ ಸೂತ್ರದಿಂದ 
ಬರಬೇಕಾದ "“ಜೀಷ್‌ (ಈ)' ಬಂದು, ಸೂರ್ಯ-ಈ "ಎಂದಾಗುತ್ತದೆ. ಸೂರ್ಯ 
ಶಬ್ದದ "ಅ' ಕಾರವು “ಯಸ್ಯೇತಿ ಚ” ಎಂಬ ಸೂತ್ರದಿಂದ ಲೋಪವಾಗುತ್ತದೆ. 
ಪರದಲ್ಲಿ ಈ(ಜೀಷ್‌) ಇರೋಣದ್ದರಿಂದ -“ಸೂರ್ಯಾಗಸ್ತ ಕಯೋಶ್ಸೇ ಚ ಜ್ಯಾಂ 
ಚ” ಎಂಬ ವಾರ್ತಿಕದಿಂದ "ಯ್‌' ಕಾರ ಲೋಪವಾಗಿ, ಸೂರ್‌4ಈ=ಸೂರೀ ಎಂದು 
ರೂಪವಾಗುತ್ತದೆ. “ಸುಪ್‌' ಪ್ರತ್ಯಯವನ್ನು ಸೇರಿಸಿ "ಸ್‌' ಕಾರ ಲೋಪವಾದಮೇಲೂ 
ಸೂರೀ ಎಂಡೇ ಉಳಿಯುತ್ತದೆ. ಇಲ್ಲಿ ಸೂರ್ಯನ ಪತ್ನಿ ಮನುಷ್ಯಳಾಗಿರುವುದರಿಂದ 
(ಮಾನುಷೀಯಂ-ಕು೦ತೀ) ಸೂರೀ ಎಂದು ರೂಪವಾಗಿದೆ. 


(ಆನುಕ್‌ ಆಗಮವನ್ನೂ ಮತ್ತು “ಜೇಷ್‌' ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1265. ಇನ್ಪ-ವರುಣ-ಭಛವ-ಶರ್ವ-ರುದ್ರ-ಮೃಡ-ಹಿಮಾರಣ್ಯ-ಯವ 
ಯವನ-ಮಾತುಲಾ-ಚಾರ್ಯಾಣಾಮಾನುಕ್‌। (4.14೨) 


ವೃತ್ತಿ-ಎಷಾ೦ ಆನುಕ್‌-ಆಗಮಃ ಸ್ಯಾತ್‌ ಜೀಷ್‌ ಚ। ಇನ್ವಸ್ಯ ಸ್ತ್ರೀ ಇನ್ವಾಣೀ। 
ವರುಣಾನೀ। ಭವಾನೀ। ಶರ್ವಾಣೀ। ರುದ್ರಾಣೀ। ಮೃಡಾನೀ। 


ವಾರ್ತಿಕ-1. ಹಿಮಾರಣ್ಯಯೋರ್ಮಹತ್ವೇ। 

ಮಹತ್‌ ಹಿಮಮ್‌ ಹಿಮಾನೀ। ಮಹತ್‌ ಅರಣ್ಯಮ್‌ ಅರಣ್ಯಾನೀ। 
ವಾರ್ತಿಕ-2. ಯವಾದ್‌ ದೋಷೇ। ದುಷ್ಟೋ ಯವಃ ಯವಾನೀ। 
ವಾರ್ತಿಕ-3. ಯವನಾಲ್ಲಿಪ್ಯಾಮ್‌। ಯವನಾನಾಂ ಲಿಪಿಃ ಯವನಾನೀ। 


ವಾರ್ತಿಕ-4. ಮಾತುಲೋಪಾಧ್ಯಯೊ €ರಾನುಗ್ಬಾ ಮಾತುಲಾನೀ, ಮಾತುಲೀ । 
ಉಪಾಧ್ಯಾ ಯಾನೀ, ಉಪಾಧ್ಯಾಯೀ। 


ವಾರ್ತಿಕ- 5. ಆಚಾರ್ಯಾದಣತ್ವಂ ಚ। 
ಅಚಾರ್ಯಸ್ಯ ಸ್ತೀ ಆಚಾರ್ಯಾನೀ। 


(ಪ್ರೀ 


€ ಪ್ರತ್ಯಯಾಃ 1473 


ವಾರ್ತಿಕ-6. ಅರ್ಯ-ಕ್ಷತ್ರಿಯಾಭ್ಯಾಂ ವಾ ಸ್ಟಾರ್ಥೇ। ಅರ್ಯಾಣೀ, ಅರ್ಯಾ। 
ಕ್ಷತ್ರಿಯಾಣೀ, ಕ್ಷತ್ರಿಯಾ। 

ಪ. ಪ.ಛೇ-ಇನ್ಬ-ವರುಣ-ಭವ-ಶರ್ವ-ರುದ್ರ-ಮಃ ಡ-ಹಿಮ-ಅರಣ್ಯ-ಯವ-ಯವನ- 
ಮಾತುಲ-ಆಚಾರ್ಯಾಣಾಂ ಆನುಕ್‌। 

ಅ.ವೃ-“ಅನ್ಯತೋ ಜೇಷ್‌” ಎಂಬ ಸೂತ್ರದಿಂದ "ಜೀಷ್‌' ಎಂಬ ಪದವು 
ಅನುವೃತ್ತವಾಗುತ್ತದೆ. “ಪ್ರತ್ಯಯಃ” “ಪರಶ್ಚ” ಮತ್ತು “ಸ್ತಿಯಾಮ್‌” ಮೊದಲಾದವು 
ಅಧಿಕಾರ ಸೂತ್ರಗಳಾಗಿವೆ. 

ಅರ್ಥ-ಈ ಸೂತ್ರದಲ್ಲಿ 12 ಪದಗಳು ಇವೆ. ಇನ್ನ. -ವರುಣ-ಭವ-ಶರ್ವ-ರುದ್ರ- 
ಮೃಡ-ಹಿಮ-ಅರಣ್ಯ-ಯವ-ಯವನ-ಮಾತುಲ ಮೆತ್ತು ಆಚಾರ್ಯ ಈ 12 ಶಬ್ದಗಳ 
ಮೇಲೆ ಸ್ಪೀತ್ಸ ವಿವಕ್ಷೆ ಇದ್ದಾಗ, “ಜೀಷ್‌(ಈ)' ಪ್ರಕ್ಕಯವು ಬರುತ್ತದೆ. ಮತ್ತು ಇವುಗಳಿಗೇನೇ 
“ಆನುಕ್‌' ಅಗಮವೂ ಬರುತ್ತದೆ. 

ಉದಾ-ಇನ್ವಾಣೀ (ಇನ್ನನ ಹೆಂಡತಿ) 'ಇನ್ವಸ್ಯ ಸೀ ' ಎಂದು ವಿಗ್ರಹ. “ಇನ್ಶ' 
ಶಬ್ದದಮೇಲೆ ಪ್ರತ ಸೂತ್ರದಿಂದ "ಆನುಕ್‌ ಆಗಮ ಮತ್ತು ಜೇಷ್‌(ಈ)' ಪ್ರತ್ಯಯಗಳು 
ಬರುತ್ತವೆ. "ಆನುಕ್‌' ನಲ್ಲಿ "ಆನ್‌' ಮಾತ್ರ ಉಳಿಯುತ್ತದೆ. ಇನ್ವ; ಆರ್‌ 
ಎಂದಿರುವಾಗ, ಸವರ್ಣದೀರ್ಫ್ಪದಿಂದ ಇನಾನ್‌4ಈ ಎಂದಾಗಿ, ಇತ್ತ ಬಂದು 
ಇನ್ನಾ; ಣೀ ಎ೦ದು ರೂಪವಾದಮೇಲೆ "ಸುಪ್‌' ಪ್ರತ್ಯಯವನ್ನು ಸೇರಿಸಿದಮೇಲೆ "ಸ್‌? 
ಕಾರರೋಪವಾದಮೇಲೂ “ಇನ್ಫಾಣೀ' ಎಂದೇ ಉಳೀಯುತ್ತದೆ. 

ಇದೇ ರೀತಿಯಲ್ಲಿ ವರುಣಾನೀ, ಭವಾನೀ, ಶರ್ವಾಣೀ, ರುದ್ರಾಣೀ ಮತ್ತು 
ಮೃಡಾನೀ ಶಬ್ದಗಳಾಗುತ್ತವೆ. ಇಲ್ಲಿ ಣತ್ವಕ್ಕೆ ಅವಕಾಶವಿದ್ದಾಗ ಮಾತ್ರ ಣತ್ವ ಬರುತ್ತದೆ. 

ವಾ॥ 1. ಹಿಮಾರಣ್ಯಯೋರ್ಮಹತ್ವೇ। 

ಮಹತ್‌ ಹಿಮಮ್‌ ಹಿಮಾನೀ। ಮಹತ್‌ ಅರಣ್ಯಮ್‌ ಅರಣ್ಯಾನೀ। 

ಅರ್ಥ-ಹಿಮ ಮತ್ತು ಅರಣ್ಯ ಈ ಎರಡು ಪ್ರಾತಿಪದಿಕಗಳನಂತರ ಮಹತ್ವದ 
ಅರ್ಥ ಇರುವಾಗ ಮಾತ್ರ “ಜೀಷ್‌ "(ಈ)" ಪ ಪ್ರತ್ಯಯ ಮತ್ತು “ಆನುಕ್‌(ಆನ್‌)' ಆಗಮ 
ಬರುತ್ತವೆ. ಮಹತ್‌ ಹಿಮಂ ಹಿಮಾನೀ= =ದೊಡ್ಡದಾದ ಹಿಮದ ಗಡ್ಡೆ. ಇಲ್ಲಿ ಪ್ರಕೃತ 
ಸೂತ್ರದಿಂದ ದೊಡ್ಡದು ಎಂಬ ಅರ್ಥದಲ್ಲಿ “ಆನುಕ್‌(ಆನ್‌)'ಆಗಮ ಮತ್ತು 
“ಜೀಷ್‌(ಈ)'ಪ್ರ ಪ್ರತ್ಯಯ' ಬರುತ್ತವೆ. ಹಿಮ--ಆನ್‌.- ಈ-ಹಿಮಾನೀ, ಇದಕ್ಕೂ ವಿಭಕ್ತಿ 
ಕಾರ್ಯ ಮಾಡಿದಮೇಲೆ "ಸ್‌ ಕಾರಲೋಪವಾಗಿ ಹಿಮಾನೀ ಎಂದೇ ಉಳಿಯುತ್ತದೆ. 
ಇದರಂತೆಯೇ ಅರಣ್ಯಾನೀ ಶಬ್ದವೂ ಕೂಡ ಸಿದ್ಧವಾಗುತ್ತದೆ. (ದೊಡ್ಡ ಅರಣ್ಯ 
ಎಂದು ಅರ್ಥ). 

ವಾರ್ತಿಕ-2. ಯವಾದ್‌ ದೋಷೇ। ದುಷ್ಟೋ ಯವಃ ಯವಾನೀ। 

ಅರ್ಥ-ದೋಷವುಳ್ಳದ್ದು ಎಂಬ ಅರ್ಥವನ್ನು ಸೂಚಿಸುವಾಗ, "ಯವ' ಎಂಬ 
ಪ್ರಾತಿಪದಿಕದ ಮೇಲೆ 'ಅನುಕ್‌(ಆನ್‌) 'ಆಗಮ ಮತ್ತು “ಜೇಷ್‌(ಈಳಿ' ಪ ಪ್ರತ್ಯಯ ಬಂದು 


1474 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಯವಾನೀ ಎಂದು ರೂಪವಾಗುತ್ತದೆ. ದುಷ್ಟೋ ಯವೋ ಯವಾನೀ ಎಂದು 
ವಿಗ್ರಹ. ದೋಷಯುಕ್ತವಾದ ಯವ ಎಂಬ ಧಾನ್ಯ ಎಂದು ಇದರ ಅರ್ಥ. 


ವಾರ್ತಿಕ-3. ಯವನಾಲ್ಲಿಪ್ಯಾಮ್‌। ಯವನಾನಾಂ ಲಿಪಿಃ ಯವನಾನೀ। 


ಅರ್ಥ-ಯವನ ಎಂಬ ಪ್ರಾತಿಪದಿಕದಮೇಲೆ ನಿರ್ದಿಷ್ಟವಾದ ಭಾಷಾ ವಿಶೇಷದ 
ಲಿಪಿ ಎಂಬ ಅರ್ಥವನ್ನು ಹೇಳುವಾಗ ಜೇಷ್‌(ಈ)' ಪ್ರತ್ಯಯ ಮತ್ತು ಪ್ರಕೃತಿಗೆ 
"ಆನುಕ್‌' ಆಗಮವು ಬರುತ್ತದೆ. ಯವನ. ಆನ್‌*ಈಯವನಾನೀ ಎಂದು 
ರೂಪವಾಗುತ್ತದೆ. ಯವನರ ಲಿಪಿ (ಉರ್ದು, ಪಾರ್ಸೀ ಮೊದಲಾದವುಗಳು) ಎಂದು 
ಇದರ ಅರ್ಥ. 


ವಾರ್ತಿಕ-4. ಮಾತುಲೋಪಾಧ್ಯಯೋರಾನುಗ್ವಾ ಮಾತುಲಾನೀ, ಮಾತುಲೀಸ್‌। 
ಉಪಾಧ್ಯಾಯಾನೀ, ಉಪಾಧ್ಯಾಯೀ। 


ಪ. ಛೇ-ಮಾತುಲೋಪಾಧ್ಯಯಯೋಃ ಆನುಕ್‌ ವಾ। 

ಅರ್ಥ-ಮಾತುಲ ಮತ್ತು ಉಪಾಧ್ಯಾಯ ಶಬ್ದಗಲಮೇಲೆ ಸ್ತ್ರೀತ್ವ ವಿವಕ್ಷೆಯಲ್ಲಿ 
ಪುಂಯೋಗವಿದ್ದಾಗ, "ಆನುಕ್‌' ಆಗಮವು ವಿಕಲ್ಪವಾಗಿ ಬರುತ್ತದೆ. ಮಾತುಲ ಶಬ್ದದ 
ಮೇಲೆ ಜೇಷ್‌(ಈ)' ಪ್ರತ್ಯಯವು “ಇನ್ವ-ವರುಣ-ಭವ-ಶರ್ವ ಸ ಮಾತುಲಾ- 
ಚಾರ್ಯಾಣಾಮಾನುಕ್‌॥4.1.49) ಎ೦ಬ ಸೂತ್ರದಿಂದಲೇ ಆಗುತ್ತದೆ. 

ಉದಾ-1. ಮಾತುಲಾನೀ(ಸೋದರಮಾವನ ಹೆಂಡತಿ)2. ಉಪಾಧ್ಯಾಯಾನೀ 
(ಉಪಾಧ್ಯಾಯನ ಹೆಂಡತಿ)-ಈ ಎರಡು ಉದಾಹರಣೆಗಲಲ್ಲಿಯೂ, "ಜೇಷ್‌(ಈ)' 
ಪ್ರತ್ಯಯ ಮತ್ತು ಪ್ರಕೃತಿಗೆ "ಆನುಕ್‌' ಆಗಮ ಬಂದು ಸುಪ್‌ ಪ್ರತ್ಯಯವನ್ನು ಸೇರಿಸಿ 
“ಸ್‌' ಕಾರಲೋಪವಾದಮೇಲೂ ಮಾತುಲಾನೀ, ಉಪಾಧ್ಯಾಯಾನೀ ಎಂದೇ 
ಉಳಿಯುತ್ತದೆ. 


"ಆನುಕ್‌' ಆಗಮ ಬಾರದ ಪಕ್ಷದಲ್ಲಿ ಮಾತುಲೀ, ಉಪಾಧ್ಯಾಯೀ ಎಂದು 
ರೂಪಗಳಾಗುತ್ತವೆ. 


ವಾರ್ತಿಕ-5. ಆಚಾರ್ಯಾದಣತ್ವಂ ಚ। ಅಚಾರ್ಯಸ್ಯ ಸೀ ಆಚಾಯ್ಯಾ್ಯನೀ। 
ಮಿ 
ಪ. ಛೇ-ಆಚಾರ್ಯಾತ್‌ ಅಣತ್ವಂ ಚ। 


ಅರ್ಥ-ಅಚಾರ್ಯ ಎಂಬ ಪ್ರಾತಿಪದಿಕಕ್ಕೆ ಬರುವ “ಅನುಕ್‌' ಆಗಮದ "ನ್‌' 
ಕಾರಕ್ಕೆ ಣತ್ವ ಬರುವುದಿಲ್ಲ. 

ಉದಾ-ಆಚಾರ್ಯಾನೀ(ಆಚಾರ್ಯರ ಪತ್ನಿ)-ಆಚಾರ್ಯ ಶಬ್ದದಮೇಲೆ ಸ್ತ್ರೀತ್ವ 
ವಿವಕ್ಷೆ ಇದ್ದಾಗ ಪ್ರಕೃತ ಸೂತ್ರದಿಂದ “ಆನುಕ್‌' ಆಗಮ ಮತ್ತು "ಜೀಷ್‌(ಈ)' ಬಂದು, 
ಆಚಾರ್ಯ-4ಆನ್‌4ಈ ಎಂದಿರುತ್ತದೆ. ಆಮೇಲೆ ಸವರ್ಣದೀರ್ಫ್ಥ ಮಾಡಿದಮೇಲೆ 
ಆಚಾರ್ಯಾನೀ ಎಂದು ರೂಪವಾಗುತ್ತದೆ. ಇಲ್ಲಿ “ಅಟ್ಕುಪ್ವಾಜ್ನುಮ್‌-ವ್ಯವಾಯೇಇಪಿ” 
ಎಬುದರಿಂದ ಣತ್ವ ಬರಬೇಕಾಗಿತ್ತು ಆದರೆ ಪ್ರಕೃತ ವಾರ್ತಿಕದಿಂದ ಣತ್ವ ಬರುವುದಿಲ್ಲ. 
ಇದರಮೇಲೆ "ಸುಪ್‌' ಪ್ರತ್ಯಯವನ್ನು ಸೇರಿಸಿದಮೇಲೆ "ಸ್‌' ಕಾರ ಲೋಪವಾದಾಗ 


ಸ್ತ್ರೀ ಪ್ರತ್ಯಯಾಃ 1475 


ಆಚಾರ್ಯಾನೀ ಎಂದೇ ಉಳಿಯುತ್ತದೆ. 


ವಾರ್ತಿಕ-6. ಅರ್ಯ-ಕ್ಷತ್ರಿಯಾಭ್ಯಾಂ ವಾ ಸ್ವಾರ್ಥೇ। ಅರ್ಯಾಣೇ, ಅರ್ಯಾ। 
ಕ್ಷತ್ರಿಯಾಣೀ, ಕ್ಷತ್ರಿಯಾ! 


ಅರ್ಥ-ಅರ್ಯ ಮತ್ತು ಕ್ಷತ್ರಿಯ ಎಂಬ ಈ ಎರಡು ಪ್ರಾತಿಪದಿಕಗಳಮೇಲೆ 
ಸ್ವಾರ್ಥದಲ್ಲಿ ಅಂದರೆ ಪುಂಯೋಗವಿಲ್ಲದಿದ್ದಾಗ, “ಜೀಷ್‌(ಈ)' ಪ ಪ್ರತ್ಯಯವು ಮತ್ತು 
"ಆನುಕ್‌' ಆಗಮವು ವಿಕಲ್ಪದಿಂದ ಬರುತ್ತದೆ. 


ಉದಾ-1. ಅರ್ಯಾಣಿ, ಅರ್ಯಾ-(ವೈಶ್ಯ ಜಾತಿಯ ಸ್ತ್ರೀ) “ಅರ್ಯ' ಶಬ್ದದಮೇಲೆ 
ಸ್ತ್ರೀತ್ವ ವಿವಕ್ಷೆಯಲ್ಲಿ, ಪ್ರಕೃತ ವಾರ್ತಿಕದಿಂದ, ಮತ್ತು ಇಸ್ವೆ -ವರುಣ.....ಮಾತುಲಾ- 
ಸೌರ್ಯಾಣಾಮಾನುಕ್‌। (4.1.49)” ಎಂಬ ಸೂತ್ರದಿಂಪಲೂ, “ಆನುಕ್‌' ಆಗಮ 
ಮತ್ತು “ಜೇಷ್‌(ಈ)' ಬಂದು ಅರ್ಯ-*ಆನ್‌.-ಈ ಎಂದಾಗಿ, ಸವರ್ಣದೀರ್ಥದಿಂದ 
ಅರ್ಯಾನೀ ಎಂದಾಗಿ, “ಅಟ್ಕುಪ್ಹಾಜ್ನುಮ್‌-ವ್ಯವಾಯೇಇಪಿ” ಎಬುದರಿಂದ ಣತ್ವ 
ಬಂದು ಅರ್ಯಾಣೀ ಎಂದು ರೂಪವಾಗುತ್ತದೆ. ಇದರಮೇಲೆ "ಸುಪ್‌' ಪ್ರತ್ಯಯವನ್ನು 
ಸ್ರೆರಿಸಿದಮೇಲೆ "ಸ್‌' ಕಾರ ಲೋಪವಾದಾಗ ಅರ್ಯಾಣೀ ಎಂದೇ ಉಳಿಯುತ್ತದೆ. 
ಪ್ರಕೃತ ವಾರ್ತಿಕದಿ೦ದ ಪ್ರತ್ಯಯ ಮತ್ತು ಆಗಮ ಎರಡೂ ವೈಕಲ್ಲಿಕವಾಗಿದೆ. ಆದ್ದರಿಂದ 
“ಆನುಕ್‌, ಮತ್ತು "ಜೇಷ್‌(ಈ)' ಬಾರದ ಪಕ್ಷದಲ್ಲಿ “ಅಜಾದ್ಯದಷ್ಟಾಪ್‌” ಎಂಬ 
ಸೂತ್ರದಿಂದ "ಟಾಪ್‌(ಆ)' ಬಂದು ಅರ್ಯಾ ಎಂದು ರೂಪವಾಗುತ್ತದೆ 

ಉದಾ-3. ಕ್ಷತ್ತಿಯಾಣೀ, 4. ಕ್ಷತ್ರಿಯಾ। (ಕ್ಷತ್ರಿಯ ಜಾತಿಗೆ ಸೇರಿದ ಸ್ತೀ) ಈ 
ಎರಡು ಶಬ್ದಗಳ "ರೂಪಗಳೂ ಮೇಲಿನ ಪ್ರಕ್ರಿಯೆಯನ್ನೇ ಅವಲಂಬಿಸಿ . ಕ್ಷತ್ರಿಮೌಣೀ, 


ಕ್ಷತ್ರಿಯಾ ಎಂದು ರೂಪಗಳಾಗುತ್ತವೆ. 
(ಚೇಷ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1266. ಕ್ರೀತಾತ್‌ ಕರಣಪೂರ್ವಾತ್‌(4.1.5೦) 

ವೃತ್ತಿ-ಕ್ರೀತಾನ್ಹಾತ್‌ ಅದನ್ಹಾತ್‌ ಕರಣಾದೇಃ ಸ್ತಿಯಾಂ ಜೇಷ ಸ್ಯಾತ್‌!ವಸ್ತಕ್ರೀತೀ॥ 
ಕೃಚಿನ್ನ। ಧನಕ್ರೀತಾ। 

ಅ.ವೃ -“ಅನ್ಯತೋ ಜೇಷ್‌”ಎಂಬ ಸೂತ್ರದಿಂದ "ಜೀಷ್‌, ಎಂಬ ಪದವು 
ಅನುವೃ ತ್ರವಾಗುತ್ತದೆ. ಅತಃ, ಪ್ರಾತಿಪದಿಕಾತ್‌, ಸ್ತಿಯಾಮ್‌, ಪ್ರತ್ಯಯಃ ಮತ್ತು ಪರಶ್ವ 
ಎಂಬವು" ಅಧಿಕಾರ ಸೂ ತ್ರಗಳಾಗಿವೆ. 

ಅರ್ಥ-"ಕ್ರೀತ' ಶಬ್ದವು ಯಾವ ಶಬ್ದ ಸ್ವರೂಪಕ್ಕೆ ಅಂತವಾಗಿದೆಯೋ, ಹಾಗೆಯೇ 
ಕರಣವಾಚಕ ಶಬ್ದವು “ಮಾವ ಶಬ್ದ ಸ್ವರೂಪಕ್ಕೆ 'ಪೂರ್ವ ಅವಯವವಾಗಿದೆಯೋ 
ಅ೦ತಹ ಅದನ್ನ ಪ್ರಾತಿಪದಿಕದಮೇಲೆ ಸತ್ತ ವಿಪಕ್ಷೆಯಲ್ಲಿ “ಜೇಷ್‌(ಈ)' ಪ್ರತ್ಯಯವು 
ಬರುತ್ತದೆ. 

ಉದಾ-1 ವಸ್ತ್ರಕ್ರೀತೀ (ವಸ್ತ್ರದಿಂದ ಕೊಂಡುಕೊಳ್ಳಲ್ಪಟ್ಟ ಸ್ತ್ರೀಲಿಂಗ ವಾಚಕ ಸಂಸ್ಕೃತ 
ಶಬ್ದಗಳು. 


1476 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಉದಾ-ಸ್ತ್ರೀ ಮತ್ತು ಭೂಮಿ)-'ವಸ್ತ್ರೈಃ ಕ್ರೀತಾ' ಎಂಬ ವಿಗ್ರಹದಲ್ಲಿ, “ರ್ತ್ಯ 
ಕರಣೇ ಕೃತಾ ಬಹುಳಂ” ಎಂಬ ಸೂತ್ರದಿಂದ ಸಮಾಸವಾಗಿದೆ. ಇದು ಸಾ| 
ಪೂರ್ವಕವಾಗಿಯೂ ಇದೆ, ಮತ್ತು ಅ-ಕಾರಾಂತ "ಕ್ರೀತ' ಶಬ್ದವಾಗಿಯೂ ಇದೆ. 
ಪಕ್ಕತ ಸೂತ್ರದಿಂದ “ಜೀಷ್‌(ಈ)' ಬಂದು, ನನ) ಎಂದಿದ್ದಾಗ, 
“ಯಸ್ಯೇತಿ ಚ” ಎಂಬುದರಿಂದ "ಅ' ಕಾರ ಲೋಪವಾಗಿ ವಸ್ತ್ರಕ್ರೀತ್‌--ಈ-ವಸ್ತ್ರಕ್ರೀತೀ 
ಎಂದಾಗಿದೆ. ಇದರಮೇಲೆ "ಸುಪ್‌' ಪ್ರತ್ಯಯವನ್ನು ಸ್ರೆರಿಸಿದಮೇಲೆ "ಸ್‌' ಕಾರ 
ಲೋಪವಾದಾಗ ವಸ್ತ್ರಕ್ರೀತೀ ಎಂದೇ ಉಳಿಯುತ್ತದೆ. ಕೆಲವೆಡೆಯಲ್ಲಿ ಈ ಸೂತ್ರ 
ಅನ್ವಯಿಸುವುದಿಲ್ಲ. 

ಉದಾ-2, ಧನಕ್ರೀತಾ-(ಧನದಿಂದ ಕೊಂಡುಕೊಳ್ಳಲ್ಲಟ್ಟ)-ಈ ಉದಾಹರಣೆಯಲ್ಲಿ, 
“ಬೀಷ್‌(ಈ)' ಬಾರದೇ “ಟಾಪ್‌(ಆ)” ಪ್ರತ್ಯಯಬಂದು ಧನ-ಕ್ರೀತ--ಟಾಪ್‌(ಆ) ಬಂದು, 
ಸವರ್ಣದೀರ್ಫ ಸಂಧಿಯಿಂದ ಧನಕ್ರೀತಾ ಎಂದಾಗಿದೆ. 


(ಹೇಷ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1267. ಸ್ವಾಅ್ಲಾಜ್ಞೋಪಸರ್ಜನಾದಸಂಯೋಗೋಪಧಾತ್‌। (4.1.54) 

ವೃತ್ತಿ-ಅಸಂಯೋಗೋಪಧಂ ಉಪಸರ್ಜನಂ ಯತ್‌ ಸ್ವಾಜ್ಲಂ ತದನ್ನಾತ್‌ ಅದನ್ಹಾತ್‌ 
ಜೀಷ್‌ ವಾ ಸ್ಯಾತ್‌। ಕೇಶಾನ್‌ ಅತಿಕ್ರಾನ್ತಾ ಅತಿಕೇಶೀ, ಅತಿಕೇಶಾ।ಃ ಚನ್ಹಮುಖೀ, 
ಚನ್ನ; ಮುಖಾ। ಅಸಂಯೋಗೋಪಧಾತ್‌ ಕಿಮ್‌? ಸುಗುಲ್ಫಾ| ಉಪಸರ್ಜನಾತ್‌ ಕಿಂ) 
ಶಿಖಾ। 

ಪ. ಛೇ-ಸ್ವಾಜ್ಗಾತ್‌, ಚ, ಉಪಸರ್ಜನಾತ್‌, ಅಸಂಯೋಗೋಪಧಾತ್‌। 

ಅ.ವೃ-“ಅನ್ಯತೋ ಜೇಷ್‌” ಎಂಬ ಸೂತ್ರದಿಂದ "ಜೇಷ್‌' ಎಂಬ ಪದವು 
ಅನುವೃತ್ತವಾಗಿದೆ. ಅತಃ, ಪ್ರಾತಿಪದಿಕಾತ್‌,ಸ್ಲಿಯಾಮ್‌, ಪ್ರತ್ಯಯಃ ಮತ್ತು ಪರಶ್ಚ 
ಎಂಬವು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ-ಉಪಧೆಯಲ್ಲಿ ಸಂಯೋಗವಿಲ್ಲದೇ ಇರುವ ಉಪಸರ್ಜನ ಸಂಜ್ಞೆಯುಳ್ಳ 
ಸ್ವಾಜ್ಲ ವಾಚಕ ಶಬ್ದವು ಅಂತದಲ್ಲಿರುವ ಅದನ್ನ (ಹ್ರಸ್ವ-ಅಕಾರಾಂತ) ಪ್ರಾತಿಪದಿಕದಮೇಲೆ 
ಸ್ತೀತ್ವ ವಿವಕ್ಷೆಯಲ್ಲಿ ವಿಕಲ್ಪದಿ೦ದ “ಜೀಷ್‌(ಈ)' ಪ್ರತ್ಯಯವು ಬರುತ್ತದೆ. 

"ಸ್ವಾಜ್ಲ' ಎಂಬ ಶಬ್ದಕ್ಕೆ ಪಾರಿಭಾಷಿಕ ಅರ್ಥ ಇದೆ. ಮಹಾಭಾಷ್ಯಕಾರರು ಇದಕ್ಕೆ 
3 ಅರ್ಥಗಳನ್ನು ಹೇಳಿರುವರು- 

ಅದ್ರವ೦ ಮೂರ್ತಿಮತ್‌ ಸ್ವಾಜ್ಲಮ್‌, ಪ್ರಾಣಿಸ್ಥಮವಿಕಾರಜಂ। 

ಅತಸ್ಥಂ ತ್ರತ್ರ ದೃಷ್ಟಂ ಚ ತೇನ ಚೇತ್‌ ತತ್ತಥಾಯುತಮ್‌॥ 

ಸ್ವಾಜ್ಲದ ಮೊದಲನೇ ಲಕ್ಷಣ -(ಇದಕ್ಕೆ ತನ್ನ ಅಜ್ಲವೆ೦ದು ಅರ್ಥವಲ್ಲ, ಆದರೆ 
ಇದಕ್ಕೆ ಪಾರಿಭಾಷಿಕ ಅರ್ಥವಿದೆ)ಅದ್ರವಂ-ದ್ರವವಲ್ಲದ್ದು, ಮೂರ್ತಿಮತ್‌-ಆಕಾರವುಳ್ಳದ್ದು, 
ಪ್ರಾಣಿಸ್ಥಂ-ಪ್ರಾಣಿಗಳಲ್ಲಿ ಇರುವಂಥಾದ್ದು. ಅವಿಕಾರಜ-ಪಿತ್ತಾದಿ ವಿಕಾರಜನ್ಯವಾದದ್ದಲ್ಲದ. 
ಇವು ಮೂರು ಸ್ವಾಜ್ಲದ ಲಕ್ಷಣಗಳು ಪ್ರಾಣಿಯಲ್ಲೇ ಇದ್ದರೆ ಮಾತ್ರ ಸ್ವಾಜ್ಞವೆನಿಸುತ್ತದೆ. 


(b 


ಸ್ತ್ರೀ ಪ್ರತ್ಯುಯಾಃ 1477 


ಸ್ವಾಜ್ಲದ ಎರಡನೇ ಲಕ್ಷಣ- -ಅತಸ್ಥಂ ಎಂದರೆ ಪ್ರಾಣಿಭಿನ್ನವಾದವುಗಳಲ್ಲಿ 
(ಪ್ರಾಣಿಯಂತಿರುವ ಗೊಂಬೆಗಳಲ್ಲಿ) ಇರುವಂಥಾದ್ದು. ತತ್ರ-ಅಲ್ಲಿ. (ಪ್ರಾಣಿಗಳಲ್ಲಿ) 

ದೃಷ್ಟಂ ಚ-ಪ್ರಾಣಿಗಳಲ್ಲಿಯೂ ನೋಡುವಂಥಾದ್ದಾಗಿರುವ. ಸ ಸ್ವಾಜ್ಲದ ಮೂರನೇ ಲಕ್ಷಣ- 
ತತ್‌-ಅಚೇತನವಾದ ಪ್ರತಿಮಾದಿಗಳು. ತಥಾ-ಪ್ರಾಣಿಗಳಂತೆ ತೇನ-ಸ್ತನ ಮೊದಲಾದ 
ಆಕೃತಿಗಳಿಂದ (ಹೆಣ್ಣಿನ ಗೊಂಬೆಗಳಲ್ಲಿ ಇರುವ ಸ್ತನಗಳು ಪ್ರಾಣಿಗಳಲ್ಲಿಯೂ 
ಕಾಣಿಸಿಕೊಳ್ಳುತ್ತವೆ ಅಂತಹ ಎಂದು ಅರ್ಥ). ಯುತಂ ಚೇತ್‌-ಕೂಡಿ ಇದ್ದರೆ, 
ತತ್‌-ಅದು, ಅಪ್ರಾಣಿನೋತಪಿ-ಪ್ರಾಣಿಯಲ್ಲದ್ದಕ್ಕೂ ಕೂಡ ಸ್ವಾಜ್ಲವೆಂದು ಹೇಳಲಾಗುತ್ತದೆ. 
ಇಲ್ಲಿ 'ಸ್ವಾಜ್ಲಂ ಅಪ್ರಾಣಿನೋತಪಿ' ಎಂಬುದು ಭಾಷ್ಯಕಾರರ ವಚನ. 

ಉದಾ-1. ಕೇಶಾನ್‌ ಅತಿಕ್ರಾನ್ರಾ ಅತಿಕೇಶೀ, ಅತಿಕೇಶಾ(ಕೇಶಗಳನ್ನು ಮೀರಿದ 
ಉದ್ದವಾದ ಮಾಲೆ)-"ಅತಿಕೇಶ ಶಬ್ದದಲ್ಲಿರುವ ಉಪಧೆಯಲ್ಲಿ ಸಂಯುಕ್ತಾಕ್ಷರವಿಲ್ಲ. 
ಮೊದಲನೇ ಲಕ್ಷಣದ ಪ್ರಕಾರ “ಕೇಶ' ವೆಂಬುದು "ಸ್ವಾಜ್ಲವಾಗಿದೆ' ಮತ್ತು ಆ "ಕೇಶ' 
ಶಬ್ದವು ಅಂತ್ಯದಲ್ಲಿಯೂ ಇದೆ. ಅಂತಹ ಶಬ್ಧಕ್ಕೆ ಪ್ರಕೃತ' ಸೂತ್ರದಿಂದ ಚೀಷ್‌ (ಈ)' 
ಬ೦ದು ವಿಭಕ್ತಿ ಕಾರ್ಯ ಮಾಡಿದಮೇಲೆ, "ಸ್‌' ಕಾರಕ್ಕೆ ಲೋಪ ಬಂದು "ಅತಿಕೇಶೀ? 
ಎಂದು ರೂಪವಾಗಿದೆ. "ಜೀಷ್‌(ಠಈ)”' ಬಾರದ ಪಕ್ಷದಲ್ಲಿ "ಟಾಪ್‌(ಆ)' ಬಂದು, 
“ಅತಿಕೇಶಾ' ಎಂದಾಗಿದೆ. 

ಉದಾ-2 -ಚನಮುಖೀ, ಚನ್ನ: ಮುಖಾ। (ಚಂದ್ರನಂತೆ ಮುಖವುಳ್ಳವಳು) ಮೇಲಿನ 
ಉದಾಹರಣೆಯಲ್ಲಿ ಹೇಗೋ ಹಾಗೆಯೇ ಉಪಧೆಯಲ್ಲಿ ಸಂಯುಕ್ತಾಕ್ಷರವಿಲ್ಲ. 
ಮೊದಲನೇ ಲಕ್ಷಣದ ಪ್ರಕಾರ "ಮುಖ' ವೆಂಬುದು "ಸ್ಥಾಜ್ಗ'ವಾಗಿದೆ ಮೆತ್ತು ಆ 
"ಮುಖ' ಶಬ್ದವು ಅಂತ್ಯದಲ್ಲಿಯೂ ಇದೆ. ಅಂತಹ ಶಬ್ದಕ್ಕೆ ಪ್ರಕೃತ ಸೂತ್ರದಿಂದ 
“ಜೀಷ್‌(ಈ)' ಬಂದು ವಿಭಕ್ತಿ ಕಾರ್ಯ ಮಾಡಿದಮೇಲೆ, po “ಕಾರಕ್ಕೆ ಕೋಪ 
ಬಂದು “ಚ೦ದ್ರಮುಖೀ' ಎಂದು ರೂಪವಾಗಿದೆ. "ಜೀಷ್‌(ಈ)' ಬಾರದ ಪಕ್ಷದಲ್ಲಿ 
"ಟಾಪ್‌(ಆ)' ಬಂದು, "ಚಂದ್ರಮುಖಾ' ಎಂದಾಗಿದೆ. 

ಅಸಂಯೋಗೋಪಧಾತ್‌ ಕಿಮ್‌? ಸುಗುಲ್ಫಾ| (ಸುಂದರವಾದ ಮುಂಗಾಲುಮಣಿ 
ಕಟ್ಟುಳ್ಳವಳು) -ಪ್ರಕೃತ ಸೂತ್ರದಲ್ಲಿ ಅಸಂಯೋಗೋಪಧಾತ್‌ ಎಂದು ಹೇಳದಿದ್ದರೆ- 
"ಸುಗುಲ್ಲ' ಶಬ್ದವು ಂಯೋಗೋಪಧವಾಗಿರುವುದರಿಂದ, ಅದಕ್ಕೂ “ಜೀಷ್‌ (ಈ)' 
ಬಂದು 'ಅನಿಷ್ಟ ರೂಪ ಬರುತ್ತಿತ್ತು. ಅದನ್ನು ಬಾಧಿಸಿ "ಟಾಪ್‌(ಆ)' ಬಂದು "ಸುಗುಲ್ಲಾ' 
ಎಂದು ರೂಪವಾಗಿದೆ. 

ಉಪಸರ್ಜನಾತ್‌ ಕಿಂ ಶಿಖಾ। (ಶಿಖೆ)-ಪ್ರಕೃತ ಸೂತ್ರದಲ್ಲಿ ಉಪಸರ್ಜನಾತ್‌ 
ಎಂದು ಹೇಳದಿದ್ದರೆ ಉಪಸರ್ಜನವಲ್ಲದ "ಶಿಖಾ" ಮೊದಲಾದ ಶಬ್ದಗಳಿಗೂ 
“ಜೇಷ್‌(ಈ)' ಬಂದು ಅನಿಷ್ಟ ರೂಪ ಬರುತ್ತಿತ್ತು. ಅದನ್ನು ಬಾಧಿಸಿ "ಟಾಪ್‌(ಆ)' 
ಬಂದು "ಶಿಖಾ' ಎಂದು ರೂಪವಾಗಿದೆ. 


1478 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಹೇಷ್‌ ಪ್ರತ್ಯಯವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ-1268. ನ ಕ್ರೋಡಾದಿ ಬಹ್ಟಚಃ (4.1.56) 

ವೃತ್ತಿ-ಕ್ರೋಡಾದೇಃ ಬಹ್ವಚಶ್ಚ ಸ್ವಾಜಗ್ಗತ್‌ ನ ಜೇಷ್‌। ಕಲ್ಯಾಣಕ್ರೋಡಾ। 
ಆಕೃ ತಿಗಣೋsMಯಮ್‌। ಸುಜಘನಾ। 

ಅ.ವೃ-“ಅನ್ಯತೋ ಜೇಷ್‌” ಎಂಬ ಸೂತ್ರದಿಂದ "ಜೀಷ್‌' ಎಂಬ ಪದವು 
ಅನುವ, ತವಾಗಿದೆ. “ಸ್ವಾಜಗ್ಸಾ ) ಚ್ಛೋಪಸರ್ಜನಾದಸಂಂಶೋಗೋಪದಾತ್‌! 
(4.1.54)”ಎಂಬ ಸೂತ್ರದಿಂದ "ಇ "ಸ್ವಾಜ್ಗಾತ್‌' ಮತ್ತು "ಉಪಸರ್ಜನಾತ್‌' ಎ೦ಬ ಪದಗಳು 
ಅನುವ್ಯ ತ್ರವಾಗುತ್ತವೆ. ಪ್ರಾತಿಪದಿಕಾತ್‌, ಸ್ತಿಯಾಮ್‌, ಪ್ರತ್ಯಯಃ ಮತ್ತು ಪರಶ್ಚ 
ಮೊದಲಾದವುಗಳು ಅಧಿಕಾರಸೂ ತ್ರಗಳಾಗೆವೆ. 

ಅರ್ಥ-"ಕ್ರೋಡಾದಿ'ಗಣದಲ್ಲಿ ಪಠಿತವಾದ “ಸ್ವಾಜ್ಗ' ವಾಚಕ(ಶಬ್ದ)ಗಳ ಮತ್ತು 
ಬಹ್ನಚ್‌(ಅನೇಕ ಅಚ್‌)ಗಳುಳ್ಳ ಸ್ವಾಜ್ಲವಾಚಕ ಪ್ರಾತಿಪದಿಕಗಳಮೇಲೆ ಸ್ತ್ರೀತ್ವ ವಿವಕ್ಷೆಯಲ್ಲಿ 
'ಜೀಷ್‌' ಪ್ರ ಪ್ರತ್ಯಯವು ಬರುವುದಿಲ್ಲ. ಇದು ಹಿ೦ದಿನ ಸೂತ್ರವನ್ನು ನಿಷೇಧಿಸುತ್ತದೆ. 
“ಕ್ರೋಡಾದಿ'ಯು “ಆಕೃತಿ' ಗಣವಾಗಿದೆ. ಈ ಗಣದಲ್ಲಿ ಬಹಳ ಅಚ್‌-ಶಬ್ದಗಳಿವೆ. 

ಉದಾ-1. ಕಲ್ಯಾಣ ಕ್ರೋಡಾ (ಸುಂದರವಾದ ಎದೆಯುಳ್ಳವಳು, ಮತ್ತು 
ಹೆಣ್ಣುಕುದುರೆ) "ಕಲ್ಮಾಣಕ್ರೋಡ' ಶಬ್ದದಮೇಲೆ ಹಿಂದಿನ ಸೂತ್ರದಿಂದ “ಜೇಷ್‌' ಪ್ರತ್ಯಯವು 
ಬರಬೇಕಾಗಿತ್ತು. ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಟಾಪ್‌(ಆ) ಬಂದು ವಿಭಕ್ತಿ 
ಕಾರ್ಯ ಮಾಡಿದಮೇಲೆ "ಸ್‌' ಕಾರಕ್ಕೆ ಲೋಪ ಬಂದು "ಕಲ್ಯಾಣಕ್ರೋಡಾ' ಎಂದೇ 
ರೂಪ ಉಳಿಯುತ್ತದೆ.ಕ್ರೋಡಾದಿ ಗಣದಲ್ಲಿ ಪಠಿತವಾಗಿಲ್ಲದೇ ಇರುವ ಶಬ್ದಗಳು 
ಕ್ರೋಡಾದಿ ಗಣವನ್ನು ಅನುಕರಣೆ ಮಾಡುವದರಿಂದ ಈ ಕ್ರೋಡಾದಿ ಗಣವು ಆಕೃತಿ 
ಗಣವಾಗಿದೆ. 

ಉದಾ-2. ಸುಜಘನಾ (ಶೋಭನವಾದ ಜಘನವುಳ್ಳವಳು)-'ಜಘನ' ಶಬ್ದವು 
“ಆಕೃತಿಗಣ' ಪಠಿತವಾಗಿಲ್ಲದಿದ್ದರೂ ಅದಕ್ಕೆ "ಟಾಪ್‌(ಆ)' ಬಂದು "ಸುಜಘನಾ' ಎಂದು 
ರೂಪವಾಗಿದೆ. 

(ಜೇಷ್‌ ಪ್ರತ್ಯಯವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ-1269.-ನಬಮುಖಾತ್‌ ಸಂಜ್ಞಾಯಾಮ್‌। (4.158) 

ವೃತ್ತಿ-ನ ಜೇಷ್‌। 

ಅ.ವೃ -“ಅನ್ಯತೋ ಜೀಷ್‌” ಎಂಬ ಸೂತ್ರದಿಂದ "ಜೀಷ್‌' ಎಂಬ ಪದವು 
ಅನುವೃತ್ತವಾಗಿದೆ. “ಸ್ವಾಹ್ಗಾಚ್ಚೋಪಸರ್ಜನಾದಸಂಯೋಗೋಪಧಾತ್‌। (4.1.54)”ಎಂಬ 
ಸೂತ್ರದಿಂದ "ಸ್ವಾಜ್ಗಾತ್‌' ಎಂಬ ಪದವು ಮತ್ತು “ನ ಕ್ರೋಡಾದಿ ಬಹ್ವಚಃ” (4.1.56) 
ಎ೦ಬ ಸೂತ್ರದಿಂದ "ನ' ಎಂಬ ಪದವು ಅನುವೃತ್ತವಾಗುತ್ತದೆ. ಪ್ರಾತಿಪದಿಕಾತ್‌, 
ಸ್ತಿಯಾಮ್‌, ಪ್ರತ್ಯಯಃ ಮತ್ತು ಪರಶ್ಚ ಮೊದಲಾದವುಗಳು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ-ಸ್ವಾಜವಾಚಕಗಳಾದ "ನಖ' ಮತ್ತು "ಮುಖ' ಶಬ್ದಗಳನ್ನು ಕೊನೆಯಲ್ಲಿ 


ಸ್ತೀ ಪ್ರತ್ಯಯಾಃ 1479 


ವು 


ಉಳ್ಳ ಪ್ರಾತಿಪದಿಕದ ನಂತರ ಸ್ತ್ರೀತ್ವ ವಿವಕ್ಷೆಯಲ್ಲಿ "ಜೇಷ್‌' ಪ್ರತ್ಯಯವು ಬರುವುದಿಲ್ಲ. 


“ಸ್ವಾಜ್ಗಾಚ್ಜೋಪಸರ್ಜನಾದಸಂಯೋಗೋಪಧಾತ್‌ (4.1.54)”ಎಂಬ ಸೂತ್ರವನ್ನು 
ಈ ಪ್ರಕೃತ ಸೂತ್ರವು ನಿಷೇಧಿಸುತ್ತದೆ. 


(ಣತ್ವ ವಿಧಾಯಕ ಸೂತ್ರ) 
ಸೂತ್ರ-1270.-ಪೂರ್ವಪದಾತ್‌ ಸಂಜ್ಞಾಯಾಮಗಃ (8.4.3) 
ವೃತ್ತಿ-ಪೂರ್ವಪದಸ್ಥಾತ್‌ ನಿಮಿತ್ತಾತ್‌ ಪರಸ್ಯ ನಸ್ಯ ಣಃ ಸ್ಯಾತ್‌ ಸಂಜ್ಞಾಯಾಂ, 
ನ ತು ಗ-ಕಾರ ವ್ಯವಧಾನೇ। ಶೂರ್ಪಣಖಾ। ಗೌರಮುಖಾ। ಸಂಜ್ಞಾಯಾಂ * ಕಿಮ್‌) 
ತಾಮ್ರಮುಖೀ ಕನ್ಯಾ 
ಪ. ರ ಸಂಜ್ಞಾಯಾಂ, ಅಗಃ 

ಅ.ವೃ-“ರಷಾಭ್ಯಾಂ ನೋ ಣಃ ಸಮಾನಪದೇ” ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ. 

ಅರ್ಥ-ಪೂರ್ವಪದಸ್ಥ ನಿಮಿತ್ತಕ್ಕಿಂತ ಪರದಲ್ಲಿರುವ "ನ್‌' ಕಾರಕ್ಕೆ "ಣ್‌' ಕಾರವು 
ಆದೇಶವಾಗಿ ಬರುತ್ತದೆ. ಆದರೆ "ಗ್‌' ಕಾರವು ವ್ಯವಹಿತವಾಗಿದ್ದರೆ (ಣತ್ವವು) ಆದೇಶವಾಗಿ 
ಬರುವುದಿಲ್ಲ. "ನ್‌' ಕಾರದ ಪೂರ್ವದಲ್ಲಿ ರೇಫ, ಷಕಾರ ಮತ್ತು ಯಕಾರಗಳಲ್ಲಿ 
ಯಾವದಾದರೊಂದು ಇದ್ದಲ್ಲಿ ಣತ್ವಾದೇಶ ಬರುತ್ತದೆ. ಈ ಣತ್ವದ ನಿಮಿತ್ತವು 
ಪೂರ್ವಪದದಲ್ಲಿ ಇರಬೇಕು. 

ಉದಾ।.-ಶೂರ್ಪಣಖಾ (ಈ ಹೆಸರುಳುಳ್ಳವಳು ರಾವಣನ ಸಹೋದರಿ). ಇವಳ 
ನಖವು ಮರದಂತೆ ಇದ್ದವು. ಮರದಂತೆ ನಖಗಳುಳ್ಳವಳು ಯಾವಳೋ ಅವಳು. 
ಶೂರ್ಪ--ನಖ ಎಂದಿದ್ದಾಗ, “ಸ್ವಾಜ್ಞಾಚ್ಜೋಪಸರ್ಜನಾದಸಂಯೋಗೋಪಧಾತ್‌। 
(4.1.54)”ಎಂಬ ಸೂತ್ರದಿಂದ ಜೇಷ್‌(ಈ) ಬರಬೇಕಾಗಿತ್ತು, ಆದರೆ ನಖಮುಖಾತ್‌ 
ಸಂಜ್ಞಾಯಾಮ್‌। (4.1.58) ಎಂಬ ಸೂತ್ರದಿಂದ, ಜೇಷ್‌(ಈ) ನಿಷೇಧಿಸಲ್ಪಟ್ಟ 
ಶೂರ್ಪನಖಾ ಎಂದು ರೂಪವಾಯಿತು. ಇದು ಸಮಾನಪದ ಅಲ್ಲದ್ದರಿಂದ ಇಲ್ಲಿ 
ರಷಾಭ್ಯಾಂ ನೋ ಣಸ್ಸಮಾನಪದೇ ಎಂಬ ಸೂತ್ರಕ್ಕೆ ಅವಕಾಶವಿಲ್ಲ. ಇದು 
ಸಂಜ್ಞೆಯಾಗಿಲ್ಲದಿದ್ದರೆ ಶೂರ್ಪನಖಾ ಎಂದೇ ರೂಪವಿರುತ್ತಿತು ಆದರೆ ಇದು 
ಹೆಸರಾ(ಸಂಜೈೆಗಿರೋಣದ್ದರಿ೦ದ ಪ್ರಕೃತ ಸೂತ್ರದಿಂದ ಣತ್ವ ಹಾಗೂ ಅಜಾದ್ಯದಷ್ಟಾಪ್‌ 
ಸೂತ್ರದಿಂದ ಟಾಪ್‌(ಆ) ಬಂದು ಬಂದು ಶೂರ್ಪಣಖಾ ಎಂದು ರೂಪವಾಗಿದೆ. 

ಉದಾ. 2-ಗೌರಮುಖಾ (ಈ ಹೆಸರುಳ್ಳ ಸ್ತ್ರೀ)- -ಗೌರಮುಖ ಶಬ್ದದಮೇಲೆ 
ಹಿಂದಿನಂತೆ ಜೇಷ್‌(ಈ) ಬರಬೇಕಾಗಿತ್ತು. ಆದರೆ ನಖಮುಖಾತ್‌ ಸಂಜ್ಞಾಯಾಮ್‌। 
(1263/4.1.58) ಎಂಬ ಸೂತ್ರದಿಂದ, ಜೀಷ್‌(ಈ) ನಿಷೇಧಿಸಲ್ಪಟ್ಟು, ಣತ್ವಕ್ಕೆ 
ಅವಕಾಶವಿಲ್ಲದೆ ಅಜಾದ್ಯದಷ್ಟಾಪ್‌ ಸೂತ್ರದಿಂದ ಟಾಪ್‌(ಆ) ಬಂದು “ಗೌರಮುಖಾ 
ಎಂದಾಗಿದೆ. 


1678 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಹೇಷ್‌ ಪ್ರತ್ಯಯವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ-1266. ನ ಕ್ರೋಡಾದಿ ಬಹ್ಟಚಃ (4.156) 

ವೃತ್ತಿ-ಕ್ರೋಡಾದೇಃ ಬಹ್ವಚಶ್ಚ ಸ್ವಾಜ್ಗಾತ್‌ ನ ಜೇಷ್‌। ಕಲ್ಯಾಣಕ್ರೋಡಾ। 
ಆಕೃತಿಗಣೋತಯಮ್‌। ಸುಜಘನಾ। 

ಅ.ವೃ-“ಅನ್ಯತೋ ಜೀಷ್‌” ಎಂಬ ಸೂತ್ರದಿಂದ "ಜೀಷ್‌' ಎಂಬ ಪದವು 
ಅನುವ "ತ್ರವಾಗಿದೆ. “ಸ್ವಾಜಣ್ಥ ಚ್ಹೋಪಸರ್ಜನಾದಸಂಯೋಗೋಪಧಾತ್‌। 
(4.154)”ಎಂಬ ಸೂತ್ರದಿಂದ ಇ "್ವಾಜ್ಲಾತ್‌' ಮತ್ತು "ಉಪಸರ್ಜನಾತ್‌' ಎಂಬ ಪದಗಳು 
ಅನುವ ತ್ರವಾಗುತ್ತವೆ. ಪ್ರಾತಿಪದಿಕಾತ್‌, ಸ್ತಿಯೌಮ್‌, ಪ್ರತ್ಯಯಃ ಮತ್ತು ಪರಶ್ವ 
ಮೊದಲಾದವುಗಳು ಅಧಿಕಾರಸೂ ತ್ರಗಳಾಸೆದೆ. 

ಅರ್ಥ-"ಕ್ರೋಡಾದಿ'ಗಣದಲ್ಲಿ ಪಠಿತವಾದ "ಸ್ವಾಜ್ಗ' ವಾಚಕ(ಶಬ್ಬ)ಗಳ ಮತ್ತು 
ಬಹ್ವಚ್‌(ಅನೇಕ ಅಚ್‌)ಗಳುಳ್ಳ ಸ್ವಾಜ್ಲವಾಚಕ ಪ್ರಾತಿಪದಿಕಗಳಮೇಲೆ ಸ್ತ್ರೀತ್ವ ವಿವಕ್ಷೆಯಲ್ಲಿ 
“ಜೀಷ್‌ ಪ್ರತ್ಯಯವು ಬರುವುದಿಲ್ಲ. ಇದು ಹಿಂದಿನ ಸೂತ್ರವನ್ನು ನಿಷೇಧಿಸುತ್ತದೆ. 
“ಕ್ರೋಡಾದಿ'ಯು “ಆಕೃತಿ' ಗಣವಾಗಿದೆ. ಈ ಗಣದಲ್ಲಿ ಬಹಳ ಅಜ್‌-ಶಬ್ದಗಳಿವೆ. 

ಉದಾ-1. ಕಲ್ಯಾಣ ಕ್ರೋಡಾ (ಸುಂದರವಾದ ಎದೆಯುಳ್ಳವಳು, ಮತ್ತು 
ಹೆಣ್ಣುಕುದುರೆ) “ಲ್ಯಾಣಕ್ರೋಡ' ಶಬ್ದದಮೇಲೆ ಹಿಂದಿನ ಸೂತ್ರದಿಂದ "ಜೀಷ್‌' ಪ್ರತ್ಯಯವು 
ಬರಬೇಕಾಗಿತ್ತು. ಅದನ್ನು ಬಾಧಿಸಿ "ಪ್ರಕೃತ ಸೂತ್ರದಿಂದ "ಟಾಪ್‌(ಆ) ಬಂದು "ವಿಭಕ್ತಿ 
ಕಾರ್ಯ ಮಾಡಿದಮೇಲೆ "ಸ್‌' ಕಾರಕ್ಕೆ. ಲೋಪ ಬಂದು “ಕಲ್ಯಾಣಕ್ರೋಡಾ' ಎಂದೇ 
ರೂಪ ಉಳಿಯುತ್ತದೆ. ಕ್ರೋಡಾದಿ ಗಣದಲ್ಲಿ ಪಠಿತವಾಗಿಲ್ಲದೇ. ಇರುವ ಶಬ್ದಗಳು 
ಕ್ರೋಡಾದಿ ಗಣವನ್ನು ಅನುಕರಣೆ ಮಾಡುವದರಿಂದ ಈ ಕ್ರೋಡಾದಿ ಗಣವು ಆಕೃತಿ 
ಗಣವಾಗಿದೆ. 

ಉದಾ-2. ಸುಜಘನಾ (ಶೋಭನವಾದ ಜಘನವುಳ್ಳವಳು)-"ಜಘನ' ಶಬ್ದವು 
“ಆಕೃತಿಗಣ' ಪಠಿತವಾಗಿಲ್ಲದಿದ್ದರೂ ಅದಕ್ಕೆ "ಟಾಪ್‌(ಆ)' ಬಂದು "ಸುಜಘನಾ' ಎಂದು 
ರೂಪವಾಗಿದೆ. 

(ಜೇಷ್‌ ಪ್ರತ್ಯಯವನ್ನು ನಿಷೇಧಿಸುವ ಸೂತ್ರ) 

ಸೂತ್ರ-1269.-ನಬಮುಖಾತ್‌ ಸಂಜ್ಞಾಯಾಮ್‌। (4.1.58) 

ವೃತ್ತಿ-ನ ಜೇಷ್‌। 

ಅ.ವೃ -“ಅನ್ಯತೋ ಜೇಷ್‌” ಎಂಬ ಸೂತ್ರದಿಂದ "ಜೇಷ್‌' ಎಂಬ ಪದವು 
ಅನುವ್ಯತ್ತವಾಗಿದೆ. “ಸ್ವಾಚ್ಞಾಚ್ಜೋಪಸರ್ಜನಾದಸಂಯೋಗೋಪಧಾತ್‌। (4.1.54)” ಎಂಬ 
ಸೂತ್ರದಿಂದ "ಸ್ವಾಜ್ಗಾತ್‌' ಎಂಬ ಪದವು ಮತ್ತು “ನ ಕ್ರೋಡಾದಿ ಬಹ್ಪಚಃ” (4.1.56) 
ಎಂಬ ಸೂತ್ರದಿಂದ "ನ' ಎಂಬ ಪದವು ಅನುವೃತ್ತವಾಗುತ್ತದೆ. ಪ್ರಾತಿಪದಿಕಾತ್‌, 
ಸ್ತ್ರಿಯಾಮ್‌, ಪ್ರತ್ಯಯಃ ಮತ್ತು ಪರಶ್ಚ ಮೊದಲಾದವುಗಳು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ-ಸ್ವಾಜ್ಞವಾಚಕಗಳಾದ "ನಖ' ಮತ್ತು "ಮುಖ' ಶಬ್ದಗಳನ್ನು ಕೊನೆಯಲ್ಲಿ 


ಸೀ ಪ್ರತ್ಯಯಾಃ 1479 


ಒದೆ 


(\ 


ಉಳ್ಳ ಪ್ರಾತಿಪದಿಕದ ನಂತರ ಸ್ತೀತ್ವ ವಿವಕ್ಷೆಯಲ್ಲಿ “ಜೇಷ್‌' ಪ್ರತ್ಯಯವು ಬರುವುದಿಲ್ಲ. 
“ಸ್ರಾಜ್ಞಾಚ್ಲೋಪಸರ್ಜನಾದಸಂಯೋಗೋಪಧಾತ್‌ (41.54)”ಎಂಬ ಸೂತ್ರವನ್ನು 
ಈ ಪ್ರಕೃತ ಸೂತ್ರವು ನಿಷೇಧಿಸುತ್ತದೆ. 


ಬು 
(ಣತ್ಥ ವಿಧಾಯಕ ಸೂತ್ರ) 

ಸೂತ್ರ-1270.-ಪೂರ್ವಪದಾತ್‌ ಸಂಜ್ಞಾಯಾಮಗಃ (8.4.3) 

ವೃತ್ತಿ-ಪೂರ್ವಪದಸ್ಥಾತ್‌ ನಿಮಿತ್ತಾತ್‌ ಪರಸ್ಯ ನಸ್ಯ ಣಃ ಸ್ಯಾತ್‌ ಸಂಜ್ಞಾಯಾಂ, 
ನ ತು ಗ-ಕಾರ ವ್ಯವಧಾನೇ। ಶೂರ್ಪಣಖಾ। ಗೌರಮುಖಾ। ಸಂಜ್ಞಾಯಾಂ ಕಿಮ್‌? 
ತಾಮ್ರಮುಖೀ ಕನ್ಯಾ 

ಪ. ಛೇ-ಪೂರ್ವಪದಾತ್‌, ಸಂಜ್ಞಾಯಾಂ, ಅಗಃ 

ಅ.ವೃ-"ರಷಾಭ್ಯಾಂ ನೋ ಣಃ ಸಮಾನಪದೇ” ಎಂಬ ಸೂತ್ರವು 
ಅನುವೃತ್ತವಾಗುತ್ತದೆ. 

ಅರ್ಥ-ಪೂರ್ವಪ ಪದಸ್ಥ ನಿಮಿತ್ತಕ್ಕೆಂತ ಪರದಲ್ಲಿರುವ "ನ್‌' ಕಾರಕ್ಕೆ “ಣ್‌' ಕಾರವು 
ಆದೇಶವಾಗಿ ಬರುತ್ತದೆ. ಆದರೆ ಗ್‌ ಕಾರವು ವ್ಯವಹಿತವಾಗಿದ್ದರೆ (ಣತ್ವವು) ಆದೇಶವಾಗಿ 
ಬರುವುದಿಲ್ಲ. "ನ್‌' ಕಾರದ ಪೂರ್ವದಲ್ಲಿ ಠೇಫ, ಷಕಾರ ಮತ್ತು ಯಕಾರಗಳಲ್ಲಿ 
ಯಾವದಾದರೊಂದು ಇದ್ದಲ್ಲಿ ಣತ್ವಾದೇಶ ಬರುತ್ತದೆ. ಈ ಣತ್ವದ ನಿಮಿತ್ತವು 
ಪೂರ್ವಪದದಲ್ಲಿ ಇರಬೇಕು. 

ಉದಾ।.-ಶೂರ್ಪಣಖಾ (ಈ ಹೆಸರುಳುಳ್ಳವಳು ರಾವಣನ ಸಹೋದರಿ). ಇವಳ 
ನಖವು ಮರದಂತೆ ಇದ್ದವು. ಮರದಂತೆ ನಖಗಳುಳ್ಳವಳು ಯಾವಳೋ ಅವಳು. 
ಶೂರ್ಪ--ನಖ ಎಂದಿದ್ದಾಗ, “ಸ್ವಾಜ್ಞಾಚ್ದೋಪಸರ್ಜನಾದಸಂಯೋಗೋಪಧಾತ್‌! 
(4.1.54)”ಎಂಬ ಸೂತ್ರದಿಂದ ಜೀಷ್‌(ಈ) ಬರಬೇಕಾಗಿತ್ತು. ಆದರೆ ನಖಮುಖಾತ್‌ 
ಸಂಜ್ಞಾಯಾಮ್‌। (4.1.58) ಎಂಬ ಸೂತ್ರದಿಂದ, ಜೇಷ್‌(ಈ) ನಿಷೇಧಿಸಲ್ಪಟ್ಟು 
ಶೂರ್ಪನಖಾ ಎಂದು ರೂಪವಾಯಿತು. ಇದು ಸಮಾನಪದ ಅಲ್ಲದ್ದರಿಂದ ಇಲ್ಲಿ 
ರಷಾಭ್ಯಾಂ ನೋ ಣಸ್ಸಮಾನಪದೇ ಎಂಬ ಸೂತ್ರಕ್ಕೆ ಅವಕಾಶವಿಲ್ಲ. ಇದು 
ಸಂಜ್ಞೆಯಾಗಿಲ್ಲದಿದ್ದರೆ ಶೂರ್ಪನಖಾ ಎಂದೇ ರೂಪವಿರುತ್ತಿತು ಆದರೆ ಇದು 
ಹೆಸರಾ(ಸಂಜ್ಞೆ)ಗಿರೋಣದ್ದರಿಂದ ಪ್ರಕೃತ ಸೂತ್ರದಿಂದ ಣತ್ವ ಹಾಗೂ ಅಜಾದ್ಯದಷ್ಟಾಪ್‌ 
ಸೂತ್ರದಿಂದ ಟಾಪ್‌(ಆ) ಬಂದು ಬಂದು ಶೂರ್ಪಣಖಾ ಎಂದು ರೂಪವಾಗಿದೆ. 

ಉದಾ. 2-ಗೌರಮುಖಾ (ಈ ಹೆಸರುಳ್ಳ ಸ್ತ್ರೀ)- -ಗೌರಮುಖ ಶಬ್ದದಮೇಲೆ 
ಹಿಂದಿನಂತೆ ಜೀಷ್‌(ಈ) ಬರಬೇಕಾಗಿತ್ತು. ಆದರೆ ನೆಖಮುಖಾತ್‌ ಸಂಜ್ಞಾಯಾಮ್‌। 
(1263/4.1.58) ಎಂಬ ಸೂತ್ರದಿಂದ, ಜೇಷ್‌(ಈ) ನಿಷೇಧಿಸಲ್ಪಟ್ಟು, ಣತ್ವಕ್ಕೆ 
ಅವಕಾಶವಿಲ್ಲದೆ ಅಜಾದ್ಯದಷ್ಟಾಪ್‌ ಸೂತ್ರದಿಂದ ಟಾಪ್‌(ಆ) ಬಂದು ಸಾುರಮುಖಾ 
ಎಂದಾಗಿದೆ. 


1480 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಸಂಜ್ಞಾಯಾಂ ಕಿಮ್‌?-ಸಂಜ್ಞಾಯಾಮ್‌ ಎಂದು ಯಾಕೆ ಹೇಳಬೇಕು? ಎಂದರೆ 
ಸಂಜ್ಜಾಯಾಮ್‌ ಎಂಬ ಪದವನ್ನು ಪಿ ಉಪಯೋಗಿಸದಿದ್ದರೆ, ಸಂಜ್ಞಾ ನ ಇದ್ದರೂ ಅಥವಾ 
ಇಲ್ಲದಿದ್ದರೂ ಎರಡೂ ಸ್ಥಳಗಳಲ್ಲಿಯೂ, ಜೀಷ್‌(ಈ) ಮಾತ್ರ ಬಾಧಿಕವಾಗಿ ಟಾಪ್‌(ಆ) 
ಬಂದು ತಾಮ್ರಮುಖಾ ಎಂದು ರೂಪವಾಗುತ್ತಿತ್ತು. ಸಂಜ್ಞಾಯಾಮ್‌ ಎಂದು 
ಹೇಳಿದ್ದರಿಂದ, ಇಲ್ಲಿ ಜೀಷ್‌(ಈ) ನಿಷೇಧಿಸಲ್ಪಡದೇ ತಾಮ್ರಮುಖೀ(ಕನ್ಯಾ) ಎಂದು 
ರೂಪವಾಗಿದೆ. “ಸ್ವಾಜ್ಗಾಚ್ಜೋಪಸರ್ಜನಾದಸಂಯೋಗೋಪಧಾತ್‌। (4.1.54)”ಎಂಬ 
ಸೂತ್ರದಿಂದ ಜೀಷ್‌(ಈ) ಬಂದಪಕ್ಷದಲ್ಲಿ ವೈಕಲ್ಪಿಕವಾಗಿ ತಾಮ್ರಮುಖೀ ಎಂದೂ 
ಬಾರದಪಕ್ಷದಲ್ಲಿ ಟಾಪ್‌ ಬ೦ದು ತಾಮ್ರಮುಖಾ ಎಂದು ರೂಪವಾಗುತ್ತದೆ. 

(ಜೇಷ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1271.-ಹಾತೇರಸಿ ೀವಿಷಯಾದಯೋಪಧಾತ್‌ (4. 163) 

ವೃತ್ತಿ-ಜಾತಿವಾಚೇ ಯನ್ನ ಚ ಸ್ತಿಯಾಂ ನಿಯತಂ ಅಯೋಪಧಂ ತತಃ ಸಿ ಸ್ತಿಯಾಂ 
ಬೀಪ್‌ `ಸ್ಯಾತ್‌। ತಟೀ। ವೃಷಲೀ ಕಠೇ। ಬಹ್ವೃಚೀ। ಜಾತೇಃ ಕಿಮ್‌? ಮುಂಡಾ। ಅಸ್ತ್ರೀ 

ಷಯಾತ್‌ ಕಿ0) ಬಲಾಕಾ। ಅಯೋಪರಾತ್‌ ಕಿಮ್‌? ಕ್ಷತ್ರಿಯಾ। 

ವಾ. ಯೋಪಧ ಪ್ರತಿಷೇಧೇ ಈಯ್ಯಗಿವಯ ಮುಕಯೋಮನುವ್ಯಮತಾ ನಾಂ 
ಅಪ್ರತಿಷೇಧಃ। ಹಯೀ। ಗವಯೀ। ಮುಕಯೇ। “ಹಲಸ್ತದ್ಧಿತಸ್ಯ ” ಇತಿ ಯಲೋಪ 
ಮನುಷೀ। 


ವಾ॥ಂ2. ಮತ್ತಸ್ಯ ಜ್ಯಾಮ್‌। 
ಯಲೋಪಃ। ಮತ್ತೀ। 
ಪ. ಛೇ-ಜಾತೇಃ ಅಸ್ತ್ರೀವಿಷ ಯಾತ್‌, ಅಯೋಪಧಾತ್‌। 


ಅ.ವೃ -“ಅನ್ಯತೋ "ಜೀಷ್‌ ಷ್‌” ಎಂಬ ಸೂತ್ರದಿಂದ "ಜೀಷ್‌' ಎಂಬ ಪದವು 
ಅನುವೃತ್ತವಾಗಿದೆ. “ ಪಾತಿಪದಿಕಾತ್‌, ಸ್ತಿಯಾಮ್‌, ಪ್ರತ್ಯಯಃ ಮತ್ತು ಪರಶ್ಚ ಮತ್ತು 
ಅತಃ ಮೊದಲಾದವುಗಳು ಅಧಿಕಾರಸೊ ತ್ರಗಳಾಗಿವೆ. 

ಅರ್ಥ-ಯಾವ ಶಬ್ದವು ನಿತ್ಯ ಸ್ತೀಲಿಜ್ಞವಾಗಿ ಇಲ್ಲದಿದ್ದು, ಮತ್ತು “ಯ್‌ ಕಾರವನ್ನು 
ಉಪಧೆಯಾಗಿ ಉಳ್ಳದ್ದಾಗಿರುವುದೆಲ್ಬವೋ ಅಂತಹ ಜಾತಿವಾಚಿಕ ಪ್ರಾತಿಪದಿಕದ. 
ನಂತರ, ಸ್ತ್ರೀತ್ವ ವಿವಕ್ಷೆಯಲ್ಲಿ “ಜೀಷ' ಬರುತ್ತದೆ. 

(ಇದಕ್ಕೂ ಸಕಲ ಹೇಳಿದ ಸ್ವಾಜ್ನ ಶಬ್ದದಂತೆ) ಜಾತಿ ಶಬ್ದವೂ ಪಾರಿಭಾಷಿಕ 
ವಾಗಿದೆ. ಇದನ್ನು ಕುರಿತು ಕೆಳಗೆ ಒಂದು ಕಾರಿಕೆಯು ಹೀಗೆ ಇದೆ. ಇದಕ್ಕೆ ನಾಲ್ಕು 
ಲಕ್ಷಣಗಳನ್ನು ಹೇಳಲಾಗಿದೆ. 

ಆಕೃತಿಗ್ರಹಣಾಹಾತಿಃ, ಅಜ್ಲಾನಾ೦ ನ ಚ ಸರ್ವಭಾಕ್‌। 

ಸಕೃತ್‌-ಆಖ್ಯಾತ ನಿರ್ಗ್ರಾಹ್ಯಾ ಗೋತ್ರಂ ಚ ಚರಣ್ಯಸ್ಪಹ॥ 

1. ಆಕೃತಿ ಗ್ರಹಣಾಜಾತಿಃ-ಆಕೃತಿಯಿ೦ದ ಗುರುತಿಸಲ್ಪಡುವಂಥಾದ್ದು 


ಸ್ತ್ರೀ ಪ್ರತ್ಯಯಾಃ 1481 


ಜಾತಿಯಾಗಿರುತ್ತದೆ. 

2.ಲಿಜ್ಸಾನಾಂ ನ ಚ ಸರ್ವಭಾಕ್‌, ಸಕೃತ್‌-ಆಖ್ಯಾ ತನಿಗ್ರಾಹ್ಯಾ। ಒಮ್ಮೆ 
ಹೇಳಿದ್ದರಿಂದಲೇ ವ್ಯಕ್ತ್ಯ೦ತರವನ್ನು ಗ್ರಹಿಸದೇ ಆ ವ್ಯಕ್ತಿಯು ಗಹಿಸಲಡುತ್ತದೋ, 
ಅದಕ್ಕೂ ಜಾತಿ ಎಂದು. ಹೆಸರು. 'ಮತ್ತು ಒಂದು ವ್ಯಕ್ತಿಯನ್ನು ಹೇಳುವಾಗ ಬೇರೆ 
ವ್ಯಕ್ತಿಗಳನ್ನು ಗ್ರಹಿಸಿದರೆ ಅದಕ್ಕೂ ಜಾತಿ ಎಂದು ಹೆಸರು. ಆದರೆ ಅದು ಮೂರು 
ಲಿಂಗಗಳಲ್ಲಿಯೂ ಹೇಳಲ್ಲಡಬಾರದು. 

3.ಗೋತ್ರಂ-ಗೋತ್ರ ಅಥವಾ ಅಪತ್ಯ ಪ್ರತ್ಯಯಾಂತ ಪ್ರಾತಿಪದಿಕವೂ ಒಂದು 
ಜಾತಿ ಯಾಗಿದೆ. ಹಾಗೆಯೇ- 

4.ಚರಣೈಃ ಸಃ-ಚರಣವಾಚೀ (ವೇದಶಾಖೆಯನ್ನು ಅಧ್ಯಯನ ಮಾಡುವವನ 
ಹೆಸರು) ಪ ಪಾಕಿಪದಿಕವೂ ಒಂದು ಜಾತಿಯೇ ಆಗಿದೆ. 

ಈ ನಾಲ್ಕು ಲಕ್ಷಣಗಳಿಗೆ ಉದಾಹರಣೆಗಳು ಕ್ರಮವಾಗಿ (ಅ) ತಟೀ, ಸೂಕರೀ, 
(ಆ) ವೃಷಲೀ (ಇ) ಔಪಗವೀ (ಈ) ಕಠೀ, ಬಹ್ವೃಚೀ। 

ಉದಾ-1. ತಟೀ -(ನದಿಯ ದಡ)-ತಟವೂ ಒಂದು ಜಾತಿಯಾಗಿದೆ. 
ಚ ೈತಿಗ್ರಹಣಾ ಜಾತಿಃ) ತಟ ಶಬ್ದದಮೇಲೆ ಸ್ತ್ರೀತ್ವ ವಿವಕ್ಷೆಯಲ್ಲಿ, ಪ್ರಕೃತ ಸೂತ್ರದಿಂದ 

ಷ್‌(ಈ) ಬಂದು ತಟೀ ಎಂದು ರೂಪವಾಗಿದೆ. 

ಉದಾ-2. ವೃಷಲೀ (ಶೂದ್ರಜಾತಿಯ ಸ್ತೀ)-ಇದೂ ಸಹ ಜಾತಿವಾಚಕವಾಗಿದೆ. 
ಹಿಂದಿನಂತೆ ವೃಷಲ ಶಬ್ದದ ಮೇಲೆ ಸ್ತೀತ್ವ ವಿವಕ್ಷೆಯಲ್ಲಿ ಪ್ರಕೃತ ಸೂತ್ರದಿಂದ ಜೀಷ್‌(ಈ) 
ಬಂದು ವೃಷಲೀ ಎಂದು ರೂಪವಾಗಿದೆ. 

ಉದಾ-3. ಔಪಗವೀ(ಉಪಗೂವಿನ ಸ್ತೀ ಸಂತಾನ)-ಅಪತ್ಯ ಪ್ರತ್ಯಯಾಂತ 
ಔಪಗವದ ನಂತರ ಸ್ತ್ರೀತ್ವ ವಿವಕ್ಷೆಯಲ್ಲಿ ಪ ಪ್ರಕೈತ ಸೂತ್ರದಿಂದ ಜೇಷ್‌ (ಈ) ಬಂದು, 
ಔಪಗವೀ ಎಂದು ಹೌಪವಾಗಿದೆ. 

ಉದಾ-4ಅ. ಕಠೀ (ಕಠ ಎಂಬ ಖುಷಿಯಿಂದ ಹೆಳಲ್ಪಟ್ಟ ವೇದ ಶಾಖೆಯನ್ನು 
ಅಧ್ಯಯನ ಮಾಡುವ ಬ್ರಾಹ್ಮಣ ಜಾತಿಯ ಸ್ತ್ರೀ) ಕಠ ಶಬ ದಮೇಲೆ ಸ್ತ್ರೀತ್ವ ವಿವಕ್ಷೆಯಲ್ಲಿ 
ಪ್ರಕೃತ ಸೂತ್ರದಿಂದ ಜೀಷ್‌ (ಈ) ಬಂದು, ಕಠೀ ಎಂದು ರೂಪವಾಗಿದೆ. 

ಉದಾ-4ಬ. ಬಹ್ವ ಜೇ(ಹಲವು ಯಕ್‌ ಗಳನ್ನು ಅಧ್ಯಯನ ಮಾಡುವ ಬ್ರಾಹ್ಮಣ 
ಜಾತಿಯ ಸೀ)-ಬಹ್ಪೈ ಣೆ ಶಬ್ದದಮೇಲೆ ಸ್ಪೀತ್ಸ ವಿವಕ್ಷೆಯಲ್ಲಿ ಪ್ರಕೃತ ಸೂತ್ರದಿಂದ 
ಜೀಷ್‌(ಈ)* ಬಂದು “ಬಿಶ್ವ ಜೀ ಎಂದು ರಿಪವಾಗಿದೆ. 

ವೇದಕಾಲದಲ್ಲಿ ಸ್ತ್ರೀಯರಿಗೆ ವೇದಾಧ್ಯಯನ ಹಾಗೂ ಮೌಂಜೀ ಬಂಧನದ 
ಪದ್ಧತಿ ಇತ್ತು. 

ಪುರಾಕಲ್ಪೇ ತು ನಾರೀಣಾಂ ಮೌಂಜೀಬಂಧನಮಿಷ್ಯತೇ। 

ಅಧ್ಯಾಪನಂಚ ವೇದಾನಾಂ ಸಾವಿತ್ರೀ ವಚನಂ ತಥಾ॥ ಇತಿ "ಯಮಃ' 


1482 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಜಾತೆಃ ಕಿಮ್‌? ಮುಂಡಾ -(ಕೇಶಮುಂಡನ ಮಾಡಿಕೊಂಡ ಸ್ತೀ) ಇದು 
ಜಾತಿವಾಚಕ ಶಬ್ದವಲ್ಲ. ಪ್ರಕೃತ ಸೂತ್ರದಲ್ಲಿ ಜಾತಿ ಎಂದು ಹೇಳದಿದ್ದರೆ, 
ಜಾತಿವಾಚಕವಲ್ಲದ ಮುಂಡ ಶಬ್ದ! ದೀ ಜೀಷ್‌(ಈ) ಬಂದು ಮುಂಡೀ ಎಂದು 
ಅನಿಷ್ಟ ರೂಪವಾಗಬೇಕಾಗಿತ್ತು. ಜಾತಿವಾಚಕವಲ್ಲದ್ದರಿಂದ ಟಾಪ್‌(ಆ) ಬಂದು ಮುಂಡಾ 
ಎಂದು ರೂಪವಾಗಿದೆ. 


ಅಸ್ಪೀ ವಿಷಯಾತ್‌ ಕಿಮ್‌?-ಬಲಾಕಾ(ಬೆಳ್ಳಕ್ಕಿ)-ನಿತ್ಯ ಸ್ತಿ ಸ್ಮೀಲಿಜ್ಲ ಶಬ್ದವಾದ ಬಲಾಕಾ 
ಶಬ್ದದ ಮೇಲೂ ಜೇಷ್‌(ಈ) ಬಂದು ಬಲಾಕೀ ಎಂದು ರೂಪವಾಗಬೇಕಾಗಿತ್ತು. 
"ಅಸೀ ವಿಷಯಾತ್‌' ಎಂದು ಹೇಳಿದ್ದರಿಂದ ಜೀಷ್‌(ಈ) ಬಾರದೇ ಬಲಾಕಾ ಎಂದು 
ರೂಪವಾಗಿದೆ. 

ಅಯೋಪಧಾತ್‌ ಕಿಮ್‌? ಕ್ಷತ್ರಿಯಾ-(ಕ್ಷತ್ರಿಯ ಸ್ತೀ)-"ಯ್‌' ಉಪಧೆಯಾಗಿಲ್ಲದ 
ಎಂದು ಹೇಳಿರುವುದರಿಂದ "ಯ್‌' ಕಾರವನ್ನು ಉಪಧೆಯಾಗಿಯುಳ್ಳ ಕ್ಷತ್ರಿಯ 
ಶಬ್ದದಮೇಲೆ ಜೀಷ್‌(ಈ) ಬಾರದೇ ಕ್ಷತ್ರಿಯಾ ಎಂದು ರೂಪವಾಗಿದೆ. 


ವಾ॥॥. ಯೋಪಧ ಪ್ರತಿಷೇಧೇ ಹಯ-ಗವಯ-ಮುಕಯ-ಮನುಷ್ಯ-ಮತ್ಸ್ಯಾನಾಂ 
ಅಪ್ರತಿಷೇಧಃ॥ ಹಯೀ। ಗವಯೀ। ಮುಕಯೀ। “ಹಲಸ್ತದ್ಧಿತಸ್ಯ (1249)” ಇತಿ ಯ 
ಲೋಪಃ ಮನುಷೀ! 

"ಯ್‌' ಕಾರವನ್ನು ಉಪಧೆಯಾಗಿಯುಳ್ಳ ಶಬಕ್ಕೆ ಜೀಷ್‌(ಈ) ಪ್ರತಿಷೇಧಿಸುವಾಗ, 
ಈ ವಾರ್ತಿಕದಲ್ಲಿನ ಶಬ್ದಗಳಿಗೆ "ಯ್‌'ಕಾರ ಉಪಧೆಯಾಗಿದ್ದರೂ, ಜೀಷ್‌(ಈ) 
ಬರುವದನ್ನು ಪ್ರತಿಷೇಧಿಸ ಬಾರದು. ಅಂದರೆ ಜೀಷ್‌(ಈ) ಬಂದೇ ಬರುತ್ತದೆ ಎಂದು 
ಅರ್ಥ. 

ಉದಾ-1 ಹಯೀ (ಹೆಣ್ಣು ಕುದುರೆ)-2. ಗವಯೀ (ಕಪ್ಪು ಹಸು). 3. ಮುಕಯೀ 
(ಗಂಡು ಕತ್ತೆ ಮತ್ತು ಹೆಣ್ಣುಕುದುರೆ ಸಂಬಂಧದಿಂದ ಹುಟ್ಟಿದ ಪ್ರಾಣ). ಈ ಮೂರು 
ಶಬ್ದ ಗಳು ಕ್ರಮವಾಗಿ ಹಯ, ಗವಯ, ಮುಕಯ ಎಂದಿರುತ್ತವೆ. ಸ್ತ್ರೀತ್ವ ವಿವಕ್ಷೆಯಲ್ಲಿ, 
“ಯೋಪಧ ಪ್ರತಿಷೇಧೇ ಹಯ-ಗವಯ-ಮುಕಯ-ಮನುಷ್ಯ-ಮತ್ತ್ಯಾನಾಂ 
ಅಪ್ರತಿಷೇಧಳ” ಎಂಬ ವಾರ್ತಿಕದಿಂದ ಜೇಷ್‌(ಈ) ಬಂದು ಹಯೀ, ಗವಯೀ, 
ಮುಕಯೀ ಎಂದಾಗುತ್ತವೆ. ವಿಭಕ್ತಿಕಾರ್ಯ ಮಾಡಿದಮೇಲೆ "ಸ್‌' ಕಾರ ಲೋಪವಾಗಿ 
ಹಯೀ, ಗವಯೀ, ಮುಕಯೀ ಎಂದೇ ರೂಪಗಳು ಉಳಿಯುತ್ತವೆ. 

ಉದಾ-2.-ಮನುಷೀ(ಮನುಷ್ಯ ಜಾತಿಯ ಸ್ತೀ)-ಮನುಷ್ಯ ಶಬ್ದದಲ್ಲಿ “ಯ್‌ 
ಕಾರ ಉಪಧೆಯಾಗಿರೋಣದ್ದರಿಂದ ಪ್ರಕೃತ ಸ ಸೂತ್ತೆದಲ್ಲಿ "ಅಯೋಪಧಾತ್‌' ಎಂದು 
ನಿಷೇಧಮಾಡಲಾಗಿತ್ತು. ಆದರೆ ಪ್ರಕೃತ ವಾರ್ತಿಕದಿಂದ ಜೇಷ್‌(ಈ) ಬಂದು 
ಮನುಷ್ಯ ಈ ಎಂದಿರುತ್ತದೆ. “ಯಸ್ಕೆ ತಿ ಚ” ಎಂಬುದರಿಂದ “ಅ” ಕಾರಕ್ಕೆ ಲೋಪ 
ಬಂದು ಮನುಷ್ಯ ಈ ಎಂದಿರುತ್ತದೆ. “ಹಲಸ್ತದ್ಧಿತಸ್ಯ” ಎಂಬುದರಿಂದ "ಯ್‌" ಕಾರಕ್ಕೆ 
ಲೋಪ ಬಂದು ಮುನುಷೀ ಎಂದು ರೂಪವಾಗುತ್ತದೆ. ವಿಭಕ್ತಿಕಾರ್ಯ ಮಾಡಿದಮೇಲೆ 
“ಸ್‌' ಕಾರ ಲೋಪವಾಗಿ ಮನುಷೀ ಎಂದೇ ರೂಪ ಉಳಿಯುತ್ತದೆ. 


ಸ್ತ್ರೀ ಪ್ರತ್ಯಯಾಃ 1483 


ವು 


ವಾ॥2. ಮತ್ನಸ್ಕ ಜ್ಯಾಮ್‌! ಯಲೋಪಃ। ಮತ್ತೀ। 


ಈ ವಾರ್ತಿಕವು ಲೋಪ ಪ್ರಕರಣದ “ಸೂರ್ಯತಿಷ್ಯ್ಕಾ ್ಯಗಸ್ತ್ಯಮತ್ಸ್ಯಾನಾಂ ಯ 
ಉಪಧಾಯಾಃ” ಎಂಬ ಸೂತ್ರದಲ್ಲಿ ಪಠಿಸಲಾಗಿದೆ. ಜೀಷ್‌ (ಈ ಪ್ರತ್ಯ ಯದ ಪರದಲ್ಲಿ 
ಇದ್ದಾಗಲೇ ಮತ್ಸ್ಯ ಶಬ್ದದ ಉಪೆದೆಯಾಗಿರುವ "ಯ್‌' ಕಾರಕ್ಕೆ ಲೋಪ ಬರುತ್ತದೆ. 
ಈ ವಾರ್ತಿಕವು ನಿಯಮವಾಗಿ ಈ ರೂಪವು ಸಿದ್ಧಿಸುತ್ತದೆ ಎಂದು ಹೇಳುವದಕ್ಕಾಗಿ 
ಬಂದಿದೆ. ಯಾಕೆಂದರೆ “ಯೋಪಧ ಪ್ರತಿಷೇಧೇ ಹಯ-ಗವಯ-ಮುಕಯ-ಮನುಷ್ಯ- 
ಮತ್ಸ್ಯಾನಾಂ ಅಪ್ರತಿಷೇಧಃ” ಎಂಬ ವಾರ್ತಿಕದಿಂದ ಜೇಷ್‌(ಈ) ಬಂದೇ ಬರುತ್ತದೆ. 
ಹಾಗಾದರೆ ಈ ಎರಡನೇ ವಾರ್ತಿಕವನ್ನು ಏಕೆ ಹೇಳಬೇಕು? ಎಂದರೆ "ಸಿದ್ದೇ ಸ 
ಆರಭ್ಯಮಾಣೋ ವಿಧಿಃ ನಿಯಮಾಯ- ಭವತಿ'. ಮತ್ಸ್ಯ ಶಬ್ದದಮೇಲೆ 
ಕಾರಲೋಪವಾಗಬೇಕಾದರೆ, ಅದು ಕೇವಲ ಜೇ ಗೆ ಪರದಲ್ಲಿದ್ದಾಗ ಮಾತ್ರ. 
ಬೇರೆಯವುಗಳಿಗೆ ಪರದಲ್ಲಿದ್ದಾಗ ಅಲ್ಲ. ಇದರಿಂದ ಮತ್ನ ತ್ಸ್ಯಸ್ಯ ಇದಂ ಮಾತ್ಸ್ಯಂ 
ಎಂದಾಗಿ, “ಹಲಸ್ತದ್ಧಿತಸ್ಯ” "ಎಂಬುದರಿಂದ "ಯ್‌' ಕಾರದ ಲೋಪವಾಗದೇ ಮಾತ್ರ 'o 
ಎಂದೇ ಉಳಿದಿರುತ್ತದೆ. 

ಉದಾ-ಮತ್ತೀ(ಹೆಣ್ಣು ಮೀನು)-ಮತ್ಸ ಶಬ್ದದಮೇಲೆ "ಯ್‌' ಕಾರವು 
ಉಪಧೆಯಾಗಿ ಇರುವುದರಿಂದ ಮತ್ತು ಪ್ರಕೃತ ಸೂತ್ರದಲ್ಲಿ "ಅಯೋಪಧಾತ್‌' ಎಂದು 
ಇರುವುದರಿಂದ ನಿಷೇಧವು ಬರುತ್ತಿತ್ತು. ಆದರೆ ಪ್ರಕೃತ ವಾರ್ತಿಕದಿಂದಲೂ ಮತ್ತು 
“ಮತ್ತಸ್ಯ ಜ್ಯಾಮ್‌” ಎಂಬ ವಾರ್ತಿಕದಿಂದಲೂ ಮತ್ತ್ಯ4ಈ ಎಂದಿರುವಾಗ “ಯಸ್ಯೇತಿ 
ಚ” ಎಂಬ ಸೂತ್ರದಿಂದ “ಅ” ಕಾರಕ್ಕೆ ಲೋಪವಾಗಿ “ಹಲಸ್ತದ್ಧಿತಸ್ಯ” ಎಂಬುದರಿಂದ 
"ಯ್‌' ಕಾರಕ್ಕೆ ಲೋಪ ಬಂದು ಮತ್ತ್ಸ್‌-ಈ-ಮತ್ತೀ ಎಂದು ರೂಪವಾಗುತ್ತದೆ. 
ವಿಭಕ್ತಿಕಾರ್ಯ ಮಾಡಿದಮೇಲೆ "ಸ್‌' ಕಾರ ಲೋಪವಾಗಿ ಮತ್ತೀ ಎಂದೇ ರೂಪ 
ಉಳಿಯುತ್ತದೆ. 

(ಜೇಷ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1272.-ಇತೋ ಮನುಷ್ಯಜಾತೇಃ(4.1.65) 

ವೃತ್ತಿ-ಜೀಷ್‌। ದಾಕ್ಷೀ। 

ಪ. ಛೇ-ಇತಃ, ಮನುಷ್ಯಜಾತೇಃ 

ಅ.ವ್ಯ:-“ಅನ್ಯತೋ ಜೇಷ್‌” ಎಂಬ ಸೂತ್ರದಿಂದ “ಜೀಷ್‌' ಎಂಬ ಪದವು 
ಅನುವೃ ತವಾಗಿದೆ. ಪ್ರಾತಿಪದಿಕಾತ್‌, ಸ್ತ್ರಿಯಾಮ್‌, ಪ್ರತ್ಯಯಃ ಮತ್ತು ಪರಶ್ವ 
ಮೊದಲಾದವುಗಳು ಅಧಿಕಾರಸೂ ತ್ರಗಳಾಗೆವೆ. 

ಅರ್ಥ-ಮನುಷ್ಯ ಜಾತಿವಾಚಕವಾದ ಹ್ರಸ್ವ "ಇ'ಕಾರಾನ್ತ ಪ್ರಾತಿಪದಿಕದ ನಂತರ 
ಸ್ತ್ರೀತ್ವ ವಿವಕ್ಷೆಯಲ್ಲಿ “ಜೇಷ್‌' ಪ್ರತ್ಯಯವು ಬರುತದೆ. 

ಉದಾ-ದಾಕ್ಷೀ (ದಕ್ಷನ ಮಗಳು)-ದಕ್ಷಸ್ಯ ಅಪತ್ಯಂ ಸ್ತೀ ಎಂದು ವಿಗ್ರಹ. ದಕ್ಷ 
ಶಬ್ದದಮೇಲೆ ತದ್ಧಿತಾರ್ಥದಲ್ಲಿ “ಅತ ಇರ್‌” ಎಂಬ ಸೊತ್ತದಿಂದ "ಇಜ್‌(ಇ) 


1484 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಪ್ರತ್ಯಯ ಬಂದು ದಾಕ್ಷಿ ಎಂದು ರೂಪವಾಗುತ್ತದೆ. ಇದರಮೇಲೆ ಸ್ತ್ರೀತ್ವ ವಿವಕ್ಷೆಯಲ್ಲಿ 

ಪ್ರಕೃತ ಸೂತ್ರದಿಂದ ಜೀಷ್‌(ಈ) ಬಂದು “ಯಸ್ಯೇತಿಚ” ಎಂಬುದರಿಂದ "ಯ್‌' 

ಕಾರಕ್ಕೆ ಲೋಪಬಂದು ದಾಕ್ಹ್‌- ಈ-ದಾಕ್ಷೀ ಎಂದು ರೂಪವಾಗುತ್ತದೆ. ವಿಭಕ್ತಿಕಾರ್ಯ 

ಮಾಡಿದಮೇಲೆ "ಸ್‌' ಕಾರ ಲೋಪವಾಗಿ ದಾಕ್ಷೀ ಎಂದೇ ರೂಪ ಉಳಿಯುತ್ತದೆ. 
(ಊರ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1273. -ಊಹುತಃ (4.166) 

ವೃತ್ತಿ -ಉದನ್ನಾತ್‌ ಅಯೋಪಧಾತ್‌ ಮನುಷ್ಯಜಾತಿವಾಚಿನಃ ಸ್ತಿಯಾಂ ಊಜ್‌ 
ಸ್ಯಾತ್‌। ಕುರೂಃ। ಅಯೋಪಧಾತ್‌ ಕಿಮ್‌? ಅಧ್ವರ್ಯುಃ (ಬ್ರಾಹ್ಮಣೇ) 

ಪ. ಛೇ-ಊಜ್‌, ಉತಃ। 

ಅ.ವೃ -“ಇತೋ ಮನುಷ್ಯಜಾತೇಃ” ಎಂಬ ಸೂತ್ರದಿಂದ "ಮನುಷ್ಯಜಾತೇಃ' 
ಎಂಬ ಪದವೂ ಹಾಗೆಯೇ “ಜಾತೇರಸ್ತೀವಿಷಯಾದಯೋಪಧಾತ್‌(4.163)”ಎಂಬ 
ಸೂತ್ರದಿಂದ "ಅಯೋಪಧಾತ್‌' ಎಂಬ ಪದವೂ ಅನುವೃತ್ತವಾಗುತ್ತವೆ. ಪ್ರಾತಿಪದಿಕಾತ್‌, 
ಸ್ತಿಯಾಮ್‌, ಪ್ರತ್ಯಯಃ ಮತ್ತು ಪರಶ್ವ ಮೊದಲಾದವುಗಳು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ-ಯಾವ ಶಬ್ದದ ಉಪಧೆಯಲ್ಲಿ "“ಅ'ಕಾರವಿರುವುದಿಲ್ಲವೋ, ಅಂತಹ 
ಮನುಷ್ಯವಾಚೀ ಉದನ್ತ ಪ್ರಾತಿಪದಿಕದಮೇಲೆ ಸ್ತ್ರೀತ್ವ ವಿವಕ್ಷೆಯಲ್ಲಿ "ಊಜ್‌'(ಊ) 
ಪ್ರತ್ಯಯವು ಬರುತ್ತದೆ. 

"ಪ್ರಾತಿಪದಿಕಗ್ರಹಣೇ ಲಿಜ್ಗವಿಶಿಷ್ಟಸ್ಯಾಪಿ ಗ್ರಹಣಮ್‌' ಎಂಬುದು ಪರಿಭಾಷೆ. 
ಪ್ರಾತಿಪದಿಕವನ್ನು ಗ್ರಹಿಸುವಾಗ, ಲಿಜ್ಜವಿಶಿಷ್ಟ ಪ್ರಾತಿಪದಿಕವೂ ಗೃಹೀವಾಗುತ್ತದೆ. 
“ಪ್ರಾತಿಪದಿಕತ್ವಾತ್‌ ಸ್ವಾದ್ಯುತ್ಪತ್ತೀ' ಅದುದರಿಂದ ಸ್ತೀಲಿಜ್ಲದಿ೦ದ ಕೂಡಿದ್ದಾಗಿದ್ದಮೇಲೂ, 
ಪ್ರಾತಿಪದಿಕತ್ವಕ್ಕೆ ಯಾವ ಚುತಿಯೂ ಉಂಟಾಗಿವುದಿಲ್ಲ. ಅಂದರೆ ಎಭಕ್ತಿಕಾರ್ಯವು 
ಆಗುತ್ತದೆ. ಇದರಿಂದ ಕುರೂ ಮೊದಲಾದ ಪ್ರಯೋಗದಲ್ಲಿ ಜ್ಯನ್ತ ವಾಗದಿದ್ದರೂ ಈ 
ಪರಿಭಾಷೆಯ ಸಹಾಯದಿಂದ, ಸ್ವಾದಿ ಪ್ರತ್ಯಯಗಳು ಸೇರಿಸಲ್ಪಡುತ್ತವೆ. 

ಉದಾ-1. ಕುರೂಃ (ಕುರುವಿನ ಹೆಣ್ಣು ಸಂತಾನ)-ಕುರು ಶಬ್ದದಮೇಲೆ 
ಅಪತ್ಕಾರ್ಥದಲ್ಲಿ, “ಕುರುನಾದಿಭ್ಯೋ ಣ್ಯಃ” ಎ೦ಬ ಸೂತ್ರದಿಂದ ಣ್ಯ-ಪ್ರತ್ಯಯ ಬಂದು 
“ಸ್ತಿಯಾಮವನ್ತಿ ಕುನ್ತಿ ಕುರುಭ್ಯಶ್ನ” ಎಂಬ ಸೂತ್ರದಿಂದ ಅದಕ್ಕೆ ಲೋಪ ಬಂದು, 
ಕುರು ಎಂದೇ ಉಳಿಯುತ್ತದೆ. ಸ್ವೀತ್ವ ವಿವಕ್ಷೆಯಲ್ಲಿ "ಉ' ವರ್ಣಾನ್ತವಾಗಿರುವುದರಿಂದ 
ಪ್ರಕೃತ ಸೂತ್ರದಿಂದ "ಊಜ್‌'(ಊ) ಬಂದು ಕುರು.ಊ ಎಂದಾಗುತ್ತದೆ. ಆಮೇಲೆ 
ಸವರ್ಣದೀರ್ಪ ಸಂಧಿಯಿಂದ ಕುರೂ ಎಂದಾಗುತ್ತದೆ. ಇದಕ್ಕೆ ವಿಭಕ್ತಿಕಾರ್ಯವಾದ 
ಮೇಲೆ ರುತ್ವ-ವಿಸರ್ಗಗಳಿಂದ ಕುರೂಃ ಎಂದು ರೂಪವಾಗುತ್ತದೆ. 

ಅಯೋಪಧಾತ್‌ ಕಿಮ್‌? ಅದ್ವರ್ಯುಃ ಬ್ರಾಹ್ಮಣೀ(ಅದ್ವರ್ಯುವಾದ ಬ್ರಾಹ್ಮಣ 
ಸ್ತೀ)-ಈ ಸೂತ್ರದಲ್ಲಿ "ಅಯೋಪಧಾತ್‌' ಎಂದು ಹೇಳದಿದ್ದರೆ, "ಯೋಪಧ'” ಮತ್ತು 
ಅಯೋಪಧಗಳಾಗಿರುವ ಎರಡುತರಹದ ಶಬ್ದಗಳಮೇಲೂ "ಊಜ್‌(ಊ) ಬರುವ 


ಸ್ತ್ರೀ ಪ್ರತ್ಯಯಾಃ 1485 


ಪ್ರಸಂಗವಿರುತ್ತಿತ್ತು. ಇದರಿಂದ "ಯ್‌' ಕಾರ ಉಪಧೆಯಾಗಿರುವ ಅಧ್ವರ್ಯು 
ಶಬ್ದದಮೇಲೂ '`ಸೊಜ್‌(ಊ) ಬಂದು, ಅಧ್ವರ್ಯೂಃ ಎಂಬ ಅನಿಷ್ಟರೂಪವು 
ಬರುತ್ತಿತ್ತು. "ಅಯೋಪಧಾತ್‌' ಎಂದು ಹೇಳಿದ್ದರಿಂದ ಅಧ್ವರ್ಯು ಶಬ್ಧಕ್ಕೆ ಜೀಷ್‌(ಈ) 
ಬರುವುದಿಲ್ಲ. ಹಾಗೆಯೇ ಪ್ರಕೃತ ಸೂತ್ರದಿಂದ ಊಜ್‌(ಊ) ಪ್ರತ್ಯಯವೂ ಬರುವುದಿಲ್ಲ. 
ಹೀಗಾಗಿ ಅಧ್ವರ್ಯುಃ ಎಂದು "ಉ' ಕಾರಾನ್ತ ಸ್ತ್ರೀಲಿಜ್ಗ ಶಬ್ದವಾಗಿಯೇ ಉಳಿಯುತ್ತದೆ. 
(ಊಹ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ -1274. -ಪಣ"್ಲೋಶ್ಚ। (4.1.68) 

ವೃತ್ತಿ-ಪಜ್ಗೂಃ। 

ವಾರ್ತಿಕ-ಶ್ವಶುರಸ್ಯ-ಉಕಾರ-ಅಕಾರ ಲೋಪಶ್ಚ ಶ್ವಶ್ರೂಃ। 

ಪ. ಛೇ-ಪಜ್ಗೋಃ, ಚ। 

ಅ.ವೃ-“ಊಹಜುತಃ (4.1.66)” ಎಂಬ ಸೂತ್ರದಿಂದ "ಊಜ್‌' ಎಂಬ ಶಬ್ದವು 
ಅನುವೃ ತ್ರವಾಗುತ್ತದೆ. ಪ್ರಾತಿಪದಿಕಾತ್‌, ಸ್ತಿಯಾಮ್‌, ಪ್ರತ್ಯಯಃ ಮತ್ತು ಪರಶ್ಚ 
ಮೊದಲಾದವುಗಳು ಅಧಿಕಾರಸೂ ತ್ರಗಳಾಗಿದೆ. 

ಅರ್ಥ-"ಪಜ್ಗು' ಎಂಬ ಪ್ರಾತಿಪದಿಕದನಂತರ ಸ್ತ್ರೀತ್ವ ವಿವಕ್ಷೆಯಲ್ಲಿ "ಊಜ್‌' 

ಪ್ರತ್ಯಯವು ಬರುತ್ತದೆ. ಈ ಪಜ್ಗು ಶಬ್ದವು ಗುಜಿವಾಚಕವಾಗಿದೆ' ಹೊರತು 
ರೂ ಅದುದರಿಂದ “ಊಜುತಃ (4.1.66)” ಎಂಬ ಸೂತ್ರದಿಂದ 
"ಊಜ್‌(ಊ)' ಬರುವುದಿಲ್ಲ. 

ಉದಾ-ಪಜ್ಗೂಃ (ಕುಂಟ ಸ್ವೀ)-ಪಜ್ಗು ಎಂಬ "ಉ' ಕಾರಾಂತ ಪ್ರಾತಿಪದಿಕದಮೇಲೆ 
ಸ್ತ್ರೀತ್ವ ವಿವಕ್ಷೆಯಲ್ಲಿ ಪ್ರಕೃತ ಸೂತ್ರದಿಂದ "ಊಜ್‌(ಊ)' 

ಪ್ರತ್ಯಯವು ಬ೦ದು, ಪಜ್ಗು-ಊಂಪಜ್ಗೂ ಎಂದು ರೂಪವಾಗುತ್ತದೆ. ವಿಭಕ್ತಿ 
ಕಾರ್ಯ ಮಾಡಿದಮೇಲೆ ರುತ್ವ-ವಿಸರ್ಗಗಳಿಂದ ಪಜ್ಞೂಃ ಎಂದು ರೂಪವಾಗುತ್ತದೆ. 

ವಾರ್ತಿಕ- ಶೃಶುರಸ್ಯ-ಉಕಾರ-ಅಕಾರ ಲೋಪಶ್ಚ-ಇದು ವಾರ್ತಿಕ, ಶ್ವಶುರ 
ಶಬ್ದದಮೇಲೆ ಸೀತ್ರ ವಿವಕ್ಷೆಯಲ್ಲಿ, "ಊಜ್‌(ಊ) ಪ್ರತ್ಯಯ ಬರುತ್ತದೆ. ಆದರೆ ಆ 
ಶಬ್ಧದಲ್ಲಿರುವ "ಮು" ನಲ್ಲಿರುವ “ಉ' ಕಾರ ಮತ್ತು ರೇಫದಲ್ಲಿರುವ ಆ” ಕಾರಗಳು 
ಲೋಪವಾಗುತ್ತವೆ. 

ಉದಾ-ಶ್ವಶ್ರೂಃ (ಅತ್ತೆ-ಹೆಣ್ಣು ಕೊಟ್ಟ ಮಾವನ ಹೆಂಡತಿ)-ಶ್ವಶುರಸ್ಯ ಸ್ತ್ರೀ ಎಂದು 
ವಿಗ್ರಹ ಶ್ವಶುರ ಶಬ್ದದಮೇಲೆ ಸ್ವೀತ್ವ ವಿವಕ್ಷೆಯಲ್ಲಿ ಪ್ರಕೃತ ವಾರ್ತಿಕದಿಂದ, "ಗೂಜ್‌(ಊ) 
ಪ್ರತ್ಯಯ ಬರುತ್ತದೆ. ಆದರೆ ಆ ಶಬ್ದದಲ್ಲಿರುವ "ಶು' ನಲ್ಲಿರುವ "ಉ' ಕಾರ ಮತ್ತು 
ರೇಫದಲ್ಲಿರುವ "ಅ' ಕಾರಗಳು ಲೋಪವಾಗಿ ಶ್ವಶ್‌--ರ್‌- ಊಶ್ವಶ್ರೂ ಎಂದು ಪ್ರಾತಿಪದಿಕ 


ವಾಗುತ್ತದೆ. "ಪ್ರಾತಿಪದಿಕಗ್ರಹಣೇ ಲಿಜ್ಲವಿಶಿಷ್ಟಸ ಸ್ಯಾಪಿ ಗ್ರಹಣಮ್‌' ಎಂಬ ಪರಿಭಾಷೆಯಿಂದ 
ವಿಭಕ್ತಿ “ಕಾರ್ಯ ಮಾಡಿದಮೇಲೆ ತ್ಯ ವಿಸರ್ಗಗಳಿಂದ ಶ್ವಶ್ರೂಃ ರೂಪವಾಗುತ್ತದೆ. 


1486 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


(ಊರ್ಣ್‌್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ-1275.-ಊರೂತ್ತರಪದಾದೌಪಮ್ಯೇ (4.1.69) 

ವೃತ್ತಿ-ಉಪಮಾನವಾಚಿ ಪೂರ್ವಪದಂ ಊರೂತ್ತರಪದಂ ಯತ್‌ ಪ್ರಾತಿಪದಿಕಂ 
ತಸ್ಮಾತ್‌ "ಊಜ್‌' ಸ್ಯಾತ್‌! ಕರಭೋರೂಃ 

ಪ. ಛೇ-ಊರೂತ್ತರಪದಾತ್‌, ಔಪಮ್ಯೇ। 

ಅ.ವೃ -“ಊಜುತಃ (4.1.66)” ಎಂಬ ಸೂತ್ರದಿಂದ "ಊಜ್‌' ಎಂಬ ಶಬ್ದವು 
ಅನುವೃತ್ತವಾಗುತ್ತದೆ. ಪ್ರಾತಿಪದಿಕಾತ್‌, ಸ್ತಿಯಾಮ್‌, ಪ್ರತ್ಯಯಃ ಮತ್ತು ಪರಶ್ಚ 
ಮೊದಲಾದವುಗಳು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ-ಯಾವ ಒಂದು ಶಬ್ದದ ಪೂರ್ವಪದವು ಉಪಮಾನವಾಚಿಯಾಗಿದ್ದು, 
ಹಾಗೆಯೇ "ಊರೂ'ಎಂಬ ಪದವು ಉತ್ತರಪದವಾಗಿರುತ್ತದೆಯೋ ಆ ಪದದನಂತರ 
ಸ್ತ್ರೀತ್ವ ವಿವಕ್ಷೆಯಲ್ಲಿ "ಊಜ್‌' ಪ್ರತ್ಯಯವು ಬರುತ್ತದೆ. 

ಉದಾ-ಕರಭೋರೂಃ-(ಕರಭ ಎಂದರೆ ಮಣಿಕಟ್ಟಿನಿಂದಾರಂಭಿಸಿ ಕಿರುಬೆರಳಿನ 
ತುದಿಯವರೆಗೆ ಇರುವ ಭಾಗ-ಎರಡು ಕರಭಗಳಂತೆ ಎರಡು ತೊಡೆಗಳುಳ್ಳ ಸ್ತ್ರೀ) 
“ಕರಭೌ ಇವ ಊರೂ ಯಸ್ಯಾ ಸಾ' ಎಂದು ವಿಗ್ರಹ. ಕರಭೋರು ರೂಪವಿದ್ದ್‌ಗ, 
ಪ್ರಕೃತ ಸೂತ್ರದಿಂದ "ಊಜ್‌(ಊ)' ಬಂದು, ಕರಭೋರು.ಊ ಎಂದಿದ್ದಾಗ, 
ಸವರ್ಣದೀರ್ಥವಾಗಿ ಕರಭೋರೂ ಎಂದಾಗುತ್ತದೆ. ಆಮೇಲೆ ವಿಭಕ್ತಿ ಕಾರ್ಯ 
ಮಾಡಿದಮೇಲೆ ರುತ್ವ-ವಿಸರ್ಗಗಳಿಂದ ಕರಭೋರೂಃ ಎಂದು ರೂಪವಾಗುತ್ತದೆ. 

(ಊರ ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 

ಸೂತ್ರ -1276.-ಸಂಹಿತ-ಶಫ-ಲಕ್ಷಣ-ವಾಮಾದೇಶ್ವ। (4.1.60) 

ವೃತ್ತಿ-ಅನೌಪಮ್ಯಾರ್ಥಂ ಸೂತ್ರಂ। ಸಂಹಿತೋರೂಃ ಶಫೋರೂಃ ಲಕ್ಷಣೋರೂಃ। 
ವಾಮೋರೂಃ। 

ಪ. ಛೇ-ಸಂಹಿತ-ಶಫ-ಲಕ್ಷಣ-ವಾಮಾದೇಃ, ಚ 

ಅ.ವೃ-“ಊರೂತ್ತರಪದಾದೌಪಮ್ಯೇ 4.1.69)” ಎಂಬ ಸೂತ್ರದಿಂದ 
"ಊರೂತ್ತರಪದಾತ್‌' ಮತ್ತು “ಊಜುತಃ (4.1.66)” ಎ೦ಬ ಸೂತ್ರದಿಂದ "ಊಜ್‌' 
ಎಂಬ ಶಬ್ದವು ಅನುವೃ ತ್ರವಾಗುತ್ತವೆ. ಪ್ರಾತಿಪದಿಕಾತ್‌, ಸ್ತ್ರಿಯಾಮ್‌, ಪ್ರತ್ಯಯಃ ಮತ್ತು 
ಪರಶ್ವ ಇವು ಅಧಿಕಾರಸೂ ತ್ರಗಳಾಗಿವೆ. 

ತಸ ಶಫ, ಲಕ್ಷಣ, ವಾಮ ಮೊದಲಾದ ಶಬ್ದಗಳನ್ನು ಆದಿಯಲ್ಲಿ 
ಉಳ್ಳ, ಮತ್ತು "ಊರು' ಪದವನ್ನು ಉತ್ತರಪದವಾಗಿಯುಳ್ಳ ಶಬ್ದಗಳಿಗೆ ಸ್ವೀತ್ವ ವಿವಕ್ಷೆಯಲ್ಲಿ 
“"ಊಜ*' ಪ್ರತ್ಯಯವು ಬರುತ್ತದೆ. ಸಂಹಿತ ಮೊದಲಾದ ಈ ಶಬ್ದಗಳು 
ಉಪಮಾನವಾಚಕವಾಗಿ ಇಲ್ಲದಿದ್ದಾಗ, ಪೂರ್ವ ಸೂತ್ರವು ಪ್ರವರ್ತಿಸದೇ ಇರುವುದರಿಂದ, 
ಪ್ರಕೃತ ಸೂತ್ರದಿಂದ "ಊಜ್‌' ಪ್ರ ಪ್ರತ್ಯಯವು ವಿಧಿಸಲಾಗಿದೆ. 


ಸ್ತೀ ಪ್ರತ್ಯಯಾಃ 1487 


ಉದಾ- 1. ಸಂಹಿತೋರೂಃ (ಜೋಡಿಸಿದ ತೊಡೆಗಳುಳ್ಳವಳು)-ಇಲ್ಲಿ 
ಉಪಮಾನವಿಲ್ಲ. ಸಂಹಿತೋರು ಶಬ್ದದಮೇಲೆ ಸ್ತ್ರೀತ್ವ ವಿವಕ್ಷೆಯಲ್ಲಿ ಪ್ರಕೃತ ಸೂತ್ರದಿಂದ 
"ಊಜ೯(ಊ)]' ಪ್ರತ್ಯಯವು ಬರುತ್ತದೆ. ಸಂಹಿತೋರು-ಊ-ಸಂಹಿತೋರೂ 
ಎಂದಿರುತ್ತದೆ. ಸವರ್ಣ ದೀಘವಾಗಿ ವಿಭಕ್ತಿಕಾರ್ಯ ಮಾಡಿದಮೇಲೆ ರುತ್ವ- 
ವಿಸರ್ಗಗಳಿಂದ ಸಂಹಿತೋರೂಃ ಎಂದು ರೂಪವಾಗುತ್ತದೆ. 

ಉದಾ-2. ಶಫೋರೂಃ (ಗೊರಸುಗಳಂತೆ ಕೂಡಿಕೊಂಡಿರುವ ತೊಡೆಗಳುಳ್ಳವಳು)- 
ಶಫೌ ಇವ ಸಂಕ್ಷಿಷ್ಟ್‌ ಊರೂ ಯಸ್ಯಾಃ ಸಾ' ಎಂದು ವಿಗ್ರಹ ಇಲ್ಲಿ ಶಫ ಶಬ್ದವು 
ಉಪಮಾನವಾಚಕವಲ್ಲ, ಆದರೆ ಸಂಶ್ಲಿಷ್ಟ್‌ ಎಂಬುದು ಉಪಮಾನವಾಚಕವಾಗಿದೆ. 
ಆದ್ದರಿಂದ ಪ್ರಕೃತ ಸೂತ್ರದಿಂದ "ಊಜ*(ಊ)' ಪ್ರತ್ಯವು ಬಂದು 
ಶಫೋರು-ಊಜ್‌(ಊ)'»ಶಫೋರೂ ಎಂದಾಗಿ, ವಿಭಕ್ತಿಕಾರ್ಯ ಮಾಡಿದಮೇಲೆ 
ರುತ್ವ-ವಿಸರ್ಗಗಳಿಂದ ಶಫೋರೂಃ ಎಂದು ರೂಪವಾಗುತ್ತದೆ. 

3. ಲಕ್ಷಣೋರೂಃ (ಶುಭಲಕ್ಷಣಗಳುಳ್ಳ ತೊಡೆಯುಳ್ಳವಳು)-"ಲಕ್ಷಣೌ ಊರೂ 
ಯಸ್ಯಾಃ ಸಾ' ಎಂದು ವಿಗ್ರಹ. ಲಕ್ಷಣ ಶಬ್ದದಮೇಲೆ “ಅರ್ಶ ಆದಿಭ್ಯೋತಚ್‌” 
ಎಂಬ ಸೂತ್ರದಿಂದ "ಅಚ್‌' ಪ್ರತ್ಯಯವನ್ನು ಮಾಡೋಣದ್ದರಿ೦ದ ಒಳ್ಳೇ ಲಕ್ಷಣವುಳ್ಳ 
ಎಂಬ ಅರ್ಥವಮು ಸಿಕ್ಕಿದೆ. ಹಿ೦ದಿನ೦ತೆಂತೆನೀ ಪ್ರಕ್ರಿಂತಿ ನಡೆದು 
ಲಕ್ಷಣೋರು4ಊಜ್‌(ಊ)=-ಲಕ್ಷಣೋರೂ ಎಂದಾಗಿ ವಿಭಕ್ತಿಕಾರ್ಯ ಮಾಡಿದಮೇಲೆ 
ರುತ್ವ-ವಿಸರ್ಗಗಳಿಂದ ಲಕ್ಷಣೋರೂಃ ಎಂದು ರೂಪವಾಗುತ್ತದೆ. 

4. ವಾಮೋರೂಃ (ಸುಂದರವಾದ ತೊಡೆಗಳುಳ್ಳವಳು)-ವಾಮೌ “ಸುಂದರೌ 
ಊರೂ ಯಸ್ಕಾಃ ಸಾ' ಎಂದು ವಿಗ್ರಹ. ಹಿಂದಿನಂತೆಯೇ ಪ್ರಕ್ರಿಯೆ ನಡೆದು 
ವಾಮೋರೂಃ ಎಂದು ರೂಪವಾಗಿದೆ. 

(ಜೇನ್‌ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ -1277. -ಶಾರ್ಣರವಾದ್ಯಷಾಗೋ ಜೇನ್‌। (4.1.73) 

ವ್ಯತ್ತಿ-ಶಾರ್ಗರವಾದೇಃ ಅಇ?ಃ ಯಃ ಅ-ಕಾರಃ ತದನ್ಹಾಚ್ಛ ಜಾತಿವಾಚಿನಃ "ಜೇನ್‌' 
ಸ್ಯಾತ್‌। ಶಾರ್ಜ್ಣರವೀ। ಬೈದೀ। ಬ್ರಾಹ್ಮಣೀ। 

ವಾರ್ತಿಕ-“ನೃನರಿಯೋವನೃದ್ಧಿಶ್ಚ' ನಾರೀ। 

ಪ. ಛೇ-ಶಾಜ್ಲರವಾದ್ಯಇಃ, ಜೀನ್‌। 

ಅ.ವೃ-“ಜಾತೇರಸ್ತ್ಮೀವಿಷಯಾದಯೋಪಧಾತ್‌?(4.1.63)ಎಂಬ ಸೂತ್ರದಿಂದ, 
“ಜಾತೇಃ' ಎಂಬ ಪದವು ಅನುವೃತ್ತವಾಗುತ್ತದೆ. ಹಾಗೆಯೇ ಅತಃ ಪ್ರಾತಿಪದಿಕಾತ್‌, 
ಸ್ತಿಯಾಮ್‌, ಪ್ರತ್ಯಯಃ ಮತ್ತು ಪರಶ್ಚ ಇವು ಅಧಿಕಾರಸೂತ್ರಗಳಾಗಿವೆ. 

ಅರ್ಥ-ಶಾರ್ಜರವಾದಿ ಗಣಪಠಿತ ಶಬ್ದಗಳ ಹಾಗೂ "ಅಇ್‌' ಪ್ರತ್ಯಯಾನ್ತವಾದ 
ಜಾತಿವಾಚಕ ಪ್ರಾತಿಪದಿಕಗಳನ೦ತರ ಸ್ತ್ರೀತ್ವ ವಿವಕ್ಷೆಯಲ್ಲಿ "ಜೇನ್‌(ಈ)' ಪ್ರತ್ಯಯವು 
ಬರುತ್ತದೆ. ಇದು "ನಿತ್‌' ಆಗಿರುವುದರಿಂದ “ಇಸ್ನಿತ್ಯಾದಿರ್ನಿತ್ಯಂ” ಎಂಬ ಸೂತ್ರದಿಂದ 


1488 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 


ಆದ್ಯುದಾತ್ತವಾಗಿರುತ್ತದೆ. ಆದರೆ, “ಜೇಷ್‌(ಈ)' "ಜೇನ್‌(ಈ)” ಬಂದರೆ 
ಅಂತೋದಾತ್ತವಾಗುತ್ತದೆ. 


ಉದಾ-1.ಶಾರ್ಜರವೀ (ಶೃಜ್ಗರುವಿನ ಕನೈ)-ಶೃಜ್ಞರೋಃ ಅಪತ್ಯಂ ಸ್ತ್ರೀ-ಎ೦ದು 
ವಿಗ್ರಹ. ತಸ್ಯಾಪತ್ಯರಿ ಎಂಬುದರಿಂದ “ಅಣ್‌” ಪ್ರತ್ಯಯ ಬಂದು, ಗಣ ಮತ್ತು 
“ಅವ್‌? ಆದೇಶಗಳಾಗಿ ಶಾರ್ಜರವ ಎಂದು ರೂಪ ವಾಗಿದೆ. ಈ ಶಬ್ದದಮೇಲೆ ಸತ್ವ 
ವಿವಕ್ಷೆಯಲ್ಲಿ, “ಜಾತೇರಸ್ಸೀವಿಷ ಷಯಾದಿಯೋಪಧಾತ್‌(4.1.63)” ಎಂಬ ಸೂತ್ರದೆರಿದ 
ಪ್ರಾಪವಾದ “ಜೀಷ್‌(ಈ) ಪ್ರತ್ಯಯವನ್ನು ಬಾಧಿಸಿ, ಪ್ರಕೃತ ಸೂತ್ರದಿಂದ 'ಜೀನ್‌(ಈ)' 
ಪ್ರತ್ಯಯವು ಬಂದು ಶಾರ್ಜ್ಗರವ ಈ (ಜೀನ್‌) ಎಂದಿದ್ದಾಗ, "ಭ್‌' ಸ ಸಂಜ್ಞದ ಅಂತ್ಯ 
“ಅ' "ಕಾರಕ್ಕೆ “ಯಸೆ ್ಯೇ ತಿ ಚೆ” ಎ೦ಬ ಸೂತ್ರದಿಂದ ಲೋಪ ಬಂದು ಶಾರ್ಜರವ್‌4ಈ 
ಎಶಾರ್ಜರವೀ ಎಂದಾಗಿ, ವಿಭಕ್ತಿಕಾರ್ಯ ಮಾಡಿದಮೇಲೆ “ಹಲ್ಪಾ ್ಯದಿಭ್ಯೋ 
ದೀರ್ಫಾತ್‌ ಸುತಿಸ್ಯಪೃಕ್ಷಂ ಹಲ್‌” ಎಂಬ ಸೂತ್ರದಿಂದ “ಸ್‌' ಕಾರಲೋಪವಾಗಿ 
ಶಾರ್ಜರವೀ ಎಂದೇ ಉಳಿಯುತ್ತದೆ. 


2. ಬೈದೀ (ಬೈದ-ಯಷಿಯ ಕನೈ)-"ಬಿದಸ್ಯಾಪತ್ಯಂ ಸ್ತ್ರೀ' ಎ೦ದು ವಿಗ್ರಹ. ಬಿದ 
ಶಬ್ದದ ತರ “ತದ್ದಿತಾರ್ಥದಲ್ಲಿ “ತಸ್ಯಾ ಪತ್ಕಂ' ಎಕೆಬ ಅಧಿಕಾರದ ಕೆಳಗೆ 
“ಅನೃಷ್ಠಾನಂತರ್ಯೇ “ಬಿದಾದಿಭ್ಯೋಂಇ್‌್‌ ಎಂಬ ಸೂತ್ರದಿಂದ "ಅಇ್‌್‌(ಅ)' 


ಪ್ರತ್ಯವು ಬಂದಮೇಲೆ, ಆದಿವೃದ್ಧಿ ಬಂದು ಬೈದ ಎಂದಾಗುತ್ತದೆ. ಸ್ತೀತ್ವ ವಿವಕ್ಷೆಯಲ್ಲಿ 
“ಜಾತೇರಸಿ ೀವಿಷಯಾದಯೋಪಧಾತ್‌(4.1.63)”ಎಂಬ ಸೂತ್ರದಿಂದ ಜೀಷ್‌(ಈ) 
ಪ್ರಾಪ್ತವಾದಕೆ, ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಚೀನ್‌(ಈ)' ಪ್ರತ್ಯಯವು 
ಬಂದು ಬೈದ ಈ ಎಂದಿದ್ದಾಗ “ಯಸ್ಯೇತಿ ಚ” ಎಂಬ ಸೂತ್ರದಿಂದ ಅಂತ್ಯ "ಅ” 
ಕಾರಕ್ಕೆ ಲೋಪ ಬಂದು ಬೈದ್‌--ಈ-ಬೈದೀ ಎಂದಾಗುತ್ತದೆ. ವಿಭಕ್ತಿಕಾರ್ಯ 
ಮಾಡಿದಮೇಲೆ “ಹಲ್ವಾ ಕದಿಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ತಂ ಹಲ್‌” ಎಂಬ 
ಸೂತ್ರದಿಂದ "ಸ್‌' ಕಾರಲೋಪವಾಗಿ ಬೈದೀ ಎಂದೇ ಉಳಿಯುತ್ತದೆ. 

3. ಬ್ರಾಹ್ಮಣೀ (ಬ್ರಾಹ್ಮಣನ ಪತ್ನಿ ಅಥವಾ ಕನೈ)-ಬ್ರಾಹ್ಮಣಸ್ಯ ಸ್ತ್ರೀ' ಎಂದು 
ವಿಗ್ರಹ. ಬ್ರಾಹ್ಮಣ ಶಬ್ಧದ. ಮೇಲೆ ಸ್ತ್ರೀತ್ವ ವಿವಕ್ಷಿಂರುಲ್ಲಿ 
“ಜಾತೇರಸಿ ವಿಷಯಾದಿಯೋಪಧಾತ್‌(4.1.63)”ಎಂಬ ಸೂತ್ರದಿಂದ ಜೇಷ್‌(ಈ) 
ಪ್ರಾಪ್ತವಾದಕೆ, ಅದನ್ನು ಬಾಧಿಸಿ ಪ್ರಕೃತ ಸೂತ್ರದಿಂದ "ಜೀನ್‌(ಈ)' ಪ್ರತ್ಯಯವು 
ಬಂದು ಬ್ರಾಹ್ಮಣ--ಈ ಎಂದಿದ್ದಾಗ, "ಯಸ್ಯೇತಿ ಚ” ಎಂಬ ಸೂತ್ರದಿಂದ ಅಂತ್ಯ "ಅ' 
ಕಾರಕ್ಕೆ ಲೋಪ ಬಂದು ಬ್ರಾಹ್ಮಣ್‌--ಈ-ಬ್ರಾಹ್ಮಣೇ ಎಂದಾಗುತ್ತದೆ. ವಿಭಕ್ತಿಕಾರ್ಯ 
ಮಾಡಿದಮೇಲೆ “ಹಲ್ವಾ ದಿಭ್ಯೋ ದೀರ್ಫಾತ್‌ ಸುತಿಸ್ಯಪೃಕ್ಷಂ ಹಲ್‌” ಎಂಬ 
ಸೂತ್ರದಿಂದ "ಸ್‌' ಕಾರಲೋಪವಾಗಿ ಬ್ರಾಹ್ಮಣೀ ಎಂದೇ ಉಳಿಯುತ್ತದೆ. 

ವಾರ್ತಿಕ-"ನೃನರಿಯೋವಣ್ಯ ದ್ಧಿಶ್ಚ?ಿ ನಾರೀ। 


"ನೃ' ಮತ್ತು ನರ ಈ ಎರಡು ಜಾತಂ ಶಬ್ದಗಳಮೇಲೂ ಸ್ತ್ರೀತ್ವ ವಿವಕ್ಷೆಯಲ್ಲಿ 
ಪ್ರಕೃತ" ವಾರ್ತಿಕದಿಂದ “ಜೀನ್‌(ಈ)' ಪ್ರತ್ಯಯವೂ ಮತ್ತು ವೃದ್ಧಿಯೆ ಬರುತ್ತದೆ. ನಃ 


ಸ್ತ್ರೀ ಪ್ರತ್ಯಯಾಃ 1489 


ಶಬ್ದವು "ಯ' ಕಾರಾಂತವಾಗಿರುವುದರಿಂದ “ಜನ್ನೇಭ್ಯೋ ಜೀಪ್‌” ಎಂಬ ಸೂತ್ರದಿಂದ 
“ಜೀಪ್‌(ಈ)' ಬರಬೇಕಾಗಿತ್ತು. ಮತ್ತು "ನರ' ಶಬ್ದದಮೇಲೆ ಜಾತಿ ಲಕ್ಷಣವಾದ 
ಜೀಷ್‌(ಈ) ಬರಬೇಕಾಗಿತ್ತು. ಇವುಗಳನ್ನು ಬಾಧಿಸಿ ಪ್ರಕೃತ ವಾರ್ತಿಕದಿಂದ “ಜೇನ್‌(ಈ)' 
ಬರುತ್ತದೆ. 

ಉದಾ-ಅ. ನಾರೀ(ನಾರಿ)-"ನೃ' ಶಬ್ದದನಂತರ ಸ್ತ್ರೀತ್ವ ವಿವಕ್ಷೆಯಲ್ಲಿ, “ಜೀನ್‌(ಈ)' 
ಪ್ರತ್ಯಯ ಬಂದು, ನೃ.-ಈ ಎಂದಿದ್ದಾಗ, "ಯ' ಕಾರಕ್ಕೆ ವೃದ್ಧಿ(ಆರ್‌) ಬಂದು ನಾರ್‌--ಈ 
ಇನಾರೀ ಎಂದು ರೂಪವಾಗುತ್ತದೆ. ವಿಭಕ್ತಿಕಾರ್ಯ ಮಾಡಿದಮೇಲೆ “ಹಲ್ವಾ ದಿಭ್ಯೋ 
ದೀರ್ಫಾತ್‌ ಸುತಿಸ್ಕಪೃಕ್ಷಂ ಹಲ್‌” ಸೂತ್ರದಿಂದ "ಸ್‌' ಕಾರ ಲೋಪವಾಗಿ ನಾರೀ 
ಎಂದೇ ಉಳಿಯುತ್ತದೆ. ಉದಾ-ಆ. ನಾರೀ (ನಾರೀ)-ನರ ಶಬ್ದದನಂತರ ಸ್ತೀತ್ವ 
ವಿವಕ್ಷೆಯಲ್ಲಿ "ಜೀನ್‌(ಈ)' ಪ್ರತ್ಯಯವು ಬರುತ್ತದೆ. ನರ--ಈ ಎಂದಿದ್ದಾಗ, "ಯಸ್ಯೇತಿ 
ಚ” ಎಂಬ ಸೂತ್ರದಿಂದ ಅಂತ್ಯ "ಅ' ಕಾರಕ್ಕೆ ಲೋಪ ಬಂದು, ನರ್‌--ಈ ಎಂದಿದ್ದಾಗ, 
ಆದಿವೃದ್ಧಿ ಬಂದು ನಾರ್‌-ಈ-ನಾರೀ ಎಂದು ರೂಪವಾಗುತ್ತದೆ. ವಿಭಕ್ತಿಕಾರ್ಯ 
ಮಾಡಿದಮೇಲೆ “ಹಲ್ವಾ ದಿಭಬ್ಯೋ ದೀರ್ಫ್ಪಾತ್‌ ಸುತಿಸ ಪೃತ್ತಂ ಹಲ್‌” ಎಂಬ 
ಸೂತ್ರದಿಂದ "ಸ್‌' ಕಾರಲೋಪವಾಗಿ, ನಾರೀ ಎಂದೇ ಉಳಿಯುತ್ತದೆ. 


(ತಿ ಪ್ರತ್ಯಯವನ್ನು ವಿಧಿಸುವ ಸೂತ್ರ) 
ಸೂತ್ರ-1278.-ಯೂನಸ್ತಿಃ (4.1.77) 
ವೃತ್ತಿ-ಯುವನ್‌-ಶಬ್ದಾತ್‌ ಸ್ತಿಯಾಂ ತಿಃ ಪ್ರತ್ಯಯಃ ಸ್ಯಾತ್‌। ಯುವತಿಃ 
ಇತಿ ಸ್ತ್ರೀ ಪ್ರತ್ಯಯ (೮೦.)ಪ್ರಕರಣಮ್‌। 
ಶಾಸ್ತ್ರಾಸ್ತರೇ ಪ್ರವಿಷ್ಣಾನಾಮ್‌ ಬಾಲಾನಾ೦ ಚೋಪಕಾರಿಕಾ। 
ಕೃತಾ. ವರದರಾಜೇನ ಲಘುಸಿದ್ಧಾನ್ತಕೌಮುದೀ॥ 
ಇತಿ ಶ್ರೀ ವರದರಾಜ ಕೃತಾ ಲಘುಸಿದ್ಧಾನ್ತಕೌಮುದೀ ಸಮಾಪ್ರಾ। 
ಪ. ಛೇ-ಯೂನಃ, ತಿಃ॥ 
ಅ.ವೃ-ಸ್ವಿಯಾಮ್‌,ತದ್ಧಿತಾ&, ಪ್ರತ್ಯಯಃ ಮತ್ತು ಪರಶ್ಚ ಇವು ಅಧಿಕಾರಸೂತ್ರಗಳಾಗಿವೆ. 
ಅರ್ಥ-"ಯುವನ್‌' ಶಬ್ದದ ನಂತರ ಸ್ತ್ರೀತ್ವ ವಿವಕ್ಷೆಯಲ್ಲಿ “ತ್ರಿ? ಪ್ರತ್ಯಯವು ಬರುತ್ತದೆ. 
ಉದಾ-ಯುವತಿಃ (ಯುವತಿ)- ಯ್‌ ಶಬ್ದದಮೇಲೆ ಸ್ತ್ರೀತ್ವ ವಿವಕ್ಷೆಯಲ್ಲಿ 
"ತಿ' ಪ್ರತ್ಯಯ ಸೇರಿ ಮವ ಎಂದಾಗುತ್ತದೆ. “ಸ್ವಾದಿಷ್ಟಸರ್ಷೆನಾಮಸ್ಥಾನೇ” 
ಎಂಬ ಸೂತ್ರದಿಂದ ತಿ' ಪ್ರತ್ಯಯವು ಪರದಲ್ಲಿದ್ದಾಗ, "ಯುವನ್‌' ಶಬ್ದಕ್ಕೆ ಪದ 
ಸಂಜೆ ಬಂದು “ನ ಲೋಪ ಪ್ರಾತಿಪದಾನ್ಹಸ್ಯ” ಸೂತ್ರದಿಂದ “ನ್‌' ಕಾರಾಕ್ಕೆ ಲೋಪ 
ಬಂದು ಯುವತಿ ಎಂದಾಗುತ್ತದೆ. ವಿಭಕ್ತಿ ಕಾರ್ಯ, ಮಾಡಿದಮೇಲೆ ರುತ್ವ- 
ವಿಸರ್ಗಗಳಿಂದ ಯುವತಿಃ ಎಂದು ರೂಪವಾಗುತ್ತದೆ. 


॥ ಸ್ತೀ ಪ್ರತ್ಯಯ ಪ್ರಕರಣವು (6೦) ಮುಗಿಯಿತು 


1490 ಲಘುಸಿದ್ಧಾಂತ ಕೌಮುದೀ-ಉತ್ತರಾರ್ಧ 
ಬೇರೆ ಶಾಸ್ತ್ರಗಳಲ್ಲಿ ಪ್ರವೇಶ ಹೊಂದಿದ ಬಾಲಕರಿಗೆ ಉಪಕಾರಕವಾದ 
ಲಘುಸಿದ್ದಾನ್ತಕೌಮುದೀ ಎಂಬ ಈ ಗಂಥವು ವರದರಾಜರಿಂದ ರಚಿತವಾಗಿದೆ. 


॥ ಶ್ರೀ ವರದರಾಜ ರಚಿತ ಲಘುಸಿದ್ಧಾನ್ತಕೌಮುದೀ ಗ್ರಂಥವು ಮತ್ತು 
ಅದರ ತುಲಸೀ” ಕನ್ನಡಾನುವಾದ ಸಮಾಪ್ತವಾಯಿತು ॥ 


ಪಲಶಿಷ್ಠಮ್‌ 


|, ಸಮರ್ಥಃ ಪದವಿದಿಃ ಎಂಬ ಸೂತ್ರದಲ್ಲಿ ಪದಸಂಬಂಧೀ ಯೋ ವಿದಿಃ 
ಸಃ ಸಮರ್ಥಾಶ್ರಿತೋ ಭ್ಯೋಧ್ಯಃ 

ಅರ್ಥ:- ಪದಗಳಿಗೆ ಸಂಬಂಧಿಸಿದ ಸಮಾಸಾದಿ ಕಾರ್ಯಗಳು ಸಾಮರ್ಥ್ಯವುಳ್ಳ 
ಪದಗಳಿಗೆ ಬರುತ್ತದೆ ಎಂದು ಹೇಳಲಾಗಿದೆ. ಇಲ್ಲಿ ಸೂತ್ರದಲ್ಲಿರುವ ಸಮರ್ಥಃ ಎನ್ನುವ 
ಪದಕ್ಕೆ ಲಕ್ಷಣಾವ್ಯಾಪಾರದಿಂದ ಸಮರ್ಥಾಶ್ರಿತೋ ಎಂದು ಅರ್ಥವನ್ನು ಮಾಡಬೇಕು. 
(ಇದರ ಅರ್ಥವು ಸಾಮರ್ಥ್ಯವುಳ್ಳ ಎಂದು.) ಬೇರೆ ಬೇರೆ ಅರ್ಥಗಳನ್ನು ಕೊಡುವ 
ಬೇರೆ ಬೇರೆ ಪದಗಳಿಂದ ವಿವಕ್ಷಿತವಾದ ಒಂದು ಅರ್ಥವನ್ನು ಪಡೆಯುವದಕ್ಕಾಗಿ 
ಒ೦ದು ಪದವನ್ನಾಗಿ ಮಾಡಿ ಒಂದು ಅರ್ಥವನ್ನು ಕೊಡುವಂತೆ ಒಟ್ಟುಗೂಡಿಸುವುದಕ್ಕೆ 
ಸಮಾಸವೆಂದು ಕರೆಯುತ್ತಾರೆ. 

ಹೀಗೆ ಪದಗಳು ಪರಸ್ಪರ ಒಟ್ಟುಗೂಡಬೇಕಾದರೆ ಪ್ರತಿಯೊಂದೂ ಪದಗಳೂ 
ಒಂದಾಗುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಹಾಗಿದ್ದಾಗ ಮಾತ್ರ ಸಮಾಸವೆಂಬ 
ಕಾರ್ಯವಾಗುತ್ತದೆ. “ಸಾಮರ್ಥ್ಯ” ಎಂಬ ಪದಕ್ಕೆ ಕಾಶಿಕಾದಲ್ಲಿ ಶಕ್ತಃ ಎಂದು ಅರ್ಥವನ್ನು 
ಹೇಳಿದ್ದಾರೆ ಇದರ ವ್ಯಾಖ್ಯಾನವಾದ ನ್ಯಾಸದಲ್ಲಿ ಶಕ್ತಃ ಎನ್ನುವುದಕ್ಕೆ 
ಸ್ವಕಾರ್ಯನೀವರ್ತನಕ್ಷಮಃ ಎಂದು ಹೇಳಿದ್ದಾರೆ. ಸ್ವ ಶಬ್ದ ಅರ್ಥವು ಶಬ್ದವೆಂದು 
ಪರಿಗ್ರಹಿಸಬೇಕು. ಅದರ ಕಾರ್ಯವೆಂದರೆ ಸ್ಟಾರ್ಥವನ್ನು (ತನ್ನವನ್ನು )ಪ್ರತಿಪಾದನೆ 
ಮಾಡುವುದೇ ಆಗಿದೆ. ಇದೇ ಸ್ವ ಕಾರ್ಯ. ಇದನ್ನು ನಿರ್ವಹಿಸಲು ಸಮರ್ಥವಾಗಿ 
ಇರುವುದು ಎಂದರ್ಥ. ಈ ಸಾಮರ್ಥ್ಯವು ಎರಡು ವಿಧವಾಗಿದೆ. ವ್ಯಪೇಕ್ಷಾಭಾವ 
ಸಾಮರ್ಥ್ಯ, ಹಾಗೂ ಏಕಾರ್ಥೀಭಾವ 'ಸಾಮರ್ಥ್ಯವೆಂದು. 


1. ವ್ಯಪೇಕ್ಷಾಭಾವ ಸಾಮರ್ಥ್ಯಮ್‌ ವಿಶಿಷ್ಟಾ ಅಪೇಕ್ಷಾವ್ಯಪೇಕ್ಷಾ:-ಪದಗಳು 
ಅರ್ಥಾನುಸಾರ ವಾಕ್ಯದಲ್ಲಿ ಅನ್ವಯವನ್ನು ಹೊಂದಿ ನಮಗೆ ಬೇಕಾದ ಅರ್ಥವನ್ನು 
ಕೊಡುವ ಸಾಮರ್ಥ್ಯವೇ ವ್ಯಪೇಕ್ಷಾಭಾವ ಸಾಮರ್ಥ್ಯ. 

2. ಏಕಾರ್ಥೀಭಾವ ಸಾಮರ್ಥ್ಯಮ್‌ :- ಅನೇಕ ಪದಗಳು ತಮ್ಮ ತಮ್ಮ ಪ್ರತ್ಯೇಕ 
ಅರ್ಥಗಳನ್ನು ಬಿಟ್ಟು ಒಂದು ಪದವಾಗಿ ಒಂದು ಅರ್ಥವನ್ನು ಕೊಡುವಂತೆ 
ಮಾಡುವುದೇ ೬... ಸಾಮರ್ಥ್ಯ. 

||, ಪ್ರಸಜ್ಯ ಪ್ರತಷೇಧ:- ಪ್ರಸಜ್ಯ ಪ್ರತಷೇಧೋ*ಯಮ್‌ ಕ್ರಿಯಯಾ ಸಹ 
ಯತ್ರ ನಣ್‌. 1 ಕ್ರಿಯಾಪದದ ಜೊತೆಗೆ ಅನ್ವಯ ಮಾಡಿದರೆ 
ಅದನ್ನು "ಪ್ರಸಜ್ಯಪತ್ರಿಷೇಧ' ಎಂದು ಕರೆಯುತ್ತಾರೆ. 

ಉದಾ:- ಶ್ರಾದ್ಧಂನ ಭುಜ್ಜ್ವೇ ಇತಿ ಅಶ್ರಾದ್ಧಭೋಜೀ (ಶ್ರಾದ್ಧದ ಭೋಜನವನ್ನು 

ಮಾಡುವುದಿಲ್ಲ ಎಂದರ್ಥ) 

ಇಲ್ಲಿ ನ (ನಇಗ)ಗೆ ಭುಚ್ಚೀ ಎಂಬ ಕ್ರಿಯಾಪದದ ಜೊತೆಗೆ ಅನ್ವಯವಿರುವುದರಿಂದ 


1492 ಲಘುಸಿದ್ಧಾಂತ ಕೌಮುದೀ 


ಇದು ಪ್ರಸಜ್ಯ ಪ್ರತಿಷೇಧಕ್ಕೆ ಉದಾಹರಣೆ. 

ಪರ್ಯುದಾಸ:- ನಣ್‌ಗೆ ಸಮಾಸದಲ್ಲಿ ಉತ್ತರ ಪದದ ಜೊತೆಗೆ ಅನ್ವಯ ಮಾಡಿದರೆ 
ಅದನ್ನು ಪರ್ಯುದಾಸವೆಂದು ಕರೆಯುತ್ತಾರೆ. 

ಉದಾ:- ಘಟಾದನ್ಕೋ ಅಘಟಃ (ಘಟಕ್ಕಿಂತ ಭಿನ್ನವಾದುದು ಎಂದರ್ಥ)-ಇಲ್ಲಿ 
ನಇ್‌ಗೆ ಉತ್ತರ ಪದವಾದ ಘಟದೊಂದಿಗೆ ಅನ್ವಯವಿರುವುದರಿಂದ ಇದು ಪರ್ಯುದಾಸ. 

ಮೊದಲನೆಯ ಅರ್ಥದಲ್ಲಿ ನಣ್‌ಗೆ ಕ್ರಿಯೆಯ ಸಾಪೇಕ್ಷ ಇರುವದರಿಂದ 
“ಅತಚ್ಛಬ್ಬಾತ್‌” ಎಂದರೆ ತಚ್ಚಬ್ದೋ ನಾಸ್ತೀತಿ ಅತಚ್ಛವ್ನಃ ತಸ್ಮಾತ್‌ ಅತಚ್ಛಬ್ದಾತ್‌ 
ಎಂದು ಹೇಳಬೇಕು. ಹೀಗೆ ಹೇಳಿದಾಗ ಇದು ವಾಕ್ಯವೇ ಆಗುತ್ತದೆಯೇ ಹೊರತು 
ಸಮಾಸವಾಗುವುದಿಲ್ಲ. ಇಲ್ಲಿ ನಇ್‌ಗೆ ಕ್ರಿಯೆಯೊಂದಿಗೆ ಅವ್ಯಯವಾಗಿದೆಯೇ ಹೊರತು 
ತಚ್ಛಶ್ಚದೊಂದಿಗೆ ಆಗಿಲ್ಲ. ಯಾಕೆಂದರೆ ಸಾಕಾಂಕ್ಷತ್ವರೂಪ ಸಾಮರ್ಥ್ಯಗಳಿರುವ 
ಪದಗಳಿಗೇನೆ ಸಮಾಸವು ವಿಹಿತವಾಗಿದೆ. ಕ್ರಿಯಾನ್ವಿತವಾದ ನಇ್‌್‌ಗೆ ಉತ್ತರ ಪದವಾದ 
ತಚ್ಛಶ್ಚದ ಆಕಾಂಕ್ಷಾವಿಲ್ಲದಿರುವುದರಿ೦ದ ಸಾಕಾಂಕ್ಷತ್ವರೂಪ ಸಾಮರ್ಥ್ಯವಿಲ್ಲ. ಆದ್ದರಿಂದ 
ಅನ್ವಯವಾಗಿಲ್ಲ. (ನ್‌ ಎಂಬುದು ಅವ್ಯಯ. ಇದು ನಿಷೇಧಾರ್ಥಕವಾಗಿ ನ್‌ 
ಎಂಬ ಸೂತ್ರದಲ್ಲಿಯೂ ಸಹ ಸಮಥವಾದ ನಣ್‌ ಪದವು ಸಾಮರ್ಥ್ಯವುಳ್ಳ 
ಉತ್ತರದಲ್ಲಿರುವ ಸುಬ೦ತ ಪದದೊಡನೆ ಸಮಾಸವನ್ನು ಹೊಂದುತ್ತದೆ.) 


(1) 


(2) 


(3) 


(4) 


ಅಥ ಅಂಗಪಲಿಚಯಃ 


ತತ್ರಾದೌ ಸ್ತ್ರೀಅ೦ಗಾಧಿಕಾರಃ 


ಯಕಾರಾಂತಾ ಮಾತ -ದುಹಿತ ೈ-ಸ್ಟಸೃ-ಯಾತೃ-ನನಾಂದಾರಃ । 
ಯಕಾರಾಂತಾ ಏತೇ ಪಂಚೈವ ಸ್ತೀಲಿಂಗಾಃ | ಸ್ವಸ್ತಾದಿಪಂಚಕಸ್ಕೆ ವ 
ಜೀಬ್‌ನಿಷೇಧೇನ ಕರ್ತ್ರೀತ್ಯಾದೇರ್ಜೇಪ್‌' ಈ-ಕಾರಾಂತತ್ಸಾತ್‌, ತಿಸೃಚತಸ್ರೋಸ್ತು 
ಸ್ತಿಯಾಮಾದೇಶತಯಾ *ಎಧಾನೇಕಪಿ ಪ್ರಕ್ಕ ತ್ಯೋಸ್ತಿಚತುರೋರ್ಜುದರಿ 
ತೆತ್ವಾಭಾವಾತ್‌ ॥ | 

ಅನ್ಯೇಕ್ತಿನ್‌ ಪ್ರತ್ಯಯಾನ್ತಾಃ ತಲ್‌ಪ್ರತ್ಯಯಾಂತಾಶ್ಚ ಶಬ್ದಾಃ ತಥಾ ಆಬಂತಾ 
ಜೀಪ್‌ಜೀಷನ್ತಾ ಊಜನ್ನಾಶ್ವ ಶಬ್ದಾಃ ಸ್ತಿಯಾಮೇವ ಬೋಧ್ಯಾಃ ಯಥಾ- 
ಅವನಿಃ, ಚಮೂಃ, ಕೃತಿಃ, ಭೂತಿಃ, ಬ್ರಾಹ್ಮಣತಾ, ದೇವತಾ, ರಮಾ, ಕುಮಾರೀ, 
ಕುಂಡೋಧ್ಲೀ, ಕುರೂ ಇತ್ಕಾದಯಖಃ॥ 

ಗೋ, ಮಣಿ, ಯಷ್ಟಿ, ಮುಷ್ಟಿ, ಪ ಪಾಟಲಿ, ವಸ್ತಿ, ಶಾಲ್ಮಲಿ, ತ್ರುಟ,ಮಸಿ, ಮರೀಚಿ, 
ಮೃತ್ಯು, ಶೀಧು, ಕರ್ಕ೦ಧು, ಕಿಷ್ಟು, ಕಂಡು, ರೇಣು, ಅಶನಿ, ಭರಣಿ, ಅರಣಿ, 
ಶ್ರೋಣಿ,ಯೋನಿ, ಊರ್ಮಿ, ತಿಥಿ, ಇಷು, ಇಷುಧಿ, ಬಾಹು, ಇತ್ಯಾದಯಃ 
ಶಬ್ದಾಃಪುಂಸಿ ಸ್ತ್ರಿಯಾಂ ಚ ಪ್ರಯುಜ್ಯ ೦ತೇ | ಸುಮನಸ್‌ ಶಬ್ಬೋ 
ದೇವಾರ್ಥವಾಚಷ್ಟೇನ್ನಿತ್ಯ ಪುಲ್ಲಿಂಗಃ, ಪುಷ್ಪಾರ್ಥವಾಚಕಶ್ಚೇತ್ರದಾ ನಪುಂಸಕೇ 
ಸ್ತೀಲಿಂಗೇ ಜೋಭಯತ್ರ 'ಪ್ರಯುಜ್ಯ ತೇ। ದುಂದುಭಿಶಬ್ದೋತಕ್ಷಾಥೇ 
ನ್ರೀಲಿಂಗೋಂನೃತ ಪುಲ್ಲಿಂಗಃ। ಭೂಮಿವಿದ್ಯುತ್‌ ಸರಿತ್‌ ಲತಾ-ವನಿತಾ- 
ಪೆತಾಪರ್ಯಾಯಾಃ ಶಬ್ಬಾಃ ಅಪಿ ಸಿಯಾಮೇವ ಭವಂತಿ । ಅತ್ರಾಪವಾದಾಃ 
ಯಾದೋ ನಪುಂಸಕೇ ದಾರಶಬ ಸೂಹೆಮಾನ್‌ ॥ 


ಶ್ರೀ, ವಿಂಶತಿ, ತ್ರಿಂಶತ್‌, ಚತ್ವಾರಿಂಶತ್‌, ಪಂಚಾಶತ್‌, ಷಷ್ಠೀ,ಸಪ್ಪತಿ, ಆಶೀತಿ, 


ನವತಿ, ಭಾಸ್‌, ಸ್ರುಚ್‌, ಸಚ್‌, ದಿಶ್‌, ಉಷ್ಟಿಹ್‌, ಉಪಾನಹ್‌, ಪ್ರಾವೃಷ್‌, 
ವಿಪ್ರುಷ್‌, ರುಷ್‌, ತೃಷ್‌, ವಿಶ್‌, ತ್ವಿಷ, ದರ್ವಿ, ವಿದಿ, ವೇದಿ, ಖನಿ,ಶನಿ, ಆಶ್ರಿ, 
ವೇಶಿ, ಕೃಷಿ, ಓಷದಿ: ಕಟಿ, ಅಂಗುಲಿ, ನಾಡಿ, ರುಚಿ,ವೀಚಿ, ನಾಲಿ,ಧೂಲಿ, ಕಿಕಿ, 
ಕೇಲಿ, ಛವಿ, ರಾತ್ರಿ, ಶಷ್ಕುಲಿ, ರಾಜಿ, ಕುಟಿ, ವರ್ತಿ, ಭ್ರುಕುಟ, ತ್ರುಟಿ,ವಲಿ, ಪಂಕ್ತಿ, 
ಪ್ರತಿಪದ್‌, ಆಪದ್‌, ವಿಪದ್‌, ಸ೦ಪದ್‌, ಶರದ್‌, ಸಂಸದ್‌, ಪರಿಷದ್‌, ಉಷಸ್‌ 
ಸಂವಿದ್‌, ಕುಧ್‌, ಮುದ್‌, ಸಮಿಧ್‌, ಆಶಿಷ್‌, ಧುರ್‌, ಪುರ್‌,ಗಿರ್‌, ದ್ವಾರ್‌, ಅಪ್‌, 
ತ್ವಚ್‌, ವಾಚ್‌, ಯವಾಗೂ, ನೌ, ಸ್ಟಿಚ್‌, ಸಿಮನ್‌, ಯಾಚ್ಚಾ- ಏತೇ ಶಬ್ದಾಃ, 
ಲಕ್ಷಿ ಆ ಭೂಮಿಗ್ಸಾನಿಪ್ರಭೃ ತಯಃ ಶಈ-ಮಿ-ನಿ ಪ್ರತ್ಯಯಾಂತಾಶ್ಚ ಸ್ತ್ರೀಲಿಂಗಾ 
ಭೋಧ್ಯಾ yl 


ಇತಿ ಸ್ತೀಅಂ೦ಗಾಧಿಕಾರಃ 


1494 ಲಘುಸಿದ್ಧಾಂತ ಕೌಮುದೀ 


ಅಥ ಪುಲ್ಲಂಗಾಧಿಕಾರಃ 

(5) ಘಳಾಬನ್ನಃ, ಘಾಜಂತಶ್ಚ। ಘಡ್‌, ಅಪ್‌, ಫ, ಅಚ್‌, ಇತ್ಯೇತತ್ವತ್ಯಯಾಂತಾಃ 
ಶಬ್ದಾಃ ಪುಲ್ಲಿಂಗಾ ಭವಂತಿ, ಯಥಾ- ಪಾಕಃ, ತ್ಯಾಗಃ ಕರಃ, ಗರಃ। ವಿಸ್ತರಃ, 
ಗೋಚರಃ । ಚಯಃ, ಜಯಃ ಇತ್ಕಾದಯಃ ಏವಮೇವ ನಜಂತಃ॥ ನಜ್‌ 
ಪ್ರತ್ಯಯಾಂತಾಃ ಶಬ್ಬಾಃ ಪುಲ್ಲಿಂಗಾ, ಯಥಾ-ಯಜ್ಞಃ, ಯತ್ನಃ, ವಿಶ್ನಃ, 
ಪ್ರಶ್ನಃ ಇತ್ಯಾದಯಃ । ಯಾಚ್ಚಾಶಬ್ದಸ್ತುಸ್ತಿಯಾಮೇವ ಪ್ರಯುಜ್ಯತೇ। ಕೃಂತೋಘುಸ 
ಕಿಪ್ರತ್ಕ್ಯಯಾಂತಾ ಘುಸಂಜ್ಞಕಾಃ ಶಬ್ದಾಃ ಪುಲ್ಲಿಂಗಾ ಏವ ಭವಂತಿ, ಯಥಾ- 
ಆಧಿಃ, ನಿಧಿ ಉದಧಿರಿತ್ಯಾದಯಃ। ಇಷುಧಿಸ್ತು ಸ್ತಿಯಾಮೇವ ಪ್ರಯುಜ್ಯತೇ॥ 

(6) ದೇವಾಸುರಾತ್ಮಸ್ಪರ್ಗ-ಗಿರಿ-ಸಮುದ್ರ-ನಖ-ಕೇಶ-ದಂತ-ಸ್ತನ-ಭುಜ-ಕಂಠ- 
ಖಡ್ಗ ಶರಪಂಕಾ ಏತತ್ತರ್ಯಾಯಶಬ್ದಾಶ್ಚ ಪುಂಸ್ಕೇವ ಪ್ರಯುಜ್ಯಂತೇ, ಯಥಾ- 
| ಸುರಾಃ ಅಸುರಾಃ, ದೈತ್ಯಾಃ । ಆತ್ಮಾ ಕ್ಷೇತ್ರಜ್ಞಃ | ಸ್ವರ್ಗಃ, ನಾಕಃ। 

ರಃ, ಪರ್ವತಃ । ಸಮುದ್ರೋಂಬ್ಬಿಃ 'ನಖಃ, ಕರರುಹಃ । ಕೇಶಃ, ಶಿರೋರುಹಃ। 
ಕ ದಶನಃ। ಸ್ತನಃ, ಕುಚಃ 1 ಭುಜೋ, ಬಾಹುಃ । ಕಂಠೋ, ಗಲಃ । 
(ಗ್ರೀವಾಶಬ್ದಸ್ತು ಸಿಯಾಮೇವ) ಖಡ್ಗಃ, ಕರವಾಲಃ । ಶರೋ, ಮಾರ್ಗಣಃ। 
ಪಂಕಃ, ಕರ್ದಮ] | ಅತ್ರಾಪವಾದಾಃ-ಶ್ರಿವಿಷ್ಠಪತ್ರಿಭುವನೇ ನಪುಂಸಕೇ, ದ್ಯೌಃ 
ಸ್ತಿಯಾಮ್‌ | ಇಷುಬಾಹೂ ಸ್ತಿಯಾಂ ಚ | ಬಾಣಕಾಂಡೌ ನಪುಂಸಕೇ ಚೆ 

(7) ನಕಾಠಾಂತಾಃ ಸರ್ವೇ ಪುಲ್ಲಿಂಗಾಃ- ಯಥಾ-ರಾಜಾ, ತಕ್ಷಾ, ಯುವಾ 
ಇತ್ಯಾದಯಃ ನ ಚ ಚರ್ಮವರ್ಮಾದಿಷ್ಟಕಿವ್ಯಾಪ್ತೀ, "ಮನ್‌ದ್ವಚ್ಯೋಂಕರ್ತರಿ' 
ಇತಿ ವಚನೇನ ತತ್ರ ನಪುಂಸಕತ್ವಾಭಿಧಾನಾತ್‌ ॥ 

(8) ಕ್ರತು-ಪುರುಷ ಷ-ಕಪೋಲ-ಗುಲ್ಬ-ಮೇಘ-ಶಬ್ದಾಸ್ತತ್ತ್ಪರ್ಯಾಯವಾಚಕಾಶ್ಚ ಪುಂಸಿ 
ಭವಂತಿ | ಯಥಾ- ಕ್ರತುಃ, 'ಅದ್ದರಃ ಪುರುಷೋ, ನರಃ । ಕಪೋಲೋ, 
ಗಂಡಃ, ಗುಲ್ಬಃ, ಪ್ರಪದಃ | ಮೇಘೋ, ನೀರದಃ | ಆತ್ರಾಪವಾದಃ- ಅಭ್ರಂ 
ನಪುಂಸಕಮ್‌ ॥ 

(9) ಉಕಾರಾಂತಾಃ ಶಬ್ದಾಃ ಪುಂಸಿ ಸ್ಯುಃ | ಯಥಾ- ಪ್ರಭುಃ, ಇಕ್ಷುರಿತ್ಯಾದಯಃ। 
ಅತ್ರಾಪವಾದಾಃ-ಹನು-ಕರೇಣು-ಧೇನು-ರಜ್ಜು-ಕುಹು-ಸರಯು-ತನು-ರೇಣು 
ಪ್ರಿಯಂಗುಶಬ್ಬಾಃ ಸ್ತಿಯಾಂ ಭವಂತಿ । ತಥಾಶೃಶ್ರು-ಜಾನು-ವಸು-ಸ್ವಾದ್ವಶ್ರುಜತು- 
ತ್ರಪು-ತಾಲುಶಬ್ದ್‌ ನಪುಂಸಕೇ ಭವಂತಿ । ಅತ್ರ ವಸು ಶಬ್ದೋಧನವಾಚೀ 
ಗೃಹ್ಯತೇ | ಮದ್ಗು-ಮಧು-ಶೀಧು-ಸೀಧು-ಸಾನು-ಕಮಂಡಲುಶಬ್ದಾಃ 
ಪುನ್ನಂಪುಸಕಯೋರ್ಭವಂತಿ ॥ 

(10) “ರು' ಇತ್ಯಂತಾಃ, ತ್ವಂತಾಶ್ಚ ಶಬ್ದಾಃ ಪುಂಸಿ ಸ್ಯುಃ । ಯಥಾ-ಮೇರುಃ, ಗುರು, 
ಸೇತು, ಕೇತುರಿತ್ಯಾದಯಃ | ಅಥಾಪವಾದಾಃ-ದಾರು-ಕಸೇರು-ಜತು-ವಸ್ತು- 
ಮಸ್ತುಶಬ್ಬಾ ನಮಂಸ ಕೇ ಭವಂತಿ । ಸಕ್ಕುಶಬ್ದಃ ಪುನ್ನಪುಂಸ ಸಕಯೋಃ॥ 


ಅಂಗ ಪರಿಚಯಃ 1495 


(11) 


(12) 


(13) 


(14) 


(15) 


(16) 


(11) 


(18) 


ಕೋಪಧೋಕಕಾರಾಂತಃ ಶಬ್ದಃ ಪುಂಸಿ ಸ್ಯಾತ್‌ | ಯಥಾ- ಸ್ತಬಕಃ, ಕಲ್ಕಃ | 
ಅತ್ರಾಪವಾದಾಃ- ಚಿಬುಕಶಾಲೂಕಪ್ರಾತಿಪದಿಕಾಂಶುಕೋಲ್ಕುಕಾನಿ ನಪುಂಸಕೇ। 
ಕಂಟಕಾನೀಕಸರ-ಮೋದಕ-ವಚಕ-ಮಸ ಸ್ವಕ-ಪುಸ್ತಕ-ಕತಟಾನಿಷ್ಯಶುಷ್ಯ- 
ವರ್ಚಸ್ಥ-ಪಿನಾಕ -ಬಾಂಡಕ-ಪಿಂಡಕ-ಕಟಕ ಶಂಡಕ ಪಿಟಕ ತಾಲಕ-ಫಲಕ- 
ಪುಲಕಾನಿ ಚ ಪುನ್ನಪುಂಸಕಯೋಃ ॥ 
ಟೋಪಧೋಕಾರಾಂತಶ್ಚ ಪುಂಸಿ ಸ್ಯಾತ್‌ | ಯಥಾ-ಘಟಃ, ಪಟಃ । 
ಅಥಾಪವಾದಾಃ- ಕಿರೀಟ-ಮುಕುಟ-ಲಲಾಟ-ವಟ-ವೀಟ-ಶೃಂಗಾಟ- 
ಕರಾಟಲೋಷ್ಟಾನಿ ನಪುಂಸಕೇ ಭವಂತಿಕೂಟ-ಕುಟಕ-ಪಟಕ-ವಾಟಕ-ಕರ್ಪಟ- 
ನಟ-ನಿಕಟ-ಕೀಟಕಟಾನಿ ಪುನ್ನಪುಂಸಕಯೋಃ ॥ 
ಣೋಪಧೋಕಾರಾಂತಃ ಪುಂಸಿ ಸ್ಯಾತ್‌ | ಯಥಾ-ಗುಣಃ, ಗಣಃ ಪಾಷಾಣ 
ಅಥಾಪವಾದಾಃ- ಯುಣ-ಲವಣ-ಪರ್ಣ-ತೋರನೋಷ್ಟಾನಿ ನಪುಂಸಕೇ 
ಭವಂತಿ । ಕಾರ್ಷಾಪಣ-ಸ್ವರ್ಣ-ಸುವರ್ಣ-ವ್ರಣ-ಚರಣ-ವೃಷಣ-ವಿಷಾಣ- 
ಚೂರ್ಣ-ತೃಣಾನಿ ಪುನ್ನಪುಂಸಕಯೋರ್ಭವಂತಿ ॥ 
ಥೋಪಧೋಕಾರಾಂತಃ ಪುಲ್ಲಿಂಗೋಯಥಾ- ರಥಃ, ಪಥಃ, ಗ್ರಂಥಃ, ಶ್ರಂಥಃ 
ಅತ್ರಾಪವಾದಾಃ- ಕಾಷ್ಠ-ಪೃಷ್ಠ-ಸಿಕ್ಕೋಕ್ಳಾನಿ ನಪುಂಸಕೇ । ದಿಗರ್ಥಕಾಷ್ಠಾಶಬ್ದಃ 
ಸ್ತಿಯಾಮ್‌ | ತೀರ್ಥಯೂಥಪ್ರೋಥಗಾಥಶಬ್ದಾಃ ಪುನ್ನ ಪುಂಸಕಯೋಃ 
ಗಾಥಾಶಬ್ದಃ ಸ್ತಿಯಾಮ್‌ ॥ 
ಸವದಿ ಭವೇತ್‌ । ಯಥಾ-ಇನಃ, ಫೇನಃ । ಅಪವಾದಾಃ 
-ಜಘನಾಜಿನ-ತುಹಿನ-ಕಾನನ-ವನ-ವೃಜಿನ-ವಿಪಿನ-ವೇತನ-ಶಾಸನ- 
ಸೋಪಾನ-ಮಿಥುನ- -ಶ್ನಶಾನ- ರತ್ನನಿಮ್ನ. “ಚಿಹ್ನಾನಿ ನಪುಂಸಕೇ । ಮಾನ- 
ಯತಾನಾಭಿದಾನ- -ಮಲಿನ-ಪುಲಿನೋದ್ಯಾನ- -ಶಯನಾಸನ-ಸ್ಥಾನ- 
ಚಂದನಾಲಾನ-ಸಮಾನ-ಭವನ-ವಸನ-ಸಂಭಾವನ-ವಿಭಾವನ-ವಿಮಾನಾನಿ 
ಪುನ್ನ ಪುಂಸಕಯೋಃ ॥ 
ಪೋಪಥೊಆಕಾರಾಂತ: ಪುಂಸಿ ಸ್ಯಾತ್‌ । ಯಥಾ-ಯೂಪಃ, ದೀಪಃ, 
ರ್ಪಃ ಅತ್ರಾಪವಾದಾಃ- ಪ ಪಾಪ-ರೂಪೋಡುಪ-ತಲ್ಪ-ಶಿಲ್ಪ-ಪುಷ್ಪ-ಶಷ್ಟ- 
po ಂತರೀಪಾಣಿ ನಪುಂಸಕೇ । ಸೂರ್ಪ-ಕುತಪ-ಕುಣಪ-ದ್ವೀಪ- 
ವಿಟಪಾನಿ ಪುನ್ನಪುಂಸಕಯೋಃ ॥ 
ಭೋಪಧೋಕಾರಾಂತಃ ಪುಲ್ಲಿಂಗಃ ಸ್ಯಾತ್‌ । ಯಥಾ-ಸ್ತಂಭಃ, ಕುಂಭ 
ಇತ್ನಾದಯಃ ॥ ಅಪವಾದಾಃ- ತಲಭಂ ನಪುಂಕಮ್‌ । ಜೃಮೃ್ಛಂ 
ಪುನ್ನಪುಂಸಕಯೋಃ ॥ 
ಮೋಪಧೋತದಂತಃ ಪುಂಸಿ ಸ್ಯಾತ್‌ | ಯಥಾ-ಸೋಮಃ ಭೀಮ ಇತ್ಯಾದಯಃ। 
ಅಪವಾದಾಃ- ರುಕ್ಮ-ಸಿಧ್ಧೇಧ್ಯಗುಲ್ಫಾಧ್ಯಾತ್ಮ-ಕುಂಕುಮಾನಿ ನಪುಂಸಕೇ। ಸಂಗ್ರಾಮ- 


1496 ಲಘುಸಿದ್ಧಾಂತ ಕೌಮುದೀ 


ದಾಡಿಮ-ಕುಸುವಾಶ್ರಮ-ಕ್ಷೇಮ-ಕೌಮ-ಹೋಮೋದ್ದಾಮಾನಿ 
ಪುನ್ನಪುಂಸಕಯೋ ॥ 

(19) ಯೋಪಧೋಇದಂತಃ ಪುಲ್ಲಿಂಗಃ । ಯಥಾ-ಸಮಯಃ, ಹಯಃ । ಅಪವಾದಾಃ- 
ಕಿಸಲಯ-ಹೃದಯೇಇ೦ದ್ರಿಯೋತ್ತರೀಯಾಣಿ ನಪುಂಸಕೇ। ಗೋಮಯ- 
ಕಷಾಯ-ಮಲಯಾನ್ವಯಾವ್ಯಯಾನಿ ಪುನ್ನಪುಂಸಕಯೋಃ ॥ 

(20) ರೋಪಧೋಕಕಾರಾಂತಃ ಪುಂಸಿ ಸ್ಯಾತ್‌ | ಯಥಾ-ಕ್ಷುರ: ಅಂಕುರಃ । 
ಅಪವಾದಾಃ- ದ್ರಾರಾಗ್ರ-ಸ್ಥಾರ-ತಕ್ರ-ವಪ್ರ-ಕ್ಷಿಪ್ರ-ಕ್ಷುದ್ರ-ನಾರ-ತೀರ-ದೂರ- 
ಕೃಚ್ಛ-ರಂದ್ರಾಶ್ರ-ಸ್ವಬ್ರ-ಭೀರ-ಗಭೀರ-ಕ್ರೂರ-ವಿಚಿತ್ರ-ಕೇಯೂರ- 
ಕೇದಾರೋದರಾಜಸ್ರ-ಶರೀರ-ಕಂದರ-ಮಂದಾರ-ಪಂಜರಾಜರ- 
ಜಠರಾಜಿವೈರ-ಚಾಮರ-ಪುಷ್ಕರ-ಗಹ್ಹರ-ಕುಹರ-ಕುಟೀರ-ಕುಲೀರ-ಚತ್ಚರ- 
ಕಾಶ್ಮೀರ-ನೀರಾಂಬರ-ತಂತ್ರ-ಯಂತ್ರ-ಕ್ಷತ್ರ-ಕ್ಷೇತ್ರ-ಮಿತ್ರ-ಕಲತ್ರ-ಚಿತ್ರ-ಮೂತ್ರ- 
ಸೂತ್ರ-ವಕ್ವ-ನೇತ್ರ-ಗೋತ್ರಾಂಗುಲಿತ್ರ-ವಲತ್ರ-ಸಸ್ತ-ಶಾಸ್ತ್ರ-ವಸ್ತ-ಪತ್ರ-ಪಾತ್ರ- 
ಚ್ಛತ್ರಾಣಿನಪುಂಸಕೇ ಭವಂತಿ! ಶುಕ್ರಬ್ದೋಪಿ ದೇವತಾಭಿನ್ನೇರ್ಥೇಕ್ಷಿಬೇ 
ಪ್ರಯುಜ್ಯತೇ।ಚಕ್ರ-ವಜ್ರಾಂಧಕಾರ-ಸಾರಾವಾರ-ಪಾರಕ್ಷೀರ-ತೋಮರ- 
ಶೃ೦ಗಾರ-ಬೈ೦ಗಾರ-ಮಂದಾರೋ-ಶೀರ-ತಿಮಿರ-ಶಿಶಿರಾಣಿ 
ಪುನ್ನಪುಂಸಕಯೋರ್ಭವಂತಿ ॥ 

(21) ಷಹೋಪಧೋತಕಾರಾಂತಃ ಪುಂಸಿ ಭವೇತ್‌ | ಯಥಾ- ೈಷಃ, ವೃಕ್ಷ ಇತ್ಯಾದಿ। 
ಅಪವಾದಾಃ- ಶಿರೀಷ-ರ್ಜೀಷಾಂಬರೀಷ-ಪೀಯೂಷ-ಪುರೀಷ-ಕಿಲಿಷ- 
ಕಲ್ಮಾಷಾಣಿ ನಪುಂಸಕೇ ಭವಂತಿ । ಯೂಷ-ಕರೀಷ-ಮಿಷ-ವರ್ಷಾಣಿ ಪುನ್ನ 
ಪುಂಸಕಯೋಃ ॥ 

(22) ಸೋಪಧೋ ಕಾರಾ೦ತಃ ಪುಂಸಿ ಭವೇತ್‌ । ಯಥಾ-ವತ್ಪಃ, ವಾಯಸಃ । 
ಅಪವಾದಾಃ- ಪನಸ-ಬಿಸ-ಬುಸ-ಸಾಹಸಾನಿ ನಪುಂಸಕೇ । 
ಚಮಸಾಂಸರಸನಿರ್ಯಾಸೋಪವಾಸ-ಕಾರ್ಪಾಸ-ವಾಸ-ಮಾಸ-ಕಾಸಕಾಂಸ- 
ಮಾಂಸಾನಿ ಪುನ್ನುಂಸಕಯೋಃ | ಕಂಸಶಬ್ದೋತಪ್ರಾಣಿನಿ ಪುನ್ನಪಂಸಕಲಿಂಗಃ। 
“ಕ೦ಸೋಸ್ತ್ರೀ ಪಾನಭಾಜನಮ್‌' ಇತಿ ಕೋಷಾತ್‌ । ಪ್ರಾಣಿನಿ ತು ಪುಲ್ಲಿಂಗಃ, 
ಕಂಸೋ ನಾಮ ರಾಜೌಗ್ರಸೇನಿ ॥ 

(23) ರಶ್ಮಿ-ದಿವಸ-ಶಬ್ದೌ ತತ್ಪಾರ್ಯಾಯವಾಚಕಶಬ್ದಾಶ್ಚ ಪುಂಸಿ ಸ್ಯುಃ 
ರಶ್ಲರ್ಮಯೂಖಃ, ದಿವಸೋ ಘಸ್ತಃ | ಅಪವಾದಾಟ-ದೀಧಿತಿ, ಸ್ತಿಯಾಮ್‌। 
ದಿನಾಹನೀ ನಪುಂಸಕೇ ॥ 

(24) ಪರಿಮಾಣವಾಚಕಶಬ್ಬಾಃ ಪುಂಸಿ ಭವೇಯುಃ | ಕುಂಡವಃ ಪಸ್ಗಃ | ಅಪವಾದಾಃ- 
ದ್ರೋಣಾಢಕೌ ನಪುಂಸಕೇ ಪುಲ್ಲಿಂಗೇ ಚ । ಖಾರೀಮಾನಿಕೇಸ್ವಿಯಾಮ್‌ । 

(25) ದಾರಾಕ್ಷತ-ಲಾಜಾ-ಸೂನಾಂ ಬಹುವಚನಾಂತತ್ವಂ ಪುಂಸ್ತ ಎಂ ಚ॥ 


ಅಂಗ ಪರಿಚಯಃ 1497 


(26) ಮರುತ್‌, ಗರುತ್‌,ತರತ್‌, ಜುತ್ವಿಕ್‌, ಯಷಿ, ರಾಶಿ, ದೃತಿ, ಗ್ರಂಥಿ, ಕೃಮಿ, ಧ್ವನಿ, 


(27) 


(28) 


(29) 


(30) 


(31) 


ವಲಿ,ಕೌಲಿ,ಮೌಲಿ, ರವಿ, ಕವಿ, ಕಪಿ,ಮುನಿ,ಧ್ವಜ,ಗಜ,ಮು೦ಜ, ಪುಂಜ, ಹ್ರಸ, 
ಕುಂತ, ಅ೦ತ, ವ್ರಾತವಾತ, ದೂತ, ಧೂರ್ತ, ಸೂತ, ಚೂತ, ಮುಹೂರ್ತ, 
ಷಂಡ, ಮಂಡ, ಕರಂಡ,ಬರಂಡ,ವರಂಡ,ತುಂಡ, ಗಂಡ,ಮುಂಡ,ಪಾಷಂಡ, 
ಶಿಖಂಡ, ವಂಶ, ಅಂಶ, ಪುರೋಡಾಶ, ಹ್ರದ, ಕಂದ,ಕುಂದ, ಬುದ್ದುದ, ಶಬ್ದ, 
ಅರ್ಥ, ಪಥಿನ್‌, ಮಧಿನ್‌, ಯಭುಕ್ಷಿನ್‌, ಸ್ತ೦ಬ, ನಿತಂಬ, ಪುಗ, ಪಲ್ಲವ, 
ಪಲ್ಲಲ, ಕಫ, ರೇಫ, ಕಟಾಹ, ನಿರ್ವೂಹ, ಮಠ, ಮಣಿ, ತರಂಗೃ್ಮತುರಂಗ, 
ಗಂಧ,ಸ್ಕಂಧ, ಮೃದಂಗ, ಸಂಗ, ಸಮುದ್ರ, ಪುಂಖ, ಸಾರಥಿ, ಅತಿಥಿ, ಕುಕ್ಷಿ,ಬಸ್ಥಿ, 
ಪಾಣಿ,ಅ೦ಜಲಿ,-ಏತೇ ಶಬ್ದಾಃ ಪುಲ್ಲಿಂಗೇ ಭವಂತಿ । ಅತ್ರತ್ಯಾಃ ಕತಿಪಯೇ 
ಶಬ್ಬಾ ನಪುಂಸಕೇಇಪಿ ॥ 
ಇತಿ ಮಲ್ಪಂಗಾಧಿಕಾರಃ 

ಅಥ ನಪುಂಸಕಲಂಗಾಧಿಕಾರಃ 
ಭಾವಲ್ಕುಡಂತಾ ಭಾವನಿಷ್ಠಾಂತಾಸ್ತದ್ಧಿತತ್ವಷ್ಠಇ್‌ 
ಪ್ರತ್ಯಯಾಂತಾಭಾವಕರ್ಮನಿಮಿತ್ತಕ-ಯತ್‌-ಯ-ಢಕ್‌-ಯಕ್‌-ಅಇ್‌-ಅಣ್‌- 
ವುಳ್‌-ಛಪ್ರತ್ಯಯಾಂತಾಶ್ಚ ಶಬ್ದಾಃ ಕ್ಷೇಬೇ ಭವಂತಿ | ದಿಜ್‌ಮಾತ್ರಮುದಾಹರಣ೦ 
ಕ್ರಮೇಣ ಯಥಾ-ಹಸನಮ್‌, ಶಯಿತಮ್‌, ಶುಕ್ಷತ್ವಮ್‌, ಶೌಕ್ಸ್ಯಮ್‌, ಸೇಯಮ್‌, 
ಸಖ್ಯಮ್‌, ಕಾಪೇಯಮ್‌, ಆಧಿಪ ತ್ಯಮ್‌, 'ಔಷ್ಟಮ್‌ 'ದೈಹಾಯನಮ್‌, 
ಪಿತಾಪುತ್ರಕಮ್‌, ಆಚ್ಛಾವಾಕೀಯಮ್‌ I 
ಅವ ್ಯಯೀಭಾವೋ ನ ಕಂ ಸ್ಯಾತ್‌ । ಆಧಿಸ್ತ್ರಿ ಉಪಕುಂಭಮ್‌ । 
ಏಕವದ್ಭಾವವಂತೋ ದ್ವಂದ್ವಾಃ ಕ್ಷೀದೇ ಬೋಧ್ಯಾಃ | ಾಣಿಪಾದಮ್‌ I 
ES ಭಚಿಪರೋ ಬನೂಶುರ್ಶಿ ಸಭಾಂತಸ್ತುತ್ತುರುಷೋ 
ನಪುಂಸಕಂ ಸ್ಯಾತ್‌ | ಇನಸಭಮ್‌, ಈಶ್ವರಸಭಮ್‌, ಇಂದ್ರಸಭಮ್‌ ಇತ್ಯಾದಿ। 
ಅಮನುಷ್ಯಶಬ್ಬೋ ರೂಢ್ಯಾ ರಕ್ಷಷಚಪರ್ಯಾಯೋ ಬೋಧ್ಯಃ | ರಕ್ಷಃಸಭಮ್‌, 
ಪಿಶಾಚಸಭಮಿತ್ಯಾದಿ । ಪರ್ಯಾಯಸ್ಯೈವೇಷ್ಯತೇ, ತೇನೇಹ ನ,ರಾಜಸಭಾ, 
ಚಂದ್ರಗುಪ್ತ ಪ್ರಸಭಾ | ಸುರಾಸೇನಾಚ್ಛಾಯಾಶಾಲಾನಿಶಾಂತಸ್ಪತ್ತುರುಷ $ ಸ್ತಿಯಾಂ 
ನಪುಂಸಕ" ಭವತಿ । ಅಪಥಪುಣ್ಯಾಹಕಬ್ದೌ ಸಂಖ್ಯಾಪೂರ್ವಾ ರಾತ್ರಿಶ ನಹೆಂಸಕೇ 
ಭವತಿ । ಸ್ತಿಯಾಂ ನಪುಂಸಕೇ ಚ 'ಭವತಿ ಮುಥಾ-ಪಂಚಮೂಲೀ ತಿಭುವನಮ್‌। 
ಇಸಂತಾ ಉಸಂತಾಶ್ಚ ಶಬ್ದಾಃ ಕ್ಷೀಬೇ ಪ್ರಯುಜ್ಯಂತೇ । ಹವಿಃ, ಧನುಃ । 
ಆತ್ರಾಪವಾದಃ- ಅರ್ಚಿಃ, ಸ್ತಿಯಾಂ ನಪುಂಸಕೇ ಚ ಭವತಿ । ಛದಿಸ್ತು 
ಸ್ತಿಯಾಮೇವ । 
ಮುಖ- ನಯನ-ಲೋಹ-ವನ-ಮಾಂಸ-ಸುಧಿರ-ಕಾರ್ಮುಕ-ವಿವರ-ಜಲ- 
ಹಲ-ಧನಾನ್ನ ಶಬ್ದಾಸ್ತತ್ರರ್ಯಾಯವಾಚಿನಶ್ವ ವಿವರಂ ಬಿಲಮ್‌ । ಜಲಂವಾರಿ। 


1498 ಲಘುಸಿದ್ಧಾಂತ ಕೌಮುದೀ 


ಹಲಂ ಲಾಂಗಲಮ್‌ । ಧನಂ ದ್ರವಿಣಮ್‌। ನಪುಂಸಕೇ ಭವಂತಿ | ಯಥಾ- 
ಮುಖಮಾನನಮ್‌ | ನಯನಂ ಲೋಚನಮ್‌ | ಲೋಹಂ ಕಾಲಮ್‌ ವನಂ 
ಗಹನಮ್‌ । ಮಾಂಸಂ ಆಮಿಷಮ್‌ । ರುಧಿರಂ ರಕ್ತಮ್‌ । ಕಾರ್ಮುಕಂ 
ಶರಾಸನಮ್‌ । ಅನ್ನಂ ಅಶನಮ್‌ (ಅತ್ರಾಪವಾದಾಃ - ಸೀರಃ, ಅರ್ಥಃ, 
ಓದನಃ.-ಏತೇ ಮಲ್ಲಿಂಗಾಃ | ವಕ್ಮನೇತ್ರಾರಣ್ಯಗಾ೦ಂಡೀವಶಬ್ಬಾಃ ಪುನ್ನ 
ಪುಂಸಕಯೋಃ । ಅಟವೀ ಸಿಯಾವ್‌ ॥ 


(32) ಲೋಪಧೋಕಕಾರಾಂತಃ ಕ್ರೀಬೇ ಸ ಸ್ಯಾತ್‌ । ಕುಲಂ, ಕೂಲಂ, ಸ್ಥಲಮಿತ್ಯಾದಿ | 
ಅಪವಾದಾಃ- ತೂಲೋಪಲ-ತಾಲ-ಕುಸೂಲ-ತರಲ-ಕಂಬಲ-ದೇವಲ- 
ವೃಷಲಾಃ ಪುಂಸಿ ಭವಂತಿ | ಶೀಲ್ಲ-ಮೂಲ-ಮಂಗಲ-ಶಾಲ-ಮಲತಲ- 
ಮುಸಲ-ಕುಂಡಲ-ಪಲಲ-ಮೃಣಾಲ-ಬಾಲ-ನಿಗಲ-ಪಲಾಲ-ವಿಡಾಲ-ಖಿಲ- 
ಶೂಲಾಃ ಪುನ್ನಪುಂಸಕಯೋಃ ॥ 

(33) ಶತಾದಿಃ ಸಂಖ್ಯಾಃ ಕ್ಷೇಬಮ್‌ ಶತಂ, ಸಹಸ್ರಮ್‌, ಇತ್ಯಾದಿ ಅಪವಾದಾಃ । 
ಶತಾಯುತಪ ಪ್ರಯುತಾಃ ಪನ್ನ! ಪುಂಸಕಯೋ । ಅತಃ ಶತಶಬ್ಬೋಂನಂತವಾಚೀ। 
ಲಕ್ಷಾ ಕೋಟಿಃ ಸ್ತ್ರಿಯಾಮ್‌ i ಕೋಶ್ರಫ ಪ್ರಮಾಣಾಲ್ಲಕ್ಷಶಬ್ದೋ ನಪುಂಸಕೇಇಖ | 
ಮನ್‌ ಪ್ರತ್ಯಯಾಂತಾ ದ್ವ್ಯಚ್ಛಾಃ ಕ್ಷಿ ಡೀ ಸ್ಕುರ್ನ ತು” ಕರ್ತರಿ, ಯಥಾ ಚರ್ಮ, 
ವರ್ಮ । ದ್ವ ಜೌ ಕಿಮ್‌? ಅಣಿಮಾ | ಅತ್ರಾ ಪವಾದಃ- ಬ್ರಹ್ಮಶಬ್ದಃ ಪುನ್ನ 
ಪುಂಸಕಯೋ | "ಅಸಂತೋದ್ವಜಃ ಕ್ಷೀಬೇ ಭವತಿ | ಯಶಃ, ಮನಃ, ತಪಃ, 
ದ್ವ್ಯಚ್ಛಃ ಕಿಮ್‌? ಚಂದ್ರಮಾಃ ಅಪವಾರ್ದ-ಅಪ್ಸರಾಃ, ಸ್ತಿಯಾಮಗ, 
ಪ್ರಾಯೇಣಾಯಂ ಬಹುವಚನಾಂತಃ ॥ 

(34) ತ್ರಾಂತಶಬ್ದೋ ನಪುಂಸಕ೦ ಭವತಿ । ಯಥಾ-ಪತ್ರಂ ಛತ್ರಂ ಇತ್ಯಾದಿ । 
ಅಪವಾದಾ -ಯಾತ್ರಾಮಾತ್ರಾಭಸ್ತಾದಂಷ್ಟಾವರತ್ರಾಶಬ್ದಾಃ ಸಿಯಾಮೇವಃ 
ಬೈ ತ್ರಾಮಿತ್ರಚ್ಛಾ ತ್ರಪುತ್ರ ಮಂತ್ರದ 'ತ್ರತೇಡ್ರೋಷ್ಟಾಣಿ ಪುಂಸೇವ! 
ಪತ್ರಪಾತ್ರಪ ವಿ ತ್ರಸೂತ್ರಚ್ಛ ತ್ರಾ ಪುಂಸಿ ನಮುಂಸಕೇ ಚ ಭವಂತಿ | 


(35) ಬಲಕುಸುಮಶುಲ್ಲಪತ್ತರಸಣಶಬ್ದಾಸ್ತತರ್ಯಾಯವಾಚಕಾಶ್ವ ಕ್ಷೀಬೇ ಭವಂತಿ! 
ಬಲಂ ವೀರ್ಯಮ್‌ ಕುಸುಮಂ' ಪುಷ್ಪಮ್‌ | ಶುಲ್ವಂ ತಾಮ್ರಮ್‌ | ಪತ್ತನಂ 
ನಗರಮ್‌ । ರಣಂ ಯುದ್ಧಮ್‌ । ಅತ್ರಾಪವಾದಾ1-ಪದ್ಮಕಮಲೋತ್ಪಶಾನಿ 
ಪುನ್ನ ಪುಸಂಕಯೋಃ । ಅಹವಸಮಗ್ರಾಮೌ ಪುಂಸಿ । ಆಜಿಃ ಸ್ತಿಯಾಮೇವ॥ 

(36) ಫಲಜಾತಿವಾಚೀ ಶಬ್ದೋ ನಪುಂಸಕಂ ಸ ಸ್ಯಾತ್‌ | ಆಮಲಕಮ್‌, ಆಮ್ರಮ್‌, 
ವಿಯತ್‌, ಜಗತ್‌, ಶಕೃತ್‌, ಪೃಷತ್‌, ಉದಶ್ಚತ್‌, ನವನೀತ, ಅವತಾನ, ಅನೃತ, 
ಅಮೃತ್‌, ನಿಮಿತ್ತ, ವಿತ್ರ ಚಿತ್ತ, ಪಿತ್ತ ವ್ರತ, ರಜತ, ವೃತ್ತ, ಪಲಿತ, ಶ್ರಾದ್ಧ, ಕುಲಿಶ, 
ದೈವ, ಹೀಠ, ಬಂಡ. ಅಂಗ, ಅಂಕ, ಶುಕ್ಷ, Wk ಸಿ ಭಕ್ಷಿ, ಆಸ್ಯ, ಆಸ್ಪದ, 
ಕಣ, ಬೀಜ, ಧಾನ್ಯ, ಆಜ್ಯ, ಶಸ್ಯ, ರೂಪ್ಯ, ಣ್ಯ ಧೃಷ್ಯ ಹವ್‌, ಕಷ 
ಕಾವ್ಯ, ಸತ್ಯ, ಅಪತ್ಯ ಮೂಲ್ಯ ಶಕ್ಯ ಕುಡ್ಯ ಮ ಹ, ತುರ್ಯ, ಸೈನ್ಯ, 


ಅಂಗ ಪರಿಚಯಃ 1499 


ದ್ವಂದ್ವ ಬರ್ಹ, ದುಃಖ, ಬಡಿಶ, ಹಿಚ್ಛ, ಬಿಂಬ, ಕುಟುಂಬ, ಕವಚ, ವರ, ಶರ, 
ವೃಂದಾರಕ, ಅಕ್ಷ-ಏತೇ ಶಬ್ದಾ ನಪುಂಸಕೇ ಭವಂತಿ । ಅಕ್ಷಶಬ್ದೋತತ್ರೇಂದ್ರಿಯ- 
ವಾಚೀ ಗೃಹ್ಯತೇ ॥ 

(37) ಘೃತ, ಭೂತ, ಮುಸ್ತ ಕ್ಷೆ ಬಲಿತ, ಐರಾವತ, ಪಿಸ್ತಕ, ಬುಸ್ತ, ಲೋಹಿತ, ಶೃಂಗ, 
ಅರ್ಥ, ನಿಧಾಫ, ಉದ್ಯಮ, ಶಲ್ಯ, ದೃಢ, ವ್ರಜ, ಕುಂಜಕೂಥ, ಕೂರ್ಚ, ಪ್ರಸ್ಥ, 
ಆರ್ಥ, ಅರ್ಧರ್ಚ, ದಭ, ಪುಚ್ಛ, ಕಬಂಧ, ಔಷಧ, ಆಯುಧ, ದಂಡ, 
ಮಂಡ,ಖಂಡ, ಸೈಂಧವ, ಪಾರ್ಶ್ವ, ಆಕಾಶ, ಕುಶ, ಕಾಶ, ಅಂಕುಶ, ಕುಲಿಶ, 
ಗೃಹ, ಮೇಹ, ದೇಹ,ಪಟ್ಟ ಪಟಹ, ಅಷ್ಟಾಪದ, ಅಂಬುದ, ಕಕುದ-ಏತೇ 
ಶಬ್ದಾಃ ಪುನ್ನ ಪುಂಸಕಯೋರ್ಭವಂತಿ ॥ 

ಇತಿ ನಮಂಕಅಂಗಾಧಿಕಾರಃ 


“ಅಘುಸಿದ್ಧಾಂಡತೌಮುದಿ'ಯಲ್ಲರುವ 
`` ಗಣಪಾಠ 
ಅಜಂತಪುಲ್ಲಂಗದಲ್ಲ 


ಸರ್ವಾದೀನಿ ಸರ್ವನಾಮಾನಿ॥ (1-1-27) ಸೂ. 151. ಸರ್ವ, ವಿಶ್ವ, ಉಭ, 
ಉಭಯ, ಡತರ, ಡತಮ, ಅನ್ಯ, ಅನ್ಯತರ, ಇತರ, ತ್ವತ್‌, ತ್ವ, ನೇಮ ಸಮ, ಸಿಮ। 
ಪೂರ್ವಾಪರಾವರದಕ್ಷಿಣೋತ್ತರಾಪರಾಧರಾಣಿ ವ್ಯವಸ್ಥಾಯಾಮಸಂಜ್ಞಾಯಾಮ್‌। 
ಸ್ವಮಜ್ಞಾತಿಧನಾಖ್ಯಾಯಾಮ್‌ । ಅಂತರಂ ಬಹಿರ್ಯೋಗೋಪಸಂವ್ಯಾನಯೋಃ ತೃದ್‌, 
ತದ್‌, ಯದ್‌,ಏತದ್‌, ಇದಮ್‌, ಅದಸ್‌, ಏಕ, ದ್ವಿ ಯುಷ್ಕದ್‌, ಅಸ್ಮದ್‌, ಭವತು, 
ಕಿಮ್‌ । ಇತಿ ಸರ್ವಾದಿಃ॥ 


ಅವ್ಯಯೀಭಾವಸಮಾಸದಲ್ಲಿ 

ಅವ್ಯಯೀಭಾವೇ ಶರತ್‌ಪ್ರಭೃತಿಭ್ಯಃ॥ (5-4-107) ಶರದ್‌, ವಿಪಾಶ್‌, ಅನಸ್‌, 
ಮನಸ್‌, ಉಪಾನಹ್‌, ಅನಡುಹ್‌, ದಿವ್‌, ಹಿಮವತ್‌, ಹಿರುಕ್‌, ವಿದ್‌, ಸದ್‌, ದಿಶ್‌, 
ದೃಶ್‌, ವಿಶ್‌ ಚತುರ್‌, ತ್ಯದ್‌, ತದ್‌, ಯದ್‌, ಕಿಯತ್‌, | ಜರಾಯಾ ಜರಸ್‌ ಚ । 
ಪ್ರತಿಪರಸಮನುಭ್ಯೋಕ್ಷ್ಮಃ॥ ಪಧಿನ್‌!ಇತಿ ಶರದಾದಿಃ॥ 
ತತ್ತುರುಷಸಮಾಸದಲ್ಲ 

ಸಪ್ತಮೀ ಶೌಂಡೈಃ॥ (2-1-40) ಶೌಂಡ, ಧೂರ್ತ, ಕಿತವ, ವ್ಯಾಡ, ಪ್ರವೀಣ, 
ಸಂವೀತ, ಅಂತರ, ಅಧಿ, ಪಟು, ಪಂಡಿತ ಕುಶಲ, ಚಪಲ, ನಿಪುಣ। ಇತಿ ಶೌಂಡಾದಿಃ॥ 

ಊರರ್ಯಾದಿಚ್ಚಿಡಾಚಶ್ಚ ॥ (1-4-61) ಊರೀ, ಉರರೀ, ತನ್ನೀ, ತಾಲೀ, ಆತಾಲೀ, 
ಬೇತಾಲೀ, ಧೂಲೀ, ಧೂಸೀ, ಶಕಲಾ, ಸ್ತಂಸಕಲಾ, ಧ್ವಂಸಕಲಾ, ಭ್ರಂಶಕಲಾ, ಗುಲುಗುಧಾ, 
ಸಜೂಸ್‌, ಫಲಫಲೀ, ವಿಕ್ಷೀ, ಆಕ್ಷೀ, ಆಲೋಪ್ಟೀ, ಕೇವಾಲೀ, ಕೇವಾಸೀ, ಸೇವಾಸೀ, 
ಪರ್ಯಾಲೀ, ಶೇವಾಲೀ, ವರ್ಷಾಲೀ, ಅತ್ಯೂಮಸಾ, ವಶಮಸಾ, ಮಸ್ಕಸಾ, ಮಸಮಸಾ, 
ಶ್ರೌಷಟ್‌, ವೌಷಟ್‌, ವಷಟ್‌, ಸ್ವಾಹಾ, ಸ್ವಧಾ, ಬಂಧಾ, ಪಾಂಪೀ, ಪ್ರಾದುಸ್‌, ಶ್ರತ್‌, 
ಅವಿಸ್‌। ಏತೇ ಊರ್ಯಾದಯಂಃ॥ 
ತದ್ಧಿತಪ್ರಕರಣದಲ್ಲ 

ಅಶ್ವಶತ್ಯಾದಿಭ್ಯಶ್ಚ ॥ (4-1-84) ಅಶ್ವಪತಿ, ಸ್ಥಾನಪತಿ,ಜ್ಞಾನಪತಿ, ಯಜ್ಞಪತಿ, ಬಂಧುಪತಿ, 
ಶತಪತಿ, ಗಣಪತಿ, ರಾಷ್ಟ್ರಪತಿ, ಕುಲಪತಿ, ಗೃಹಪತಿ, ಪಶುಪತಿ, ಧಾನ್ಯಪತಿ, ಧರ್ಮಪತಿ, 
ಧನ್ವಪತಿ, ಸಭಾಪತಿ,ಪ್ರಾಣಪತಿ, ಕ್ಷೇತ್ರಪತಿ। ಇತ್ಯಶ್ವಪತ್ಯಾದಿಃ॥ 

ಉತ್ಸಾದಿಭ್ಯೋ*ಇಗ್‌ ॥ (4-1-86) ಉತ್ತ, ಉದಪಾನ, ವಿಕಿರ, ವಿನದ, ಮಹಾನದ, 
ಮಹಾನಸ, ಮಹಾಪ್ರಾಣ, ತರುಣ, ತಲುನ,ವಷ್ಕಯಾಸ, ಧೇನು, ಪೃಥ್ವೀ, ಪಚ್ಚಿ, 
ಜಗತೀ, ತ್ರಿಷ್ಟುಪ್‌, ಅನುಷ್ಟುಪ್‌, ಜನಪದ, ಭರತ, ಉಶೀನರ, ಗ್ರೀಷ್ವ ಪೀಲು, ಕುಣ, 


ಗಣಪಾಠಃ 1501 


ಉದಸ್ಥಾನ ದೇಶೇ! ಪೃಷುದಂಶ। ಭಲ್ಲಕೀಯ, ರಥಂತರ, ಮಧ್ಯಂದಿನ, ಬೃಹತ್‌, 
ಮಹತ್‌,ಸತ್ನತ್‌, ಕುರು, ಪಾಂಚಾಲ, ಇಂದ್ರಾವಸಾನ, ಪ್ಟಿಹ್‌, ಕಕುಭ್‌, ಸುವರ್ಣ, 
ದೇವ, ಗ್ರೀಷ್ಠಾದಯಶೃಂದಸಿ। ಇತ್ಯುತ್ತಾದಿಃ॥ 

ಶಿವಾದಿಭ್ಯೋತಣ್‌ ॥ (4-1-112) ಶಿವ, ಪ್ರೋಷ್ಠ, ಪ್ರೋಷ್ಠಕ, ಚಂಡ, ಜಂಭ, 
ಭೂರಿ, ದಂಡ, ಕುಠಾರ, ಕಕುಭ, ಅನಭಿಮ್ಲಾನ, ಕೋಹಿತ, ಸುಖಸಂಧಿ, ಮುನಿ, 
ಕಕುತ್ತ, ಕಹೋಡ, ಕೋಹಡ, ಕಹುಭಯ, ಕಹಯ, ರೋಢ, ಕಪಿಇ್ಹುಲ (ಖಷ್ಟನ), 
ವತಂಡ, ತೃಣ, ಕರ್ಣ, ಕ್ಷೀರಹ್ರದ, ಜಲಹ್ರದ, ಪರಿಲ, ಪಿಷ್ಟ, ಹೈಹಯ, ಗೋಪಿಕಾ, 
ಕಪಾಲಿಕಾ, ಜಟಿಲಿಕಾ। ಇತ್ಯಾದಿ 

ರೇವತ್ಯಾದಿಭ್ಯಷ್ಠಕ್‌ ॥ (4-1-146) ರೇವತೀ, ಅಶ್ವಪಾಲೀ, ಮಣಿಪಾಲೀ, ದ್ವಾರಪಾಲೀ, 
ವೃಕವಮ್‌ಚಿನ್‌, ವೃಕಬಂಧು, ವೃಕಗ್ರಾಹ, ದಂಡಗ್ರಾಹ, ಕರ್ಣಗ್ರಾಹ, ಚಾಮರಗ್ರಾಹ । 
ಇತಿ ರೇವತ್ಕಾದಿಃ॥ 

ಭಿಕ್ಷಾದಿಭ್ಯೋಂಣ್‌ ॥ (4-2-38) ಭಿಕ್ಷಾ, ಗರ್ಭಿಣೀ, ಕ್ಷೇತ್ರ, ಕರೀಷ, ಅಂಗಾರ, 
ಚರ್ಮಿನ್‌, ಧರ್ಮಿನ್‌, ಸಹಸ್ರ, ಯುವತಿ, ಪದಾತಿ, ಪದ್ಧತಿ, ಅಥರ್ವನ್‌, ದಕ್ಷಿಣಾ, 
ಭರತ, ವಿಷಯ, ಶ್ರೋತ್ರ ಇತಿ ಭಿಕ್ಷಾದಿಃ॥ 

ಕ್ರಮಾದಿಭ್ಯೋವುನ್‌ ॥ (4-2-61) ಕ್ರಮ, ಪದ, ಶಿಕ್ಷಾ, ಮೀಮಾಂಸಾ, ಸಾಮನ್‌। 
ಇತಿ ಕ್ರಮಾದಿಃ ॥ 

ವರಣಾದಿಭೃಶ್ಚ ॥ (4-2-82) ವರಣಾ, ಶೃಂಗೀ, ಶಾಲ್ಮಲಿ, ಶುಂಡೀ. ಶಯಾಂಡೀ, 
ಪರ್ಣ, ತಾಮಪರ್ಣೀ, ಗೋದಾ, ಆಲಿ ಜ್ಸ್ಯಾಯನೀ, ಜಾನಪದೀ, ಜ೦ಬೂ, ಪುಷ್ಕರ, 
ಚಂಪಾ, ಪಂಚಾ, ವಲ್ಲು, ಉಜ್ಜಯಿನೀ, ಗಯಾ, ಮಥುರಾ, ತಕ್ಷಶಿಲಾ, ಉರಸಾ, 
ಗೋಮತೀ, ವಲಭೀ। ಇತಿ ವರಣಾದಿಃ ॥ 

ಮಾದುಪಧಾಯಾಶ್ಚ ಮತೋರ್ವೋಯವಾದಿಭ್ಯಃ॥ (8-2-9) ಯವ, ದಲ್ಲಿ, 
ಊರ್ಮಿ, ಭೂಮಿ, ಕೃಮಿ, ಕ್ರುಣ್ಣ್ವಾ, ವಶಾ, ದ್ರಾಕ್ಷಾ, ಧ್ರಾಕ್ವಾ, ಧ್ರಜಿ, (ವಜಿ). ದ್ವಜಿ, ನಿಜಿ, 
ಸಿಜಿ, ಸ್ಟೆ, ಹರಿತ್‌, ಕಕುದ್‌, ಮರುತ್‌, ಗರುತ್‌, ಇಕ್ಷು, ದ್ರು, ಮಧು॥ 
ಆಕೃತಿಗಹೋಂಯಮ್‌ । ಇತಿ ಯವಾದಿಃ॥ 

ನದ್ಯಾದಿಭ್ಯೋ ಢಕ್‌॥ (4-2-97) ನದೀ, ಮಹೀ, ವಾರಣಾಸೀ, ಶ್ರಾವಸ್ತೀ, 
ಕೌಶಾಂಬೀ, ವನಕಾಶಾಂಬೀ, ಕಾಶಫರೀ, ಖಾದಿರೀ, ಪೂರ್ವನಗರೀ, ಪಾಠಾ, ಮಾಯಾ, 
ಶಲ್ವಾ, ದಾರ್ವಾ, ಸೇತಕೀ (ವಡವಾಯಾ ವೃಷೇ) । ಇತಿ ನದ್ಯಾದಿಃ॥ 

ಗಹಾದಿಭ್ಯಶ್ವ ॥ (4-2-138) ಗಹ, ಅಂತಸ್ಥ, ಸಮ,ವಿಷಮ,ಮಧ್ಯ, ಮಧ್ಯಂದಿನ, 
ಚರಣೇ, ಉತ್ತಮ, ಅಂಗ, ಬಂಗ, ಮಗಧ, ಪೂರ್ವಪಕ್ಷ, ಅಪರಪಕ್ಷ, ಅಧಮಶಾಖ, 
ಉತ್ತಮಶಾಖ, ಏಕಶಾಖ, ಏಕಗ್ರಾಮ, ಸಮಾನಗ್ರಾಮ, ಏಕವೃಕ್ತ, ಏಕಪಲಾಶ, ಅವಸ್ಯಂದನ, 
ಕಾಮಪ್ರಸ್ಥ, ಸೌಮಿತ್ರಿ, ವ್ಯಾಡಿ | ಇತಿ ಗಹಾದಿರಾಕೃತಿಗಣೋsಯಮ್‌॥ 

ದಿಗಾದಿಭ್ಯೋಯತ್‌ ॥ (4-3-54) ದಿಶ್‌, ವರ್ಗ, ಪೂಗ, ಗಣ, ಪಕ್ಷ, ಧಾಯ 


1502 ಲಘುಸಿದ್ಧಾ೦ತ ಕೌಮುದೀ 


ಮಿತ್ರ, ಮೇಧಾ, ಅಂತರ, ಪಥಿನ್‌, ರಹಸ್‌, ಅಲೀಕ್‌,ಉಖಾ, ಸಾಕ್ಷಿನ್‌, ದೇಶ, ಆದಿ, 
ಅಂತ ಮುಖ, ಜಘನ, ಮೇಷ, ಯೂಥ (ಉದಕಾತ್ಸಂಜ್ಞಾಯಾಮ್‌) ನ್ಯಾಯವಂಶ, 
ವೇಶ, ಕಾಲ, ಆಕಾಶ। ಇತಿ ದಿಗಾದಿಃ॥ 


ಅನುಶತಿಕಾದೀನಾಂ ಚ॥ (7-3-20) ಅನುಶತಿಕ, ಅನುಹೋಡ, ಅನುಸಂವರಣ 
(ಅನುಸಂಚರಣ), ಅನುಸಂವತ್ಸರ.ಅಂಗಾರವೇಣು, ಅಸಿಹತ್ಯ, ಅಸ್ಕಹತ್ಯ, ಅಸ್ಕಹೇತಿ, 
ಬಧ್ಯೋಗ, ಪುಷ್ಕರಸದ್‌, ಅನುಹರತ್‌, ಕುರುಕತ್‌, ಕುರುಪಂಚಾಲ, ಉದಕಶುದ್ಧ, 
ಇಹಲೋಕ, ಪರಲೋಕ, ಸರ್ವಲೋಕ, ಸರ್ವಪುರುಷ, ಸರ್ವಭೂಮಿ, ಪ್ರಯೋಗ, 
ಪರಸ್ತ್ರೀ (ರಾಜಪುರುಷಾತ್‌ಷ್ಕಇಗ್‌) ಸೂತ್ರನಡ। ಇತ್ಯನುಶತಿಕಾದಿರಾಕೃತಿಗಗೋಂಶಯಮ್‌॥ 
ತೇನ ಅಭಿಗಮ, ಅಭಿಭೂತ, ಅಧಿದೇವ, ಚತುರ್ವಿದ್ಯಾ ಇತ್ಯಾದಯೋತನ್ಯೋತಪಿ 
ಗೃಹ್ಯಂತೇ॥ 

ಉಗವಾದಿಭ್ಯೋಯತ್‌ ॥ (5-1-2) ಗೋ, ಹವಿಸ್‌, ಅಕ್ಷರ, ವಿಷ, ಬರ್ಹಿಸ್‌, 
ಅಷ್ಟಕಾ, ಸ್ಪದಾ, ಯುಗ, ಮೇಧಾ, ಸುಚ್‌ (ನಾಭಿ ನಭಂ ಚ) (ಶುನಃ ಸಂಪ್ರಸಾರಣಂ 
ವಾ ಚ ದೀರ್ಫತ್ವಂ ತತ್ನನ್ನಿಯೋಗೇನ ಚಾಂ೦ತೋದಾತ್ತತ್ವಮ್‌) (ಊಧಸೋತನಜ್‌ 
ಚ) ಕೂಪ, ಖದ, ದರ, ಅಸುರ, ಅದ್ವನ್‌, ಕ್ಷರ, ವೇದ, ಬೀಜ, ದೀಪ್ತ । ಇತಿ ಗವಾದಿಃ॥ 

ದಂಡಾದಿಭ್ಯೋ ಯಃ (5-1-66) ದಂಡ, ಮುಸಲ,ಮಧುಪರ್ಕ, ಕಶಾ, ಅರ್ಧ, 
ಮೇಧ, ಮೇಧಾ, ಸುವರ್ಣ, ಉದಕ, ವಧ, ಯುಗ, ಗುಹಾ, ಭಾಗ, ಇಭ, ಭಂಗ, 
ಇತಿ ದಂಡಾದಿಃ॥ 

ಲೋಮಾದಿಪಾಮಾದಿಪಿಚ್ಛಾದಿಬ್ಯಃ ಶನೇಲಚಃ ॥ (5-2-100) ಲೋಮನ್‌, 
ರೋಮನ್‌, ಬಬ್ಬು, ಹರಿ, ಗರಿ, ಕರ್ಕ, ಕಪಿ, ಮುನಿ, ತರುಃಇತಿ ಲೋಮಾದಿಃ॥ 

ಪಾಮನ್‌, ವಾಮನ್‌, ವೇಮನ್‌, ಹೇಮನ, ಶ್ಲೇಷ್ಠನ್‌, ಕದ್ರೂ, ವಲಿ, ಸಾಮನ್‌, 
ಊಷ್ಠನ್‌, ಕೃಮಿ। (ಅಂಗಾತ್‌ಕಲ್ಯಾಣೇ) ಶಾಕೀ, ಪಲಾಲೀ (ದದ್ರೂಣಾಂ ಹ್ರಸ್ಪತ್ವಂಚ)। 
(ವಿಷಗಿತ್ಯುತುರಪದಲೋಪಶ್ಚಾಕೃತಸಂಧೇಃ) (ಲಕ್ಷ್ಮ ಅಚ್ಚ) ಇತಿ ಪಾಮಾದಿಃ॥ 

ಹಿಚ್ಛಾ, ಉರಸ್‌, ಧುವಕ, ಧ್ರುವಕ (ಜಟಾಘಟಾಕಾಲಾಃ ಕ್ಷೇಪೇ) ವರ್ಣ, ಉದಕ, 
ಪಂಕ, ಪ್ರಜ್ಞಾ ಇತಿ ಪಿಚ್ಛಾದಿಃ॥ 

ವ್ರೀಹ್ಯಾದಿಭ್ಯಶ್ಚ ॥ (5-2-116) ವ್ರೀಹಿ, ಮಾಯಾ, ಶಾಲಾ, ಶಿಖಾ, ಮಾಲಾ, 
ಮೇಖಲಾ. ಕೇಳಾ, ಅಷ್ಟಕಾ, ಪತಾಕಾ, ಚರ್ಮನ್‌, ಕರ್ಮನ್‌, ವರ್ಮನ್‌, ದಂಷ್ಟ್ರಾ 


ಸಂಜ್ಞಾ ಬಡವಾ, ಕುಮಾರೀ, ನೌ, ವೀಣಾ, ವಲಾಕಾ, ಯವಖದನೌ (ಶೀರ್ಷನ್ನಣಾಳಿ 
ಇತಿ ವ್ರೀಹ್ಯಾದಿಃ॥ 


ಅರ್ಶಆದಿಭ್ಯೋಜ್‌ ॥ (5-2-127) ಅರ್ಶಸ್‌, ತುಂದ, ಚತುರ, ಪಲಿತ, ಜಟಾ, 
ಘಟಾ, ಘಾಟಾ, ಅಭ್ರ, ಅಧ, ಕರ್ದಮ, ಆಮ್ಲ, ಲವಣ, (ಸ್ವಾಂಗಾದ್ಭೀನಾತ್‌) | 
(ವರ್ಣಾತ್‌)। ಇತ್ಕರ್ಶಆದಿರಾಕೃತಿಗಣಃ॥ 


ಆದ್ಯಾದಿಭ್ಯ ಉಪಸಮ್‌ಖ್ಯಾನಮ್‌ ॥ ಅಯಮೇವ ಸಾರ್ವವಿಭಕ್ತಿ ಕಸ್ತಸಿಃ ಆದಿ, 


ಗಣಪಾಠಃ 1503 


ಮಧ ಅಂತ ಪಾರ್ಶ್ವ, ಪೃಷ್ಠ । ಇತ್ಯಾದಿರಾಕೃತಿಗಣೋ*ಯಮ್‌,। ಸ್ವರೇಣ ಸ್ವರತಃ॥ 

ಪ್ರಜ್ಞಾದಿಭ್ಯಶ್ವ ॥ (5-4-38) ಪ್ರಜ್ಞ ವಣಿಜ್‌, ಉಶಿಜ್‌, ಉಷ್ಟಿಜ್‌, ಪ್ರತ್ಯಕ್ಷ, ವಿದ್ವಸ್‌, 
ವಿದನ್‌, ಷೋಡನ್‌, ವಿದ್ಯಾ, ಮನಸ್‌, (ಶ್ರೋತ್ರ ಶರೀರೇ) ಜುಹ್ವತ್‌, (ಕೃಷ್ಣ ಮೃಗೇ) 
ಚಿಕೀರ್ಷತ್‌, ಜೋರ, ಶತ್ರು, ಯೋಧ, ಚಕ್ಷುಸ್‌, ವಸು, ಏನಸ್‌, ಮರುತ್‌, ಕ್ರುಣ್ಚು, 
ಸತ್ಛತ್‌, ದಶಾರ್ಹ, ವಯಸ್‌, ವ್ಯಾಕೃತ, ಅಸುರ, ರಕ್ಷಸ್‌, ಪಿಚಾಚ, ಅಶನಿ, ಕಾರ್ಷಾಪಣ, 
ದೇವತಾ, ಬಂಧು | ಇತಿ ಪ್ರಜ್ಞಾದಿಃ ॥ 


ಸ್ತ್ರೀಪ್ರತ್ಯಯಪ್ರಕರಣದಲ್ಲ 

ಅಜಾದ್ಯತಷ್ಟಾಪ್‌ 1 (4-1-4) ಅಜ, ಏಡಕ,ಅಸ್ವ, ಚಟಕ, ಮೂಷಕ, ಬಾಲ,ವತ್ತ, 
ಹೋಡ, ಪಾಕ, ಮಂದ, ವಿಲಾತ, ಪೂರ್ವಾಪಹಾಣ, ಉತ್ತರಾಪಹಾಣ, ಕ್ರುಣ್ವಾ, 
ಉಷ್ಟಿಹಾ, ದೇವವಿಶಾ, ಜ್ಯೇಷ್ಠಾ, ಕನಿಷ್ಠ (ಮಧ್ಯಮೇತಿಪುಂಯೋಗೇತಪಿ) (ಕೋಕಿಲಾ 
ಜಾತೌ) ದಂಷ್ಟ್ರಾ ಏತೇsಜಾದಯಃ ಆಕೃತಿಗಣೋ*ಯಮ್‌॥ 

ಷಿದೌರಾದಿಭ್ಯಶ್ಪ॥ (4-1-41) ಗೌರ, ಮತ್ಸ್ಯ, ಮನುಷ್ಯ, ಶೃಂಗ, ಪಿಂಗಲ, ಹಯ, 
ಗವಯ, ಮುಕಯ, ಯಷ್ಯ, ಪುಟ, ತೂಣ, ದ್ರೂಣ, ಹರಿಣ, ಕಾಮಣ, ಪಟರ, 
ಉಣಕ, ಆಮಲ, ಆಮಲಕ, ಕುಬಲ,ಬಿಮ್ಪ, ಬದರ, ಕರ್ಕರ, ತರ್ಕಾರ, ಶರ್ಕಾರ, 
ಪುಷ್ಕರ, ಶಿಖಂಡ, ಸದಲ, ಶುಷಾಂಡ, ಸನಂದ, ಸುಷಮ, ಸುಷಬ, ಅಲಿಂದ, 
ಗುಡುಲ, ಷಾಂಡಶ, ಆಢಕ, ಆನಂದ, ಅಶ್ವತ್ಥ, | ಇತಿ ಷಿದೌರಾದಿಃ ॥ 

ಬಹ್ವಾದಿಭೃಶ್ಚ ॥ (4-1-45) ಬಹು,ಪದ್ಧತಿ, ಅಂಕತಿ, ಅಂಚತಿ, ಅ೦ಹತಿ, ಶಕಟಿ, 
ಶಕ್ತಿ, ಶಸ್ತ್ರಶೌರಿ, ವಾರಿ, ರಾತಿ, ರಾಧಿ! ಇತಿ ಬಹ್ವಾದಿರಾಕೃತಿಗಣೋಂಯಮ್‌॥ 

ನ ಕ್ರೋಡಾದಿಬಹ್ಪಚಃ ॥ (4-1-56) ಕ್ರೋಡ, ನಖ, ಖುರ, ಗೋ*ಖಾ, ಉಖಾ, 
ಶಿಖಾ, ವಾಲ, ಶಫ, ಶುಕ್ರ, । ಆಕೃತಿಗಣೋ€ಯಮ್‌। ತೇನ ಭಗಗಲ, ಘೋಣ! ನಾಲ, 
ಭುಜ, ಗುದ, ಕರ। ಇತಿ ಕ್ರೋಡಾದಿಃ॥ 

ಶಾರ್ಜ್ಣರವಾದ್ಯಳಗೋಜೇನ್‌ ॥ (4-1-73) ಶಾರ್ಜ್ಣರವ, ಕಾಪಟವ, ಗೌಗ್ಗುಲವ, 
ಬ್ರಾಹ್ಮಣ, ಗೌತಮ, ಕಾಮಂಡಲೇಯ, ಬ್ರಾಹ್ಮಣಕೃತೇಯ, ಆತಿಥೇಯ, ಆನಿಧೇಯ, 
ಆಶೋಕೇಯ, ವಾತ್ಸ್ಯಾಯನ, ಮೌಣ್ತಾಯನ, ಕೈಕಸೇಯ, ಕಾಪ್ಯ, ಕಾವ್ಯ, ಶೈವ್ಯ, 
ಏಹಿ, ಪರ್ಯೇಹಿ, ಆಶ್ಮರಥ್ಯ, ಔದಪಾನ, ಅರಾಲ, ಚಂಡಾಲ, ವತಂಡ, (ಭೋಗವತ್‌ 
ಗೌರಮತ್‌ ಏತೌಸಂಜ್ಞಾಯಾಮ್‌) (ನೃನರಯೋರ್ವ್ಯದ್ಧಿಶ್ಚು, ಪುತ್ರ ಇತಿ ಶಾರ್ಜ್ಣರವಾದಿ॥ 

("ಸಿದ್ಧಾಂತ ಕೌಮುದಿ'ಯಲ್ಲ ವಿಸ್ತಾರವಾಗಿದೆ) 


“ಅಘುಸಿದ್ಧಾಂಡಕೌಮುದಿ'ಯಲ್ಲರುವ 
ವಾರ್ತಿಕ ಸೂಚಿ 
''ವಾರ್ತಿಕೆ. ಅ. ಸೂ.ಸಂ 


ಅಕ್ಷಾದೂಹಿನ್ಯಾಮುಪ- 
ಅಧ್ವಪರಿಮಾಣೇ ಚ- 
ಅನ್ವಾದೇಶೇ ನಪುಂಸಕೇ- 
ಅಸ್ಯ ಸಂಬುದ್ಧೌ ವಾನಜ್‌- 
ಅಡಭ್ಯಾಸವ್ಯವಾಯೇ- 
ಅತ್ಯಾದಯಃ ಕ್ರಾನ್ತಾದ್ಯ- 
ಅಧರ್ಮಾಜ್ದೇತಿ ವಕ್ತವ್ಯಮ್‌ 
ಅಧ್ಯಾತ್ಮಾದೇಷ್ಠಣಿಷ್ಯತೇ 
ಅನ್ನಶ್ಯಬ್ದಸ್ಯಾಜೈವಿಧಿ- 
ಅನುಶತಿಕಾಧೀನಾಇ್ಬು 
ಅನ್ಯೇಭ್ಯೋಪಿ ದೃಶ್ಯತೇ 
ಅಹ್ನಃ ಖಃ ಕ್ರತೌ 
ಅಭೂತತದ್ಭಾವ ಇತಿ 
ಅಮೇಹಕ್ಷತಸಿತ್ರೇಭ್ಯ ಏವ 
ಅರ್ಣಸೋ ಲೋಪಶ್ಚ 
ಅರ್ಥೇನ ನಿತ್ಯಸಮಾಸೋ- 
ಅರ್ಯಕ್ಷತ್ರಿಯಾಭ್ಯಾಂ- 
ಅವಾದಯಃ ಕ್ರುಷ್ಟಾದ್ಯರ್ಥೇ- 
ಅವಾರಪಾರಾದ್ವಿಗೃಹೀತಾದಪಿ- 
ಅವ್ಯಯಾನಾಂ ಭಮಾತ್ರೇ- 
ಅವ್ಯಯಸ್ಯ ಚ್ವಾವೀತ್ವಂ- 
ಅಶ್ಮನೋ ವಿಕಾರೇ 
ಆಚಾರ್ಯಾದಣತ್ವಂ ಚ 
ಆದ್ಯಾದಿಭ್ಯಸ್ತಸೇರುಪಸಂ- 
ಇರ ಇತ್ನಂಜ್ಞಾ ವಾಚ್ಯಾ 
ಇವೇನ ಸಮಾಸೋ ವಿಭಕ್ತ್ಯ- 
ಈಕಕ್‌ ಚ 

ಉತ್ತರಪೂರ್ವಸ್ಯೆ 3 


ವಾರ್ತಿಕ ಸೂಜಿ 1505 


ವಾರ್ತಿಕ ಸೂ. ಸಂ 
ಉಪಸರ್ಗ-ವಿಭಕ್ತಿ-ಸ್ಪರ-ಪ್ರತಿರೂಪಕಾಶ್ವ- 368 
ಊರ್ಣೋತೇರಾಮ್ನೇತಿ- 600 
ಯತೇ ಚ ತೃತೀಯಾ- 34 
ಯಲ್ಯವರ್ಣಯೋರ್ಮಿಥಃ- 10 
ಯವರ್ಣಾನ್ನಸ್ಯ- 212 
ಯಲ್ವಾದಿಭ್ಯಃ ಕ್ರಿನ್ನಿಷ್ಠಾ- 866 
ಏಕತರಾತ್‌ ಪ್ರತಿಷೇಧೋ- 243 
ಏಕವಾಕ್ಕೇ ಯುಷ್ಮದಸ್ಮದ್‌- 333 
ಏತೇ ವಾನ್ನಾನಾದಾಯ- 333 
ಏತದೋಪಿ ವಾಚ್ಯಃ 1219 
ಓಕಾರಸಕಾರಭಕಾರಾದೌ- 1237 
ಔಜಃ ಶ್ಯಾಂ ಪ್ರತಿಷೇಧಃ 237 
ಕಮೇಶ್ವೆ ಶಶ್ವಜ್‌ ವಾಚ್ಯಃ 525 
ಕಮ್ಲೋಜಾದಿಭ್ಯ ಇತಿ- 1034 
ಕಾಸ್ಕನೇಕಾಚ ಆಮ್‌- 469 
ಕೃದಿಕಾರಾದಕ್ತಿನಃ 1262 
ಕೇಲಿಮರ ಉಪಸಂಖ್ಯಾನಮ್‌ 772 
ಕ್ರಿನ್ನಪೀಷ್ಯತೇ 866 
ಕ್ವಿಬ್ವಚಿ ಪ್ರಚ್ಛ್ಯಾಯತಸ್ತು- 845 
ಕೃತ್ರಿಯಸಮಾನಶಬ್ದಾತ್‌- 1031 
ಗತಿಕಾರಕೇತರಪೂರ್ವಸ್ಯ- 202 
ಗಜಸಹಾಯಾಭ್ಯಾಂ- 1052 
ಗುಣವಚನೇಭ್ಯೋ- 1189 
ಗೋರಜಾದಿ ಪ್ರಸಜ್ಲೇ- 1004 
ಘಇರ್ಥೇ ಕವಿಧಾನಮ್‌- 895 
ಜಾವುತ್ತರಪದೇ ಪ್ರತಿಷೇಧಃ 283 
ಚಯೋ ದ್ವಿತೀಯಾಃ ಶರಿ- 86 
ಛತ್ವಮಮೀತಿ ವಾಚ್ಕಮ್‌ 76 
ಡಾಚಿ ವಿವಕ್ಷಿತೇ- 1250 
ತ್ಯದಾದಿಷು ಇತಿ- 363 
ತೀಯಸ್ಯ ಇತಿ- 222 


ತದರ್ಥೇನ ಪ್ರ- 829 


1506 ಲಘುಸಿದ್ಧಾಂತ ಕೌಮುದೀ 


ವಾರ್ತಿಕ ಸೂ. ಸಂ 
ತಿಷ್ಕಪುಷ್ಕಯೋರ್ನಕ್ಷತ್ರಾಣೀ- 1036 
ತ್ಯಬ್‌ ನೇರ್ಧ್ರುವ ಇತಿ- 1076 
ದೃನ್‌ ಕರಪುರ್ನಪೂರ್ವಸ್ಯ- 212 
ದ್ವಿಪರ್ಯಂತಾನಾ- 193 
ದುರಃ ಷತ್ವಣತ್ವಯೋಃ- 421 
ದೇವಾದ್ಯಣ್‌ಖೌ 1002 
ದ್ವಂದ್ವತತ್ಪುರುಷಯೋರುತ್ತರ- 940 
ದ್ವಿಗುಪ್ರಾಪ್ತಾಪನ್ನಾಲಂ- 995 
ಧರ್ಮಾದಿಷ್ಟನಿಯಮಃ 988 
ನ ಸಮಾಸೇ- 60 
ನುಮಚಿರತೃಜ್ವದ್ಭಾವೇಭ್ಯೋ- 210 
ನಇಸ್ನಇಗ್‌ ಈಕಕ್‌ ಖ್ಯುನ್‌- 1253 
ನಂಗೋಸ್ತ್ಯರ್ಥಾನಾಂ- 970 
ನಾಭಿ ನಭಾ 1141 
ನಿತ್ಯ ಮಾಮ್ರೇಡಿತೇ- 1249 
ನಿರಾದಯಃ ಕ್ರಾಂತಾದ್ಯರ್ಥೇ- 955 
ನೃನರಯೋರ್ವದ್ಧಿಶ್ಚ 1277 
ಪ್ರತ್ಯಯೇ ಭಾಷಾಯಾಂ- 68 
ಪ್ರಥಮಲಿಂಗಗಹಣಂ ಚ 195 
ಪ್ರವತ್ತತರ ಕಂಬಲವಸನಾ- 34 
ಪರ್ಯಾದಯೋ ಗ್ಲಾನಾದ್ಯ- 954 
ಪಾಣ್ಹೋರ್ಡ್ಯಣ್‌ 1030 
ಪಾಲಕಾನ್ಹಾನ್ನ 1263 
ಪೂರೋರಣ್‌ ವಕ್ತವ್ಯಃ 1030 
ಪಾದಯೋಃ ಗತಾದ್ಯರ್ಥೇ 952 
ಪ್ರಾದಿಭ್ಯೋ ಧಾತುಜಸ್ಯ- 970 
ಬಹಿಷಷ್ಟಿಲೋಪೋ- 1002 
ಭಸ್ಕಾಢೇ ತದ್ಧಿತೇ 1051 
ಮತ್ತ್ಯಸ್ಯ ಜ್ಯಾಂ ಯಲೋಪಃ 1271 
ಮಸ್ಸೇರಂತ್ಕಾತ್‌ ಪೂರ್ವೋ- 660 
ಮಾತುಲೋಪಾಧ್ಯಾಯಯೋ- 1265 


ಮೂಲವಿಭುಜಾದಿಭ್ಯಃ ಕಃ 793 


ವಾರ್ತಿಕ ಸೂಚಿ 1507 


ವಾರ್ತಿಕ ಸೂ. ಸಂ 
ಯವಲಪರೇ ಯವಲಾ ವಾ 82 
ಯವನಾಲ್ಲಿಪ್ಯಾಮ್‌ 1265 
ಯವಾದ್ಧೋಷೇ 1266 
ಯೋಪಧಪ್ರತಿಷೇಧೇ ಹಯ- 1271 
ರಾಜ್ಞೋ ಜಾತಾವೇವೇತಿ- 1025 
ಲೋಮ್ನೋ ಪತ್ರೆ ್ಯೇಷು- 1017 
ವೃದ್ರೌತತೃಜ್ಞದ್ಯಾ ವ- 240 
ವಾ ನಾಮಧೇಯಸ್ಯ- 1079 
ವುಗ್ಯುಟಾವುವಜ್‌ ಸಹಾ 638 
'ಕನ್ನಾ ದಿಷು ಪರರೂಪಂ- 39 
ಶಾಕಪಾರ್ಥಿವಾದೀನಾಂ- 947 
ಶೇ ತೃಮ್ಭಾದೀನಾಂ- 659 
ಶ್ವಶುರಸ್ಯೋಕಾರ- 1215 
ಸಮ್ದುಂಕಾನಾ೦ ಸೋವಕ್ತವ್ಯಃ ' 93 
ಸಂಬುದ್ದೌ ನಪುಂಸಕಮಾ- 364 
ಸಮಾಹಾರೇ ಚಾ- 918 
ಸಮೃದಾದಿಭ್ಯಃ ಕಿಪ್‌ 866 
ಸರ್ವಪ್ರಾತಿಪದಿಕೇಭ್ಯಃ- 1240 
ಸರ್ವನಾಮ್ನೋ ವೃತ್ತಿಮಾ- 939 
ಸರ್ವತೋಕ್ತಿನ್ನರ್ಥಾ- 1262 
ಸಿಜ್ಲೋಪ ಏಕಾದೇಶೇ- 446 
ಸೂರ್ಯಾದ್ದೇವತಾ- 1264 
ಸೂರ್ಯಾಗಸ್ತ್ಯಯೋಃ- 1265 
ಸ್ಥಾಘ್ಲೋರಿತ್ವೇ ದೀಜಃ- 639 
ಸ್ಲಘಮೃಶಕೃಷ- 655 


ಭಮಾರಣ್ಯ ,ಯೋರ್ಮಹತ್ವೇ 1265 


“ಅಘುಸಿದ್ಧಾಂಡಕೌಮದಿ'ಯಲ್ಲರುವ 
ಸೂತ್ರಗಳ ಅಕಾರಾದಿ ವರ್ಣಾನುಕ್ರಮ ಪಟ್ಟ 


1. ಅಇಉಣ್‌ । 2. ಯ.ಕ್‌ । 3. ಏಓಜ್‌ । 4. ಐಔಚ್‌ | 5. ಹಯವರಟ್‌ | 6. 
ಲಣ್‌ । 7. ಇಮಜಣಮ್‌ । 8. ರುಭಇ್‌ । 9. ಘಢಧಷ್‌ | 10. ಆಬಗಡದಶ್‌। 


11. ಖಫಛಠಥಚಟತವ್‌ | 12. ಕಪಯ್‌ । 


ಮಾಹೇಶ್ವರಾಣಿ ಸೂತ್ರಾಣಿ ॥ 


ಸೂ. ಸಂ ಸೂತ್ರ 


42 ಅಕಃ ಸವರ್ಣೇ- 
226 ಅಚಿ ರ ಯತಃ 
200 ಅಚಿ ಶ್ನುಧಾತು- 


39 ಅಚೋನ್ತಾ ಎಟಿ 
182 ಅಜೋಯ್ಟೆತಿ 

60 ಅಜೋ ರಹಾ- 
336 ಅಚಃ 


174 ಅಚ್ಚ ಫೇಃ 

138 ಅಟ್‌ಕುಪ್ಪಾಜ್‌- 
1] ಅಣುದಿತ್ತವರ್ಣ- 
274 ಅತೋ ಗುಣೇ 
142 ಅತೋ ಭಿಸ ಐಸ್‌ 
235 ಅಕೋಮ್‌ 

106 ಅತೋ ರೋರ- 


9] ಅತ್ರಾನುನಾಸಿಕಃ- 
344 ಅತ್ವಸಂತಸ್ಯ- 
2 ಅದರ್ಶನಂ ಲೋಪಃ 


356 ಅದಸ ಔ- 
52 ಅದಸೋ ಮಾತ್‌ 


13. ಶಷಸರ್‌ । 14. ಹಲ್‌ ॥ ಇತಿ 


ಅ.ಪಾ.ಸೂ 


6-1-101 
7-2-100 
6-4-77 
1-1-64 
7-2-115 
8-4-46 
6-4-138 
7-3-119 
8-4-2 
1-1-69 
6-1-97 
7-1-9 
7-1-24 
6-1-113 
8-3-2 
6-4-14 
1-1-60 
7-2-107 
1-1-12 


ಸೂತ್ರಗಳ ಅಕಾರಾದಿ 


ಸೂ. ಸಂ ಸೂತ್ರ 
357 ಅದಸೋಸೇರ್ದಾ- 
25 ಅದೇಜ್‌ಗುಣಃ 


242 ಅದ್‌ ಡ್‌ ಡತರಾದಿ- 
277 ಅನಾಪ್ಯಕಃ 
335 ಅನಿದಿತಾಂ ಹ- 


92 ಅನುನಾಸಿಕಾತ್‌- 
79 ಅನುಸ್ವಾರಸ್ಯ- 
45 ಅನೇಕಾಲ್‌ಶಿತ್‌- 
158 ಅನ್ನರಂ ಬಹಿ- 
41] ಅನ್ನಾದಿವಚ್ಚ 

178 ಅಪೃಕ್ಷ ಏಕಾಲ್‌- 


363 ಅಪೋ ಭಿ 

207 ಅಪ್‌ತ್ಯನ್‌ತೃಚ್‌- 
135 ಅಮಿ ಪೂರ್ವಃ 
196 ಅಮ್ಸಾರ್ಥನ- 
262 ಅಮ್ಲಂಬುದ್ಧೌ 
116 ಅರ್ಥವದಧಾತು 
292 ಅರ್ವಣಸ್ತಸಾ- 
21 ಅಲೋತನ್ರ್ಯಸ್ಯ 
176 ಅಲೊಕನ್ರ್ಯಾಶ್‌- 
248 ಅಲ್ಲೋಪೋತನಃ 
47 ಅವಜ್‌ಸ್ಫೋಟಾ- 
373/ ಅವ್ಯಯಾದಾಪ್‌- 
372/2 ಅವ್ಯಯೀಭಾವಶ್ಚ 
300 ಅಷ್ಟನ ಆ ವಿಭಕ್ತೌ 
301... ಅಷ್ಟುಭ್ಯ ಔಶ್‌- 
247 ಅಸ್ಥಿದಧಿ- 


ಅ.ಪಾ.ಸೂ 


8-2-80 
1-1-2 
7-2-25 
7-2-112 
6-4-24 
8-3-4 
8-4-58 
1-1-55 
1-1-36 
6-1-85 
1-2-41 
7-4-48 
6-4-1] 
6-1-107 
7-3-107 
7-1-99 
1-2-45 
6-4-127 
1-1-52 
1-1-65 
6-4-134 
6-1-123 
2-4-82 
1-1-41 
7-2-84 
7-1-21 
7-1-75 


1509 


ಸೂತ್ರ 


ಅಹನ್‌ 

ಅಕಥಿತಂ ಚ 
ಅಕರ್ತರಿ ಚ_ 
ಅಕರ್ಮಕಾಚ್ಛ 
ಅಕೃತ್ಸಾರ್ವಧಾತು.. 
ಅಕ್ಲೋತದರ್ಶನಾತ್‌ 
ಅಚಸ್ಪಾಸ್ಪತ್‌- 
ಅಚಿತ್ತಹಸ್ತಿ- 

ಅಚಿ ವಿಭಾಷಾ 
ಅಚೋ ಯತ್‌ 
ಅಚಃ ಪರಸ್ಮಿನ್‌ 


ಅಜಾದ್ಯದನ್ತಮ್‌ 
ಅಜಾದ್ಯತಃ- 
ಅಜ್ಜನಗಮಾಂ- 
ಅಜ್ಞಾತೇ 

ಅಇಸ್ಲೇಃ ಸಿಚಿ 

ಅತ ಆದೇಃ 

ಅತ ಇಇ 

ಅತ ಇನಿಠನೌ 

ಅತ ಉಪಧಾಯಾಃ 
ಅತ ಉತ್ಸಾರ್ವ- 


ಅತ ಏಕಹಲ್‌- 
ಅತಿಶಾಯನೇ- 
ಅತೋದೀರ್ಫೋ- 
ಅತೋ ಯೇಯಃ 


ಲಘುಸಿದ್ಧಾಂತ ಕೌಮುದೀ 
ಅ.ಪಾ.ಸೂ 


8-2-68 
1-4-51 
3-3-19 
1-3-45 
7-4-25 
5-4-56 
7-2-61 
4-2-47 
7-2-100 
3-1-97 
1-1-57 


2-2-33 
4-1-4 
6-4-16 
5-3-73 
7-2-71 
7-4-70 
4-1-95 
5-2-115 
7-2-116 
6-4-110 


6-4-120 
5-3-55 
7-3-101 
7-2-80 


ಸೂತ್ರಗಳ ಅಕಾರಾದಿ 


ಸೂ. ಸಂ ಸೂತ್ರ 

470 ಅತೋ ಲೋಪಃ 
457 ಅತೋ ಹಲಾದೇಃ- 
416 ಅತೋ ಹೇಃ 

796 ಅತಃ ಕೃಕಮಿ- 
607 ಅದಭ್ಯಸ್ತಾತ್‌ 

552 ಅದಿಪ್ರಭೃತಿಭ್ಯಃ- 
1061 ಅದೂರಭವಶ್ಚ 
557 ಅದಃಸರ್ವೇಷಾಮ್‌ 
1108 ಅಧಿಕೃತ್ಯಕೃ- 

402 ಅನದ್ಯತನೇ ಲುಟ್‌ 
422 ಅನದ್ಯತನೇ ಲಜ್‌ 
1215 ಅನದ್ಯತನೇ ರ್ಹಿಲ್‌ 
920 ಅನಶ್ಚ 

559 ಅನುದಾತ್ತೋಪ- 
3718 ಅನುದಾತ್ತಜ್‌ತಃ- 
654 ಅನುದಾತ್ತಸ್ಯ 

728 ಅನುನಾಸಿಕಸ್ಕ- 
746 ಅನುಪರಾಭ್ಯಾಂ- 
1097 ಅನುಶತಿಕಾದೀ- 
1018 ಅನೃಷ್ಯಾನಂತ- 
968 ಅನೇಕಮನ್ಯ- 
1026 ಅನ್‌ 

1204 ಅನ್‌ 

975 ಅನ್ವರ್ಬಹಿ- 

889 ಅನ್ಯಥೈವಂಕಥ- 
800 ಅನ್ಯೇಭ್ಯೋತಪಿ- 
1008 ಅಪತ್ಯಂ ಪೌತ್ರ- 


ಅ.ಪಾ.ಸೂ 


6-4-48 
205 
6-4-105 
8-3-46 
7-1-4 
2-4-72 
4-1-70 
7-3-100 
4-3-87 
3-3-15 
3-2-11 
5-3-21 
5-4-108 
6-4-37 
1-3-12 
6-1-59 
6-4-15 
1-3-79 
7-3-20 
4-1-104 
9೬೫೬4 
6-4-167 
5-3-5 
5-4-117 
33427 
3-2-75 
4-1-162 


1511 


1512 
ಸೂ. ಸ೦ ಸೂತ್ರ 


738 ಅಪಹ್ನವೇ ಜ್ಜ 
902 ಅಪಾದಾನೇ- 
972 ಅಪ್‌ಪೂರಣೇ- 
870 ಅ ಪ್ರತ್ಯಯಾತ್‌ 
762 ಅಭಿಜ್ಞಾವಚನೇ- 
1107 ಅಭಿನಿಷ್ಯಾಮತಿ- 
747 ಅಭಿಪ್ರತ್ಯತಿಭ್ಯಃ- 
580 ಅಭ್ಯಾಸಸ್ಕಾ- 
560 ಅಭ್ಯಾಸಾಚ್ಛ 

399 ಅಭ್ಯಾಸೇ ಚರ್ಚ 
526 ಅಯಾಮನ್ಹಾಲ್ವಾ- 
798 ಅರುರ್ದಿಷದ- 
611 ಅರ್ತಿಪಿಪರ್ತ್ಯೋ- 
847 ಅರ್ತಿಲೂಧೂಸೂ- 
703 ಅರ್ತಿಶ್ರೀವ್ಲೀ 

966 ಅರ್ಥರ್ಚಾಃ ಪುಂಸಿ 
935 ಅರ್ಥಂ ನಪುಸಕಂ 
1197 ಅರ್ಶ ಆದಿಭ್ಯೋ- 
880 ಅಲಂಖಲ್ವೋಃ- 
991 ಅಲ್ಟಾಚ್‌ತರಮ್‌ 
1113 ಅವಯವೇ ಚ 
876 ಅವೇ ತ್ಯಸ್ತೋ- 
1249 ಅವ್ಯಕ್ತಾನುಕರ- 
910 ಅವ್ಯಯಂ ವಿಭಕ್ತಿ- 
1235 ಅವ್ಯಯಸರ್ವ- 
1076 ಅವ್ಯಯಾತ್ರ ಚ್‌ 
373 ಅವ್ಯಯಾದಾಪ್‌- 


ಲಘುಸಿದ್ಧಾಂತ ಕೌಮುದೀ 
ಅ.ಪಾ.ಸೂ 


1-3-44 
2-3-28 
5-4-116 
3-3-102 
3-2-112 
4-3-86 
1-3-80 
6-4-78 
7-3-55 
8-4-54 
6-4-55 
6-3-67 
7-4-77 
3-2-184 
7-3-36 
2-4-31 
2-2-2 
5-2-127 
3-4-18 
2-2-34 
4-3-135 
3-3-120 
5-4-57 
2-1-6 
5-3-71 
4-2-104 
2-4-82 


ಸೂತ್ರಗಳ ಅಕಾರಾದಿ 
ಸೂ. ಸಂ ಸೂತ್ರ 


913 ಅವ್ಯಯೀಭಾವಶ್ಚ 
919 ಅವ್ಯಯೀಭಾವೇ 
916 ಅವ್ಯಯೀ ಭಾವೇ- 
909 ಅವ್ಯಯೀಭಾವಃ 
1000 ಅಶ್ವಪತ್ಕಾದಿಭ್ಯಶ್ಚ 
562 ಅಸಿದ್ಧವದತ್ರಾ- 
452 ಅಸಂಯೋಗಾತ್‌- 
445 ಅಸ್ತಿಸಿಜೋಪಪ್ಳಕ್ಷೇ 
577 ಅಸ್ತೇರ್ಭೂಃ 

384 ಅಸ್ಮದ್ಯುತ್ತಮಃ 
1195 ಅಸ್ಮಾಯಾ- 
1245 ಅಸ್ಕ ಚ್ವೌ 

598 ಅಸ್ಕತಿವಕ್ಕಿ- 

1198 ಅಹಂಶುಭಮೋಃ 
958 ಅಹಃ ಸ ್ಸೈಕ- 


166 ಆಕಡಾರಾದೇಕಾ- 
839 ಆಕ್ವೇಸ್ವಚ್ಛೇಲ- 
219 ಅಜ್‌ ಚಾಪಃ 

171 ಅಜೋನಾಸಸ್ತ್ರಿ- 
366 ಆಚ್ಛೇನದ್ಯೋಃ- 
198 ಆಟಶ್ಚ 


197 ಆಣ್‌ನದ್ಯಾಃ 

167 ಆತೋ ಧಾತೋಃ 
525 ಆತ್ಮನೇಪದೇಷು- 
4 ಆದಿರಂತ್ಯೇನ- 
150 ಆದೇಶಪ್ರತ್ಯ- 


1513 


ಅ.ಪಾ.ಸೂ 


2-4-18 
5-4-107 
6-3-81 
2-1-5 
4-1-84 
6-4-22 
1-2-5 
7-3-96 
2-4-52 
1-4-107 
5-2-121 
7-4-32 
3-1-52 
5-2-140 
5-4-87 


1-4-1 
3-2-134 
7-3-105 
7-3-120 
7-1-80 
6-1-90 
7-3-112 
6-4-140 
7-1-5 
1-1-71 
8-3-59 


1514 

ಸೂ. ಸಂ ಸೂತ್ರ 

72 ಆದೇಃ ಪರಸ್ಯ ' 
27 ಆದ್ದುಣಃ 

279 ಆದ್ಯಂತವದೇಕ- 
85 ಆದ್ಯಂತೌ ಟಿಕಿತೌ 
155 ಆಮಿ ಸರ್ವನಾಮ] - 
349 ಆ ಸರ್ವನಾಮ್ನಃ 
837 ಆಕ್ವೇಸ್ವಚ್ಛೇಲ- 
1156 ಆಚ ತ್ವಾತ್‌ 

621 ಆಚಹೌ 

444 ಆಡಜಾದೀನಾಮ್‌ 
418 ಆಡುತ್ತಮಸ್ಯ- 
488 ಆತ ಔ ಣಲಃ 
789 ಆತಶ್ಚೋಪ- 
792 ಆತೋಇ*ನುಪ- 
509 ಆತೋಜಿತಃ 

758 ಆತೋ ಯುಕ್‌- 
879 ಆತೋ ಯುಚ್‌ 
489 ಆತೋ ಲೋಪ 
491 ಆತಃ 

524 ಆತ್ಮನೇಪದೇಷು- 
657 ಆತ್ಮನೇಪದೇಷು- 
806 ಆತ್ಮಮಾನೇ ಖಶ್ಚ 
1143 ಆತ್ಮನ್ವಿಶ್ವ- 

1144 ಆತ್ಮಾಧ್ವಾನೌ ಖೇ 
462 ಆದಿಇೆ9ಟುಡವಃ 
493 ಆದೇಚ ಉಪ- 
904 ಆಧಾರೋಂಧಿಕರ- 


ಲಘುಸಿದ್ಧಾಂತ ಕೌಮುದೀ 
ಅ.ಪಾ.ಸೂ 


1-1-21 
6-1-87 
1-1-21 
1-1-46 
7-1-52 
6-3-91 
3-2-134 
5-1-120 
6-4-117 
6-4-72 
3-4-92 
7-1-34 
3-1-136 
ವತ್ತಿ 
7-2-81 
7-3-33 
3-3-128 
6-4-64 
3-4-110 
ತ್ತೆ 
3-1-54 
3-2-83 
-1-9 
6-4-169 
1-3-5 
6-1-45 
1-4-45 


ಸೂತ್ರಗಳ ಅಕಾರಾದಿ 


ಸೂ. ಸಂ ಸೂತ್ರ 


420 ಆನಿ ಲೋಟ್‌ 
832 ಆನೇ ಮುಕ್‌ 

961 ಆನ್ಕಹತಃ - 

887 ಆಭೀಕ್ಷ್ಯೇ - 
517 ಆಮೇತಃ 

471 ಆಮಃ 

512 ಆಮೃತ್ಯಯವತ್‌ 
1015 ಆಯನೇಯೀನೀ- 
469 ಆಯಾದಯಾ ಆರ್ಧ- 
563 ಆರ್ಧಧಾತುಕೇ 
404 ಆರ್ಥುಧಾತುಕಂ- 
401 ಆರ್ಧುಧಾತುಕಸ್ಕೇ- 
410 ಆಶಿಷಿ ಲಿಜ್‌ - 


595 ಆಹಸ 
ಛಿ 


೦೦ 


246 ಇಕೋಚಿ ವಿಭಕ್ತೌ 
295 ಇತೋತ್ಸರ್ವ- 
274 ಇದಮೋ ಮಃ 
224  ಇದುದ್ದ್ಯಾಮ್‌ 
275 ಇದೋಇ*ಯ್‌- 


48 ಇಂದ್ರೇ ಚ 

285 ಇನ್‌ಹನ್‌ಪೂಷಾ- 
59 ಇಕೋತಸವರ್ಣೇ- 
15 ಇಕೋ ಯಣಚಿ 


257 ಇಗ್ಯಣಃ ಸಂಪ್ರ- 
275 ಇದೋಇಯ್‌- 
48 ಇಂದ್ರೇಚ 


ಅ.ಪಾ.ಸೂ 


8-4-16 
7-2-82 
6-3-46 
3-4-22 
3-4-90 
2-4-81 
1-3-63 
7-1-2 
3-1-31 
2-4-35 
3-4-114 
7-2-35 
3-3-91 
8-2-35 


7-1-73 
7-1-86 
7-2-108 
7-3-117 
7-2-111 
6-1-124 
6-4-12 
6-1-127 
6-1-77 
1-1-45 
7-2-11 
6-1-124 


1515 


1516 ಲಘುಸಿದ್ಧಾಂತ ಕೌಮುದೀ 


ಸೂ. ಸಂ ಸೂತ್ರ ಅ.ಪಾ.ಸೂ 
286 ಇನ್‌ಹನ್‌ಪೂಷಾ- 6-4-12 
59 ಇಕೋಸವರ್ಣೇ- 6-1-127 
15 ಇಕೋ ಯಣಜಚಿ 6-1-77 
257 ಇಗ್ಯಣಃ ಸಂಪ್ರ- 1-1-45 
710 ಇಕೋ ರುಲ್‌ 1-2-9 
1160 ಇಗನ್ನಾಚ್ಚ- 5-1-131 
788 ಇಗುಪಧಜ್ಞಾ- 3-1-135 
868 ಇಚ್ಛಾ 3-3-100 
511 ಇಜಾದೇಶ್ವ- 3-1-36 
446 ಇಟ ಈಟಿ 8-2-28 
522 ಇಟೋತತ್‌ 3-4-106 
555 ಇಡತ್ಕರ್ತಿ- 7-2-66 
583 ಇಣೋ ಗಾ ಲುಜಿ 2-4-45 
579 ಇಣೋ ಯಣ್‌ 6-4-81 
514 ಇಣಃ ಹೀದ್ವಂ- 8-3-78 
984 ಇಣಃ ಷಃ 8-3-39 
1210 ಇತರಾಭ್ಯೋತಪಿ- 5-3-14 
424 ಇತಶ್ಪ 3-4-100 
1272 ಇತೋ ಮನುಷ್ಯ- 4-1-65 
1203 ಇದಮ ಇಶ್‌ 5-3-3 
1218 ಇದಮಸ್ಕಮುಃ 5-3-24 
1213 ಇದಮೋ ರ್ಮ೯ಲ್‌ 5-3-16 
1207 ಇದಮೋ ಹಃ 5-3-11 
463 ಇದಿತೋ ನುಮ್‌ 7-1-58 
1173 ಇದಂಕಿಮೋ- 6-3-90 
1051 ಇನಣ್ಯನಪತ್ಯೇ 6-4-164 


1265 ಇಂದ್ರವರುಣಭವ- 4-1-49 


ಸೂತ್ರಗಳ ಅಕಾರಾದಿ 
ಸೂ. ಸಂ ಸೂತ್ರ 


629 ಇರಿತೋ ವಾ 
1240 ಇವೇ ಪ್ರತಿಕೃತೌ- 
504 ಇಷುಗಮಿಯ- 
1186 ಇಷ್ಟಾದಿಭ್ಯಶ್ಚ 
1230 ಇಷ್ಟಸ್ಕಯಿಟ್‌ ಚ 
1054 ಇಸುಸುಕ್ತಾನ್ನಾತ್ಮಃ 


51 ಈದೊದೇದ್‌- 
698 ಈ ಚ ಗಣಃ 
777 ಈದ್ಯತಿ 

1232 ಈಷದಸಮಾಪ್ಟೌ 
878 ಈಷದ್‌- 


620 ಈ ಹಲ್ಕಘೋಃ 


290 ಉಗಿದಚಾಂ- 


6 ಉಚ್ಚೆ ರುದಾತ್ತಃ 
338 ಉದ ಈತ್‌ 

70 ಉದಃಸ್ಥಾಸ್ತ- 

28 ಉಪದೇಶೇsಜನು- 
37 ಉಪಸರ್ಗಾದೃತಿ- 
35 ಉಪಸರ್ಗಾಃ - 
345. ಉಭೇ ಅಭ್ಯಸ್ತಮ್‌ 
29 ಉರಣ್‌ ರಪರಃ 
1140. ಉಗವಾದಿಭ್ಯೋ- 
1252 ಇಗಿತಶ್ಚ 

1224 ಉಳ್ಳುತಿ 


850 ಉಣಾದಯೋ- 


1517 


ಅ.ಪಾ.ಸೂ 


3-1-57 
5-3-96 
7-3-77 
5-2-88 
6-4-159 
7-3-51 


1-1-11 
7-4-97 
6-4-65 
5-3-67 
3-3-126 
6-4-113 


7-1-70 
1-2-29 
6-4-139 
8-4-61 
1-32 
6-1-91 
1-4-59 
6-1-5 
1-1-51 
5-1-2 
4-1-6 
4-4-32 
3-3-1 


1518 ಲಘುಸಿದ್ಧಾಂತ ಕೌಮುದೀ 


ಸೂ. ಸಂ ಸೂತ್ರ ಅ.ಪಾ.ಸೂ 
503 ಉತಶ್ಚ ಪ್ರತ್ಯ- 6-4-106 
567  ಉತೋ ವೃದ್ಧಿ- 7-3-89 
1004 ಉತ್ಸಾದಿಭ್ಯೋ- 4-1-86 
740 ಉದಶ್ಚರಃ ಸಕ- 1-3-59 
884 ಉದಿತೋ ವಾ 7-2-56 
612 ಉದೋಷ್ಠ್ಯ್ಯ- 7-1-102 
978 ಉದ್ವಿಭ್ಯಾಂ- 5-4-148 
481 ಉಪದೇಶೇತತ್ವತಃ 7-2-62 
956 ಉಪಪದಮತಿಜ್‌ 2-2-19 
947 ಉಪಮಾನಾನಿ- 2-1-55 
727 ಉಪಮಾನಾದಾ- 3-1-10 
576 ಉಪಸರ್ಗಪ್ರಾದು- 8-3-87 
997 ಉಪಸರ್ಗಾದದ್ದನಃ 5-4-85 
459 ಉಪಸರ್ಗಾದಸ- 8-4-14 
535 ಉಪಸರ್ಗಸ ದ 8-2-19 
814 ಉಪಸರ್ಗೇ ಚ- 3-2-99 
864 ಉಪಸರ್ಗೇ ಘೋಃ 3-3-92 
912 ಉಪಸರ್ಜನಂ- 2-2-30 
751 ಉಪಾಚ್ಛ 1-3-84 
684 ಉಪಾತ್‌ಪ್ರತಿ- 6-1-139 
1176 ಉಭಾದುದಾತ್ತೋ- 5-2-44 
473 ಉರತ್‌ 7-4-66 
981 ಉರಃಪ್ರಭ್ಛೃತಿ- 5-4-151 
544 ಉಪ್ಪ 1-2-12 
570 ಉಷವಿದಜಾಗೃ- 3-1-38 


492 ಉಸ್ಕಪದಾಂತಾತ್‌- 6-1-96 


ಸೂತ್ರಗಳ ಅಕಾರಾದಿ 


ಸೂ. ಸಂ ಸೂತ್ರ 

5 ಊಕಾಲೋಃಜ್ಟ 
1273 ಊಜುತಃ 

866 ಊತಿಯೂತಿ- 
1275 ಊರೂತ್ತರಪದಾ- 
600 ಊರ್ಣೋ೯ತೇಃ- 
604 ಊರ್ಣೋತೇಃ- 
952 ಊರ್ಯಾದಿಚ್ಛಿ- 
209 ಯತ ಉತ್‌ 

205 ಯತೋಜ್‌ಸರ್ವ- 
61 ಯತ್ಯಕಃ 

302 ಯತ್ನಿಗ್‌ದಧ್ಯಕ್‌- 
206 ಯದುಶನಸ್ತುರು- 
233 ಯನ್ನೇಭ್ಯೋ ಜೇಪ್‌ 
995 ಯಕ್‌ಪೂರಬ್ಬೂ- 
615 ಯಚ್ಛತ್ಯ ಅತೌಮ್‌- 
650 ಯತಶ್ವ ಸಂಯೋ- 
496 ಯತಶ್ಚ ಸಂಯೋ- 
482 ಯತೋಭಾರ- 
497 ಯದ್ಭನೋಃ ಸ್ಯೇ 
1020 ಖಷ್ಯನ್ನಕ- 

781 ಯಹಲೋ- 

661 ಖೂತ ಇತ್‌ 

858 ಯೂದೋರಪ್‌ 


1519 


ಅ.ಪಾ.ಸೂ 


1-2-27 
4-1-66 
3-3-97 
4-1-69 
7-3-90 
7-2-6 

1-4-61 


6-1-111 
7-3-110 
6-1-128 
3-2-59 
7-1-94 
4-1-5 
5-4-74 
7-4-11 
7-2-43 
7-4-10 
92263 
7-2-70 
4-1-114 
3-1-124 


7-1-100 
3-3-57 


1520 


ಸೂ. ಸಂ ಸೂತ್ರ 


325 ಏಕವಚನಸ್ಯ ಚ 

132 ಏಕವಚನಂ ಸಂಬು 
254 ಏಕಾಚೋ ಬಶೋ- 
287 ಏಕಾಜುತ್ತರಪದೇ- 

22 ಏಚೋಇ*ಯವಾಯಾವಃ 


38 ಏಚ್‌ ಪರರೂಪಂ 
43 ಏಜಃ ಪದಾನ್ತಾದತಿ 
134 ಏಜ ಹ್ರಸ್ಪಾತ್ರಂಬುದ್ದೇಃ 
251 ಏಚಇಗೃಸ್ವಾದೇಃ 


358 ಏತ್‌ ಈದ್‌ ಬಹುವಚನೆ 
201 ಏರನೇಕಾಚೋ 

953 ಏಕವಿಭಕ್ತಿ 

475 ಏಕಾಚ ಉಪದೇ- 
1009 ಏಕೋ ಗೋತ್ರೇ 

797 ಏಜೇಃ ಕಶ್‌ 


519. ಏತಐ 
1216 ಏತದಃ- 
777 ಏತಿಸ್ತುಶಾಸ್ತ್ರ- 


1214 ಏತೇತೌ ರಥೋಃ 
582 ಏತೇರ್ಲಿಜೌ 


857 ಏರಚ್‌ 
411 ಏರುಃ 
490 ಏರ್ಲಿಜೌ 
56 ಓತ್‌ 


40 ಓಮಾಜೋಶ್ವ 


ಲಘುಸಿದ್ಧಾಂತ ಕೌಮುದೀ 


ಅ.ಪಾ.ಸೂ 


721-32 
2-3-49 
8-2-37 
8-2-12 
4-1-93 
6-1-94 
6-1-109 
6-6-69 
1-1-48 
8-2-81 
6-4-82 
1-2-44 
7-2-10 
4-1-93 
3-2-28 
3-4-93 
5-3-5 
3-1-109 
5-3-4 
7-4-24 
3-3-56 
3-4-86 
6-4-67 


1-1-15 
6-1-95 


ಸೂತ್ರಗಳ ಅಕಾರಾದಿ 1521 


ಸೂ. ಸಂ ಸೂತ್ರ ಅ.ಪಾ.ಸೂ 
147 ಓಸಿ ಚ 7-3-104 
211 ಓಃ ಸುಪಿ- 6-4-83 
633 ಓತಃ ಶ್ಯನಿ 7-3-71 
821 ಓದಿತಶ್ಚ 8-2-45 
1007 ಓರ್ಗುಣಃ 6-4-146 
702 ಓಃ ಪುಯಣ್‌ಜ್ಯಪರೆ 7-4-80 
® 
217 ಔಜ ಆಪಃ 7-1-18 
215 ಔತೋತಮ್ಯಸೋಃ 6-1-93 
184 ಔತ್‌ 7-3-118 
215 ಔತೋಂಮ್ಯಸೋಃ 6-1-93 
ಕ 
100 ಕಾನಾಮ್ರೇಡಿತೇ 8-3-12 
272 ಕಿಮಃ ಕಃ 7-2-103 
98 ಕುಪ್ಪೋ-ಕ - 8-3-37 
117 ಕೃತ್ತದ್ಧಿತ 1-2-46 
303 ಕೃತದಿಜ್‌ 3-1-93 
370 ಕೃನ್ನೇಜನ್ನಃ 1-1-39 
371 ಕ್ರ್ವಾತೋಸುನ್‌ 1-1-40 
731... ಕಣ್ಣ್ವಾದಿಭ್ಯೋ- ಪ 
1023 ಕನ್ಯಾಯಾಃ- 4-1-116 
1164 ಕಪಿಜ್ಜಾತ್ಯೋಃ - 5-1-127 
525 ಕಮೇರ್ಣಿಜ್‌ 3-1-30 
1034 ಕಬ್ಬೋಜಾಲ್ಲುಕ್‌ 4-1-175 
808 ಕರಣೇ ಯಜಃ 3-2-85 
732 ಕರ್ತರಿ ಕರ್ಮ- 1-3-14 


770... ಕರ್ತರಿ ಕೃತ್‌ 3-4-61 


1522 

ಸೂ. ಸಂ ಸೂತ್ರ 

37 ಕರ್ತರಿ ಶಪ್‌ : 
892 ಕರ್ತುರೀಪ್ಲಿತ 
897 ಕರ್ತೃಕರಣ 

928 ಕರ್ತೃಕರಣೇ 
898 ಕರ್ಮಣಾ ಯಮ 
893 ಕರ್ಮಣಿ ದ್ವಿತೀಯಾ 
791 ಕರ್ಮಣ್ಯಣ್‌ 

761 ಕರ್ಮವತ್‌ 

729 ಕಷ್ಟಾಯ ಕ್ರಮಣೇ 
983 ಕಸ್ಕಾದಿಷು ಚ 
726 ಕಾಮ್ಯಚ್ಚ 

852 ಕಾಲಸಮಯ- 
1086 ಕಾಲಾಟ್ಬಇಣ್‌ 
1003 ಕಿತಿ ಚ 

432 ಕಿದಾಶಿಷಿ 

1219 ಕಿಮಶ್ಚ 

1172. ಕಿಮಿದಂಭ್ಯಾಂ- 
1223 ಕಿಮೇತ್ತಿಜವ್ಯ- 
1208 ಕಿಮೋತತ್‌ 

662 ಕಿರತೌ ಲವನೇ 
1238 ಕಿಂಯತ್ತದೋ 
1200 ಕಿಂಸರ್ವನಾಮ 
951 ಕುಗತಿಪ್ರಾದಯಃ 
1202 ಕುತಿಹೋಃ 

1237 ಕುತ್ತಿತೇ 

1065 ಕುಮದನಡ 

1031 ಕುರುನಾದಿ 


ಲಘುಸಿದ್ಧಾಂತ ಕೌಮುದೀ 
ಅ.ಪಾ.ಸೂ 


3-1-68 
1-4-49 
2-3-18 
2-1-32 
1-4-32 
9೬3-2 
3-2-1 
3-1-87 
3-1-14 
8-3-48 
3-1-9 
3-3-167 
4-3-11 
7-2-118 
3-4-104 
5-3-25 
5-2-40 
5-4-11 
5-3-12 
6-1-140 
5-3-92 
5-3-2 
ಟ್ಟ 
7-2-104 
5-3-74 
4-2-87 
4-1-172 


ಸೂತ್ರಗಳ ಅಕಾರಾದಿ 
ಸೂ. ಸಂ ಸೂತ್ರ 

454 ಕುಹೋಶ್ಪುಃ 
795 ಕೃಜಗೋಹೇತು 
472 ಕೃಷಗ್ವಾನುಪ್ರ 
773 ಕೃತ್ಯಲ್ಯುಟೋ- 
769 ಕೃತ್ಯಾಃ 

1244 ಕೃಚ್ವಸ್ತಿಯೋಗೇ 
849 ಕೃ-ವಾ-ಶು-ಜಿ 
479 ಕೃಸ್ಯಭ್ಛವೃಸ್ತು 
1192 ಕೇಶಾದ್ವೋ 
1093 ಕೋಶಾಡ್ಗಇ್‌ 
433 ಕ್ಕ್ಜಿತಿ ಚ 

815 ಕಕ್ಷವತೂ 

860 ಕ್ಷೇರ್ಮಮ್‌ 
723 ಕೃಚಿ ಚ 

725 ಕೃಸ್ಯ ವಿಭಾಷಾ 
1057 ಕ್ರಮಾದಿಭ್ಯೋ 
486 ಕ್ರಮಃ ಪರಸ್ಮೈ 
1266 ಕ್ರೀತಾತ್‌ಕರಣ 
685 ಕ್ರ್ಯಾದಿಭ್ಯಃ ಶ್ನಾ 
830... ಕ್ವಸುಶ್ಚ 

1209 ಕ್ವಾತಿ 

803 ಕ್ವಿಪ್‌ ಚ 

1027 ಕ್ಷತ್ರಾದ್‌ಘಃ 
824 ಕ್ಷಾಯೋಮಃ 
718 ಕ್ಷುಭ್ನಾದಿಷು ಚ 
593 ಕ್ಷಸ್ಯಾಚಿ 


ಅ.ಪಾ.ಸೂ 


7-4-62 
3-2-20 
3-1-40 
3-3-113 
3-1-95 

5-4-50 


7-2-13 
5-2-109 
4-3-42 
1-1-5 
1-1-26 
4-4-20 
7-4-33 
6-4-50 
4-2-61 
7-3-76 
4-1-50 
3-1-81 
3-2-107 
7-2-105 
3-2-76 
4-1-138 
8-2-53 
8-4-39 
೭312 


1523 


1524 ಲಘುಸಿದ್ಧಾಂತ ಕೌಮುದೀ 


ಸೂ. ಸಂ ಸೂತ್ರ ಅ.ಪಾ.ಸೂ 
ಖ 
93 ಖರವಸಾನಯೋಃ 8-3-15 
74 ಖರಿ ಚ 8-4-55 
809 ಖತ್ಯನವ್ಯಯಸ್ಯ 6-3-66 
183 ಖ್ಯತ್ಯಾತ್ತರಸ್ಯ 6-1-112 
807 ಖಿತ್ಯನವ್ಯಯಸ್ಯ 6-3-66 
ಗ 

202 ಗತಿಶ್ಚ 1-4-60 
214 ಗೋತೋ ಣಿತ್‌ 7-1-90 
745 ಗನ್ನನಾವಕ್ಷೇಪಣ 1-3-32 
505 ಗಮಹನ 6-4-98 
506 ಗಮೇರಿಟ್‌ ಪರ 7-2-58 
1010 ಗರ್ಗಾದಿಭ್ಯೋ 4-1-105 
1080 ಗಹಾದಿಭ್ಯಶ್ವ 4-2-138 
588 ಗಾಜ್ಕುಟಾದಿ- 1-2-1 
586 ಗಾಜ್‌ ಲಿಟ 2-4-49 
439 ಗಾತಿಸ್ಥಾಘು- 2-4-77 
1162 ಗುಣವಚನ- "5-1-124 
603 ಗುಣೋಪೃಕ್ಷೇ 7-3-91 
498 ಗುಣೋರ್ತಿಸಂ 7-4-29 
713 ಗುಣೋಯಜ್‌ 7-4-82 
467 ಗುಪೂಧೂಪ- 3-2-28 
870 ಗುರೋಶ್ಚ ಹಲಃ 3-3-103 
790 ಗೇಹೇ ಕಃ 3-1-144 
1013 ಗೋತ್ರಾದ್ಯೂನ್ಯ- 4-1-94 
1117 ಗೋಪಯಸೋ- 4-3-160 


941 ಗೋರತದ್ದಿ; ತ್ರ 5-4-92 


ಸೂತ್ರಗಳ ಅಕಾರಾದಿ 1525 


ಸೂ. ಸಂ ಸೂತ್ರ ಅ.ಪಾ.ಸೂ 
1116 ಗೋಶ್ವ ಪುರೀಷೇ 4-3-145 
954 ಗೋಸ್ತಿಯೋರುಪ- 1-2-48 
635 ಗ್ರಹಿಜ್ಯಾವಯಿ- 6-1-16 
694 ಗ್ರಹೋಲಿಟ- 7-2-37 
1052 ಗ್ರಾಮಜನಬಂಧು- 4-2-43 
1072 ಗ್ರಾಮಾದ್ಯಖಳೌ 4-2-94 
ಘ 
172 ಫೇರ್ಜೀತಿ 7-3-111 
855 ಫಇ್‌ಚ ಭಾವ- 6-4-27 
589 ಘುಮಾಸ್ಕಾಗಾಪಾ- 6-4-66 
578 ಪೃಸೋರೇದ್ದಾವ- 6-4-119 
89 ಜಮೋಹ್ರಸ್ವಾದಚಿ- 8-3-28 
173 ಜಸೀ ಜಸೋಶ್ಚ 6-1-110 
154 ಜಸಿಜ್ಯೋಃ 7-1-15 
46 ಜೆಚ್ಚ 1-4-53 
223 ಚಿತಿ ಹ್ರಸ್ಪಶ್ಚ 1-4-6 
313 ಜೇಪ್ರಥಮಯೋಃ- 7-1-28 
199 ಜೇರಾಮ್ನದ್ಯಾ 7-3-116 
143 ಜೀರ್ಯ 7-1-13 
85 ಜ್ಹೋಃ ಕುಕ್‌- 8-3-28 
119 ಜ್ಯಾಪ್‌ ಪ್ರಾತಿಪದಿ- 4-1-1 
ಚ 

260. ಚತುರನ- 7-1-98 
53 ಚಾದಯೋತಸತ್ವೇ 1-4-57 
129 ಚುಟೂ 1-3-7 


302 ಚೋಃ ಕುಃ 8-2-30 


1526 ಲಘುಸಿದ್ಧಾಂತ ಕೌಮುದೀ 
ಸೂ. ಸಂ ಸೂತ್ರ ಅ.ಪಾ.ಸೂ 
337 ಚೌ 6-3-128 
531 ಚಜಿ 6-1-11 
782 ಚಜೋಃ ಕು ಘಿ 7-3-52 
929 ಚತುರ್ಥೀ ತದರ್ಥಾ- 2-1-36 
899 ಚತುರ್ಥೀ ಸಂಪ್ರ- 2-3-13 
122 ಚರತಿ 4-4-8 
793 ಚರೇಷ್ಟಃ 3-2-16 
987 ಚಾರ್ಥೇ ದ್ವಂದ್ಹಃ 2-2-29 
642 ಚಿಣೋ ಲುಕ್‌ 6-4-104 
644 ಚಿಣ್‌ ತೇ ಪದಃ 3-1-60 
755 ಚಿಣ್‌ ಭಾವಕರ್ಮ- 3-1-44 
844 ಚ್ಛೊ ವ್‌ ಶೂಡನು- 6-4-19 
437 ಚಿ ಲುಜಿ 3-1-43 
438 ಜ್ಲೇಃ ಸಿಚ್‌ 3-1-44 
1248 ಚ್ಛೌಚ 7-4-26 
101 ಛೇ ಚ 6-1-76 
875 ಛಾದೇರ್ಫೇ, ದ್ವ್ಯು- 6-4-96 
347 ಜಕ್ಷಿತ್ಯಾದಯಃ- 6-1-6 
161 ಜರಾಯಾ ಜರಸ- 7-1-101 
238 ಜಶ್ಯಸೋಃ ಶಿಃ 7-1-20 
168 ಜಸಿ ಚ 7-3-109 
152 ಜಸಃ ಶೀ 7-1-17 
1030 ಜನಪದಶಬ್ದಾತ್‌- 4-1-168 
1062 ಜನಪದೇ ಲುಪ್‌ 4-2-81 
677 ಜನಸನಖನಾಮಾ- 6-4-42 


ಸೂತ್ರಗಳ ಅಕಾರಾದಿ 
ಸೂ. ಸಂ ಸೂತ್ರ 


643 ಜನಿವಧ್ಯೋಶ್ಚ 
839 ಜಲ್ಪಭಿಕ್ಷ- 

618 ಜಹಾತೇಶ್ವ 

885 ಜಹಾತೇಶ್ವಕ್ಷ್ಮಿ 
1271 ಜಾತೇರಸ್ವೀವಿ- 
1098 ಜಿಹ್ಹಾಮೂಲಾ- 
1012 ಜೀವತಿತು ವಂಶೇ ಯುವಾ 
609 ಜುಸಿ ಚ- 

605 ಜುಹೋತ್ಕಾದಿಭ್ಯಃ 
689 ಜ್ಯಸ್ತಂಭುಮ್ರುಚು- 
640 ಜ್ಞಾಜನೋರ್ಜಾ 


1227 ಜ್ಯ ಚ 
1228 ಜ್ಯಾದಾದೀಯಸಃ 
867 ಜ್ವರತ್ವರ 


75 ರುಯೊ ಹೋ 
73 ರುರೋ ರುರಿ 


19 ರುಲಾಂ ಜಶ್‌ ರುಶಿ 
67 ರುಲಾಂ ಜಶೋ 
923 ರುಯಃ 

1066 ರುಯಃ 


478 ರುಲೋ ರುಲಿ 

549 ರುಷಸ್ತಥೋರ್ಧೋ- 
521 ರುಸ್ಯ ರನ್‌ 

430 ರೋರ್ಜುಸ್‌ 

389 ರೋನಃ 


ಅ.ಪಾ.ಸೂ 


7-3-35 
3-2-155 
6-4-116 
7-4-43 
4-1-63 
4-3-62 
4-1-163 
7-3-83 
2-4-75 
3-1-58 
7-3-79 
5-3-61 
6-4-160 
6-4-20 


8-4-62 
8-4-65 
8-4-53 
8-2-36 
5-4-111 
8-2-10 
8-2-26 
8-2-40 
3-4-105 
3-4-108 
7-1-3 


1527 


1526 
ಸೂ. ಸಂ 


337 
531 
782 
929 
899 
1122 
793 
987 
642 
644 
755 
844 
437 
438 
1248 


101 
875 


347 
161 
238 
168 
152 
1030 
1062 
677 


ಸೂತ್ರ 


ಚೌ 

ಚಜಿ 

ಚಜೋಃ ಕು ಘಿ 
ಚತುರ್ಥೀ ತದರ್ಥಾ- 
ಚತುರ್ಥೀ ಸಂಪ್ರ- 
ಚರತಿ 

ಚರೇಷ್ಪಃ 

ಚಾರ್ಥೇ ದ್ವಂದ್ವಃ 
ಚಿಣೋ ಲುಕ್‌ 
ಚಿಣ್‌ ತೇ ಪದಃ 
ಚಿಣ್‌ ಭಾವಕರ್ಮ- 
ಚ್ಛೊ ಪ್‌: ಶೂಡನು- 
ಚಿ ಲುಜಿ 

ಜ್ಲೇಃ ಸಿಚ್‌ 


ಚ್ವೌಜ 


ಛೇ ಚ 
ಛಾದೇರ್ಫೇ, ದ್ವ್ಯು- 


ಜಕ್ಷಿತ್ಯಾದಯಃ- 
ಜರಾಯಾ ಜರಸ- 
ಜಶ್ವಸೋಃ ಶಿಃ 
ಜಸಿ ಚ 

ಜಸಃ ಶೀ 
ಜನಪದಶಬ್ದಾತ್‌- 
ಜನಪದೇ ಲುಪ್‌ 
ಜನಸನಖನಾಮಾ- 


ಲಘುಸಿದ್ಧಾಂತ ಕೌಮುದೀ 
ಅ.ಪಾ.ಸೂ 


6-3-128 
6-1-11 
7-3-52 
2-1-36 
2-3-13 
4-4-8 
3-2-16 
2-2-29 
6-4-104 
3-1-60 
3-1-44 
6-4-19 
3-1-43 
3-1-44 
7-4-26 


6-1-76 
6-4-96 


6-1-6 
7-1-101 
7-1-20 
7-3-109 
7-1-17 
4-1-168 
4-2-81 
6-4-42 


ಸೂತ್ರಗಳ ಅಕಾರಾದಿ 
ಸೂ. ಸಂ ಸೂತ್ರ 

643 ಜನಿವಧ್ಯೋಶ್ಚ 
839 ಜಲ್ಪಭಿಕ್ಷ- 
618 ಜಹಾತೇಶ್ವ 
885 ಜಹಾತೇಶ್ವಕ್ತ್ವಿ 


1271 ಜಾತೇರಸ್ವೀವಿ- 

1098 ಜಿಹ್ಹಾಮೂಲಾ- 

1012 ಜೀವತಿತು ವಂಶೇ ಯುವಾ 
609 ಜುಸಿ ಚ- 

605 ಜುಹೋತ್ಯಾದಿಭ್ಯಃ 

689 ಜ್ಯಸಂಭುಮ್ರುಚು- 

640 ಜ್ಞಾಜನೋರ್ಜಾ 


1227 ಜ್ಯ ಚ 
1228 ಜ್ಯಾದಾದೀಯಸಃ 
867 ಜ್ವರತ್ವರ 


75 ರುಯೊ ಹೋ 
73 ರುರೋ ರುರಿ 


19 ರುಲಾಂ ಜಶ್‌ ರುಶಿ 
67 ರುಲಾಂ ಜಶೋ 
923 ರುಯಃ 

1066 ರುಯಃ 


478 ರುಲೋ ರುಲಿ 
549 ರುಷಸ್ತಥೋರ್ಧೋ- 
521 ರುಸ್ಯ ರನ್‌ 

430 ರೋರ್ಜುಸ್‌ 

389 ರೋತನ್ತಃ 


ಅ.ಪಾ.ಸೂ 


7-3-35 
3-2-155 
6-4-116 
7-4-43 
4-1-63 
4-3-62 
4-1-163 
7-3-83 
2-4-75 
3-1-58 
7-3-79 
5-3-61 
6-4-160 
6-4-20 


8-4-62 
8-4-65 
8-4-53 
8-2-36 
5-4-111 
8-2-10 
8-2-26 
8-2-40 
3-4-105 
3-4-108 
7-1-3 


1527 


1528 

ಸೂ. ಸಂ ಸೂತ್ರ 

140 ಟಾಜಸಿಜಸಾ- 
243 ಟೀಃ 


1253 ಟಿಡ್ಕಾಣಇ್‌- 
508 ಟಿತ ಆತ್ಮನೇ 
1159 ಟೇಃ 

861 ಟ್ವಿತೋಂಥುಚ್‌ 


1101 ಠಗಾಯಸ್ಥಾನೇಭ್ಯಃ 
1029 ಠಸ್ಯೇಕಃ 


187 ಡತಿ ಚ 
86 ಡಃ ಸಿ ಧುಟ್‌ 
859 ಡಿತಃ ಕಿಃ 

ವ ಈ 


112 ಡ್ರ ಲೋಪೇ 
550 ಢೋ ಢೇ ಲೋಪಃ 


456 ಣಲುತ್ತಮೋ ವಾ 
696 ಣಿಚಶ್ಚ 

627 ಣಿಜಾಂ ತ್ರಯಾ- 
528 =®ಿಶ್ರಿದ್ದುಶುಭ್ಯಃ- 
529 ಣೇರನಿಟಿ 

458 ಣೋ ನಃ 

530 ಣೌ ಚಜ್ಯುಪಧಾ 
871 ಣ್ಯಾಸಶ್ರನ್ಸೋ 
785 _ಣ್ವುಲ್‌ತೃಚೌ 


ಲಘುಸಿದ್ಧಾಂತ ಕೌಮುದೀ 


ಅ.ಪಾ.ಸೂ 


7-1-12 
6-4-143 
4-1-25 
3-4-79 
6-4-155 
3-3-89 


4-3-75 
7-3-50 


1-1-25 
8-3-29 
3-3-88 


6-3-111 
8-3-13 


7-1-91 
1-3-74 
7-4-75 
3-1-48 
6-4-5] 
6-1-65 
7-4-1 
3-3-107 
3-1-133 


ಸೂತ್ರಗಳ ಅಕಾರಾದಿ 


ಸೂ. ಸಂ ಸೂತ್ರ 


ತದೋಃ ಸಃ ಸಾವ- 
ತಪರಸ್ಪತ್ಕಾಲಸ್ಕ 
ತವಮಮ್‌ೌ ಜಸಿ 
ತಸ್ಮಾಚ್ಛಸೋ ನಃ 
ತಸ್ಮಾದಿತ್ಯುತ್ತರಸ್ಯ 
ತಸ್ಮಿನ್ನಿತಿ- 

ತಸ್ಥ ಪರಮಾಮ್ರೇ- 


ತಿರಸಸ್ತಿರ್ಯಲೋಪೆ- 


ತುದಾದಿಭ್ಯಃ ಶಃ 
ತುಭ್ಯಮಹ್ಮೌಜಯಿ 
ತುಲ್ಯಾಸ್ಯಪ್ರಯತ್ನ 
ತೃಜ್ಯತ್‌ ಕ್ರೋಷ್ಟುಃ 
ತೃತೀಯಾದಿಷು 
ತೇಮಯಾವೇಕ- 
ತೋರ್ಲಿ 

ತೋಃ ಷಿ 
ತ್ಯದಾದಿಷು- 
ತ್ಯದಾದೀನಾಮಃ 
ತ್ರಿಚತುರೋಃ- 
ತ್ರೇಸ್ತಯಃ 
ತ್ವಮಾವೇಕವಚನೇ 
ತ್ನಾಮೌ 


ವ 


ನಾ 
ತ್ವಾಹೌಸ 


ಅ.ಪಾ.ಸೂ 


7-2-106 
1-1-70 
7-2-96 
6-1-103 
1-1-67 
1-1-66 
8-1-2 
5-2೩-84 
5-1-119 
1-3-9 
6-3-94 
3-1-77 
7-2-95 
1-1-9 
7-1-95 
7-1-74 
8-1-21 
8-4-60 
8-4-43 
3-2-60 
7-2-102 
7-2-99 
7-1-53 
7-2-97 
8-1-23 
7-2-94 


1529 


1530 ಲಘುಸಿದ್ಧಾಂತ ಕೌಮುದೀ 


ಸೂ. ಸಂ ಸೂತ್ರ ಅ.ಪಾ.ಸೂ 
369 ತದ್ಧಿತಶ್ನಾಸರ್ವವಿಭಕ್ತಿಃ 1-1-38 
377 ತಜಾನಾವಾತ್ಮನೇ- 1-4-100 
1100 ತತ ಆಗತಃ 4-3-74 
813 ತತ್ಪುರುಷೇ ಕೃತಿ- 6-4-14 
957 ತತ್ಪುರುಷಸ್ಯಾ- ೨-4-86 
924 ತತ್ತುರುಷಃ 2-1-22 
942 ತತ್ತುರುಷಃ ಸಮಾ- 1-2-42 
1241 ತತ್ವಕೃತವಚನೇ- 5-4-21 
700 ತತ್ತಯೋಜಕೋ- 1-4-5S 
1089 ತತ್ರ ಜಾತಃ 4-3-25 
1154 ತತ್ರ ತಸ್ಯೇವ 5-1-116 
1094 ತತ್ರ ಭವಃ 4-3-53 
1137 ತತ್ರ ಸಾಧುಃ 4-498 
1041 ತತ್ರೋದ್ಧತಮ 4-2-14 
955 ತತ್ರೋಪಪದಮ್‌- 3-1-92 
1055 ತದಧೀತೇ- 4-2-59 
1150 ತದರ್ಹತಿ 5-1-63 
1058 ತದಸ್ಮಿನಸ್ತೀತಿ 4-2-67 
1169 ತದಸ್ಯ ಸಂಜಾತಂ 5-2-36 
1187 ತದಸ್ಯಾಸ್ತ ಕ್ಕೆ 5-2-94 
1106 ತದ್ದಚ್ಛತಿ- 4-3-85 
918 ತದ್ದಿತಾಃ 4-1-76 
938 ತದ್ದಿತಾರ್ಥೋತ್ತರ 2-1-51 
940 ತದ್ದಿತೇಷ್ವಚಾ 7-2-117 
1033 ತದ್ರಾಜಸ್ಯ- 2-4-62 
1134 ತದ್ದಹತಿ ರಥ 4-4-76 


೨72 ತನಾದಿಕ್ಕಳ್ಳು !ೆ 3-1-79 


ಸೂತ್ರಗಳ ಅಕಾರಾದಿ 


ಸೂ. ಸಂ 


674 
675 
756 
757 
771 
1121 
1222 
1083 
772 
1188 
414 
950 
464 
1082 
1141 
1060 
1177 
1155 
1112 
1049 
1006 
1111 
1148 
382 
406 
1221 
381 


ಸೂತ್ರ 


ತನಾದಿಕೃಷ್ಳು ಣೆ 
ತನಾದಿಭ್ಯಸ್ತ- 
ತನೋತೇರ್ಯಕಿ 


ತಪೋಃನುತಾಪೇ ಚ 
ತಯೋರೇವ ಕೃತ್ಯ- 


ತರತಿ 
ತರಪ್ತಮಪೌ ಘಃ 
ತವಕಮಮಕಾ 
ತವ್ಯತ್ತವ್ಯಾ 
ತಸೌ ಮತ್ವರ್ಥೇ 
ತಸ್ಥಸ್ಥಮಿಪಾಂ- 
ತಸ್ಮಾನ್ನುಡಚಿ 
ತಸ್ಮಾನ್ನುಟ್‌- 
ತಸ್ಮಿನಣಿ ಚ- 
ತಸ್ಯ ನಿವಾಸಃ 
ತಸ್ಯ ಪೂರಣೇ- 
ತಸ್ಯ ಭಾವಸ್ತ pr 

ತಸ್ಯ ವಿಕಾರಃ 
ತಸ್ಯ ಸಮೂಹಃ 
ತಸ್ಯಾಪತ್ಯಮ್‌ 
ತಸ್ಕೇದಮ್‌ 
ತಸ್ಯೇಶ್ವರಃ 
ತಾನ್ಯೇಕವಚನ- 
ತಾಸಸ್ಕ್ರ್ರೋಃ- 
ತಿಜಶ್ಚ 

ತಿಜಸೀಣಿ 

ಎಇ 


ಅ.ಪಾ.ಸೂ 


3-1-79 
2-4-79 
6-4-44 
3-1-65 
3-4-70 
4-45 
1-1-22 
4-3-3 
3-1-96 
1-4-19 
3-4-101 
6-3-74 
7-4-71 
4-3-2 
5-1-5 
4-2-69 
5-2-84 
5-1-119 
4-3-134 
4-2-37 
4-1-92 
4-3-120 
5-1-42 
1-4-102 
7-4-50 
5-3-56 
1-4-101 


1532 

ಸೂ. ಸಂ ಸೂತ್ರ 

386 ತಿಜ್‌ಶಿತ್‌ಸಾರ್ವ- 
846 ತಿತುತ್ರತಥ- 

375 ತಿಪ್ಪಸ್ಸ- 

670 ತಿಪ್ಯನಸ್ತೇಃ 

1179 ತಿ ವಿಂಶತೇ- 
704 ತಿಷ್ಠತೇರಿತ್‌ 

658 ತೀಷಸಹ- 

652 ತುದಾದಿಭ್ಯಃ ಶಃ 
851 ತುಮುಣ್ವುಲೌ- 
412 ತುಹ್ಯೋಸ್ತಾತಜ್‌- 
668 ತೃಣಹ ಇಮ್‌ 
915 ತೃತೀಯಾಸಪ್ತ- 
927 ತೃತೀಯಾ ತತ್ಕ್ಯ- 
838  ತೃನ್‌ 

542 ತ್ಯಫಲಭಜ- 
1032 ತೇ ತದ್ರಾಜಾಃ 
1146 ತೇನ ಕ್ರೀತಮ್‌ 
1153 ತೇನ ತುಲ್ಕಮ್‌- 
1119 ತೇನ ದೀವ್ಯತಿ- 
1059 ತೇನ ನಿರ್ವ್ವೃತ್ತಮ್‌ 
1152 ತೇನ ನಿರ್ವೃತ್ತಮ್‌ 
110 ತೇನ ಪ್ರೋಕ್ತಮ್‌ 
1035 ತೇನ ರಕ್ತಂ- 
419 ತೇ ಪ್ರಾಗ್ಧಾತೋಃ 
835 ತೌ ಸತ್‌ 

1078 ತ್ಯದಾದೀನಿ ಚ 
963 


ba ° 
ತ್ರೇಸ್ತಯಃ 


ಲಘುಸಿದ್ಧಾಂತ ಕೌಮುದೀ 
ಅ.ಪಾ.ಸೂ 


3-4-113 
7-2-9 
3-4-78 
8-2-73 
6-4-142 
7-4-5 
7-2-48 
3-1-77 
3-3-10 
7-1-35 
7-3-92 
2-4-84 
2-1-30 
3-2-135 
6-4-122 
4-1-174 
5-1-37 
5-1-115 
4-4-2 
4-2-68 
5-1-79 
4-3-101 
4-2-1 
1-4-80 
3222127 
1-4-74 
6-3-48 


ಸೂತ್ರಗಳ ಅಕಾರಾದಿ 

ಸೂ. ಸಂ ಸೂತ್ರ 

1182 ತ್ರೇಃ ಸಂಪ್ರಸಾರ- 
297 ಥೋ ನಃ 

461 ಥಲಿ ಚ ಸೇಟಿ 

510 ಥಾಸಃ ಸೇ 

276 ದಶ್ವ 

253 ದಾದೇರ್ಧಾತೋರ್ಧಃ 
266 ದಿವ ಉತ್‌ 

265 ದಿವ ಔತ್‌ 

162 ದೀರ್ಫಾಜ್ಞಸಿ ಚ 
194 

49 ದೂರಾದ್ಧೂತೇ ಚ 
281 ದ್ವೀತೀಯಾಟೌ- 
319 ದ್ವಿತೀಯಾಯಾಂ ಚ 
123 ದ್ವೇಕಯೋರ್ದ್ವಿ- 
1075 ದಕ್ಷಿಣಾಪಶ್ಚಾತ್‌- 
1151 ದಣ್ಣಾದಿಭ್ಯೋ- 
627 ದಧಸ್ತಥೋಶ್ವ 

827 ದಧಾತೇರ್ಹಿಃ 

1191 ದನ್ತ ಉನ್ನತ- 

536 ದಯಾಯಾಸಶ್ಚ 
574 ದಶ್ಚ 

742 ದಾಣಶ್ಚ ಸಾ ಚೇತ್‌- 
624 ದಾಧಾ ಪ್ಲದಾಪ್‌ 
845 ದಾಮ್ನೀಶಸ 

939 ದಿಕ್‌ ಪೂರ್ವ- 


ಅ.ಪಾ.ಸೂ 


5-2-55 


7-1-87 
6-4-121 
3-4-80 


7-2-109 
8-2-32 
6-1-131 
7-1-84 
6-1-105 


8-2-84 
2-4-34 
7-2-87 
1-4-22 
4-2-98 
5-1-66 
8-2-38 
7-4-42 
5-2-106 
3-1-37 
8-2-15 
1-3-55 
1-2-20 
3-2-182 
4-2-107 


1533 


1534 

ಸೂ. ಸಂ ಸೂತ್ರ 

937 ದಿಕ್‌ ಸಂಖ್ಯೇ- 
1095 ದಿಗಾದಿಭ್ಯೋ ಯತ್‌ 
1001 ದಿತ್ಯದಿತ್ಯಾದಿತ್ಯ- 
630 ದಿವಾದಿಭ್ಯಃ ಶ್ಯನ್‌ 
638 ದೀಜೋಯುಡಚಿ 
641 ದೀಪಜನಬುಧ- 
581 ದೀರ್ಫ ಇಣಃ ಕಿತಿ 
715 ದೀರ್ಣೋಕಿತಃ 
534 ದೀರ್ಫೋ ಲಘೋಃ 
450 ದೀರ್ಫಂ ಚ 

826 ದೃಢಃ ಸ್ಥೂಲಬಲ- 
809 ದೃಶೇಃ ಕೃನಿಪ್‌ 
1038 ದೃಷ್ಟಂ ಸಾಮ 

828 ದೋ ದದ್‌ ಘೋಃ 
537 ದ್ಯುತಿಸ್ವಾಪ್ಯೋಃ- 
538 ದ್ಯುದ್ಧೊ ನ ಲುಜೆ 
1075 ದ್ಯುಪ್ರಾಗಪಾ- 

993 ದ್ವಂದ್ವಶ್ಚ ಪ್ರಾಣಿ- 
994 ದ್ವಂದ್ವಾಚ್ಚುದಷ- 
989 ದ್ವಂದ್ವೇಫಿ 

944 ದ್ವಿಗುರೇಕವಚನಮ್‌ 
925 ದ್ವಿಗುಶ್ಚ 

1259 ದ್ವಿಗೋಃ 

926 ದ್ವಿತೀಯಾ ಶ್ರಿತಾ- 
1175 ದ್ವಿತ್ರಿಭ್ಯಾಂ ತಯ- 
974 ದ್ವತಿಭ್ಯಾಂ ಷ- 

474 


ದ್ವಿರ್ವಚನೇಇಚಿ 


ಲಘುಸಿದ್ಧಾಂತ ಕೌಮುದೀ 
ಅ.ಪಾ.ಸೂ 


2-1-50 
4-3-54 
4-1-85 
3-1-69 
6-4-63 
3-1-61 
7-4-69 
7-4-83 
7-4-94 
1-4-12 
7-2-20 
3-2-94 
42947 
7-4-46 
7-4-67 
1-3-91 
4-2-101 
py 
5-4-106 
2೭2೭3೨ 
2-4-1 
2-1-23 
4-1-21 
ದ. 
5-2-43 
5-4-115 
1-1-59 


ಸೂತ್ರಗಳ ಅಕಾರಾದಿ 1535 


ಸೂ. ಸಂ ಸೂತ್ರ ಅ.ಪಾ.ಸೂ 
1224 ದ್ವಿವಚನವಿಭಜ್ಯ- 5-3-57 
1181 ದ್ವೇಸ್ತೀಯಃ 5-2-54 
962 ದ್ವಷ್ಟನಃ ಸಂಖ್ಯಾ- 6-3-47 
ಧ 
256 ಧಾತ್ವಾದೇಷಃ ಸಃ 6-1-64 
1127 ಧರ್ಮಂ ಚರತಿ 4-4-41 
712 ಧಾತೋರೇಕಾಚೋ- 3-1-22 
767 ಧಾತೋಃ 3-1-91 
706 ಧಾತೋಃ ಕರ್ಮಣಃ- 3-1-7 
1166 ಧಾನ್ಯಾನಾಂ ಭವನೇ 5-2-1 
515 ಧಿಚ 8-2-25 
1134 ಧುರೋ ಯಡ್ಡಕೌ 4-4-77 
901 ಧ್ರುವಮಪಾಯೇ- 1-4-24 
ನ 
732 ನ ಗತಿಹಿಂಸಾ- 1-3-15 
283 ನ ಜಿಸಂಬುದ್ಧೊ ಚ 8-2-8 
227 ನ ತಿಸೃ್ಕ ಚತಸೃ 6-4-4 
65 ನ ಪದಾಂತಾಟ್ಟೋ- 8-4-42 
83 ನಪರೇ ನಃ 8-3-27 
241 ನಪುಂಸಕಸ್ಯ- 7-1-27 
236 ನಪುಂಸಕಾಚ್ಛ 7-1-19 
203 ನ ಭೂಸುಧಿಯೋಃ 6-4-85 
442 ನ ಮಾಜ್‌ ಯೋಗೇ 6-4-74 
359 ನಮುನೇ 8-2-3 
191 ನ ಲುಮತಾ- 1-1-63 
180 ನಲೋಪಃ ಪ್ರಾತಿ- 8-2-7 


283 ನಲೋಪಃ ಸುಪ್‌ 8-2-2 


1536 ಲಘುಸಿದ್ಧಾಂತ ಕೌಮುದೀ 


ಸೂ. ಸಂ ಸೂತ್ರ ಅ.ಪಾ.ಸೂ 

131 ನ ವಿಭಕೌ- _ ' 1-3-4 

350 ನಶೇರ್ವಾ 8-2-63 

87 ನಶ್ಚ 8-3-30 
78 ನಶ್ಚಾಪದಾಂತಸ್ಯ- 8-3-24 

95 ನಶ್ಚವ್ಯಪ್ರಶಾನ್‌ 8-3-7 
234 ನ ಷಟ್‌ ಸ್ವಸ್ತಾದಿ- 4-1-10 

293 ನ ಸಂಪ್ರಸಾರಣೇ- 6-1-37 

285 ನ ಸಂಯೋಗಾ- 6-4-137 
361 ನಹಿವೃತಿ- 6-3-116 
360 ನಹೋಧಃ ಜ.೫೬... 
343 ನಾಇ್ಬೇಃ ಪೂಜಾ- 6-4-30 

127 ನಾದಿಚಿ 6-1-104 
346 ನಾಭ್ಯಸ್ತಾಚ್ಛ- 7-1-78 
149 ನಾಮಿ 6-4-3 
55 ನಿಪಾತ ಏಕಾಚ್‌- 1-1-14 

7 ನೀಚೈರನುದಾತ್ತಃ 1-2-30 

353 ನುಮ್ಮಿಸರ್ಜನೀಯ- 8-3-58 

213 ನೃ ಚ 6-4-6 
97 ನ್ಯನ್‌ ಪೇ 8-3-10 
281 ನೇದಮಸೋರಕೊಃ 7-1-11 

230 ನೇಯಜುವಜ್‌- 1-4-4 

299 ನೋಪಧಾಯಾಃ 6-4-7 

82 ನಕ್ಕ್ವಾಸೇಟ್‌ 1-2-18 
1268 ನ ಕ್ರೋಡಾದಿ 4-1-56 
1036 ನಕ್ಷತ್ರೇಣ ಯುಕ್ತಃ- 4-2-3 

1269 ನಖಮುಖಾತ್‌- 4-1-58 


733 ನ ಗತಿಹಿಂಸಾ- 1-3-15 


ಸೂತ್ರಗಳ ಅಕಾರಾದಿ 

ಸೂ. ಸಂ ಸೂತ್ರ 

948 ನ್‌ 

1068 ನಡಶಾದಾಡ್ಜ್ವಲಜ್‌ 
917 ನದೀಭಿಶ್ಚ 

1073 ನದ್ಯಾದಿಭ್ಯೋಢಕ್‌ 
787 ನಂದಿಗ್ರಹಿ- 

601 ನನ್ನಾ; $ ಸಂಯೋ- 
922 ನಪುಂಸಕಾ- 

872 ನಪುಂಸಕೇ- 

998 ನ ಪೂಜನಾತ್‌ 
679 ನ ಭಕುರ್ಭುರಾಮ್‌ 
1135 ನ ಭಕುರ್ಭುರಾಮ್‌ 
441 ನ ಮಾಜ್‌ ಯೋಗೇ 
900. ನಮಃ ಸ್ಪಸ್ತಿ- 

763 ನ ಯದಿ 

1056 ನ ಯ್ವಾಬ್ಯಾಂ 

693 ನ ಲಿಜಿ 

949 ನಲೋಪೋ ನಣಃ 
540 ನ ವೃದ್ಭೃಶ್ಚ- 

541 ನ ಶಸದದ- 

921 ನಸ್ತದ್ಧಿತೇ 

1178 ನಾನ್ಹಾದಸಂಖ್ಯಾ- 
628  ನಾಭ್ಯಸಸ್ಕಾಚಿ- 
914 ನಾವ್ಯಯಿಭಾವಾ- 
113 ನಿಕಟೇ ವಸತಿ 

888 ನಿತ್ಯವೀಪ್ಸಯೋಃ 
680 ನಿತ್ಯಂ ಕರೋತೇಃ 
714 ನಿತ್ಯಂ ಕೌಟಿಲ್ವೇ 


ಅ.ಪಾ.ಸೂ 


4-2-88 
2-1-20 
4-2-97 
3-1-134 
6-1-3 
5-4-109 
3-3-114 
5-4-69 
8-2-79 
8-2-79 
6-4-74 
2-3-16 
3-2-115 
ಚ 
7-2-39 
6-3-73 
7-2-59 
9-4-126 
6-4-144 
5-2-49 
7-3-87 
2-4-83 
4-4-73 
8-1-4 
6-4-108 
3-1-23 


2-2-6 


1537 


1538 

ಸೂ. ಸಂ ಸೂತ್ರ 

421 ನಿತ್ಯಂ ಜಿತಃ 

1115 ನಿತ್ಯಂ ವೃ — 

856 ನಿವಾಸಚಿತಿ- 

985 ನಿಷ್ಠಾ 

816 ನಿಷ್ಠಾ 

825 ನಿಷ್ಠಾಯಾಂ ಸೇಟ 
477 ನೇಟ 

801 ನೇಡ್‌ ವಶಿ ಕೃತಿ 
453 ನೇರ್ಗದನದ- 
734 ನೇರ್ವಿಶಃ 

1136 ನೌವಯೋರ್ಧರ್ಮ- 
724 ನಃ ಕ್ಕೇ 

326 ಪಂಚಮ್ಯಾ ಅತ್‌ 
185 ಪತಿಃ ಸಮಾಸ ಏವ 
1166 ಪತ್ಯಂತಪುರೋ- 
294 ಪಥಿಮಥ್ಯ್ಯು ಭು- 
139 ಪದಾಂತಸ್ತ 

102 ಪದಾಂತಾದ್ವಾ 

121 ಪರಶ್ಚ 

12 ಪರಃ ಸನ್ನಿಕರ್ಷಃ- 
334 ಪಾದಃ ಪತ್‌ 

94 ಪುಮಃ ಖಯ್ಯಮ್ಹರೇ 
355 ಪುಂಸೋಸುಜ್‌ 
31 ಪೂರ್ವತ್ರಾಸಿದ್ಧಮ್‌ 
156 ಪೂರ್ವ ಪರಾವರ- 


159 


ಪೂರ್ವಾದಿಭ್ಯೋ- 


ಸೂತ್ರಗಳ ಅಕಾರಾದಿ 


ಸೂ. ಸಂ ಸೂತ್ರ 

190 ಪ್ರತ್ಯಯಲೋಪೇ- 
189 ಪ್ರತ್ಯಯಸ್ಕಲುಕ್‌- 
120 ಪ್ರತ್ಯಯಃ 


160 ಪ್ರಥಮಚರಮ- 
126 ಪ್ರಥಮಯೋಃ- 
316 ಪ್ರಥಮಾಯಾಶ್ಚ- 


54 ಪ್ರಾದಯಃ 
50 ಪ್ಲುತಪ್ರಗೃಹ್ಯಾಃ- 


1149 ಪಂಚ್ಚಿವಿಂಶತಿ- 
1274 ಪಜ್ಗೋಶ್ಚ 

823 ಪಚೋ ವಃ 

930 ಪಂಚಮೀ ಭಯೇನ 
1201 ಪಂಚಮ್ಯಾಸ್ಪಸಿಲ್‌ 
932 ಪಂಚಮ್ಯಾಃಸ್ತೋಕಾ- 
1165 ಪತ್ಯಂತಪುರೋ- 
964 ಪರವಲ್ಲಿಂಗ೦- 

392 ಪರಸ್ಕೈ ಪದಾನಾಂ- 
1040 ಪರಿವೃತೋ ರಥಃ 
735 ಪರಿವ್ಯವೇಭ್ಯಃ- 

749 ಪರೇರ್ಮ್ಯಷಃ 

391 ಪರೋಕ್ಷೇ ಲಿಟ್‌ 
12056. ಪರ್ಯಭಿಭ್ಯಾಂಚ 
487 ಪಾಘ್ರಾಧ್ಮಾಸ್ಥಾ- 

976 ಪಾದಸ್ನ್ಮ ಲೋಪೋ- 
992 ಪಿತಾ ಮಾತ್ರಾ 
1048 ಪಿತ್ತವೃಮಾತುಲ- 
451 ಪುಗಂತಲಘೂಪ- 


ಅ.ಪಾ.ಸೂ 


1-1-62 
1-1-62 
3-1-1 
1-1-33 
6-1-102 
7-2-88 
1-458 
6-1-125 
5-1-59 
4-1-68 
8-2-52 
2-1-37 
5-3-7 
6-3-7 
5-1-118 
2-3-26 
3-4-82 
4-2-10 
1-3-18 
1-3-82 
3-2-115 
5-3-9 
7-3-78 
5-4-138 
1-2-70 
4-2-36 
7-3-86 


1539 


1540 
ಸೂ. ಸಂ 


848 
507 
1263 
875 
979 
1270 
743 
1184 
934 
395 
1157 
776 
1217 
1226 
1242 
1264 
1084 
911 
1105 
1170 
1225 
1129 
1139 
907 
1234 
1132 
1199 


ಸೂತ್ರ 


ಪುವಃ ಸಂಜ್ಜಾ- 
ಪುಷಾದಿದ್ಯುತಾದಿ- 
ಪುಂಯೋಗಾದಾ- 
ಪುಂಸಿ ಸಂಜ್ಞಾ 
ಪೂರ್ಣಾದ್ವಿಭಾಷಾ 
ಪೂರ್ವಪದಾತ್‌- 
ಪೂರ್ವ ವತ್‌ಸನಃ 
ಪೂರ್ವಾದಿನಿಃ 
ಪೂರ್ವಾಪರಾಧರ- 
ಪೂರ್ವೋಭ್ಯಾಸಃ 
ಪೃಥ್ವಾದಿಭ್ಯ- 
ಪೋರದುಪಧಾತ್‌ 
ಪ್ರಕಾರವಚನೇ- 


ಪ್ರಕೃತ್ಯೆಕಾಚ್‌ 


ಪ್ರಜ್ಞದಿಭ್ಯತ್ವ 
ಪ್ರತ್ಯಯಸ್ಥಾತ್‌- 
ಪ್ರತ್ಯಯೋತ್ತರಪದ- 
ಪ್ರಥಮಾನಿರ್ದಿಷ್ಟ- 
ಪ್ರಮಾಣೇ ದ್ವಯ- 
ಪ್ರಶಸ್ಯಸ್ಯ ಶ್ರಃ 
ಪ್ರಹರಣಮ್‌ 
ಪ್ರಾಕ್‌ ಕ್ರೀತಾಚ್ಛಃ 
ಪ್ರಾಕ್ಕಡಾರಾತ್‌- 
ಪ್ರಾಗಿವಾತ್‌ ಕಃ 
ಪ್ರಾಗ್ರಿತಾದ್ಯತ್‌ 


ಪಾಗ್ನಿಶಃ- 


ಲಘುಸಿದ್ಧಾಂತ ಕೌಮುದೀ 
ಅ.ಪಾ.ಸೂ 


3-2-185 
3-1-55 
4-1-48 
3-3-118 
5-4-149 
8-4-3 
1-3-62 
5-2-86 
| 
6-1-4 
5-1-122 
3-1-98 
5-3-23 
6-4-163 
5-4-38 
7-3-44 
7-2-98 
1-2-43 
4-3-83 
5-2-37 
5-3-60 
4-4-57 
5-1-1 
2-1-3 
5-3-70 
4-4-75 
5-33] 


ಸೂತ್ರಗಳ ಅಕಾರಾದಿ 

ಸೂ. ಸಂ ಸೂತ್ರ 

1118 ಪ್ರಾಗ್ಗಹತೇಷ್ಠಕ್‌ 
1145 ಪ್ರಾಗೃತೇಷ್ಠಇ್‌ 
1256 ಪ್ರಾಚಾಂಷ್ಸತದ್ದಿತಃ 
1189 ಪ್ರಾಣಿಸ್ಥಾದಾ- 
890 ಪ್ರಾತಿಪದಿಕಾರ್ಥೆ- 
748 ಪ್ರಾದ್ವಹಃ 

965 ಪ್ರಾಪ್ತಾಪನ್ನೇ ಚ- 
1091 ಪ್ರಾಯಭವಃ 
1090 ಪ್ರಾವೃಷಷ್ಠಪ್‌ 
1087 ಪ್ರಾವೃಷ ಏಣ್ಯಃ 
799 ಪ್ರಿಯವಶೇ ವದಃ- 
691 ಪ್ವಾದೀನಾಂ ಹಸ್ತಃ 
186 ಬಹುಗಣವತು- 
145 ಬಹುವಚನೇ- 
332 ಬಹುವಚನಸ್ಯ- 
128 ಬಹುಷು ಬಹು- 
973 ಬಹುವ್ರೀಹೌ- 
1229 ಬಹೋರ್ಲೋ- 
1243 ಬಹ್ವಲ್ದಾರ್ಥಾತ್‌- 
1262 ಬಹ್ಮಾದಿಭ್ಯಕ್ಷ 

1017 ್ಹಬಾಹ್ಮ್ಹಾದಿಭ್ಯೃಶ್ಚ 

596 ಬ್ರುವ ಈಟ್‌ 

597 ಬ್ರುವೋ ವಚಿಃ 
594 ಬ್ರುವಃ ಪಂಚಾ- 
298 ಭಸ್ಯ ಟೇರ್ಲೋಪಃ 


ಅ.ಪಾ.ಸೂ 


4-4-1 
5-1-18 
4-1-17 
5-೩-೨6 
2-3-46 
-3-81 
2-2-4 
4-3-39 
4-3-26 
4-3-17 
3-2-38 
7-3-80 


1-1-23 
7-3-103 
8-1-21 
1-4-21 
5-4-113 
6-4-158 
5-4-42 
4-1-45 
4-1-96 
7-3-93 
2-4-53 
3-4-84 


7-1-88 


1541 


1542 ಲಘುಸಿದ್ಧಾಂತ ಕೌಮುದೀ 


ಸೂ. ಸಂ ಸೂತ್ರ ಅ.ಪಾ.ಸೂ 
36 ಭೂವಾದಯೋ- 1-3-1 
108 ಭೋಭಗೋ- 8-3-17 
324 ಭ್ಯಸೋತಭ್ಯಮ್‌ 7-1-30 
654 ಭ್ರಸ್ಟೋರೋಪಧ- 6-4-47 
844 ಭ್ರಾಜಭಾಸ- 3-2-177 
759 ಭಣ್ಗೇಶ್ವ ಚಿಣಿ 6-4-33 
398 ಭವತೇರಃ 7-4-73 
752 ಭಾವಕರ್ಮಣೋಃ 1-3-13 
853 ಭಾವೇ 3-3-18 
1050 ಭಿಕ್ಷಾದಿಭ್ಯೋಂಣ್‌ 4-2-38 
794 ಭಿಕ್ಷಾಸೇನಾ- 3-2-17 
610 ಭಿಯೋಇನ್ಯತರ- 6-4-115 
608 ಭೀಹ್ರೀಭೃ — 3-1-39 
673 ಭುಜೋ*ನವನೇ 1-3-66 
746 
393 ಭುವೋ ವುಕ್‌- 6-4-88 
440 ಭೂಸುವೂ ಸಿಜಿ 7-3-88 
623 ಭೃಇಗಾಮಿತ್‌ 7-4-76 
784 ಭೋಜ್ಯಂ ಭಕ್ಷ್ಯ 7-3-69 
653 ಭ್ರಸ್ಟೋರೋಪಧ- 6-4-47 
842  ಭ್ರಾಜಭಾಸ- 3-2-177 
ಮ 
289 ಮಫಘವಾ ಬಹುಲ- 6-4-118 
58 ಮಯ ಉಳಇಣಗೋ- 8-3-33 
241 ಮಿದಚೋತಂತ್ಯಾತ್‌- 1-1-47 
9 ಮುಖನಾಸಿಕಾ 1-1-8 


77 ಮೋನನುಸ್ವಾರಃ 8-3-23 


ಸೂತ್ರಗಳ ಅಕಾರಾದಿ 

ಸೂ. ಸಂ ಸೂತ್ರ 

271 ಮೋನೋಧಾತೋಃ 
81 ಮೋ ರಾಜಿ ಸಮಃ- 
1085 ಮಧ್ಯಾನ್ಯಃ 

805 ಮನಃ 


1104 ಮಯಟ್‌ ಚ 

1114 ಮಯಡ್ವ್ವ್ಯೈತ- 

637 ಮಸ್ಸಿನಶೋರ್ದುಲಿ 
435 ಮಾಜಿ ಲುಜ್‌ 

1021 ಮಾತುರುತ್ತಂಖ್ಯಾ- 
1067 ಮಾದುಪಧಾಯಾ- 
705 ಮಿತಾಂ ಪ್ರಸ್ತಃ 

639 ಮೀನಾತಿಮಿನೋತಿ- 
780 ಮೃಜೇರ್ವಿಭಾಷಾ 
783 ಮೃಜೇರ್ವ್ಯದ್ಧಿಃ 


417 ಮೇರ್ನಿಃ 
665 ಮ್ರಿಯತೇರ್ಲುಜ್‌- 
831 ಮ್ವೋಶ್ಚ 


165 ಯಚಿ ಭಮ್‌ 

23 ಯಥಾಸಂಖ್ಯ- 
98 ಯರೋನಂುನಾ- 
133 ಯಸ್ಮಾತ್‌ ಪ್ರತ್ಯ- 
237 ಯಸ್ಯೇತಿ ಚ 

220 ಯಾಡಾಪಃ 

306 ಯುಜೇರಸಮಾಸೇ 
315 ಯುವಾವೌ ದ್ವಿ 
331 ಯುಷ್ಕದಸ್ಮದೋಃ- 


1543 


ಅ.ಪಾ.ಸೂ 


8-2-64 
8-3-25 
4-3-8 
3-2-82 
4-3-82 
4-3-143 
7-1-60 
3-3-175 
4-1-115 
8-2-9 
6-4-92 
6-1-50 
3-1-113 
7-2-114 
3-4-89 
1-3-61 
8-2-65 


1-4-18 
1-3-10 
8-4-45 
1-4-13 
6-4-148 
3-3-113 
21-7 
7-2-92 
8-1-20 


1544 ಲಘುಸಿದ್ಧಾಂತ ಕೌಮುದೀ 


i 


ಸೂ. ಸಂ ಸೂತ್ರ ಅ.ಪಾ.ಸೂ 
322. ಯುಷ್ಮದಸ್ಮದೋರ- 7-2-86 
328 ಯುಷ್ನಃ ಸದ್‌- 7-1-27 
317 ಯೂಯವಯ್‌ೌ- 7-2-93 
195 ಯೂಸ್ತ್ರ್ಯಾಖ್ಕೌ- 1-4-3 
321 ಯೋಚಇಚಿ 7-2-89 
362 ಯಃ ಸೌ 7-2-110 
719 ಯಜೋಜಚಿ ಚ 2-4-74 
720 ಯಜೋ ವಾ 7-3-94 
862 ಯಜಯಾಚ- 3-3-90 
1011 ಯಇಯೋಶ್ಚ 2-4-64 
1254 ಯಇಶ್ಚ 4-1-16 
1014 ಯಣೌ್‌ಘೋಪಶ್ಪ 4-1-101 
1171 ಯತ್ತೆದೇತೇಭ್ಯಃ- 5-2-39 
495 ಯಮರಮನಮಾ- 7-2-73 
716 ಯಸ್ಯ ಹಲಃ 6-4-409 
426 ಯಾಸುಟ್‌ ಪರ- 3-4-103 
786 ಯುವೋರನಾಕೌ- 7-1-1 
1081 ಯುಷ್ಕ್ಮದಸ್ಮದೋ- 4-3] 
383 ಯುಷ್ಮದ್ಯುಪಪದೇ- 1-4-105 
1278 ಯೂನಸ್ತಿಃ 4-1-77 
681 ಯೇಚ 6-4-109 
1025 ಯೇ ಚಾಭಾವ- 6-4-168 
676 ಯೇ ವಿಭಾಷಾ 6-4-43 
ರ 

268 ರಷಾಭ್ಯಾಂ- 8-4-1 
210 ರಾತ್ಸಸ್ಯ 8-2-24 


216 ರಾಯೋ ಹಲಿ 7-2-85 


ಸೂತ್ರಗಳ ಅಕಾರಾದಿ 

ಸೂ. ಸಂ ಸೂತ್ರ 

111 ರೋರಿ 

269 ರೋಃ ಸುಪಿ 
110 ರೋ ಸುಖಿ 
352 ರ್ವೋರುಪಧಾ 
1158 ರ ಯತೋ- 
1125 ರಕ್ಷತಿ 

817 ರದಾಭ್ಯಾಂ ನಿ 
636 ರಧಾದಿಭ್ಯಶ್ವ 
883 ರಲೋವ್ಯಪ- 
988 ರಾಜದಂತಾದಿ- 
810 ರಾಜನಿ ಯುಧಿ- 
1024 ರಾಜಶ್ಚಶುರಾ- 
960 ರಾಜಾಹಃಸಖಿ- 
959 ರಾತ್ರಾಹ್ನಾಃ- 
843 ರಾಲ್ಲೋಪಃ- 
1071... ರಾಷ್ಟ್ರಾವಾರ- 
543 ರಿಜ್‌ ಶಯಗ್‌- 
407 ರಿಚ 

717 ರೀಗೃದುಪಧಸ್ಯ ಚ 
1047 ರೀಜ್‌ ಯತಃ 
667 ರುಧಾದಿಭ್ಯಃ- 
1028 ್ಹರೇವತ್ಯಾದಿಭ್ಯಃ- 
136 ಲಶಕ್ಷತದ್ದಿತೇ 

30 ಲೋಪಃ ಶಾಕಲ್ಯಸ್ಯ 
568 ಲಜಃ ಶಾಕಟಾ- 
832 ಲಟಃ ಶತೃಶಾ- 


ಅ.ಪಾ.ಸೂ 


8-3-14 
8-3-16 
8-2-69 
8-2-76 
6-4-161 
4-4-33 
8-2-42 
7-2-54 
1-2-26 
2-2-31 
3-2-95 
4-1-137 
5-4-9] 
2-4-29 
6-4-21 
4-2-93 
7-4-28 
7-4-5] 
7-4-90 
7-4-27 
421-78 
4-1-146 


1-3-8 
8-3-19 
3-4-111 
3-2-124 


1545 


1546 ಲಘುಸಿದ್ಧಾಂತ ಕೌಮುದೀ 


ಸೂ. ಸಂ ಸೂತ್ರ ಅ.ಪಾ.ಸೂ 
764 ಲಟ್‌ ಸ್ಮೇ 3-2-118 
43] ಲಿಜಾಶಿಷಿ 3-4-116 
520 ಲಿಜಃ ಸೀಯುಟ್‌ 3-4-102 
427 ಲಿಜಃ ಸಲೋಪೋ- 7-2-79 
442 ಲಿಜ್‌ ನಿಮಿತ್ತೇ- 3-3-139 
590 ಲಿಜ್‌ ಸಿಚಾ- 1-2-11 
692 ಲಿಜ್‌ ಸಿಚೋ- 7-2-42 
53 ಲಿಟಸ್ತರುಯೋ- 3-4-81 
394 ಲಿಟ ಧಾತೋಃ 6-1-8 
829 ಲಿಟಃ ಕಾನಜ್ವಾ 3-2-106 
400 ಲಿಟ್‌ ಚ 3-4-115 
553 ಲಿಟ್ಯನ್ಯತರ- 2-4-40 
546 ಲಿಟ್ಯಭ್ಯಾಸಸ್ಯ- 6-1-17 
656 ಲಿಪಿ ಸಿಚಿ- 3-1-53 
592 ಲುಗ್ವಾ ದುಹ- 3 
565 ಲುಜಿ ಚ 2-4-3 
434 ಲುಜ್‌ 3-2-110 
423 ಲುಜ್‌ ಲಜ್‌ ಲೃಜ್‌- 6-4-71 
558 ಲುಜ್‌ ಸನೋ- 2-4-37 
405 ಲುಟಃ ಪ್ರಥಮಸ್ಯ- 2-4-85 
1063 ಲುಪಿ ಯುಕ್ತವತ್‌ 1-2-51 
1037 ಲುಬವಿಶೇಷೇ- 4-2-4 
836 ಲೃಟಃ ಸದ್ವಾ 3-3-14 
408 ಲೃಟ್‌ ಶೇಷೇ ಚ 3-3-14 
409 ಲೋಟ್‌ ಚ 3-3-162 
413 ಲೋಟೋ ಲಜ್ಞತ್‌ ' 3-4-85 


502 ಲೋಶಶ್ಚಾಸ್ಕಾ- 6-4-107 


ಸೂತ್ರಗಳ ಅಕಾರಾದಿ 
ಸೂ. ಸಂ ಸೂತ್ರ 


622 ಲೋಪೋ ಯಿ 
429 ಲೋಪೋವ್ಯೋ- 
1190 ಲೋಮಾದಿ- 
373 ಲಃ ಕರ್ಮಣಿ ಚ- 
376 ಲಃ ಪರಸ್ಥೆ ಪದ- 
873 ಲುಟ್‌ ಚ 

819 ಲ್ಲಾದಿಭ್ಲಃ 


212 ವರ್ಷಾಬ್ಜಶ್ಚ 


263 ವಸುಸ್ರಂಸು- 
354 ವಸೋಃ ಸಂಪ್ರ- 
255 ವಾ ದ್ರುಹಮುಹ- 
365 ವಾ ನಪುಂಸಕಸ್ಯ 
24 ವಾಂತೋ ಯಿ- 
80 ವಾಪದಾನ್ತಸ್ಯ- 
1240 ವಾ ಬಹೂನಾ- 
486 ವಾ ಭ್ರಾಶ- 

231 ವಾಮಿ 


229 ವಾಮ್ಯಸೋ 
146 ವಾವಸಾನೇ 


104 ವಾ ಶರಿ 
258 ವಾಹ ಊಠ್‌ 
113 ವಿಪ್ರತಿಷೇಧೇ- 
130... ವಿಭಕ್ತಿಶ್ಚ 


249 ವಿಭಾಷಾ ಜಿ- 
208 ವಿಭಾಷಾ ತೃತೀ- 
222 ವಿಭಾಷಾ ದಿಕ್‌- 


1547 


ಅ.ಪಾ.ಸೂ 


6-4-118 
6-1-66 
5-2-100 
3-4-69 
1-4-99 
3-3-115 
8-2-44 


6-4-84 
8-2-72 
6-4-131 
8-2-33 
7-1-79 
6-1-79 
6-4-68 
5-3-93 
3-1-70 
1-4-5 
6-4-80 
8-4-57 
8-3-36 
6-4-132 
ಕಂ) 
1-4-104 
6-4-136 
7-1-97 
1-1-28 


1548 


ಲಘುಸಿದ್ಧಾಂತ ಕೌಮುದೀ 


ಮ 


ಸೂ.ಸಂ ಸೂತ್ರ 


ಅ.ಪಾ.ಸೂ 


ಮ 


124 ವಿರಾಮೋ- ' 
947 ವಿಶೇಷಣಂ ವಿಶೇ- 
309 ವಿಶ್ವಸ್ಯ ವಸು- 


96 ವಿಸರ್ಜನೀಯಸ್ಯ 
103 

32 ವೃದ್ಧಿರಾದೈಜ್‌ 
33 ವೃದ್ಧಿರೇಚಿ 

304  ವೇರಪ್ಪಕ್ತಸ್ಯ 
308 ಪ್ರಶ್ವಭಸ್ಥ- 

699 ವಚ ಉಮ್‌ 
547 ವಚಿಸ್ವಬ- 


465 ವದವ್ರಜಹಲಂತ- 
1258 ವಯಸಿ ಪ್ರಥಮೇ 
1066 ವರಣಾದಿಭ್ಯಶ್ವ 
1099 ವರ್ಗಾಂತಾಚ್ಚ 
1161 ವರ್ಣದೃಢಾದಿ- 
1260 ವರ್ಣಾದನುದಾ- 
1064 ವರ್ಣಾದಿಭ್ಯಶ್ವ 
765 ವರ್ತಮಾನಸಾ- 
374 ವರ್ತಮಾನೇ- 
1196 ವಾಚೋ ಗ್ಮಿನಿಃ 
632 ವಾಜ್ಯ ಭ್ರಮು- 
494 ವಾನ್ಯಸ್ಯ ಸ೦- 
1239. ವಾ ಬಹೂನಾ- 
485 ವಾ ಭ್ರಾಶ- 
1039 ವಾಮದೇವಾಡ್ಜ್ಯ- 
1046 ವಾಯ್ದತುಪಿತ್ತು- 


]-4-120 
2-1-57 
6-3-128 
8-3-34 


1-1-1 
6-1-88 
6-1-67 
8-2-36 
7-4-20 
6-1-15 
7-2-3 
4-1-20 
4-2-82 
4-3-63 
5-1-123 
4-1-39 
4-2-82 
3-3-131 
3-2-123 
5-2-124 
6-4-124 
6-4-68 
5-3-93 
3-1-70 
4-2-9 
4-2-31 


ಸೂತ್ರಗಳ ಅಕಾರಾದಿ 


ಸೂ. ಸಂ ಸೂತ್ರ 


768 ವಾ ಸರೂಪೋ- 
666 ವಿಜ ಇಟ್‌ 

802 ವಿಡ್ಠನೋರನು- 
571 ವಿದಾಜ್ಕುರ್ವಂ- 
834 ವಿದೇಃ ಶತು- 
569 ವಿದೋ ಲಟೋ ವಾ 
1102 ವಿದ್ಯಾಯೋನಿ- 
425 ವಿಧಿನಿಮಂತ್ರಣ- 
1231 ವಿನೃತೋರ್ಲುಕ್‌- 
736 ವಿಪರಾಭ್ಯಾಂ ಜೇಃ 
634 ವಿಭಾಷಾ ಫ್ರಾಧೇ- 
760 ವಿಭಾಷಾ ಚಿಣ್ಣ- 
648 ವಿಭಾಷಾ ಚೇಃ 
587 ವಿಭಾಷಾ ಲುಜ್‌- 
1246 ವಿಭಾಷಾ ಸಾತಿ- 
1233 ವಿಭಾಷಾ ಸುಪೋ- 
527 ವಿಭಾಷೇಟಃ 

602 ವಿಭಾಷೋರ್ಣೋಃ 
946 ವಿಶೇಷಣಂ ವಿಶೇ- 
1079 ವೃದ್ಧಾಚ್ಛಃ 

1077 ವೃದ್ಧಿರ್ಯಸ್ಯಾ- 
539 ವೃದ್ಧಃ ಸೃಸನೋಃ 
616 ವ್ಯತೋ ವಾ 
1261 ವೋತೋ ಗುಣ- 
750 ವ್ಯಾಜ್‌ ಪರಿಭ್ಯೋ- 
1167 ವ್ರೀಹಿಶಾಲ್ಯೋ- 
194 ್ಹವ್ರೀಹ್ಯಾದಿಭ್ಯಶ್ವ 


ಅ.ಪಾ.ಸೂ 


3-1-94 
ಹ) 
6-4-41 
3-1-41 
7-1-36 
3-4-83 
4-3-77 
3-3-161 
5-3-65 
1-3-19 
2-4-78 
7-1-69 
7-3-58 
2-4-50 
5-4-52 
5-3-67 
8-3-79 
12353 
2-1-57 
4-2-114 
1-1-77 
1-3-92 
7538 
4-1-44 
1-3-83 
5-2-2 
5-2-116 


1549 


1550 


ಸೂ. ಸ೦ ಸೂತ್ರ 


367 ಶಪ ನೋ- 


270 ಶರೋಚಚಿ 
76 ಶಶ್ಟೋಟಿ 
320 ಶಸೋನ 
63 ಶಾತ್‌ 

88 ಶಿ ತುಕ್‌ 


239 ಶಿ ಸರ್ವನಾಮ- 
314 ಶೇಷೇ ಲೋಪಃ 
170 ಶೇಷೋ ಫ್ಯಸಖಿ 
291 ಶ್ಚಯುವಮ- 
660 ಶದೇಶ್ವಿತಃ 

1126 ಶಬ್ದದರ್ದುರಂ 
730 ಶಬ್ದ ವೈರಕಲ- 
1096 ಶರೀರಾವಯವಾ- 
1142 ಶರೀರಾವಯ- 
649 ಶರ್ಪೂರ್ವಾಃ- 
5915 . ಶಲ ಇಗುಪ- 
1278 ಶಾರ್ಜ್ಣರವಾ- 
779 ಶಾಸ ಇದಜ್‌- 


554 ಶಾಸಿವಸಿ- 
1069 ಶಿಖಾಯಾ ವಲಚ್‌ 
128 ಶಿಲಮ್‌ 


1019 ಶಿವಾದಿಭ್ಯೋ- 
585 ಶೀಜೋ ರುಟ್‌ 
584 ಶೀಜಃ ಸಾರ್ವಧಾ- 
1130 ಶೀಲಮ್‌ 


ಲಘುಸಿದ್ಧಾಂತ ಕೌಮುದೀ 


ಅ.ಪಾ.ಸೂ 


7-1-81 
8-4-49 
8-4-63 
7-1-29 
8-4-44 
8-3-31 
1-1-42 
7-2-90 
1-4-7 
6-4-133 
1-3-60 
4-4-34 
3-1-17 
4-3-55 
5-1-6 
7-4-61 
3-1-45 
4-1-76 
6-4-34 
8-3-60 
4-2-89 
4-4-55 
4-1-112 
7-1-6 
7-4-21 
4-4-61 


ಸೂತ್ರಗಳ ಅಕಾರಾದಿ 
ಸೂ. ಸಂ ಸೂತ್ರ 

1044 ಶುಕ್ರಾದ್ಧನ್‌ 
822 ಶುಷಃ ಕಃ 
614 ಶ್ಶದ್ಯೃಪ್ರಾಂ- 


655 ಶೇ ಮುಚಾದೀ- 


380 ಶೇಷಾತ್‌ ಕರ್ತರಿ- 


986 ಶೇಷಾದ್ವಿಭಾಷಾ 

1070 ಶೇಷೇ 

385 ಶೇಷೇ ಪ್ರಥಮಃ 
967 ಶೇಷೋ ಬಹು- 
575 ಶ್ಲಸೋರಲ್ಲೋ- 
669 ಶ್ನಾನ್ನಲೋಪಃ- 
620 ಶ್ನಾಭ್ಯಸ್ತಯೋ- 

499 ಶುವಃ ಶ್ರ ಚ 


ಲ 
1184  ಶ್ರೋತ್ರಿ ಯಂಶ್ಚ- 
651 ಶ್ರ್ಯುಕಃ ಕಿತಿ 
606 ಶೌ 


267 ಷಟ್‌ ಚತುರ್ಭ್ಗಶ 
188 ಷಡ್ಫೊ ಲುಕ್‌ 


94 ಷ್ಟುನಾಷ್ಟುಃ 
298 ಷ್ಲಾಂತಾ ಷಟ್‌ 
1180 ಷಟ್‌ ಕತಿಕತಿ- 
548 ಷಢೋಃ ಕಃ ಸಿ 
933 ಷಷ್ಟೀ 

903 ಷಷ್ಲೀ ಶೇಷೇ 
1257 ಿದ್ದೌರಾದಿಭ್ಯಶ್ಚ 
840 ಷಃ ಪ್ರತ್ಯಯಸ್ಯ 


ಅ.ಪಾ.ಸೂ 


4-2-26 
8-2-51 
7-4-12 
7-1-59 
1-3-78 
5-4-154 
4-2-92 
1-4-108 
2-2-23 
6-4-11] 
6-4-23 
6-4-112 
3-1-74 
5-2-84 
7-2-11 
6-1-10 


7-1-55 
7-1-22 
8-4-41 
1-1-24 
5-2-51 
8-2-41 
2-2-8 
2-3-50 
4-1-41 
1-3-6 


1551 


1552 


೯] 
2 


ರೂಪಾಣಾ- 
ರ್ವತ್ರ ವಿಭಾ- 


A a 


೦. ಇ 
ರ್ವನಾಮ್ನಃ ಸ್ಕೈ 


ಪಕ 2 


ತ 
ಇ 

ಭೃ 

I 


ರ್ವಾದೀನಿ- 


AAT 
6 2 
3: 
4, 
2 
ಕ್ರಿ 
ಲ 


| 
ಪ್ಪ 
ಚ 
x 


ಸಾಂತಮಹತಃ- 
ಸಾಮ ಆಕಮ್‌ 
ಸಾವನಡುಹಃ 
ಸುಡನಪುಂಸಕ- 


ಸೌಚ 


ರ್ವನಾಮಸ್ಥಾನೇ- 


ಲಘುಸಿದ್ಧಾಂತ ಕೌಮುದೀ 


ಅ.ಪಾ.ಸೂ 


7-1-92 
7-3-106 
1-2-31 
6-3-93 
1-1-16 
8-3-5 
1-4-64 
6-1-122 
6-4-8 
7-1-14 
7-3-114 
1-1-27 
8-2-66 
6-3-95 
8-3-56 
6-4-10 
7-1-33 
7-1-82 
1-1-43 
7-3-102 
1-4-103 
1-4-14 
6-1-134 
6-4-13 
6-1-108 
7-3-106 


ಸೂತ್ರಗಳ ಅಕಾರಾದಿ 

ಸೂ. ಸೂತ್ರ 

57 ಸಂಬುದ್ಧಾ ಶಾಕ- 
20 ಸಂಯೋಗಾಂತಸ್ಕ- 
310 ಸ್ಕೋಃ ಸಂಯೋ- 
62 ಸ್ತೋಃ ಶ್ವುನಾ ಶ್ಚುಃ 
232 ಸ್ತಿಯಾಂ ಚ 

228 ಸ್ತಿಯಾಃ 

144 ಸ್ಥಾನಿವದಾದೇಶಃ- 
17 ಸ್ಥಾನೇಂನ್ತರ- 

351 ಸ್ಟ] ಶೋಇನುದಕೇ- 
157 ಸ್ಪಮಜ್ಞಾತಿ- 

245 ಸ್ವಮೋರ್ನಪಂ- 
368 ಸ್ವರಾದಿನಿಪಾತ- 
164 ಸ್ವಾದಿಷ್ಟಷರ್ವ- 

118 ಸ್ವೌಜಸಮೌಟ್‌- 
1163 ಸಖ್ಯುರ್ಯಃ 

695 ಸತ್ಯಾಪಪಾಶ- 
945 ಸ ನಪುಂಸಕಮ್‌ 
468 ಸನಾದ್ಯಂತಾ- 

841 ಸನಾಶಂಸ- 

711 ಸನಿ ಗಹಗುಹೋ- 
707 ಸನ್ಯಜೋಃ 

533 ಸನ್ಯತಃ 

532 ಸನ್ವಲ್ಲಘುನಿ- 

1185 ಸಪೂರ್ವಾಚ್ಚ 

936 ಸಪ್ತಮೀ ಶೌಂಡೈಃ 
969 ಸಪ್ತಮೀ ವಿಶೇ- 
905 ಸಪ್ತಮ್ಯಧಿಕರಣೇ 


ಅ.ಪಾ.ಸೂ 


1-1-16 
8-2-23 
8-2-29 
8-4-40 
7-1-96 
6-4-19 
1-1-56 
1-1-50 
3-2-58 
1-1-35 
7-1-23 
1-1-37 
1-4-17 
4-1-13 
5-1-126 
3-1-25 
2-4-17 
3-1-32 
3-2-168 
7-2-12 
6-1-9 
7-4-79 
7-4-93 
5-2-87 
2-1-40 
2-2-35 
2-3-36 


1553 


1554 ಲಘುಸಿದ್ದಾಂತ ಕೌಮುದೀ 


ಸೂ. ಸಂ ಸೂತ್ರ ಅ.ಪಾ.ಸೂ 
1206 ಸಪ್ತಮ್ಯಾಸ್ತಲ್‌ 5-3-10 
812 ಸಪ್ತಮ್ಯಾಂ ಜನೇ- 3-2-97 
1138 ಸಭಾಯಾ ಯಃ 4-4-105 
906 ಸಮರ್ಥಃ ಪದ- 2-2-1 
999 ಸಮರ್ಥಾನಾಂ- 4-1-82 
737 ಸಮವಪವಿ- 1-3-22 
683 ಸಮವಾಯೇ ಚ 6-1-138 
741 ಸಮಸ್ತ ತೀಯಾ- 1-3-54 
881 ಸಮಾನಕರ್ತ್ಯ- 3-4-21 
886 ಸಮಾಸೇ*5ನಇ್‌- 7-1-37 
1147 ಸರ್ವಭೂಮಿ ಪೃ- 5-1-41 
1212 ಸರ್ವಸ್ಯ ಸೋನ್ಯ- 5-3-6 
1211 ಸರ್ವೈಕಾನ್ಯ- 5-3-15 
518 ಸವಾಭ್ಯಾಂ- 3-4-9] 
908 ಸಹ ಸುಪಾ 2-1-4 
551 ಸಹಿವಹೋ- 6-3-112 
811 ಸಹೇ ಚ 3-2-96 
1247 ಸಾತಪದಾದ್ಯೋಃ 8-3-111 
896 ಸಾಧಕತಮಂ- 1-4-42 
1088 ಸಾಯಂಚಿರಂಪ್ರಾ- 4-3-23 
500 ಸಾರ್ವಧಾತುಕ- 1-2-4 
388 ಸಾರ್ವಧಾತುಕಾ- 7-3-84 
753 ಸಾರ್ವಧಾತುಕೇ- 3-1-67 
1043 ಸಾಂಸ್ಯ ದೇವತಾ- 4-2-24 
617 ಸಿಚಿ ಚ ಪರ- 7-2-40 
484 ಸಿಚಿ ವೃದ್ಧಿಃ 7-2-1 


447 ಸಿಜಭ್ಯಸ್ತ- 3-4-109 


ಸೂತ್ರಗಳ ಅಕಾರಾದಿ 

ಸೂ. ಸಂ ಸೂತ್ರ 

671 ಸಿಪಿ ಧಾತೋ- 
523 ಸುಟ್‌ ತಿಥೋಃ 
721 ಸುಪ ಆತ್ಮನಃ- 
722 ಸುಪೋ ಧಾತು- 
804 ಸುಪ್ಯಜಾತೌ- 

980 ಸುಹೃದ್‌ದು- 

645 ಸೃಜಿ ದೃಶೋಃ- 
631 ಸೇಸಿಚಿ- 

415 ಸೇರ್ಹ್ಯಪಿಚ್ಚ 

1109 ಸೋಸಸ್ಕ ನಿವಾಸಃ 
982 ಸೋಃಪದಾದೌ 
1045 ಸೋಮಾಟ್ಟ್ಯಣ್‌ 
943 ಸಂಖ್ಯಾಪೂರ್ವೋ- 
1174 ಸಂಖ್ಯಾಯಾ ಅವ- 
977. ಸಂಖ್ಯಾಸುಪೂ- 
682 ಸಂಪರಿಭ್ಯಾಂ- 

891 ಸಂಬೋಧನೇ ಚ 
1092 ಸಂಭೂತೇ 

818 ಸಂಯೋಗಾದೇ- 
449 ಸಂಯೋಗೇ ಗುರು 
1123 ಸಂಸ್ಕೃಷ್ಟೇ 

1120 ಸಂಸ್ಕೃತಮ್‌ 

1042 ಸಂಸ್ಕೃತಂ ಭಕ್ಷಾಃ 
1276 ಸಂಹಿತಶಫಲ- 
708 ಸಃ ಸ್ಯಾರ್ಧಧಾತು- 
687 ಸ್ಪನ್ನುಸ್ತುನ್ನು- 

690 ಸ್ಪನ್ಸೇಃ 


ಅ.ಪಾ.ಸೂ 


8-2-74 
3-4-107 
3-1-8 
234 
3-2-78 
5-4-150 
6-1-58 
723೬5] 
3-4-87 
4-3-89 
8-3-38 
4-2-30 
2-1-52 
5-2-42 
5-4-140 
6-1-137 
2-3-47 
4-3-41 
8-2-43 
1-4-1] 
4-4-22 
4-4-3 
4-2-16 
4-1-70 
7-4-49 
ನ? 
8-3-67 


1555 


107 


ಶ್ತ 


ರತಿಸುಲತ್ತೋಃ- 
೪ fs) 


ತ 
ತೆ 
ತ್‌್‌ 
Wet 
ಣಾ 
CG 
A 


@ 8 

ಆ 2 ! 

ಕ 
| 


ಹಲಿ ಸರ್ವೇಷಾಂ 

ಹಲೋಕಸನ್ನರಾಃ- 
ಹಲ್‌ ಜಾ '್ಯೋ- 
ಹಶಿ ಚ 


ಲಘುಸಿದ್ಧಾಂತ ಕೌಮುದೀ 
ಅ.ಪಾ.ಸೂ 


7-2-72 
2-1-39 
4-1-3 
3-3-94 
6-3-34 
4-1-87 
4-1-120 
1-2-17 
8-3-76 
3-3-176 
3-1-33 
6-4-62 
1-4-54 


3-3-91 
7-2-44 
1-3-72 
4-1-54 
3-1-73 


6-1-68 
1-3-3 
7-2-113 
8-3-22 
1-1-7 
6-1-68 
6-1-114 


ಸೂತ್ರಗಳ ಅಕಾರಾದಿ 

ಸೂ. ಸಂ ಸೂತ್ರ 

82 ಹೇ ಮಪರೇ ವಾ 
252 ಹೋ ಢಃ 

288. ಹೋ ಹನ್ನೇರ್ಟ್ಟ್‌- 
148 ಹ್ರಸ್ವನದ್ಯಾಪೋ- 
169 ಹ್ರಸ್ಪಸ್ಯ ಗುಣಃ 
244 ಹ್ರಸ್ವೋ ನಪುಂಸ- 
368 ಹ್ರಸಃ 

516 ಹ ಏತಿ 

564 ಹನೋವಧ- 

561 ಹನ್ತೇರ್ಜಃ 

970 ಹಲದನ್ವಾತಪ್ರ- 
744 ಹಲನ್ತಾಚ್ಛ 

877 ಹಲಶ್ಚ 

1255 ಹಲಸ್ತದ್ಧಿತಸ್ಯ 

396 ಹಲಾದಿಃ ಶೇಷಃ 
613 ಹಲಿ ಚ 

1002 ಹಲೋ ಯಮಾಂ- 
820 ಹಲಃ 

688 ಹಲಃ ಶ್ನಃ ಶಾ- 
686 ಹಿನುಮೀನಾ- 
663 ಹಿಂಸಾಯಾಮ್‌- 
556 ಹುರುಲ್‌ಭ್ಯೋ- 
501 ಹುಶ್ನುವೋಃ- 
1103 ಹೇತುಮನುಷ್ಯೇ- 
766 ಹೇತುಹೇತುಮ- 
701 ಹೇತುಮತಿ ಚ 
1168 ಹೈಯಜ್ಗವೀ- 


ಅ.ಪಾ.ಸೂ 


8-3-26 
8-2-31 
7-3-54 
7-1-54 
7-1-108 
1-2-47 
7-4-59 
7-4-52 
2-4-42 
6-4-36 
6-3-9 
1-2-10 
3-121 
6-4-150 
7-4-60 
8-2-77 
8-4-64 
6-4-2 
3-1-83 
8-4-15 
6-1-141 
6-4-101 
6-4-87 
4-3-81 
3-3-156 
3-1-26 
5-3-23 


1557 


1558 

ಸೂ. ಸಂ ಸೂತ್ರ 

466 ಹ್ಮ್ಯನ್ಷಕ್ಷಣ- 
778 ಹ್ರಸ್ಪಸ್ಯ ಪಿತಿ- 
545 ಹ್ರಸ್ನಾದಜ್ಞಾತ್‌ 
448 ಹ್ರಸ್ತಂ ಲಘು 
397 


ಹ್ರಸ್ತಃ 


ಜೇ 


ಲಘುಸಿದ್ಧಾಂತ ಕೌಮುದೀ 
ಅ.ಪಾ.ಸೂ 


7-2-5 
6-1-71 
8-2-27 
1-4-10 
7-4-59 


ಲಘುಸಿದ್ಧಾಂಡಕೌಮುದಿ'ಯಲ್ಲರುವ 


ಧಾತುಗಳ ಸೂಚಿ 
ಧಾತು ಸಕ/ಅಕ ಗಣ 
ಅ 
ಅತ ಸಕರ್ಮಕ ಭ್ವಾದಿ 
ಅದ ಸಕರ್ಮಕ ಅದಾದಿ 
ಅಇಗ್ದೂ ಸಕರ್ಮಕ ರುಧಾದಿ 
ಅಯ ಸಕರ್ಮಕ ಭ್ಹಾದಿ 
ಅರ್ಚ್‌ ಸಕರ್ಮಕ ಭ್ಹಾದಿ 
ಅಶ ಸಕರ್ಮಕ ಕ್ರ್ಯಾದಿ 
ಅಸ್‌ ಅಕರ್ಮಕ ಅದಾದಿ 
ಇ 
ಇಜ್‌ ಸಕರ್ಮಕ ಅದಾದಿ 
ಇಣ್‌ ಸಕರ್ಮಕ ಅದಾದಿ 
(ಚೌ) ಇನ್ನೀ ಅಕರ್ಮಕ ರುಧಾದಿ 
ಇಷು ಸಕರ್ಮಕ ತುದಾದಿ 
ಉ 
ಉಲಿ ಸಕರ್ಮಕ ತುದಾದಿ 
ಉಜ್ಜ ಸಕರ್ಮಕ ತುದಾದಿ 
ಉನ್ನೀ ಅಕರ್ಮಕ ರುಧಾದಿ 
ಊ 
ಊರ್ಣುಇ್‌ ಸಕರ್ಮಕ ಅದಾದಿ 
ಖು 
ಯಚ್ಛ ಸಕರ್ಮಕ ತುದಾದಿ 
ಏ 
ಏಧ ಅಕರ್ಮಕ ಭ್ಹಾದಿ 
ಕ 
ಕಟೇ ಉಭಯಪದೀ ಭ್ಹಾದಿ 


ಕಥ ಸಕರ್ಮಕ ಚ್ರಾದಿ 


1560 ಲಘುಸಿದ್ಧಾಂತ ಕೌಮುದೀ 
ಧಾತು ಸಕ/ಅಕ ಗಣ 
ಕಮು ಸಕರ್ಮಕ ಭ್ವಾದಿ 
ಕುಟ ಅಕರ್ಮಕ ತುದಾದಿ 
ಕುಷ ಸಕರ್ಮಕ ಕ್ರ್ಯಾದಿ 
(ಡು) ಕೃಷ್‌ ಸಕರ್ಮಕ ತನಾದಿ 
ಕೃತೀ ಸಕರ್ಮಕ ತುದಾದಿ, ರುಧಾದಿ 
ಕೃಷ ಸಕರ್ಮಕ ತುದಾದಿ 
ಕ್ಯ ಸಕರ್ಮಕ ತುದಾದಿ 
ಕೃೃಡ್‌ ಸಕರ್ಮಕ ಕ್ರ್ಯಾದಿ 
ಕ್ನೂಡ್‌ ಅಕರ್ಮಕ ಕ್ರ್ಯಾದಿ 
ಕ್ರಮು ಸಕರ್ಮಕ ಭ್ಹಾದಿ 
ಕ್ರೀ್‌ ಸಕರ್ಮಕ ಕ್ರ್ಯಾದಿ 
ಕ್ಷಣು ಸಕರ್ಮಕ ತನಾದಿ 
ಕ್ಷಿ ಅಕರ್ಮಕ ಭ್ಹಾದಿ 
ಕ್ಷಿಣು ಸಕರ್ಮಕ ತನಾದಿ 
ಕುದಿರ್‌ ಸಕರ್ಮಕ ರುಧಾದಿ 
ಕುಭ ಅಕರ್ಮಕ ಭ್ಹಾದಿ 
(ಉೆ)ಕ್ಷ್ವಿದಾ ಅಕರ್ಮಕ (ಉ.ಪ.) ಭ್ವಾದಿ 
ಖ 
ಖದ ಅಕರ್ಮಕ ತುದಾದಿ 
ಖ್ಯಾ ಸಕರ್ಮಕ ಅದಾದಿ 
ಗ 
ಗಣ ಸಕರ್ಮಕ ಚುರಾದಿ 
ಗದ ಸಕರ್ಮಕ ಭ್ಹಾದಿ 
ಗಮ್ಯ ಸಕರ್ಮಕ ಭ್ಹಾದಿ 
ಗುಪೂ ಸಕರ್ಮಕ ಭ್ವಾದಿ 
ಗ್ಯ ಸಕರ್ಮಕ ತುದಾದಿ 
ಗ್ರಹ ಸಕರ್ಮಕ ಕ್ರ್ಯಾದಿ 
ಗ್ಗೆ ಅಕರ್ಮಕ 


ಧಾತುಗಳ ಸೂಚಿ 


ಧಾತು 


ಛಿದಿರ್‌ 


ಛೋ 


ಸಕ/ಅಕ 


ಘ 
ಅಕರ್ಮಕ 
ಸಕರ್ಮಕ 

ಚ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 

ಜ 
ಅಕರ್ಮಕ 
ಸಕರ್ಮಕ 
ಸಕರ್ಮಕ 

ಡ 
ಅಕರ್ಮಕ 

ಣ 
ಅಕರ್ಮಕ 
ಸಕರ್ಮಕ 
ಅಕರ್ಮಕ 
ಸಕರ್ಮಕ 
ಉಭಯಪದೀ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 

ತ 
ಸಕರ್ಮಕ 
ಸಕರ್ಮಕ 
ಉಭಯಪದೀ 


1561 


1562 


ಧಾತುಗಳ ಸೂಜಿ 1563 


ಧಾತು ಸಕ/ಅಕ ಗಣ 
ಧ್ವಂಸು ಅಕರ್ಮಕ ಭ್ವಾದಿ 
ಧ್ವಂಸು(ಗತೌ) ಸಕರ್ಮಕ ಭ್ಹಾದಿ 
ನ 
(ಟು) ನದಿ ಅಕರ್ಮಕ ಭ್ವಾದಿ 
ನೃತೀ ಅಕರ್ಮಕ ದಿವಾದಿ 
ಪ 
(ಡು)ಪಚಷ್‌ ಸಕರ್ಮಕ ಭ್ಹಾದಿ 
ಪಠ ಸಕರ್ಮಕ ಭಾದಿ 
ಪದ ಸಕರ್ಮಕ ದಿವಾದಿ 
ಪಾ ಸಕರ್ಮಕ ಅದಾದಿ 
ಪಾ ಸಕರ್ಮಕ ಭ್ವಾದಿ 
ಪಿಶ ಸಕರ್ಮಕ ತುದಾದಿ 
ಪಿಷ ಸಕರ್ಮಕ ರುಧಾದಿ 
ಪೀಜ್‌ ಸಕರ್ಮಕ ದಿವಾದಿ 
ಪುಟ ಸಕರ್ಮಕ ತುದಾದಿ 
ಪುಷ ಸಕರ್ಮಕ ದಿವಾದಿ 
ಪೂಣ್‌ ಸಕರ್ಮಕ ಕ್ರ್ಯಾದಿ 
ಪೃಜ್‌ ಅಕರ್ಮಕ ತುದಾದಿ 
ಪೃಡ ಸಕರ್ಮಕ ತುದಾದಿ 
ಸಕರ್ಮಕ ಜುಹೋತ್ಯಾದಿ 
ಪ್ರಚ್ಛ ಸಕರ್ಮಕ ತುದಾದಿ 
ಪ್ರೀ್‌ ಸಕರ್ಮಕ ಕ್ರಾ ಕದಿ 
ಪಾ ಸಕರ್ಮಕ ಅದಾದಿ 
4 ಬ 
ಬುಧ ಸಕರ್ಮಕ ದಿವಾದಿ 
ಬ್ರೂಜ್‌ ಸಕರ್ಮಕ ಅದಾದಿ 
ಭ 
ಭಜ ಸಕರ್ಮಕ ಭ್ನಾದಿ 


1564 


ಮನು 
(ಟು)ಮಸ್ಟೋ 
ಮಾಜ್‌ 
ಮಾಜ್‌ 
(ಚಿ)ಮಿದಾ 
ಮುಚ 

ಮುಷ 

ಮೃಜ 

ಮೃಡ 

ಮೃಶ 


ಮೃಷ 


ಧಾತುಗಳ ಸೂಹೆ 1565 


ಧಾತು ಸಕ/ಅಕ ಗಣ 

ರ 
ರಾ ಸಕರ್ಮಕ ಅದಾದಿ 
ರಿಚಿರ್‌ ಸಕರ್ಮಕ ರುಧಾದಿ 
ರುಚ ಅಕರ್ಮಕ ಭ್ವಾದಿ 
ರುಜೋ ಅಕರ್ಮಕ ತುದಾದಿ 
ರುಧಿರ್‌ ಸಕರ್ಮಕ ರುಧಾದಿ 

ಲ 
ಲಾ ಸಕರ್ಮಕ ಅದಾದಿ 
ಲಿಪ ಅಕರ್ಮಕ ತುದಾದಿ 
ಲಿಹ ಸಕರ್ಮಕ ಅದಾದಿ 
ಲುಪ್ಯ ಸಕರ್ಮಕ ತುದಾದಿ 
ಲುಭ ಅಕರ್ಮಕ ತುದಾದಿ 
ಲೋಚ್‌ ಸಕರ್ಮಕ ಕ್ರ್ಯಾದಿ 

ವ 
ವನು ಸಕರ್ಮಕ ತನಾದಿ 
ವಹ ಉಭಯಪದೀ ಭ್ಹಾದಿ 
ವಾ ಅಕರ್ಮಕ ಅದಾದಿ 
ವಿಚಿರ್‌ ಸಕರ್ಮಕ ರುಧಾದಿ 
(ಓ)ವಿಜೀ ಅಕರ್ಮಕ ತುದಾದಿ, ರುಧಾದಿ 
ವಿದ ಸಕ/ಅಕ- ಅದಾದಿ 
ವಿದ ಸಕರ್ಮಕ ದಿವಾದಿ 
ವಿದ್ಯಾ ಸಕರ್ಮಕ ತುದಾದಿ 
ವಿಶ ಸಕರ್ಮಕ ತುದಾದಿ 
ವಿಷು ಸಕರ್ಮಕ ಭ್ಹಾದಿ 
ವೃಜ್‌ ಸಕರ್ಮಕ ಕ್ರ್ಯಾದಿ 
ವ್ಯಜ್‌ ಸಕರ್ಮಕ ಕ್ರಾ ಕದಿ 
ವೃತು ಅಕರ್ಮಕ ಭ್ಹಾದಿ 
ವಚ ಸಕರ್ಮಕ ತುದಾದಿ 


ಸಕ/ಅಕ 


ಸಕರ್ಮಕ 
ಸಕರ್ಮಕ 
ಶ 
ಸಕರ್ಮಕ 
ಉಭಯಪದೀ 
ಅಕರ್ಮಕ 
ಅಕರ್ಮಕ 
ಸಕರ್ಮಕ 
ಅಕರ್ಮಕ 
ಅಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಷ 

ಸಕರ್ಮಕ 
ಉಭಯಪದಿ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 


ಸಕರ್ಮಕ (ಉ.ಪ.) 


ಸಕರ್ಮಕ 
ಸಕರ್ಮಕ 
ಅಕರ್ಮಕ 
ಅಕರ್ಮಕ 
ಅಕರ್ಮಕ 


ಲಘುಸಿದ್ಧಾಂತ ಕೌಮುದೀ 


ಗಣ 


ಭ್ಹಾದಿ 


ತುದಾದಿ 


ತುದಾದಿ 
ರುಧಾದಿ 
ಅದಾದಿ 


ತುದಾದಿ 
ದಿವಾದಿ 


ದಿವಾದಿ 
ಅದಾದಿ 


ಧಾತುಗಳ ಸೂಚಿ 


4 
ಭ್ರ ಸೆ 


"ಟಿ 


೬ 
6೩ ಟಚ್ಸಣ್ನಿ 


ಕಲ್ಲಲ್ಲಿ 


ಫೆ 


ಶಭ 
1 ಆ ಡಿಲಿ 


ಸಕ/ಅಕ 


ಸ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಅಕರ್ಮಕ 
ಅಕರ್ಮಕ 
ಅಕರ್ಮಕ 
ಅಕರ್ಮಕ 
ಸಕರ್ಮಕ 

ಹ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 
ಸಕರ್ಮಕ 


1567 


ಅದಾದಿ 
ಜುಹೋತ್ಯಾದಿ 
ಜುಹೋತ್ಕಾದಿ 
ರುಧಾದಿ 
ಜುಹೋತ್ಕಾದಿ 
ಭ್ವಾದಿ 
ಜುಹೋತ್ಕಾದಿ 
ಭ್ಹಾದಿ 


3.2.92ನೇ ಸೂತ್ರದಲ್ಲಿ ಹೇಳದ ಧಾತುಗಳು 


199 
200 
197 
198 


ಸ್ವಾಮಿನೋ*ದಧ್ವಯಾನ೦ದಾಃ। 
ವಿಲಸ೦ತೀ೦ದ್ರಸರಸ್ವತೀ ಸಮೇತಾಃ॥ 
ಶ್ರಮೇಣ ಮಹತಾ ತೇಷಾಂ। 

ಸುಲಭಾ ಂಭೂದಿಂಯಂ ಕಿಲ ಲಘು ಕೌಮುದೀ॥ 


- ಡಾ| ಆರ್‌. ಸತ್ಯನಾರಾಯಣಾಜಾರ್ಯ ಟೊಣಪಿ 


